ತಪ್ಪೀಮುಲ್‌ ಕುರ್‌ಆನ್‌ 


ಭಾಗ-5 


ಹವಿತ್ರ ಕುರ್‌ಆನಿನ ಕನ್ನಡ ಭಾವಾನುವಾದ ಮತ್ತು ವ್ಯಾಖ್ಯಾನ 
(ಅಧ್ಯಾಯ "ಲುಕ್ಬಾನ್‌' ನಿಂದ "ಅಲ್‌ ಅಹ್‌ಕಾಫ್‌' ವರೆಗೆ) 


ಉರ್ದು ಭಾವಾನುವಾದ ಮತ್ತು ವ್ಯಾಖ್ಯಾನ 
ಮೌಲಾನಾ ಸಯ್ಯದ್‌ ಅಬುಲ್‌ ಅಲಾ ಮೌದೂದಿ(ರ) 


ಕನ್ನಡಾನುವಾದ 
ಪಿ. ನೂರ್‌ ಮುಹಮ್ಮದ್‌ 


THAFHEEMUL-QUR’AN VOLUME - 5 
(Kannada Translation Of Thafheemul-Qur'an) 


Original Urdu Translation of Quran and Commentary 
MAULANA SAYYAD ABUL A’LA MAUDOODI (R) 


Translated by 
P. NOOR MUHAMMED 


ಪ್ರಕಾಶಕರ ಮಾತು 


ಸೈಯದ್‌ ಅಬುಲ್‌ ಅಆ್‌ಲಾ ಮೌದೂದಿ(ರ) ಅವರ ಜಗದ್ವಿಖ್ಯಾತ ಕುರ್‌ಆನ್‌ ವ್ಯಾಖ್ಯಾನ ಗ್ರಂಥವಾದ 
"ತಪ್ಪೀಮುಲ್‌ ಕುರ್‌ಆನ್‌' ಕನ್ನಡಾನುವಾದದ ನಾಲ್ಕು ಸಂಪುಟಗಳು ಈಗಾಗಲೇ ಬೆಳಕು ಕಂಡಿದ್ದು ಇದೀಗ 5ನೇ 
ಸಂಪುಟವನ್ನು ಲೋಕಾರ್ಪಣೆ ಮಾಡಲು ಸಂತೋಷ ಪಡುತ್ತೇವೆ. ಈ ಸೌಭಾಗ್ಯವನ್ನು ಕರುಣಿಸಿದ ಜಗದೊಡೆಯನಾದ 
ಅಲ್ಲಾಹನಿಗೆ ಸರ್ವಸ್ತುತಿಗಳು. ಪ್ರಥಮ ಮೂರು ಸಂಪುಟಗಳ ಅನುವಾದ ಕಾರ್ಯವನ್ನು ಸನ್ಮಾರ್ಗ ವಾರ ಪತ್ರಿಕೆ ಪ್ರಧಾನ 
ಸಂಪಾದಕರಾಗಿದ್ದ ಪಿ.ನೂರ್‌ ಮುಹಮ್ಮದ್‌ರವರು ಮಾಡಿದ್ದು ನಾಲ್ಕನೇ ಸಂಪುಟವನ್ನು ಎಂ.ಸಾದುಲ್ಲ ಅನುವಾದಿಸಿದ್ದಾರೆ. 
5ನೇ ಸಂಪುಟದ ಅನುವಾದ ಕಾರ್ಯವನ್ನು ಪಿ. ನೂರ್‌ ಮುಹಮ್ಮದ್‌ರೇ ಕೈಗೆತ್ತಿಕೊಂಡು, ಅದರ ಕೆಲಸ ಅಂತಿಮ 
ಹಂತದಲ್ಲಿರುವಾಗಲೇ ರಸ್ತೆ ಅಪಘಾತದಲ್ಲಿ ಅವರು ಪ್ರಾಣ ಕಳಕೊಂಡರು. (ಇನ್ನಾ ಲಿಲ್ದಾಹಿ ವ ಇನ್ನಾ ಇಲ್ಫೈಹಿ 
ರಾಜಿಊನ್‌) ಅಲ್ಲಾಹನ ಇಂಗಿತವನ್ನು ಯಾರೂ ಬಲ್ಲವರಿಲ್ಲ. 

ಈ ಭಾಗದಲ್ಲಿ ಸೂರಃ ಮುಹಮೃದ್‌ನಿಂದ ಅತ್ತಲಾಕ್‌ ವರೆಗೆ ಒಟ್ಟು 19 ಅಧ್ಯಾಯಗಳಿವೆ. ಪವಿತ್ರ ಕುರ್‌ಆನಿನ 
ಸಮಗ್ರ ಸಂದೇಶವನ್ನು ಕನ್ನಡ ಜನತೆಗೆ ತಲಪಿಸುವುದೇ ತಪ್ಪೀಮುಲ್‌ ಕುರ್‌ಆನಿನ ಪ್ರಕಾಶನದ ಗುರಿಯಾಗಿದೆ. ಈ ಹಿಂದೆ 
“ಪವಿತ್ರ ಕುರ್‌ಆನ್‌' ಎಂಬ ಹೆಸರಿನಲ್ಲಿ ಕುರ್‌ಆನಿನ ಭಾವಾನುವಾದ ಹಾಗೂ "ಕುರ್‌ಆನ್‌ ವ್ಯಾಖ್ಯಾನ' ಎಂಬ ಹೆಸರಿನಲ್ಲಿ 
ತಪ್ಪೀಮುಲ್‌ ಕುರ್‌ಆನಿನ ಸಂಕ್ಷಿಪ್ತ ವ್ಯಾಖ್ಯಾನದ ಎರಡು ಸಂಪುಟಗಳನ್ನು ನಾವು ಹೊರ ತಂದಿದ್ದೇವೆ. ಆದರೆ ಕುರ್‌ಆನಿನ 
ಸಮಗ್ರ ಅಧ್ಯಯನ ನಡೆಸಬೇಕೆಂಬ ಬಹುಜನರ ಹಂಬಲವು, ತಪ್ಲೀಮುಲ್‌ ಕುರ್‌ಆನಿನ ಅನುವಾದದ ಬೇಡಿಕೆಯಾಗಿ 
ಮುಂದೆ ಬಂದುದರಿಂದ ಅದರ ಆರು ಭಾಗಗಳ ಉರ್ದು ಗ್ರಂಥವನ್ನು ಕನ್ನಡೀಕರಿಸುವ ಸಾಹಸಕ್ಕೆ ನಾವು ಇಳಿದೆವು. 
ಅದರಂತೆ ಇದೀಗ ಅಲ್ಲಾಹನ ಅನುಗ್ರಹದಿಂದ ಐದನೆಯ ಭಾಗವು ಲೋಕಾರ್ಪಣೆಗೊಂಡಿದೆ. ಆಧುನಿಕ 
ಮನ-ಮಸ್ತಿಷ್ಠಗಳನ್ನು ಸೂರೆಗೊಳ್ಳುವಂತಹ "ತಪ್ಲೀಮುಲ್‌ ಕುರ್‌ಆನ್‌' ಸೈಯದ್‌ ಮೌದೂದಿಯವರ ಅನೇಕ ವರ್ಷಗಳ 
ಪರಿಶ್ರಮದ ಫಲವಾಗಿ ಮೂಡಿ ಬಂದ ಅಗಾಧ ಜ್ಞಾನ ಭಂಡಾರವಾಗಿದೆ. ಕಮ್ಯೂನಿಸಂ, ಸೋಶಲಿಸಂ, ನಾಸ್ತಿಕವಾದದಂತಹ 
ಆಧುನಿಕ ಸಿದ್ಧಾಂತಗಳ ಮೋಹಕ ಜಾಲಕ್ಕೆ ಸಿಲುಕಿ ಧರ್ಮ ಧಿಕ್ಕಾರದ ದಾರಿಯತ್ತ ಸಾಗುತ್ತಿದ್ದ ಯುವ ಸಮೂಹವನ್ನು 
ಅವುಗಳಿಂದ ರಕ್ಷಿಸುವಲ್ಲಿ ಈ ಕುರ್‌ಆನ್‌ ವ್ಯಾಖ್ಯಾನ ಅಪಾರ ಯಶಸ್ಸನ್ನು ಕಂಡಿದೆ. ಧರ್ಮದ ಬಗ್ಗೆ ತಿರಸ್ಕಾರ ಭಾವವನ್ನು 
ಹೊಂದಿದ್ದ ಅವರನ್ನು ಧರ್ಮಾಭಿಮಾನಿಗಳಾಗಿ ಮಾಡಿದ ಕೀರ್ತಿಯೂ ಇದಕ್ಕೆ ಸಲ್ಲುತ್ತದೆ. 

ಈ ಗ್ರಂಥವು ಕನ್ನಡ ಜನತೆಗೆ ಕುರ್‌ಆನಿನ ಹೆಚ್ಚಿನ ಜ್ಞಾನವನ್ನು ಗಳಿಸಲು ಮತ್ತು ಅದರಂತೆ ತಮ್ಮ ಜೀವನವನ್ನು 
ರೂಪುಗೊಳಿಸಲು ಸಹಕಾರಿಯಾಗಲೆಂದು ಹಾರೈಸುತ್ತೇವೆ. 


ಬ. ಶಾಂತಿ ಪ್ರಕಾಶನ 


ವಿರಾಮ ಚಿಹ್ನೆಗಳು 


ಪವಿತ್ರ ಕುರ್‌ಆನಿನ ಸರಿಯಾದ ಪಠನಕ್ಕಾಗಿ ವಿಶಿಷ್ಟ ಚಿಹ್ನೆಗಳನ್ನು ನಿಶ್ಚಯಿಸಲಾಗಿವೆ. ಅವುಗಳನ್ನು 
"ರುಮೂರುಖ್‌ ಔಕಾಫ್‌' (ವಿರಾಮ ಚಿಹ್ನೆಗಳು) ಎನ್ನುತ್ತಾರೆ. ಈ ವಿರಾಮ ಚಿಹ್ನೆಗಳ ವಿವರ ಹೀಗಿದೆ- 


ವೂ "ವಕ್ಸ್‌ ಲಾಯಿಮ್‌' (ಕಡ್ಡಾಯವಾಗಿ ವಿರಮಿಸಬೇಕಾದ) ಚಿಹ್ನೆ. ಇದನ್ನು ಬಿಟ್ಟು ಬಿಡುವುದರಿಂದ, 
ಅರ್ಥಾತ್‌ ಇಲ್ಲಿ ಸ್ವಲ್ಪ ಹೊತ್ತು ತಡೆದು ನಿಲ್ಲದಿರುವುದರಿಂದ ಅರ್ಥದಲ್ಲಿ ವ್ಯತ್ಯಾಸ ಬರುತ್ತದೆ. ಇಲ್ಲಿ ನಿಲ್ಲ 
ಬೇಕಾದುದು ಅತಿ ಅಗತ್ಯ. ಅನ್ಯಥಾ ವಾಕ್ಯದ ಅರ್ಥವು ದೇವೇಚ್ಛಿಗೆ ವ್ಯತಿರಿಕ್ತವಾಗುವುದು. 


ಹಿ "ವಕ್ಸ್‌ ಮುತ್‌ಲಕ್‌'ನ ಚಿಹ್ನೆ. ಈ ಸ್ಥಳದಲ್ಲಿ ಅನಂತರದ ವಾಕ್ಯವನ್ನು ಮುಂಚಿನ ವಾಕ್ಯದೊಂದಿಗೆ ಸೇರಿಸಿ 
ಓದುವ ಕಾರಣವು ದುರ್ಬಲವಾಗಿದೆ, ಮಾತ್ರವಲ್ಲ ನಾಸ್ತಿ ಎನ್ನಬಹುದು. ಆದುದರಿಂದ ಇಲ್ಲಿ ನಿಂತು 
ಮುಂದಿನ ವಾಕ್ಯವನ್ನು ಓದುವುದೇ ಉತ್ತಮ. 


ನ್‌ "ವಕ್‌ ಜಾಇರುು್‌'ನ ಚಿಹ್ನೆ. ಇಲ್ಲಿ ನಿಲ್ಲುವುದು ಉತ್ತಮ. ಆದರೆ ನಿಲ್ಲದಿದರೂ ದೋಷವಲ್ಲ. 
ಛ ಜ್ನ ke ಸಾ” 3 ನ್‌್‌ Ke] 


"ವಕ್ಸ್‌ ಮುಜವ್ನಿರು್‌'ನ ಚಿಹ್ನೆ. ಇಲ್ಲಿ ನಿಲ್ಲಬಹುದಾದರೂ ನಿಲ್ಲದಿರುವುದೇ ಉತ್ತಮ. 


೬s 


ಟ್‌ 'ವಕ್ಸ್‌ ಮುರಕ್ಕಸ್‌'ನ ಚಿಹ್ನೆ. ಇಲ್ಲಿ ಸೇರಿಸಿ ಓದಬೇಕೆಂದು ಇದರ ಅರ್ಥ. ಆದರೆ ಓದುವವನು ದಣಿದು 
ನಿಂತು ಬಿಟ್ಟರೆ ಚಿಂತಿಲ್ಲ 


ಟೆ ಇದು "ಕದ್‌ಕೀಲ್‌' (ಹೇಳಲಾಗಿದೆ) ಅಥವಾ "ಕೀಲ ಅಲೈಹಿಲ್‌ ವಕ್ಸ್‌ ' (ಈ ಸ್ಥಳದಲ್ಲಿ ವಿರಮಿಸಲಿದೆ ಎಂದು 
ಹೇಳಲಾಗಿದೆ) ಎಂಬುದರ ಸಂಕ್ಷಿಪ್ತ ರೂಪ. ಅರ್ಥಾತ್‌ ಕೆಲವು ವಿದ್ವಾಂಸರ ದೃಷ್ಟಿಯಲ್ಲಿ ಇಲ್ಲಿ ನಿಲ್ಲಬಹುದು. 
ಆದರೆ ಇಲ್ಲಿ ನಿಲ್ಲದಿರುವುದು ಉತ್ತಮ. 


೪ ಇದು "ಲಾ ವಕ್ಸ್‌ ಅಲೈಹಿ'(ಇಲ್ಲಿ ವಿರಾಮವಿಲ್ಲ)ಯ ಸಂಕ್ಷಿಪ್ತ ರೂಪ. ಇಲ್ಲಿ ವಿರಮಿಸಲೇ ಬಾರದೆಂಬುದರ 
ಸೂಚನೆ. ಇಲ್ಲಿ ಒಬ್ಬನು ವಿರಮಿಸಿಬಿಟ್ಟರೆ, ಆ ನುಡಿಯನ್ನು ಪುನಃ ಓದಬೇಕೆಂದು ಕೆಲವು ವಿದ್ದಾಂಸರು 
ಹೇಳುತಾರೆ. ಸ 


ಲತೆ ಇದು "ಯೂಕಫ್‌ ಅಲೈಹಿ' (ಇಲ್ಲಿ ವಿರಮಿಸಬೇಕು) ಎಂಬುದರ ಸಂಕ್ಷಿಪ್ತ ರೂಪ. ಇಲ್ಲಿ ವಿರಮಿಸಿ 
ಮುಂದುವರಿಯಬೇಕು ಎಂದು ಅರ್ಥ. 


ಮೊಗಲ್‌ ಓದುವವನು ಉಸಿರಾಡದೆ ಇಲ್ಲಿ ಸ್ವಲ್ಪ ವಿರಮಿಸಬೇಕು. ಆದರೆ ಉಸಿರಾಟ ತಡೆಯಬಾರದು. 


(ಎ3) ದೀರ್ಪ ಸಕ್‌ತದ ಚಿಹ್ನೆ ಅರ್ಥಾತ್‌ ಓದುವವನು ಉಸಿರಾಡಲು ಬೇಕಾದ ಕಾಲಕ್ಕಿಂತ ಕಡಿಮೆ ಕಾಲ 
ವಿರಮಿಸಬೇಕು. ಪಠನ ಶಾಸ್ತ್ರದ ಪಾರಿಭಾಷಿಕದಲ್ಲಿ ಸಕ್‌ತಃ ಮತ್ತು ವಕ್‌ಘಃ ಸಮಾನಾರ್ಥದ ಪದಗಳು. 
ಆದರೆ ಸಕ್‌ತಃ ಸಂಯೋಗಕ್ಕೆ ಸಮೂಪವಾದುದೂ ವಕ್‌ಘಃ ವಿರಮಿಸುವುದರ ಸಮೊಪವೂ ಇದೆ. 


ಲಂ ಇದು "ಕದ್‌ ಯೂಸಲ್‌' (ಒಮ್ಮೊಮ್ಮೆ ಸೇರಿಸಿ ಓದಲಾಗುತ್ತದೆ) ಎಂಬುದರ ಸಂಕ್ಷಿಪ್ತ ರೂಪ. ಅರ್ಥಾತ್‌ 
ಓದುವವನು ಒಮ್ಮೊಮ್ಮೆ ಇಲ್ಲಿ ವಿರಮಿಸುತ್ತಾನೆ. ಕೆಲವೊಮ್ಮೆ ವಿರಮಿಸುವುದಿಲ್ಲ ಆದರೆ ಇಲ್ಲಿ ವಿರಮಿಸುವುದು 
ಉತ್ತಮ. 


| ಎ ಇದು 'ಅಲ್‌ ವಸ್‌ಲುಲ್‌ ಊಲಾ'ದ ಸಂಕ್ಷಿಪ್ತ ರೂಪ. ಅರ್ಥಾತ್‌ ಸೇರಿಸಿ ಓದುವುದು ಉತ್ತಮ. ಒಂದಕ್ಕಿಂತ 
ಹೆಚ್ಚು ಚಿಹ್ನೆಗಳಿರುವಲ್ಲಿ ಮೇಲೆ ಬರೆದಿರುವ ಚಿಹ್ನೆಯನ್ನು ಅನುಸರಿಸಬೇಕು. ಒಂದಕ್ಕಿಂತ ಹೆಚ್ಚು ಚಿಹ್ನೆಗಳು 
ನೇರಾಗಿ ಉದ್ದಕ್ಕೆ ಹಾಕಲಾಗಿದ್ದರೆ ಕೊನೆಯ ಚಿಹ್ನೆಯನ್ನು ಅನುಸರಿಸಬೇಕು. 


0. ಸಂಪೂರ್ಣ ಆಯತ್‌"ಸೂಕ್ತ'ನ ಚಿಹ್ನೆ. ಈ ಚಿಹ್ನೆ ಮಾತ್ರವಿದ್ದಲ್ಲಿ ವಿರಮಿಸಬೇಕು. ಚಿಹ್ನೆಯ ಮೇಲೆ Y 
ಇದ್ದರೆ, ವಿರಮಿಸದಿರುವುದು ಉತ್ತಮ. ಅಗತ್ಯವಿದ್ದಾಗ ವಿರಮಿಸಿದರೆ ಚಿಂತಿಲ್ಲ. ವಿರಮಿಸಬಾರದೆಂದೇ 
ಪಠನಕಾರರಲ್ಲಿ ಹೆಚ್ಚು ಪ್ರಸಿದ್ಧಿ ಈ ಚಿಹ್ನೆಯ ಮೇಲೆ ಚಿಹ್ನೆಯ ಹೊರತು ಬೇರಾವುದಾದರೂ ವಿರಾಮ 
ಚಿಹ್ನೆ ಇದ್ದರೆ ನಿಲ್ಲಲಿಕ್ಕಾಗಲೀ ಸೇರಿಸಿ ಓದಲಿಕ್ಕಾಗಿ ಅದನ್ನೇ ಅನುಸರಿಸಬೇಕು. 


ಒಂದು ನುಡಿಯು ಮೂರು ಮೂರು ಚುಕ್ಕಿಗಳ ನಡುವೆ ನಿಂತಿದ್ದರೆ, ಓದುಗನು ಮೊದಲಿನ ಮೂರು 
ಚುಕ್ಕಿಗಳ ಸ್ಥಾನದಲ್ಲಿ ವಿರಮಿಸಿ, ಎರಡನೆಯ ಚುಕ್ಕಿಗಳಿರುವಲ್ಲಿ ಸೇರಿಸಿ ಓದಬಹುದು. ಇಲ್ಲವೆ ಮೊದಲಿನ 
ಮೂರು ಚುಕ್ಕಿಗಳಿರುವಲ್ಲಿ ಸೇರಿಸಿ ಓದಿ ಅನಂತರದ ಮೂರು ಚುಕ್ಕಿಗಳಿರುವಲ್ಲಿ ವಿರಮಿಸಬಹುದು. ಇಂತಹ 
ವಾಕ್ಯವನ್ನು "ಮುಲನಿಕ' ಅಥವಾ "ಮುರಾಕಿಬ?'ಎನ್ನುತ್ತಾರೆ. 


೪ 
ಕೀ 


ಇದು 'ರುಕೂಟ್‌' ಚಿಹ್ನೆ. ಇಲ್ಲಿ ಅಕ್ಷರದ ಮೇಲೆ ಇರುವ ಅಂಕೆಯು ಆ ಅಧ್ಯಾಯದೊಳಗೆ ಅದು ಎಷ್ಟನೆಯ 
ರುಕೂಆ್‌ ಎಂಬುದನ್ನು ಸೂಚಿಸುತ್ತದೆ. ಹಾಗೆಯೇ ಈ ಅಕ್ಷರದ ಒಳಗಿರುವ ಅಂಕೆ ಆ ರುಕೂಆ್‌ನೊಳಗೆ 
ಎಷ್ಟು ಸೂಕ್ತಗಳಿವೆ ಎಂಬುದನ್ನೂ ಅಕ್ಷರದ ಕೆಳಗಿರುವ ಅಂಕೆಯು ಆ ಕಾಂಡದಲ್ಲಿ ಪ್ರಸುಶಿತ ರುಕೂಲ್‌ನ 
ಕ್ರಮ ಸಂಖ್ಯೆ ಎಷ್ಟು ಎಂಬುದನ್ನೂ ಸೂಚಿಸುತತಿದೆ. 


“CO 


3) ಇದು "ಕದಾಲಿಕ' ಅಂದರೆ ಯಥಾವತ್‌ ಚಿಹ್ನೆ. ಇಲ್ಲಿ ಇದರ ನಿಕಟ ಪೂರ್ವದಲ್ಲಿರುವ ಚಿಹ್ನೆಯು 
ಸೂಚಿಸುವ ನಿಯಮವನ್ನೇ ಪಾಲಿಸಬೇಕು. 


ಯಿಯ ಇದು, ಈಸ ಸ್ಥಾನವನ್ನು ಪಠಿಸುವಾಗ ಪ್ರವಾದಿವರ್ಯರೂ(ಸ) ಹ. ಜಿಬ್ರೀಲರೂ(ಅ) ತುಸು ವಿರಮಿಸುತಿತಿದ್ದರು 
pT js ಎಂಬುದನ್ನು ಸೂಚಿಸುತತಿದೆ. 


ಈಟಿ ಇದು, ಈ ಸ್ಥಾನವನ್ನು ಪಠಿಸುವಾಗ ಪ್ರವಾದಿವರ್ಯರು(ಸ) ತುಸು ವಿರಮಿಸಿ ತಮ್ಮ ಹಾಗೂ ತಮ್ಮ 
ಸಮುದಾಯದ ಪಾಪ ವಿಮುಕ್ತಿಗಾಗಿ ಪ್ರಾರ್ಥಿಸುತ್ತಿದ್ದರು ಎಂಬುದನ್ನು ಸೂಚಿಸುವ ಚಿಹ್ನೆ. 


ಸೂರಃ (ಅಧ್ಯಾಯ)ಗ 


ಅಧ್ಯಾಯದ ಹೆಸರು 
ಮುಹಮ್ಮದ್‌ 

ಅಲ್‌ ಫತಹ್‌ 

ಅಲ್‌ ಹುಜರಾತ್‌ 
ಕಾಫ್‌ 
ಅದ್ದಾರಿಯಾತ್‌ 
ಅತ್ತೂರ್‌ 

ಅಲ್‌ ಕಮರ್‌ 
ಅರ್ರಹ್ಮಾನ್‌ 

ಅಲ್‌ ವಾಕಿಅಃ 
ಅಲ್‌ ಹದೀದ್‌ 
ಅಲ್‌ ಮುಜಾದಲಃ 
ಅಲ್‌ ಹಶ್ರ್‌ 

ಅಲ್‌ ಮುಮ್ತಹೀನಃ 
ಅಸ್ಪಹ್ಟ್‌ 

ಅಲ್‌ ಜುಮುಆಃ 
ಅಲ್‌ ಮುನಾಫಿಕೂನ್‌ 
ಅತ್ತಗಾಬುನ್‌ 
ಅತ್ತಲಾಕ್‌ 


120 


247 


ಜುರಭ್‌(ಕಾಂಡ)ಗಳು 


ಪುಟ ಸಂಖ್ಯೆ 
ಹಾಮೀಮ್‌ ತೆ 
(ತಪ್ಪೀಮುಲ್‌ ಕುರ್‌ಆನ್‌ ಭಾಗ - 4ರಿಂದ ಮುಂದುವರಿದಿದೆ) 11 
ಕಾಲ ಫಮಾ ಖತ್‌ಬುಕುಮ್‌ ೨, 110 
ಕದ್‌ ಸಮಿಯಲ್ಲಾಹು ; 249 


ವಿಷಯ ಸೂಚಿ 421 


47. ಮುಹಮ್ಮದ್‌ 


ಹೆಸರು 

ಇದರ ಹೆಸರು 2ನೇ ವಚನದ ,ಟ್ಟೈ 6 3] ಬೈ 27) "ವ ಆಮನೂ ಬಿಮಾ ನುಬ್ದುಲ ಅಲಾ ಮುಹಮ್ಮದಿನ್‌' 
ಎಂಬ ನುಡಿಯಿಂದ ಬಂದಿದೆ. ಪ್ರವಾದಿ ಮುಹಮ್ಮದ್‌ರ(ಸ) ಪವಿತ್ರ ನಾಮವಿರುವ ಅಧ್ಯಾಯವೆಂದರ್ಥ. ಅದಲ್ಲದೆ ಇದಕ್ಕೆ 
"ಕಿತಾಲ್‌' ಎಂಬ ಇನ್ನೊಂದು ಪ್ರಸಿದ್ಧ ಹೆಸರೂ ಇದೆ. ಅದು 20ನೇ ವಚನದ 0 151 "ವದುಕಿರ ಫೀಹಲ್‌ ಕಿಶಾಲ್‌' 
ಎಂಬ ನುಡಿಯಿಂದ ಬಂದಿದೆ. 
ಅವತೀರ್ಣ ಕಾಲ 

ಇದರ ವಿಷಯಗಳಿಂದ ಸ್ಪಷ್ಟವಾಗುವಂತೆ: ಇದು ವಲಸೇಹಿಜ್ರತ್‌)ಯ ಬಳಿಕ ಮದೀನದಲ್ಲಿ ಅವತೀರ್ಣವಾಗಿತ್ತು. ಆ 
ಸಂದರ್ಭದಲ್ಲಿ ಯುದ್ಧದ ಅಪ್ಪಣೆ ನೀಡಲಾಗಿತ್ತಾದರೂ ವಾಸ್ತವದಲ್ಲಿ ಯುದ್ಧವು ಆರಂಭವಾಗಿರಲಿಲ್ಲ. ಅದರ ವಿವರವಾದ 
ಪುರಾವೆಯು ಮುಂದೆ 8ನೆಯ ಟಿಪ್ಪಣಿಯಲ್ಲಿ ಸಿಗುತ್ತದೆ. 
ಐತಿಹಾಸಿಕ ಹಿನ್ನೆಲೆ 

ಈ ಅಧ್ಯಾಯವು ಅವತೀರ್ಣವಾದ ಕಾಲದಲ್ಲಿ ಸಾಮಾನ್ಯವಾಗಿ ಅಖಿಲ ಅರೇಬಿಯಾದಲ್ಲಿ ವಿಶೇಷತಃ ಮಕ್ಕಾ ನಗರದಲ್ಲಿ 
ಎಲ್ಲೆಡೆ ಮುಸ್ಲಿಮರನ್ನು ಹಿಂಸೆ ದೌರ್ಜನ್ಯ ಗಳಿಗೆ ಗುರಿಪಡಿಸಲಾಗುತ್ತಿತ್ತು. ಅವರ ಬದುಕನ್ನೇ ದುಸ್ತರಗೊಳಿಸಲಾಗಿತ್ತು. ಮುಸ್ಲಿಮರು 
ನಾನಾ ಕಡೆಗಳಿಂದ ಬಂದು ಶಾಂತಿಧಾಮವಾಗಿದ್ದ ಮದೀನದಲ್ಲಿ ಒಟ್ಟುಗೂಡಿದ್ದರು. ಆದರೆ ಸತ್ಯ ನಿಷೇಧಕ ಕುರೈಶರು ಅಲ್ಲಿಯೂ 
ಅವರನ್ನು ನೆಮ್ಮದಿಯಿಂದ ಇರಗೊಡಲು ಸಿದ್ಧರಿರಲಿಲ್ಲ ಸಣ್ಣ ಮದೀನಾ ಗ್ರಾಮದ ನಾಲ್ಜೆಸೆಗಳೂ ನಿಷೇಧಕ ಕುರೈಶರಿಂದ ಸುತ್ತು 
ವರಿಯಲ್ಲಟ್ಟಿತ್ತು. ಅವರು ಅದನ್ನು ಅಳಿಸಿ ಬಿಡಲು ಸಜ್ಜಾಗಿದ್ದರು. ಈ ಪರಿಸ್ಥಿತಿಯಲ್ಲಿ ಮುಸ್ಲಿಮರಿಗೆ ಕೇವಲ ಎರಡು ದಾರಿಗಳು 
ಉಳಿದಿದ್ದವು. ಒಂದೋ ಅವರು ಸತ್ರ ಧರ್ಮದ ಸಂದೇಶಪ್ರಚಾರ ಕಾರ್ಯಮತ್ತು ಅದರ ಅನುಸರಣೆಯನ್ನು ತೊರೆದು ಅಜ್ಞಾನದ 
ಮುಂದೆ ಮೊಣಕಾಲೂರಬೇಕು ಅಥವಾ ಜೀವದ ಹಂಗು ತೊರೆದು ಹೋರಾಡಲು ಸಿದ್ಧರಾಗಿ ಈ ಪರವ. ದೇಶದಲ್ಲಿ ಇಸ್ಲಾಮ್‌ 
ಧರ್ಮ ಉಳಿಯಬೇಕೇ ಅಥವಾ ಅಜ್ಞಾನ ವ್ಯವಸ್ಥೆ ಸ್ಮೆಯಿರಬೇಕೇ ಎಂಬ ಅಂತಿಮ ತೀರ್ಮಾನ ಕೈಗೊಳ್ಳಬೇಕು. ಆ ಸಂದರ್ಭದಲ್ಲಿ 
ಅಲ್ಲಾಹನು ಮುಸ್ಲಿಮರಿಗೆ ಸತ್ಯವಿಶ್ವಾಸಿಗಳ ಭಂ ಉಳಿದಿದ್ದ. ಸ್ಟೆ ಆರ್ಯ ಮತ್ತು ಸಾಹಸದ ಏಕೈಕ ಹಾದಿಯನ್ನು ತೋರಿಸಿದನು. 
ಅವನು ಪ್ರಥಮತಃ ಅಲ್‌ಹಜ್ಜ್‌ ಅಧ್ಯಾಯ(ವಚನ:39)ದಲ್ಲಿ ಅವರಿಗೆ ಯುದ್ಧದ ಅನುಮತಿ ನೀಡಿದನು. ಅನಂತರ ಅಲ್‌ 
ಬಕರಃ ಅಧ್ಯಾಯದಲ್ಲಿ (ವಚನ;19) ಅದರ ಆಜ್ಞೆ ನೀಡಿದನು. ಆದರೆ ಆ ಪರಿಸ್ಥಿತಿಯಲ್ಲಿ ಯುದ್ದ ಮಾಡುವುದರ ಅರ್ಥವೇನೆಂದು 
ಪ್ರ ಪ್ರತಿಯೊಬ್ಬನಿಗೂ ತಿಳಿದಿತ್ತು. ಮದೀನದಲ್ಲಿ ವಿಶ್ವಾಸಿಗಳು ಬೆರಳೆಣಿಕೆಯಲ್ಲಿದ್ದರು. ಅವರಿಗೆ ಕೇವಲ ಒಂದು ಸಾವಿರ ಯೋಧರನ್ನೂ 
ಒದಗಿಸುವ ಸಾಮರ್ಥ್ಯವಿರಲಿಲ್ಲ. ಈ ಹಿನ್ನೆ ಲೆಯಲ್ಲಿ ಅವರೊಂದಿಗೆ ಅಖಂಡ ಅರೇಬಿಯದ ಅಜ್ಞಾನ ವ್ಯ ವಸ್ಥೆಯ ವಿರುದ್ಧ ಸಶಸ್ತ್ರ 
ಸಂಘರ್ಷಕ್ಕೆ ಸಜ್ಜಾಗುವಂತೆ ಆದೇಶಿಸಲಾಗುತ್ತಿದೆ.. ಅದಲ್ಲದೇ ಆ ಗ್ರಾಮವು ಹೊಟ್ಟೆ ಹಸಿದು ಪ್ರ ಯತ್ನಿಸಿದರೂ ಯುದ್ಧಕ್ಕೆ ಬೇಕುದ 
ಸರಕು ಸರಂಜಾಮುಗಳನ್ನು ಸುಲಭದಲ್ಲಿ ಒದಗಿಸುವಂತಿರಲಿಲ್ಲ ಯಾಕೆಂದರೆ ಅದರಲ್ಲಿ ವಲಸೆ ಡಿ ನೂರಾರು ಮದಿ ಇನ್ನೂ 
ನಿರಾಶ್ರಿ ತರಾಗಿದ್ದರು. ಅದರೊಂದಿಗೆ ಸಮಸ್ತ ಅರಬರ ಆರ್ಥಿಕ ಬಹಿಷ್ಕಾರಗಳಿಂದ ಅವರು ಕಂಗೆಟ್ಟು ಹೋಗಿದ್ದರು. 
ಚರ್ಚಾ ವಿಷಯ 

ಇದು ಈ ಅಧ್ಯಾಯ ಅವಶೀರ್ಣವಾದ ಕಾಲದ ಪರಿಸ್ಥಿತಿ. ವಿಶ್ವಾಸಿಗಳನ್ನು ಯುದ್ಧಕ್ಕೆ ಸಜ್ಜುಗೊಳಿಸಿ ಅವರಿಗೆ ಆ ಕುರಿತು 
ಪ್ರಾಥಮಿಕ ಮಾರ್ಗದರ್ಶನ ನೀಡುವುದೇ ಇದರ ಪ್ರಧಾನ ವಿಷಯ. ಆದ್ದರಿಂದಲೇ ಡ್ಯ ಅಧ್ಯಾಯವನ್ನು ಕಿತಾಲ್‌ ಎಂದೂ 
ಹೆಸರಿಸಲಾಗಿದೆ. ಇದರಲ್ಲಿ ಈ ಕೆಳಗಿನ ವಿಷಯಗಳನ್ನು ಕ್ರಮಶಃ ಹೇಳಲಾಗಿದೆ: 


ಕಾಂಡ - 26 


12 ತಪ್ಲೀಮುಲ್‌ ಕುರ್‌ಆನ್‌ 


1. ಈಗ ಎರಡು ಕೂಟಗಳ ಮಧ್ಯೆ ಸಂಘರ್ಷ ಆಸನ್ನಃ ವಾಗಿದೆ. ಒಂದು ವಿಭಾಗವು ಸತ್ಯವನ್ನು ಅಂಗೀಕರಿಸಲು ನಿರಾಕರಿಸಿ 
ದೇವಮಾರ್ಗಕ್ಕೆ ಅಡ್ಡಿಯಾಗಿ ನಿಂತಿದೆ. ಎರಡನೆಯ ವಿಭಾಗವು ಅಲ್ಲಾಹನು ಪ್ರವಾದಿ ಮುಹಮ್ಮದ್‌ರ(ಸ) ಮೂಲಕ ಅವತೀರ್ಣ 
ಗೊಳಿಸಿರುವ ಸತ್ಯವನ್ನು ಅಂಗೀಕರಿಸಿದೆ. ಈಗ ಅಲ್ಲಾಹನು ಮೊದಲ ಎಭಾಗದ ಪ್ರಯತ್ನ ಪರಿಶ್ರಮಗಳನ್ನು ನಿಷ್ಠಲಗೊಳಿಸಿ 
ಎರಡನೆಯ ವಿಭಾಗದ ಸ್ಥಿತಿಯನ್ನು ಉತ್ತಮಪಡಿಸುವ ಸುದೃಢ ತೀರ್ಮಾನ ಕೈಗೊಂಡಿದ್ದಾನೆಂದು ಹೇಳಲಾಗಿದೆ. 

2. ಮುಸ್ಲಿಮರಿಗೆ ಯುದ್ಧದ ಪ್ರಾಥಮಿಕ ಆದೇಶಗಳನ್ನು ನೀಡಲಾಗಿದೆ. ಅವರಿಗೆ ಅಲ್ಲಾಹನ ನೆರವು ಮತ್ತು ಮಾರ್ಗ 
ದರ್ಶನದ ಭರವಸೆ ನೀಡಲಾಗಿದೆ. ಅಲ್ಲಾಹನ ಮಾರ್ಗದಲ್ಲಿ ಮಾಡುವ ತ್ಯಾಗ ಬಲಿದಾನಗಳಿಗೆ ಅತ್ಯುತ್ತಮ ಪ್ರತಿಫಲದ 
ಆಶ್ವಾಸನೆ ನೀಡಲಾಗಿದೆ. ಹಾಗೆಯೇ ಸತ್ಯಮಾರ್ಗದಲ್ಲಿ ಅವರು ಮಾಡುವ ಪರಿಶ್ರಮಗಳು ವ್ಯರ್ಥವಾಗಲಾರವು. ಅವುಗಳಿಂದ 
ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಅವರಿಗೆ ವಿಶಿಷ್ಟ ಫಲ ಲಭಿಸುವುದೆಂದು ಅವರನ್ನು ಸಂತೈಸಲಾಗಿದೆ. 

3. ಸತ್ಯ ನಿಷೇಧಕರ ಕುರಿತು ಅವರು ಅಲ್ಲಾಹನ ಸಂರಕ್ಷಣೆ ಮತ್ತು ನೆರವಿನಿಂದ ವಂಚಿತರಾಗಿದ್ದಾರೆ, ಸತ್ಯವಿಶ್ವಾಸಿಗಳ 
ವಿರುದ್ಧ ಅವರ ಕುತಂತ್ರಗಳು ಸಫಲವಾಗಲಾರದು, ಅವರು ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ದುರಂತ ಫಲವನ್ನು 
ಕಾಣುವರೆಂದು ಹೇಳಲಾಗಿದೆ. ಅವರು ಅಲ್ಲಾಹನ ಪ್ರವಾದಿಯನ್ನು ಮಕ್ಕಾದಿಂದ ಹೊರಹಾಕಿ ಪ್ರಚಂಡ ವಿಜಯ ಸಾಧಿಸಿರುವೆ 
ವೆಂದು ಭಾವಿಸುತ್ತಾರೆ. ವಸ್ತುತಃ ಅವರು ಆ ಕೃತ್ಯದಿಂದ ತಮ್ಮ ಸ್ವಂತ ನಾಶವನ್ನು ಆಹ್ವಾನಿಸಿದ್ದಾರೆ. 

4. ಇಲ್ಲಿಂದ ಉಪನ್ಯಾಸದ ಮುಖವು ಕಪಟ ವಿಶ್ವಾಸಿಗಳತ್ತ ತಿರುಗುತ್ತದೆ. ಯುದ್ಧಾದೇಶ ಬರುವುದಕ್ಕಿಂತ ಮುಂಚೆ 
ಅವರು ದೊಡ್ಡ ಮುಸ್ಲಿಮರೆಂಬಂತೆ ಮೆರೆದಾಡುತ್ತಿದ್ದರು. ಆದರೆ ಈ ಆಜ್ಞೆ ಬಂದಾಗ ಅವರು ಕಕ್ಕಾಬಿಕ್ಕಿಯಾದರು. ತಮ್ಮ 
ಭದ್ರತೆ ಮತ್ತು ಯುದ್ಧದ ಅಪಾಯಗಳಿಂದ ಪಾರಾಗಲಿಕ್ಕಾಗಿ ಸತ್ಯನಿಷೇಧಿಗಳೊಡನೆ ಗೂಢಾಲೋಚನೆ ನಡೆಸಲಾರಂಭಿಸಿದ್ದರು. 
ಹೀಗೆ ಅಲ್ಲಾಹ್‌ ಮತ್ತು ಅವನ ಧರ್ಮದ ಬಗ್ಗೆ ಕಪಟ ನೀತಿ ಕೈಗೊಳ್ಳುವವರ ಯಾವ ಕರ್ಮವೂ ಅಲ್ಲಾಹನಿಂದ ಸ್ಟೀಕೃತವಾಗ 
ಲಾರದೆಂದು ಅವರಿಗೆ ಸ್ಪಷ್ಟ ಎಚ್ಚರಿಕೆ ನೀಡಲಾಗಿದೆ. ಇಲ್ಲಿ ನೀವು ಸತ್ಯದ ಜತೆಯಲ್ಲಿರುವಿರೋ ಅಥವಾ ಮಿಥ್ಯದೊಂದಿಗೋ 
ಎಂಬ ಮೂಲ ಪ್ರಶ್ನೆಯ ಕುರಿತು ವಿಶ್ವಾಸಿಗಳೆಂದು ವಾದಿಸುವವರನ್ನು ಪರೀಕ್ಷಿಸಲಾಗುತ್ತಿದೆ. ಅವರ ಸಹಾನುಭೂತಿಯು 
ಇಸ್ಲಾಮ್‌ ಮತ್ತು ಮುಸ್ಲಿಮರ ಪರವಾಗಿದೆಯೋ ಅಥವಾ ಸತ್ಯನಿಷೇಧಕರ ಪರವಾಗಿದೆಯೋ? ಅವರು ತಮಗೆ ಮತ್ತು ತಮ್ಮ 
ಸ್ವಾರ್ಥ ಹಿತಾಸಕ್ತಿಗಳಿಗೆ ಮಹತ್ವ ನೀಡುತ್ತಾರೋ ಅಥವಾ ನಾವು ವಿಶ್ವಾಸವಿರಿಸಿರುವೆವೆಂದು ವಾದಿಸುತ್ತಿರುವ ಸತ್ಯಕ್ಕೋ? ಈ 
ಪರೀಕ್ಷೆಯಲ್ಲಿ ಕಳಪೆಯೆಂದು ಕಂಡು ಬಂದವನು ವಿಶ್ವಾಸಿಯೇ ಅಲ್ಲ, ವಸ್ತುತಃ ಅವನ ನಮಾರು್‌, ಉಪವಾಸ ಮತ್ತು 
ರುಕಾತ್‌ಗಳು ಅಲ್ಲಾಹನಿಂದ ಸ್ವೀಕೃತವಾಗಬೇಕಾದರೆ ಅವನು ವಿಶ್ವಾಸಿಯಾಗಿರಬೇಕಷ್ಟೆ. 

5. ಮುಸ್ಲಿಮರಿಗೆ ಹೀಗೆ ಉಪದೇಶಿಸಲಾಗಿದೆ. ನಿಮ್ಮ ಕಡಿಮೆ ಜನಬಲ, ಸಾಧನಾನುಕೂಲತೆಗಳ ಕೊರತೆ ಹಾಗೂ 
ಸತ್ಯನಿಷೇಧಕರ ಸಂಖ್ಯಾಬಲ ಮತ್ತು ಸಾಧನಾನುಕೂಲತೆಗಳ ಹೆಚ್ಚಳವನ್ನು ನೋಡಿ ಧೈರ್ಯಗೆಡಬಾರದು. ಅವರೊಂದಿಗೆ 
ಸಂಧಾನ ಮಾಡಿ, ದೌರ್ಬಲ್ಯವನ್ನು ಪ್ರದರ್ಶಿಸಿ ಇಸ್ಲಾಮ್‌ ಮತ್ತು ಮುಸ್ಲಿಮರ ವಿರುದ್ಧ ಅವರನ್ನು ಹುರಿದುಂಬಿಸಬಾರದು. 
ಅವರು ಅಲ್ಲಾಹನಲ್ಲಿ ಭರವಸೆಯಿರಿಸಿ ಎದ್ದು ನಿಲ್ಲ ಬೇಕು. ಸತ್ಯನಿಷೇಧದ ಬೆಟ್ಟದೊಂದಿಗೆ ಸಂಘರ್ಷಿಸಬೇಕು. ಅಲ್ಲಾಹನು 
ಮುಸ್ಲಿಮರ ಜತೆಯಿದ್ದಾನೆ. ಅವರೇ ವಿಜಯಿಗಳಾಗುವರು. ಈ ಬೆಟ್ಟವು ಅವರೊಂದಿಗೆ ಸಂಘರ್ಷಿಸಿ ನುಚ್ಚುನೂರಾಗಲಿದೆ. 

6. ಮುಸ್ಲಿಮರಿಗೆ ದೇವ ಮಾರ್ಗದಲ್ಲಿ ಖರ್ಚು ಮಾಡಬೇಕೆಂಬ ಕರೆ ನೀಡಲಾಗಿದೆ. ಆಗ ಮುಸ್ಲಿಮರ ಆರ್ಥಿಕ ಸ್ಥಿತಿ 
ತೀರಾ ಹದಗೆಟ್ಟಿತ್ತು. ಅದೇ ವೇಳೆ ಇಸ್ಲಾಮ್‌ ಮತ್ತು ಮುಸ್ಲಿಮರು ಬದುಕಿರಬೇಕೋ ಬೇಡವೊ ಎಂಬ ಪ್ರಶ್ನೆಯು ಅವರ 
ಮುಂದಿತ್ತು. ಮುಸ್ಲಿಮರು ತಮ್ಮನ್ನು ಮತ್ತು ತಮ್ಮ ಧರ್ಮವನ್ನು ಸತ್ಯನಿಷೇಧದ ಪ್ರಾಬಲ್ಯದಿಂದ ಪಾರುಗೊಳಿಸಿ ಅಲ್ಲಾಹನ 
ಧರ್ಮವನ್ನು ಪ್ರಬಲಗೊಳಿಸಲಿಕ್ಕಾಗಿ ಜೀವದ ಹಂಗು ತೊರೆದು ಹೋರಾಡಬೇಕು ಮತ್ತು ಸೊತ್ತುವಿತ್ತಗಳನ್ನು ಯುದ್ಧ ಸಾಮಗ್ರಿ 
ಗಳಿಗಾಗಿ ಗರಿಷ್ಠ ಖರ್ಚು ಮಾಡಬೇಕೆಂಬುದು ಅದರ ಬೇಡಿಕೆಯಾಗಿತ್ತು. ಆದ್ದರಿಂದ ಮುಸ್ಲಿಮರೊಡನೆ ಹೇಳಲಾಗಿದೆ: ಈ 
ಸಂದರ್ಭದಲ್ಲಿ ಜಿಪುಣತೆ ತೋರಿಸುವಾತನು ಅಲ್ಲಾಹನಿಗೇನೂ ನಷ್ಟವುಂಟು ಮಾಡಲಾರನು, ಬದಲಾಗಿ ಸ್ವತಃ ತನ್ನನ್ನೇ ವಿನಾಶ 
ಮತ್ತು ದುರಂತಕ್ಕೆ ದೂಡುತ್ತಾನೆ. ಅಲ್ಲಾಹನಿಗೆ ಮಾನವರ ಯಾವ ಆಶ್ರಯವೂ ಬೇಕಾಗಿಲ್ಲ ಅವನ ಧರ್ಮಕ್ಕಾಗಿ ತ್ಯಾಗ 
ಬಲಿದಾನಗಳನ್ನು ಅರ್ಪಿಸಲು ಯಾವುದಾದರೂ ಜನ ವಿಭಾಗವು ಹಿಂಜರಿದರೆ ಅಲ್ಲಾಹನು ಅದನ್ನು ಉಚ್ಛಾಟಿಸಿ ಆ ಸ್ಥಾನಕ್ಕೆ 
ಬೇರೊಂದು ವಿಭಾಗವನ್ನು ತರುವನು. 

ಕಾಂಡ - 26 


ಬ ಲ್ಯ ಸಿ 


ಲಖನ _ ಟಿ ಸೆ 


47: ಮುಹಮ್ಮದ್‌ 


(ಅವತೀರ್ಣ- ಮದೀನಾದಲ್ಲಿ) 
ವಚನಗಳು- 38 ರುಕೂಆ್‌ಗಳು- 4 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


"ಗೆ 1 


(4) ಹ Fld 5 Wk SESS LAS 
ಹ ಸ A bs 84152 80% 84,ಷು 114 


(1-3) ಸತ್ಯವನ್ನು ನಿರಾಕರಿಸಿದವರ' ಹಾಗೂ ಅಲ್ಲಾಹನ ಮಾರ್ಗದಿಂದ ತಡೆದವರ' ಕರ್ಮಗಳನ್ನು ಅಲ್ಲಾಹನು 
ವ್ಯರ್ಥಗೊಳಿಸಿಬಿಟ್ಟನು' ಮತ್ತು ಸತ್ಯವಿಶ್ವಾಸ ಸ್ವೀಕರಿಸಿದ ಹಾಗೂ ಸತ್ಯರ್ಮ ಮಾಡಿದ, ಮುಹಮ್ಮದರ ಮೇಲೆ ಅವತೀರ್ಣ 


1. ಪ್ರವಾದಿ ಮುಹಮೃದರು(ಸ) ) ನೀಡುತ್ತಿರುವ ಬೋಧನೆ ಮತ್ತು ಮಾರ್ಗದರ್ಶನವನ್ನು ಸ್ವೀಕರಿಸಲು ನಿರಾಕರಿಸುತ್ತಿರುವವರು. 

2. ಮೂಲದಲ್ಲಿ 411 ಛೆ ಪಿಕೆ! 4೨ 'ಸದ್ದೂ ಅನ್‌ ಸಬೀಲಿಲ್ಲಾಹಿ' ಎಂದು ಹೇಳಲಾಗಿದೆ. "ಸದ್ಧೂ' ಎಂಬ ಪದವನ್ನು ಅರಬಿ 
ಭಾಷೆಯಲ್ಲಿಸಕರ್ಮಕ ಮತ್ತು ಅಕರ್ಮಕ ಈ ಎರಡೂ ರೂಪಗಳಲ್ಲಿ ಬಳಸ! ಲಾಗುತ್ತಿದೆ. ಆದ್ದರಿಂದ ಈ ಪದಕ್ಕೆ ಅವರು ಸ್ವತಃ ದೇವ ಮಾರ್ಗಕ್ಕೆ 
ಬರಲಿಲ್ಲ ಮತ್ತು ಇತರರನ್ನೂ ಆ ಮಾರ್ಗದತ್ತ ಬರದಂತೆ ತಡೆದರು ಎಂಬ ಅರ್ಥಗಳೂ ಇವೆ. 

ಇತರರು ದೇವಮಾರ್ಗಕ್ಕೆ ಬಾರದಂತೆ ತಡೆಯುವ ಅನೇಕ ರೀತಿಗಳಿವೆ. 1) ಒಬ್ಬರನ್ನು ವಿಶ್ವಾಸಿಯಾಗದಂತೆ ಬಲಾತ್ಕಾರದಿಂದ 
ತಡೆಯುವುದು. 2) ವಿಶ್ವಾಸಿಗಳನ್ನು ಕ್ರೂರ ಹಿಂಸೆ ಮರ್ದನಗಳಿಗೆ ಗುರಿಪಡಿಸಿ ವಿಶ್ವಾಸದಲ್ಲಿ ಅಚಲವಾಗಿರಲು ಅವರಿಗೂ, ಆ ಭಯಾನಕ 
ಪರಿಸ್ಥಿತಿಯಲ್ಲಿ. ಇತರರಿಗೂ ವಿಶ್ವಾಸವಿರಿಸಲು ಅಸಾಧ್ಯವಾಗುವಂತೆ ಮಾಡುವುದು. 3) ನಾನಾ ರೀತಿಯಲ್ಲಿ ಜನರನ್ನು ಧರ್ಮ ಮತ್ತು ಧರ್ಮ 
ವಿಶ್ವಾಸಿಗಳ ವಿರುದ್ಧ ಕೆರಳಿಸಿ ಜನಮನದಲ್ಲಿ ಧರ್ಮದ ಬಗ್ಗೆ ದುರ್ಭಾವನೆ ಮೂಡಿಸುವಂಥ ಸಂಶಯಗಳನ್ನು ಹುಟ್ಟಿಸುವುದು. ಅದಲ್ಲದೆ 
ಸತ್ಯನಿಷೇಧಕರು ತಮ್ಮ ಮಕ್ಕಳನ್ನು ಆ ಸಂಸ್ಕೃತಿಯಲ್ಲಿಯೇ ಬೆಳೆಸುವ ಮೂಲಕ ಮುಂದಿನ ಹಿಳಿಗೆಗೆ ಪೂರ್ವ ಧರ್ಮವನ್ನು ತೊರೆದು 
ಇಸ್ಲಾಮ್‌ ಧರ್ಮಕ್ಕೆ ಸೇರಲು ಕಷ್ಟವಾಗುವಂತೆ ಮಾಡುವುದು. ಈ ಅರ್ಥದಲ್ಲಿ ಪ್ರತಿಯೊಬ್ಬ ಸತ್ಯನಿಷೇಧಕನೂ ದೇವ ಮಾರ್ಗದಿಂದ ತಡೆಯು 
ವವನಾಗಿರುತ್ತಾನೆ. ಹಾಗೆಯೇ ಪ್ರತಿಯೊಂದು ಸತ್ಯನಿಷೇಧಕ ಸಮೂಹವು ದೇವ ಮಾರ್ಗದಲ್ಲಿ ಬಂಡೆಗಳಾಗಿವೆ. ಯಾಕೆಂದರೆ ಅವು ಶಿಕ್ಷಣ 
ಮತ್ತು ತರಬೇತಿಯಿಂದ ತಮ್ಮ ಸಾಮಾಜಿಕ ವ್ಯವಸ್ಥೆ ತಮ್ಮ ಆಚಾರ ಸಂಪ್ರದಾಯ ಮತ್ತು ಪಕ್ಚಪಾತಗಳಿಂದ ಸತ್ಯಧರ್ಮವು ವ್ಯಾಪಿಸದಂತೆ 
ಅಡ್ಡಿ ಆತಂಕಗಳನ್ನು ನಿರ್ಮಿಸುತ್ತವೆ. 

3. ಮೂಲದಲ್ಲಿ £45] [31 "ಅದಲ್ಲ ಅಆ್‌ಮಾಲಹುಮ್‌' ಎಂಬ ಪದಗಳಿವೆ. ಅವರ ಕರ್ಮಗಳ ದಾರಿ ತಪ್ಪಿಸಿದನು, 
ಭ್ರಷ್ಟಗೊಳಿಸಿದನು, ನಿರರ್ಥಕಗೊಳಿಸಿದನು ಎಂದರ್ಥ. ಈ ನುಡಿಯು ವಿಶಾಲಾರ್ಥವನ್ನು ಹೊಂದಿದೆ. ಅದರ ಒಂದು ತಾತ್ಸರ್ಯ ಹೀಗಿದೆ: 
ಅವರ ಎಲ್ಲಪ್ರಯತ್ನ, ಪರಿಶ್ರಮಗಳು ಸರಿಯಾದ ಹಾದಿಯಲ್ಲಿವಿನಿಯೋಗವಾಗುವ ಸೌಭಾಗ್ಯವನ್ನು ಅಲ್ಲಾಹನು ಅವರಿಂದ ಕಸಿದುಕೊಂಡನು. 
ಈಗ ಅವರು ಏನೇ ಮಾಡುವುದಿದ್ದರೂ ತಪ್ಪು ಮಾರ್ಗದಲ್ಲಿ ತಪ್ಪು ಉದ್ದೇಶದಿಂದ ಮಾಡುತ್ತಾರೆ. ಹೀಗೆ ಅವರ ಎಲ್ಲ ಪ್ರಯತ್ನ ಪರಿಶ್ರಮಗಳು 
ಸನ್ಮಾರ್ಗದ ಬದಲಾಗಿ ದುರ್ಮಾರ್ಗದಲ್ಲಿಯೇ ವ್ಯಯವಾಗುತ್ತದೆ. ಎರಡನೆಯ ತಾತ್ಚರ್ಯ: ಅರಬರು ಧಾರ್ಮಿಕ ಸೇವೆ ಮತ್ತು 
ಶಿಷ್ಟಾಚಾರಗಳೆಂದು ಪರಿಗಣಿಸುತ್ತಿದ್ದ ಮತ್ತು ಸ್ವತಃ ಉತ್ತಮವೆಂದು ಭಾವಿಸಿ ಮಾಡುತ್ತಿದ್ದ: ಸತ್ಯರ್ಮಗಳನ್ನು ಅಲ್ಲಾಹನು ನಿಷ್ಠಲಗೊಳಿಸುವನು. 


ಕಾಂಡ - 26 


14 ತಪ್ಪೀಮುಲ್‌ ಕುರ್‌ಆನ್‌ 


ಟಗ ಗಟಟ ಕೀಲ ಟಟ AN \ él AEM ್‌ಹ ಟಟ 
1೫181010 ಜಸ. MEL, ಮುಂ (ಗ್ರ ತ। ಚಃ 
೫ ಟ್‌ 6 ಎರೆ ೨ 5 1 
SNE HU ವ್ರಿಜ್ರಯೇ ಸಿ Hos ls 
ಗೊಂಡದ್ದನ್ನು ಅವರ ಪ್ರಭುವಿನ ಕಡೆಯಿಂದ ಪರಮ ಸತ್ಯವಾದುದೆಂದು* ನಂಬಿದವರ ಪಾಪಗಳನ್ನು ಅಲ್ಲಾಹ್‌ 
ಅವರಿಂದ ದೂರೀಕರಿಸಿದನು ಮತ್ತು ಅವರ ಸ್ಥಿತಿಯನ್ನು ಸರಿಪಡಿಸಿದನು.* ಇದೇಕೆಂದರೆ ಸತ್ಯನಿಷೇಧಿಗಳು ಮಿಥ್ಯವನ್ನು 


ಅನುಸರಿಸಿದರು ಮತ್ತು ಸತ್ಯವಿಶ್ವಾಸಿಗಳು ಅವರ ಪ್ರಭುವಿನ ಕಡೆಯಿಂದ ಬಂದಿರುವ ಸತ್ಯವನ್ನು ಅನುಸರಿಸಿದರು. ಈ 
ರೀತಿಯಲ್ಲಿ ಅಲ್ಲಾಹನು ಜನರಿಗೆ ಅವರ ಸರಿಯಾದ ನೆಲೆಯನ್ನು ತಿಳಿಸಿ ಬಿಡುತ್ತಾನೆ.” 


ಉದಾ: ಕಅಬಾಲಯದ ಮೇಲ್ವಿಚಾರಣೆ, ಹಾಜಿಗಳ ಸೇವೆ, ಅತಿಥಿ ಸತ್ಕಾರ, ಕುಟುಂಬ ಸಂಬಂಧಿಕರೊಡನೆ ಔದಾರ್ಯ ಇತ್ಯಾದಿ. ಅವರ 
ಆ ಕರ್ಮಗಳಿಗೆ ಯಾವುದೇ ಪುಣ್ಯ ಅಥವಾ ಪ್ರತಿಫಲ ಸಿಗಲಾರದು. ಯಾಕೆಂದರೆ, ಅವರು ಅಲ್ಲಾಹನ ಏಕತೆ ಮತ್ತು ಕೇವಲ ಆತನನ್ನು 
ಆರಾಧಿಸಬೇಕೆಂಬ ವಾಸ್ತವಿಕತೆಯನ್ನು ನಿರಾಕರಿಸುತ್ತಾರೆ. ಇತರರನ್ನೂ ಆ ಮಾರ್ಗದಲ್ಲಿ ಬಾರದಂತೆ ತಡೆಯುತ್ತಾರೆ. ಆದ್ದರಿಂದ ಅವರ 
ಯಾವ ಕರ್ಮವೂ ಅಲ್ಲಾಹನಿಂದ ಸ್ವೀಕೃತವಾಗಲಾರದು. ಮೂರನೆಯ ತಾತ್ಸರ್ಯ ಹೀಗಿದೆ: ಸತ್ಯಮಾರ್ಗವನ್ನು ತಡೆದು ತಮ್ಮ ಸತ್ಯನಿಷೇಧಕ 
ಧರ್ಮವನ್ನು ಅರೇಬಿಯಾದಲ್ಲಿ: ಜೀವಂತನಿರಿಸಲಿಕ್ಕಾಗಿ ಅವರು ಪ್ರವಾದಿ ಮುಹಮ್ಮದ್‌ರ(ಸ) ವಿರುದ್ಧ. ನಡೆಸುತ್ತಿರುವ ಎಲ್ಲಾಪ್ರ ಯತ್ನಗಳನ್ನು 
ಅಲ್ಲಾಹನು ವಿಫಲಗೊಳಿಸಿದನು. ಅವರ ತಂತ್ರಗಳು ಈಗ ಕೇವಲ ಗುರಿ ತ್ಪದ ಬಾಣಗಳಾಗಿವೆ. ಆ ಕುತಂತ್ರಗಳಿಂದ ಅವರು ಎಂದಿಗೂ 
ಧ್ಯೇಯ ಸಾಧಿಸಲಾರರು. 

4. ವಸ್ತುತಃ 1೨7 2೫ “ಅಲ್ಲದೀನ ಆಮನೂ' ಎಂದು ಹೇಳಿದ ಬಳಿಕ ಟೈ 351 ಟೂ $413 'ವಆಮನೂ ಬಿಮಾ 
ಉಂದಿುಲ ಅಲಾ ಮುಹಮ್ಮದಿನ್‌' ಎಂದು ಹೇಳುವ ಅಗತ್ಯವಿಲ್ಲ. ಯಾಕೆಂದರೆ ವಶ್ವಾಸವರಿಸುವುದರಲ್ಲಿ ಪ್ರವಾದಿ ಮುಹಮ್ಮದ್‌ ಮತ್ತು 
ಅವರಿಗೆ ಅವತೀರ್ಣವಾಗಿರುವ ಸಂದೇಶಗಳಲ್ಲಿ ಲ್ಲಿ ವಿಶ್ವಾಸವಿರಿಸುವುದು ಸ್ವ ಸ್ವತಃ ಸೇರಿಕೊಂಡಿದೆ. (ಇಲ್ಲಿ ಅದನ್ನು ಪ್ರ ತ್ಯೆ ಕ ಹಾಗೂ ವಿಶೇಷವಾಗಿ 
ಪ್ರಸ್ತಾಪಿಸಲಾಗಿದೆ.) ಓರ್ವರು ಮುಹಮ್ಮದೀಯ ಪ್ರ ಪ್ರವಾದಿತ್ವದ ಬಳಿಕ ಮುಹಮ್ಮದ್‌ರಿಗೆ SEIS ಸಂದೇಶಗಳಲ್ಲಿ ವಿಶ್ವಾಸವಿರಿಸದ 
ತನಕ ಅಲ್ಲಾಹ್‌, ಪರಲೋಕ, ಪೂರ್ವ ಪ್ರವಾದಿಗಳು ಮತ್ತು ಪೂರ್ವ ಗ್ರಂಥಗಳಲ್ಲಿ ವಿಶ್ವಾಸ ಸವಿರಿಸುವುದರಿಂದ ಯಾವುದೇ ಪ್ರಯೋಜನ 
ವಿಲ್ಲವೆಂದು ಒತ್ತಿ ಹೇಳಲಿಕ್ಕಾಗಿ ವಲಸೆಯ ಬಳಿಕ ಮದೀನದಲ್ಲಿ ಮುಸ್ಲಿಮರಿಗೆ, ಸತ್ಯವಿಶ್ವಾಸ ದ ಇತರೆಲ್ಲ ಅಂಶಗಳನ್ನು ಅಂಗೀಕರಿಸಿದರೂ 
ಮುಹಮ್ಮದೀಯ ಪ್ರವಾದಿತ್ನವನ್ನು ನಿರಾಕರಿಸುವ ಜನರನ್ನು ಅಭಿಮುಖೀಕರಿಸುವ ಅವಕಾಶವಿದ್ದುದರಿಂದ ಈ ವಿವರಣೆಯನ್ನು ನೀಡಲಾಗಿತ್ತು. 

5, ಇದಕ್ಕೆ ಎರಡು ಅರ್ಥಗಳಿವೆ. 1. ಅಜ್ಞಾನ ಕಾಲದಲ್ಲಿ ಅವರಿಂದ ಸಂಭವಿಸಿದ್ದ ಪಾಪಗಳನ್ನು ಅಲ್ಲಾಹನು ಅವರ ಲೆಕ್ಕದಿಂದ ಅಳಿಸಿ 
ಹಾಕಿದನು. ಆ ಪಾಪಗಳ ಬಗ್ಗೆ ಅವನ ಯಾವ ವಿಚಾರಣೆಯೂ ನಡೆಯಲಾರದು. 2. ಅವರಲ್ಲಿದ್ದ ವಿಶ್ವಾಸ, ವಿಚಾರ, ಚಾರಿತ್ರ್ಯ ಮತ್ತು 
ಕರ್ಮಗಳಿಗೆ ಸಂಬಂಧಿಸಿದ ಕೆಡುಕುಗಳನ್ನು ಅಲ್ಲಾಹನು ಅವರಿಂದ ದೂರಗೊಳಿಸಿದನು. ಅವರ ವಿಶ್ವಾಸ ವಿಚಾರಗಳು ಬದಲಾಗಿವೆ. ಅವರ 
ಸ್ವಭಾವ ಮತ್ತು ಅಭಿರುಚಿಗಳು ಬದಲಾಗಿವೆ. ಅವರ ಚಾರಿತ್ರ , ಮತ್ತು ನಡವಳಿಕೆ ಬದಲಾಗಿದೆ. ಈಗ ಅವರ ಅಂತರಾಳದಲ್ಲಿ ಅಜ್ಞಾನದ 
ಸ್ಥಾನದಲ್ಲಿ ವಿಶ್ವಾಸವಿದೆ. ದುರ್ಗುಣಗಳ ಸ್ಥಾನದಲ್ಲಿ ಸತ್ಯರ್ಮಗಳಿವೆ. 

6. ಇದಕ್ಕೂ ಎರಡು ಅರ್ಥಗಳಿವೆ. 1. ಪೂರ್ವಸ್ಥಿತಿಯನ್ನು ಬದಲಿಸಿ ಮುಂದಿನ ದಿನಗಳಿಗಾಗಿ ಅಲ್ಲಾಹನು ಅವರನ್ನು ಸರಿಯಾದ 
ಮಾರ್ಗದಲ್ಲಿ ಹಾಕಿದನು. ಅವರ ಬದುಕನ್ನು ಸುಧಾರಿಸಿದನು. 2. ಅವರು ಈ ತನಕ ಅನುಭವಿಸುತ್ತಿದ್ದ ವಿವಶತೆ, ಅಸಹಾಯಕತೆ ಮತ್ತು 
ಮರ್ದಿತ ಸ್ಥಿತಿಯಿಂದ ಅವರನ್ನು ಮುಕ್ತಗೊಳಿಸಿದನು. ಈಗ ಅವರಿಗೆ ಅಕ್ರಮಗಳನ್ನು ಸಹಿಸುವ ಬದಲಾಗಿ ಅಕ್ರಮಿಗಳನ್ನು ಎದುರಿಸುವ, 
ಆಜ್ಞಾಧೀನವಾಗುವ ಬದಲಾಗಿ ತಮ್ಮ ಜೀವನ ವ್ಯವಸ್ಥೆಯನ್ನು ಸ್ವತಂತ್ರವಾಗಿ ನಿರ್ವಹಿಸುವ ಮತ್ತು ಪರಾಜಿತರಾಗುವ ಬದಲಿಗೆ ವಿಜೇತರಾಗುವ 
ಪರಿಸ್ಥಿತಿಯನ್ನು ಒದಗಿಸಿದನು. 

7. ಮೂಲದಲ್ಲಿ ನಭ ಮಿ ಸಿ ಫೈ 4" "ಕದಾಲಿಕ ಯದ್‌ರಿಬುಲ್ಲಾಹು ಲಿನ್ನಾಸಿ ಅಮ್ಹಾಲಹುಮ್‌' ಎಂದು ಹೇಳಲಾ 
ಗಿದೆ. ಅಲ್ಲಾಹನು ಮಾನವರಿಗೆ ಅವರ ಉದಾಹರಣೆಯನ್ನು ನೀಡುತ್ತಾನೆ ಎಂಬುದು ಅದರ ಶಬ್ದಾರ್ಥ. ಕೇವಲ ಇದರಿಂದ ಅದರ ಮೂಲ 
ತಾತ್ಟರ್ಯ ವ್ಯಕ್ತವಾಗುವುದಿಲ್ಲ ಹೀಗೆ ಅಲ್ಲಾಹನು ಎರಡು ವಿಭಾಗಗಳಿಗೂ ಅವರ ಸ್ಥಿತಿಯನ್ನು ಸ್ಪಷ್ಟವಾಗಿ ಶಿಳಿಸುತ್ತಾನೆಂಬುದೇ ಅದರ 


ಕಾಂಡ - 26 


47. ಮುಹಮ್ಮದ್‌ 15 


ಣೆ 


ಟಿ ೩.1... 


18% ಜೆ Wel (ತ 

3 ee fy ಗ GG sgt 
ಗ್ರ fa CEI Oi ps 
(4-6) ಆದುದರಿಂದ ಈ ಸತ್ಯನಿಷೇಧಿಗಳನ್ನು ಯುದ್ಧದಲ್ಲಿ ನೀವು ಎದುರಿಸಿದಾಗ, ಪ್ರಥಮ ಕೆಲಸ ಕತ್ತು ಕಡಿಯು 


ವುದಾಗಿರುತ್ತದೆ. ನೀವು ಅವರನ್ನು ಚೆನ್ನಾಗಿ ಸದೆಬಡಿದ ಬಳಿಕ ಕೈದಿಗಳನ್ನು ಬಿಗಿಯಾಗಿ ಕಟ್ಟಿರಿ. ಆ ಬಳಿಕ ನೀವು ಅವರ 
ಮೇಲೆ ಸೌಜನ್ಯ ತೋರಬಹುದು ಅಥವಾ ಪರಿಹಾರಧನ ಸ್ವೀಕರಿಸಬಹುದು.* ಇದು ಯುದ್ಧ ಮುಗಿಯುವ ತನಕ. 


ಮೂಲ ತಾತ್ಸರ್ಯ. ಒಂದು ವಿಭಾಗವು ಹಠ ಹಾಗೂ ಮಿಥ್ಯದಲ್ಲಿಯೇ ಸಾಗುತ್ತಿದೆ. ಆದ್ದರಿಂದ ಅಲ್ಲಾಹನು ಅವರ ಎಲ್ಲ ಪ್ರಯತ್ನ 
ಪರಿಶ್ರಮಗಳನ್ನು ನಿಷ್ಠಲಗೊಳಿಸಿದನು. ಎರಡನೆಯ ವಿಭಾಗವು ಸತ್ಯದ ಅನುಸರಣೆಯನ್ನು ಅಂಗೀಕರಿಸಿತು. ಆದ್ದರಿಂದ ಅಲ್ಲಾಹನು 
ಅವರನ್ನು ಪಾಪಗಳಿಂದ ಮುಕ್ತಗೊಳಿಸಿ ಅವರ ಸ್ಥಿತಿಯನ್ನು ಉತ್ತಮಗೊಳಿಸಿದನು. 

8. ಯುದ್ಧದ ಆಜ್ಞೆ ಬಂದ ಬಳಿಕ ಯುದ್ಧ ಆರಂಭವಾಗುವುದಕ್ಕಿಂತ ಮುಂಚೆ ಈ ವಚನವು ಅವತೀರ್ಣವಾಗಿದೆಯೆಂದು ಅದರ 
ಪದ ಮತ್ತು ವಿಷಯಾನುಬಂಧದಿಂದ ಸುಸ್ಪಷ್ಟವಾಗುತ್ತದೆ. ನೀವು ಯುದ್ಧದಲ್ಲಿ ಸತ್ಯನಿಷೇಧಕರೊಡನೆ ಸಂಘರ್ಷಿಸಿದರೆ ಎಂಬ ಮಾತು, 
ಅವರೊಂದಿಗೆ ಈ ತನಕ ಸಂಘರ್ಷ ನಡೆದಿಲ್ಲ ಆದರೆ ಅದಕ್ಕಿಂತ ಮುಂಚಿತವಾಗಿ ಸಂಘರ್ಷ ನಡೆದರೆ ಏನು ಮಾಡಬೇಕೆಂಬ ಮಾರ್ಗದರ್ಶನ 
ನೀಡಲಾಗುತ್ತಿದೆ. 

ಈ ಅಧ್ಯಾಯವು ಅಲ್‌ ಹಜ್ಜ್‌ ಅಧ್ಯಾಯದ 39ನೆಯ ವಚನ ಮತ್ತು ಅಲ್‌ಬಕರಃ ಅಧ್ಯಾಯದ 190ನೆಯ ವಚನಗಳಲ್ಲಿ ಯುದ್ಧದ 
ಆಜ್ಞೆ ಬಂದ ಕಾಲದಲ್ಲಿಯೇ ಅವತೀರ್ಣವಾಗಿದೆ. ಅಂದು ಕಪಟ ವಿಶ್ವಾಸಿಗಳು ಮತ್ತು ದುರ್ಬಲ ವಿಶ್ವಾಸಿಗಳು ಯುದ್ಧಭೀತಿಯಿಂದ ಮೃತ್ಯು 
ಕವಿದಂತೆ ಭಯಗ್ರಸ್ತರಾಗಿದ್ದರೆಂದು ಮುಂದೆ ಬರಲಿರುವ 20ನೆಯ ವಚನವು ದೃಢೀಕರಿಸುತ್ತದೆ. 

ಅದಲ್ಲದೆ ಈ ವಚನವು ಬದ್ರ್‌ ಯುದ್ಧಕ್ಕಿಂತ ಮುಂಚೆ ಅವರೀರ್ಣವಾಗಿದೆಯೆಂಬುದಕ್ಕೆ ಅಲ್‌ ಅನ್ಭಾಲ್‌ ಅಧ್ಯಾಯದ 67-69 
ವಚನಗಳೂ ಸಾಕ್ಷಿಯಾಗಿವೆ. ಅದರಲ್ಲಿ ಹೀಗೆನ್ನಲಾಗಿದೆ: ಭೂಮಿಯಲ್ಲಿ ವೈರಿಗಳನ್ನು ಸಂಪೂರ್ಣವಾಗಿ ಸದೆಬಡಿಯುವ ತನಕ ತನ್ನ ಬಳಿ 
ಸೆರೆಯಾಳುಗಳಿರುವುದು ಯಾವ ಪ್ರವಾದಿಗೂ ಭೂಷಣವಲ್ಲ. ನೀವು ಲೌಕಿಕ ಲಾಭವನ್ನು ಬಯಸುತ್ತೀರಿ. ಆದರೆ ಅಲ್ಲಾಹನ ದೃಷ್ಟಿಯಲ್ಲಿ 
.ಪರಲೋಕವಿದೆ. ಅಲ್ಲಾಹನು ಮಹಾ ಪ್ರತಾಪಿ ಮತ್ತು ಧೀಮಂತನಾಗಿದ್ದಾನೆ. ಅಲ್ಲಾಹನ ತೀರ್ಪು ಮೊದಲೇ ದಾಖಲಾಗಿಲ್ಲದಿರುತ್ತಿದ್ದರೆ, ನೀವು 
ಜನರಿಂದ ಪರಿಹಾರ ಧನ ಪಡೆದಿರುವುದಕ್ಕಾಗಿ ನಿಮ್ಮನ್ನು ಉಗ್ರವಾಗಿ ಶಿಕ್ಷಿಸಲಾಗುತ್ತಿತ್ತು. ಇರಲಿ, ನೀವು ಗಳಿಸಿರುವ ಸಂಪತ್ತನ್ನು ಧರ್ಮಬದ್ಧ 
ಮತ್ತು ಪರಿಶುದ್ಧವೆಂಬ ಭಾವನೆಯಿಂದಲೇ ತಿನ್ನಿರಿ. ಈ ವಚನಗಳನ್ನು ವಿಶೇಷತಃ ಅಡಿಗೆರೆ ಹಾಕಿದ ಮಾತುಗಳನ್ನು ಗಮನಿಸಿದರೆ, ಬದ್ರ್‌ 
ಯುದ್ಧದಲ್ಲಿಮುಸ್ಲಿಮರು ವೈರಿಗಳನ್ನು ಸಂಪೂರ್ಣ ಸದೆಬಡಿಯುವುದಕ್ಕಿಂತ ಮುಂಚಿತವಾಗಿ ಕೈದಿಗಳನ್ನು ಬಂಧಿಸ ತೊಡಗಿರುವುದನ್ನು ಇಲ್ಲಿ 
ಆಕ್ಷೇಪಿಸಲಾಗಿದೆಯೆಂದು ವ್ಯಕ್ತವಾಗುತ್ತದೆ. ಆದರೆ ಯುದ್ಧಕ್ಕಿಂತ ಮುಂಚೆ ಅವರಿಗೆ ಮುಹಮ್ಮದ್‌ ಅಧ್ಯಾಯದಲ್ಲಿ ನೀವು ವೈರಿಗಳನ್ನು 
ಚೆನ್ನಾಗಿ ದಮನಿಸಿದ ಬಳಿಕ ಕೈದಿಗಳನ್ನು ಬಿಗಿದು ಕಟ್ಟಿರಿ ಎಂದು ಆದೇಶಿಸಲಾಗಿತ್ತು. ವಸ್ತುತಃ ಮುಹಮೃದ್‌ ಅಧ್ಯಾಯದಲ್ಲಿ ಕೈದಿಗಳಿಂದ 
ಪರಿಹಾರ ಧನ ಪಡೆಯುವುದನ್ನು ಸಾಮಾನ್ಯವಾಗಿ ಅನುಮತಿಸಲಾಗಿತ್ತು. ಆದ್ದರಿಂದ ಬದ್ರ್‌ನ ಕೈದಿಗಳಿಂದ ಮುಸ್ಲಿಮರು ಪಡೆದ 
ಪರಿಹಾರಧನವನ್ನು ಅಲ್ಲಾಹನು ಅವರಿಗೆ ಧರ್ಮಬದ್ಧವೆಂದು ಸಾರಿದನು. ಅದನ್ನು ಪಡೆದುದಕ್ಕಾಗಿ ಮುಸ್ಲಿಮರನ್ನು ಶಿಕ್ಷಿಸಲಿಲ್ಲ. ಅಲ್ಲಾಹನ 
ವಿಧಿಯು ಮೊದಲೇ ದಾಖಲಾಗಿಲ್ಲದಿರುತ್ತಿದ್ದರೆ ಎಂಬ ನುಡಿಯು ಕೈದಿಗಳಿಂದ ದಂಡ ವಸೂಲು ಮಾಡಬಹುದೆಂಬ ಕಾನೂನು ಈ 
ಘಟನೆಗಿಂತ ಮುಂಚೆ ಕುರ್‌ಆನ್‌ನಲ್ಲಿ ತಿಳಿಸಲಾಗಿತ್ತೆಂದು ಸ್ಪಷ್ಟಪಡಿಸುತ್ತದೆ. ಹಾಗೆಯೇ ಕುರ್‌ಆನಿನಲ್ಲಿ ಮುಹಮ್ಮದ್‌ ಅಧ್ಯಾಯದ ಈ 
ವಚನದ ಹೊರತು ಬೇರೆ ಯಾವ ವಚನದಲ್ಲಿಯೂ ಈ ಆದೇಶದ ಪ್ರಸ್ತಾವ ಕಾಣಿಸುವುದಿಲ್ಲ. ಆದ್ದರಿಂದ ಈ ವಚನವು ಅಲ್‌ ಅನ್‌ಫಾಲ್‌ 
ಅಧ್ಯಾಯದ ಪೂರ್ವೋಕ್ತ ವಚನಗಳಿಗಿಂತ ಮುಂಚೆ ಅವತೀರ್ಣವಾಗಿದೆಯೆಂದು ಒಪ್ಪಬೇಕಾಗುತ್ತದೆ. (ಹೆಚ್ಚಿನ ವಿವರಣೆಗಾಗಿ ನೋಡಿರಿ: 
ತಪ್ಪೀಮುಲ್‌ ಕುರ್‌ಆನ್‌, ಸಂಪುಟ:2, ಅಲ್‌ ಅನ್‌ಫಾಲ್‌, ಟಿಪ್ಪಣಿ:49) ` ಫಿ 


ಕಾಂಡ - 26 


16 ತಪ್ಪೀಮುಲ್‌ ಕುರ್‌ಆನ್‌ 


ಇದು ಪವಿತ್ರ ಕುರ್‌ಆನಿನಲ್ಲಿ ಯುದ್ಧದ ಪ್ರಾಥಮಿಕ ನಿಯಮಗಳನ್ನು ಆದೇಶಿಸಿರುವ ಪ್ರಥಮ ವಚನವಾಗಿದೆ. ಈ ವಚನದಲ್ಲಿಯಾವ 
ನಿಯಮಗಳು ಅಡಕವಾಗಿವೆ, ಪ್ರವಾದಿವರ್ಯರು ಮತ್ತು ಅವರ ಅನುಯಾಯಿಗಳು ಅವುಗಳನ್ನು ಹೇಗೆ ಜಾರಿಗೊಳಿಸಿದರು, ಈ ವಚನ 
ಮತ್ತು ಪ್ರವಾದಿ ಚರ್ಯೆಯಿಂದ ಕರ್ಮಶಾಸ್ತ್ರಜ್ಞರು ಏನನ್ನು ಗ್ರಹಿಸಿದ್ದಾರೆ ಎಂಬಿತ್ಯಾದಿಗಳ ಸಾರಾಂಶ ಹೀಗಿದೆ: 

(1) ವೈರಿಗಳ ಸೈನಿಕ ಬಲವನ್ನು ಧ್ವಂಸಗೊಳಿಸುವುದೇ ಯುದ್ಧದಲ್ಲಿ ಮುಸ್ಲಿಮ್‌ ಸೇನೆಯ ಮುಖ್ಯ ಗುರಿಯಾಗಿರಬೇಕು. ಅವರಿಗೆ 
ಹೋರಾಡುವ ಶಕ್ತಿಯಿಲ್ಲದೆ ಯುದ್ದ ನಿಲ್ಲಿಸುವಂತಾಗಬೇಕು. ಈ ಗುರಿಯನ್ನು ನಿರ್ಲಕ್ಷಿಸಿ ವೈರಿ ಸೈನಿಕರನ್ನು ಬಂಧಿಸುವುದರಲ್ಲಿ ನಿರ 
ತರಾಗಬಾರದು. ವೈರಿ ಸೇನೆಯನ್ನು ಚೆನ್ನಾಗಿ ನಜ್ಜುಗುಜ್ಜುಗೊಳಿಸಿದ ಬಳಿಕ ರಣರಂಗದಲ್ಲಿ ಅವರ ಕೆಲವೇ ಜನರು ಉಳಿದಿರುವಾಗ ಸೆರೆ 
ಹಿಡಿಯುವ ಬಗ್ಗೆ ಗಮನಹರಿಸಬೇಕು. ಪರಿಹಾರ ಧನ ಪಡೆಯುವ ಅಥವಾ ಗುಲಾಮರನ್ನು ಶೇಖರಿಸುವ ಅತ್ಯಾಸೆಯಿಂದ ಯುದ್ಧದ ನೈಜ 
ಗುರಿಯನ್ನು ಮರೆಯದಿರವಿಕ್ಕಾಗಿ ಅರಬರಿಗೆ ಆರಂಭದಲ್ಲಿಯೇ ಈ ಆದೇಶಗಳನ್ನು ನೀಡಲಾಗಿತ್ತು. 

(2) ಬಂಧಿತ ಯುದ್ಧ ಕೈದಿಗಳ ಬಗ್ಗೆ ಹೇಳಲಾಗಿದೆ: ನಿಮಗೆ ಅವರೊಂದಿಗೆ ಔದಾರ್ಯ ತೋರಿಸುವ ಅಥವಾ ಪರಿಹಾರ ಧನ 
ಪಡೆಯುವ ಅಧಿಕಾರವಿದೆ. ಇದರಿಂದ ಯುದ್ಧ ಕೈದಿಗಳನ್ನು ವಧಿಸಬಾರದೆಂಬ ಸಾಮಾನ್ಯ ನಿಯಮ ಅಭಿವ್ಯಕ್ತವಾಗುತ್ತದೆ. ಹ.ಅಬ್ದುಲ್ಲಾ 
ಜಿನ್‌ ಉಮರ್‌, ಹಸನ್‌ ಬಸರಿ, ಅತಾಆ್‌ ಮತ್ತು ಹಮ್ಮಾದ್‌ ಬಿನ್‌ ಅಬೀ ಸುಲೈಮಾನರು ನಿಯಮದ ಈ ಬೇಡಿಕೆಯನ್ನೇ ಅಂಗೀಕರಿಸಿದ್ದಾರೆ. 
ಅದು ಆ ದೃಷ್ಟಿಯಿಂದ ಬಹಳ ಸರಿಯಾಗಿದೆ. ಅವರು ಹೇಳುತ್ತಾರೆ: ಯೋಧನು ಯುದ್ಧ ವೇಳೆಯಲ್ಲಿ ವಧಾರ್ಹನಾಗುತ್ತಾನೆ. ಯುದ್ಧವು 
ಮುಗಿದು ಕೈದಿಯು ನಮ್ಮ ಅಧೀನವಾದರೆ ಅವರನ್ನು ವಧಿಸುವುದು ಸರಿಯಲ್ಲ. ಇಬ್ನು ಜರೀರ್‌ ಮತ್ತು ಅಬೂಬಕರ್‌ ಜಸ್ಟಾಸ್‌ ವರದಿ 
ಮಾಡಿದ್ದಾರೆ: ಹಜ್ಜಾಜ್‌ ಬಿನ್‌ ಯೂಸುಫ್‌ರು ಓರ್ವ ಕೈದಿಯನ್ನು ಹ.ಅಬ್ದುಲ್ಲಾ ಬಿನ್‌ ಉಮರ್‌ರಿಗೆ(ರ) ಒಪ್ಪಿಸಿ ಅವನನ್ನು ವಧಿಸುವಂತೆ 
ಆಜ್ಞಾಪಿಸಿದರು. ಆದರೆ ಅವರು ನಿರಾಕರಿಸಿ ಈ ವಚನವನ್ನು ಪಠಿಸಿ, ಬಂಧಿತ ಸ್ಥಿತಿಯಲ್ಲಿ ಯಾರನ್ನೂ ಕೊಲ್ಲುವ ಆದೇಶವಿಲ್ಲವೆಂದು ಹೇಳಿ 
ದರು. ಇಮಾಮ್‌ ಮುಹಮ್ಮದ್‌ರು ಅಸ್ಲೀಯರುಲ್‌ ಕಬೀರದಲ್ಲಿ ಒಂದು ಘಟನೆಯನ್ನು ಉಲ್ಲೇಖಿಸಿದ್ದಾರೆ: ಅಬ್ದುಲ್ಲಾ ಬಿನ್‌ ಆಮಿರ್‌ರು 
ಹ. ಅಬ್ದುಲ್ಲಾ ಬಿನ್‌ ಉಮರ್‌ರಿಗೆ ಓರ್ವ ಯುದ್ಧ ಕೈದಿಯನ್ನು ವಧಿಸುವಂತೆ ಆಜ್ಞಾಪಿಸಿದರು. ಅವರು ಇದೇ ಕಾರಣದಿಂದ ಆಜ್ಞೆಯನ್ನು 
ಜಾರಿಗೊಳಿಸಲು ನಿರಾಕರಿಸಿದರು. 

(3) ಆದರೆ ಈ ವಚನವು ವಧೆಯನ್ನು ಸ್ಪಷ್ಟವಾಗಿ ನಿಷೇಧಿಸಿಯೂ ಇಲ್ಲ ಆದ್ದರಿಂದ ಪ್ರವಾದಿಯವರು ಅದರ ಇಂಗಿತವನ್ನು ಹೀಗೆ 
ಗ್ರಹಿಸಿ ಅದೇ ಪ್ರಕಾರ ಕಾರ್ಯಾಚರಿಸಿದ್ದರು. ಯಾವುದಾದರೂ ವಿಶಿಷ್ಟ ಕಾರಣದಿಂದ ಒಬ್ಬ ಅಥವಾ ಕೆಲವು ಕೈದಿಗಳನ್ನು ವಧಿಸುವುದು 
ಅನಿವಾರ್ಯವೆಂದು ಇಸ್ಲಾಮಿ ಸರಕಾರದ ಆಡಳಿತಗಾರರಿಗೆ ಮನವರಿಕೆಯಾದರೆ ಅವರು ಆ ರೀತಿ ಮಾಡಬಹುದು. ಇದೊಂದು 
ಸಾಮಾನ್ಯ ನಿಯಮವಲ್ಲ. ಇದು ಸಾಮಾನ್ಯ ನಿಯಮದಲ್ಲಿ ಸಾಂದರ್ಭಿಕವಾಗಿ ಉಪಯೋಗಿಸಬಹುದಾದ ಕ್ರಮವಾಗಿದೆ. ಪ್ರವಾದಿ 
ವರ್ಯರು(ಸ) ಬದ್ರ್‌ ಯುದ್ಧದ 70 ಕೈದಿಗಳಲ್ಲಿ ಕೇವಲ ಉಕ್ಬಾ ಬಿನ್‌ ಅಬೀ ಮುಖತ್‌ ಮತ್ತು ನದ್ರ್‌ ಬಿನ್‌ ಹಾರಿಸ್‌ರನ್ನು ಮಾತ್ರ 
ವಧಿಸಿದ್ದರು. ಉಹುದ್‌ ಯುದ್ಧದ ಕೈದಿಗಳ ಪೈಕಿ ಕೇವಲ ಅಬೂ ಉರ್ಬಾ ಎಂಬೋರ್ವ ಕವಿಯನ್ನು ವಧಿಸಿದ್ದರು. ಬನೂ ಕುರೈರು 
ಯುದ್ಧದಲ್ಲಿ ಪ್ರವಾದಿಯವರು ತೀರ್ಪು ನೀಡುವ ಹೊಣೆಯನ್ನು ಸಅದ್‌ ಬಿನ್‌ ಮುಆದ್‌ರಿಗೆ ಒಪ್ಪಿಸಿದ್ದರು. ಅವರಲ್ಲಿರುವ ಎಲ್ಲ 
ಪುರುಷರನ್ನು ವಧಿಸಬೇಕೆಂದು ಅವರು ತೀರ್ಪು ನೀಡಿದರು. ಅದರಂತೆ ಅವರನ್ನು ವಧಿಸಲಾಯಿತು. ಖೈಬರ್‌ ಯುದ್ಧದಲ್ಲಿ ಬಂಧಿತರಾದ 
ಕೈದಿಗಳ ಪೈಕಿ ಕೇವಲ ಕಿನಾನ ಬಿನ್‌ ಹುಕ್ಳೆಕ್‌ರನ್ನು ವಧಿಸಲಾಗಿತ್ತು. ಅವರು ಕರಾರು ಉಲ್ಲಂಘಿಸಿದ್ದೇ ಅದಕ್ಕೆ ಕಾರಣವಾಗಿತ್ತು. ಮಕ್ಕಾ 
ವಿಜಯದ ಬಳಿಕ ಮಕ್ಕಾ ನಿವಾಸಿಗಳಿಗೆ ಸಾಮೂಹಿಕ ಕ್ಷಮ ಘೋಷಿಸಿದಾಗ ಕೆಲವು ಮಂದಿಯನ್ನು ಅದರಿಂದ ಹೊರತುಪಡಿಸಿ ಅವರು 
ಸೆರೆ ಸಿಕ್ಕಿದರೆ ವಧಿಸಲು ಆಜ್ಞಾಪಿಸಿದರು. ಈ ಕೆಲವು ಎಶಿಷ್ಟ ಘಟನೆಗಳ ಹೊರತು ಯುದ್ಧ ಕೈದಿಗಳ ವಧೆಯು ಪ್ರವಾದಿವರ್ಯರ(ಸ) 
ಸಾಮಾನ್ಯ ಸಂಪ್ರದಾಯವಾಗಿರಲಿಲ್ಲ. ನಾಲ್ಲರು ಸಚ್ಚರಿತ ಖಲೀಫರ ಕ್ರಮವೂ ಅದೇ ಆಗಿತ್ತು. ಅವರ ಕಾಲದಲ್ಲಿ ಯುದ್ಧ ಕೈದಿಗಳನ್ನು 
ವಧಿಸಿದ ಘಟನೆಯ ಉದಾಹರಣೆಯು ತೀರಾ ವಿರಳವಾಗಿದೆ. ಪ್ರತಿಯೊಂದು ಘಟನೆಯಲ್ಲಿಯೂ ಯಾವುದಾದರೂ ವಿಶಿಷ್ಟಕಾರಣಗಳಿಗಾಗಿ 
ವಧಿಸಲಾಗಿತ್ತು. ಹ.ಉಮರ್‌ ಬಿನ್‌ ಅಬ್ದುಲ್‌ ಆಯೀರುಖ್‌ರ ಸಂಪೂರ್ಣ ಆಡಳಿತ ಕಾಲದಲ್ಲಿ ಕೇವಲ ಓರ್ವ ಯುದ್ಧ ಕೈದಿಯನ್ನು 
ವಧಿಸಲಾಗಿತ್ತು. ಯಾಕೆಂದರೆ ಅವನು ಮುಸ್ಲಿಮರನ್ನು ಬಹಳವಾಗಿ ಪೀಡಿಸಿದ್ದನು. ಈ ಆಧಾರದಲ್ಲಿಯೇ ಹೆಚ್ಚಿನ ಕರ್ಮಶಾಸ್ತ್ರಜ್ಞರು, 
ಇಸ್ಲಾಮೀ ಸರಕಾರಕ್ಕೆ ಅವಶ್ಯಕವೆಂದು ಕಂಡು ಬಂದರೆ ಯುದ್ಧ ಕೈದಿಗಳನ್ನು ವಧಿಸುವ ಅಧಿಕಾರವಿದೆಯೆಂದು ವಾದಿಸುತ್ತಾರೆ. ಆದರೆ 
ಸರಕಾರವೇ ಅದನ್ನು ತೀರ್ಮಾನಿಸಬೇಕು. ಓರ್ವ ಯೋಧನು ತನಗೆ ತೋಚಿದಂತೆ ಯುದ್ಧ ಕೈದಿಯನ್ನು ಕೊಲ್ಲುವಂತಿಲ್ಲ. ಪರಾರಿಯಾಗುವ 
ಅಥವಾ ಆತನಿಂದ ಏನಾದರೂ ಅಪಾಯಕಾರಿ ಕೃತ್ಯದ ಭೀತಿಯಿದ್ದರೆ ಮಾತ್ರ ವಧಿಸಬಹುದು. ಈ ವಿಷಯದಲ್ಲಿ ಇಸ್ಲಾಮೀ 
ಕರ್ಮಶಾಸ್ತ್ರಜ್ಞರು ಮೂರು ವ್ಯಾಖ್ಯೆಯನ್ನು ನೀಡಿದ್ದಾರೆ. ಅ) ಕೈದಿಯು ಇಸ್ಲಾಮ್‌ ಸ್ವೀಕರಿಸಿದ್ದರೆ ಅವನನ್ನು ಕೊಲ್ಲಬಾರದು. ಆ) ಸರಕಾರದ 
ಸ್ವಾಧೀನದಲ್ಲಿರುವ ಕೈದಿಗಳನ್ನು ಮಾತ್ರ ಕೊಲ್ಲಬಹುದು. ವಿತರಣೆ ಅಥವಾ ವ್ಯಾಪಾರದ ಮೂಲಕ ಇತರರ ಒಡೆತನದಲ್ಲಿರುವ ಕೈದಿಗಳನ್ನು 


ಕಾಂಡ - 26 


47. ಮುಹಮ್ಮದ್‌ 17 


ವಧಿಸಬಾರದು. ಇ) ಕೈದಿಯನ್ನು ವಧಿಸಬೇಕಾಗಿದ್ದರೆ ನೇರವಾಗಿ ವಧಿಸಬೇಕು, ಹಿಂಸಿಸಿ ಕೊಲ್ಲಬಾರದು. 

(4) ಯುದ್ಧ ಕೈದಿಗಳೊಂದಿಗೆ ಔದಾರ್ಯದಿಂದ ವ್ಯವಹರಿಸುವುದು ಅಥವಾ ಪರಿಹಾರ ಧನ ಪಡೆದು ಬಿಡುಗಡೆಗೊಳಿಸುವುದು 
ಅವರಿಗೆ ಸಂಬಂಧಿಸಿದ ಸಾಮಾನ್ಯ ಆದೇಶವಾಗಿದೆ. ಔದಾರ್ಯ ತೋರಿಸುವುದರಲ್ಲಿ] ನಾಲ್ಕುವಿಷಯಗಳು ಸೇರಿವೆ. ಅ) ಬಂಧನದಲ್ಲಿರುವಾಗ 
ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವುದು. ಆ) ವಧೆಶಿಕ್ಷೆ ಅಥವಾ ಆಜೀವ ಸೆರೆವಾಸ ವಿಧಿಸದೆ ಗುಲಾಮರಾಗಿ ಮಾಡಿ ಮುಸ್ಲಿಮರ ಅಧೀನ 
ಗೊಳಿಸುವುದು. ಇ) ಜಿಯುಯಾ (ತಲೆಗಂದಾಯ) ನಿರ್ಣಯಿಸಿ ಅವರನ್ನು ದಿಮ್ಮೀ(ಇಸ್ಲಾಮೀ ರಾಷ್ಟ್ರದ ಮುಸ್ಲಿಮೇತರ ಪ್ರಜೆ)ಗೊಳಿಸುವುದು. 
ಈ) ಪರಿಹಾರ ಧನ ಪಡೆಯದೆ ಅವರನ್ನು ಬಿಡುಗಡೆಗೊಳಿಸುವುದು. ಅವರೊಂದಿಗೆ ಪರಿಹಾರ ಧನ ವ್ಯವಹಾರದ ಮೂರು ರೀತಿಗಳಿವೆ. 
1) ಪರಿಹಾರ ಧನ ಪಡೆದು ಬಿಡುಗಡೆಗೊಳಿಸುವುದು. 11) ಬಿಡುಗಡೆಯ ಶರ್ತದಂತೆ ಅವರಿಂದ ಏನಾದರೂ ನಿರ್ದಿಷ್ಟ ಸೇವೆಯನ್ನು 
ಮಾಡಿಸಿದ ಬಳಿಕ ಮುಕ್ತಗೊಳಿಸುವುದು. 111) ಕೈದಿಗಳಾಗಿ ವೈರಿಗಳ ಅಧೀನವಾಗಿರುವ ಸೈನಿಕರ ಬದಲಿಗೆ ಹಸ್ತಾಂತರಿಸುವುದು. 

ಈ ಎಲ್ಲ ರೀತಿಗಳನ್ನು ಪ್ರವಾದಿ(ಸ) ಮತ್ತು ಅನುಯಾಯಿಗಳು ವಿವಿಧ ಸಂದರ್ಭಗಳಲ್ಲಿ ಕಾರ್ಯಗತಗೊಳಿಸಿದ್ದಾರೆ. ನಿರ್ದಿಷ್ಟ 
ಕ್ರಮಕ್ಕೆ ಗೊಳ್ಳಬೇಕೆಂದು ಧರ್ಮಶಾಸ್ತ್ರವು ಇಸ್ಲಾಮೀ ಸರಕಾರಕ್ಕೆ ಸೂಚಿಸಿಲ್ಲ. ಅದು ಪ್ರತಿಯೊಂದು ಸಂದರ್ಭದಲ್ಲಿಯೂ ಸೂಕ್ತವೆನಿಸುವ 
ಕ್ರಮಕೈಗೊಳ್ಳಬಹುದು. 

(5) ಯುದ್ಧ ಕೈದಿಯು ಸರಕಾರದ ಅಧೀನವಿರುವಾಗ, ಅವರ ಆಹಾರ, ಬಟ್ಟೆಬರೆ, ರೋಗಿ ಅಥವಾ ಗಾಯಾಳುವಾದರೆ ಅವನ 
ಶುಶ್ರೂಷೆಯು ಸರಕಾರದ ಹೊಣೆಯೆಂದು ಪ್ರವಾದಿ(ಸ) ಮತ್ತು ಅನುಯಾಯಿಗಳ ಚರ್ಯೆಯಿಂದ ಸಾಬೀತಾಗಿದೆ. ಕೈದಿಯನ್ನು ಹಸಿವೆಗೆ 
ದೂಡಲು, ನಗ್ನಗೊಳಿಸಲು ಅಥವಾ ಹಿಂಸಿಸಲು ಇಸ್ಲಾಮೀ ಧರ್ಮಶಾಸ್ತ್ರ ಅನುಮತಿಸುವುದಿಲ್ಲ ಬದಲಾಗಿ ಅವರೊಡನೆ ಉತ್ತಮವಾಗಿ 
ವರ್ತಿಸಬೇಕು ಮತ್ತು ಅತಿಥಿ ಮರ್ಯಾದೆಯಿಂದ ವ್ಯವಹರಿಸಬೇಕೆಂದು ಆದೇಶಿಸಿದೆ. ಪ್ರವಾದಿ ಚರ್ಯೆಯಲ್ಲಿಅದರ ವ್ಯಾವಹಾರಿಕ ಉದಾ 
ಹರಣೆಗಳಿವೆ. ಬದ್ರ್‌ ಯುದ್ಧದ ಕೈದಿಗಳನ್ನು ಪ್ರವಾದಿವರ್ಯರು, ವಿವಿಧ ಸಹಾಬಿಗಳ ಮನೆಗಳಿಗೆ ವಿತರಿಸಿ ಹೀಗೆ ತಿಳಿಸಿದರು. (ಇಸ್ತವ್‌ಸೂ 
ಬಿಲ್‌ ಉಸಾರಾ ಖೈರನ್‌) ಈ ಕೈದಿಗಳೊಡನೆ ಉತ್ತಮವಾಗಿ ವರ್ತಿಸಿರಿ. ಆ ಪೈಕಿ ಅಬೂ ಅರೀರುಖ್‌ ಎಂಬ ಕೈದಿಯ ಹೇಳಿಕೆ ಹೀಗಿದೆ: 
ನನ್ನನ್ನು ಓರ್ವ ಅನ್ನಾರಿಯ ಮನೆಯಲ್ಲಿ ಇರಿಸಲಾಗಿತ್ತು. ಅವರು ನನಗೆ ಬೆಳಿಗ್ಗೆ ಮತ್ತು ಸಂಜೆ ರೊಟ್ಟಿ ತಿನ್ನಿಸುತ್ತಿದ್ದರು. ಆದರೆ ಅವರು ಸ್ವತಃ 
ಕೇವಲ ಕೆಲವು ಖರ್ಜೂರ ತಿನ್ನುತ್ತಿದ್ದರು. ಇನ್ನೋರ್ವ ಕೈದಿ ಸುಹೈಲ್‌ ಬಿನ್‌ ಅಮ್ರ್‌ನ ಕುರಿತು ಕೆಲವರು ಪ್ರವಾದಿವರ್ಯರೊಡನೆ(ಸ) ಹೇಳಿ 
ದರು: ಅವನೋರ್ವ ಉರಿಕಾರುವ ಭಾಷಣಗಾರ. ಅವನು ಪ್ರವಾದಿವರ್ಯರ(ಸ) ವಿರುದ್ಧ ಭಾಷಣ ಮಾಡುತ್ತಿದ್ದಾನೆ. ಆದ್ದರಿಂದ ಅವನ 
ಹಲ್ಲು ಉದುರಿಸಿರಿ. ಆಗ ಪ್ರವಾದಿ(ಸ) ಹೇಳಿದರು: ನಾನು ಅವನ ಹಲ್ಲು ಉದುರಿಸಿದರೆ ಅಲ್ಲಾಹನು ನನ್ನ ಹಲ್ಲುಉದುರಿಸುವನು.. ನಾನು 
ಪ್ರವಾದಿಯಾಗಿದ್ದರೂ. (ಸೀರತ್‌ ಇಬ್ನು ಹಿಶಾಮ್‌) ಯಮಾಮದ ಸರದಾರನಾಗಿದ್ದ ಸುಮಾಮ ಬಿನ್‌ ಉಸಾಲ್‌ ಸೆರೆಸಿಕ್ಕಿ ಕೈದಿಯಾಗಿದ್ದ 
ಕಾಲಾವಧಿಯಲ್ಲಿ ಪ್ರವಾದಿಯವರ ಆಜ್ಞೆಯಂತೆ ಉತ್ತಮ ಊಟ ಮತ್ತು ಹಾಲನ್ನು ಒದಗಿಸಲಾಗುತ್ತಿತ್ತು. (ಇಬ್ನು ಹಿಶಾಮ್‌) ಸಹಾಬಿಗಳ 
ಕಾಲದಲ್ಲಿಯೂ ಇದೇ ರೂಢಿಯಿತ್ತು. ಆ ಕಾಲದಲ್ಲಿಯುದ್ಧ ಕೈದಿಗಳೊಡನೆ ಕೆಟ್ಟರೀತಿಯಲ್ಲಿ ವರ್ತಿಸಿದ ಉದಾಹರಣೆಗಳು ಕಾಣಿಸುವುದಿಲ್ಲ, 

(6) ಕೈದಿಗಳನ್ನು ಸದಾ ಬಂಧನದಲ್ಲಿರಿಸಿ ಸರಕಾರವು ಅವರನ್ನು ಕಠಿಣವಾಗಿ ದುಡಿಸುವ ರೀತಿಯನ್ನು ಇಸ್ಲಾಮ್‌ ಎಂದೂ 
ಇರಿಸಿಕೊಂಡಿಲ್ಲ. ಕೈದಿಯೊಡನೆ ಅಥವಾ ಅವನ ಜನಾಂಗದೊಡನೆ ಯುದ್ಧ ಕೈದಿಗಳ ವಿನಿಮಯ ಅಥವಾ ಪರಿಹಾರ ಧನದ ಒಪ್ಪಂದ 
ಸಾಧ್ಯವಾಗದಿದ್ದರೆ ಅವರೊಂದಿಗೆ ಔದಾರ್ಯದ ಕ್ರಮ ಹೀಗಿದೆ: ಅವರನ್ನು ಗುಲಾಮಗೊಳಿಸಿ ವ್ಯಕ್ತಿಗಳ ಅಧೀನ ಒಪ್ಪಿಸಿ ಅವರೊಂದಿಗೆ ಉತ್ತ 
ಮ ರೀತಿಯಲ್ಲಿ ವರ್ತಿಸುವಂತೆ ಅವರ ಯಜಮಾನರಿಗೆ ಆದೇಶಿಸಬೇಕು. ಪ್ರವಾದಿವರ್ಯರ(ಸ) ಮತ್ತು ಸಹಾಬಿಗಳ ಕಾಲದಲ್ಲಿ ಇದು 
ರೂಢಿಯಲ್ಲಿತ್ತು. ಇಸ್ಲಾಮೀ ಕರ್ಮಶಾಸ್ತ್ರಜ್ಞರೂ ಆ ಬಗ್ಗೆ ಸಹಮತ ಹೊಂದಿದ್ದಾರೆ. ಈ ಬಗ್ಗೆ ಒಂದು ವಿಷಯವನ್ನು ಗಮನದಲ್ಲಿರಿಸಬೇಕು. 
ಓರ್ವರು ಕೈದಿಯಾಗುವುದಕ್ಕಿಂತ ಮುಂಚೆ ಇಸ್ಲಾಮ್‌ ಸ್ವೀಕರಿಸಿದ್ದರೆ ಮತ್ತು ಆ ಬಳಿಕ ಹೇಗೋ ಸೆರೆಸಿಕ್ಕಿದ್ದರೆ ಅವರನ್ನು ಬಿಡುಗಡೆಗೊಳಿಸಬೇಕು. 
ಆದರೆ ಬಂಧಿಯಾದ ಬಳಿಕ ಅಥವಾ ಯಾರದಾದರೂ ಒಡೆತನಕ್ಕೆ ಸೇರಿದ ಬಳಿಕ ಓರ್ವರು ಮುಸ್ಲಿಮನಾದರೆ ಇಸ್ಲಾಮ್‌ ಅವನ ಬಿಡುಗಡೆಗೆ 
ಕಾರಣವಾಗುವುದಿಲ್ಲ. (ಮುಸ್ನದ್‌ ಅಹ್ನದ್‌, ತಿರ್ಮಿದಿ) ಮತ್ತು ಮುಸ್ಲಿಮ್‌ರು ಹ.ಇಮ್ರಾನ್‌ ಬಿನ್‌ ಹುಸೈನ್‌ರಿಂದ ವರದಿ ಮಾಡಿದ್ದಾರೆ. 
ಉಖೈಲ್‌ ಗೋತ್ರದ ಓರ್ವ ಕೈದಿಯನ್ನು ಹಾಜರುಪಡಿಸಿದಾಗ ಆತ ಹೇಳಿದ: ನಾನು ಇಸ್ಲಾಮ್‌ ಸ್ವೀಕರಿಸಿದ್ದೇನೆ. ಪ್ರವಾದಿ(ಸ) ಹೇಳಿದರು: 
DNS cml Ss ily J (ನೀನು ಈ ಮಾತನ್ನು ಸ್ವತಂತ್ರನಾಗುವುದಕ್ಕಿಂತ ಮುಂಚೆ ಹೇಳುತ್ತಿದ್ದರೆ ನೀನು ಖಂಡಿತ 
ಪಾರಾಗುತ್ತಿದ್ದೆ.) ಇದೇ ಮಾತನ್ನು ಹ.ಉಮರ್‌ ಕೂಡಾ ಹೇಳಿದ್ದಾರೆ: 3) ೨೨) 3! 1 AB coh ye! ಜಲ (ಕೈದಿಯಾಗಿ 
ಮುಸ್ಲಿಮರ ಅಧೀನನಾದ ಬಳಿಕ ಇಸ್ಲಾಮ್‌ ಸ್ವೀಕರಿಸಿದರೆ ವಧೆಶಿಕ್ಷೆಯಿಂದ ಸುರಕ್ಷಿತನಾಗಬಹುದಾದರೂ ಗುಲಾಮನಾಗಿಯೇ ಉಳಿಯುತ್ತಾನೆ.) 
ಈ ಆಧಾರದಲ್ಲಿ ಇಸ್ಲಾಮೀ ಕರ್ಮಶಾಸ್ತ್ರಜ್ಞರು ಮುಸ್ಲಿಮನಾಗುವ ವೈರಿಯು ಗುಲಾಮತನದಿಂದ ವಿಮುಕ್ತನಾಗುವುದಿಲ್ಲವೆಂಬ ಬಗ್ಗೆ 
ಒಮ್ಮತಾಭಿಪ್ರಾಯ ಹೊಂದಿದ್ದಾರೆ. (ಅಸ್ಲಿಯರುಲ್‌ ಕಬೀರ್‌- ಇಮಾಮ್‌ ಮುಹಮ್ಮದ್‌) ಇದು ಸಂಪೂರ್ಣ ತರ್ಕಬದ್ಧವಾಗಿದೆ. ಬಂಧಿತನಾದ 


ಕಾಂಡ - 26 


18 ತಪ್ಲೀಮುಲ್‌ ಕುರ್‌ಆನ್‌ 


ಬಳಿಕ ಯಾವನೇ ಕೈದಿಯು ಇಸ್ಲಾಮ್‌ ಸ್ವೀಕರಿಸಿದರೆ ಅವನನ್ನು ಸ್ಪತಂತ್ರಗೊಳಿಸಬೇಕೆಂಬ ನಿಯಮವಿರುತ್ತಿದ್ದರೆ ಕೂಡಲೇ ಸಾಕ್ಷ್ಯ ವಚನ ಹೇಳಿ 
ವಿಮೋಚನೆ ಹೊಂದದ ತಿಳಿಗೇಡಿಗಳು ಯಾರಿರಬಹುದು. 

(7) ಯುದ್ಧ ಕೈದಿಗಳೊಡನೆ ಔದಾರ್ಯ ತೋರುವ ಮೂರನೇ ರೀತಿಯು ಇಸ್ಲಾಮ್‌ ನಿರ್ಣಯಿಸಿರುವ ಜಿಮುಯಾ ಹೊರಿಸಿ 
ಇಸ್ಲಾಮೀ ರಾಷ್ಟ್ರದ ಮುಸ್ಲಿಮೇತರ ಪ್ರಜೆಯೆಂದು ಪರಿಗಣಿಸುವುದು. ಅವರು ಇಸ್ಲಾಮೀ ರಾಷ್ಟ್ರದಲ್ಲಿ ಮುಸ್ಲಿಮರಂತೆಯೇ ಸ್ವತಂತ್ರರಾಗಿರುತ್ತಾರೆ. 
ಇಮಾಮ್‌ ಮುಹಮ್ಮದ್‌ರು ಅಸ್ಲೀಯರುಲ್‌ ಕಬೀರದಲ್ಲಿ ಹೀಗೆ ಬರೆದಿದ್ದಾರೆ. ಗುಲಾಮಗೊಳಿಸುವ ಅನುಮತಿಯಿರುವ ಕೈದಿಯನ್ನು 
ಜಿಮಿಯಾ ಹೇರಿ ದಿಮ್ಮಿಗೊಳಿಸುವ ಅನುಮತಿಯೂ ಇದೆ. ಇನ್ನೊಂದೆಡೆಯಲ್ಲಿ ಹೀಗೆಂದಿದ್ದಾರೆ: ದಿಮ್ಮಿಗಳಿಗೆ ಜಿಮಿಯಾ ಮತ್ತು ಅವರ 
ಜಮೀನಿಗೆ ತೆರಿಗೆ ನಿಗದಿಪಡಿಸಿ ಅವರನ್ನು ಸ್ವತಂತ್ರರೆಂದು ಸಾರುವ ಅಧಿಕಾರ ಇಸ್ಲಾಮೀ ರಾಷ್ಟ್ರದ ಆಡಳಿತಗಾರರಿಗಿದೆ. ಸಾಮಾನ್ಯವಾಗಿ ಈ 
ವಿಧಾನವನ್ನು ಕೈದಿಗಳು ವಾಸವಾಗಿದ್ದ ಪ್ರದೇಶಗಳನ್ನು ವಿಮೋಚನೆಗೊಳಿಸಿ ಇಸ್ಲಾಮೀ ರಾಷ್ಟ್ರದೊಂದಿಗೆ ಸೇರಿಸಿದಾಗ ಅನುಸರಿಸಲಾಗುತ್ತಿದೆ. 
ಉದಾಹರಣೆಗೆ, ಪ್ರವಾದಿವರ್ಯರು(ಸ) ಖೈಬರ್‌ ನಿವಾಸಿಗಳೊಡನೆ ಇದೇ ನೀತಿ ಅವಲಂಬಿಸಿದ್ದರು. ಇರಾಕ್‌ನ ಗಡಿ ಹಾಗೂ ಇತರ 
ಪ್ರದೇಶಗಳನ್ನು ವಿಮೋಚನೆಗೊಳಿಸಿದಾಗ ವ್ಯಾಪಕವಾಗಿ ಈ ಕ್ರಮ ಕೈಗೊಂಡಿದ್ದರು. ಅಬೂ ಉಜೈದ್‌ರು ಕಿತಾಬುಲ್‌ ಅಮ್‌ವಾಲ್‌ನಲ್ಲಿ ಹೀಗೆ 
ದಾಖಲಿಸಿದ್ದಾರೆ: ಇರಾಕ್‌ನ ವಿಮೋಚನೆಯ ಬಳಿಕ ಆ ಪ್ರದೇಶದ ಒಂದು ಗಣ್ಯರ ಪ್ರತಿನಿಧಿ ತಂಡವು ಉಮರ್‌ರನ್ನು ಭೇಟಿಯಾಗಿ ಹೀಗೆ 
ವಿನಂತಿಸಿತು: ಅಮೀರುಲ್‌ ಮೂಮಿನೀನ್‌! ಈ ಹಿಂದೆ ಇರಾನೀಯರು ನಮ್ಮನ್ನು ಅಧೀನಗೊಳಿಸಿದ್ದರು. ಅವರು ನವು ನ್ನು ಬಹಳಷ್ಟು 
ಸತಾಯಿಸಿದರು. ಅವರು ನಮ್ಮೊಡನೆ ಬಹಳ ಕೆಟ್ಟ ರೀತಿಯಲ್ಲಿ ವರ್ತಿಸಿದ್ದರು. ನಮ್ಮೊಡನೆ ನಾನಾ ರೀತಿಯ ಅತಿಕ್ರಮವೆಸಗಿದರು. ಅನಂತರ 
ದೇವನು ನಿಮ್ಮನ್ನು ಕಳುಹಿಸಿದಾಗ ನಿಮ್ಮ ಆಗಮನದಿಂದ ನಮಗೆ ಬಹಳ ಸಂತೋಷವಾಯಿತು. ನಾವು ನಿಮ್ಮ ವಿರುದ್ದ. ಯಾವುದೇ ಪ್ರತಿಭಟನೆ 
ಯನ್ನು ನಡೆಸಲಿಲ್ಲ. ಯುದ್ಧದಲ್ಲಿ ಭಾಗವಹಿಸಿಲ್ಲ. ಈಗ ನೀವು ನಮ್ಮನ್ನು ಗುಲಾಮಗೊಳಿಸಲಿರುವಿರೆಂಬ ವಿಷಯ ತಿಳಿಯಿತು. ಹ. 
ಉಮರ್‌(ರ) ಉತ್ತರಿಸಿದರು: ನಿಮಗೆ ಮುಸ್ಲಿಮರಾಗುವ ಅಥವಾ ಜಿಬುಯಾನೀಡಿ ಸ್ವತಂತ್ರರಾಗುವ ಅವಕಾಶವಿದೆ. ಅವರು ಜಿಯಿಯಾವನ್ನು 
ಒಪ್ಪಿ ಸ್ವತಂತ್ರರಾದರು. ಹ.ಉಮರ್‌ರು ಅಬೂ ಮೂಸಲ್‌ ಅಶ್‌ಅರಿಯವರಿಗೆ ಹೀಗೆ ಬರೆದಿರುವುದಾಗಿ ಅಬೂ ಉಬೈದ ಒಂದೆಡೆಯಲ್ಲಿ 
ಉಲ್ಲೇಖಿಸಿದ್ದಾರೆ. ಯುದ್ಧದಲ್ಲಿ ಬಂಧಿತರಾದ ರೈತರನ್ನು ಮತ್ತು ರೈತ ಕಾರ್ಮಿಕರನ್ನು ಬಿಡುಗಡೆಗೊಳಿಸಬೇಕು. 

(8) ಪರಿಹಾರ ಧನ ಅಥವಾ ದಂಡ ವಸೂಲು ಮಾಡಿ ಕೈದಿಯನ್ನು ಬಿಡುಗಡೆಗೊಳಿಸುವುದು ಔದಾರ್ಯದ 4ನೇ ರೀತಿಯಾಗಿದೆ. 
ಇದೊಂದು ವಿಶೇಷ ರಿಯಾಯಿತಿಯಾಗಿದೆ. ಇದು ನಿರ್ದಿಷ್ಟ ಕೈದಿಯ ಪರಿಸ್ಥಿತಿಯ ಬೇಡಿಕೆಯಾಗಿದೆ. ಈ ರಿಯಾಯಿತಿಯಿಂದ ಆತನು 
ಸದಾ ಕೃತಜ್ಞನಾಗಬಹುದು ಅಥವಾ ಅವನ ವೈರವು ಗೆಳೆತನವಾಗಬಹುದು ಅಥವಾ ಸತ್ಯನಿಷೇಧವನ್ನು ತೊರೆದು ಮುಸ್ಲಿಮನಾಗಬಹುದೆಂದು 
ನಿರೀಕ್ಷಿಸಬಹುದಾದ ಸಂದರ್ಭದಲ್ಲಿ ಇಸ್ಲಾಮೀ ಸರ್ಕಾರವು ಆ ಕ್ರಮ ಕೈಗೊಳ್ಳಬಹುದು. ಅನ್ಯಥಾ ವೈರಿಕೂಟದ ಓರ್ವನನ್ನು 
ಬಿಡುಗಡೆಗೊಳಿಸಿದರೆ ಅವನು ಪುನಃ ಇಸ್ಲಾಮಿನ ವಿರುದ್ಧ ಯುದ್ಧಕ್ಕೆ ಬರುವುದಿದ್ದರೆ ಯಾವ ಕಾರಣಕ್ಕೂ ಆ ಕ್ರಮವು ಹಿತಕಾರಿಯಲ್ಲ. 
ಆದ್ದರಿಂದಲೇ ಕರ್ಮಶಾಸ್ತ್ರಜ್ಞರು ಸಾಮಾನ್ಯವಾಗಿ ಅದನ್ನು ವಿರೋಧಿಸಿದ್ದಾರೆ ಮತ್ತು ಆ ರೀತಿ ಬಿಡುಗಡೆಗೊಳಿಸುವುದಕ್ಕೆ ಒಂದು ಶರ್ತವನ್ನು 
ವಿಧಿಸಿದ್ದಾರೆ. ಎಲ್ಲ ಕೈದಿಗಳನ್ನು ಅಥವಾ ಕೆಲವರನ್ನು ಉದಾರವಾಗಿ ಬಿಡುಗಡೆಗೊಳಿಸುವುದರಿಂದ ಹಿತವಿದೆಯೆಂದು ಮುಸ್ಲಿಮರ 
ನಾಯಕನಿಗೆ ಮನವರಿಕೆಯಾದರೆ ಅದಕ್ಕೆ ಅಡ್ಡಿಯಿಲ್ಲ. (ಅಸ್ಥಿಯರುಲ್‌ ಕಬೀರ್‌) ಪ್ರವಾದಿವರ್ಯರ(ಸ) ಕಾಲದಲ್ಲಿ ಅದರ ಅನೇಕೆ 
ಉದಾಹರಣೆಗಳಿವೆ. ಹೆಚ್ಚಿನಂಶ ಅವೆಲ್ಲವುಗಳಲ್ಲಿ ಸೂಕ್ತ ಕಾರಣಗಳಿವೆ. 

ಬದ್ರ್‌ ಯುದ್ಧದ ಕೈದಿಗಳ ಕುರಿತು ಹೀಗೆ ಹೇಳಿದರು: ಮುತ್‌ಯಿಮು ಬಿನ್‌ ಅದಿಯ್ಯ್‌ ಬದುಕಿರುತ್ತಿದ್ದರೆ ಮತ್ತು ಈ ಕೈದಿಗಳ ಕುರಿತು 
ನನ್ನೊಡನೆ ಮಾತಾಡುತ್ತಿದ್ದರೆ ನಾನು ಅವರಿಗಾಗಿ ಇವರನ್ನು ಬಿಟ್ಟು ಬಿಡುತ್ತಿದ್ದೆ. (ಬುಖಾರಿ, ಅಬೂ ದಾವೂದ್‌, ಮುಸ್ನಬ್‌ ಅಷ್ಟದ್‌) 
ಪ್ರವಾದಿಯವರ(ಸ) ಈ ಹೇಳಿಕೆಗೆ ಅವರು ತಾಯಿಫ್‌ನಿಂದ ಮರಳುತ್ತಿದ್ದಾಗ ಅವರಿಗೆ ಮುತ್‌ಇಮ್‌ ಅಭಯ ನೀಡಿದ್ದೇ ಕಾರಣವಾಗಿತ್ತು. 
ಮುತ್‌ಇಮ್‌ರ ಪುತ್ರನು ಶಸ್ತ್ರಧಾರಿಯಾಗಿ ಪ್ರವಾದಿವರ್ಯರನ್ನು ಸುರಕ್ಷಿತವಾಗಿ ಹರಮ್‌ಗೆ ತಲುಪಿಸಿದ್ದನು. ಆದ್ದರಿಂದ ಆ ಉಪಕಾರಕ್ಕೆ 
ಪ್ರವಾದಿಯವರು ಹೀಗೆ ಕೃತಜ್ಞತೆ ಸಲ್ಲಿಸ ಬಯಸಿದ್ದರು. 

ಬುಖಾರಿ, ಮುಸ್ಲಿಮ್‌ ಮತ್ತು ಮುಸ್ನದ್‌ ಅಹ್ಮದ್‌ ವರದಿ ಮಾಡಿದ್ದಾರೆ: ಯಮಾಮದ ಸರದಾರ ಸುಮಾಮ ಬಿನ್‌ ಉಸಾಲರನ್ನು 
ಕೈದಿಯಾಗಿ ಹಾಜರು ಪಡಿಸಿದಾಗ ಪ್ರವಾದಿವರ್ಯರು ಅವರೊಡನೆ ಕೇಳಿದರು: ಸುಮಾಮ। ನೀವು ಏನು ಭಾವಿಸುತ್ತೀರಿ? ಸುಮಾಮ 
ಹೇಳಿದರು. ನೀವು ನನ್ನನ್ನು ವಧಿಸಿದರೆ ಬಹಳ ಕಡಿಮೆ ಪರಿಹಾರಧನವಿರುವ ಓರ್ವನನ್ನು ವಧಿಸಿದಂತಾಗುವುದು. ನೀವು ನನ್ನ ಮೇಲೆ 
ಔದಾರ್ಯ ತೋರಿದರೆ ನೀವು ಓರ್ವ ಕೃತಜ್ಞನೊಡನೆ ಔದಾರ್ಯ ತೋರಿಸಿದಂತಾಗುವುದು ಅಥವಾ ನೀವು ಸಂಪತ್ತು ಬಯಸುವುದಿದ್ದರೆ 
ಕೇಳಿರಿ, ಅದನ್ನು ನಿಮಗೆ ನೀಡಲಾಗುವುದು. ಸುಮಾಮರೊಡನೆ ಪ್ರವಾದಿವರ್ಯರು(ಸ) ಮೂರು ದಿನ ಇದೇ ಪ್ರಶ್ನೆಯನ್ನು ಕೇಳಿದರು. 
ಅವರು ಅದೇ ಉತ್ತರವನ್ನು ನೀಡುತ್ತಿದ್ದರು. ಕೊನೆಗೆ ಅವರು ಸುಮಾಮರನ್ನು ಬಿಡುವಂತೆ ಆಜ್ಞಾಪಿಸಿದರು. ಬಿಡುಗಡೆಯಾದ ಕೂಡಲೇ 


ಕಾಂಡ - 26 


47. ಮುಹಮ್ಮದ್‌ 19 


ಸುಮಾಮ ಹತ್ತಿರದ ಖರ್ಜೂರದ ತೋಪಿಗೆ ಹೋಗಿ ಸ್ನಾನ ಮಾಡಿ ಮರಳಿದರು. ಅನಂತರ ಸಾಕ್ಷ್ಯ ವಚನ ಉಚ್ಚರಿಸಿ ಇಸ್ಲಾಮ್‌ ಸ್ನೀಕರಿಸಿ 
ಹೀಗೆಂದರು: ಇಂದಿನ ತನಕ ನನಗೆ ನಿಮಗಿಂತ ದ್ವೇಷದ ವ್ಯಕ್ತಿ ಮತ್ತು ನಿಮ್ಮ ಧರ್ಮಕ್ಕಿಂತ ದ್ವೇಷದ ಧರ್ಮ ಬೇರೆ ಇರಲಿಲ್ಲ. ಆದರೆ ಇಂದು 
ಯಾವನೇ ವ್ಯಕ್ತಿ ಅಥವಾ ಯಾವುದೇ ಧರ್ಮವು ನಿಮಗಿಂತ ಮತ್ತು ನಿಮ್ಮ ಧರ್ಮಕ್ಕಿಂತ ಹೆಚ್ಚು ಪ್ರಿಯವಾಗಿಲ್ಲ. ಆ ಬಳಿಕ ಉಮ್ರಾ 
ನಿರ್ವಹಿಸಲಿಕ್ಕಾಗಿ ಅವರು ಮಕ್ಕಾಕ್ಕೆ ಹೋದರು. ಅಲ್ಲಿ ಕುರೈಶರಿಗೆ ಆಕ್ಷೇಪಣೆ ತಿಳಿಸಿದರು: ಪ್ರವಾದಿವರ್ಯರು(ಸ) ಅನುಮತಿಸದೆ ಇನ್ನು 
ಮುಂದೆ ಬಂ ಧಾನ್ಯ ರಾಗು: ಕೊನೆಗೆ ಮಕ್ಕಾ ನಿವಾಸಿಗಳು ಪ್ರವಾದಿಯವರ(ಸ) ಬಳಿ ಹೋಗಿ ಯಮಾಮದಿಂದ ಧಾನ್ಯ 
ಸರಬರಾಜನ್ನು ನಿಲ್ಲಿಸದಂತೆ ಅಪೇಕ್ಷಿಸಬೇಕಾಯಿತು. 

ಬನೀ ಕುರೈರುದ ಕೈದಿಗಳಲ್ಲಿ ಪ್ರವಾದಿವರ್ಯರು ದಬೀರ್‌ ಬಿನ್‌ ಬಾತಾ ಮತ್ತು ಅಮ್ರ್‌ ಬಿನ್‌ ಸಅದ್‌ (ಅಥವಾ ಇಬ್ನು 
ಸುಅದಾ)ರನ್ನು ಬಿಡುಗಡೆಗೊಳಿಸಿದ್ದರು. ಅಜ್ಞಾನ ನ ಕಾಲದಲ್ಲಿನಡೆದ ಬುಆಸ್‌ ಯುದ್ದದ ವೇಳೆ ಸಾಬಿತ್‌ ಬಿನ್‌ ಕೈಸ್‌ ಎಂಬ ಅನ್ಸಾ! ರಿಗೆ ಅಭಯ 
ನೀಡಿದ್ದಕ್ಕಾಗಿ ಪ್ರತ್ಯುಪಕಾರ ಮಾಡಲಿಕ್ಕಾಗಿ ಹ.ಸಾಬಿತ್‌ರಿಗೆ ಒಪ್ಪಿಸಿದ್ದರು. ಬನೂ ಕುರೈರಭಾದವರು ಪ್ರವಾದಿವರ್ಯರೊಂದಿಗಿನ ಒಪ್ಪಂದವನ್ನು 
ಮುರಿಯಲಾರಂಭಿಸಿದಾಗ ಅವರನ್ನು ಅದರಿಂದ ತಡೆಯಲು ಪ್ರಯತ್ನಿಸಿದ್ದರೆಂಬ ಕಾರಣದಿಂದ ಅಮ್ರ್‌ ಬಿನ್‌ ಸಅದ್‌ರನ್ನು ಸ್ಪಶಂತ್ರಗೊಳಿಸ 
ಲಾಗಿತ್ತು. (ಕಿತಾಬುಲ್‌ ಅಮ್‌ವಾಲ್‌-ಅಬೀ ಉಬೈದ) 

ಬನೂ ಮುಸ್ತಲಿಕ್‌ ಯುದ್ಧದ ಬಳಿಕ ಬಂಧಿತರಾದ ಕೈದಿಗಳನ್ನು ಜನರಲ್ಲಿ ವಿತರಿಸಲಾಯಿತು. ಅದರಲ್ಲಿ ಜುವೈರಿಯ(ರ)ರನ್ನು 
ವಶಪಡಿಸಿದ ವ್ಯಕ್ತಿಗೆ ಪರಿಹಾರ ಧನ ನೀಡಿ ಸ್ಪತಂತ್ರಗೊಳಿಸಿ ಅನಂತರ ಅವರನ್ನು ಪ್ರವಾದಿಯವರು(ಸ) ಸ್ವತಃ ವಿವಾಹವಾದರು. ಅದನ್ನು 
ನೋಡಿ ಎಲ್ಲ ಮುಸ್ಲಿಮರು ತಮ್ಮ ಪಾಲಿನ ಕೈದಿಗಳನ್ನು ಬಿಡುಗಡೆಗೊಳಿಸಿದರು. ಯಾಕೆಂದರೆ ಈಗ ಅವರು ಪ್ರವಾದಿಯವರ(ಸ) 
ಸಂಬಂಧಿಕರಾಗಿದ್ದರು. ಹೀಗೆ ಸುಮಾರು 100 ಕುಟುಂಬದ ಜನರು ವಿಮೋಚನೆಗೊಂಡರು. (ಮುಸ್ನದ್‌ ಅಹ್ಮದ್‌, ತಬಕಾತ್‌ ಇಬ್ನು ಸಅದ್‌, 
ಸೀರತ್‌ ಇಬ್ನು ಹಿಶಾಮ್‌) 

ಹುದೈಬಿಯ ಒಪ್ಪಂದದ ಸಂದರ್ಭದಲ್ಲಿ ಮಕ್ಕಾದ 80ಮಂದಿ ತನ್‌ಈಮ್‌ನ ಕಡೆಯಿಂದ ಬಂದರು. ಅವರು ಪ್ರ ಪ್ರಭಾತಕ್ಕಿಂತ ಮುಂಚೆ 
ಮುಸ್ಲಿಮ್‌ ಶಿಬಿರದ ಮೇಲೆ ದಿಢೀರ್‌ ದಾಳಿ ನಡೆಸ ಬಯಸಿದ್ದರು. ಆದರೆ ಅವರೆಲ್ಲರೂ ಸೆರೆಯಾಳುಗಳಾದರು. ಆದರೆ ಪ್ರವಾದಿ(ಸ) 
ಎಲ್ಲರನ್ನೂ ಬಿಡುಗಡೆಗೊಳಿಸಿದರು. ಆ ಜಟಿಲ ಪರಿಸ್ಥಿತಿಯಲ್ಲಿ ಪ್ರಸ್ತುತ ಘಟನೆ ಯುದ್ಧಕ್ಕೆ ಪ್ರೇರಕವಾಗದಿರಲೆಂಬುದೇ ಅವರ ಉದ್ದೇಶವಾಗಿತ್ತು. 
(ಮುಸ್ಲಿಮ್‌, ಅಬೂ ದಾವೂದ್‌, ನಸಾಈ, ತಿರ್ಮಿದಿ, ಮುಸ್ನದ್‌ ಅಹ್ಮದ್‌) 

ಮಕ್ಕಾ ವಿಜಯದ ವೇಳೆಯಲ್ಲಿ ಪ್ರವಾದಿಯವರು(ಸ) ಕಲವು ಮಂದಿಯ ಹೊರತು ಇತರೆಲ್ಲರನ್ನು ಉದಾರವಾಗಿ ಕ್ಷಮಿಸಿದ್ದರು. 
ಆ ಕೆಲವರಲ್ಲಿಯೂ ಮೂರ್ನಾಲ್ಕು ಮಂದಿಯನ್ನು ಮಾತ್ರ ವಧಿಸಿದ್ದರು. ಮಕ್ಕಾದ ಜನರು ಪ್ರವಾದಿ(ಸ) ಮತ್ತು ಮುಸ್ಲಿಮರ ಮೇಲೆ ಮಾಡಿದ 
ಅಕ್ರಮಗಳನ್ನು ಎಲ್ಲ Mie ಅರಿತಿದ್ದರು. ಹಾಗಿದ್ದರೂ ವಿಜೇತರಾದ Wha ಅವರು ನೀಡಿದ ಕ್ಹಮಾದಾನವು ಅರಬರಲ್ಲಿ, ನಾವು ಓರ್ವ 
ಕ್ರೂರಿಯ ಬದಲಾಗಿ ಕರುಣಾಳು, ಸ್ನೇಹಮಯಿ ಮತ್ತು ಉದಾರಿಯಾದ ನಾಯಕನಿಂದ ಸೋಲಿಸಲ್ಪಟ್ಟಿರುವೆವೆಂಬ ಸಂತೃಪ್ತಿ ಮೂಡಿಸಿತು. 
ಆದ್ದರಿಂದ ಮಕ್ಕಾ ವಿಜಯದ ಬಳಿಕ ಇಡೀ ಅರಬ್‌ ಉಪಭೂಖಂಡವು ಅಧೀನವಾಗಲು ಎರಡು ವರ್ಷಗಳೂ ಬೇಕಾಗಲಿಲ್ಲ. 

ಹುನೈನ್‌ ಯುದ್ಧದ ಬಳಿಕ ಹವಾಯುನ್‌ ಗೋತ್ರದ ಪ್ರತಿನಿಧಿ ತಂಡವು ತಮ್ಮ ಕೈದಿಗಳ ವಿಮೋಚನೆಗಾಗಿ ಆಗಮಿಸಿತು. ಆಗ ಎಲ್ಲ 
ಕೈ ದಿಗಳನ್ನೂ ವಿತರಣೆ ಮಾಡಲಾಗಿತ್ತು. ಪ್ರವಾದಿವರ್ಯರು ಎಲ್ಲ ಮುಸ್ಲಿಮರನ್ನು ಕರೆಯಿಸಿ ಹೀಗೆಂದರು: ಈ ಮಂದಿ ಪಶ್ಚಾತ್ತಾಪ ಪಟ್ಟು 
ಬಂದಿದ್ದಾರೆ. ಅವರಕ್ಕ ದಿಗಳನ್ನು ಮರಳಿಸಬೇಕೆಂಬುದೇ ನನ್ನ ಅಭಿಪ್ರಾಯ. ನಿಮ್ಮ ಪೈಕಿ ಯಾರಾದರೂ ನಿಮ್ಮ ಪಾಲಿನಕ್ಕೆ. ಕ್ಸ ದಿಗಳನ್ನು ಪರಿಹಾರ 
ಧನ ಪಡೆಯದೆ ಸಂತೋಷದಿಂದ ಬಿಡುಗಡೆಗೊಳಿಸಿದರೂ ಆಗಬಹುದು. ಪರಿಹಾರಧನ ಪಡೆಯ ಬಯಸುವವರಿಗೆ ನಾವು ಸಾರ್ವಜನಿಕ 
ಖಜಾನೆಗೆ (ಬೈತುಲ್‌ ಮಾಲ್‌ಗೆ) ಬರುವ ಮೊದಲ ದೇಣಿಗೆಯಿಂದಲೇ ನೀಡಿ ಬಿಡುತ್ತೇವೆ. ಹೀಗೆ 6ಸಾವಿರ ಕೈದಿಗಳನ್ನು ಬಿಡುಗಡೆಗೊಳಿಸ 
ಲಾಯಿತು. ಪರಿಹಾರಧನ ಪಡೆಯ ಬಯಸಿದವರಿಗೆ ಸರಕಾರದ ವತಿಯಿಂದ ನೀಡಲಾಯಿತು. (ಬುಖಾರಿ, ಅಬೂದಾವೂದ್‌, ಮುಸ್ನದ್‌ 
ಅಹ್ಮದ್‌, ತಬಕಾತ್‌ ಇಬ್ನು ಸಅದ್‌) ವಿತರಿಸಿದ ಕೈದಿಗಳನ್ನು ಸರಕಾರಕ್ಕೆ ಸ್ವತಃ ಬಿಡುಗಡೆಗೊಳಿಸುವ ಅನುಮತಿಯಿಲ್ಲವೆಂದು ಇಡ 
ವ್ಯಕ್ತವಾಗುತ್ತದೆ. ಅದಕ್ಕೆ ಕೈದಿಯನ್ನು ಪಡೆದಿರುವ ವ್ಯಕ್ತಿಯ ಒಪ್ಪಿಗೆ ಬೇಕು ಅಥವಾ ಪರಿಹಾರ ಧನ ನೀಡಬೇಕು. 

ಪ್ರವಾದಿಗಳ ಬಳಿಕ ಸಹಾಬಿಗಳ ಕಾಲದಲ್ಲಿಯೂ ಯುದ್ಧ ಕೈದಿಗಳೊಡನೆ ಉದಾರ ನೀತಿ ಕೈಗೊಂಡ ಅನೇಕ ಉದಾಹರಣೆಗಳು 
ಸಿಗುತ್ತಿವೆ. ಅಬೂಬಕರ್‌ರು(ರ) ಅಶ್‌ಅಸ್‌ ಬಿನ್‌ ಕೈಸ್‌ ಕಿಂದೀಯನ್ನು ಬಿಡುಗಡೆಗೊಳಿಸಿದ್ದರು. ಉಮರ್‌ರು(ರ) ಹರ್ಮುರುಾನ್‌ನನ್ನು 
ಮತ್ತು ಮನಾದಿರ್‌ ಹಾಗೂ ಮೈಸಾನ್‌ನ ಕೈದಿಗಳನ್ನು ಸ್ವತಂತ್ರಗೊಳಿಸಿದ್ದರು. (ಅಬೂ ಉಬೈದ-ಕಿತಾಬುಲ್‌ ಅಮ್‌ವಾಲ್‌) 

(9) ಪ್ರವಾದಿವರ್ಯರ ಕಾಲದಲ್ಲಿ ಕೇವಲ ಬದ್ರ್‌ ಯುದ್ಧದಲ್ಲಿ ಮಾತ್ರ ಪರಿಹಾರ ಪಡೆದು ಕೈದಿಗಳನ್ನು ಬಿಡುಗಡೆಗೊಳಿಸಿದ 
ಉದಾಹರಣೆಗಳು ಕಾಣಿಸುತ್ತವೆ. ಆಗ ಪ್ರತಿಯೊಬ್ಬ ಕೈದಿಯಿಂದ 1ಸಾವಿರದಿಂದ 4ಸಾವಿರ ತನಕ ಹಣ ಪಡೆದು ಬಿಡುಗಡೆಗೊಳಿಸಲಾಗಿತ್ತು. 


ಕಾಂಡ - 26 


20 ತಪ್ಪೀಮುಲ್‌ ಕುರ್‌ಆನ್‌ 


‘a 


SS OES ಬಂಕ gig 
ಶಬ 9 ಹೀ ೨ಶ ಸ್ತಿ 36 ೨ 2% (ಸಯ - ಜಲಲ ಲ 
SS LANES ENA ಬಂ: ಜಟ 


4 


ಕ್‌ 


ಇದು ನೀವು ಮಾಡಬೇಕಾದ ಕಾರ್ಯ. ಅಲ್ಲಾಹನಿಚ್ಛಿಸುತ್ತಿದ್ದರೆ ಸ್ವತಃ ಅವನೇ ಅವರನ್ನು ನೋಡಿಕೊಳ್ಳುತ್ತಿದ್ದನು. ಆದರೆ, 
ನಿಮ್ಮನ್ನು ಪರಸ್ಪರರ ಮೂಲಕ ಪರೀಕ್ಷಿಸಲಿಕ್ಕಾಗಿ (ಅವನು ಈ ಕ್ರಮ ಕೈಗೊಂಡನು). ಅಲ್ಲಾಹನು, ತನ್ನ ಮಾರ್ಗದಲ್ಲಿ 


(ತಬಕಾಶ್‌ ಇಬ್ನು ಸಅದ್‌ - ಕಿತಾಬುಲ್‌ ಅಮ್‌ವಾಲ್‌) ಸಹಾಬಿಗಳ ಕಾಲದಲ್ಲಿಯೂ ಅದರ ಉದಾಹರಣೆ ಸಿಗುವುದಿಲ್ಲ. ಸಾಮಾನ್ಯವಾಗಿ 
ಇಸ್ಲಾಮೀ ಕರ್ಮಶಾಸ್ತ್ರಜ್ಞರು ಅದನ್ನು ಇಷ್ಟಪಟ್ಟಿಲ್ಲ. ಯಾಕೆಂದರೆ, ಅದರಿಂದ ಹಣ ಪಡೆದು ವೈರಿಯ ಓರ್ವ ವ್ಯಕ್ತಿಯನ್ನು ವಿಮೋಚನೆಗೊಳಿಸಿ 
ಅವನು ನಮ್ಮ ವಿರುದ್ಧ ಖಡ್ಗ ಹಿಡಿಯಲು ಅವಕಾಶ ನೀಡಿದಂತಾಗುತ್ತದೆ. ಹಾಗಿದ್ದರೂ ಪರಿಹಾರ ಧನ ಪಡೆಯುವುದನ್ನು ಕುರ್‌ಆನ್‌ 
ಅನುಮತಿಸಿದೆ. ಪ್ರವಾದಿವರ್ಯರು(ಸ) ಅದನ್ನು ಓಮ್ಮೆ ಕಾರ್ಯಗತಗೊಳಿಸಿದ್ದರು. ಆ ಕ್ರಮವು ಸಂಪೂರ್ಣ ನಿಷಿದ್ದವಲ್ಲ. ಅಸ್ಸೀಯರುಲ್‌ 
ಕಬೀರದಲ್ಲಿ ಇಮಾಮ್‌ ಮುಹಮ್ಮದ್‌ ಹೇಳಿದ್ದಾರೆ: ಅನಿವಾರ್ಯ ಸಂದರ್ಭಗಳಲ್ಲಿ (ಮುಸ್ಲಿಮರು) ಪರಿಹಾರ ಧನ ಪಡೆದು ಕೈದಿಗಳನ್ನು 
ಬಿಡುಗಡೆಗೊಳಿಸಬಹುದು. 

(10) ಏನಾದರೂ ಸೇವೆ ಮಾಡಿಸಿ ವಿಮೋಚನೆಗೊಳಿಸಿದ ಉದಾಹರಣೆಗಳೂ ಬದ್ರ್‌ ಯುದ್ಧದಲ್ಲಿಕಾಣ ಸಿಗುತ್ತಿದೆ. ಆರ್ಥಿಕ ಪರಿಹಾರ 
ಪಾವತಿಸಲು ಸಾಧ್ಯವಿಲ್ಲದ ಕುಠೈಶಿ ಕೈದಿಗಳ ಬಿಡುಗಡೆಗೆ ಪ್ರವಾದಿವರ್ಯರಲ್ಲಿ(ಸ) ಅವರ ಪೈಕಿ ಪ್ರತಿಯೊಬ್ಬರೂ ತಲಾ ಹತ್ತು ಮಂದಿ 
ಅನ್ಸಾರಿಗಳಿಗೆ ಓದು ಬರಹ ಕಲಿಸಬೇಕೆಂಬ ಶರ್ತ ವಿಧಿಸಿದ್ದರು. (ಮುಸ್ನದ್‌ ಅಹ್ನದ್‌, ತಬಕಾತ್‌ ಇಬ್ನು ಸಅದ್‌, ಕಿತಾಬುಲ್‌ ಅಮ್‌ವಾಲ್‌) 

(11) ಯುದ್ಧ ಕೈದಿಗಳನ್ನು ಪರಸ್ಪರ ಹಸ್ತಾಂತರಿಸಿದ ಅನೇಕ ಉದಾಹರಣೆಗಳು ಪ್ರವಾದಿಯವರ(ಸ) ಕಾಲದಲ್ಲಿ ಕಂಡುಬರುತ್ತದೆ. 
ಒಮ್ಮೆ ಪ್ರವಾದಿಯವರು(ಸ) ಹ. ಅಬೂಬಕರ್‌ರನ್ನು ಒಂದು ಕಾರ್ಯಾಚರಣೆಗಾಗಿ ಕಳುಹಿಸಿದರು. ಅದರಲ್ಲಿಕೆಲವರು ಕೈದಿಗಳಾದರು. ಆ 
ಪೈಕಿ ಓರ್ವ ಸುಂದರ ಸ್ತ್ರೀಯು ಸಲಮ ಬಿನ್‌ ಅಕ್‌ವಅರ ಪಾಲಿಗೆ ಸೇರಿದಳು. ಪ್ರವಾದಿಯವರು(ಸ) ಸಲಮರಿಂದ ಒತ್ತಾಯಪೂರ್ವಕ ಆಕೆಯನ್ನು 
ಮರಳಿ ಪಡೆದು ಮಕ್ಕಾಕ್ಕೆ ಕಳುಹಿಸಿ ಪ್ರತಿಯಾಗಿ ಹಲವು ಮುಸ್ಲಿಮ್‌ ಕೈದಿಗಳನ್ನು ವಿಮೋಚಿಸಿದರು. (ಅಬೂ ದಾವೂದ್‌, ತಹಾನಿ, ಅಬೂ 
ಉಬೈದ್‌ರ ಕಿತಾಬುಲ್‌ ಅಮ್‌ವಾಲ್‌, ತಬಕಾತ್‌ ಇಬ್ನುಸಅದ್‌) ಇಮ್ರಾನ್‌ ಬಿನ್‌ ಹುಸೈನ್‌ ವರದಿ ಮಾಡಿದ್ದಾರೆ: ಒಮ್ಮೆ ಸಕೀಫ್‌ ಗೋತ್ರದವರು 
ಇಬ್ಬರು ಮುಸ್ಲಿಮರನ್ನು ಬಂಧಿಸಿದರು. ಕೆಲ ಸಮಯದ ಬಳಿಕ ಸಕೀಫ್‌ನ ಮಿತ್ರ ಗೋತ್ರವಾಗಿದ್ದ ಉಕ್ಸೆಲ್‌ನ ಓರ್ವ ವ್ಯಕ್ತಿಯು ಮುಸ್ಲಿಮರ 
ಕೈದಿಯಾದನು. ಪ್ರವಾದಿಯವರು ಆತನನ್ನು ತಾಯಿಫ್‌ಗೆಕಳುಹಿಸಿ ಪ್ರತಿಯಾಗಿ ಆ ಇಬ್ಬರು ಮುಸ್ಲಿಮ್‌ ಕೈದಿಗಳನ್ನು ಬಂಧಮುಕ್ತಗೊಳಿಸಿದರು. 
(ಮುಸ್ಲಿಮ್‌, ತಿರ್ಮಿದಿ, ಮುಸ್ನದ್‌ ಅಹ್ಹದ್‌) ಕೈದಿಗಳ ಪರಸ್ಪರ ವಿನಿಮಯವನ್ನು ಕರ್ಮಶಾಸ್ತ್ರಜ್ಞರಲ್ಲಿ ಇಮಾಮ ಅಬೂಹನೀಫ, ಇಮಾಮ್‌ 
ಅಹ್ನದ್‌, ಇಮಾಮ್‌ ಶಾಫಿಈ, ಇಮಾಮ್‌ ಮಾಲಿಕ್‌ ಮತ್ತು ಇಮಾಮ್‌ ಮುಹಮ್ಮದ್‌ ಸಮೃತಾರ್ಹಗೊಳಿಸಿದ್ದಾರೆ. ಇಮಾಮ್‌ ಅಬೂ ಹನೀಫ 
ರಿಂದ ಉದ್ಧರಿಸಲಾದ ಒಂದು ಅಭಿಪ್ರಾಯದಲ್ಲಿ ಕೈದಿಗಳ ವಿನಿಮಯ ಮಾಡಬಾರದೆಂದಿದ್ದರೂ ಇನ್ನೊಂದು ಅಭಿಪ್ರಾಯದಂತೆ ಅವರೂ 
ವಿನಿಮಯವನ್ನು ಅಂಗೀಕರಿಸಿದ್ದಾರೆ. ಏನಿದ್ದರೂ ಮುಸ್ಲಿಮರಾದ ಕೈದಿಗಳನ್ನು ಸತ್ಯನಿಷೇಧಕರಿಗೆ ಒಪ್ಪಿಸಬಾರದೆಂಬ ಬಗ್ಗೆ ಸರ್ವಾನುಮತದಿದೆ. 

ಯುದ್ಧ ಕೈದಿಗಳ ವಿಚಾರದಲ್ಲಿ, ಎಲ್ಲಕಾಲ ಮತ್ತು ಎಲ್ಲ ಪರಿಸ್ಥಿತಿಗಳಲ್ಲಿ ಸುಸೂತ್ರವಾಗಿ ಅಳವಡಿಸಬಹುದಾದ ವಿಶಾಲ ನೀತಿ ಸಂಹಿತೆ 
ಯನ್ನು ಇಸ್ಲಾಮ್‌ ರೂಪಿಸಿದೆಯೆಂದು ಈ ವಿವರಣೆಯಿಂದ ವ್ಯಕ್ತವಾಗುತ್ತದೆ. ಅದೇ ವೇಳೆ ಈ ಕುರ್‌ಆನ್‌ ವಚನದ ಅರ್ಥವನ್ನು ಕೇವಲ 
ಯುದ್ಧ ಕೈದಿಗಳನ್ನು ಉದಾರವಾಗಿ ಬಿಟ್ಟು ಬಿಡಬೇಕು ಅಥವಾ ಪರಿಹಾರಧನ ನೀಡಿ ಬಿಡುಗಡೆಗೊಳಿಸಬೇಕೆಂಬುದಕ್ಕೆ ಸೀಮಿತಗೊಳಿಸು 
ವವರು ವಾಸ್ತವದಲ್ಲಿ ಕೈದಿಗಳ ವ್ಯವಹಾರಕ್ಕೆ ಸಂಬಂಧಿಸಿದ ವಿಭಿನ್ನ ಮುಖಗಳ ಬಗ್ಗೆ ಹಾಗೂ ವಿವಿಧ ಕಾಲಗಳಲ್ಲಿ ಅದರಿಂದ ಉದ್ಭವಿಸಿರುವ 
ಹಾಗೂ ಮುಂದೆ ಉದ್ಭವಿಸಬಹುದಾದ ಸಮಸ್ಯೆಗಳ ಬಗ್ಗೆ ಅರಿತಿಲ್ಲ. 

9. ಅಲ್ಲಾಹನು ಮಿಥ್ಯದ ಆರಾಧಕರನ್ನು ದಮನಿಸಬಯಸಿದ್ದರೆ ಅದಕ್ಕಾಗಿ ಅವನಿಗೆ ನಿಮ್ಮ ಅಗತ್ಯವಿಲ್ಲ. ಆ ಕಾರ್ಯವನ್ನು ಕ್ಷಣ 
ಮಾತ್ರದಲ್ಲಿ ಒಂದು ಭೂಕಂಪ ಅಥವಾ ಚಂಡಮಾರುತದಿಂದ ಮಾಡಬಲ್ಲನು. ವಸ್ತುತಃ ಅವನು ಮಾನವರಲ್ಲಿ ಸತ್ಯದ ವಾಹಕರು ಮಿಥ್ಯದ 
ವಾಹಕರೊಂದಿಗೆ ಸಂಘರ್ಷಿಸಿ ಅವರ ವಿರುದ್ಧ ತ್ಯಾಗ ಪರಿಶ್ರಮಗಳನ್ನು ನಡೆಸಿ ಆ ಪರೀಕ್ಷೆಯಿಂದ ಉಭಯತ್ರರ ಅಂತರಂಗದಲ್ಲಿರುವ ಗುಣ 
ವೈಶಿಷ್ಟ್ಯಗಳು ಬಹಿರಂಗವಾಗಬೇಕೆಂದು ಮತ್ತು ಅವರ ಕರ್ಮಾನುಸಾರ ಅರ್ಹ ಪ್ರತಿಫಲ ಸಿಗಬೇಕೆಂಬುದನ್ನು ಅವನು ನೋಡಬಯಸಿದ್ದಾನೆ. 


ಕಾಂಡ - 26 


47. ಮುಹಮ್ಮದ್‌ 21 


೭ A ೨1ರೈಸ 4 6 ಜ್‌ Ke 3 ಹಿ 
MESO ಯ ಗ ಲ © Aa 
NT ಎಬ ೬ 299 ಯ ು TANI IAG IN NETL 
SEG BS ಕ್ರ [4230/16 165 (11% ಟಿ." 
“A (ಪಿ SLA 2 MG? 25 2 25% ಪೈಟ್‌ 
ಇಟ PAYS ಸಸಂ ಬ: ಸತರ ಯ 13508 
yp E24 NL SA CL ಟಟ ALT 
QMO ISS BN 65 ES SIN GSS MW EL YS 
ಹತರಾಗುವವರ ಕರ್ಮಗಳನ್ನು ಖಂಡಿತ ವ್ಯರ್ಥಗೊಳಿಸಲಾರ .* ಅವನು ಅವರಿಗೆ ಮಾರ್ಗದರ್ಶನ ಮಾಡುವನು. 
ಅವರ ಸ್ಥಿತಿಯನ್ನು ಸುಧಾರಿಸುವನು ಮತ್ತು ಅವನು ಅವರಿಗೆ ಪರಿಚಯಿಸಿರುವಂತಹ ಸ್ವರ್ಗದಲ್ಲಿ ಅವರನ್ನು 
ಪ್ರವೇಶಗೊಳಿಸುವನು." 
(7-12) ಸತ್ಯವಿಶ್ವಾಸಿಗಳೇ, ನೀವು ಅಲ್ಲಾಹನಿಗೆ ಸಹಾಯ ಮಾಡಿದರೆ, ಅವನು ನಿಮಗೆ ಸಹಾಯ ಮಾಡುವನು" 
ಮತ್ತು ನಿಮ್ಮ ಪಾದಗಳನ್ನು ಸ್ಥಿರಗೊಳಿಸುವನು. ಇನ್ನು ಸತ್ಯನಿಷೇಧಿಗಳ ವಿಷಯ. ಅವರಿಗಂತೂ ವಿನಾಶ ಕಾದಿದೆ? 


ಮತ್ತು ಅಲ್ಲಾಹನು ಅವರ ಕರ್ಮಗಳನ್ನು ಭ್ರಷ್ಟಗೊಳಿಸಿಬಿಟ್ಟಿರುವನು. ಏಕೆಂದರೆ ಅವರು ಅಲ್ಲಾಹನು ಅವತೀರ್ಣ 
ಗೊಳಿಸಿದುದನ್ನು ಇಷ್ಟಪಡಲಿಲ್ಲ.** ಆದುದರಿಂದ ಅಲ್ಲಾಹನು ಅವರ ಕರ್ಮಗಳನ್ನು ವ್ಯರ್ಥಗೊಳಿಸಿಬಿಟ್ಟನು. ಅವರಿಗಿಂತ 


10, ಅರ್ಥಾತ್‌ ಅಲ್ಲಾಹನ ಮಾರ್ಗದಲ್ಲಿ ಓರ್ವನು ಹತನಾಗುವುದೆಂದರೆ ಅವನು ಪ್ರಾಣ ಕಳೆದುಕೊಂಡು ಜೀವನದಲ್ಲಿ ಆ ತನಕ 
ಮಾಡಿದ ಎಲ್ಲಕರ್ಮಗಳೂ ವ್ಯರ್ಥವಾಯಿತೆಂದರ್ಥ ಖಂಡಿತ ಅಲ್ಲ ಹುತಾತ್ಮರ ತ್ಯಾಗ ಪರಿಶ್ರಮಗಳಿಂದ ಸ್ವತಃ ಅವರಿಗೆ ಯಾವ ಫಲವೂ 
ದೊರೆಯುವುದಿಲ್ಲ, ಬದಲಾಗಿ ಅನಂತರ ಈ ಲೋಕದಲ್ಲಿ ಬದುಕಿರುವವರು ಮಾತ್ರ ಆ ತ್ಯಾಗಗಳ ಫಲ ಅನುಭವಿಸುವರೆಂಬ ಭಾವನೆಯು 
ತಪ್ಪು. ವಾಸ್ತವದಲ್ಲಿ ಅದು ಹುತಾತ್ಮರಿಗೂ ಸ್ವತಃ ಲಾಭದಾಯಕ ವ್ಯವಹಾರವಾಗಿದೆಯೇ ವಿನಾ ನಷ್ಟದಾಯಕವಲ್ಲ, 

11. ಇದು ದೇವಮಾರ್ಗದಲ್ಲಿ ಹುತಾತ್ಮರಾಗುವವರಿಗೆ ದೊರೆಯುವ ಲಾಭ. ಅದರ ಮೂರು ವಿಧಗಳನ್ನು ತಿಳಿಸಲಾಗಿದೆ. 

(1) ಅಲ್ಲಾಹನು ಅವರಿಗೆ ಮಾರ್ಗದರ್ಶನ ನೀಡುತ್ತಾನೆ. (11) ಅಲ್ಲಾಹನು ಅವರ ಸ್ಥಿತಿಯನ್ನು ಉತ್ತಮ ಪಡಿಸುತ್ತಾನೆ. (111) ಅವರಿಗೆ 
ಮುಂಚಿತ ವಾಗಿಯೇ ಪರಿಚಯಗೊಳಿಸಲಾಗಿದ್ದ ಸ್ವರ್ಗದಲ್ಲಿ ಪ್ರವೇಶಗೊಳಿಸುತ್ತಾನೆ. ಮಾರ್ಗದರ್ಶನ ಮಾಡುವುದೆಂದರೆ ಇಲ್ಲಿಂದ ಸ್ವರ್ಗದ 
ಹಾದಿಯನ್ನು ತೋರಿಸಿ ಕೊಡುವುದೆಂಬುದು ವ್ಯಕ್ತ. ಸ್ಥಿತಿಯನ್ನು ಉತ್ತಮ ಪಡಿಸುವುದೆಂದರೆ ಅಲ್ಲಿ ಪ್ರವೇಶಿಸುವುದಕ್ಕಿಂತ ಮುಂಚೆ 
ಅಲ್ಲಾಹನು ಅವರನ್ನು ರಾಜಪೋಷಾಕುಗಳಿಂದ ಅಲ್ಲಿಗೆ ಕರೆದೊಯ್ಯುವನು ಮತ್ತು ಲೌಕಿಕ ಜೀವನದಲ್ಲಿ ಅವರನ್ನು ಆವರಿಸಿದ್ದ ಎಲ್ಲಾ 
ಮಾಲಿನ್ಯಗಳನ್ನು ನಿವಾರಿಸುವನೆಂದಾಗಿದೆ. ಅವರ ಮೂರನೇ ಸ್ಥಿತಿಯ ತಾಶ್ಟರ್ಯ ಹೀಗಿದೆ: ಅಲ್ಲಾಹನು ಅವರಿಗಾಗಿ ಸಿದ್ಧಪಡಿಸಿರುವ 
ಸ್ವರ್ಗವು ಹೇಗಿರುವುದೆಂದು ಈ ಮುಂಚೆ ಇಹಲೋಕದಲ್ಲಿಯೇ ಅವರಿಗೆ ಕುರ್‌ಆನ್‌ ಮತ್ತು ಪ್ರವಾದಿಯವರ ಮೂಲಕ ತಿಳಿಸಲಾಗಿತ್ತು. 
ಸ್ವರ್ಗಕ್ಕೆ ತಲುಪಿದಾಗ ಅವರಿಗೆ ಚಿರಪರಿಚಿತ ಸ್ಥಳಕ್ಕೆ ಪ್ರವೇಶಿಸಿದಂತೆ ಭಾಸವಾಗುವುದು. ನಮಗೆ ವಾಗ್ದಾನ ಮಾಡಿದ್ದ ಅನುಗ್ರಹವನ್ನು ಕಿಂಚಿತ್ತೂ 
ಕಡಿಮೆಗೊಳಿಸದೆ ಸಂಪೂರ್ಣ ನೀಡಲಾಗಿದೆಯೆಂದು ಅವರಿಗೆ ಮನವರಿಕೆಯಾಗುವುದು. 

12. ಅಲ್ಲಾಹನಿಗೆ ಸಹಾಯ ಮಾಡುವುದೆಂಬ ಮಾತಿನ ಸರಳ ಅರ್ಥವು ಅವನ ವಚನಗಳ ಉನ್ನತಿಗಾಗಿ ತನುಮನಗಳಿಂದ ಜಿಹಾದ್‌ 
(ತ್ಯಾಗ ಪರಿಶ್ರಮ) ನಡೆಸುವುದೆಂದಾಗಿದೆ. ಆದರೆ ಅದಕ್ಕೆ ಒಂದು ಗಹನವಾದ ಅರ್ಥವೂ ಇದೆ. ಅದನ್ನು ನಾವು ಈ ಮುಂಚೆ ವಿವರಿಸಿದ್ದೇವೆ. 
(ನೋಡಿರಿ: ಆಲಿ ಇಮ್ರಾನ್‌, ಟಿಪ್ಪಣಿ:50) 

13. ಮೂಲದಲ್ಲಿ ನೆಟೆ (ಫತಆ್‌ಸನ್‌ ಲಹುಮ್‌) ಎಂಬ ಪದಗಳಿವೆ. ಎಡವಿ ಅಧೋಮುಖವಾಗಿ ಬೀಳುವುದಕ್ಕೆ ಎಟ 
(ತಆ್‌ಸ್‌) ಎನ್ನಲಾಗುತ್ತಿದೆ. 

14. ಅರ್ಥಾತ್‌, ತಮ್ಮ ಹಳೆಯ ಅಜ್ಞಾನದ ಮೂಢನಂಬಿಕೆ, ಸಂಪ್ರದಾಯ ಮತ್ತು ಅನಾಚಾರಗಳಿಗೆ ಮಹತ್ವನೀಡಿದರು. ಅಲ್ಲಾಹನು 
ನೇರಮಾರ್ಗ ತೋರಿಸಲಿಕ್ಕಾಗಿ ಅವರಿಗೆ ಅವತೀರ್ಣಗೊಳಿಸಿದ ಶಿಕ್ಷಣಗಳನ್ನು ಅವರು ಮೆಚ್ಚಲಿಲ್ಲ. 


ಕಾಂಡ - 26 


22 ತಪ್ಪೀಮುಲ್‌ ಕುರ್‌ಆನ್‌ 


ಛೈ PR ೨ ಎನೋ ಸಿ ಕ್ಷಿ ಆ 4 ಭಿನ್ನೋಟ ನನ 3.೨ 
SNE bs CS gk ಯ ಟು SM ds 

35% FN 92 A (1413 ಆ ಟಬ ್ಸ್‌್ಲಲ ೪೪. 
OH 15:56 85003೬4653 ಜಿ); 


ಜಾಗ್‌ 2A ್ಹಜ್ಹ ಜ್‌ ಯ್‌ ಜಲ ಫೋ ಟಟ ಟ್ಟ್ಟ[[್ಟ 
A EEA ಕ 8 0% ಆಕ ಆಜ, 


ತ 


ದೈ ye 5% ಯ OG ೋ SNL ALAN A 
(೭31/4 83: ಆ KEES oh 506k 


4 ್‌ 2, ೨೬%, ಸಿ ಇ ೨೨ ಕಂ 
«ಲ ॥1 ೨೫೫-೭೫೫ ೬1೫ 40 021% 
ಮುಂಚೆ ಗತಿಸಿದವರ ಗತಿಯೇನಾಯಿತೆಂಬುದನ್ನು ಕಂಡುಕೊಳ್ಳಲು ಅವರು ಭೂಮಿಯಲ್ಲಿಸಂಚರಿಸಲಿಲ್ಲವೇ? ಅಲ್ಲಾಹನು 
ಅವರ ಸರ್ವಸ್ವವನ್ನೂ ಧ್ವಂಸಗೊಳಿಸಿದನು. ಈ ಸತ್ಯನಿಷೇಧಿಗಳಿಗೆ ಇಂತಹದೇ ಗತಿ ವಿಧಿಸಲ್ಪಟ್ಟಿದೆ.'* ಇದೇಕೆಂದರೆ 
ಸತ್ಯವಿಶ್ವಾಸಿಗಳ ಸಹಾಯಕನು ಅಲ್ಲಾಹನಾಗಿದ್ದಾನೆ ಮತ್ತು ಸತ್ಯನಿಷೇಧಿಗಳಿಗೆ ಯಾರೂ ಸಹಾಯಕರಿಲ್ಲ.* ಸತ್ಯವಿಶ್ವಾಸವನ್ನು 
ಸ್ವೀಕರಿಸಿ ಸತ್ಯರ್ಮವೆಸಗುವವರನ್ನು ಅಲ್ಲಾಹನು ತಳಭಾಗದಲ್ಲಿ ಕಾಲುವೆಗಳು ಹರಿಯುವಂತಹ ಸ್ವರ್ಗೊದ್ಯಾನಗಳಲ್ಲಿ 
ಪ್ರವೇಶಗೊಳಿಸುವನು. ಸತ್ಯನಿಷೇಧಿಗಳು ಕೆಲವೇ ದಿನಗಳ ಲೌಕಿಕ ಜೀವನದ ಸುಖವನ್ನು ಭೋಗಿಸುತ್ತಿದ್ದಾರೆ, 
ಪ್ರಾಣಿಗಳುಂಡಂತೆ ಉಣ್ಣುತ್ತಾರೆ,” ನರಕವೇ ಅವರ ಅಂತಿಮ ನೆಲೆಯಾಗಿದೆ. 
(13-15) ಸಂದೇಶವಾಹಕರೇ, ನಿಮ್ಮನ್ನು ಹೊರಹಾಕಿದ ನಾಡಿಗಿಂತ ಬಹಳಷ್ಟು ಬಲಿಷ್ಠವಾಗಿದ್ದ ಅದೆಷ್ಟೋ 
ನಾಡುಗಳು ಈ ಹಿಂದೆ ಗತಿಸಿವೆ. ನಾವು ಅವರನ್ನು ನಾಶಗೊಳಿಸಿಬಿಟ್ಟೆವು. ಅವರನ್ನು ರಕ್ಷಿಸುವವರಾರೂ ಇರಲಿಲ್ಲ. 
ತನ್ನ ಪ್ರಭುವಿನ ಕಡೆಯಿಂದ ಒಂದು ಸುಸ್ಪಷ್ಟ ಸನ್ಮಾರ್ಗದಲ್ಲಿರುವವನು ಯಾರ ಪಾಲಿಗೆ ಅವರ ದುಷ್ಕೃತ್ಯಗಳು 


15,ಈ ವಾಕ್ಯಕ್ಕೆ ಎರಡು ಅರ್ಥಗಳಿವೆ. (1) ಆ ಸತ್ಯನಿಷೇಧಕರು ಎಂಥ ವಿನಾಶಕ್ಕೆ ಗುರಿಯಾದರೋ ಅದೇ ರೀತಿಯ ನಾಶಕ್ಕೆ ಪ್ರವಾದಿ 
ವರ್ಯರ (ಸ) ಸಂದೇಶವನ್ನು ತಿರಸ್ಕರಿಸುತ್ತಿರುವ ಈ ಸತ್ಯನಿಷೇಧಕರಿಗೂ ನಿಶ್ಚಿತವಾಗಿದೆ. (2) ಅವರ ವಿನಾಶವು ಕೇವಲ ಲೌಕಿಕ ಶಿಕ್ಷೆಯಿಂದ 
ಮುಗಿಯುವುದಿಲ್ಲ; ಅವರಿಗೆ ಇದೇ ವಿನಾಶವು ಪರಲೋಕದಲ್ಲಿಯೂ ನಿಶ್ಚಿತವಾಗಿದೆ. 

16. ಉಹುದ್‌ ಯುದ್ಧದಲ್ಲಿ ಪ್ರವಾದಿವರ್ಯರು(ಸ) ಗಾಯಗೊಂಡು ಕೆಲವು ಸಹಾಬಿಗಳ ಜತೆಯಲ್ಲಿ ಒಂದು ಕಣಿವೆಯಲ್ಲಿ 
ನಿಂತಿದ್ದಾಗ ಅಬೂಸುಫ್‌ಯಾನ್‌, 153595 ಆ38 ಟೆ "ನಮಗೆ ಉರುಸ್ಟ್ರಾ ಇದೆ. ನಿಮಗೆ ಉರಖ್ಲ್ಯಾಇಲ್ಲ' ಎಂದು ಘೋಷಿಸಿದನು. ಆಗ 
ಪ್ರವಾದಿವರ್ಯರು ಸಹಾಬಿಗಳೊಡನೆ ಅದಕ್ಕೆ £53 35 ೫5 694) "ಅಲ್ಲಾಹನೇ ನಮ್ಮ ರಕ್ಷಕ ಮತ್ತು ಸಹಾಯಕ, ನಿಮಗೆ ಯಾರೂ ರಕ್ಷಕ 
ಮತ್ತು ಸಹಾಯಕರಿಲ್ಲ' ಎಂದು ಉತ್ತರಿಸುವಂತೆ ತಿಳಿಸಿದರು. ಪ್ರವಾದಿಯವರ ಉತ್ತರವನ್ನು ಈ ವಚನದಿಂದಲೇ ಆರಿಸಲಾಗಿದೆ. 

17. ಅರ್ಥಾತ್‌ ಜಾನುವಾರು ತಿನ್ನುವಾಗ, ಈ ಆಹಾರ ಎಲ್ಲಿಂದ ಬಂತು, ಯಾರು ಇದನ್ನು ಸೃಷ್ಟಿಸಿದರು, ಈ ಆಹಾರದಿಂದಾಗಿ 
ನನ್ನ ಅನ್ನದಾತನ ಬಗ್ಗೆ ನನಗೆ ಯಾವ ಹೊಣೆಗಾರಿಕೆಗಳಿವೆ ಎಂಬಿತ್ಯಾದಿಗಳ ಬಗ್ಗೆ ಆಲೋಚಿಸುವುದಿಲ್ಲ ಹಾಗೆಯೇ ಈ ಮಂದಿಯೂ ಕೇವಲ 
ತಿನ್ನುವುದರಲ್ಲಿಯೇ ಮಗ್ನರಾಗಿದ್ದಾರೆ. ಅವರಿಗೆ ಮೇಯುವ ಹೊರತು ಬೇರೆ ಯಾವ ಚಿಂತೆಯೂ ಇಲ್ಲ 

18. ಮಕ್ಕಾವನ್ನು ತೊರೆದು ಹೋಗುವಾಗ ಪ್ರವಾದಿವರ್ಯರಿಗೆ ತುಂಬಾ ದುಃುವಾಗಿತ್ತು. ವಲಸೆಗೆ(ಹಿಜ್ರತ್‌) ನಿರ್ಬಂಧಿತರಾದಾಗ 
ಅವರು ಮಕ್ಕಾನಗರದಿಂದ ಹೊರ ಬಂದ ಬಳಿಕ ಆ ಕಡೆಗೆ ಮುಖಮಾಡಿ ಹೀಗೆ ಹೇಳಿದ್ದರು: ಓ ಮಕ್ಕಾ ನೀನು ಜಗತ್ತಿನ ಇತರೆಲ್ಲ ಪಟ್ಟಣಗಳಿಗಿಂತ 
ಅಲ್ಲಾಹನಿಗೆ ಹೆಚ್ಚು ಪ್ರಿಯವಾಗಿರುವೆ. ನನಗೆ ಅಲ್ಲಾಹನ ಇತರೆಲ್ಲ ನಗರಗಳಿಗಿಂತ ನಿನ್ನ ಮೇಲೆ ಹೆಚ್ಚು ಪ್ರೀತಿಯಿದೆ. ಈ ಸತ್ಯ ನಿಷೇಧಕರು 
ನನ್ನನ್ನು ಹೊರ ಹಾಕದಿರುತ್ತಿದ್ದರೆ ನಾನು ನಿನ್ನನ್ನು ಎಂದಿಗೂ ತೊರೆದು ಹೋಗುತ್ತಿರಲಿಲ್ಲ. ಅದಕ್ಕಾಗಿಯೇ ಹೀಗೆ ಹೇಳಲಾಗುತ್ತಿದೆ: ಮಕ್ಕಾದವರು 
ನಿಮ್ಮನ್ನು ಹೊರಹಾಕಿ ನಾವೇನೋ ಮಹಾ ಯಶಸ್ಸು ಗಳಿಸಿದ್ದೇವೆಂದು ಭಾವಿಸುತ್ತಿದ್ದಾರೆ. ವಸ್ತುತಃ ಈ ವರ್ತನೆಯಿಂದ ತಮ್ಮ ಎನಾಶವನ್ನೇ 
ಆಹ್ವಾನಿಸಿದ್ದಾರೆ. ಈ ವಚನವು ವಲಸೆಯ ಸಮೀಪ ಕಾಲದಲ್ಲಿ ಅವತೀರ್ಣವಾಗಿದೆಯೆಂದು ವಿವರಣಾ ಶೈಲಿಯಿಂದ ಸ್ಪಷ್ಟವಾಗಿ ತಿಳಿಯುತ್ತದೆ. 


ಕಾಂಡ - 26 


47. ಮುಹಮ್ಮದ್‌ 23 


BA ತಗ ಜಬ 24 uP 2 3p 28 16 > 9 
OEE ಹ ಸಲೆ HS 


ಈ ಎಂ: ಸ್ನ ಕ್‌ ಶಾ ಕ್ಕೆ ತೆ 
“53 ಭಟ ಹಿರಿ ೯ SE ಆ 
೨೪ ೨;ಭ Br ಬಂ ತಿಕ್ಕಿ ಆ ಗ್‌ ಪಟಪ್‌್‌ಲೇಲೀ40ಉ 
ಕ್‌ | 8 KEG Wise 2 

Ic 


Sle NSS SIDE 2s SS Fach ಭಷ 


ಸುಂದರಗೊಳಿಸಲ್ಪಟ್ಟಿವೆಯೋ ಮತ್ತು ಯಾರು ತಮ್ಮ ಸ್ವೇಚ್ಛೆಗಳ ಅನುಯಾಯಿಗಳಾಗಿ ಬಿಟ್ಟಿರುವರೋ ಅವರಂತೆ 
ಆಗಬಲ್ಲನೇ?** ಧರ್ಮನಿಷ್ಠರಿಗೆ ವಾಗ್ದಾನ ಮಾಡಲಾಗಿರುವ ಆ ಸ್ಪರ್ಗದ ವಿಶೇಷತೆಯೇನೆಂದರೆ ಅದರಲ್ಲಿ ತಿಳಿನೀರಿನ 
ಕಾಲುವೆಗಳು ಹರಿಯುತ್ತಿರುವುವು, ಸ್ವಲ್ಪವೂ ರುಚಿ ಬದಲಾಗಿರದಂತಹ ಹಾಲಿನ ಕಾಲುವೆಗಳು ಹರಿಯುತ್ತಿರುವುವು.* 
ಕುಡಿಯುವವರಿಗೆ ಅತ್ಯಂತ ರುಚಿಕರ ವಾಗಿರುವ ಮದಿರೆಯ ಕಾಲುವೆಗಳು ಹರಿಯುತ್ತಿರುವುವು,* ಅತ್ಯಂತ ತಿಳಿಯಾದ 


19. ಅರ್ಥಾತ್‌ ಪ್ರವಾದಿ(ಸ) ಮತ್ತು ಅನುಯಾಯಿಗಳಿಗೆ ಅಲ್ಲಾಹನ ವತಿಯಿಂದ ಒಂದು ಸುಸ್ಪಷ್ಟ; ನೇರ ಮಾರ್ಗವು ಲಭಿಸಿ, ಅದರಲ್ಲಿ 
ಅವರು ತಮ್ಮ ಸಂಪೂರ್ಣ ಜ್ಞಾನದ ಆಧಾರದಲ್ಲಿ ಸ್ಥಿರವಾಗಿರುವಾಗ, ಅವರು ತಮ್ಮ ಪಥಭ್ರಷ್ಟತೆಯನ್ನು ಸತ್ತಥವೆಂದೂ ದುರ್ಗುಣಗಳನ್ನು 
ಸದ್ಗುಣಗಳೆಂದೂ ಭಾವಿಸಿ ನಿರಾಧಾರವಾಗಿ ಕೇವಲ ಸ್ವೇಚ್ಛಾನುಸಾರ ಸತ್ಯ ಯಾವುದು, ಮಿಥ್ಯ ಯಾವುದು ಎಂದು ಶೀರ್ಮಾನಿಸುತ್ತಿರುವಾಗ 
ಹಳೆಯ ಅಜ್ಞಾನಕ್ಕೆ ಅಂಟಿಕೊಂಡವರ ಜತೆಯಲ್ಲಿ ನಡೆಯಲು ಹೇಗೆ ಸಾಧ್ಯ? ಈ ಎರಡು ವಿಭಾಗಗಳ ಜೀವನವು ಈ ಲೋಕದಲ್ಲಿ 
ಏಕಪ್ರಕಾರವಾಗಿರಲಾರದು, ಪರಲೋಕದಲ್ಲೀಯೂ ಅವುಗಳ ಪರಿಣಾಮ ಸಮಾನವಾಗಿರಲಾರದು. 

20. ಮೂಲದಲ್ಲಿ 1 ಹ ಎಂಬ ಪದಗಳಿವೆ. ರುಚಿ ಮತ್ತು ಬಣ್ಣ ಬದಲಾಗಿರುವ ಅಥವಾ ಏನಾದರೂ ವಾಸನೆ ಬಂದಿರುವ 
ನೀರಿಗೆ ಅ! ಎನ್ನುತ್ತಾರೆ. ಸಾಮಾನ್ಯವಾಗಿ ಭೂಮಿಯಲ್ಲಿ ನದಿ ಮತ್ತು ಕಾಲುವೆಗಳ ನೀರು ಮಲಿನವಾಗಿರುತ್ತದೆ . ಮರಳು, ಆವೆಮಣ್ಣು ನ 
ಹಲವೊಮ್ಮೆ ಸಸ್ಯ ಜೀವಿಗಳು ಸೇರಿ ಅದರ ಬಣ್ಣ ಮತ್ತು ರುಚಿ ಬದಲಾಗಿರುತ್ತದೆ. ಏನಾದರೂ ವಾಸನೆಯೂ ಕಂಡು ಬರುತ್ತದೆ. ಆದ್ದರಿಂದ 
ಸ್ವರ್ಗದ ನದಿನಾಲೆಗಳಲ್ಲಿ ಹರಿಯುವ ನೀರಿನ ಈ ವೈಶಿಷ್ಟ $ವನ್ನು pel] pC ಎನ್ನಲಾಗಿದೆ. ಅರ್ಥಾತ್‌ ಅದು ಯಾವುದೇ ಕಷ್ಟ: ಲವಿಲ್ಲದ ಶುದ್ಧ 
ನಿರ್ಮಲ ತಿಳಿ ನೀರಾಗಿರುತ್ತದೆ. 

21. ಹದೀಸ್‌ನಲ್ಲಿ ವಿವರಿಸಿರುವಂತೆ ಅದು ಜಾನುವಾರುಗಳ ಕೆಚ್ಚಲಿನಿಂದ ಬಂದ ಹಾಲಾಗಿರುವುದಿಲ್ಲ. ಅರ್ಥಾತ್‌ ಅಲ್ಲಾಹನು ಈ 
ಹಾಲನ್ನು ಚಿಲುಮೆಗಳ ರೂಪದಲ್ಲಿ ನೆಲದಿಂದ ಹೊರಡಿಸಿ ಕಾಲುವೆಗಳಲ್ಲಿ ಹರಿಸುವನು. ಜಾನುವಾರು ಕೆಚ್ಚಲುಗಳಿಂದ ಕರೆದು ಸ್ವರ್ಗದ 
ಕಾಲುವೆಗಳಲ್ಲಿ ಹರಿಸುವುದಲ್ಲ. ಈ ನೈಸರ್ಗಿಕ ಹಾಲನ್ನು ಸ್ವಲ್ಪವೂ ರುಚಿ ಬದಲಾಗದ ಎಂದು ವರ್ಣಿಸಲಾಗಿದೆ. ಅರ್ಥಾತ್‌, ಅದಕ್ಕೆ 
ಜಾನುವಾರುಗಳ ಕೆಚ್ಚಲಿನಿಂದ ಕರೆದ ಹಾಲಿಗೆ ಇರುವಂತಹ ವಾಸನೆಯಿರಲಾರದು. 

22. ಹದೀಸ್‌ನಲ್ಲಿ ಆ ಪಾನೀಯವನ್ನು ಹೀಗೆ ವಿವರಿಸಲಾಗಿದೆ: ಅದು ಮಾನವನು ಕಾಲಿನಿಂದ ತುಳಿದು ಹಿಂಡಿ ತೆಗೆಯುವಂಥ 
ಪಾನೀಯವಾಗಿರುವುದಿಲ್ಲ. ಅರ್ಥಾತ್‌ ಲೌಕಿಕ ಪಾನೀಯಗಳಂತೆ ಹಣ್ಣುಗಳನ್ನು ಕೊಳೆಯಿಸಿ ಅಥವಾ ಕಾಲಿನಿಂದ ತುಳಿದು ಹಿಂಡಿ ತೆಗೆಯು 
ವುದಿಲ್ಲ ಬದಲಾಗಿ ಅದನ್ನು ಅಲ್ಲಾಹನು ಚಿಲುಮೆಗಳಲ್ಲಿ ಉತ್ಪಾದಿಸಿ ಕಾಲುವೆಗಳಾಗಿ ಹರಿಸುವನು. ಅದರ ವೈಶಿಷ್ಟ್ಯವನ್ನು ಕುಡಿಯುವವರಿಗೆ 
ರುಚಿಕರವಾಗಿರುವುದು ಎಂದು ವರ್ಣಿಸಲಾಗಿದೆ. ಅರ್ಥಾತ್‌ ಅಲ್ಲಿನ ಪಾನೀಯಗಳಿಗೆ ಲೌಕಿಕ ಮಾದಕ ಪೇಯಗಳಂತೆ ಮಹಾ ಕುಡುಕನಿಗೂ 
ಅರೋಚಕವಾಗುವ ಕಹಿ ಅಥವಾ ವಾಸನೆಯಿರಲಾರದು. ಅಸ್ಸಾಫ್ಯಾತ್‌ ಅಧ್ಯಾಯದಲ್ಲಿ ಅದನ್ನು ಇನ್ನಷ್ಟು ಸ್ಪಷ್ಟವಾಗಿ ವಿವರಿಸಲಾಗಿದೆ: 
ಅದನ್ನು ಕುಡಿಯುವುದರಿಂದ ದೇಹಕ್ಕೆ ಯಾವ ಹಾನಿಯೂ ಆಗಲಾರದು. ಬುದ್ಧಿಯೂ ಮಂಕಾಗಲಾರದು. (ವಚನ: 47) ಅಲ್‌ ವಾಕಿಆದಲ್ಲಿ 
ಅದರಿಂದ ತಲೆ ತಿರುಗಲಾರದು, ಅಮಲು ಪೀಡಿತನಾಗಲಾರನು. (ವಚನ: 19) ಆ ಪಾನೀಯವು ಮಾದಕವಾಗಿರದೆ ಕೇವಲ ಸ್ವಾದಿಷ್ಟಮತ್ತು 
ಉಲ್ಲಾಸದಾಯಕವಾಗಿರುವುದೆಂದು ಇದರಿಂದ ವ್ಯಕ್ತವಾಗುತ್ತದೆ. i 


ಕಾಂಡ - 26 


24 ತಪ್ಪೀಮುಲ್‌ ಕುರ್‌ಆನ್‌ 


ಸ್‌ 


© 55 ಓತ ಸಿ೫5 ಬಟು SAE ಕ 
Os . ಗಗ! 24 SAE 25515 Ps ಟಿ) 


ತ್‌ 
4 ಇ % HE ಎ ಗ 24 
LPO PACE ಟೌ 


ಜೇನಿನ ಕಾಲುವೆಗಳು ಹರಿಯುತ್ತಿರುವುವು.* ಅದರಲ್ಲಿ ಅವರಿಗಾಗಿ ಎಲ್ಲ ಬಗೆಯ ಫಲಗಳಿರುವುವು ಮತ್ತು ಅವರ 
ಪ್ರಭುವಿನ ಕಡೆಯಿಂದ ಕ್ಷಮೆ ಇರುವುದು.* (ಇಂತಹ ಸ್ವರ್ಗ ಯಾರ ಪಾಲಿಗೆ ಬರಲಿದೆಯೋ ಅವನು) ಸದಾಕಾಲ 
ನರಕದಲ್ಲೇ ವಾಸಿಸಲಿರುವ ಮತ್ತು ಕರುಳುಗಳನ್ನು ಕತ್ತರಿಸಿ ಬಿಡುವಂತಹ ಕುದಿಯುವ ನೀರನ್ನು ಕುಡಿಸಲ್ಪಡಲಿರುವ 
ಜನರಿಗೆ ಸಮಾನನಾಗಬಲ್ಲನೇ? 

(16-18) ಇವರಲ್ಲಿ ಕೆಲವರು ನಿಮ್ಮ ಮಾತುಗಳನ್ನು ಕಿವಿಗೊಟ್ಟು ಕೇಳುತ್ತಾರೆ. ಆ ಬಳಿಕ ನಿಮ್ಮಲ್ಲಿಂದ ಹೊರಟು 
ಹೋದಾಗ, ಜ್ಞಾನದ ಅನುಗ್ರಹ ನೀಡಲ್ಪಟ್ಟವರೊಡನೆ, "ಈಗ ಶಾನೆ ಇವರು ಹೇಳಿದ್ದೇನು?" ಎಂದು ಕೇಳುತ್ತಾರೆ. 
ಅಲ್ಲಾಹನು ಮುದ್ರೆ ಯೊತ್ತಿರುವುದು ಇವರದೇ ಹೃದಯಗಳಿಗೆ ಮತ್ತು ಇವರು ತಮ್ಮ ಸ್ವೇಚ್ಛೆಗಳ ಅನುಯಾಯಿಗಳಾಗಿ 
ಬಿಟ್ಟಿರುವರು." ಸನ್ಮಾರ್ಗ ಹೊಂದಿದವರಿಗೆ ಅಲ್ಲಾಹನು ಇನ್ನಷ್ಟು ಹೆಚ್ಚು ಮಾರ್ಗದರ್ಶನ ನೀಡುತ್ತಾನೆ?” ಮತ್ತು 
ಅವರಿಗೆ ಅವರ ಪಾಲಿನ ತಕ್ನಾ( ಧರ್ಮನಿಷ್ಠೆ)ವನ್ನು ದಯಪಾಲಿಸುತ್ತಾನೆ.* ಈಗ ಇವರೇನು, ಲೋಕಾಂತ್ಯವು ಹಠಾತ್ತನೆ 


ಸ 


23. ಹದೀಸ್‌ನಲ್ಲಿ ಅದರ ವಿವರಣೆ ಹೀಗಿದೆ: ಅದು ನೊಣಗಳ ಉದರದಿಂದ ಬಂದ ಜೇನಾಗಿರಲಾರದು. ಅರ್ಥಾತ್‌ ಅದನ್ನು 
ಚಿಲುಮೆಗಳಲ್ಲಿ ಉತ್ಪಾದಿಸಿ ಕಾಲುವೆಗಳಲ್ಲಿ ಹರಿಸಲಾಗುವುದು. ಆದ್ದರಿಂದಲೇ ಅದು ಮೇಣ, ಕೋಶಗಳ ಚೂರು ಮತ್ತು ಸತ್ತ ಜೇನ್ನೊಣಗಳ 
ಭಾಗಗಳು ಬೆರೆತಿಲ್ಲದ ಶುದ್ಧ ಜೇನಾಗಿರುವುದು. 

24. ಸ್ವರ್ಗದ ಈ ಅನುಗ್ರ ಹಗಳ ವಿವರಣೆಯ ಬಳಿಕ ಅಲ್ಲಾಹನಿಂದ ಕ್ಷಃ ಕ್ಷಮೆಯ ಕುರಿತುಪ್ರ ಪ್ರಸ್ತಾಪಿಸಿರುವುದಕ್ಕೆ 2 ಅರ್ಥಗಳಿರಬಹುದು. 
1) ಅಲ್ಲಾಹನು ಅವರನ್ನು ಕ್ಷಮಿಸುವನೆಂಬುದು ಈ ಎಲ್ಲ ಅನುಗ್ರಹಗಳಿಗಿಂತ ಮಿಗಿಲಾಗಿದೆ. 2) ಭೂಲೋಕದಲ್ಲಿ ಅವರಿಂದ ಸಂಭವಿಸಿರುವ 
ಲೋಪದೋಷಗಳನ್ನು ಅವರ ಮುಂದೆ ಎಂದೂ ಪ್ರಸ್ತಾಪಿಸುವುದೇ ಇಲ್ಲ, ಬದಲಾಗಿ ಅವರು ಸ್ಪರ್ಗದಲ್ಲಿ ಲಜ್ಜಿತರಾಗದಿರಲೆಂದು ಅಲ್ಲಾಹನು 
ಅವುಗಳನ್ನು ಶಾಶ್ಚತವಾಗಿ ಮರೆಮಾಚುವನು. 

25. ಇದು ಪ್ರವಾದಿವರ್ಯರ(ಸ) ಸಭೆಗಳಲ್ಲಿ ಬಂದು ಕುಳಿತುಕೊಳ್ಳುತ್ತಿದ್ದ ಸತ್ಯನಿಷೇಧಕರು ಕಪಟ ವಿಶ್ವಾಸಿಗಳು ಮತ್ತು ಗ್ರಂಥದವರ 
ವಿಷಯ. ಅವರು ಪ್ರವಾದಿವರ್ಯರ(ಸ) ಉಪದೇಶಗಳನ್ನೂ ಕುರ್‌ಆನ್‌ ವಚನಗಳನ್ನೂ ಆಲಿಸುತ್ತಿದ್ದರು. ಆದರೆ ಅವರ ಹೃದಯಗಳು 
ಪ್ರವಾದಿಯವರ ಸಾರೋಪದೇಶಗಳಿಂದ ದೂರವಾಗಿರುತ್ತಿತ್ತು. ಆದ್ದರಿಂದ ಅವರು ಎಲ್ಲವನ್ನೂ ಆಲಿಸಿದರೂ ಏನನ್ನೂ ಆಲಿಸದಂತಿದ್ದರು. 
ಅನಂತರ ಹೊರಗೆ ಹೋಗಿ ಮುಸ್ಲಿಮರೊಡನೆ ಅವರು ಈಗ ತಾನೇ ಹೇಳಿದ್ದೇನು ಎಂದು ವಿಚಾರಿಸುತ್ತಿದ್ದರು. 

26. ಪ್ರವಾದಿಯವರ ಉಪದೇಶಗಳ ಬಗ್ಗೆ ಅವರು ಕಿವುಡರಾಗಿದ್ದ ನೈಜ ಕಾರಣ ಇದೇ ಆಗಿತ್ತು. ಅವರು ತಮ್ಮ ದೇಹೇಚ್ಛೆಗಳ 
ದಾಸರಾಗಿದ್ದರು. ಪ್ರವಾದಿವರ್ಯರ(ಸ) ಸಾರೋಪದೇಶಗಳು ಅವರ ಇಚ್ಛೆಗಳಿಗೆ ವಿರುದ್ಧವಾಗಿದ್ದವು. ಆದ್ದರಿಂದ ಅವರು ಎಂದಾದರೂ 
ಪ್ರವಾದಿವರ್ಯರ ಸಭೆಗಳಿಗೆ ಬಂದು ಬಹಳ ದಾಕ್ಷಿಣ್ಯದಿಂದ ಅವರ ಮಾತುಗಳಿಗೆ ಕಿವಿಗೊಟ್ಟರೂ ಏನನ್ನೂ ಗ್ರಹಿಸುತ್ತಿರಲಿಲ್ಲ. 

27. ಅರ್ಥಾತ್‌ ಇದೀಗ ಅವರು ಹೇಳಿದ್ದೇನು? ಎಂದು ಸತ್ಯನಿಷೇಧಕರು ಮತ್ತು ಕಪಟವಿಶ್ಚಾಸಿಗಳು ವಿಚಾರಿಸುತ್ತಿದ್ದ ಪ್ರವಾದಿವರ್ಯರ 
ಆ ಮಾತುಗಳಿಂದಲೇ ಸನ್ಮಾರ್ಗ ಪಡೆದವರಿಗೆ ಹೆಚ್ಚಿನ ಮಾರ್ಗದರ್ಶನಕ್ಕೆ ಕಾರಣವಾಗುತ್ತಿತ್ತು. ಆ ಹತಭಾಗ್ಯರು ತಮ್ಮ ಸಮಯವನ್ನು ಹಾಳು 
ಮಾಡಿ ಹೊರಡುವ ಅದೇ ಸಭೆಯಿಂದ ಈ ಭಾಗ್ಯ: ಶಾಲಿಗಳು ಜ್ಞಾನ ಮತ್ತು ಮಾರ್ಗದರ್ಶನದ ಹೊಸ ಭಂಡಾರದೊಂದಿಗೆ ಮರಳುತ್ತಿದ್ದರು. 

28. ಅರ್ಥಾತ್‌, ತಮ್ಮ ಅಂತರಂಗದಲ್ಲಿ ಅರ್ಹ ಧರ್ಮನಿಷ್ಠೆ (ತಕ್ಷಾಾಯನ್ನು ಬೆಳೆಸುವ ಸೌಭಾಗ್ಯ ವನ್ನು ಅಲ್ಲಾಹನು ಅವರಿಗೆ 
ಕರುಣಿಸುತ್ತಾನೆ. 


ಕಾಂಡ - 26 


47. ಮುಹಮ್ಮದ್‌ 25 


“2 ಮ «ಸಿ4೨ A KA EN 
ಯ ASN AS IAS bes 
(ಗ್‌ 2 ph, ಕ್ಲ! (15೭ 5731 , ೬೨ ಪಿ 
BESTS TTP ಜರ ಲ] ಡಿ 
Lu | ES AE ALA ಟ ಟ್ತ,, ಟೈ 
OE ಟ್ರ SS AEE SH HITS ಪೆ 
ಗ 0 


“ಚಿತಿ ನಟ ಬಹೂ ಜತ ಡ್ರಿಜ ಈ 


ತಮ್ಮ ಮೇಲೆ ಬಂದೆರಗುವುದನ್ನು ಕಾಯುತ್ತಿರುವರೇ?* ಅದರ ಕುರುಹುಗಳಂತು ಬಂದು ಬಿಟ್ಟಿವೆ. ಇನ್ನು ಅದುವೇ 
ಬಂದು ಬಿಟ್ಟಾಗ, ಇವರಿಗೆ ಉಪದೇಶ ಸ್ವೀಕರಿಸಲು ಯಾವ ಅವಕಾಶ ತಾನೇ ಉಳಿದಿರುವುದು? 

(19) ಆದುದರಿಂದ ಸಂದೇಶವಾಹಕರೇ, ಅಲ್ಲಾಹನ ಹೊರತು ಇತರ ಆರಾಧ್ಯರಾರೂ ಇಲ್ಲವೆಂಬುದನ್ನು ಚೆನ್ನಾಗಿ 
ತಿಳಿದುಕೊಳ್ಳಿರಿ ಮತ್ತು ಕ್ಷಮೆ ಯಾಚಿಸಿರಿ. ನಿಮ್ಮ ತಪ್ಪಿಗಾಗಿಯೂ ಸತ್ಯವಿಶ್ವಾಸಿ ಸ್ಟೀಪುರುಷರಿಗಾಗಿಯೂ. ಅಲ್ಲಾಹನು 
ನಿಮ್ಮ ಚಟುವಟಿಕೆಗಳನ್ನು ಬಲ್ಲನು ಮತ್ತು ನಿಮ್ಮ ಅಂತಿಮ ನೆಲೆಯನ್ನೂ ಬಲ್ಲನು. 

(20-28) ಸತ್ಯವಿಶ್ವಾಸಿಗಳು, "(ಯುದ್ಧದ ಆಜ್ಞೆ ಕೊಡುವಂತಹ) ಒಂದು ಅಧ್ಯಾಯವು ಅವತೀರ್ಣ 
ಗೊಳಿಸಲ್ಪಡುವುದಿಲ್ಲವೇಕೆ' ಎಂದು ಕೇಳುತ್ತಾರೆ. ಆದರೆ ಯುದ್ಧದ ಪ್ರಸ್ತಾಪವಿದ್ದ ಸುದೃಢ ಅಧ್ಯಾಯವೊಂದನ್ನು 


29. ವಸ್ತುತಃ ಈ ಮುಂಚೆಯೇ ಸಾಕ್ಷ್ಯಾಧಾರಗಳು, ಪವಿತ್ರ ಕುರ್‌ಆನಿನ ಪವಾಡ ಸದೃಶ ವಚನಗಳು, ಪ್ರವಾದಿ ಮುಹಮೃದ್‌ರ 
ಸಚ್ಜಾರಿತ್ರ್ಯ ಮತ್ತು ಸಹಾಬಿಗಳ ಜೀವನ ಇತ್ಯಾದಿಗಳಿಂದ ಇವರಿಗೆ ಸತ್ಯವು ಸುಸ್ಪಷ್ಟವಾಗಿ ಮನದಟ್ಟಾಗಿದ್ದರೂ ಈಗ ಇವರು ವಿಶ್ವಾಸವಿರಿಸಲಿಕ್ಕಾಗಿ 
ಲೋಕಾಂತ್ಯವೇ ತಮ್ಮ ಮುಂದೆ ಬಂದು ನಿಲ್ಲಬೇಕೆಂದು ನಿರೀಕ್ಷಿಸುತ್ತಿದ್ದಾರೆಯೇ? 

30. ಲೋಕಾಂತ್ಯದ ಲಕ್ಷಣಗಳೆಂದರೆ ಅದು ಬರುವ ಸಮಯ ಹತ್ತಿರವಾಗಿದೆಯೆಂದು ಸೂಚಿಸುವ ಲಕ್ಷಣಗಳು. ಅವುಗಳಲ್ಲಿ ಅಂತ್ಯ 

ಪ್ರವಾದಿಯವರ ಆಗಮನವೇ ಪ್ರಮುಖ ಲಕ್ಷಣವಾಗಿದೆ. ಅವರ ಬಳಿಕ ಲೋಕಾಂತ್ಯದ ತನಕ ಬೇರೆ ಪ್ರವಾದಿಗಳು ಆಗಮಿಸುವುದಿಲ್ಲ. 
ಅನಸ್‌, ಸಹ್ಲ್‌ ಬಿನ್‌ ಸಅದ್‌ ಸಾಇದಿ ಮತ್ತು ಬುರೈದಾರಿಂದ ಬುಖಾರಿ, ಮುಸ್ಲಿಮ್‌, ತಿರ್ಮಿದಿ ಮತ್ತು ಮುಸ್ನದ್‌ ಅಹ್ಮದ್‌ಗಳಲ್ಲಿ ವರದಿ 
ಯಾಗಿದೆ. ಒಮ್ಮೆ ಪ್ರವಾದಿಯವರು ತನ್ನ ತೋರ್ಲೆರಳು ಮತ್ತು ನಡುಬೆರಳನ್ನು ಎತ್ತಿ ತೋರಿಸುತ್ತಾ ಹೇಳಿದರು: ೦೫45 sl Ui Ei 
ನನ್ನ ಆಗಮನ ಮತ್ತು ಲೋಕಾಂತ್ಯವು ಈ ಎರಡು ಬೆರಳುಗಳಂತಿದೆ. ಅರ್ಥಾತ್‌ ಎರಡು ಬೆರಳುಗಳ ಮಧ್ಯೆ ಬೇರೊಂದು ಬೆರಳಿಲ್ಲದಂತೆಯೇ 
ನನ್ನ ಮತ್ತು ಲೋಕಾಂತ್ಯದ ಮಧ್ಯೆ ಯಾವನೇ ಪ್ರವಾದಿಯ ನೇಮಕವಾಗುವುದಿಲ್ಲ. ನನ್ನ ಬಳಿಕ ಕೇವಲ ಲೋಕಾಂತ್ಯವೇ ಬರುತ್ತದೆ. 
; 31. ಇಸ್ಲಾಮ್‌, ಮಾನವನಿಗೆ ಕಲಿಸಿರುವ ಮೌಲ್ಯಗಳಲ್ಲಿ ದಾಸನು ತನ್ನ ಪ್ರಭುವಿನ ದಾಸ್ಯ ಮತ್ತು ಆರಾಧನೆ ಮಾಡಬೇಕೆಂಬುದೂ 
ಸೇರಿದೆ. ಗರಿಷ್ಠ ತ್ಯಾಗ ಪ್ರಯತ್ನಗಳಿಂದ ದೇವಮಾರ್ಗದಲ್ಲಿ ಹೋರಾಟ ನಡೆಸಿದರೂ ನನ್ನಿಂದ ಮಾಡಲು ಸಾಧ್ಯವಿರುವ ಎಲ್ಲವನ್ನೂ ಮಾಡಿ 
ಮುಗಿಸಿರುವೆನೆಂಬ ಭ್ರಮೆಯಲ್ಲಿರಬಾರದು. ನನ್ನೊಡೆಯನು ನನಗೆ ವಹಿಸಿರುವ ಹೊಣೆಗಾರಿಕೆಗಳನ್ನು ಪೂರೈಸಲಾಗಲಿಲ್ಲವೆಂಬ ಚಿಂತೆ 
ಯಾವಾಗಲೂ ಇರಬೇಕು. ತನ್ನ ತಪ್ಪುಗಳನ್ನು ಸರಿಸುತ್ತಾ, ಯಾವಾಗಲೂ ದೇವಾ! ನನ್ನ ಸೇವಾಕಾರ್ಯದಲ್ಲಿ ನನ್ನಿಂದ ಸಂಭವಿಸಿರಬಹುದಾದ 
ಲೋಪದೋಷಗಳನ್ನು ಕ್ಷಮಿಸೆಂದು ಪ್ರಾರ್ಥಿಸುತ್ತಿರಬೇಕು. ಸಂದೇಶವಾಹಕರೇ, ನಿಮ್ಮ ತಪ್ಪಿಗಾಗಿ ಕ್ಷಮೆಯಾಚಿಸಿರಿ ಎಂಬ ಅಲ್ಲಾಹನ 
ನುಡಿಯ ತಾತ್ತರ್ಯವೂ ಅದೇ ಆಗಿದೆ. ಪ್ರವಾದಿವರ್ಯರು(ಸ) ಮನಃಪೂರ್ವಕ ಏನಾದರೂ ತಪ್ಪು ಮಾಡಿರುವರೆಂದು ಇದರರ್ಥವಲ್ಲ. 
(ಅಲ್ಲಾಹ್‌ ಕ್ಹಮಿಸಲಿ) ಬದಲಾಗಿ, ಇತರೆಲ್ಲ ದೇವದಾಸರಿಗಿಂತ ಹೆಚ್ಚಾಗಿ ಅಲ್ಲಾಹನನ್ನು ಆರಾಧಿಸುತ್ತಿದ್ದ ದಾಸನ ಮನದಲ್ಲಿಯೂ ತಾನು 
ಮಾಡುತ್ತಿರುವ ಸೇವಾಕಾರ್ಯಗಳ ಬಗ್ಗೆ ಕಿಂಚಿತ್ತೂ ಅಹಂಕಾರವಿರಬಾರದು. ಅವರು ತಮ್ಮ ಮಹೋನ್ನತ ಸೇವೆಗಳ ಹೊರತಾಗಿಯೂ 
ದೇವನ ಮುಂದೆ ಲೋಪದೋಷಗಳನ್ನು ಹೇಳಿ ಕ್ಷಮೆಯಾಚಿಸುತ್ತಿರಬೇಕೆಂಬುದೇ ಅದರ ನೈಜ ತಾತ್ಚರ್ಯ. ಈ ನಿಲುಮೆಯ ಪ್ರಭಾವದಿಂದಲೇ 
ಪ್ರವಾದಿಯವರು ಸದಾ ಪಾಪ ವಿಮೋಚನೆಗಾಗಿ ಪ್ರಾರ್ಥಿಸುತ್ತಿದ್ದರು. ಅಬೂ ದಾವೂದ್‌, ನಸಾಈ ಮತ್ತು ಅಹ್ಮದ್‌ರು ಉದ್ಧರಿಸಿರುವ ಒಂದು 
ಹದೀಸ್‌ನಲ್ಲಿ ಹೀಗಿದೆ: ಪ್ರವಾದಿ(ಸ) ಹೇಳಿದರು ನಾನು ಪ್ರತಿದಿನ 100ಬಾರಿ ಅಲ್ಲಾಹನೊಡನೆ ಕ್ಷಮೆ ಯಾಚಿಸುತ್ತೇನೆ. 


ಕಾಂಡ - 26 


26 ತಪ್ಲೀಮುಲ್‌ ಕುರ್‌ಆನ್‌ 


ಲ NS 411 Jalil ತ 
JI) 15 NGI OSS LESH Bb 
ಜೆರಿ! ಹೊರಗ್‌ ಚಂ ಬ ಛೆ el ಟ್ರಿ pT 4 
JMSB 1 ಸೂ ೪4 
೨ ಛಡಿ py 4 (33 ಬಮ 2% 
4h! pA ಕ್ಷ ಯಯವ 10೫% ತ್ರಿ 3S 
೨೨) ೨ ಬ್ರ ೨೨6 (ಲ್‌ [x Els ೨೨ 
os 1 OH SHEL ಸಂ 13 po 
೨೨ ಸ ದ ಓ] ೨ಸ್ಕ್ವಂ, ೨ ಜೀ 
ಹಗ ಗ ೬1. 6ಛ4/ 
ತೆ ೨೨ ೨ 2.1 ಕಗ್ಗ. ೨.01 (ಸ ೨೧ಲ್ಟ ” ೨»? 
61% 5 ಟೈ pen 10% es 
AON ! ಜ್ಯ ೨೬ 8೨ HA 5 [5% 
ಅವಶೀರ್ಣಗೊಳಿಸಲಾದಾಗ, ಹೃದಯದೊಳಗೆ ರೋಗವಿದ್ದವರು, ಮೃತ್ಯು ಆವರಿಸಿದವರು ನೋಡುವಂತೆ ನಿಮ್ಮ 
ಕಡೆಗೆ ನೋಡುತ್ತಾರೆ.” ಅಯ್ಯೋ ಅವರ ಪಾಡೇ! (ಅವರ ಬಾಯಲ್ಲಿರುವುದು) ಅನುಸರಣೆಯ ಕರಾರು ಹಾಗೂ ಹಿತ 
ಮಾತು. ಆದರೆ ಖಚಿತ ಆದೇಶವು ನೀಡಲ್ಲಟ್ಟಾಗ ಅವರು ಅಲ್ಲಾಹನೊಂದಿಗೆ ಮಾಡಿಕೊಂಡ ಕರಾರಿನಲ್ಲಿ ಸತ್ಯವಂತ 
ರಾಗಿರುತ್ತಿದ್ದರೆ ಅದು ಅವರಿಗೇ ಹಿತಕರವಾಗಿರುತ್ತಿತ್ತು. ನೀವು ವಿಮುಖರಾಗಿ ಬಿಟ್ಟರೆ” ಭೂಮಿಯಲ್ಲಿ ಪುನಃ ಕ್ಟೋಭೆ 
ಯನ್ನುಂಟು ಮಾಡುವ ಹಾಗೂ ಪರಸ್ಪರ ಕತ್ತು ಕೊಯ್ಯುವ ಹೊರತು ನಿಮ್ಮಿಂದ ಬೇರೇನನ್ನಾದರೂ ನಿರೀಕ್ಷಿಸಬಹುದೇ? 
ಅಲ್ಲಾಹನು ಶಪಿಸಿರುವುದು ಹಾಗೂ ಕಿವುಡರಾಗಿಯೂ ಕುರುಡರಾಗಿಯೂ ಮಾಡಿ ಬಿಟ್ಟಿರುವುದು ಇವರನ್ನೇ. ಅವರು 
ಕುರ್‌ಆನಿನ ಬಗ್ಗೆ ಚಿಂತನೆ ನಡೆಸಲಿಲ್ಲವೇ? ಅಥವಾ ಅವರ ಹೃದಯಗಳಿಗೆ ಬೀಗಮುದ್ರೆ ಬಿದ್ದಿದೆಯೇ?್‌ ವಾಸ್ತವದಲ್ಲಿ 
ಸನ್ಸಾರ್ಗವು ಸ್ಪಷ್ಟಗೊಂಡ ಬಳಿಕ ಅದರಿಂದ ವಿಮುಖರಾಗಿ ಬಿಟ್ಟವರಿಗೆ ಶೈತಾನನು ಈ ಧೋರಣೆಯನ್ನು ಸುಲಭ 
ಗೊಳಿಸಿರುವನು ಮತ್ತು ಅವರಿಗಾಗಿ ಹುಸಿ ನಿರೀಕ್ಷೆಗಳ ಸರಣಿಯನ್ನು ದೀರ್ಥಗೊಳಿಸಿರುವನು. ಆದುದರಿಂದಲೇ 
ಅವರು ಅಲ್ಲಾಹನು ಅವತೀರ್ಣಗೊಳಿಸಿದ ಧರ್ಮವನ್ನು ಮೆಚ್ಚದವರೊಡನೆ, "ಕೆಲವು ವಿಷಯಗಳಲ್ಲಿನಾವು ನಿಮ್ಮನ್ನು 


32. ತಾಶ್ಟರ್ಯ ಹೀಗಿದೆ: ಮುಸ್ಲಿಮರ ಅಂದಿನ ಪರಿಸ್ಥಿತಿ ಹಾಗೂ ಇಸ್ಲಾಮ್‌ ಮತ್ತು ಮುಸ್ಲಿಮರ ಬಗ್ಗೆ. ಸತ್ಯನಿಷೇಧಕರ ಧೋರಣೆಯ 
ಹಿನ್ನೆಲೆಯಲ್ಲಿ ಯುದ್ಧದ ಆಜ್ಞೆ ಬರುವುದಕ್ಕಿಂತ ಮುಂಚೆಯೇ ವಿಶ್ವಾಸಿಗಳಲ್ಲಿ ಈಗ ನಮಗೆ ಯುದ್ಧದ ಅನುಮತಿ ದೊರೆಯಬೇಕೆಂಬ 
ಸಾಮಾನ್ಯ ಅಭಿಪ್ರಾಯ ಮೂಡಿತ್ತು. ಮಾತ್ರವಲ್ಲ ಬಹಳ ಕಾತರದಿಂದ ಈ ಬಗ್ಗೆ ಅಲ್ಲಾಹನ ಆಜ್ಜೆಗಾಗಿ ಕಾಯುತ್ತಿದ್ದರು. ಈ ಅಕ್ರಮಿಗಳ 
ವಿರುದ್ಧ ಹೋರಾಡುವ ಆಜ್ಞೆಯನ್ನು ನೀಡುವುದಿಲ್ಲವೇಕೆಂದು ಪದೇಪದೇ ಪ್ರಶ್ನಿಸುತ್ತಿದ್ದರು. ಆದರೆ ಮುಸ್ಲಿಮರ ಕೂಟದಲ್ಲಿ ಸೇರಿದ್ದ ಕಪಟ 
ವಿಶ್ವಾಸಿಗಳ ಸ್ಥಿತಿಯು ನೈಜ ವಿಶ್ವಾಸಿಗಳಿಗಿಂತ ತೀರಾ ಭಿನ್ನವಾಗಿತ್ತು. ಅವರು ತಮ್ಮ ಪ್ರಾಣ ಮತ್ತು ಸಂಪತ್ತನ್ನು ಅಲ್ಲಾಹ್‌ ಮತ್ತು ಅವನ 
ಧರ್ಮಕ್ಕಿಂತ ಹೆಚ್ಚು ಪ್ರೀತಿಸುತ್ತಿದ್ದರು. ಧರ್ಮಕ್ಕಾಗಿ ಯಾವುದೇ ಅಪಾಯವನ್ನು ಎದುರಿಸಲು ಅವರು ಸಿದ್ಧರಿರಲಿಲ್ಲ. ಯುದ್ಧದ ಆಸ್ಞೆ 
ಬಂದೊಡನೆಯೇ "ಅದು ಅವರನ್ನು ನೈಜ ಮುಸ್ಲಿಮರಿಂದ ಬೇರ್ಪಡಿಸಿತು. ಈ ಅಜ್ಜ ಬರುವುದಕ್ಕಿಂತ ಮುಂಚೆ ಬಾಹ್ಯ ನೋಟಕ್ಕೆ ಅವರ 
ಮತ್ತು ಸಾಮಾನ್ಯ ಮುಸ್ಲಿಮರ ಮಧ್ಯೆ ಯಾವ ವ್ಯತ್ಯಾಸವೂ ಕಾಣಿಸುತ್ತಿರಲಿಲ್ಲ... ಉಭಯತ್ರರೂ ಒಂದೇ ರೀತಿಯಲ್ಲಿ ನಮಾರುಖ್‌ 
ಮಾಡುತ್ತಿದ್ದರು. ಉಪವಾಸ ಪ್ರತಾಚರಣೆಯಲ್ಲಿಯೂ ಅವರಿಗೆ ಯಾವುದೇ ಆಕ್ಷೇಪವಿರಲಿಲ್ಲ, ತಣ್ಣನೆಯ ಇಸ್ಲಾಮ್‌ ಅವರಿಗೆ ಹಿತಕರವಾಗಿತ್ತು. 
ಆದರೆ ಇಸ್ಲಾಮಿಗಾಗಿ ಪ್ರಾಣ ತ್ಯಾಗದ ಸಂದರ್ಭ ಬಂದಾಗ ಅವರ ಕಾಪಟ್ಯ ಬಯಲಾಯಿತು. ಅವರು ಧರಿಸಿದ್ದ ವಿಶ್ವಾಸದ ಮುಖವಾಡ 
ಕಳಚಿ ಹೋಯಿತು. ಅನ್ನಿಸಾ ಅಧ್ಯಾಯದಲ್ಲಿ ಅವರ ಈ ಸ್ಥಿತಿಯನ್ನು ಹೀಗೆ ವಿವರಿಸಲಾಗಿದೆ: ''ನಿಮ್ಮ ಕೈಗಳನ್ನು ತಡೆದಿರಿಸಿಕೊಳ್ಳಿರಿ. 
ನಮಾರುನನ್ನು ಸ್ಥಿರಗೊಳಿಸಿರಿ ಮತ್ತು ರುಕಾತ್‌ ಕೊಡಿರಿ ಎಂದು ಆದೇಶಿಸಲಾದ ಜನರನ್ನು ನೋಡಿದಿರಾ? ಈಗ ಅವರಿಗೆ ಯುದ್ಧದ ಆಜ್ಞೆ 


ಕಾಂಡ - 26 


47. ಮುಹಮ್ಮದ್‌ 27 


ನೀಡಿದಾಗ ಅವರಲ್ಲೊಂದು ತಂಡವು ಅಲ್ಲಾಹನನ್ನು ಭಯ ಪಡುವಂತೆ ಅಥವಾ ಅದಕ್ಕಿಂತ ಹೆಚ್ಚಾಗಿ ಜನರಿಗೆ ಭಯಪಡುತ್ತಿದೆ. ಪ್ರಭೂ, 
ನೀನು ನಮ್ಮ ಮೇಲೆ ಯುದ್ಧವನ್ನು ಯಾಕೆ ಕಡ್ಡಾಯಗೊಳಿಸಿದೆ? ನಮಗೆ ಇನ್ನೂ ಸ್ವಲ್ಪ ಕಾಲಾವಕಾಶ ಯಾಕೆ ಕೊಡಲಿಲ್ಲ ಎಂದು ಅವರು 
ಕೇಳುತ್ತಾರೆ.'' (ವಚನ: 77) 

33. ಮೂಲದಲ್ಲಿ ಬಸ ಫಿ (ಇನ್‌ ತವಲ್ಲೈತುಮ್‌) ಎಂಬ ಪದಗಳಿವೆ. ಅದರ ಒಂದು ಅನುವಾದವನ್ನು ನಾವು ಮೇಲೆ ನೀಡಿದ್ದೇವೆ. 
ಇನ್ನೊ ೦ದು ಅನುವಾದವು "ನೀವು ಜನರ ಆಡಳಿತಗಾರರಾದರೆ' ಎಂದಾಗುತ್ತದೆ. 

34. ಈ ಆದೇಶದ ಒಂದು ಅರ್ಥ ಹೀಗಿದೆ: ಈಗ ನೀವು ಇಸ್ಲಾಮಿನ ರಕ್ಷಣೆಗೆ ಅಂಜಿದರೆ, ಪ್ರವಾದಿ ಮುಹಮ್ಮದ್‌(ಸ) ಮತ್ತು 
ವಿಶ್ವಾಸಿಗಳು ನಿರತರಾಗಿರುವ ಮಹಾನ್‌ ಸುಧಾರಣಾ ಕ್ರಾಂತಿಗಾಗಿ ತನುಧನಗಳ ತ್ಯಾಗದಿಂದ ವಿಮುಖರಾದರೆ ಅದರ ಅಂತಿಮ ಪರಿಣಾಮವು 
ಇದರ ಹೊರತು ಬೇರೇನೂ ಆಗಲಾರದು, ಅರ್ಥಾತ್‌, ನೀವು ಶತಮಾನಗಳಿಂದ ಪರಸ್ಪರ ಕತ್ತು ಕೊಯ್ಯುತ್ತಿದ್ದ ತಮ್ಮ ಮಕ್ಕಳನ್ನು ಜೀವಂತ 
ಹೂಳುತ್ತಿದ್ದ ಮತ್ತು ಅಲ್ಲಾಹನ ಭೂಮಿಯನ್ನು ಅಕ್ರಮ ಅನ್ಯಾಯಗಳಿಂದ ತುಂಬಿಸುತ್ತಿದ್ದ ಅಜ್ಞಾನಜನ್ಯ ಜೀವನವ್ಯವಸ್ಥೆಗೆ ಮರಳ 
ಬೇಕಾದೀತು. ಇದರ ಇನ್ನೊಂದು ಅರ್ಥ ಹೀಗಿದೆ: ನೀವು ವಿಶ್ವಾಸವಿರಿಸುವ ಕರಾರು ಮಾಡಿರುವ ಧರ್ಮದ ಬಗ್ಗೆ ನಿಮ್ಮಲ್ಲಿ ನಿಷ್ಠೆ ಅಥವಾ 
ಪ್ರಾಮಾಣಿಕತೆಯಿಲ್ಲ, ಅದಕ್ಕಾಗಿ ಯಾವ ತ್ಯಾಗಕ್ಕೂ ನೀವು ಸಿದ್ಧರಿಲ್ಲ. ನಿಮ್ಮ ನೈತಿಕ ಸ್ಥಿತಿ ಹೀಗಿರುತ್ತಾ ಅಲ್ಲಾಹನು ನಿಮಗೆ ಅಧಿಕಾರವನ್ನು 
ನೀಡಿ, ಲೌಕಿಕ ವ್ಯವಹಾರಗಳ ಸೂತ್ರವನ್ನು ನಿಮ್ಮ ಕೈಗೊಪ್ಪಿಸಿದರೆ ನಿಮ್ಮಿಂದ ಅಕ್ರಮ, ಅತ್ಯಾಚಾರ ಮತ್ತು ಸಹೋದರ ಹತ್ಯೆಯ ಹೊರತು 
ಬೇರೇನಾದರೂ ನಿರೀಕ್ಷಿಸಲಾದೀತೇ? 

ಕುಟುಂಬ ಸಂಬಂಧಗಳನ್ನು ಮುರಿಯುವುದು ಇಸ್ಲಾಮಿನಲ್ಲಿ ನಿಷಿದ್ದವೆಂದು ಈ ವಚನವು ಸ್ಪಷ್ಟಪಡಿಸುತ್ತದೆ. ಇನ್ನೊಂದೆಡೆಯಲ್ಲಿ 
ಸಕಾರಾತ್ಮಕವಾಗಿಯೂ ಪವಿತ್ರ ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಸಂಬಂಧಿಕರೊಡನೆ ಉತ್ತಮ ರೀತಿಯಲ್ಲಿ ವರ್ತಿಸುವುದನ್ನು ದೊಡ್ಡ 
ಸತ್ಯರ್ಮವೆಂದು ಪರಿಗಣಿಸಿದೆ ಮತ್ತು ರಕ್ತ ಸಂಬಂಧವನ್ನು ಸುದೃಢಗೊಳಿಸಲು ಆಜ್ಞಾಪಿಸಲಾಗಿದೆ. (ಉದಾಹರಣೆಗಾಗಿ ನೋಡಿರಿ: ಅಲ್‌ 
ಬಕರ: 83, 177, ಅನ್ನಿಸಾ: 8, 36, ಅನ್ನಹ್ಹ್‌; 90, ಬನೀ ಇಸ್ರಾಈಲ್‌:26 ಮತ್ತು ಅನ್ನೂರ್‌: 22) ಮೂಲದಲ್ಲಿರುವ ೬]! (ಅರ್‌ಹಾಮ್‌) 
ಪದವು ೫೨ (ರಹಮ್‌) ಪದದ ಬಹುವಚನ ರೂಪವಾಗಿದೆ. ೪) (ರಹಮ್‌) ಪದವನ್ನು ಅರಬಿಯಲ್ಲಿ ನಂಟು ಮತ್ತು ಬಾಂಧವ್ಯದ 
ವರ್ಣನೋಕ್ತಿಯಾಗಿ ಬಳಸಲಾಗುತ್ತಿದೆ. ಓರ್ವರ ಹತ್ತಿರದ ಮತ್ತು ದೂರದ ಎಲ್ಲಸಂಬಂಧಿಕರೂ ಅವರ 8-೪! ಆ3೨ (ದವಿಲ್‌ ಅರ್ಡಾಮ್‌) 
ಆಗಿದ್ದಾರೆ. ಸಂಬಂಧದ ಸ್ವರೂಪವು ನಿಕಟವಾಗಿರುವಷ್ಟೇ ಮಾನವರ ಮೇಲೆ ಅದರ ಹಕ್ಕು ಕೂಡಾ ಹೆಚ್ಚಾಗಿರುತ್ತದೆ. ಹಾಗೆಯೇ ಅದನ್ನು 
ಮುರಿಯುವುದು ಕೂಡಾ ಅಷ್ಟೇ ದೊಡ್ಡ ಪಾಪವಾಗುತ್ತದೆ. ಸಂಬಂಧಿಕರೊಡನೆ ಸರ್ವಸಾಧ್ಯ ರೀತಿಯಲ್ಲಿ ನಿಸ್ಲಂಕೋಚದಿಂದ ಉತ್ತಮವಾಗಿ 
ವರ್ತಿಸುವುದೇ ಬಂಧುವಾತ್ಗಲ್ಯ ಅಥವಾ , sip (ಸಿಲತುರ್ರಹ್‌ಮಿ)ಯಾಗಿದೆ. ಸಂಬಂಧಿಕರೊಡನೆ ಕೆಟ್ಟ ರೀತಿಯಲ್ಲಿ ವರ್ತಿಸುವುದು 
ಮತ್ತು ತನ್ನಿಂದ ಮಾಡಲು ಸಾಧ್ಯವಿರುವ ಒಳಿತುಗಳನ್ನು ಮನಃಪೂರ್ವಕ ಮಾಡಲು ಹಿಂಜರಿದರೆ ಅದು ಬಾಂಧವ್ಯ ವಿಚ್ಛೇದನ ಅಥವಾ 
೪-೨! ಟಖ (ಕತಉರ್ರಹ್ಪ)ವಾಗುತ್ತದೆ. ಈ ವಚನದ ಆಧಾರದಲ್ಲಿಯೇ ಉಮರ್‌ರು(ರ) ಉಮ್ಮುಲ್‌ ವಲದ್‌ (ಯಜಮಾನನ ಸಂತಾನವನ್ನು 
ಹಡೆದ ದಾಸಿ)ನ ಮಾರಾಟವನ್ನು ನಿಷಿದ್ಧವೆಂದು ಸಾರಿದ್ದರು. ಎಲ್ಲಸಹಾಬಿಗಳು ಅದನ್ನು ಅಂಗೀಕರಿಸಿದ್ದರು. ಹಾಕಿಮ್‌ರು ಮುಸ್ತದ್‌ರಿಕ್‌ನಲ್ಲಿ 
ಹ.ಬುರೈದರಿಂದ ಉಲ್ಲೇಖಿಸಿದ ಒಂದು ವರದಿ ಹೀಗಿದೆ: ಅದೊಂದು ದಿನ ನಾನು ಉಮರ್‌ರ(ರ) ಸಭೆಯಲ್ಲಿ ಕುಳಿತಿದ್ದಾಗ ಮೊಹಲ್ಲಾದಲ್ಲಿ 
ಗಲಾಟೆ ಕೇಳಿಸಿತು. ಆ ಬಗ್ಗೆ ವಿಚಾರಿಸಿದಾಗ ಓರ್ವ ದಾಸಿಯ ಮಾರಾಟವಾಗುತ್ತಿದೆ. ಮತ್ತು ಆಕೆಯ ಮಗಳು ರೋದಿಸುತ್ತಿರುವಳೆಂದು 
ತಿಳಿಯಿತು. ಆ ಕೂಡಲೇ ಉಮರ್‌ರು(ರ) ಅನ್ಸಾರ್‌ ಮತ್ತು ಮುಹಾಜಿರ್‌ರನ್ನು ಕರೆಸಿ ಕೇಳಿದರು: ಪ್ರವಾದಿ ಮುಹಮ್ಮದ್‌ರು(ಸ) ತಂದ 
ಧರ್ಮದಲ್ಲಿ ನಿಮಗೆ ಬಾಂಧವ್ಯ ಭಂಗಕ್ಕೆ ಎಲ್ಲಾದರೂ ಅವಕಾಶವಿದೆಯೇ? ಎಲ್ಲರೂ ಇಲ್ಲವೆಂದರು. ಆಗ ಅವರು ಕೇಳಿದರು: ಹಾಗಾದರೆ 
ನೀವು ಮಗಳನ್ನು ತಾಯಿಯಿಂದ ಯಾಕೆ ಬೇರ್ಪಡಿಸುತ್ತಿದ್ದೀರಿ? ಅದಕ್ಕಿಂತ ದೊಡ್ಡ ಬಾಂಧವ್ಯಭಂಗ ಬೇರೆ ಏನಿದ್ದೀತು? ಅನಂತರ ಅವರು 
ಈ ವಚನವನ್ನು ಪಠಿಸಿದರು. ಆಗ ಜನರು ಹಾಗಾದರೆ ಇದರ ತಡೆಗಾಗಿ ನೀವು ಸೂಕ್ತ ಕ್ರಮ ಕೈಗೊಳ್ಳಿರಿ. ಹಾಗೆಯೇ ಉಮರ್‌ರು(ರ) 
ಯಜಮಾನನ ಮಗುವನ್ನು ಹಡೆದ ದಾಸಿಯನ್ನು ಯಾರೂ ಮಾರಾಟ ಮಾಡಬಾರದು. ಅದು ಸಂಬಂಧ ಮುರಿಯುವ ಕೃತ್ಯವಾಗಿದ್ದು 
ಧರ್ಮಸಮೃತವಲ್ಲ ಎಂಬ ಆದೇಶವನ್ನು ಇಸ್ಲಾಮೀ ರಾಷ್ಟ್ರದಾದ್ಯಂತ ಜಾರಿಗೊಳಿಸಿದರು. 

35. ಅರ್ಥಾತ್‌, ಇವರು ಕುರ್‌ಆನ್‌ನ ಕುರಿತು ಚಿಂತನೆ ನಡೆಸುವುದಿಲ್ಲ ಅಥವಾ ಚಿಂತನೆ ನಡೆಸಲು ಪ್ರಯತ್ನಿಸಿದರೂ ಅದರ 
ಬೋಧನೆ ಮತ್ತು ಅದರ ಅರ್ಥ-ತಾತ್ಸರ್ಯಗಳು ಅವರ ಮನದೊಳಗೆ ಇಳಿಯುವುದಿಲ್ಲ. ಯಾಕೆಂದರೆ ಅವರ ಹೃದಯಗಳಿಗೆ ಬೀಗ 
ಜಡಿದಿದೆ. ಅವರ ಹೃದಯಗಳಿಗೆ ಬೀಗ ಜಡಿಯಲಾಗಿದೆ ಎಂಬ ಮಾತಿನ ತಾತ್ಸರ್ಯವೇನೆಂದರೆ, ಅಂಥ ಸತ್ಯವನ್ನು ಗ್ರಹಿಸದ ಹೃದಯ 
ಗಳಿಗಾಗಿಯೇ ಮೀಸಲಾಗಿರುವ ವಿಶಿಷ್ಟ ಬೀಗ. 


ಕಾಂಡ - 26 


28 ತಪ್ಪೀಮುಲ್‌ ಕುರ್‌ಆನ್‌ 


EA ೨92355 ೨. 


ಧೆ ಶೀ ಜಂ ವಗ ಗ ಲ್‌ 
ಸಟ 14 ಜಾ) ಸತತ ರ 
pe BRAD AE ಸ್ಮ ೨ 1 ಬ್‌ LAT 
ಛೃ LEG ಜಹಿ MES 0 011ರ 
EN ಸ % ೨೬ ಈ ಯೇ ಹಿಂ ೨೨% ೨ PRR 
HES HEH OX ON SS gs 3 ೮೫ 


4 


M5 NS ಟಟ Mp ME MS 


ಕ್‌ 


A wf 


ಅನುಸರಿಸುವೆವು' ಎಂದು ಹೇಳಿಬಿಟ್ಟರು." ಅವರ ಈ ರಹಸ್ಯ ಮಾತುಗಳನ್ನು ಅಲ್ಲಾಹನು ಚೆನ್ನಾಗಿ ಬಲ್ಲನು. 
ದೇವಚರರು ಇವರ ಆತ್ಮಗಳನ್ನು ವಶಪಡಿಸಿಕೊಳ್ಳುವಾಗ ಮತ್ತು ಇವರ ಮುಖಗಳಿಗೂ ಬೆನ್ನುಗಳಿಗೂ ಹೊಡೆಯುತ್ತ 
ಇವರನ್ನು ಕೊಂಡೊಯ್ಯುವಾಗ ಇವರ ಅವಸ್ಥೆ ಏನಾದೀತು?” ಇವರು ಅಲ್ಲಾಹನನ್ನು ಕೋಖಗೂಳಿಸುವಂತಹ 
ಮಾರ್ಗವನ್ನು ಅನುಸರಿಸಿದರು ಮತ್ತು ಅವನ ಮೆಚ್ಚುಗೆಯ ಮಾರ್ಗವನ್ನು ಅನುಸರಿಸಲು ಇಷ್ಟ ಪಡಲಿಲ್ಲವೆಂಬ 
ಕಾರಣದಿಂದಲೇ ಹೀಗಾಗುವುದು. ಆದುದರಿಂದಲೇ ಅವನು ಇವರ ಸಕಲ ಕರ್ಮಗಳನ್ನು ನಿರರ್ಥಕಗೊಳಿಸಿ ಬಿಟ್ಟನು. 

(29-31) ಹೃದಯಗಳಲ್ಲಿ ರೋಗವುಳ್ಳವರು, ಅಲ್ಲಾಹನು ಅವರ ಹೃದಯಗಳ ಮಾಲಿನ್ಯವನ್ನು 
ವ್ಯಕ್ತಗೊಳಿಸಲಾರನೆಂದು ಭಾವಿಸಿಕೊಂಡಿರುವರೇ? ನಾವಿಚ್ಛಿಸಿದರೆ ಅವರನ್ನು ನಿಮಗೆ ಕಣ್ಣಾರೆ ತೋರಿಸುವೆವು. ಆಗ 
ನೀವು ಅವರನ್ನು ಅವರ ಮುಖಭಾವಗಳಿಂದಲೇ ಗುರುತಿಸಬಲ್ಲಿರಿ. ಅವರು ಮಾತನಾಡುವ ರೀತಿಯಿಂದಂತೂ ನೀವು 
ಅವರನ್ನು ಗುರುತಿಸಿಯೇ ತೀರುವಿರಿ. ಅಲ್ಲಾಹ್‌ ನಿಮ್ಮೆಲ್ಲರ ಕರ್ಮಗಳನ್ನು ಚೆನ್ನಾಗಿ ಬಲ್ಲನು. ನಿಮ್ಮಲ್ಲಿಧರ್ಮಯೋಧರೂ 


36. ವಿಶ್ವಾಸವಿರಿಸಿ, ಮುಸ್ಲಿಮರ ಕೂಟದಲ್ಲಿ ಸೇರಿದರೂ ಒಳಗಿಂದೊಳಗೆ ಮುಸ್ಲಿಮರ ವೈರಿಗಳ ಜತೆಗೂಡಿ ಪಿತೂರಿ ನಡೆಸುತ್ತಿದ್ದರು. 
ಕೆಲವು ವಿಷಯಗಳಲ್ಲಿ ನಿಮಗೆ ನೆರವಾಗುವೆವೆಂಬ ವಾಗ್ದಾನವನ್ನೂ ಅವರಿಗೆ ನೀಡುತ್ತಿದ್ದರು. 

37. ಅರ್ಥಾತ್‌, ತಮ್ಮ ಸಾರ್ಥ ಹಿತಾಸಕ್ತಿಗಳನ್ನು ಸಂರಕ್ಷಿಸಿ ಇಸ್ಲಾಮ್‌ ಮತ್ತು ಕುಫ್ರ್‌ನ ಸಂಘರ್ಷಗಳ ಅಪಾಯಗಳಿಂದ 
ಸುರಕ್ಷಿತರಾಗಲಿಕ್ಕಾಗಿ ಅವರು ಈ ಕಾರ್ಯನೀತಿಯನ್ನು ಅಳವಡಿಸಿದ್ದರು. ಆದರೆ ಮರಣದ ಬಳಿಕ ಅಲ್ಲಾಹನ ಹಿಡಿತದಿಂದ ತಪ್ಪಿಸಿ ಇವರು 
ಎಲ್ಲಿಗೆ ಹೋಗಬಲ್ಲರು? ಆದರೆ ಆಗ ದೇವಚರರ ಹೊಡೆತದಿಂದ ಯಾವ ಕುತಂತ್ರವೂ ಅವರನ್ನು ರಕ್ಷಿಸಲಾರದು. 

ಈ ವಚನವೂ ಬರ್ರ್ಭುಕ್‌ನ ಶಿಕ್ಷೆ (ಅರ್ಥಾತ್‌ ಗೋರಿಯ ಶಿಕ್ಷೆಯ ಕುರಿತು ವಿವರಿಸುವ ವಚನಗಳಲ್ಲಿ ಸೇರಿದೆ. ಸತ್ಯನಿಷೇಧಕರು 
ಮತ್ತು ಕಪಟವಿಶ್ವಾಸಿಗಳಿಗೆ ಮರಣದ ಸಮಯದಿಂದಲೇ ಯಾತನೆ ಆರಂಭವಾಗುವುದೆಂದು ಇದರಿಂದ ವ್ಯಕ್ತವಾಗುತ್ತದೆ. ವಸ್ತುತಃ ಈ 
ಯಾತನೆಯು ಪರಲೋಕದಲ್ಲಿ ಅವರ ಮೊಕದ್ದಮೆಯ ತೀರ್ಮಾನದ ಬಳಿಕ ಅವರಿಗೆ ನೀಡಲಾಗುವ ಶಿಕ್ಷೆಗಿಂತ ಭಿನ್ನವಾಗಿರುತ್ತದೆ. ಹೆಚ್ಚಿನ 
ವಿವರಣೆಗೆ ನೋಡಿರಿ: ಅನ್ನಿಸಾ: 97, ಅಲ್‌ ಅನ್‌ಆಮ್‌:93-94, ಅಲ್‌ ಅಂಫಾಲ್‌: 50, ಅನ್ನಹ್ನ್‌; 28-32, ಅಲ್‌ ಮುಆ್‌ಮಿನೂನ್‌: 
99-100, ಯಾಸೀನ್‌: 26-27 (ಮತ್ತು ಟಿಪ್ಪಣಿ: 22-23), ಅಲ್‌ ಮುಆ್‌ಮಿನ್‌: 46 ಮತ್ತು ಟಿಪ್ಪಣಿ: 63) 

38. ಕರ್ಮಗಳೆಂದರೆ ಮುಸ್ಲಿಮರಾದ ಬಳಿಕ ಅವರು ಮಾಡುತ್ತಿದ್ದ ಎಲ್ಲ ಕರ್ಮಗಳು. ಅವರ ನಮಾರಫ್‌, ಉಪವಾಸವ್ರತ, ಅವರ 
ರುಕಾತ್‌ ಇತ್ಯಾದಿ ಬಾಹ್ಯನೋಟಕ್ಕೆ ಸತ್ಯರ್ಮಗಳೆಂದು ಪರಿಗಣಿಸಲ್ಪಡುತ್ತಿದ್ದ ಎಲ್ಲ ಕರ್ಮಗಳೂ ವ್ಯರ್ಥವಾದುವು. ಯಾಕೆಂದರೆ ಮುಸ್ಲಿಮ 
ರಾಗಿದ್ದರೂ ಅಲ್ಲಾಹ್‌, ಅವನ ಧರ್ಮ ಮತ್ತು ಇಸ್ಲಾಮೀ ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನು ಪಾಲಿಸಲಿಲ್ಲ ಕೇವಲ ತಮ್ಮ ಲೌಕಿಕ ಲಾಭ 
ಗಳಿಗಾಗಿ ಧರ್ಮದ ವೈರಿಗಳ ಜತೆ ಸೇರಿ ಒಳಸಂಚು ನಡೆಸುತ್ತಿದ್ದರು. ಧರ್ಮಯುದ್ಧದ ಸಂದರ್ಭ ಬಂದಾಗ ತಮ್ಮನ್ನು ಅಪಾಯದಿಂದ 
ರಕ್ಷಿಸುವ ಬಗ್ಗೆ ಆಲೋಚಿಸತೊಡಗಿದರು. 

ಈ ವಚನಗಳು, ಇಸ್ಲಾಮ್‌ ಮತ್ತು ಸತ್ಯನಿಷೇಧದ ಪರಸ್ಪರ ಸಂಘರ್ಷದಲ್ಲಿಇಸ್ಲಾಮ್‌ ಮತ್ತು ಮುಸ್ಲಿಮರೊಡನೆ ಸಹಾನುಭೂತಿಯಿಲ್ಲದ 
ಹಾಗೂ ಸತ್ಯನಿಷೇಧ ಮತ್ತು ಸತ್ಯನಿಷೇಧಕರನ್ನು ಬೆಂಬಲಿಸುವವರ ವಿಶ್ವಾಸವು ಕಿಂಚಿತ್ತೂ ಗಮನಾರ್ಹವಲ್ಲಮತ್ತು ಅವರ ಯಾವ ಕರ್ಮವೂ 
ಅಲ್ಲಾಹನಿಂದ ಸ್ವೀಕೃತವಾಗುವುದಿಲ್ಲವೆಂದು ಸ್ಪಷ್ಟಪಡಿಸುತ್ತದೆ. 


ಕಾಂಡ - 26 


47. ಮುಹಮ್ಮದ್‌ 29 


ಬ ಯನ: [ಆಯ ಬಜ 
Bs acs OE 24 els ib Gori Is [454 
ಣೆ ೨೨114 5 ANS SSL ಶಿ ಹಿ 


ಡ್ಯ ೨ ೨೨ ಕೊಸ; ಸ್ತಿ ೨೨ ATCA 2  ಶಿಸಬಿಗ್ಳ್‌ ೨4 
gs ab! EA Gh Pe 
eA Weed ೨೨4 6 ಗ (PA 
Ws rei MS ಯ) ರ 

PAN ಈ hss 1೭2 ೩ 23% ೨ಕ್ಕೆ 1೫08 2 

WSs ela ಉಟ 1 3 

೨ ತ 2 Pa Aled pov ಣೆ 43. 

3 Kr CU ವ ರ NCSA; po 
ಸ್ಥೆ ಆರ್ಯವುಳ್ಳವರೂ ಯಾರೆಂದು ನೋಡಲಿಕ್ಕಾಗಿ ಹಾಗೂ ನಿಮ್ಮಸ್ಥಿತಿಯನ್ನು ಮ ನಾವು ಖಂಡಿತವಾಗಿಯೂ 
ನಿಮ್ಮನ್ನು ಪರೀಕ್ಷೆಗೆ ಒಳಪಡಿಸುವೆವು. 

(32- 38) ಸನ್ಮಾರ್ಗವು ಸ್ಪಷ್ಟವಾಗಿ ತಿಳಿದ ಬಳಿಕವೂ ಸತ್ಯವನ್ನು ನಿರಾಕರಿಸಿದವರು, ಅಲ್ಲಾಹನ ಮಾರ್ಗದಿಂದ 
ತಡೆದವರು ಮತ್ತು ಸಂದೇಶವಾಹಕರೊಡನೆ ಜಗಳವಾಡಿದವರು ವಾಸ್ತವದಲ್ಲಿ ಅವರು ಅಲ್ಲಾಹನಿಗೆ ಯಾವ ಹಾನಿಯನ್ನೂ 
ಮಾಡಲಾರರು, ಅವರು ಮಾಡಿದ್ದೆಲ್ಲವನ್ನೂ ಅಲ್ಲಾಹನೇ ಅಳಿಸಿ ಬಿಡುವನು. ಸತ್ಯವಿಶ್ವಾಸಿಗಳೇ, ಅಲ್ಲಾಹನನ್ನು 
ಅನುಸರಿಸಿರಿ. ಸಂದೇಶವಾಹಕರನ್ನೂ ಅನುಸರಿಸಿರಿ ಮತ್ತು ನಿಮ್ಮ ಕರ್ಮಗಳನ್ನು ನಿರರ್ಥಕಗೊಳಿಸಬೇಡಿರಿ.* 
ಸತ್ಯನಿಷೇಧಿಗಳನ್ನೂ ದೇವ ಮಾರ್ಗದಿಂದ ತಡೆಯುವವರನ್ನೂ ಸಾಯುವ ವರೆಗೂ ಸತ್ಯನಿಷೇಧಿಗಳಾಗಿಯೇ ಇದ್ದವರನ್ನೂ 


ಅಲ್ಲಾಹನು ಖಂಡಿತ ಕ್ಷಮಿಸಲಾರನು. ಆದುದರಿಂದ ನೀವು ಅಂಜುಬುರುಕರಾಗಬೇಡಿರಿ ಮತ್ತು ಸಂಧಾನಕ್ಕಾಗಿ 
ನಿವೇದಿಸಬೇಡಿರಿ.* ನೀವೇ ವಿಜಯಿಗಳಾಗುವಿರಿ, ಅಲ್ಲಾಹನು ನಿಮ್ಮ ಜೊತೆಗಿದ್ದಾನೆ ಮತ್ತು ಅವನು ನಿಮ್ಮಕರ್ಮಗಳನ್ನು 


39. ಈ ನುಡಿಯ 2 ಅರ್ಥಗಳಿವೆ. 1. ಅವರು ಉತ್ತಮವೆಂದು ಭಾವಿಸಿ ಮಾಡುತ್ತಿದ್ದ ಎಲ್ಲ ಕರ್ಮಗಳನ್ನು ಅವನು ವ್ಯರ್ಥ 
ಗೊಳಿಸುವನು ಮತ್ತು ಪರಲೋಕದಲ್ಲಿ ಅದರಿಂದ ಅವರು ಯಾವ ಪ್ರತಿಫಲವನ್ನೂ ಪಡೆಯಲಾರರು. 2. ಅಲ್ಲಾಹ್‌ ಮತ್ತು ಅವನ 
ಪ್ರವಾದಿಯ ಧರ್ಮದಿಂದ ತಡೆಯಲಿಕ್ಕಾಗಿ ಮಾಡುತ್ತಿರುವ ಅವರ ಎಲ್ಲ ತಂತ್ರ ಗಳನ್ನೂ ನಿರರ್ಥಕ ಮತ್ತು ನಿಷ್ಠಯೋಜಕಗೊಳಿಸುವನು. 

40, ಇದನ್ನು ಹೀಗೂ ಹೇಳಬಹುದು. ಕರ್ಮಗಳು ಉಪಯುಕ್ತ ಮತ್ತು ಪರಿಣಾಮಕಾರಿಯಾಗಬೇಕಾದರೆ ಅವು ಸಂಪೂರ್ಣವಾಗಿ 
ಅಲ್ಲಾಹ್‌ ಮತ್ತು ಪ್ರವಾದಿಯ ಅನುಸರಣೆಗೆ ಬದ್ಧವಾಗಿರಬೇಕು. ಅನುಸರಣೆಯಿಂದ ವಿಮುಖವಾಗಿ ಮಾಡುವ ಯಾವ ಸತ್ಯರ್ಮಕ್ಕೂ 
ಪ್ರತಿಫಲ ಲಭಿಸುವುದಿಲ್ಲ. 

41. ಈ ಮಾತು ಹೇಳಿದ ಸಂದರ್ಭವು ಇಲ್ಲಿ ಗಮನಾರ್ಹ. ಅಂದು ಮದೀನದ ಸಃ ಸಣ್ಣ ಗ್ರಾಮದಲ್ಲಿ ಕೆಲವು ನೂರು ಮುಹಾಜಿರರ 
ಮತ್ತು ಅನ್ಸಾ ರರ ಬೆರಳೆಣಿಕೆಯ ಸಮೂಹವು ಇಸ್ಲಾಮಿನ ಧ್ವಜವಾಹಕರಾಗಿದ್ದರು. ಈ ಪುಟ್ಟ ಕೂಟವು ಪ್ರಬಲ ಕುರೈಶ್‌ ಗೋತ್ರದೊಡನೆ 
ಮಾತ್ರವಲ್ಲ ಅಖಿಲ ಅರಬ್‌ ಜಗತ್ತಿನ ಸತ್ಯ [ನಿಷೇಧಕರೊಡನೆ ಹೋರಾಡಬೇಕಾಗಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಧೈರ್ಯಗುಂದಿ ವೈರಿಗಳೊಡನೆ 
ಸಂಧಾನಕ್ಕೆ ಮುಂದಾಗಬೇಡಿರಿ. ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಟಕ್ಕೆ ಸಿದ್ಧರಾಗಿರಿ ಎಂದು ಹೇಳಲಾಗುತ್ತಿದೆ. ಅಂದರೆ ಮುಸ್ಲಿಮರು ಎಂದಿಗೂ 
ಸಂಧಾನದ ಮಾತಾಡಬಾರದೆಂದು ಇದರರ್ಥವಲ್ಲ ಬದಲಾಗಿ ಅದು ದೌರ್ಬಲ್ಯದ ಸಂಕೇತವಾದರೆ ಮತ್ತು ಅದರಿಂದ ವೈರಿಯ ಧೈರ್ಯ 
ಹೆಚ್ಚುವಂತಿದ್ದರೆ ಸಂಧಾನದ ಮಾತುಕತೆ ನಡೆಸುವುದು ಸೂಕ್ತವಲ್ಲ. ಮುಸ್ಲಿಮರು ಪ್ರಥಮವಾಗಿ ತಮ್ಮ ಶಕ್ತಿ ಪ್ರದರ್ಶಿಸಬೇಕು. ಆ ಬಳಿಕ 
ಸಂಧಾನದ ಮಾತುಕತೆ ನಡೆಸುವುದಕ್ಕೆ ಆಕ್ಷೇಪವಿಲ್ಲ. 


ಕಾಂಡ - 26 


30 ತಪ್ಪೀಮುಲ್‌ ಕುರ್‌ಆನ್‌ 


೯ ಶಿ೨0ಛಕ್ಟಂಟ್ರ ೨ 3೨% ತೆಗ Wa ಗ 11 
ಗಟ್‌ 15 | ss ಜಟ್ಟ ಸೂ! $y 
ಸೊ ೧೨೭ ಕ್ತಿ $b #6 ENC ೨ sl ೨5, 23% 
iY ck Ge %ಜ ಬ್ರ ಖ್ಯ ಸ್ರ ರ್‌ 
ಿ೨2£ ಸ ಕ EET ೨ 
“A HE (0% [135 ಈದ ತ ಶ್ರಿ 
೭೨% ೨ < 24h £21 23 ಕ್ಟ M 
ALN L5 Ne 854 AEH PAY ಜಟ್‌ 
2೫4 (ಟಿ 5225 ಕ್ಲಿ 
SE ಹ ತಿ 
A 
ಖಂಡಿತ ವ್ಯರ್ಥಗೊಳಿಸಲಾರನು. ಈ ಲೋಕದ ಜೀವನವಂತು ಕೇವಲ ಆಟ ಮತ್ತು ವಿನೋವವಾಗಿದೆ.” ನೀವು 
ವಿಶ್ನಾಸವಿರಿಸಿ ಧರ್ಮನಿಷ್ಠೆಯ ನೀತಿಯನ್ನು ಅನುಸರಿಸುತ್ತಲಿದ್ದರೆ ಅಲ್ಲಾಹನು ನಿಮಗೆ ನಿಮ್ಮ ಪ್ರತಿಫಲವನ್ನು ನೀಡುವನು 
ಮತ್ತು ಅವನು ನಿಮ್ಮಿಂದ ನಿಮ್ಮ ಸಂಪತ್ತನ್ನು ಕೇಳಲಾರನು.* ಒಂದು ವೇಳೆ ಅವನು ನಿಮ್ಮಿಂದ ನಿಮ್ಮ ಸಂಪತ್ತನ್ನು 
ಕೇಳಿದರೆ ಮತ್ತು ನಿಮ್ಮಿಂದ ಸರ್ವಸ್ವವನ್ನೂ ಅಪೇಕ್ಷಿಸಿದರೆ ನೀವು ಜಿಪುಣತೆ ತೋರುವಿರಿ ಮತ್ತು ಅವನು ನಿಮ್ಮ 
ಮಾಲಿನ್ಯವನ್ನು ಹೊರಗೆಡಹುವನು."" ನೋಡಿರಿ, ಅಲ್ಲಾಹನ ಮಾರ್ಗದಲ್ಲಿ ಸಂಪತ್ತನ್ನು ಖರ್ಚು ಮಾಡಬೇಕೆಂದು 
ನಿಮಗೆ ಕರೆ ನೀಡಲಾಗುತ್ತಿದೆ. ಈ ಬಗ್ಗೆ ನಿಮ್ಮಲ್ಲಿ ಕೆಲವರು ಜಿಪುಣತೆ ತೋರುತ್ತಿದ್ದಾರೆ. ಜಿಪುಣತೆ ತೋರುವಾತನು 
ವಾಸ್ತವದಲ್ಲಿತನ್ನ ಮೇಲೆ ತಾನೇ ಜಿಪುಣತೆ ತೋರುತ್ತಿದ್ದಾನೆ. ಅಲ್ಲಾಹನಂತೂ ನಿರಪೇಕ್ಷನು. ನೀವೇ ಅವನ ಅವಲಂಬಿತರು. 


ನೀವು ವಿಮುಖರಾದರೆ ಅಲ್ಲಾಹನು ನಿಮ್ಮ ಸ್ಥಾನದಲ್ಲಿ ಬೇರಾವುದಾದರೂ ಜನಾಂಗವನ್ನು ತರುವನು ಮತ್ತು ಅವರು 
ನಿಮ್ಮಂತೆ ಇರಲಾರರು. 


42. ಅರ್ಥಾತ್‌, ಪರಲೋಕಕ್ಕೆ ಹೋಲಿಸಿದಾಗ ಈ ಲೋಕವು ಕೆಲವೇ ದಿನಗಳ ಮನರಂಜನೆಯ :ವಿನಾ ಬೇರೇನೂ ಅಲ್ಲ, ಇಲ್ಲಿನ 
ಸೋಲು ಗೆಲುವುಗಳು ವಾಸ್ತವಿಕ ಮತ್ತು ಸ್ಥಿರ ಅಥವಾ ಯಾವುದೇ ಮಹತ್ವವಿಲ್ಲ. ಪರಲೋಕ ಜೀವನವೇ ನೈಜವಾಗಿದೆ. ಮಾನವನು ಅದರ 
ಯಶಸ್ಸಿನ ಬಗ್ಗೆ ಚಿಂತಿಸಬೇಕು. (ಹೆಚ್ಚಿನ ವಿವರಣೆಗಾಗಿ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌, ಸಂಪುಟ:3, ಅಂಕಬೂತ್‌: 102ನೇ ಟಿಪ್ಪಣಿ) 

43. ಅರ್ಥಾತ್‌, ಅವನು ಗನೀ (ನಿರಪೇಕ್ಷನಾದ ಮಹಾ ಧನಿಕ) ಆಗಿದ್ದಾನೆ. ತನ್ನ ಸ್ವಂತಕ್ಕಾಗಿ ಅವನಿಗೆ ನಿಮ್ಮಿಂದ ಏನನ್ನೂ ಪಡೆಯುವ 
ಅಗತ್ಯವಿಲ್ಲ, ಅವನು ತನ್ನ ಮಾರ್ಗದಲ್ಲಿ ಏನಾದರೂ ಖರ್ಚು ಮಾಡಬೇಕೆಂದು ನಿಮ್ಮೊಡನೆ ಹೇಳಿದ್ದರೆ ಅದು ನಿಮ್ಮ ಹಿತಕ್ಕಾಗಿಯೇ ಹೊರತು 
ಸ್ಪಾರ್ಥಕ್ಕಾಗಿಯಲ್ಲ, 

44, ಅರ್ಥಾತ್‌, ಅವನು ನಿಮ್ಮನ್ನು ನಿಮ್ಮ ದೌರ್ಬಲ್ಯಗಳು ಬಹಿರಂಗವಾಗುವ ಮಹಾ ಪರಿಕ್ಷೆಗಳಿಗೆ ಗುರಿಪಡಿಸುವುದಿಲ್ಲ. 


ಸ್‌ 
ಬ್ಲ 


ಕಾಂಡ - 26 


48. ಅಲ್‌ ಫತಹ್‌ 


ಹೆಸರು 

ಪ್ರಥಮ ವಚನ ಒಆ ಟಟ "ಇನ್ನಾ ಫತಹ್‌ನಾ ಲಕ ಫತ್‌ಹನ್‌ ಮುಬೀನ' ಎಂಬ ನುಡಿಯಿಂದ 
ಆರಿಸಲಾಗಿದೆ. ಇದು ಅಧ್ಯಾಯದ ಕೇವಲ ಹೆಸರು ಮಾತ್ರವಲ್ಲ, ವಿಷಯಕ್ಕೆ ಸಂಬಂಧಿಸಿದ ಶೀರ್ಷಿಕೆಯೂ ಆಗಿದೆ. ಯಾಕೆಂದರೆ 
ಇದರಲ್ಲಿ ಹುದ್ಳೆಬಿಯಾ ಸಂಧಾನದ ರೂಪದಲ್ಲಿ ಅಲ್ಲಾಹನು ಪ್ರವಾದಿ(ಸ) ಮತ್ತು ಮುಸ್ಲಿಮರಿಗೆ ದಯಪಾಲಿಸಿದ ಮಹಾ 
ವಿಜಯದ ಕುರಿತು ಹೇಳಲಾಗಿದೆ. 
ಅವತೀರ್ಣ ಕಾಲ 

ಇದು ಹಿ.ಶ. 6ರ ದುಲ್‌ಕಅದ್‌ ತಿಂಗಳಲ್ಲಿ ಪ್ರವಾದಿವರ್ಯರು(ಸ) ಮಕ್ಕಾದ ಸತ್ಯ ನಿಷೇಧಕರೊಡನೆ ಹುದೈಬಿಯಾ 
ಸಂಧಾನ ನಡೆಸಿ ಮದೀನಕ್ಕೆ ಮರಳುತ್ತಿರುವಾಗ ಅವತೀರ್ಣವಾಯಿತೆಂಬ ಬಗ್ಗೆ ವರದಿಗಳಲ್ಲಿ ಒಮ್ಮತಾಭಿಪ್ರಾಯವಿದೆ. 
ಐತಿಹಾಸಿಕ ಹಿನ್ನೆಲೆ 

ಈ ಅಧ್ಯಾಯ ಅವತೀರ್ಣವಾದ ಘಟನಾವಳಿಗಳ ಆರಂಭ ಹೀಗಿದೆ: ಒಂದು ದಿನ ಪ್ರವಾದಿವರ್ಯರು ಸಹಾಬಿಗಳ 
ಜತೆಯಲ್ಲಿ ಪವಿತ್ರ ಮಕ್ಕಾ ನಗರಕ್ಕೆ ಹೋಗಿ ಅಲ್ಲಿ ಉಮ್ರಾ ನಿರ್ವಹಿಸಿದ ಕನಸು ಕಂಡರು. ಪ್ರವಾದಿಯ ಕನಸು ಸಾಮಾನ್ಯ 
ಕನಸಾಗಿರುವುದಿಲ್ಲವೆಂಬುದು ಸ್ಪಷ್ಟ. ಅದು ದಿವ್ಯವಾಣಿಯ ಒಂದು ರೀತಿಯಾಗಿದೆ. ಮುಂದೆ 27ನೇ ವಚನದಲ್ಲಿ ಈ ಕನಸನ್ನು 
ನಾವು ನಮ್ಮ ಸಂದೇಶವಾಹಕನಿಗೆ ತೋರಿಸಿರುವುದೆಂದು ಅಲ್ಲಾಹನೇ ದೃಢೀಕರಿಸಿದ್ದಾನೆ. ಆದ್ದರಿಂದ ವಾಸ್ತವದಲ್ಲಿ ಇದು 
ಸಾಮಾನ್ಯ ಕನಸಾಗಿರದೆ ದಿವ್ಯ ಸೂಚನೆಯಾಗಿದ್ದು ಪ್ರವಾದಿ(ಸ) ಅದನ್ನು ಅನುಸರಿಸಲೇ ಬೇಕಾಗಿತ್ತು. 

ಸ್ಪಷ್ಟ ಕಾರಣಗಳಿಂದಾಗಿ ಈ ಆದೇಶವನ್ನು ಕಾರ್ಯಗತಗೊಳಿಸಬಹುದಾದ ಯಾವ ಸಾಧ್ಯತೆಯೂ ಅಂದು ಗೋಚರಿ 
ಸುತ್ತಿರಲಿಲ್ಲ. ಸತ್ಯನಿಷೇಧಕ ಕುರೈಶರು ಕಳೆದ 6 ವರ್ಷಗಳಲ್ಲಿ ಮುಸ್ಲಿಮರಿಗೆ ದೇವಮಾರ್ಗದ ದಾರಿಯನ್ನು ತಡೆದಿದ್ದರು. ಆ 
ಕಾಲಾವಧಿಯಲ್ಲಿ ಅವರು ಮುಸ್ಲಿಮರಿಗೆ ಹಜ್ಜ್‌ ಮತ್ತು ಉಮ್ರಾ ನಿರ್ವಹಣೆಗಾಗಿ ಹರಮ್‌ನ ಗಡಿಯ ಸನಿಹದಲ್ಲಿಯೂ ಸುಳಿ 
ದಾಡಲು ಬಿಡುತ್ತಿರಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಅವರು ಪ್ರವಾದಿಯವರನ್ನು(ಸ) ಸಹಾಬಿಗಳ ತಂಡದೊಂದಿಗೆ ಮಕ್ಕಾದಲ್ಲಿಪ್ರವೇಶಿ 
ಸಲು ಅನುಮತಿಸಬಹುದೆಂದು ನಿರೀಕ್ಷಿಸುವುದಾದರೂ ಹೇಗೆ? ಉಮ್ರಾದ ಇಹ್ರಾಮ್‌ ಧರಿಸಿ ಯುದ್ಧ ಸಾಮಗ್ರಿಗಳೊಂದಿಗೆ 
ಹೊರಟರೆ ಸ್ವತಃ ಯುದ್ಧವನ್ನು ಆಹ್ನಾನಿಸಿದಂತಾದೀತು ಅಥವಾ ಆಯುಧ ರಹಿತರಾಗಿ ಹೋದರೆ ತನ್ನನ್ನು ಮತ್ತು ಸಂಗಾತಿಗಳನ್ನು 
ಪ್ರಾಣಾಪಾಯಕ್ಕೆ ದೂಡುವುದೆಂದರ್ಥ. ಈ ಪರಿಸ್ಥಿತಿಯಲ್ಲಿ ಅಲ್ಲಾಹನ ಸೂಚನೆಯನ್ನು ಹೇಗೆ ಈಡೇರಿಸುವುದೆಂದು ಯಾರಿಗೂ 
ಗ್ರಹಿಸಲಾಗುತ್ತಿರಲಿಲ್ಲ. 

ಆದರೆ ತನ್ನ ಪ್ರಭು ನೀಡುವ ಯಾವುದೇ ಆದೇಶವನ್ನು ನಿಸ್ಸಂಕೋಚವಾಗಿ ಪಾಲಿಸುವುದೇ ಪ್ರವಾದಿವರ್ಯರ(ಸ) 
ಕರ್ತವ್ಯವಾಗಿತ್ತು. ಅದಕ್ಕಾಗಿ ಪ್ರವಾದಿವರ್ಯರು(ಸ) ತಡಮಾಡದೆ ತಮ್ಮ ಕನಸನ್ನು ಸಹಾಬಿಗಳಿಗೆ ತಿಳಿಸಿ ಪ್ರಯಾಣದ ತಯಾರಿ 
ಆರಂಭಿಸಿದರು. ಪರಿಸರದ ಗೋತ್ರಗಳೊಡನೆಯೂ ನಾವು ಉಮ್ರಾಕ್ಕೆ ಹೋಗುತ್ತಿದ್ದೇವೆ, ನಮ್ಮ ಜತೆಯಲ್ಲಿ ಬರಬಯಸುವವರು 
ಹೊರಡಿರಿ ಎಂದು ಬಹಿರಂಗವಾಗಿ ಘೋಷಿಸಿದರು. ಬಾಹ್ಯದೃಷ್ಟಿಯಿಂದ ನೋಡುವವರು ಈ ಮಂದಿ ಮರಣದ ಬಾಯಿಗೆ 
ಹೋಗುತ್ತಿರುವರೆಂದು ಭಾವಿಸಿದರು. ಆ ಪೈಕಿ ಯಾರೊಬ್ಬರೂ ಪ್ರವಾದಿಯವರ ಜತೆಯಲ್ಲಿ ಹೊರಡಲೊಪ್ಪಲಿಲ್ಲ. ಆದರೆ 
ಅಲ್ಲಾಹ್‌ ಮತ್ತು ಅವನ ಪ್ರವಾದಿಯಲ್ಲಿ ದೃಢವಿಶ್ಚಾಸವಿರಿಸಿದವರಿಗೆ ಈ ಆಜ್ಞಾಪಾಲನೆಯ ಪರಿಣಾಮದ ಚಿಂತೆಯೇ ಇರಲಿಲ್ಲ 
ಅವರಿಗೆ ಇದು ಅಲ್ಲಾಹನ ಸೂಚನೆ ಮತ್ತು ಅವನ ಪ್ರವಾದಿಯವರು ಅದನ್ನು ಈಡೇರಿಸ ಹೊರಟಿರುವರೆಂಬುದೇ ಧಾರಾಳ 
ವಾಗಿತ್ತು. ಆ ಬಳಿಕ ಪ್ರವಾದಿಯವರ ಅಜ್ಞಾನುಸರಣೆಯಿಂದ ಅವರನ್ನು ಹಿಂಜರಿಸುವ ಯಾವ ವಸ್ತುವೂ ಇರಲಿಲ್ಲ, 1400 


ಕಾಂಡ - 26 


32 ತಪ್ಪೀಮುಲ್‌ ಕುರ್‌ಆನ್‌ 


ಸಹಾಬಿಗಳು ಪ್ರವಾದಿವರ್ಯರ(ಸ) ಜತೆಯಲ್ಲಿ ಆ ಅಪಾಯಕಾರೀ ಪ್ರಯಾಣಕ್ಕೆ ಸಿದ್ಧರಾದರು. 

ಹಿ.ಶ. 6ರ ದುಲ್‌ಕಅದ್‌ ತಿಂಗಳ ಆರಂಭದಲ್ಲಿ ಈ ಪವಿತ್ರ ಯಾತ್ರಾ ತಂಡವು ಉಮ್ರಾ ನಿರ್ವಹಿಸಲಿಕ್ಕಾಗಿ ಮದೀನಾದಿಂದ 
ಹೊರಟಿತು. ದುಲ್‌ ಹುಲ್ಫೆಫಕ್ಕೆ" ತಲುಪಿದಾಗ ಎಲ್ಲರೂ ಉಮ್ರಾ ಕರ್ಮಕ್ಕಾಗಿ ಇಹ್ರಾಮ್‌ ಧರಿಸಿದರು. 

ಬಲಿಕರ್ಮಕ್ಕಾಗಿ ಜತೆಯಲ್ಲಿ 70 ಒಂಟೆಗಳಿದ್ದುವು. ಅವುಗಳ ಕೊರಳಿನಲ್ಲಿ ಬಲಿಪ್ರಾಣಿಗಳನ್ನು ಸಂಕೇತಿಸುವ ಪಟ್ಟಿ ಹಾಕ 
ಲಾಗಿತ್ತು. ಅವರ ಬಳಿ ಒರೆಯಲ್ಲಿ ಕೇವಲ ಒಂದೊಂದು ಖಡ್ಗದಿತ್ತು. ಅರಬರ ಅಧಿಕೃತ ಕಾನೂನಿನಂತೆ ಹರಮ್‌ ಸಂದರ್ಶಿಸು 
ವವರಿಗೆ ಅದರ ಅನುಮತಿಯಿತ್ತು. ಅದರ ಹೊರತು ಅವರ ಬಳಿ ಬೇರೆ ಯುದ್ಧ ಸಾಮಗ್ರಿಗಳಿರಲಿಲ್ಲ. ಹೀಗೆ ಈ ಯಾತ್ರಿಕ 
ತಂಡವು ಲಬ್ಬೈಕ್‌ ಲಬ್ಬೈಕ್‌ ಘೋಷಣೆಗಳನ್ನು ಕೂಗುತ್ತಾ ದೇವಭವನದೆಡೆಗೆ ಸಾಗಿತ್ತು. 

ಆ ಕಾಲದಲ್ಲಿ ಮಕ್ಕಾ ಮತ್ತು ಮದೀನದ ಪರಸ್ಪರ ಸಂಬಂಧದ ಸ್ವಭಾವವು ಅರೇಬಿಯಾದ ಮಕ್ಕಳಿಗೂ ಚೆನ್ನಾಗಿ ತಿಳಿದಿತ್ತು. 
ಹಿಂದಿನ ವರ್ಷ (ಹಿಜರಿ 5) ಶವ್ವಾಲ್‌ ತಿಂಗಳಲ್ಲಿಯೂ ಕುರೈಶರು ಅರಬ್‌ ಗೋತ್ರಗಳ ಮೈತ್ರಿಕೂಟದ ಸಹಿತ ಮದೀನಾವನ್ನು 
ಅಕ್ರಮಿಸಿ ಅಹ್‌ರಭಾಬ್‌ ಯುದ್ಧವೆಂಬ ಪ್ರಸಿದ್ಧ ಸಂಘರ್ಷ ನಡೆದಿತ್ತು. ಆದ್ದರಿಂದ ಪ್ರವಾದಿವರ್ಯರು(ಸ) ಇಷ್ಟು ದೊಡ್ಡ ತಂಡ 
ದೊಂದಿಗೆ ತಮ್ಮ ರಕ್ತದಾಹಿಗಳಾಗಿದ್ದ ವೈರಿಗಳ ಮನೆಯ ಕಡೆಗೆ ಹೊರಟಾಗ ಸಕಲ ಅರಬರ ದೃಷ್ಟಿಯು ಆ ವಿಚಿತ್ರ ಪಯಣದಲ್ಲಿ 
ಕೇಂದ್ರೀಕರಿಸಿತ್ತು. ಅದಲ್ಲದೆ ಈ ತಂಡವು ಯುದ್ಧದ ಬದಲಾಗಿ ಯುದ್ಧ ನಿಷೇಧ ತಿಂಗಳಲ್ಲಿ ಇಹ್ರಾಮ್‌ ಧರಿಸಿ, ಬಲಿಪ್ರಾಣಿ 
ಗಳೊಂದಿಗೆ ದೇವಭವನದ ಪ್ರದಕ್ಷಿಣೆಗಾಗಿ ನಿರಾಯುಧರಾಗಿ ಹೋಗುತ್ತಿರುವುದನ್ನು ಜನರು ನೋಡಿದರು. 

ಪ್ರವಾದಿವರ್ಯರ(ಸ) ಈ ಕ್ರಮವು ಕುರೈಶರನ್ನು ಕಳವಳಕ್ಕೀಡು ಮಾಡಿತು. ವಸ್ತುತಃ ದುಲ್ಕಅದ್‌, ನೂರಾರು ವರ್ಷ 
ಗಳಿಂದ ಅರೇಬಿಯಾದಲ್ಲಿ ಹಜ್ಜ್‌ ಯಾತ್ರೆ ಮತ್ತು ಕಅಬಾ ಸಂದರ್ಶನಕ್ಕೆ ಮೀಸಲಿರಿಸಿದ ಸನ್ಮಾನ್ಯ ತಿಂಗಳಾಗಿತ್ತು. ಆ ತಿಂಗಳಲ್ಲಿ 
ಇಹ್ರಾಮ್‌ ಧರಿಸಿ ಹಜ್ಜ್‌ ಯಾತ್ರೆ ಅಥವಾ ಉಮ್ರಾ ಮಾಡಲಿಕ್ಕಾಗಿ ಹೋಗುತ್ತಿರುವ ಯಾತ್ರಿಕ ತಂಡಗಳನ್ನು ತಡೆಯುವ ಹಕ್ಕು 
ಯಾರಿಗೂ ಇರಲಿಲ್ಲ, ಒಂದು ವೇಳೆ ಯಾವುದಾದರೂ ಗೋತ್ರದ ವೈರಿಗಳಾಗಿದ್ದರೂ ಅರೇಬಿಯಾದ ಕಾನೂನಿನಂತೆ, ಅವರ 
ಪ್ರವೇಶದಿಂದ ಯಾತ್ರಿಕ ತಂಡ ಹೋಗುವುದನ್ನು ತಡೆಯುವಂತಿರಲಿಲ್ಲ. ಇದು ಕುರೈಶರನ್ನು ಉಭಯ ಸಂಕಟಕ್ಕೆ ಸಿಲುಕಿಸಿತು. 
ಅವರು ಹೀಗೆ ಯೋಚಿಸ ತೊಡಗಿದರು: ನಾವು ಯಾತ್ರಿಕ ತಂಡವನ್ನು ಆಕ್ರಮಿಸಿ ಅವರು ಮಕ್ಕಾ ಪ್ರವೇಶಿಸದಂತೆ ತಡೆದರೆ ಇಡೀ 
ದೇಶದಲ್ಲಿಕೋಲಾಹಲವೇಳಬಹುದು. ಇದು ಅಕ್ರಮವೆಂದು ಜನರು ಬೊಬ್ಬಿರಿಯಬಹುದು. ಸಕಲ ಅರಬರೂ ನಾವು ಕಅಬಾದ 
ಒಡೆಯರಾಗಿ ಬಿಟ್ಟಿರುವೆವೆಂದು ಭಾವಿಸಬಹುದು. ಇನ್ನು ಮುಂದೆ ಹಜ್ಜ್‌ ಮತ್ತು ಉಮ್ರಾ ನಿರ್ವಹಿಸಲು ಅನುಮತಿಸುವುದು 
ಅಥವಾ ನಿರಾಕರಿಸುವುದು ನಮ್ಮ ಇಚ್ಛೆಗೆ ಬಿಟ್ಟ ವಿಷಯವೆಂದು ಎಲ್ಲ ಗೋತ್ರದವರೂ ಆಶಂಕೆ ಪಡಬಹುದು. ಇಂದು ನಾವು 
ಮದೀನಾದ ಯಾತ್ರಿಕ ತಂಡವನ್ನು ತಡೆದಂತೆಯೇ ತಮಗಿಷ್ಟವಿರುವ ಎಲ್ಲರನ್ನೂ ನಾವು ದೇವಭವನದಿಂದ ತಡೆಯಬಹುದೆಂದು 
ಅವರು ಭಾವಿಸಿರಬಹುದು. ಅದು ನಮ್ಮ ಬಗ್ಗೆ ಅರಬರಲ್ಲಿಯೂ ಅಸಂತೃಪ್ತಿ ಮೂಡಿಸುವ ಪ್ರಮಾದವಾದೀತು. ಆದರೆ ಒಂದು 
ವೇಳೆ ಇಷ್ಟು ದೊಡ್ಡ ತಂಡದೊಂದಿಗೆ ಮುಹಮ್ಮದ್‌ರನ್ನು(ಸ) ನಿರಾತಂಕವಾಗಿ ನಗರದಲ್ಲಿ ಪ್ರವೇಶಿಸಲು ಅನುಮತಿಸಿದರೆ ನಮ್ಮ 
ಪ್ರತಿಷ್ಠೆ ಧೂಳೀಪಟವಾದೀತು. ನಾವು ಮುಹಮ್ಮದನಿಗೆ ಹೆದರಿ ಬಿಟ್ಟೆವೆಂದು ಜನರಾಡಿಕೊಳ್ಳಬಹುದು. ಕೊನೆಗೆ ಬಹಳಷ್ಟು ಚಿಂತನ 
ಮಂಥನ ನಡೆಸಿದ ಬಳಿಕ ಅವರ ಅಜ್ಞಾನ ಕಾಲದ ದುರಭಿಮಾನವೇ ಗೆದ್ದಿತು. ಅವರು ತಮ್ಮ ಮರ್ಯಾದೆ ಉಳಿಸಲಿಕ್ಕಾಗಿ ಯಾವ 
ಬೆಲೆ ತೆತ್ತಾದರೂ ಆ ಯಾತ್ರಿಕ ತಂಡವನ್ನು ನಗರಕ್ಕೆ ಪ್ರವೇಶಿಸಲು ಬಿಡಬಾರದೆಂದು ತೀರ್ಮಾನಿಸಿದರು. 

ಪ್ರವಾದಿವರ್ಯರು(ಸ) ಕಅಬ್‌ ಗೋತ್ರದ ಓರ್ವನನ್ನು ಬೇಹುಗಾರನಾಗಿ ಮುಂದೆ ಕಳುಹಿಸಿದ್ದರು. ಅವನು ಕುರೈಶರ 
ಇರಾದೆ ಮತ್ತು ಚಲನವಲನಗಳ ಬಗ್ಗೆ ಸೂಕ್ತ ಸಮಯದಲ್ಲಿ ಸುದ್ದಿ ಮುಟ್ಟಿಸಬೇಕಾಗಿತ್ತು. ಅದರಂತೆ ಪ್ರವಾದಿವರ್ಯರು(ಸ) 
ಉಸ್‌ಫಾನ್‌"ಗೆ ತಲುಪಿದಾಗ ಅವನು ಬಂದು ಹೀಗೆ ತಿಳಿಸಿದನು. ಕುರೈಶರು ಸರ್ವಸಜ್ಜಿತರಾಗಿ ದೀತುವಾ ಎಂಬ ಸ್ಥಳಕ್ಕೆ ಬಂದು 


1. ಈ ಸ್ಥಳವು ಮಕ್ಕಾದಿಂದ ಮದೀನಾದ ದಿಕ್ಕಿನಲ್ಲಿ ಸುಮಾರು 6 ಮೈಲು ದೂರದಲ್ಲಿದೆ. ಈಗ ಅದನ್ನು ಬಅರ್‌ ಅಲಿ ಎಂದು 
ಕರೆಯುತ್ತಾರೆ. ಮದೀನದಿಂದ ಬರುವ ಯಾತ್ರಿಕರು ಇಲ್ಲಿಯೇ ಹಜ್ಜ್‌ ಮತ್ತು ಉಮ್ರಾಗಳ ಇಹ್ರಾಮ್‌ ಧರಿಸಬೇಕು. 

2. ಈ ಸ್ಥಳವು ಮಕ್ಕಾದ ದಾರಿಯಲ್ಲಿಮಕ್ಕಾದಿಂದ ಸುಮಾರು 2 ದಿನಗಳ ಪಯಣದ ದೂರದಲ್ಲಿದೆ. (ಅರ್ಥಾತ್‌ ಒಂಟೆ ಸವಾರಿಯಲ್ಲಿ 
ಇಲ್ಲಿಂದ ಮಕ್ಕಾಕ್ಕೆ ತಲುಪಲು 2 ದಿನ ತಗಲುತ್ತದೆ.) 


ಕಾಂಡ - 26 


48. ಅಲ್‌ ಫತಹ್‌ 33 
ಳೆ 
ಮುಟ್ಟಿದ್ದಾರೆ.* ಮತ್ತೆ ಖಾಲಿದ್‌ ಬಿನ್‌ ವಲೀದ್‌ನ ನಾಯಕತ್ವದಲ್ಲಿ, ನಿಮ್ಮ ರಸ್ತೆಯನ್ನು ತಡೆಯಲಿಕ್ಕಾಗಿ 200 ಅಶ್ವಾರೋಹಿಗಳನ್ನು 


ಕುರಾಉಲ್‌ ಗಮೀಮ್‌ನ" ಕಡೆಗೆ ಕಳುಹಿಸಿದ್ದಾರೆ. ಹೇಗಾದರೂ ಮಾಡಿ ಪ್ರವಾದಿಯವರ ಅನುಯಾಯಿಗಳನ್ನು ಕೆಣಕಿ 
ಉದ್ರೇಕಿಸುವುದೇ ಕುರೈಶರ ಉದ್ದೇಶವಾಗಿತ್ತು. ಅನಂತರ ಒಂದು ವೇಳೆ ಯುದ್ಧ ಸಮೀಪಿಸಿದರೆ, ಇವರು ನಿಜವಾಗಿಯೂ 
ಉಮ್ರ ಮತ್ತು ಹಜ್ಜ್‌ ನೆಪದಲ್ಲಿ ಯುದ್ಧಕ್ಕಾಗಿ ಬಂದಿದ್ದಾರೆ, ಇಹ್ರಾಮ್‌ ಧರಿಸಿರುವುದು ಕೇವಲ ಮೋಸವೆಂದು ದೇಶದಾದ್ಯಂತ 
ಪ್ರಚಾರ ಮಾಡಬಹುದೆಂದು ಭಾವಿಸಿದ್ದರು. 

ಪ್ರವಾದಿವರ್ಯರು(ಸ) ಈ ಸುದ್ದಿ ತಿಳಿದೊಡನೆ ರಸ್ತೆ ಬದಲಾಯಿಸಿದರು. ಬಹಳ ದುರ್ಗಮ ದಾರಿಯಿಂದ ಅತಿ 
ಪ್ರಯಾಸಪಟ್ಟು ಹರಮ್‌ನ ಗಡಿಯಲ್ಲಿರುವ ಹುದೈಬಿಯ ಎಂಬ ಸ್ಥಳಕ್ಕೆ ತಲುಪಿದರು. ಅಲ್ಲಿಗೆ ಖುರಭಾಅ ಗೋತ್ರದ ಸರದಾರ 
ಬುದೈಲ್‌ ಬಿನ್‌ ವರ್‌ಕಾ ತನ್ನ ಗೋತ್ರದ ಕೆಲವು ಜನರೊಂದಿಗೆ ಆಗಮಿಸಿ ಪ್ರವಾದಿಯವರೊಡನೆ ನೀವು ಬಂದ ಉದ್ದೇಶವೇನು? 
ಎಂದು ವಿಚಾರಿಸಿದ. ಆಗ ಪ್ರವಾದಿವರ್ಯರು, ನಾವು ಯಾರೊಡನೆಯೂ ಕಾದಾಡಲಿಕ್ಕಾಗಿ ಬಂದಿಲ್ಲ ದೇವಭವನದ 
ಸಂದರ್ಶನ ಮತ್ತು ಪ್ರದಕ್ಷಿಣೆಯೇ ನಮ್ಮ ಉದ್ದೇಶ ಎಂದು ತಿಳಿಸಿದರು. ಅವರು ಹೋಗಿ ಕುರೈಶ್‌ ನಾಯಕರೊಡನೆ, ಆ 
ಯಾತ್ರಿಕರ ಹರಮ್‌ ಪ್ರವೇಶವನ್ನು ತಡೆಯಬಾರದೆಂದು ಸಲಹೆ ನೀಡಿದರು. ಆದರೂ ಅವರು ಹಠ ಬಿಡಲಿಲ್ಲ. ಅವರು ಪ್ರವಾದಿ 
ವರ್ಯರನ್ನು ಹಿಂತಿರುಗುವಂತೆ ಓಲೈಸಲಿಕ್ಕಾಗಿ ಅಹಾಬೀಶ್‌ ಗೋತ್ರದ ನಾಯಕ ಹುಲ್ಕೆಸ್‌ ಬಿನ್‌ ಅಲ್ಕಮಾರನ್ನು ಕಳುಹಿಸಿದರು. 
ಮುಹಮ್ಮದ್‌ರು ಅವರ ಮಾತನ್ನು ಒಪ್ಪದಿದ್ದರೆ ಅಹಾಬೀಶ್‌ ಗೋತ್ರದವರು ಅಸಂತೃಪ್ತರಾಗಿ ಅವರ ಸಂಪೂರ್ಣ ಬೆಂಬಲ ತಮಗೆ 
ಲಭಿಸಬಹುದೆಂದು ಕುರೈಶರು ಅಂದಾಜಿಸಿದ್ದರು. ಆದರೆ ಅವರು ಹೋಗಿ ನೋಡಿದಾಗ ಯಾತ್ರಿಕ ತಂಡದವರು ಸಂಪೂರ್ಣವಾಗಿ 
ಇಹ್ರಾಮ್‌ನಲ್ಲಿರುವುದು ಕಾಣಿಸಿತು. ಕೊರಳಿಗೆ ಪಟ್ಟಿ ಕಟ್ಟಿದ ಬಲಿದಾನದ ಒಂಟೆಗಳು ಎದುರಿನಲ್ಲಿಯೇ ನಿಂತಿವೆ. ಇವರು 
ಯುದ್ಧಕ್ಕಾಗಿ ಬಂದಿಲ್ಲ ಕೇವಲ ದೇವಭವನದ ತವಾಫ್‌ಗಾಗಿ ಬಂದಿರುವರೆಂದು ಅವರಿಗೂ ಮನವರಿಕೆಯಾಯಿತು. ಅವರು 
ಪ್ರವಾದಿವರ್ಯರೊಡನೆ ಏನೂ ಮಾತಾಡದೆ ಮಕ್ಕಾಕ್ಕೆ ಹಿಂತಿರುಗಿ ಕುರೈಶ್‌ ನಾಯಕರಿಗೆ ಹೀಗೆ ಸ್ಪಷ್ಟಪಡಿಸಿದರು. ಈ ಮಂದಿ 
ದೇವಭವನದ ಪಾವಿತ್ರ್ಯವನ್ನು ಮನ್ನಿಸಿ ಅದರ ಸಂದರ್ಶನಕ್ಕಾಗಿ ಬಂದಿದ್ದಾರೆ. ಒಂದು ವೇಳೆ ನೀವು ಅವರನ್ನು ತಡೆದರೆ ಈ 
ಕಾರ್ಯದಲ್ಲಿ ಅಹಾಬೀಶ್‌ ಗೋತ್ರ ನಿಮ್ಮನ್ನು ಕಿಂಚಿತ್ತೂ ಬೆಂಬಲಿಸಲಾರದು. ನೀವು ಪಾವಿತ್ರ್ಯವನ್ನು ಕೆಡಿಸುತ್ತಾ ನಾವು ಅದನ್ನು 
ಬೆಂಬಲಿಸಲಿಕ್ಕಾಗಿ ನಿಮ್ಮೊಂದಿಗೆ ಮೈತ್ರಿ ಮಾಡಿಲ್ಲ. ಅನಂತರ ಕುರೈಶರ ಪರವಾಗಿ ಉರ್ವತ್‌ ಬಿನ್‌ ಮಸ್‌ವೂದ್‌ ಸಕಫಿ ಆಗಮಿಸಿ 
ತನ್ನ ಹಿರಿಮೆಯನ್ನು ಮನಗಾಣಿಸಿ ಪ್ರವಾದಿವರ್ಯರನ್ನು ಮಕ್ಕಾ ಪ್ರವೇಶಿಸುವ ಬಯಕೆಯಿಂದ ಹಿಂಜರಿಸಬಹುದೆಂದು 
ಭಾವಿಸಿದ. ಆದರೆ ಪ್ರವಾದಿವರ್ಯರು ಬನೀ ಖುರೂಅದ ನಾಯಕನಿಗೆ ನೀಡಿದ ಉತ್ತರವನ್ನೇ ಪುನರಾವರ್ತಿಸಿದರು. 
ಅರ್ಥಾತ್‌ ನಾವು ಯುದ್ಧಕ್ಕಾಗಿ ಬಂದಿಲ್ಲ. ದೇವಭವನವನ್ನು ಗೌರವಿಸುವ ಧಾರ್ಮಿಕ ಕರ್ತವ್ಯವನ್ನು ನಿರ್ವಹಿಸಲಿಕ್ಕಾಗಿ 
ಬಂದಿದ್ದೇವೆ. ಅಲ್ಲಿಂದ ಮರಳಿ ಉರ್ವ ಕುರೈಶರೊಡನೆ ಹೀಗೆಂದ: ನಾನು ಕೈಸರ್‌, ಕಿಸ್ರಾ ಮತ್ತು ನಜ್ಜಾಶಿಯ ರಾಜದರ್ಬಾರು 
ಗಳಿಗೆ ಹೋಗಿದ್ದೇನೆ. ದೇವನಾಣೆ! ಮುಹಮ್ಚದ್‌ರ ಅನುಯಾಯಿಗಳು ಸಿದ್ಧರಾಗಿರುವಂಥ ದೃಶ್ಯವನ್ನು ದೊಡ್ಡ ದೊಡ್ಡ ರಾಜರ 
ಸನ್ನಿಧಿಯಲ್ಲಿಯೂ ನಾನು ನೋಡಿಲ್ಲ. ಪ್ರವಾದಿವರ್ಯರು ವುರೂ ಮಾಡುವಾಗ ಅದರ ಒಂದು ಹನಿಯೂ ನೆಲಕ್ಕೆ ಬೀಳದಂತೆ 
ಅವರೆಲ್ಲರೂ ಅದನ್ನು ತಮ್ಮ ದೇಹ ಮತ್ತು ಉಡುಪುಗಳಿಗೆ ಲೇಪಿಸುತ್ತಾರೆ. ಇದು ಅವರ ಸ್ಥಿತಿ. ಇನ್ನು ನೀವು ಯಾರನ್ನು 
ಎದುರಿಸಲಿದ್ದೀರೆಂದು ಆಲೋಚಿಸಿರಿ. 

ಹೀಗೆ ಪ್ರತಿನಿಧಿಗಳ ಭೇಟಿ ಮತ್ತು ವಿಚಾರ ವಿನಿಮಯ ನಡೆಯುತ್ತಿರುವಾಗಲೇ ಕುರೈಶರು, ಪ್ರವಾದಿವರ್ಯರ ಶಿಬಿರ 
ವನ್ನು ಆಕ್ರಮಿಸಿ ಸಹಾಬಿಗಳನ್ನು ಉದ್ರೇಕಿಸಿ ಅವರಿಂದ ಹೇಗಾದರೂ ಯುದ್ಧಕ್ಕೆ ನೆಪ ದೊರೆಯುವಂತೆ ಮಾಡಲು ಪದೇ ಪದೇ 
ಪ್ರಯತ್ನಿಸುತ್ತಿದ್ದರು. ಆದರೆ ಪ್ರತಿಬಾರಿಯೂ ಪ್ರವಾದಿಯ ಅನುಯಾಯಿಗಳ ಶಿಸ್ತು ಮತ್ತು ಸಹನೆ ಹಾಗೂ ಸ್ವತಃ ಪ್ರವಾದಿ 
ಯವರ ಯುಕ್ತಿ ಪ್ರಜ್ಞೆ ಮತ್ತು ತಂತ್ರಗಾರಿಕೆಯಿಂದ ಅವರ ಎಲ್ಲ ಕುತಂತ್ರಗಳೂ ವಿಫಲವಾದವು. ಒಂದು ಬಾರಿ ಅವರ 40-50 
ಜನರು ರಾತ್ರಿಯ ವೇಳೆ ಬಂದು ಗುಪ್ತವಾಗಿ ಮುಸ್ಲಿಮರ ಬಿಡಾರದ ಮೇಲೆ ಕಲ್ಲು ಮತ್ತು ಬಾಣಗಳನ್ನೆಸೆದರು. ಸಹಾಬಿಗಳು 


3. ಮಕ್ಕಾದಿಂದ ಹೊರಗೆ ಉಸ್‌ಫಾನ್‌ನ ರಸ್ತೆಯಲ್ಲಿರುವ ಒಂದು ಸ್ಥಳ, 
4. ಉಸ್‌ಫಾನ್‌ನಿಂದ 4 ಮೈಲು ದೂರದಲ್ಲಿ ಮಕ್ಕಾದ ಕಡೆಗೆ. 


ಕಾಂಡ - 26 


34 ತಪ್ಪೀಮುಲ್‌ ಕುರ್‌ಆನ್‌ 


ಅವರೆಲ್ಲರನ್ನೂ ಬಂಧಿಸಿ ಪ್ರವಾದಿವರ್ಯರ(ಸ) ಮುಂದೆ ಹಾಜರುಪಡಿಸಿದರು. ಆದರೆ ಪ್ರವಾದಿವರ್ಯರು ಅವರನ್ನು ಬಿಟ್ಟು 
ಬಿಟ್ಟರು. ಮತ್ತೊಮ್ಮೆ ತನ್‌ಈಮ್‌* ಕಡೆಯಿಂದ 80 ಮಂದಿ ಪ್ರಭಾತ ನಮಾರು್‌ ವೇಳೆ ದಾಳಿ ನಡೆಸಿದರು. ಅವರನ್ನೂ 
ಬಂಧಿಸಲಾಯಿತು. ಆದರೆ ಪ್ರವಾದಿಯವರು ಅವರನ್ನೂ ಬಿಡುಗಡೆಗೊಳಿಸಿದರು. ಈ ರೀತಿ ಕುರೈಶರ ಪ್ರತಿಯೊಂದು ತಂತ್ರ 
ಮತ್ತು ಉಪಾಯವು ವಿಫಲವಾಯಿತು. 

ಕೊನೆಗೆ ಪ್ರವಾದಿಯವರು ಉಸ್ಟಾನ್‌ರನ್ನು(ರ) ತಮ್ಮ ಪ್ರತಿನಿಧಿಯಾಗಿ ಮಕ್ಕಾಕ್ಕೆ ಕಳುಹಿಸಿದರು. ಅವರ ಮೂಲಕ ಕುರೈಶಿ 
ನಾಯಕರಿಗೆ ನಾವು ಕಾದಾಟಕ್ಕಾಗಿ ಬಂದಿಲ್ಲ. ಸಂದರ್ಶನಕ್ಕಾಗಿ ಬಲಿಪ್ರಾಣಿಗಳ ಸಹಿತ ಬಂದಿದ್ದೇವೆ. ತವಾಫ್‌ ಮತ್ತು ಬಲಿದಾನ 
ಮಾಡಿ ನಾವು ಮರಳುತ್ತೇವೆ ಎಂಬ ಸಂದೇಶವನ್ನು ಕಳುಹಿಸಿದರು. ಆದರೆ ಆ ಮಂದಿ ಅದನ್ನು ಒಪ್ಪಲಿಲ್ಲ. ಮಾತ್ರವಲ್ಲ 
ಉಸ್ಸಾನ್‌ರನ್ನು ತಡೆಹಿಡಿದರು. ಹೀಗಿರುತ್ತಾ ಉಸ್ಟಾನ್‌ರನ್ನು ವಧಿಸಲಾಯಿತೆಂಬ ವದಂತಿ ಹರಡಿತು. ಉಸ್ಟಾನ್‌ರು(ರ) ಮರಳಿ 
ಬಾರದಿರುವುದರಿಂದ ವದಂತಿಯು ಸತ್ಯವೆಂದು ಮುಸ್ಲಿಮರಿಗೆ ಭಾಸವಾಯಿತು. ಇನ್ನು ಸಹನೆಯ ಅವಕಾಶವೇ ಇರಲಿಲ್ಲ. 
ಮಕ್ಕಾ ಪ್ರವೇಶದ ವಿಷಯವೇ ಬೇರೆ. ಅದಕ್ಕಾಗಿ ಬಲಪ್ರಯೋಗಿಸುವ ಉದ್ದೇಶವೇ ಇರಲಿಲ್ಲ. ಆದರೆ ಪರಿಸ್ಥಿತಿಯು ಪ್ರತಿನಿಧಿಯ 
ಹತ್ಯೆಯ ತನಕ ತಲುಪಿರುವುದರಿಂದ ಮುಸ್ಲಿಮರು ಯುದ್ಧಕ್ಕೆ ಸಿದ್ಧರಾಗುವ ವಿನಾ ಬೇರೆ ದಾರಿಯಿರಲಿಲ್ಲ, ಪ್ರವಾದಿಯವರು 
ತಮ್ಮ ಎಲ್ಲ ಸಂಗಾತಿಗಳನ್ನು ಒಟ್ಟು ಸೇರಿಸಿ, ನಾವು ಕೊನೆಯುಸಿರಿನ ತನಕ ಹಿಂಜರಿಯವುದಿಲ್ಲ ಎಂಬ ಪ್ರತಿಜ್ಞೆ ಮಾಡಿಸಿದರು. 
ಪರಿಸ್ಥಿತಿಯ ಸಂಕೀರ್ಣತೆಯನ್ನು ಗಮನಿಸುವವರಿಗೆ ಇದೊಂದು ಸಾಮಾನ್ಯ ಪ್ರತಿಜ್ಞೆಯಲ್ಲವೆಂದು ಸುಲಭದಲ್ಲಿ ಮನವರಿಕೆ 
ಯಾದೀತು. ಮುಸ್ಲಿಮರು ಕೇವಲ 1400 ಮಂದಿಯಿದ್ದರು. ಯಾವುದೇ ಯುದ್ಧ ಸನ್ನಾಹವಿಲ್ಲದೆ ಬಂದಿದ್ದಾರೆ. ತಮ್ಮ ಕೇಂದ್ರ 
ದಿಂದ 250ಮೈಲು ದೂರದಲ್ಲಿ ವೈರಿಗಳು ಸರ್ವಸಜ್ಜಿತರಾಗಿ ಆಕ್ರಮಣಕ್ಕೆ ಸಿದ್ಧರಾಗಿರುವ ಮಕ್ಕಾದ ಸರಹದ್ದಿನಲ್ಲಿದ್ದಾರೆ. 
ಪರಿಸರದ ಮಿತ್ರ ಗೋತ್ರಗಳನ್ನು ಕರೆತಂದು ಅವರನ್ನು ಸುತ್ತುವರಿಯುವಂತೆ ಮಾಡಬಹುದು. ಹಾಗಿದ್ದರೂ ಕೇವಲ ಒಬ್ಬರ 
ಹೊರತು ತಂಡದ ಇತರೆಲ್ಲರೂ ಪ್ರವಾದಿವರ್ಯರ(ಸ) ಜತೆಯಲ್ಲಿ ಮರಣದ ತನಕ ಹೋರಾಡುವ ಪ್ರತಿಜ್ಞೆ ಮಾಡಿ ನಿಸ್ನಂಕೋಚ 
ದಿಂದ ಸಿದ್ಧರಾಗಿದ್ದರು. ಅವರ ನಿಷ್ಕಳಂಕ ವಿಶ್ವಾಸ ಮತ್ತು ದೇವಮಾರ್ಗದಲ್ಲಿರುವ ತ್ಯಾಗಾರ್ಪಣೆಗೆ ಇದಕ್ಕಿಂತ ದೊಡ್ಡ ಬೇರೆ 
ಯಾವ ಸಾಕ್ಚ್ಯವಿದ್ದೀತು! ಇದು ಇಸ್ಲಾಮೀ ಇತಿಹಾಸದಲ್ಲಿ ಬೈಅತುರ್ರಿರಸ್ವ್ರಾನ್‌ ಎಂದು ಪ್ರಸಿದ್ಧವಾಗಿದೆ. 

ಅನಂತರ ಉಸ್ಟಾನ್‌ರ(ರ) ಹತ್ಯೆಯ ಸುದ್ದಿಯು ಸುಳ್ಳೆಂದು ತಿಳಿಯಿತು. ಉಸ್ಮಾನ್‌ ಸ್ವತಃ ಆಗಮಿಸಿದರು. ಕುರೈಶರ 
ವತಿಯಿಂದ ಸಂಧಾನ ಮಾತುಕತೆಗಾಗಿ ಸುಹೈಲ್‌ ಬಿನ್‌ ಅಮ್ರ್‌ರ ನಾಯಕತ್ವದಲ್ಲಿ ಪ್ರತಿನಿಧಿ ತಂಡವು ಪ್ರವಾದಿವರ್ಯರ(ಸ) 
ಶಿಬಿರಕ್ಕೆ ಬಂತು. ಈಗ ಕುರೈಶರು, ಪ್ರವಾದಿ(ಸ) ಮತ್ತು ಸಂಗಡಿಗರನ್ನು ಎಂದಿಗೂ ಮಕ್ಕಾದಲ್ಲಿ ಪ್ರವೇಶಿಸಲು ಅನುಮತಿಸು ` 
ವುದಿಲ್ಲವೆಂಬ ಹಠದಿಂದ ಹಿಂದೆ ಸರಿದಿದ್ದರು. ಆದರೆ ಈಗ ಅವರು ತಮ್ಮ ಮುಖವುಳಿಸಲಿಕ್ಕಾಗಿ ಈ ವರ್ಷ ಪ್ರವಾದಿ(ಸ) ಮತ್ತು 
ಸಂಗಡಿಗರು ಮರಳಿ ಹೋಗಬೇಕು, ಮುಂದಿನ ವರ್ಷ ಅವರು ಉಮ್ರಾ ನಿರ್ವಹಿಸಲಿಕ್ಕಾಗಿ ಬರಬಹುದೆಂದು ಅವರ ಅಪೇಕ್ಷಿ 
ಸಿದ್ದರು. ಸುದೀರ್ಫ ಚರ್ಚೆಯ ಬಳಿಕ ಸಂಧಾನ ಪತ್ರದಲ್ಲಿ ಬರೆದ ಶರ್ತಗಳು ಹೀಗಿವೆ: 

1. ಹತ್ತು ವರ್ಷಗಳ ತನಕ ಉಭಯ ಕಕ್ಷಿಗಳ ಮಧ್ಯೆ ಯುದ್ಧ ವಿರಾಮವಿರುವುದು. ಪರಸ್ಪರರ ವಿರುದ್ಧ ಯಾವುದೇ 
ಗುಪ್ತ ಅಥವಾ ಬಹಿರಂಗ ಕಾರ್ಯಾಚರಣೆ ನಡೆಸಲಾಗದು. 

2. ಆ ಅವಧಿಯಲ್ಲಿ ಕುಠೈಶರ ಪೈಕಿ ಯಾರಾದರೂ ತಮ್ಮ ಸಂರಕ್ಷಕನ ಅನುಮತಿಯಿಲ್ಲದೆ ಪ್ರವಾದಿ ಮುಹಮ್ಮದ್‌ರ(ಸ) 
ಬಳಿಗೆ ಓಡಿಬಂದರೆ ಅವರನ್ನು ಮರಳಿಸಬೇಕು. ಆದರೆ ಪ್ರವಾದಿಯವರ(ಸ) ಸಂಗಾತಿಗಳ ಪೈಕಿ ಯಾರಾದರೂ ಕುರೈಶರ ಬಳಿಗೆ 
ಹೋದರೆ ಆತನನ್ನು ಹಿಂದಿರುಗಿಸಲಾಗದು. 

3. ಅರಬ್‌ ಗೋತ್ರಗಳ ಪೈಕಿ ಶರ್ತಬದ್ಧವಾಗಿ ಈ ಒಪ್ಪಂದದಲ್ಲಿ, ಸೇರಬಯಸುವ ಪ್ರತಿಯೊಂದು ಗೋತ್ರಕ್ಕೂ ತಾವಿಚ್ಛಿಸುವ 
ಪಕ್ಷದವರೊಂದಿಗೆ ಸೇರಿಕೊಳ್ಳುವ ಸ್ವಾತಂತ್ರ್ಯವಿದೆ. 

4. ಮುಹಮ್ಮದ್‌(ಸ) ಈ ವರ್ಷ ಮರಳಿ ಹೋಗಬೇಕು. ಮುಂದಿನ ವರ್ಷ ಉಮ್ರಾಕ್ಕಾಗಿ ಬಂದು ಮಕ್ಕಾದಲ್ಲಿ 3 ದಿನ 


5. ಇದು ಹರಮಿನ ಗಡಿಯಿಂದ ಹೊರಗಿರುವ ಒಂದು ಸ್ಥಳವಾಗಿದೆ. ಮಕ್ಕಾದವರು ಉಮ್ರಾ ಮಾಡಲು ಇದೇ ಸ್ಥಳಕ್ಕೆ ಹೋಗಿ ಇಹ್ರಾಮ್‌ 
ಕಟ್ಟುತ್ತಾರೆ ಮತ್ತು ಮರಳಿ ಬಂದು ಉಮ್ರಾ ಮಾಡುತ್ತಾರೆ. 


ಕಾಂಡ - 26 


48, ಅಲ್‌ ಫತಹ್‌ 35 


ತಂಗಬಹುದು. ಒರೆಯಲ್ಲಿರಿಸಿದ ಒಂದು ಖಡ್ಗವನ್ನು ಮಾತ್ರ ತರಬಹುದು. ಇತರ ಯಾವ ಯುದ್ಧಾಸ್ತಗಳನ್ನೂ ತರಬಾರದು. 
ಅವರು ಮತ್ತು ಸಂಗಡಿಗರು ಮಕ್ಕಾದಲ್ಲಿ ತಂಗಿರುವ ಮೂರು ದಿನಗಳಲ್ಲಿ (ಯಾವುದೇ ರೀತಿಯ ಘರ್ಷಣೆಗೆ ಆಸ್ಪದವಾಗದಿರ 
ಲಿಕ್ಕಾಗಿ ಮಕ್ಕಾ ನಿವಾಸಿಗಳು ನಗರವನ್ನು ಅವರಿಗಾಗಿ ತೆರವುಗೊಳಿಸುವರು ಆದರೆ ಅವರು ಮರಳಿ ಹೋಗುವಾಗ ಜತೆಯಲ್ಲಿ 
ಇಲ್ಲಿಂದ ಯಾರನ್ನೂ ಕರೆದೊಯ್ಯಬಾರದು. 

ಈ ಒಪ್ಪಂದದ ಶರ್ತಗಳನ್ನು ತೀರ್ಮಾನಿಸಿದಾಗ ಮುಸ್ಲಿಮ್‌ ತಂಡವು ಸಂಪೂರ್ಣ ಆಸಂತೃಪ್ರವಾಗಿತ್ತು. ಯಾವ ಹಿತಾಸಕ್ತಿ 
ಗಳನ್ನು ಗಮನದಲ್ಲಿರಿಸಿ ಪ್ರವಾದಿಯವರು ಈ ಶರ್ತಗಳನ್ನು ಒಪ್ಪಿರುವಂತೆ ಯಾರಿಗೂ ಗ್ರಹಿಸಲಾಗುತ್ತಿರಲಿಲ್ಲ. ಆ ಒಪ್ಪಂದದಿಂದ 
ಮುಂದೆ ಲಭಿಸಲಿರುವ ಪ್ರಯೋಜನಗಳನ್ನು ಗ್ರಹಿಸುವ ದೂರದೃಷ್ಟಿ ಯಾರಿಗೂ ಇರಲಿಲ್ಲ ಕುರೈಶರು ಅದನ್ನು ಮಹಾ ವಿಜಯ 
ವೆಂದು ಭಾವಿಸಿದ್ದರು. ಮುಸ್ಲಿಮರು, ನಾವು ಕುರೈಶರ ಒತ್ತಡಕ್ಕೆ ಮಣಿದು ಈ ಅಪಮಾನಕಾರಿ ಶರ್ತಗಳನ್ನು ಯಾಕೆ ಅಂಗೀಕರಿಸ 
ಬೇಕೆಂದು ಖಿನ್ನರಾಗಿದ್ದರು. ಉಮರ್‌ರಂಥ ದೂರದೃಷ್ಟಿಯುಳ್ಳವರ ಸ್ಥಿತಿಯೂ ಅದೇ ಆಗಿತ್ತು. ಅವರು ಹೇಳಿದರು: ಮುಸ್ಲಿಮ 
ನಾದ ಬಳಿಕ ನನ್ನ ಮನದಲ್ಲಿ ಯಾವ ಸಂಶಯಕ್ಕೂ ಆಸ್ಪದವಿರಲಿಲ್ಲ. ಆದರೆ ಈ ಸಂದರ್ಭದಲ್ಲಿ ನನಗೂ ಅದರಿಂದ ಮುಕ್ತನಾಗ 
ಲಾಗಲಿಲ್ಲ, ಅವರು ಕಳವಳದಿಂದ ಹ.ಅಬೂಬಕರ್‌ರ ಬಳಿಗೆ ಹೋಗಿ ಹೇಳಿದರು: ಮುಹಮ್ಮದ್‌ರು(ಸ) ಅಲ್ಲಾಹನ ಸಂದೇಶ 
ವಾಹಕರಲ್ಲವೇ? ನಾವು ಮುಸ್ಲಿಮರಲ್ಲವೇ?. ಅವರು ವಿಗ್ರಹಾರಾಧಕರಲ್ಲವೇ? ಹಾಗಿರುತ್ತಾ ಧರ್ಮದ ವಿಷಯದಲ್ಲಿ ಯಾಕೆ 
ಇಷ್ಟೊಂದು ಹೀನರಾಗಬೇಕು? ಅಬೂಬಕ್ಕರ್‌ (ರ) ಉತ್ತರಿಸಿದರು: ಓ ಉಮರ್‌! ಅವರು ಅಲ್ಲಾಹನ ಪ್ರವಾದಿಯಾಗಿದ್ದಾರೆ. 
ಅಲ್ಲಾಹನು ಅವರನ್ನು ಎಂದೂ ಕೈ ಬಿಡಲಾರನು. ಆದರೂ ಅವರಿಗೆ ಸಹಿಸಲಾಗಲಿಲ್ಲ. ಅವರು ಪ್ರವಾದಿಯವರ ಬಳಿಗೆ ಹೋಗಿ 
ಇದೇ ಪ್ರಶ್ನೆಗಳನ್ನು ಕೇಳಿದರು. ಪ್ರವಾದಿವರ್ಯರೂ ಹ. ಅಬೂಬಕರ್‌ರಂತೆಯೇ ಉತ್ತರಿಸಿದರು. ಆ ಮೇಲೆ ಉಮರ್‌ರು 
ಪ್ರವಾದಿತ್ವದ ಬಗ್ಗೆ ತನ್ನಿಂದಾದ ಅವಿವೇಕತನವನ್ನು ಅಲ್ಲಾಹನು ಕ್ಷಮಿಸಲೆಂದು ತುಂಬಾ ಕಾಲ ಐಚ್ಛಿಕ ನಮಾರು್‌ ಮತ್ತು 
ದಾನಧರ್ಮಗಳನ್ನು ನಿರ್ವಹಿಸುತ್ತಿದ್ದರು. -- 

ಆ ಒಪ್ಪಂದದ ಶರ್ತಗಳ ಪೈಕಿ ಜನರನ್ನು ಬಹಳಷ್ಟು ಚುಚ್ಚುತ್ತಿದ್ದ ಎರಡನೇ ಶರ್ತವು ಅದರಲ್ಲೊಂದು. ಅದು ಪಕ್ಷಪಾತೀ 
ಶರ್ತವೆಂದು ಎಲ್ಲರೂ ಹೇಳುತ್ತಿದ್ದರು. ಮಕ್ಕಾದಿಂದ ಮದೀನಕ್ಕೆ ಓಡಿ ಬಂದವರನ್ನು ನಾವು ಮಕ್ಕಾಕ್ಕೆ ಹಿಂತಿರುಗಿಸಬೇಕು. ಹಾಗಾ 
ದರೆ, ಮದೀನಾದಿಂದ ಓಡಿ ಹೋದವರನ್ನು ಅವರು ಮರಳಿಸುವುದಿಲ್ಲವೇಕೆ? ಅದಕ್ಕೆ ಉತ್ತರವಾಗಿ ಪ್ರವಾದಿವರ್ಯರು, ನಮ್ಮ 
ಬಳಿಯಿಂದ ಅವರ ಬಳಿಗೆ ಓಡಿ ಹೋಗುವುದರಿಂದ ನಮಗೆ ಯಾವ ಪ್ರಯೋಜನವಿದೆ? ಅಲ್ಲಾಹನು ಅವರನ್ನು ನಮ್ಮಿಂದ 
ದೂರವೇ ಇರಿಸಲಿ. ಅವರ ಕಡೆಯಿಂದ ನಮ್ಮ ಬಳಿಗೆ ಓಡಿ ಬರುವವರನ್ನು ನಾವು ಮರಳಿಸಿದರೆ ಅಲ್ಲಾಹನು ಅವರಿಗೆ 
ವಿಮೋಚನೆಯ ಬೇರೆ ಯಾವುದಾದರೂ ದಾರಿ ತೋರಿಸಬಹುದು. ನಾಲ್ಕನೆಯ ಶರ್ತವು ಕಳವಳಕ್ಕೆ ಕಾರಣವಾದ ಇನ್ನೊಂದು 
ವಿಷಯವಾಗಿತ್ತು. ಈ ಶರ್ತವನ್ನು ಅಂಗೀಕರಿಸಿದರೆ ಸಂಪೂರ್ಣ ಅರಬರ ದೃಷ್ಟಿಯಲ್ಲಿ ನಾವು ಸೋತು ಮರಳಿದಂತಾಗುತ್ತದೆ. 
ಅದಲ್ಲದೆ ಪ್ರವಾದಿಯವರು ವಾಸ್ತವದಲ್ಲಿ ಕಅಬಾ ಭವನಕ್ಕೆ ಪ್ರದಕ್ಷಿಣೆ ಹಾಕುವ ಕನಸು ಕಂಡಿದ್ದರು. ಆದರೆ ಈಗ ಇಲ್ಲಿ ನಾವು 
ಪ್ರದಕ್ಷಿಣೆ ಮಾಡದೆ ಮರಳುವ ಶರ್ತಕ್ಕೆ ಒಪ್ಪಿದ್ದೇವೆ ಎಂಬ ಪ್ರಶ್ನೆಯೂ ಅವರನ್ನು ಕಾಡುತ್ತಿತ್ತು. ಪ್ರವಾದಿಯವರು ಹೇಳಿದರು: 
ಕನಸಿನಲ್ಲಿ ಈ ವರ್ಷವೇ ಪ್ರದಕ್ಷಿಣೆ ಮಾಡುವ ವಿವರಣೆಯಿರಲಿಲ್ಲ. ಒಪ್ಪಂದದ ಶರ್ತದಂತೆ ಅಲ್ಲಾಹನಿಚ್ಛಿಸಿದರೆ ಮುಂದಿನ ವರ್ಷ 
ಪ್ರದಕ್ಷಿಣೆ ನಡೆಯುತ್ತದೆ. 

ಒಪ್ಪಂದದ ಶರ್ತಗಳನ್ನು ಬರೆಯುತ್ತಿರುವಾಗ ನಡೆದ ಒಂದು ಘಟನೆಯಿಂದ ಉರಿಯುವ ಬೆಂಕಿಗೆ ಎಣ್ಣೆ ಸುರಿದಂತಾ 
ಯಿತು. ಸ್ವತಃ ಸುಹೈಲ್‌ ಬಿನ್‌ ಅಮ್ರ್‌ರ ಪುತ್ರನಾಗಿದ್ದ ಅಬೂ ಜಂದಲ್‌ ಹಿಂದೆಯೇ ಮುಸ್ಲಿಮನಾಗಿದ್ದರು. ಆದರೆ ಮಕ್ಕಾದ 
ಸತ್ಯನಿಷೇಧಕರು ಅವರನ್ನು ಬಂಧನದಲ್ಲಿರಿಸಿದ್ದರು. ಅವರು ಹೇಗೋ ತಪ್ಪಿಸಿಕೊಂಡು ಪ್ರವಾದಿವರ್ಯರ(ಸ) ಶಿಬಿರಕ್ಕೆ ತಲುಪಿ 
ದರು. ಅವರ ಕಾಲಲ್ಲಿಕೋಳವಿತ್ತು. ದೇಹದಲ್ಲಿ ಚಿತ್ರಹಿಂಸೆಯ ಕುರುಹುಗಳಿದ್ದವು. ಅವರು ಬಂದ ಕೂಡಲೇ ಪ್ರವಾದಿವರ್ಯ 
ರೊಡನೆ ನನ್ನನ್ನು ಹೇಗಾದರೂ ಈ ಅಕ್ರಮ ಬಂಧನದಿಂದ ವಿಮೋಚನೆಗೊಳಿಸಿರಿ ಎಂದು ವಿನಂತಿಸಿದರು. ಸಹಾಬಿಗಳಿಗೆ ಈ . 
ದೃಶ್ಯವನ್ನು ನೋಡಿ ಸಹಿಸಲಾಗಲಿಲ್ಲ. ಆಗ ಸುಹೈಲ್‌ ಬಿನ್‌ ಅಮ್ರ್‌ ಹೇಳಿದರು: ಒಪ್ಪಂದ ಪತ್ರದ ಬರವಣಿಗೆ ಪೂರ್ಣ 
ವಾಗಿಲ್ಲದಿರಬಹುದು. ಆದರೆ ಒಪ್ಪಂದದ ಶರ್ತಗಳು ನಮ್ಮ ಮಧ್ಯೆ ತೀರ್ಮಾನವಾಗಿದೆ. ಆದ್ದರಿಂದ ಆ ಹುಡುಗನನ್ನು ನನ್ನ ವಶಕ್ಕೆ 


ಕಾಂಡ - 26 


36 ತಪ್ಪೀಮುಲ್‌ ಕುರ್‌ಆನ್‌ 


ಒಪ್ಪಿಸಬೇಕು. ಪ್ರವಾದಿವರ್ಯರು(ಸ) ಅವನ ವಾದವನ್ನು ಅಂಗೀಕರಿಸಿ ಅಬೂ ಜಂದಲ್‌ನನ್ನು ಅಕ್ರಮಿಗಳ ವಶಕ್ಕೆ ಒಪ್ಪಿಸಿದರು. 

ಒಪ್ಪಂದ ಮುಗಿದ ಬಳಿಕ ಪ್ರವಾದಿವರ್ಯರು ಸಹಾಬಿಗಳೊಡನೆ ಹೇಳಿದರು: ಇಲ್ಲಿಯೇ ಬಲಿದಾನ ನೀಡಿ ತಲೆ 
ಬೋಳಿಸಿರಿ. ಮತ್ತು ಇಹ್ರಾಮ್‌ನಿಂದ ಮುಕ್ತರಾಗಿರಿ. ಆದರೆ ಯಾರೊಬ್ಬರೂ ನಿಂತಲ್ಲಿಂದ ಕದಲಲಿಲ್ಲ. ಪ್ರವಾದಿವರ್ಯರು(ಸ) 
ಮೂರು ಬಾರಿ ಆಜ್ಞಾಪಿಸಿದರು. ಅದರೆ ದುಖ, ಕೋಪ ಮತ್ತು ನಿರಾಶೆಯಿಂದ ಮನಸ್ಸು ಜರ್ಶುರಿತರಾಗಿದ್ದ ಸಹಾಬಿಗಳು 
ಮಿಸುಕಾಡಲಿಲ್ಲ. ಪ್ರವಾದಿವರ್ಯರ(ಸ) ಸಂಪೂರ್ಣ ಜೀವನಾವಧಿಯಲ್ಲಿ ಈ ಒಂದು ಸಂದರ್ಭದ ಹೊರತು, ಪ್ರವಾದಿ 
ಯವರು ಆಜ್ಞಾಪಿಸಿ ಸಹಾಬಿಗಳು ಅದರ ಪಾಲನೆಗೆ ಧಾವಿಸದಿರುವ ಬೇರೆ ಘಟನೆ ನಡೆದಿಲ್ಲ ಪ್ರವಾದಿಯವರ ಮನಸ್ಸಿಗೆ 
ಇದರಿಂದ ತುಂಬಾ ನೋವಾಯಿತು. ಅವರು ತಮ್ಮ ಡೇರೆಗೆ ತೆರಳಿ ಹ. ಉಮ್ಮು ಸಲಮರಿಗೆ ತಮ್ಮ ಬೇಗುದಿಯನ್ನು ತಿಳಿಸಿದರು. 
ಅವರು ಬಿನ್ನವಿಸಿದರು: ನೀವು ಮಾತಾಡದೆ ಹೋಗಿ ನಿಮ್ಮ ಒಂಟೆಯನ್ನು ಬಲಿದಾನ ಮಾಡಿರಿ. ಕ್ಷೌರಿಕನನ್ನು ಕರೆಸಿ ತಲೆ 
ಬೋಳಿಸಿರಿ. ಆ ಬಳಿಕ ಜನರು ನೀವು ಮಾಡಿದ ಕ್ರಿಯೆಯನ್ನು ಸ್ವತಃ ಅನುಕರಿಸುವರು. ಒಮ್ಮೆ ಮಾಡಿದ ತೀರ್ಮಾನವನ್ನು 
ಬದಲಾಯಿಸುವುದಿಲ್ಲವೆಂದು ಅವರು ತಿಳಿಯುತ್ತಾರೆ. ವಸ್ತುತಃ ಹಾಗೆಯೇ ಆಯಿತು... ಪ್ರವಾದಿವರ್ಯರ(ಸ) ವರ್ತನೆಯನ್ನು 
ನೋಡಿದ ಜನರು ಬಲಿದಾನ ನೀಡಿ, ತಲೆಬೋಳಿಸಿ, ಇಹ್ರಾಮ್‌ನಿಂದ ಮುಕ್ತರಾದರು. ಆದರೂ ಅವರ ಮನಸ್ಸು ದುಃಖದಿಂದ 
ಭಾರವಾಗಿತ್ತು. 

ಆ ಬಳಿಕ ಈ ಯಾತ್ರಿಕ ತಂಡವು ಹುದೈಬಿಯಾ ಒಪ್ಪಂದವನ್ನು ತಮ್ಮ ಸೋಲು ಮತ್ತು ಅಪಮಾನವೆಂದು ಭಾವಿಸುತ್ತಾ 
ಮರಳುತ್ತಿದ್ದಾಗ, ದಜ್‌ನಾನ್‌" (ಕೆಲವರ ಅಭಿಪ್ರಾಯದಂತೆ ಕುರಾವುಲ್‌ ಗಮೀಮ್‌) ಎಂಬ ಸ್ಥಳಕ್ಕೆ ತಲುಪಿದಾಗ ಈ ಅಧ್ಯಾಯ 
ಅವತೀರ್ಣವಾಯಿತು. ಇದರಲ್ಲಿ ಮುಸ್ಲಿಮರಿಗೆ ನೀವು ಸೋಲೆಂದು ಭಾವಿಸುತ್ತಿರುವ ಈ ಒಪ್ಪಂದವು ವಾಸ್ತವದಲ್ಲಿ ಮಹಾ 
ವಿಜಯವಾಗಿದೆ ಎಂದು ತಿಳಿಸಲಾಗಿದೆ. ಅದು ಅವತೀರ್ಣವಾದ ಬಳಿಕ ಪ್ರವಾದಿವರ್ಯರು(ಸ) ಮುಸ್ಲಿಮರನ್ನು ಒಟ್ಟು ಸೇರಿಸಿ 
ಹೀಗೆಂದರು: ಇಂದು ನನಗೆ ಈ ಲೋಕ ಮತ್ತು ಇದರಲ್ಲಿರುವ ಎಲ್ಲವುಗಳಿಗಿಂತ ಅಮೂಲ್ಯವಾದ ಒಂದು ವಸ್ತು 
ಅವತೀರ್ಣವಾಗಿದೆ. ಅನಂತರ ಅವರು ಈ ಅಧ್ಯಾಯವನ್ನು ಪಾರಾಯಣ ಮಾಡಿದರು. ವಿಶೇಷವಾಗಿ ಹ. ಉಮರ್‌ರನ್ನು ಕರೆಸಿ 
ಅವರಿಗೆ ಓದಿ ಕೇಳಿಸಿದರು. ಯಾಕೆಂದರೆ ಅವರು ಅತಿ ಹೆಚ್ಚು ದುಃಖಿತರಾಗಿದ್ದರು. 

ಅಲ್ಲಾಹನ ಈ ವಾಣಿಯಿಂದ ವಿಶ್ವಾಸಿಗಳು ಸಂತೃಪ್ತರಾಗಿದ್ದರು. ಅದು ಹೆಚ್ಚು ಕಾಲ ಕಳೆಯುವುದಕ್ಕಿಂತ ಮುಂಚೆಯೇ 
ಈ ಸಂಧಾನದ ಪ್ರಯೋಜನಗಳು ಸರದಿಯಂತೆ ಬಹಿರಂಗವಾಯಿತು. ಕೊನೆಗೆ ಅದೊಂದು ಮಹೋನ್ನತ ವಿಜಯವಾಗಿತ್ತೆಂಬ 
ಬಗ್ಗೆ ಯಾರಲ್ಲಿಯೂ ಸಂಶಯ ಉಳಿಯಲಿಲ್ಲ, 

1) ಇದರಿಂದ ಪ್ರಥಮವಾಗಿ ಅರೇಬಿಯಾದಲ್ಲಿ ಇಸ್ಲಾಮೀ ರಾಷ್ಟ್ರದ ಅಸ್ತಿತ್ವವು ಕಾನೂನು ಬದ್ಧವಾಗಿ ಅಂಗೀಕೃತವಾಯಿತು. 
ಅದಕ್ಕಿಂತ ಮುಂಚೆ ಪ್ರವಾದಿ ಮುಹಮ್ಮದ್‌ ಮತ್ತು ಸಂಗಡಿಗರನ್ನು ಕೇವಲ ಕುರೈಶ್‌ ಹಾಗೂ ಇತರ ಅರಬ್‌ ಗೋತ್ರಗಳನ್ನು 
ವಿರೋಧಿಸುವ ದಂಗೆಕೋರರು ಮತ್ತು ಸಮಾಜ ಬಾಹಿರ (೦೬ 1.0%) ಗುಂಪೆಂದು ಪರಿಗಣಿಸಿದ್ದರು. ಈಗ ಕುರೈಶರೇ 
ಅವರೊಂದಿಗೆ ಒಪ್ಪಂದ ಮಾಡಿ ಇಸ್ಲಾಮೀ ರಾಷ್ಟ್ರದ ಸೊತ್ತು ವಿತ್ತಗಳಲ್ಲಿ ಅವರ ಅಧಿಕಾರವನ್ನು ಅಂಗೀಕರಿಸಿದ್ದರು. ಹಾಗೆಯೇ 
ಇತರ ಅರಬ್‌ ಗೋತ್ರಗಳಿಗೆ ಈ ಎರಡು ರಾಜಕೀಯ ಶಕ್ತಿಗಳಲ್ಲಿ (ಕುರೈಶರು ಮತ್ತು ಮುಸ್ಲಿಮರು) ಯಾರೊಂದಿಗೆ ಬೇಕಾದರೂ 
ಮೈತ್ರಿ ಮಾಡಿಕೊಳ್ಳುವ ಬಾಗಿಲನ್ನು ತೆರೆಯಿತು. 

ii) ದೇವಭವನವನ್ನು ಸಂದರ್ಶಿಸುವ ಮುಸ್ಲಿಮರ ಹಕ್ಕನ್ನು ಅಂಗೀಕರಿಸಿ ಕುರೈಶರು, ಇಸ್ಲಾಮ್‌ ಎಂದರೆ ಧರ್ಮ ಅಲ್ಲ 
ಎಂದು ಒಪ್ಪಿದರು. ಅವರು ಈ ತನಕ ಹಾಗೆಯೇ ಪ್ರಚಾರ ಮಾಡುತ್ತಾ ಬಂದಿದ್ದರು. ಈಗ ಅದಕ್ಕೆ ಅರಬರ ಅಧಿಕೃತ ಧರ್ಮವೆಂಬ 
ಮನ್ನಣೆ ದೊರೆಯಿತು. ಅದರ ಅನುಯಾಯಿಗಳೂ ಇತರ ಅರಬರಂತೆಯೇ ಹಜ್ಜ್‌ ಮತ್ತು ಉಮ್ರ ನಿರ್ವಹಿಸುವ ಹಕ್ಕು 
ಹೊಂದಿದ್ದಾರೆ. ಇದರಿಂದ ಇಸ್ಲಾಮಿನ ಬಗ್ಗೆ ಕುರೈಶರ ಕುಪ್ರಚಾರಗಳು ಅರಬರಲ್ಲಿ ಮೂಡಿಸಿದ್ದ ಇಸ್ಲಾಮ್‌ ವಿರೋಧಿ ಮನೋ 
ಭಾವವನ್ನು ಕಡಿಮೆಗೊಳಿಸಿತು. 

111) ಹತ್ತು ವರ್ಷಗಳ ಯುದ್ಧ ವಿರಾಮ ಒಪ್ಪಂದದಿಂದ ಮುಸ್ಲಿಮರಿಗೆ ಶಾಂತ ವಾತಾವರಣ ದೊರೆಯಿತು. ಅವರು 


6. ಮಕ್ಕಾದಿಂದ ಸುಮಾರು 25ಮೈಲು ದೂರದಲ್ಲಿರುವ ಸ್ಥಳ. 


ಕಾಂಡ - 26 


48. ಅಲ್‌ ಫತಹ್‌ 37 


Ad 
ಅರೇಬಿಯಾದ ಎಲ್ಲ ಕಡೆಗಳಲ್ಲಿಯೂ ಪಸರಿಸಿ ಕ್ಷಿಪ್ರಗತಿಯಿಂದ ಇಸ್ಲಾಮಿನ ಸಂದೇಶ ಪ್ರಚಾರ ನಡೆಸಿದರು. ಹುದ್ಧೆಜಿಯಾ 


ಒಪ್ಪಂದದ ಹಿಂದಿನ 19ವರ್ಷಗಳಲ್ಲಿ ಇಸ್ಲಾಮ್‌ ಸಿ ಸ್ವೀಕರಿಸದಷ್ಟು ಮಂದಿ ಆ ಬಳಿಕದ ಎರಡೇ ವರ್ಷಗಳಲ್ಲಿ ಮುಸ್ಲಿಮರಾದರು. 
ಹುದೆ ಬಿಯಾ ಒಪ್ಪಂದದ ವೇಳೆ ಪ್ರವಾದಿಯವರ(ಸ) ಜತೆಯಲ್ಲಿ ಕೇವಲ 1400 ಮಂದಿಯಿದ್ದರು. ಎರಡು ವರ್ಷಗಳ ಬಳಿಕ 
ಕುರೈಶರು ಒಪ್ಪ ಪಂದ ಮುರಿದ ಸಂದರ್ಭದಲ್ಲಿ ಪ್ರವಾದಿವರ್ಯರು(ಸ) ಮಕ್ಕಾದ ಮೇಲೆ ದಾಳಿ ನಡೆಸಿದಾಗ ಅವರ ಜತೆಯಲ್ಲಿ 
10 ಸಾವಿರ ಮಂದಿಯ ಸೇನೆಯಿತ್ತು. 

iv) ಕುರೈಶರ ಕಡೆಯಿಂದ ಯುದ್ಧ ವಿರಾಮ ಘೋಷಣೆಯಾದ ಬಳಿಕ ಪ್ರವಾದಿವರ್ಯರಿಗೆ(ಸ) ತಮ್ಮ ಅಧೀನದಲ್ಲಿರುವ 
ಪ್ರದೇಶಗಳಲ್ಲಿ ಇಸ್ಲಾಮೀ ಆಡಳಿತವನ್ನು "ಸುಭದ್ರ ಗೊಳಿಸಿ, ಇಸ್ಲಾಮೀ ಕಾನೂನುಗಳ ಜಾರಿಯಿಂದ ಇಸ್ಲಾಮೀ ಸಮಾಜವನ್ನು 
ಒಂದು ಸಮಗ್ರ ಸಂಸ್ಕೃತಿ ಮತ್ತು nce ಬೆಳೆಸುವ ಅವಕಾಶ ಲಭಿಸಿತು. ಈ ಮಹಾ ಅನುಗ್ರಹದ ಬಗ್ಗೆ ಅಲ್ಲಾಹನು 
ಅಲ್‌ ಮಾಇದಾ ಅಧ್ಯಾ ಯದ 3ನೇ ವಚನದಲ್ಲಿ ಹೇಳಿದ್ದಾನೆ: “ಇಂದು ನಿಮ್ಮ ಧರ್ಮವನ್ನು ನಿಮ. ಸಂಪೂರ್ಣ 
ಗೊಳಿಸಿರುತ್ತೇನೆ. ಮತ್ತು ನನ್ನ ಅನುಗ್ರಹವನ್ನು ನಿಮ್ಮ ಮೇಲೆ ಸಂಪೂರ್ಣಗೊಳಿಸಿರುತ್ತೇನೆ ಮತ್ತು ಇಸ್ಲಾಮನ್ನು ್ನಿ ನಿಮ್ಮ ಧರ್ಮ 
ವಾಗಿ ಅಂಗೀಕರಿಸಿದ್ದೇನೆ. 2 (ಹೆಚ್ಚಿನ ವಿವರಣೆಗಾಗಿ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌, ಸಂಪುಟ:1, ಮಾಇದಾ ಅಧ್ಯಾಯದ 
ಪರಿಚಯ ಮತ್ತು ಟಿಪ್ಪ ಣಿ: 15) 

೪) ಕುರೈಶರೊಂದಿಗಿನ ಒಪ್ಪಂದದಿಂದ ದಕ್ಷಿಣ ಭಾಗದಲ್ಲಿ ಮೂಡಿದ ನೆಮ್ಮದಿಯ ವಾತಾವರಣದಿಂದ ಮುಸ್ಲಿಮರಿಗೆ 
ಉತ್ತರ ಮತ್ತು ಮಧ್ಯ ಅರೇಬಿಯಾದ ಎಲ್ಲ ) ವಿರೋಧಿ ಶಕ್ತಿಗಳನ್ನು ಸುಲಭದಲ್ಲಿ ಮಣಿಸುವ ಅವಕಾಶವೂ ಲಭಿಸಿತು, ಹುದೈಬಿಯ 
ಒಪ್ಪಂದ ನಡೆದ ಮೂರೇ ತಿಂಗಳಲ್ಲಿ ಯಹೂದಿಯರ ಭದ್ರ ಕೋಟಿಯಾಗಿದ್ದ ಖೈಬರ್‌ ಪತನವಾಯಿತು. ಅನಂತರ ಫದಕ್‌, 
ವಾದಿಲ್‌ ಕುರಾ, ತೈಮಾ ಮತ್ತು ತಬೂಕ್‌ನ ಯಹೂದಿ ಕೇಂದ್ರ ಗಳು ಇಸ್ಲಾಮಿನ ಅಧೀನವಾಯಿತು. ತರುವಾಯ ಯಹೂದಿ 
ಯರು ಮತ್ತು ಕ್ರೈಸ್ತರ ಮೈತ್ರಿಕೂಟದಲ್ಲಿದ್ದ ಮಧ್ಯ ಅರೇಬಿಯದ ಇತರೆಲ್ಲ ಗೋತ್ರಗಳೂ ಒಂದೊಂದಾಗಿ ಇಸ್ಲಾಮಿನ ಆಡಳಿತ 
ವನ್ನು ಅಂಗೀಕರಿಸಿದವು. ಹೀಗೆ ಹುದೈಬಿಯ ಒಪ್ಪಂದದ ಬಳಿಕ ಎರಡೇ ವರ್ಷಗಳಲ್ಲಿ ಅರೇಬಿಯದ ಶಕ್ತಿಯ ಸಂತುಲನೆ ಯಲ್ಲಿ 
ಭಾರೀ ಬದಲಾವಣೆಯಾಯಿತು. ಕುರೈಶ್‌ ಮತ್ತು ವಿಗ್ರಹಾರಾಧಕರ ಶಕ್ತಿಗುಂದಿತು. ಇಸ್ಲಾಮಿನ ಪ್ರಾಬಲ್ಯ ಖಾತ್ರಿಯಾಯಿತು. 

ಇವು ಮುಸ್ಲಿಮರು ತಮ್ಮ ಸೋಲು ಮತ್ತು ಕುರೈಶರು ತಮ್ಮ ವಿಜಯವೆಂದು ಭಾವಿಸಿದ್ದ ಆ ಒಪ್ಪಂದದಿಂದ ಮುಸ್ಲಿಮರಿಗೆ 
ಲಭಿಸಿದ ಅನುಗ್ರಹಗಳು, ಈ ಒಪ್ಪಂದದಲ್ಲಿ ಮುಸ್ಲಿಮರು ಅತ್ಯಂತ ಅರೋಚಕ ಮತ್ತು ಕುರೈಶರಿಗೆ ದೊಡ್ಡ ಲಾಭವೆಂದು 
ಭಾವಿಸಿದ್ದ ನ್ಲಶರ್ತವು ಮಕ್ಕಾದಿಂದ ಮದೀನಕ್ಕೆ ಓಡಿ ಬಂದವರನ್ನು ಮರಳಿಸುವುದು ಮತ್ತು ಮದೀನದಿಂದ ಮಕ್ಕಾ ಓಡಿದವರನ್ನು 
ಮರಳಿಸ ದಿರುವುದಷ್ಟೆ. ಆದರೆ ಈ ಶರ್ಶ ಕುರೈಶರಿಗೆ ಹೇಗೆ ತಿರುಗೇಟಾಯಿತು ಮತ್ತು ಪ್ರ ಪ್ರವಾದಿವರ್ಯರು(ಸ) ಯಾವ 
ಪರಿಣಾಮವನ್ನು ಗಮನದಲ್ಲಿರಿಸಿ ಈ ಶರ್ತಕ್ಕೆ ಒಪ್ಪಿದ್ದರೆಂದು ಕೆಲವೇ ದಿನಗಳಲ್ಲಿ ಸ್ಪಷ್ಟವಾಯಿತು. ಒಪ್ಪಂದದ ಕೆಲವು ದಿನಗಳ 
ಬಳಿಕ ಅಬೂ ಬಸೀರ್‌ಎಂಬೋರ್ವ ಮುಕ್ಲಿಮನು ಕುರೈ: ಶರ ಬಂಧನದಿಂದ ತಪ್ಪಿಸಿ ಮದೀನಕ್ಕೆ ಬಂದನು. ಕುರೈ: ಶರು ಅವನನ್ನು 
ಮರಳಿಸಬೇಕೆಂದು ಅಪೇಕ್ಷಿಸಿದರು. ಒಪ್ಪಂದದ ಶರ್ತದಂತೆ ಪ್ರವಾದಿಯವರು ಆತನನ್ನು ಬಂಧಿಸಲಿಕ್ಕಾಗಿ ಮಕ್ಕಾದಿಂದ ಬಂದ 
ಜನರಿಗೆ ಒಪ್ಪಿಸಿದರು. ಆದರೆ ಮಕ್ಕಾದ ದಾರಿಯಲ್ಲಿ ಅವನು ಪುನಃ ಬಂಧನದಿಂದ ತಪ್ಪಿಸಿದ. ಅವನು ಕೆಂಪು ಸಮುದ್ರ ತೀರದಲ್ಲಿ 
ಹೋಗಿ ಕುರೈಶರ ವರ್ತಕ ತಂಡವು ಹಾದು ಹೋಗುವ ಒಂದು ಸ್ಥಳದಲ್ಲಿ ತಂಗಿದನು. ಆ ಬಳಿಕ ಕುರೈ ಶರ ಬಂಧನದಿಂದ 
ತಪ್ಪಿಸಿಕೊಂಡವರೆಲ್ಲರೂ ಮದೀನಕ್ಕೆ ಓಡಿ ಹೋಗುವ ಬದಲಿಗೆ ಅಬೂ ಬಸೀರ್‌ ವಾಸವಾಗಿದ್ದ ಸ್ಥಳದಲ್ಲಿ ಹೋಗಿ ಸೇರುತ್ತಿದ್ದರು. 
ಹೀಗೆ ಅದು 70 ಮಂದಿಯ ತಂಡವಾಗಿ ಬೆಳೆಯಿತು. ಅವರು ಕುರೈಶರ ವರ್ತಕ ತಂಡಗಳನ್ನು ಆಕ್ರ ಮಿಸಲಾರಂಭಿಸಿತು. 
ಅದರಿಂದ ಕುರೈಶರ ಬಾಯಿ ಮುಚ್ಚಿತು. ಕೊನೆಗೆ ಗತ್ಯಂತರವಿಲ್ಲದೆ ಕುರೈಶರೇ ಪ್ರ ಪ್ರವಾದಿಯವರೊಡನೆ ಆ ಓಡಿ ಹೋದವರನ್ನು 
ಮದೀನಕ್ಕೆ ಕರೆಸಿಕೊಳ್ಳುವಂತೆ ಏನಿಸಿದರು. ಹುದೆ ಬಿಯಾ ಒಪ್ಪಂದದ ಆ ಶರ್ತವು ಸ್ವಯಂ ಅನೂರ್ಜಿತವಾಯಿತು. 

ಈ ಚಾರಿತ್ರಿಕ ಹಿನ್ನೆಲೆಯನ್ನು ಗಮನದಲ್ಲಿರಿಸಿ ಓದಿದರೆ ಈ ಅಧ್ಯಾಯವನ್ನು ಚೆನ್ನಾಗಿ ಗ್ರಹಿಸಬಹುದು. 


ಕಾಂಡ - 26 


i 
ಹಾ 
48. ಅಲ್‌ ಫತಹ್‌ 


(ಅವತೀರ್ಣ-ಮದೀನಾದಲ್ಲಿ) 
ಸೂಕ್ತಗಳು: 29 ರುಕೂಲ್‌ಗಳು: 4 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


ಭನ 2 PATA ETT EE ಟಟ ಬ ಉಲ AA 

3 EUS ASS Os pS Ld MLO SEL A ಆಡತ್ರಿ 

ಹ CEPA PEP ಸಸ 4 BLINN 41 /44141ಗ1414 114641 

GY Sos ಖು 1೬.140 KES Ble 3 Ue ಚಿಪಿ 

(1-3) ಸಂದೇಶವಾಹಕರೇ, ನಾವು ನಿಮಗೆ ಸುಸ್ಪಷ್ಟ ವಿಜಯ ಪ್ರದಾನ ಮಾಡಿದೆವು" ಅಲ್ಲಾಹನು ನಿಮ್ಮ ಹಿಂದಿನ 
ಹಾಗೂ ಮುಂದಿನ ಎಲ್ಲತಪ್ಪುಗಳನ್ನು ಕ್ಷಮಿಸಲಿಕ್ಕಾಗಿ,` ನಿಮ್ಮ ಮೇಲೆ ತನ್ನ'ಅನೆಗ್ರ ಹವನ್ನು ಪರಿಪೂರ್ಣಗೊಳಿಸಲಿಕ್ಕಾಗಿ,* 
ನಿಮಗೆ ಸನ್ಮಾರ್ಗವನ್ನು ತೋರಿಸಲಿಕ್ಕಾಗಿ* ಮತ್ತು ನಿಮಗೆ ಪ್ರಚಂಡ ಸಹಾಯವನ್ನು ನೀಡಲಿಕ್ಕಾಗಿ." 


1. ಹುದೈೆಬಿಯಾ ಸಂಧಾನದ ಬಳಿಕ ಈ ಸುವಾರ್ತೆ ಕೇಳಿದಾಗ ಈ ಸಂಧಾನವನ್ನು ವಿಜಯವೆಂದು ಹೇಳುವುದಾದರೂ ಹೇಗೆಂದು 
ಜನರು ವಿಸ್ಥಿತರಾಗಿದ್ದರು. ವಿಶ್ವಾಸದ ಹೆಸರಲ್ಲಿ ದೇವವಚನವನ್ನು ಸ್ವೀಕರಿಸುವ ವಿಷಯ ಬೇರೆ. ಆದರೆ ಹುದೈಬಿಯಾ ಒಪ್ಪಂದವು ಹೇಗೆ 
ವಿಜಯವೆನಿಸುವುದೆಂದು ಯಾರಿಗೂ ಅರ್ಥವಾಗುತ್ತಿರಲಿಲ್ಲ. ಈ ವಚನವನ್ನು ಆಲಿಸಿದ ಉಮರ್‌ರು(ರ) ಪ್ರವಾದಿಯವರೊಡನೆ ಇದೇನು 
ವಿಜಯವೇ? ಎಂದು ವಿಚಾರಿಸಿದರು. ಪ್ರವಾದಿವರ್ಯರು ಹೌದು ಎಂದರು. (ಇಬ್ನು ಜರೀರ್‌) ಮತ್ತೋರ್ವ ಸಹಾಬಿ ಬಂದು ಇದೇ 
ಪ್ರಶ್ನೆ ಕೇಳಿದಾಗ ಪ್ರವಾದಿ(ಸ) ಹೇಳಿದರು: ಮುಹಮ್ಮದ್‌ನ ಆತ್ಮವು ಯಾರ ಹಸ್ತದಲ್ಲಿದೆಯೋ ಆತನಾಣೆ! ನಿಶ್ಚಯವಾಗಿಯೂ ಇದು 
ವಿಜಯವೇ ಆಗಿದೆ. (ಮುಸ್ನದ್‌ ಅಹ್ಮದ್‌, ಅಬೂ ದಾವೂದ್‌) ಮದೀನಕ್ಕೆ ತಲುಪಿದ ಬಳಿಕ ಓರ್ವ ಸಹಾಬಿಯು ತನ್ನ ಮಿತ್ರರೊಡನೆ 
ಹೇಳಿದನು: ಇದೆಂಥ ವಿಜಯ, ನಮಗೆ ದೇವಭವನದ ಸಂದರ್ಶನವನ್ನು ತಡೆಯಲಾಯಿತು. ನಮ್ಮ ಬಲಿ ಒಂಟೆಗಳಿಗೂ ಮುಂದೆ 
ಹೋಗಲಾಗಲಿಲ್ಲ, ಪ್ರವಾದಿಯವರೂ ಹುದೈಬಿಯದಲ್ಲಿಯೇ ನಿಲ್ಲಬೇಕಾಯಿತು. ಈ ಒಪ್ಪಂದದಿಂದಾಗಿ ನಮ್ಮ ಇಬ್ಬರು ಮರ್ದಿತ 
ಸಹೋದರರನ್ನು- ಅಬೂ ಜಂದಲ್‌ ಮತ್ತು ಅಬೂ ಬಸೀರ್‌- ಮರ್ದಕರಿಗೆ ಒಪ್ಪಿಸಲಾಯಿತು. ಪ್ರವಾದಿವರ್ಯರಿಗೆ (ಸ) ಈ ಸುದ್ದಿ 
ತಲುಪಿದಾಗ ಅವರು ಹೇಳಿದರು: ಅದು ಬಹುದೊಡ್ಡ ತಪ್ಪು ಮಾತು. ವಾಸ್ತವದಲ್ಲಿಇದು ಮಹಾ ವಿಜಯವಾಗಿದೆ. ನೀವು ವಿಗ್ರಹಾರಾಧಕರ 
ಭವನದ ತನಕ ತಲುಪಿದಿರಿ. ಮುಂದಿನ ವರ್ಷ ಉಮ್ರಾ ಮಾಡಬಹುದೆಂದು ವಿನಂತಿಸಿ ಸದ್ಯ ಹಿಂತಿರುಗುವಂತೆ ನಿಮ್ಮನ್ನು ಒಪ್ಪಿಸಿದರು. 
ನಿಮ್ಮೊಡನೆ ಯುದ್ಧ ವಿರಾಮಕ್ಕೆ ಒಪ್ಪಿ ಸಂಧಾನಕ್ಕೆ ಸಿದ್ಧರಾದರು. ವಸ್ತುತಃ ನಿಮ್ಮ ಬಗ್ಗೆ ಅವರ ಮನದಲ್ಲಿರುವ ದ್ವೇಷ ನಿಮಗೆ ತಿಳಿದಿದೆ. 
ಇದು ಅಲ್ಲಾಹನು ನಿಮಗೆ ಅವರ ಮೇಲೆ ನೀಡಿರುವ ವಿಜಯವಾಗಿದೆ. ಉಹುದ್‌ ಯುದ್ಧದಂದು ನೀವು ಹಿಂದಿರುಗಿ ಓಡುತ್ತಿದ್ದಾಗ ನಾನು 
ಹಿಂದಿನಿಂದ ಕೂಗಿ ಕರೆಯುತ್ತಿದ್ದುದನ್ನು ಮರೆತು ಬಿಟ್ಟಿರಾ? ಅಹ್‌ರಖಾಬ್‌ ಯುದ್ಧವೇಳೆಯಲ್ಲಿವೈರಿಗಳು ನಾಲ್ದೆಸೆಗಳಿಂದ ನಿಮಗೆ ಮುತ್ತಿಗೆ 
ಹಾಕಿ ನೀವು ಹೆದರಿ ಕಂಗಾಲಾಗಿದ್ದ ಸಂದರ್ಭವನ್ನು ಮರೆತಿರಾ? (ಬೈಹಕಿ, ಉರ್ವತ್‌ ಬಿನ್‌ ರುಬೈರ್‌ರಿಂದ ವರದಿ) ಹಾಗಿದ್ದರೂ 
ವಾಸ್ತವದಲ್ಲಿ ಈ ಸಂಧಾನವು ಇಸ್ಲಾಮಿನ ವಿಜಯದ ಆರಂಭವೆಂದು ಜನಸಾಮಾನ್ಯರಿಗೂ ಗಣ್ಯರಿಗೂ ಮನವರಿಕೆಯಾಗಲು ಹೆಚ್ಚು ಕಾಲ 
ಬೇಕಾಗಲಿಲ್ಲ. ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌, ಜಾಬಿರ್‌ ಬಿನ್‌ ಅಬ್ದುಲ್ಲಾ ಮತ್ತು ಬರಾಆ್‌ ಬಿನ್‌ ಆಯುಬ್‌ ಎಂಬೀ ಮೂವರು 
ಸಾಮಾನ್ಯವಾಗಿ ಇದೇ ಅರ್ಥದಲ್ಲಿ ಹೀಗೆ ಉದ್ದರಿಸಿದ್ದಾರೆ. ಜನರು ಮಕ್ಕಾ ವಿಜಯವನ್ನು ವಿಜಯವೆಂದು ಹೇಳುತ್ತಾರೆ. ಆದರೆ ನಾವು 


ಕಾಂಡ - 26 


48, ಅಲ್‌ ಫತಹ್‌ 39 


ಹುದೈೆಬಿಯಾ ಒಪ್ಪಂದವನ್ನು ವಿಜಯವೆಂದು ಭಾವಿಸುತ್ತೇವೆ. (ಬುಖಾರಿ, ಮುಸ್ಲಿಮ್‌, ಮುಸ್ನದ್‌ ಅಹ್ಹದ್‌) 

2. ಈ ವಚನ ಅವತೀರ್ಣವಾದ ಹಿನ್ನೆಲೆಯನ್ನು ಗಮನಿಸಿದರೆ, ಇಲ್ಲಿ ಕ್ಷಮಿಸಲಾಗುವುದೆಂದು ಹೇಳಿದ ತಪ್ಪುಗಳು ಯಾವುದೆಂದು 
ವ್ಯಕ್ತವಾದೀತು. ಕಳೆದ 19 ವರ್ಷಗಳಲ್ಲಿ ಮುಸ್ಲಿಮರು ಪ್ರವಾದಿವರ್ಯರ(ಸ) ನಾಯಕತ್ವದಲ್ಲಿ ಇಸ್ಲಾಮಿನ ಯಶಸ್ಸು ಮತ್ತು ಉನ್ನತಿಗಾಗಿ 
ನಡೆಸುತ್ತಿದ್ದ ತ್ಯಾಗ ಪರಿಶ್ರಮಗಳಲ್ಲಿ ಸಂಭವಿಸಿರಬಹುದಾದ ತಪ್ಪುಗಳೇ ಅದರ ಉದ್ದೇಶವಾಗಿದೆ. ಈ ಲೋಪದೋಷಗಳು ಮಾನವನ 
ತಿಳುವಳಿಕೆಯಲ್ಲಿಲ್ಲ. ವಸ್ತುತಃ ಈ ತ್ಯಾಗಪರಿಶ್ರಮಗಳಲ್ಲಿ ಲೋಪದೋಷಗಳನ್ನು ಗುರುತಿಸಲು ಮಾನವ ಬುದ್ಧಿಯು ಅಸಮರ್ಥವಾಗಿದೆ. 
ಆದರೆ ಅಲ್ಲಾಹನ ದೃಷ್ಟಿಯಲ್ಲಿರುವ ಉನ್ನತ ಮಾನದಂಡದಂತೆ ಮುಸ್ಲಿಮರಿಗೆ ಇಷ್ಟೊಂದು ಕ್ಷಿಪ್ರವಾಗಿ ಅರಬ್‌ ಮುಶ್ರಿಕರ ವಿರುದ್ಧ 
ನಿರ್ಣಾಯಕ ವಿಜಯ ಲಭ್ಯವಾಗದಿರುವಂಥ ಕೆಲವು ಲೋಪದೋಷಗಳಿದ್ದವು. ಇಲ್ಲಿ ಅಲ್ಲಾಹನ ಮಾತಿನ ತಾತ್ಟರ್ಯ ಹೀಗಿದೆ: ಈ ಲೋಪ 
ದೋಷಗಳಿಂದಲೇ ನೀವು ಹೋರಾಡುತ್ತಿದ್ದರೆ ಅರೇಬಿಯ ನಿಮ್ಮ ಅಧೀನವಾಗಲು ಇನ್ನೂ ಸುದೀರ್ಫ ಕಾಲ ಬೇಕಾಗುತ್ತಿತ್ತು. ಆದರೆ ನಾವು 
ನಿಮ್ಮ ಆ ಎಲ್ಲ ಕುಂದು ಕೊರತೆ ದೌರ್ಬಲ್ಯಗಳನ್ನು ಕ್ಷಮಿಸಿ ನಮ್ಮ ಅನುಗ್ರಹದಿಂದ ಅವುಗಳನ್ನು ನಿವಾರಿಸಿ ಹುದೈಬಿಯದಲ್ಲಿ ನಿಮಗೆ 
ವಿಜಯ ಮತ್ತು ವಿಮೋಚನೆಯ ದ್ವಾರವನ್ನು ತೆರೆದೆವು. ಸಾಮಾನ್ಯ ಸ್ಥಿತಿಯಲ್ಲಿ ಕೇವಲ ನಿಮ್ಮ ಪ್ರಯತ್ನದಿಂದ ಆ ಸೌಭಾಗ್ಯವನ್ನು ಗಳಿಸಲು 
ಸಾಧ್ಯವಾಗುತ್ತಿರಲಿಲ್ಲ. ಇಲ್ಲಿ ಇನ್ನೊಂದು ವಿಷಯ ಗಮನಾರ್ಹವಾಗಿದೆ. 

ನಿರ್ದಿಷ್ಟ ಧ್ಯೇಯ ಸಾಧನೆಗಾಗಿ ಒಂದು ಸಂಘಟನೆಯು ಶ್ರಮಿಸುತ್ತಿರುವಾಗ ಅದರ ಲೋಪದೋಷಗಳ ಕುರಿತು ಸಂಘಟನೆಯ 
ನಾಯಕ ಅಥವಾ ಮಾರ್ಗದರ್ಶಕನನ್ನೇ ಅಭಿಸಂಬೋಧಿಸಲಾಗುತ್ತದೆ. ಆ ತಪ್ಪುಗಳು ಮುಖಂಡನ ಸ್ವಂತ ತಪ್ಪುಗಳೆಂದು ಇದರರ್ಥವಲ್ಲ 
ವಸ್ತುತಃ ಅದು ಇಡೀ ಸಂಘಟನೆಯ ಸಾಮೂಹಿಕ ಪರಿಶ್ರಮದಲ್ಲಿ ಸಂಭವಿಸಿದ ಲೋಪಗಳಾಗಿರುತ್ತವೆ. ಆದರೂ ನಾಯಕನನ್ನು ಅಭಿಸಂಬೋಧಿಸಿ 
ನಿನ್ನ ಪ್ರಯತ್ನಗಳಲ್ಲಿ ಈ ದೋಷಗಳಿವೆಯೆಂದು ಹೇಳಲಾಗುತ್ತದೆ. ಇಲ್ಲಿ ಪ್ರವಾದಿವರ್ಯರನ್ನು ಬೆಟ್ಟು ಮಾಡಿ ನಿಮ್ಮ ಎಲ್ಲ ಹಿಂದಿನ ಮತ್ತು 
ಮುಂದಿನ ಪಾಪಗಳನ್ನು ಕೃಮಿಸಲಾಗಿದೆಯೆಂದು ಹೇಳಿದೆ. ಈ ಸಾಮಾನ್ಯ ಪದಗಳಲ್ಲಿ, ಪ್ರವಾದಿಯವರ ಎಲ್ಲ ಪ್ರಮಾದಗಳನ್ನು (ಅವರ 
ಉನ್ನತ ಸ್ಥಾನದ ದೃಷ್ಟಿಯಿಂದ ಮಾತ್ರ ಪ್ರಮಾದವೆನಿಸಿದ್ದವು) ಕ್ಷಮಿಸಿದನು ಎಂಬ ಅರ್ಥವೂ ಇದೆ. ಆದ್ದರಿಂದಲೇ ಪ್ರವಾದಿವರ್ಯರು(ಸ) 
ಆರಾಧನಾ ಕರ್ಮಗಳಲ್ಲಿ ವಿಶೇಷ ಕಷ್ಟಪಡುತ್ತಿರುವುದನ್ನು ನೋಡಿ ಸಹಾಬಿಗಳು ಅವರೊಡನೆ, ತಮ್ಮ ಹಿಂದಿನ ಮತ್ತು ಮುಂದಿನ ಎಲ್ಲ 
ಪಾಪಗಳೂ ಶ್ಚಮಿಸಲ್ಪಟ್ಟಿರುವಾಗ ನೀವು ನಿಮ್ಮ ದೇಹವನ್ನು ಹೀಗೇಕೆ ದಂಡಿಸುತ್ತಿರುವಿರೆಂದು ಕೇಳಿದರು. ಆಗ ಪ್ರವಾದಿವರ್ಯರು 
ನಾನೋರ್ವ ಕೃತಜ್ಞ ದಾಸನಾಗಬೇಡವೇ? ಎಂದು ಉತ್ತರಿಸುತ್ತಿದ್ದರು. (ಅಹ್ನದ್‌, ಬುಖಾರಿ, ಮುಸ್ಲಿಮ್‌, ಅಬೂ ದಾವೂದ್‌) 

3. ಅನುಗ್ರಹಗಳ ಪರಿಪೂರ್ಣತೆಯೆಂದರೆ ಮುಸ್ಲಿಮರು ತಮ್ಮ ದೇಶದಲ್ಲಿ ಎಲ್ಲ ರೀತಿಯ ಭಯ, ಪ್ರತಿಭಟನೆ ಮತ್ತು ಬಾಹ್ಯ 
ಹಸ್ತಕ್ಷೇಪಗಳಿಂದ ಮುಕ್ತರಾಗಿ, ಇಸ್ಲಾಮೀ ಸಂಸ್ಕೃತಿ, ನಾಗರಿಕತೆ ಮತ್ತು ಇಸ್ಲಾಮೀ ಕಾನೂನು ಹಾಗೂ ಆದೇಶಗಳಂತೆ ಜೀವನ ಸಾಗಿಸುವ 
ಅವಕಾಶ. ಹಾಗೆಯೇ ಅವರಿಗೆ ಭೂಮಿಯಲ್ಲಿ ಅಲ್ಲಾಹನ ವಚನವನ್ನು ಉನ್ನತಗೊಳಿಸುವ ಶಕ್ತಿ ಲಭ್ಯವಾಗುವುದು. ವಿಶ್ವಾಸಿಗಳಿಗೆ ಸತ್ಯನಿಷೇಧ 
ಮತ್ತು ಕಾಪಟ್ಯಗಳು (ಕುಫ್ರ್‌ -ಫಿಸ್ಕ್‌) ಅತಿದೊಡ್ಡ ವಿಪತ್ತುಗಳಾಗಿವೆ. ಅದನ್ನು ಕುರ್‌ಆನ್‌ ಕ್ಷೋಭೆ (ಫಿತ್ನ) ಎಂದು ಕರೆದಿದೆ. ಆ ಕ್ಷೋಭೆಯಿಂದ 
ಮುಕ್ತಗೊಳಿಸಿ ಅಲ್ಲಾಹನ ಧರ್ಮವು ಸಮಗ್ರವಾಗಿ ಜಾರಿಯಲ್ಲಿರುವ ದಾರುಲ್‌ ಇಸ್ಲಾಮ್‌ (ಇಸ್ಲಾಮೀ ರಾಷ್ಟ್ರ ಅವರಿಗೆ ದೊರೆತು 
ಅದರೊಂದಿಗೆ ಅಲ್ಲಾಹನ ಈ ಭೂಮಿಯಲ್ಲಿ ಸತ್ಯನಿಷೇಧ ಮತ್ತು ಪಾಪದ ಸ್ಥಾನದಲ್ಲಿ ವಿಶ್ವಾಸ ಮತ್ತು ಭಕ್ತಿಯನ್ನು ಪ್ರಚಾರಗೊಳಿಸುವ 
ಸಾಧನಾನುಕೂಲತೆಗಳು ಲಭ್ಯವಾದವು. ಇವು ಅವರ ಮೇಲೆ ಅಲ್ಲಾಹನ ಪರಿಪೂರ್ಣತೆಯಾಗಿದೆ. ಈ ಅನುಗ್ರಹವು ವಾಸ್ತವದಲ್ಲಿ ಪ್ರವಾದಿ 
ಯವರ(ಸ) ಮೂಲಕವೇ ಅವರಿಗೆ ಪ್ರಾಪ್ತವಾಗಿತ್ತು. ಆದ್ದರಿಂದಲೇ ಅಲ್ಲಾಹನು ಪ್ರವಾದಿಯವರನ್ನು ಅಭಿಸಂಬೋಧಿಸಿ ನಾವು ನಿಮ್ಮ ಮೇಲೆ 
ನಮ್ಮ ಅನುಗ್ರಹಗಳನ್ನು ಪರಿಪೂರ್ಣಗೊಳಿಸ ಬಯಸಿದೆವು. ಅದಕ್ಕಾಗಿ ಈ ವಿಜಯವನ್ನು ನಾವು ನಿಮಗೆ ನೀಡಿದೆವು ಎಂದು ಹೇಳಿದನು. 

4. ಇಲ್ಲಿಪ್ರವಾದಿವರ್ಯರಿಗೆ ಸನ್ಮಾರ್ಗ ತೋರಿಸುವುದೆಂದರೆ, ವಿಜಯ ಮತ್ತು ಯಶಸ್ಸಿನ ಮಾರ್ಗವನ್ನು ತೋರಿಸುವುದೆಂದರ್ಥ. 
ಇನ್ನೊಂದರ್ಥದಲ್ಲಿ ಹುದ್ಧೆಬಿಯಾದಲ್ಲಿ ಈ ಸಂಧಾನ ಮಾಡುವ ಮೂಲಕ ಅಲ್ಲಾಹನು ಅವರಿಗೆ ಎಲ್ಲ ಇಸ್ಲಾಮ್‌ ವಿರೋಧಿ ಶಕ್ತಿಗಳನ್ನು 
ಸೋಲಿಸುವ ದಾರಿಯನ್ನು ಸುಗಮಗೊಳಿಸಿ ಅದರ ಉಪಾಯಗಳನ್ನು ತಿಳಿಸಿದನು. 

" 5. ಇದನ್ನು ನಮಗೆ ಅನುಪಮ ಸಹಾಯ ಒದಗಿಸಲಿಕ್ಕಾಗಿ ಎಂದೂ ಅನುವಾದಿಸಬಹುದು. ಮೂಲದಲ್ಲಿ 15 J ಖೆ "ನಸ್ರನ್‌ 
ಅಮೀರು' ಎಂಬ ಪದಗಳಿವೆ. ಅದಕ್ಕೆ ಪ್ರಚಂಡ, ಅಜೇಯ, ಅಪ್ರತಿಮ, ಅಪೂರ್ವ ಎಂಬಿತ್ಯಾದಿ ಅರ್ಥಗಳಿವೆ. ಒಂದನೆಯ ಅರ್ಥದಂತೆ 
ಈ ವಚನದ ತಾತ್ಸರ್ಯ ಹೀಗಿದೆ: ಹುದ್ಯಬಿಯಾ ಸಂಧಾನದಿಂದ ಅಲ್ಲಾಹನು ನಿಮ್ಮ ವೈರಿಗಳನ್ನು ಶಕ್ತಿಗುಂದಿಸಿ ನಿಮಗೆ ನೆರವಾದನು. 
ಎರಡನೆಯ ಅರ್ಥದಂತೆ ತಾತ್ಸರ್ಯ ಹೀಗಿದೆ: ಅಲ್ಲಾಹನು ಯಾರಿಗೂ ನೀಡಿಲ್ಲದಂಥ ಅನುಪಮ ಮತ್ತು ಅಪೂರ್ವ ಸಹಾಯ ರೀತಿಯನ್ನು 
ಜನರ ದೃಷ್ಟಿಯಲ್ಲಿ ಕೇವಲ ಸಂಧಾನ ಪತ್ರ - ಅದು ಕೂಡಾ ಒತ್ತಡದಿಂದ ರಚಿಸಿದಂಥ ಸಂಧಾನ ಪತ್ರವನ್ನು ನಿರ್ಣಾಯಕ ವಿಜಯವಾಗಿ 
ಮಾಡಲಿಕ್ಕಾಗಿ ಅಂಗೀಕರಿಸಿದನು., 


ಕಾಂಡ - 26 


40 ತಪ್ಪೀಮುಲ್‌ ಕುರ್‌ಆನ್‌ 


ಪ 


LEER EI LY, A 42 
ESE ಟ್ರ ಓಲ ed 83 C3 ia 0 
$, 3 29%» STAD PVE AT ಎ೨೭] [yA 

qs el SSO 695೫೦8೫೪೫5 gH) 

PIM 2೨,” ನನವ 23 02  ್ವ ಲ LT 

ಟು ೮ ಬಹು HE USS HN SN 
(4-7) ಅವನೇ, ಸತ್ಯವಿಶ್ಚಾಸಿಗಳ ಹೃದಯಗಳಲ್ಲಿ ಪ್ರಶಾಂತತೆಯನ್ನು ಇಳಿಸಿದವನು.* ಅವರು ತಮ್ಮ ವಿಶ್ವಾಸದ 
ಮೇಲೆ ವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವಂತಾಗಲಿಕ್ಕಾಗಿ.” ಭೂಮಿ ಆಕಾಶಗಳ ಸಕಲ ಸೇನೆಗಳೂ ಅಲ್ಲಾಹನ ನಿಯಂತ್ರಣದಲ್ಲಿವೆ 


6. ಅರಬಿಯಲ್ಲಿ ಶಾಂತಿ, ನೆಮ್ಮದಿ ಮತ್ತು ಮನೋಸ್ಟೈರ್ಯಗಳಿಗೆ ಒಆ, (ಸಕೀನತ್‌) ಎನ್ನಲಾಗುತ್ತದೆ. ಅಲ್ಲಾಹನು ಅದನ್ನು 
ವಿಶ್ವಾಸಿಗಳ ಮನದಲ್ಲಿಮೂಡಿಸಿರುವುದನ್ನು ಹುದೈಬಿಯಾದಲ್ಲಿ ಇಸ್ಲಾಮ್‌ ಮತ್ತು ಮುಸ್ಲಿಮರಿಗೆ ದೊರೆತ ವಿಜಯದ ಪ್ರಧಾನ ಕಾರಣವೆಂದು 
ಹೇಳಲಾಗಿದೆ. ಅಂದಿನ ಪರಿಸ್ಥಿತಿಯ ಬಗ್ಗೆ ಸ್ವಲ್ಪ ಆಲೋಚಿಸಿದರೆ ಅಂದು ಮುಸ್ಲಿಮರಿಗೆ, ಯಾವ ರೀತಿಯ ಮನಃಶಾಂತಿ ಲಭಿಸಿತ್ತು, ಅದು 
ವಿಜಯಕ್ಕೆ ಹೇಗೆ ಕಾರಣವಾಯಿತೆಂದು ಚೆನ್ನಾಗಿ ಗ್ರಹಿಸಬಹುದು. ಪ್ರವಾದಿಯವರು(ಸ) ಉಮ್ರಾಕ್ಕಾಗಿ ಮಕ್ಕಾಕ್ಕೆ ಹೊರಡುವ ವಿಷಯವನ್ನು 
ತಿಳಿಸಿದಾಗ ಒಂದು ವೇಳೆ ಮುಸ್ಲಿಮರು ಭಯಗ್ರಸ್ತರಾಗಿ, ಕಪಟ ವಿಶ್ವಾಸಿಗಳಂತೆ ಇದು ನಿಜವಾಗಿಯೂ ಮರಣದ ಬಾಯಿಗೆ ಹೋಗುವುದೆಂದು 
ಭಾವಿಸಿದ್ದರೆ, ಅಥವಾದಾರಿಯಲ್ಲಿಕುರೈಶರು ಯುದ್ಧಕ್ಕೆ ಸಜ್ಜಾಗಿರುವರೆಂಬ ಸುದ್ದಿ ದೊರೆತಾಗ ಯಾವುದೇ ಯುದ್ಧೋಪಕರಣಗಳಿಲ್ಲದೆ ನಾವು 
ವೈರಿಗಳನ್ನು ಹೇಗೆ ಎದುರಿಸುವುದೆಂದು ಹೆದರಿ ಪಲಾಯನ ಮಾಡಬೇಕೆಂದು ತೋಚಿದ್ದರೆ, ಹುದ್ಳೆಬಿಯಾದಲ್ಲಿ ಸಂಭವಿಸಿದ ಪರಿಣಾಮವು 
ಅದಕ್ಕಿಂತ ಭಿನ್ನವಾಗಿರುತ್ತಿತ್ತು. ಅನಂತರ, ಸತ್ಯ ನಿಷೇಧಕರು ಮುಸ್ಲಿಮರನ್ನು ಮುಂದೆ ಹೋಗದಂತೆ ತಡೆದು ಪದೇಪದೇ ದಾಳಿ ನಡೆಸಿ 
ಮುಸ್ಲಿಮರನ್ನು ಕೆರಳಿಸಲು ಪ್ರಯತ್ನಿಸಿದಾಗ, ಉಸ್ಟಾನ್‌ರ(ರ) ಹತ್ಯೆಯ ಸುದ್ದಿ ಬಂದಾಗ, ಅಬೂ ಜಂದಲ್‌ ಮರ್ದಿತನಾಗಿ ಮುಸ್ಲಿಮರ 
ಮುಂದೆ ಬಂದು ನಿಂತಾಗ ಮುಸ್ಲಿಮರು ತಾಳ್ಕೆಗೆಟ್ಟು ಪ್ರವಾದಿಯವರು ಸ್ಥಾಪಿಸಿದ್ದ ಶಿಸ್ತು ಮತ್ತು ನಿಯಮಗಳನ್ನು ಉಲ್ಲಂಘಿಸುತ್ತಿದ್ದರೆ 
ಹುದ್ಳೆಬಿಯಾದ ಪ್ರಚಂಡ ವಿಜಯವು ಹೀನಾಯ ಸೋಲಾಗಿ ಬದಲಾಗುತ್ತಿತ್ತು. ಇಂಥ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಅವರು ಪ್ರವಾದಿವರ್ಯರ(ಸ) 
ಮಾರ್ಗದರ್ಶನ ಮತ್ತು ಸತ್ಯಧರ್ಮದ ವಿಶ್ವಾಸದಲ್ಲಿ ಸುದೃಢವಾಗಿ ನಿಂತು, ಅವರಲ್ಲಿ ತಮ್ಮ ಕಾರ್ಯಭಾರವು ಸಂಪೂರ್ಣ ಸತ್ಯವೆಂಬ 
ಆತ್ಮಸಂತೃಪ್ತಿ ಮೂಡಿ ಅದರ ಆಧಾರದಲ್ಲಿ ಅಲ್ಲಾಹನ ಮಾರ್ಗದಲ್ಲಿ ದೃಢ ನಿಶ್ಚಯದಿಂದ ಎಲ್ಲ ರೀತಿಯ ತ್ಯಾಗ ಪರಿಶ್ರಮಗಳಿಗೆ ಸನ್ನದ್ಧ 
ರಾಗಿರುವುದಕ್ಕೆ ಕೇವಲ ಅನುಗ್ರಹವೇ ಪ್ರೇರಕವಾಗಿತ್ತು. ಆದ್ದರಿಂದಲೇ ಅವರು ಆ ಸಂದರ್ಭಗಳಲ್ಲಿ ಉದ್ವಿಗ್ನತೆ, ಭೀತಿ, ದಿಗ್ಭ್ರಾಂತಿ, ನಿರಾಶೆ 
ಇತ್ಯಾದಿ ಎಲ್ಲ ದೌರ್ಬಲ್ಯಗಳಿಂದ ಮುಕ್ತರಾಗಿದ್ದರು. ಅದರಿಂದಾಗಿಯೇ ಅವರ ಪಾಳೆಯದಲ್ಲಿ ಶಿಸ್ತು ಮತ್ತು ಆತ್ಮನಿಯಂತ್ರಣ ಅಬಾಧಿತ 
ವಾಯಿತು. ಹಾಗೆಯೇ ಸಂಧಾನದ ಶರ್ತಗಳು ಅತಿಕಹಿಯಾಗಿದ್ದರೂ ಅವರು ಪ್ರವಾದಿಯವರ(ಸ) ತೀರ್ಮಾನವನ್ನು ಅಂಗೀಕರಿಸಿದ್ದರು. 
ಇದೇ ಅಲ್ಲಾಹನು ವಿಶ್ವಾಸಿಗಳ ಮನದಲ್ಲಿ ಮೂಡಿಸಿರುವ ಶಾಂತಿ. ಇದುವೇ ಉಮ್ರಾಕ್ಕೆ ಹೊರಡುವ ಅಪಾಯಕಾರೀ ಹೆಜ್ಜೆಯು ಒಂದು 
ಮಹಾ ವಿಜಯಕ್ಕೆ ಕಾರಣವಾಯಿತು. 

7. ವಸ್ತುತಃ ಒಂದು ವಿಶ್ವಾಸವು ಅವರಿಗೆ ಈ ಕಾರ್ಯಾಚರಣೆಗಿಂತ ಮುಂಜೆಯೇ ಲಭ್ಯವಾಗಿತ್ತು. ಈ ಕಾರ್ಯಾಚರಣೆಯಲ್ಲಿ 
ಅವರು ಎದುರಿಸಿದ ಕಠಿಣ ಪರೀಕ್ಷೆಗಳಲ್ಲಿ ಅವರು ತೋರಿದ ನಿಷ್ಠಳಂಕತೆ, ಭಕ್ತಿ ಮತ್ತು ಅನುಸರಣಾ ಪ್ರಜ್ಞೆಯಿಂದ ಅವರಿಗೆ ಹೆಚ್ಚಿನ ವಿಶ್ವಾಸ 
ಲಭಿಸಿತು. ಈ ವಚನವು ವಿಶ್ವಾಸವು ಕೇವಲ ಒಂದು ನಿಶ್ಚಲ ಮತ್ತು ಜಡ ವಸ್ತುವಲ್ಲ, ಅದು ವೃದ್ಧಿ ಮತ್ತು ಕ್ಷಯ ಹೊಂದುವ ಪ್ರಕ್ರಿಯೆಯೆಂದು 
ಸೂಚಿಸುವ ವಚನಗಳಲ್ಲಿ ಸೇರಿದೆ. ಇಸ್ಲಾಮ್‌ ಸ್ವೀಕರಿಸಿದ ಬಳಿಕ ವಿಶ್ವಾಸಿಯು ಮರಣದ ತನಕ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ 
ಎದುರಿಸಬೇಕಾದ ನಾನಾ ರೀತಿಯ ಪರೀಕ್ಷೆಗಳಲ್ಲಿ ಅವನು ಕೆಲವು ನಿರ್ಣಾಯಕ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ. ಅಲ್ಲಾಹನ ಧರ್ಮದ 
ಅನುಸರಣೆಗಾಗಿ ತನ್ನ ಪ್ರಾಣ, ಸೊತ್ತು- ವಿತ್ತ, ಶಕ್ತಿ -ಸಾಮರ್ಥ್ಯ, ಆಶೆ -ಅಭಿಲಾಷೆ, ಸಮಯ, ಸುಖ ಸೌಲಭ್ಯಗಳ ತ್ಯಾಗಕ್ಕೆ ಸಿದ್ಧನಿರುವನೋ 
ಇಲ್ಲವೋ? ಇಂಥ ಪರೀಕ್ಷಾ ಹಂತಗಳಲ್ಲಿ ಅವನು ತ್ಯಾಗದ ಮಾರ್ಗವನ್ನು ಅಂಗೀಕರಿಸಿದರೆ ಅವನ ವಿಶ್ವಾಸದ ವೃದ್ಧಿ ಮತ್ತು ವಿಕಾಸದ ಸೌಭಾಗ್ಯ 
ದೊರೆಯುತ್ತದೆ. ಅದಕ್ಕೆ ವ್ಯತಿರಿಕ್ತವಾಗಿ ತ್ಯಾಗದ ಮಾರ್ಗದಿಂದ ಹಿಂಜರಿದರೆ, ಅವನ ವಿಶ್ವಾಸವು ಹೆಪ್ಪುಗಟ್ಟುತ್ತದೆ. ಎಲ್ಲಿಯವರೆಗೆಂದರೆ 
ಇಸ್ಲಾಮಿನಲ್ಲಿ ಪ್ರವೇಶಿಸುವಾಗ ಆತನಲ್ಲಿ ಆರಂಭದಲ್ಲಿದ್ದ ವಿಶ್ವಾಸದ ಬಂಡವಾಳವೂ ಅಪಾಯಕ್ಕೀಡಾಗುವ ಸಂದರ್ಭ ಬರುತ್ತದೆ. (ಹೆಚ್ಚಿನ 
ವಿವರಣೆಗಾಗಿ ನೋಡಿರಿ: ತಪ್ಲೀಮುಲ್‌ ಕುರ್‌ಆನ್‌, ಸಂಪುಟ:2, ಅಲ್‌ ಅಂಫಾಲ್‌, ಟಿಪ್ಪಣಿ:6, ಸಂಪುಟ:4, ಅಹ್‌ರಾಬ್‌:ಟಿಪ್ಪಣಿ:38) 


ಕಾಂಡ - 26 


48. ಅಲ್‌ ಫತಹ್‌ 41 


73 ಡಿ ES NG ಡೆ AP 
MS 3 pS ಯಯ CALS OEE 1533 4s 
Re 


WE ಭಗ ನಿನನ 351 ಕಿತ ಹ ಖು 3 
ಹ್‌ & HL Ok ಬಾವಿ ಹೊ ಮ; ds ಡೆ oi 


ಮತ್ತು ಅವನು ಸರ್ವಜ್ಞನೂ ಯುಕ್ತಿವಂತನೂ ಆಗಿರುತ್ತಾನೆ." ಸತ್ಯವಿಶ್ವಾಸಿ ಪುರುಷರನ್ನು ಮತ್ತು ಸ್ವೀಯರನ್ನು' ತಳ 
ಭಾಗದಲ್ಲಿ ಕಾಲುವೆಗಳು ಸದಾ ಹರಿಯುತ್ತಿರುವಂತಹ ಸ್ವರ್ಗೊದ್ಯಾನಗಳಲ್ಲಿ ಪ್ರವೇಶಗೊಳಿಸಲಿಕ್ಕಾಗಿ ಮತ್ತು ಅವರ 
ದೋಷಗಳನ್ನು ಅವರಿಂದ ದೂರಗೊಳಿಸಲಿಕ್ಕಾಗಿ (ಅವನು ಹೀಗೆ ಮಾಡಿರುವನು)” ಅಲ್ಲಾಹನ ಬಳಿ ಇದು ಮಹಾ 
ವಿಜಯವಾಗಿದೆ ಮತ್ತು ಅವನು, ಅಲ್ಲಾಹನ ಕುರಿತು ಕೆಟ್ಟ ಭಾವನೆಗಳನ್ನಿಟ್ಟುಕೊಂಡಿದ್ದ ಕಪಟವಿಶ್ವಾಸಿ ಸ್ಟ್ರೀ ಪುರುಷರನ್ನೂ 
ಬಹುದೇವಾರಾಧಕ ಸ್ವೀಪುರುಷರನ್ನೂ ಶಿಕ್ಷಿಸಲಿಕ್ಕಾಗಿ (ಹೀಗೆ ಮಾಡಿರುವನು). ಅವರು ತಾವಾಗಿಯೇ ಕೆಡುಕಿನ 
ಸುಳಿಗೆ ಸಿಲುಕಿಕೊಂಡರು.' ಅವರ ಮೇಲೆ ಅಲ್ಲಾಹನ ಕ್ರೋಧವೆರಗಿತು, ಅವನು ಅವರನ್ನು ಶಪಿಸಿದನು ಮತ್ತು 


8. ತಾತ್ಸರ್ಯ ಹೀಗಿದೆ: ಸತ್ಯನಿಷೇಧಕರನ್ನು ಯಾವಾಗ ಬೇಕಾದರೂ ನುಚ್ಚುನೂರುಗೊಳಿಸುವ ಸೇನೆಯು ಅಲ್ಲಾಹನಲ್ಲಿದೆ. ಆದರೆ 
ಅವನು ಸುಜ್ಞಾನ ಮತ್ತು ಯುಕ್ತಿಬದ್ಧವಾಗಿ ಸತ್ಯನಿಷೇಧಕರ ವಿರುದ್ಧ ಸಂಘರ್ಷ ಮತ್ತು ತ್ಯಾಗ ಪರಿಶ್ರಮಗಳನ್ನು ನಡೆಸಿ, ದೇವಧರ್ಮವನ್ನು 
ಉನ್ನತಗೊಳಿಸುವ ಹೊಣೆಗಾರಿಕೆಯನ್ನು ವಿಶ್ವಾಸಿಗಳಿಗೆ ನೀಡಿದ್ದಾನೆ. ಅದ್ದರಿಂದಲೇ ಮುಂದಿನ ವಚನದಲ್ಲಿ ತಿಳಿಸಿರುವಂತೆ ಅವರ ಉನ್ನತಿ 
ಮತ್ತು ಪರಲೋಕ ವಿಜಯದ ಬಾಗಿಲು ತೆರೆಯುತ್ತದೆ. 

9, ಸಾಮಾನ್ಯವಾಗಿ ಕುರ್‌ಆನಿನಲ್ಲಿ ವಿಶ್ವಾಸಿಗಳ ಪ್ರತಿಫಲವನ್ನು ಸಮಗ್ರವಾಗಿ ಹೇಳಲಾಗುತ್ತಿದೆ. ಸ್ತ್ರೀಯರು ಮತ್ತು ಪುರುಷರಿಗೆ 
ಸಿಗುವ ಪ್ರತಿಫಲವನ್ನು ಪ್ರತ್ಯೇಕವಾಗಿ ಹೇಳುವುದಿಲ್ಲ. ಆದರೆ ಇಲ್ಲಿ ಒಟ್ಟಾಗಿ ಪ್ರಸ್ತಾಪಿಸಿರುವುದರಿಂದ ಈ ಸತ್ಸಲವು ಕೇವಲ ಪುರುಷರಿಗೆ 
ಸೀಮಿತವೇ ಎಂಬ ಪ್ರಶ್ನೆ ಉದ್ಭವಿಸಬಹುದು. ಆದ್ದರಿಂದಲೇ ಅಲ್ಲಾಹನು ಇಲ್ಲಿ ಸ್ತ್ರೀಯರಿಗೂ ಈ ಪ್ರತಿಫಲದಲ್ಲಿ ಪುರುಷ ವಿಶ್ವಾಸಿಗಳಿಗೆ 
ಸಮಾನವಾದ ಪಾಲಿದೆಯೆಂದು ಹೇಳಿದ್ದಾನೆ. ಅದರ ಕಾರಣವನ್ನು ಸ್ಪಷ್ಟಪಡಿಸಲಾಗಿದೆ. ದೇವಭಕ್ಕೆಯರಾದ ಸ್ತ್ರೀಯರು ತಮ್ಮ ಪತಿ, ಪುತ್ರ, 
ಸಹೋದರ ಮತ್ತು ಪಿತರನ್ನು ಈ ಅಪಾಯಕಾರೀ ಯಾತ್ರೆಯಿಂದ ತಡೆಯಲಿಲ್ಲ ಅತ್ತು ಗೋಗರೆದು ಅವರನ್ನು ನಿರುತ್ತೇಜಿಸಲಿಲ್ಲ. ಬದಲಾಗಿ 
ತಮ್ಮ ಪುರುಷರಿಗೆ ಸ್ಫೂರ್ತಿ ಮತ್ತು ಆತ್ಮಸ್ಥೈರ್ಯವನ್ನು ನೀಡಿದರು. ತಮ್ಮ ಪುರುಷರ ಆಸಾನ್ನಿಧ್ಯದಲ್ಲಿ ಅವರ ಮನೆ, ಸಂಪತ್ತು, ಸಂತಾನ 
ಮತ್ತು ಅಭಿಮಾನವನ್ನು ಸಂರಕ್ಷಿಸುವ ಪಾತ್ರ ವಹಿಸಿ, 1400 ಸಹಾಬಿಗಳು ಒಮ್ಮೆಲೆ ಹೊರಟು ಹೋಗಿರುವುದರಿಂದ ಪರಿಸರದ ಸತ್ಯನಿಷೇಧಕರು 
ಮತ್ತು ಕಪಟ ವಿಶ್ವಾಸಿಗಳು ನಗರವನ್ನು ಆಕ್ರಮಿಸಬಹುದೆಂಬ ಚಿಂತೆಯಿಂದ ಆ ಸ್ತ್ರೀಯರು ಅವರನ್ನು ಮುಕ್ತಗೊಳಿಸಿದರು. ಆದ್ದರಿಂದಲೇ 
ಅವರು ಖಂಡಿತವಾಗಿಯೂ ಮನೆಯಲ್ಲಿ ಕುಳಿತಿರುತ್ತಾ, ಜಿಹಾದ್‌ನ ಪ್ರತಿಫಲದಲ್ಲಿ ಪುರುಷರ ಸಮಾನ ಪಾಲಿಗೆ ಅರ್ಹರಾದರು. 

10. ಅವರಲ್ಲಿ ಮಾನವೀಯ ದೌರ್ಬಲ್ಯಗಳಿಂದ ಸಂಭವಿಸಿರಬಹುದಾದ ತಪ್ಪುಗಳನ್ನು ಕ್ಷಮಿಸಿ, ಸ್ವರ್ಗ ಪ್ರವೇಶಿಸುವುದಕ್ಕಿಂತ ಮುಂಚೆ 
ಅವರನ್ನು ಸಂಪೂರ್ಣ ಪಾಪಮುಕ್ತಗೊಳಿಸಿ, ನಿರ್ಲಜ್ಜಿತರಾಗಿ ಪ್ರವೇಶಿಸುವಂತೆ ಕಳಂಕರಹಿತಗೊಳಿಸಲಾಗುವುದು. 

11. ಮುಂದಿನ 12ನೆಯ ವಚನದಲ್ಲಿ ತಿಳಿಸಿರುವಂತೆ ಪ್ರವಾದಿ(ಸ) ಮತ್ತು ಅನುಯಾಯಿಗಳು ಈ ಯಾತ್ರೆಯಿಂದ ಮರಳಿ 
ಬರಲಾರರೆಂದು ಮದೀನದ ಪರಿಸರದಲ್ಲಿದ್ದ ಕಪಟ ವಿಶ್ವಾಸಿಗಳು, ಅಂದಾಜಿಸಿದ್ದರು. ಮಕ್ಕಾದ ಬಹುದೇವಾರಾಧಕರು.ಮತ್ತು ಅವರ 
ಸಂಗಾತಿಗಳಾದ ಸತ್ಯನಿಷೇಧಕರು, ನಾವು ಪ್ರವಾದಿವರ್ಯರನ್ನು ಉಮ್ರಾದಿಂದ ತಡೆದು, ಅವರನ್ನು ದಮನಿಸಿ ಯಶಸ್ವಿಯಾಗಬಹುದೆಂದು 
ಭಾವಿಸಿದ್ದರು. ಉಭಯ ವಿಭಾಗಗಳ ಈ ಭಾವನೆಗಳಿಗೆ ಅಲ್ಲಾಹನು ಅವನ ಪ್ರವಾದಿಗೆ ನೆರವಾಗಲಾರನು ಮತ್ತು ಸತ್ಯಾಸತ್ಯಗಳ ಘರ್ಷಣೆಯಲ್ಲಿ 
ಅವನು ಸತ್ಯವನ್ನು ಸೋಲಿನ ಬಾಯಿಗೆ ದೂಡಬಹುದೆಂಬ ಅವರ ತಪ್ಪು ತಿಳುವಳಿಕೆಯೇ ಕಾರಣವಾಗಿತ್ತು. 

. 12. ಅರ್ಥಾತ್‌ ಅವರು ತಪ್ಪಿಸ ಬಯಸಿದ್ದ ಪರಿಣಾಮ ಹಾಗೂ ಅವರು ಪಾರಾಗಲಿಕ್ಕಾಗಿ ರೂಪಿಸಿದ್ದ ತಂತ್ರಗಳ ಆ ವಿಪತ್ತಿನ 
ವಲಯದಲ್ಲಿ ಅವರು ಸಿಲುಕಿ ಬಿಟ್ಟಿದ್ದಾರೆ. ಅವರು ರೂಪಿಸಿದ ತಂತ್ರಗಳು ಮತ್ತು ಅವರು ತಪ್ಪಿಸ ಬಯಸಿದ್ದ ಪರಿಣಾಮವನ್ನು ಅವರಿಗೆ 
ನಿಕಟಗೊಳಿಸುವುದಕ್ಕೆ ಕಾರಣವಾಯಿತು. 


ಕಾಂಡ - 26 


42 ತಪ್ಪೀಮುಲ್‌ ಕುರ್‌ಆನ್‌ 


PETE TSTETATANLA 334 13 (ಬ, ಛ. 3ನ ಚಟ ಜ್‌ ಎವಿ 
OSS SES ls A BoC 1 0 YS 
ಆಶ KU ನರೆ ೨೨ ಹಿನ ೨೨ ಘಂ ೨೨ ೨ ಭೀ ೨೨೫ , ಕ್ಲಿ 5 22 
ಯ 8೨324165 SS IS BSS 2 5 ಮ BS 
KM] 


k 
p £೨ 4%, Kl t 516 Fe ಕ್ರ 
ES SEE Khe SE dG MG) 


ಅವರಿಗಾಗಿ ಅತ್ಯಂತ ಕೆಟ್ಟವಾಸಸ್ಥಾನವಾಗಿರುವ ನರಕವನ್ನು ಸಿದ್ಧಪಡಿಸಿಟ್ಟನು. ಭೂಮಿಆಕಾಶಗಳ ಸೇನೆಗಳೆಲ್ಲ ಅಲ್ಲಾಹನ 
ನಿಯಂತ್ರಣದಲ್ಲಿವೆ ಮತ್ತು ಅವನು ಪ್ರಬಲನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ." 

(8-9) ಸಂದೇಶವಾಹಕರೇ, ನಾವು ನಿಮ್ಮನ್ನು ಸಾಕ್ಷ್ಯ ನೀಡುವವರಾಗಿ,`* ಸುವಾರ್ತೆ ನೀಡುವವರಾಗಿ ಮತ್ತು 
ಎಚ್ಚರಿಕೆ ನೀಡುವವರಾಗಿ* ಮಾಡಿ ಕಳುಹಿಸಿರುತ್ತೇವೆ ಜನರೇ, ನೀವು ಅಲ್ಲಾಹನ ಹಾಗೂ ಅವನ ಸಂದೇಶವಾಹಕರ 
ಮೇಲೆ ವಿಶ್ವಾಸವಿರಿಸಬೇಕು, ಅವರಿಗೆ(ಪ್ರವಾದಿಗೆ) ನೆರವಾಗಬೇಕು, ಅವರನ್ನು ಗೌರವಿಸಬೇಕು ಮತ್ತು ಬೆಳಗು 
ಬೈಗುಗಳಲ್ಲಿ ಅಲ್ಲಾಹನನ್ನು ಸ್ತುತಿಸಬೇಕೆಂದು.'" 

(10) ಸಂದೇಶವಾಹಕರೇ, ನಿಮ್ಮೊಂದಿಗೆ ಆಜ್ಞಾನುಸರಣೆಯ ಕರಾರು ಮಾಡುತ್ತಿದ್ದವರು” ವಾಸ್ತವದಲ್ಲಿ 


13. ಇಲ್ಲಿ ಈ ವಿಷಯವನ್ನು ಬೇರೊಂದು ಉದ್ದೇಶದಿಂದ ಪುನರಾವರ್ತಿಸಲಾಗಿದೆ. 4ನೇ ವಚನದಲ್ಲಿ ಇದನ್ನು ಸತ್ಯನಿಷೇಧಕರ 
ವಿರುದ್ಧ ಹೋರಾಡಲಿಕ್ಕಾಗಿ ಅಲ್ಲಾಹನು ಆತನ ಪರೋಕ್ಷ ಸೇನೆಯನ್ನು ಬಳಸದೆ, ಅನುಗ್ರಹಿಸುವ ಉದ್ದೇಶದಿಂದ ವಿಶ್ವಾಸಿಗಳನ್ನೇ ನೇಮಿಸಲಾಗಿದೆ 
ಯೆಂದು ಸ್ನಷ್ಟಪಡಿಸಲಾಗಿತ್ತು. ಇಲ್ಲಿ ಅದನ್ನು ಪುನರಾವರ್ತಿಸಿರುವುದೇಕೆಂದರೆ, ಅಲ್ಲಾಹನು ಯಾರನ್ನಾದರೂ ಶಿಕ್ಷಿಸ ಬಯಸಿದರೆ ಅದರ 
ಜಾರಿಗಾಗಿ ತನ್ನ ಅಸಂಖ್ಯಾತ ಸೇನೆಯಲ್ಲಿ ತಾನಿಚ್ಛಿಸಿದವರನ್ನು ಉಪಯೋಗಿಸಬಹುದು. ಅವನ ಶಿಕ್ಷೆಯನ್ನು ನಿವಾರಿಸುವ ತಂತ್ರಗಳನ್ನು 
ರೂಪಿಸುವ ಸಾಮರ್ಥ್ಯ ಯಾರಿಗೂ ಇಲ್ಲ 

14. ಶಾ ವಲಿಯುಲ್ಲಾದೆಹ್ನವಿ ಅವರು "ಶಾಹಿದ್‌' ಎಂಬ ಪದವನ್ನು ಸತ್ಯವನ್ನು ಬಹಿರಂಗಪಡಿಸುವವನೆಂದು ಅನುವಾದಿಸಿದ್ದಾರೆ. 
ಇತರ ಅನುವಾದಕರು ಸಾಕ್ಷ $ವಹಿಸುವವನು ಎಂದು ಅರ್ಥೈಸಿದ್ದಾರೆ. ಶಹಾದತ್‌ ಎಂಬ ಪದವು ಈ ಎರಡೂ ಅರ್ಥಗಳನ್ನು ಒಳಗೊಂಡಿದೆ. 
ಹೆಚ್ಚಿನ ವಿವರಣೆಗಾಗಿ ತಪ್ಲೀಮುಲ್‌ ಕುರ್‌ಆನ್‌: ಸಂಪುಟ:4, ಆಲ್‌ಅಹ್‌ರಭಾಬ್‌: ಟಿಪ್ಪಣಿ:82 

15. ವಿವರಣೆಗಾಗಿ ನೋಡಿರಿ: ತಪ್ಲೀಮುಲ್‌ ಕುರ್‌ಆನ್‌, ಸಂಪುಟ:4, ಅಹ್‌ರಭಾಬ್‌;ಟಿಪ್ಪಣಿ:83 

16.ಕೆಲವು ವ್ಯಾಖ್ಯಾನಗಾರರು 11] "ತುಅಯ್ದಿರೂಹು' ಮತ್ತು $ 13% 'ತುವಕ್ಕಿರೂಹು' ಎಂಬೀ ಪದಗಳ ಸರ್ವನಾಮಗಳು 
ಪ್ರವಾದಿವರ್ಯರನ್ನು ಮತ್ತು ಬಟ "ತುಸಬ್ಬಿಹೂಹು' ಎಂಬುದರ ಸರ್ವನಾಮವು ಅಲ್ಲಾಹನನ್ನು ಸೂಚಿಸುತ್ತದೆಂದು ಹೇಳಿದ್ದಾರೆ. ಅವರ 
ದೃಷ್ಟಿಯಲ್ಲಿವಚನದ ತಾತ್ತರ್ಯ ಹೀಗಿದೆ: ನೀವು ಪ್ರವಾದಿವರ್ಯರನ್ನು ಬೆಂಬಲಿಸಿರಿ. ಸಂಜೆ-ಮುಂಜಾನೆಗಳಲ್ಲಿ ಅಲ್ಲಾಹನನ್ನು ಪ್ರಕೀರ್ತಿಸಿರಿ. 
ಆದರೆ ಒಂದೇ ವಚನ ಶ್ರೇಣಿಯ ಸರ್ವನಾಮಗಳು ಹಿನ್ನೆಲೆಗೆ ಅನುಗುಣವಾಗಿಲ್ಲದಿರುವಾಗ ವಿಭಿನ್ನ ಮೂಲಗಳೆಂದು ನಿರ್ಧರಿಸುವುದು 
ಸರಿಯಲ್ಲ? ಆದ್ದರಿಂದಲೇ ವ್ಯಾಖ್ಯಾನಗಾರರ ಇನ್ನೊಂದು ವಿಭಾಗವು ಎಲ್ಲ ಸರ್ವನಾಮಗಳು ಅಲ್ಲಾಹನನ್ನು ಸೂಚಿಸುತ್ತದೆಂದು 
ಅಭಿಪ್ರಾಯಪಟ್ಟಿದ್ದಾರೆ. ಅದರಂತೆ ವಚನದ ಅರ್ಥ ಹೀಗಾಗುತ್ತದೆ: ನೀವು ಅಲ್ಲಾಹನನ್ನು ಬೆಂಬಲಿಸಿರಿ, ಆತನನ್ನು ಗೌರವಿಸಿರಿ. ಸಂಜೆ 
ಮುಂಜಾನೆಗಳಲ್ಲಿ ಅವನನ್ನು ಪ್ರಕೀರ್ತಿಸಿರಿ. 

ಸಂಜೆ ಮುಂಜಾನೆಗಳಲ್ಲಿ ಪ್ರಕೀರ್ತಿಸಿರಿ ಎಂದರೆ ಕೇವಲ ಆ ಎರಡು ವೇಳೆಗಳಲ್ಲಿ ಮಾತ್ರವಲ್ಲ , ಸದಾ ಸಮಯ ದೇವನನ್ನು 
ಪ್ರಶಂಸಿಸಬೇಕೆಂದರ್ಥ. ಉದಾ: ನಿರ್ದಿಷ್ಟ ವಿಷಯವು ಪೂರ್ವದಿಂದ ಪಶ್ಚಿಮದ ತನಕ ಪ್ರಸಿದ್ಧವಾಗಿದೆಯೆಂದರೆ ಪೂರ್ವ ಮತ್ತು ಪಶ್ಚಿಮದ 
ಜನರು ಮಾತ್ರವಲ್ಲ, ಜಗತ್ತಿನಾದ್ಯಂತ ಅದು ಪ್ರಸಿದ್ಧವಾಗಿರುತ್ತದೆ. 

17. ಇದು ಉಸ್ಟಾನ್‌ರು(ರ) ಮಕ್ಕಾದಲ್ಲಿ: ಹುತಾತ್ಮರಾಗಿರುವರೆಂಬ ಸುದ್ದಿಯನ್ನು ಕೇಳಿದಾಗ ಪ್ರವಾದಿವರ್ಯರು(ಸ) ಹುದ್ಧೆಬಜಿಯಾ 
ಎಂಬಲ್ಲಿ ಅನುಯಾಯಿಗಳಿಂದ ಮಾಡಿಸಿದ ಪ್ರತಿಜ್ಞೆಯ ಕಡೆಗೆ ಸೂಚನೆ. ಕೆಲವು ವರದಿಗಳಂತೆ ಇದು ಮರಣದ ಪ್ರತಿಜ್ಞೆಯಾಗಿತ್ತು. ಇತರ 
ಕೆಲವು ವರದಿಗಳಂತೆ ಏನೇ ಬಂದರೂ ಯುದ್ಧರಂಗದಿಂದ ಹಿಂಜರಿಯುವುದಿಲ್ಲವೆಂದಾಗಿತ್ತು. ಮೊದಲ ವರದಿಯು ಸಲಮ ಬಿನ್‌ ಅಕ್ಷಆ್‌ 
ಮತ್ತು ಎರಡನೆಯ ವರದಿಯು ಇಬ್ನು ಉಮರ್‌, ಜಾಬಿರ್‌ ಬಿನ್‌ ಅಬ್ದುಲ್ಲಾ ಮಲಕಿಲ್‌ ಬಿನ್‌ ಯಸಾರ್‌ರಿಂದ ಬಂದಿದೆ. ವಸ್ತುತಃ ಅವೆರಡೂ 


ಕಾಂಡ - 26 


48. ಅಲ್‌ ಫತಹ್‌ 43 


LOSE ST LI ME ಟ್‌ [ಜ್‌ PET 
ನಲಯ 6 01 Hes 129 ಉಂ af 
SAS ESS ಮ ib SEV 1 pL 

EEE ORE SUE Vy Td IA 3H5S A 


ಅಲ್ಲಾಹನೊಂದಿಗೆ ಆಜ್ಞಾನುಸರಣೆಯ ಕರಾರು ಮಾಡುತ್ತಿದ್ದರು. ಅವರ ಹಸ್ತಗಳ ಮೇಲೆ ಅಲ್ಲಾಹನ ಹಸ್ತವಿತ್ತು..* ಇನ್ನು 
ಈ ಕರಾರನ್ನು ಉಲ್ಲಂಘಸುವವನ ಮೇಲೆಯೇ ಆ ಉಲ್ಲಂಘನೆಯ ಅಪರಾಧವಿರುವುದು. ಯಾರು ಅಲ್ಲಾಹನೊಂದಿಗೆ 
ಮಾಡಿದ ಈ ಕರಾರನ್ನು ಪ ಪಾಲಿಸುವನೋ? ಅವನಿಗೆ ಅಲ್ಲಾಹನು ಶೀಘ್ರವೇ ಭಾರೀ ಪ್ರತಿಫಲವನ್ನು ದಯಪಾಲಿಸುವನು. 

(11-12) ಸಂದೇಶವಾಹಕರೇ, ಹಿಂದೆ ಬಿಡಲ್ಪಟ್ಟಿದ್ದ ಅರಬ್‌ ಹಳ್ಳಿಗರು” ಖಂಡಿತ ನಿಮ್ಮ ಬಳಿ ಬಂದು "ನಮ್ಮ 
ಸಂಪತ್ತು ಮತ್ತು ಮನೆ ಮಂದಿಯ ಚಿಂತೆಯು ನಮ್ಮನ್ನು ಕಾರ್ಯಮಗ್ಗವಾಗಿರಿಸಿತ್ತು. ನಮ್ಮ ಕ್ಷಮೆಗಾಗಿ ತಾವು 
ಪ್ರಾರ್ಥಿಸಿರಿ' ಎಂದು ಹೇಳುವರು. ಇವರು ತಮ್ಮ ಮನಸ್ಸುಗಳಲ್ಲಿಲ್ಲದ ಮಾತುಗಳನ್ನು ನಾಲಿಗೆಗಳಿಂದ ಆಡುತ್ತಾರೆ.” 


ಒಂದೇ ಆಗಿವೆ. ಸಹಾಬಿಗಳು ಪ್ರವಾದಿವರ್ಯರ(ಸ) ಕೈ ಹಿಡಿದು ಹೀಗೆ ಪ್ರತಿಜ್ಞೆ ಮಾಡಿದ್ದರು: ಉಸ್ಮಾನ್‌ರ(ರ) ಹತ್ಯೆಯ ವಾರ್ಶೆಯು 
ನಿಜವೆಂದಾದರೆ, ಅವರೆಲ್ಲರೂ ಇಲ್ಲಿಯೇ ಈಗಲೇ ಕುರೈಶರಿಂದ ಪ್ರತೀಕಾರ ಪಡೆಯುವರು. ಅದರಿಂದಾಗಿ ಅವರೆಲ್ಲರನ್ನು ಕಡಿದು ಕೊಚ್ಚಿ 
ಹಾಕಿದರೂ ಸರಿ. ಉಸ್ಟಾನ್‌ರು ಹತರಾಗಿದ್ದಾರೆಯೇ ಜೀವಂತವಿದ್ದಾರೆಯೇ ಎಂಬ ವಿಷಯ ಆಗಲೂಖಚಿತವಾಗಿರಲಿಲ್ಲ. ಆದ್ದರಿಂದಲೇ ಪ್ರವಾದಿ 
ಯವರು ಕಮ್ಮ ಒಂದು ಕೈಯನ್ನು ಇನ್ನೊಂದು ಕೈಯ ಮೇಲಿರಿಸಿ ಉಸ್ಟಾನ್‌ರಿಗಾಗಿ(ರ) ಸ್ವತಃ ಈ ಪ್ರತಿಜ್ಞೆ ಮಾಡಿದ್ದರು. ಹೀಗೆ ಉಸ್ಟಾನ್‌ರಿಗೆ 
ತಮ್ಮಕ್ಕೆಯ ಸ್ಥಾನವನ್ನು ಪ್ರವಾದಿಯ ಕೈಯು ವಹಿಸಿ ಈ ಪ್ರತಿಜ್ಞೆಯಲ್ಲಿಸಹಭಾಗಿಗೊಳಿಸಿದ ಗೌರವ ಲಭಿಸಿತು. ಪ್ರವಾದಿಯವರು ಉಸ್ಸಾನ್‌ರ 
ಹೆಸರಲ್ಲಿ ಪ್ರ ತಿಜ್ಞೆ ಮಾಡಿರುವುದರ ಉದ್ದೇಶವು, ಅವರು ಬದುಕಿದ್ದರೆ ಈ ಪ್ರ ಪ್ರತಿಜ್ಞೆಯಲ್ಲಿ, ಖಂಡಿತ ಭಾಗವಹಿಸುತ್ತಿದ್ದರೆಂಬುದೇ ಆಗಿತ್ತು. 

18. ಆ ವೇಳೆ ಜನರು ಪ್ರತಿಜ್ಞೆಗಾಗಿ ಹಿಡಿದ ಕೈಯು ಪ್ರವಾದಿ ಎಂಬ ವ್ಯಕ್ತಿಯ ಕೈಯಾಗಿರಲಿಲ್ಲ ಬದಲಾಗಿ ಅಲ್ಲಾಹನ ಪ್ರತಿನಿಧಿಯ 
ಕೈ ಆಗಿತ್ತು. ಅರ್ಥಾತ್‌ ಅವರು ಪ್ರವಾದಿವರ್ಯರ(ಸ) ಮೂಲಕ ಅಕ್ಟಾಸೊಟ ಪ್ರತಿಜ್ಞೆ ಮಾಡಿದ್ದರು. 

19. ಇಲ್ಲಿ ಒಂದು ಗಮನಾರ್ಹ ವಿಷಯವಿದೆ. ಅರಬೀ ಭಾಷಾ ನಿಯಮದಂತೆ ಇಲ್ಲಿ ಮೂಲವನ್ನು ಟೂ ಟೂ "ಆಹದ ಅಲೈ 
ಹಿಲ್ಲಾಹಿ' ಎಂದು ಓದಬೇಕಾಗಿತ್ತು. ಈ ನಿಯಮವನ್ನು ತೊರೆದು ಇಲ್ಲಿ ಉಟ (ಅಲೈಹುಲ್ಲಾಹು) ಎಂದು ಓದಲಾಗುತ್ತಿದೆ. ಈ 
ಅಸಾಮಾನ್ಯ ವಾಕ್ಯ ರಚನೆಗೆ ಅಲ್ಲಾಮಾ ಆಲೂಸಿ 2 ಕಾರಣಗಳನ್ನು ನೀಡುತ್ತಾರೆ. (1) ಈ ವಿಶಿಷ್ಟ ಷ್ಟ ಪರಿಸ್ಥಿತಿಯಲ್ಲಿ ಈ ಪ್ರತಿಜ್ಞೆ ಮಾಡುವ 
ಮಹಾನನ ಘನತೆ: ಮತ್ತು ಗೌರವವನ್ನು ಬಹಿರಂಗಪಡಿಸುವುದೇ ಅದರ ಉದ್ದೇಶ. ಆದ್ದರಿಂದ ಇಲ್ಲಿ ಃ (ಅಲೈಹಿ) ಬದಲಾಗಿ 
(ಅಲೈಹು) ಹೆಚ್ಚು ಸೂಕ್ತವಾಗಿದೆ. (11) ವಸ್ತುತಃ 1 (ಹ) ) ಅಕ್ಷರವು ವಾಸ್ತವದಲ್ಲಿ 3 (ಹುವ) ಪದಕ್ಕೆ ಬದಲಿಯಾಗಿದೆ. ಆದ್ದರಿಂದ ಇಲ್ಲಿ 
ಅದರ ಮೂಲಸ್ಥರದ ಉಚ್ಛಾರವೇ ಪ್ರತಿಜ್ಞಾ ಪಾಲನೆ ಎಂಬ ತಾಶ್ಚರ್ಯಕ್ಕೆ ಹೆಚ್ಚು ಹೊಂದಿಕೊಳ್ಳುತ್ತದೆ. 

20.ಇದು ಉಮ್ರಾ ಪ್ರಯಾಣದ ಸಿದ್ಧತೆ ನಡೆಸುವಾಗ ಪ್ರವಾದಿವರ್ಯರು (ಸ) ತನ್ನ ಜತೆಯಲ್ಲಿಬರುವಂತೆ ಆಮಂತ್ರಿಸಿದ ಪರಿಸರದ 
ಗೋತ್ರಗಳ ಕಡೆಗೆ ಸೂಚನೆ. ಆದರೆ ಅವರು ವಿಶ್ವಾಸಿಗಳೆಂದು ಭಾವಿಸಿದ್ದರೂ ಕೇವಲ ಪ್ರಾಣದಾಸೆಯಿಂದ ಸ್ಹಗೃಹದಿಂದ ಹೊರಡಲೊಪ್ಪಲಿಲ್ಲ. 
ವರದಿಗಳಿಂದ ವ್ಯಕ್ತವಾಗುವಂತೆ ಅದರಲ್ಲಿ ಅಸಮ್‌, ಮುದ್ಳುನ, ಜುಹೈನ, ಗಿಫಾರ್‌, ಅಶ್‌ಜಅ, ದೀಲ್‌ ಮುಂತಾದ ಗೋತ್ರಗಳು ಸೇರಿವೆ. 

21. ಇದಕ್ಕೆ 2 ಅರ್ಥಗಳಿವೆ. ಅ) ನೀವು ಮದೀನಕ್ಕೆ ಮರಳಿದ ಬಳಿಕ ಈ ಮಂದಿ ತಾವು ಹೊರಡದಿರುವುದಕ್ಕೆ ನೀಡುವ ಕಾರಣವು 
ಕೇವಲ ಸುಳ್ಳುನೆಪಗಳಾಗಿರುತ್ತವೆ. ವಸ್ತುತಃ ತಾವು ಯಾಕೆ ಹೊರಡಲಿಲ್ಲವೆಂದು ಅವರಿಗೆ ಸ್ವತಃ ತಿಳಿದಿದೆ. ಆ) ಅವರು ಪ್ರವಾದಿವರ್ಯರೊಡನೆ(ಸ) 
ಮಾಡುವ ಕ್ಷಮ ಯಾಚನೆಯು ಕೇವಲ ಪ್ರಹಸನವಾಗಿದೆ. ವಸ್ತುತಃ ತಮ್ಮ ವರ್ತನೆಗಾಗಿ ಅವರಿಗೆ ಏನೂ ವಿಷಾದವಿಲ್ಲ, ಪ್ರವಾದಿಯವರ(ಸ) 
ಜತೆ ಹೋಗದಿರುವುದಕ್ಕಾಗಿ ನಾವು ಪಾಪ ಮಾಡಿರುವೆವೆಂದೂ ಅವರಿಗೆ ತೋರುವುದಿಲ್ಲ. ಅವರ ಮನದಲ್ಲಿ ಪಾಪ ವಿಮೋಚನೆಯ 
ಆಸಕ್ತಿಯಿಲ್ಲ. ಈ ಅಪಾಯಕಾರೀ ಯಾತ್ರೆಗೆ ಹೋಗದೆ ದೊಡ್ಡ ಬುದ್ಧಿವಂತಿಕೆ ತೋರಿದೆವೆಂದು ಭಾವಿಸಿದ್ದರು. ನಿಜವಾಗಿಯೂ ಅವರಿಗೆ 
ಅಲ್ಲಾಹ್‌ ಮತ್ತು ಅವನ ಪ್ರವಾದಿಯಿಂದ ಕ್ಷಮೆಯಾಚಿಸುವ ಕಳಕಳಿಯಿರುತ್ತಿದ್ದರೆ ಅವರು ಮನೆಯಲ್ಲಿಯೇ ಕುಳಿತುದೇಕೆ? 


ಕಾಂಡ - 26 


44 ತಪ್ಪೀಮುಲ್‌ ಕುರ್‌ಆನ್‌ 


ಸೊ;ಕ ಕ್ರಿ 2% I ha ಕ) ಟಿ 505 ಈ ಬನ್ನೆಖೆ 
CS MSI SIS OSS Lge 65 5 
EE I od ys SLIT 
BES ಪ] 0 SLY OAL 0 SSE WSEAS 


ಇವರೊಡನೆ ಹೇಳಿರಿ "ಸರಿ, ಹಾಗಾದರೆ ಅಲ್ಲಾಹನು ನಿಮಗೆ ಹಾನಿಯನ್ನುಂಟು ಮಾಡಲು ಇಚ್ಛಿಸಿದರೆ ಅಥವಾ 
ಲಾಭವನ್ನುಂಟು ಮಾಡಲು ಇಚ್ಛಿಸಿದರೆ, ನಿಮ್ಮ ವಿಷಯದಲ್ಲಿ ಅಲ್ಲಾಹನ ತೀರ್ಮಾನವನ್ನು ಇಯ ಕಿಂಚಿತ್ತಾದರೂ 
ಅಧಿಕಾರವುಳ್ಳವರು ಯಾರಿದ್ದಾರೆ? ನಿಮ್ಮ ಕರ್ಮಗಳನ್ನಂತು ಅಲ್ಲಾಹನೇ ಬಲ್ಲನು.” (ಆದರೆ ನೀವು ಹೇಳುತ್ತಿರುವುದು 
ಸತ್ಯವಲ್ಲ) ವಾಸ್ತವದಲ್ಲಿ ಸಂದೇಶವಾಹಕರು ಮತ್ತು ಸತ್ಯ ವಿಶ್ವಾಸಿಗಳು ತಮ್ಮ 'ಮನೆಗಳಿಗೆ ಖಂಡಿತ ಮರಳಲಾರರು 
ಎಂದು ನೀವು ಭಾವಿಸಿಕೊಂಡಿದ್ದಿರಿ. ಈ ವಿಚಾರವು ನಿಮ್ಮ ಮನಸ್ಸುಗಳಿಗೆ ಬಹಳ ಹಿತಕರವೆನಿಸಿತು.೫ ನೀವು ಬಹಳ 
ಕೆಟ್ಟ ಗುಮಾನಿಗಳನ್ನು ಮಾಡಿದಿರಿ. ನೀವು ಅತ್ಯಂತ ದುಷ್ಟರಾಗಿರುತ್ತೀರಿ.''.* 

(13-14) ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರ ಮೇಲೆ ವಿಶ್ವಾಸವಿಡದ ಸತ್ಯನಿಷೇಧಿಗಳಿಗಾಗಿ ನಾವು ಧಗ 
ಧಗಿಸುವ ಅಗ್ನಿಯನ್ನು ಸಿದ್ಧಗೊಳಿಸಿಟ್ಟಿರುತ್ತೇವೆ.* ಅಲ್ಲಾಹನೇ ಭೂಮಿಆಕಾಶಗಳ ಆಧಿಪತ್ಯದ ಒಡೆಯನು. ಅವನು 


22. ಅರ್ಥಾತ್‌, ಅಲ್ಲಾಹನ ತೀರ್ಮಾನವು ನಿಮ್ಮ ಕರ್ಮದ ಬಗ್ಗೆ ಅವನ ಜ್ಞಾನದ ಆಧಾರದಲ್ಲಿಯೇ ಇರುತ್ತದೆ. ಒಂದು ವೇಳೆ ನಿಮ್ಮ 
ಕರ್ಮವು ಶಿಕ್ಷೆಗೆ ಅರ್ಹವಾಗಿದ್ದರೆ ನಾನು ನಿಮ್ಮ ಕ್ಷಮೆಗಾಗಿ ಪ್ರಾರ್ಥಿಸಿದರೂ ಆ ಪ್ರಾರ್ಥನೆಯು ನಿಮ್ಮನ್ನು ಅಲ್ಲಾಹನ ಶಿಕ್ಷೆಯಿಂದ ಪಾರು 
ಗೊಳಿಸಲಾರದು. ಒಂದು ವೇಳೆ ನಿಮ್ಮ ಕರ್ಮವು ಶಿಕ್ಷೆಗೆ ಅರ್ಹವಾಗಿಲ್ಲದಿದ್ದರೆ ನಿಮಗಾಗಿ ಕ್ಷಮೆಯಾಚನೆ ಮಾಡದಿದ್ದರೂ ಅದರಿಂದ ನಿಮ 
ಗೇನೂ ನಷ್ಟವಾಗಲಾರದು. ಅಧಿಕಾರವು ಅಲ್ಲಾಹನದ್ದಾಗಿದೆ, ನನ್ನದಲ್ಲ. ಆದ್ದರಿಂದ ಯಾರ ಮಾತೂ ಆತನನ್ನು ಮೋಸಗೊಳಿಸಲಾರದು. 
ಹೀಗಿರುತ್ತಾ ನಿಮ್ಮ ಬಾಹ್ಯ ಮಾತುಗಳನ್ನು ನಿಜವೆಂದು ನಂಬಿ ನಿಮ್ಮ ಪರವಾಗಿ ಪ್ರಾರ್ಥಿಸಿದರೂ ಅದರಿಂದ ಯಾವುದೇ ಪ್ರಯೋಜನವಾಗದು. 

23. ಅರ್ಥಾತ್‌, ಪ್ರವಾದಿ(ಸ) ಮತ್ತು ಅವರನ್ನು ಬೆಂಬಲಿಸುವ ವಿಶ್ವಾಸಿಗಳು ಹೋಗುತ್ತಿರುವ ದುರಂತದ ಬಾಯಿಂದ ರಕ್ಷಣೆ 
ಹೊಂದಿದೆವೆಂದು ನೀವು ಬಹಳ ಖುಷಿ ಪಟ್ಟಿರಿ. ಇದು ನಿಮ್ಮ ದೃಷ್ಟಿಯಲ್ಲಿ ದೊಡ್ಡ ಬುದ್ಧಿವಂತಿಕೆಯ ಕೆಲಸವಾಗಿತ್ತು. ಹಾಗೆಯೇ ಪ್ರವಾದಿ(ಸ) 
ಮತ್ತು ವಿಶ್ವಾಸಿಗಳು ತೆರಳಿರುವ ಅಭಿಯಾನದಿಂದ ಅವರು ಸುರಕ್ಷಿತರಾಗಿ ಮರಳಿ ಬರಲಾರರೆಂದು ಸಂತೋಷ ಪಡುವುದಕ್ಕೂ ನಿಮಗೆ 
ನಾಚಿಕೆಯಾಗಲಿಲ್ಲ. ವಿಶ್ವಾಸಿಗಳೆಂದು ವಾದಿಸುತ್ತಾ ಆ ಅಪಾಯಕಾರಿ ಪರಿಸ್ಥಿತಿಯಲ್ಲಿ ಪ್ರವಾದಿಯವರನ್ನು ಬೆಂಬಲಿಸದ ಬಗ್ಗೆ ನಿಮಗೆ 
ಯಾವುದೇ ಮುಜುಗರವಾಗಲಿಲ್ಲ. ಬದಲಾಗಿ ನಿಮ್ಮ ಈ ಕೃತ್ಯವು ನಿಮಗೆ ಉತ್ತಮವೆಂದು ತೋಚಿತು. 

24. ಮೂಲದಲ್ಲಿ (0% ಜ್‌ ಎಂದಿದೆ. 1) ಬೂರಾ ಎಂಬುದು ಸಥ ಬಾಇರ್‌ ಪದದ ಬಹುವಚನವಾಗಿದೆ. 4 
ಬಾಇರ್‌ ಪದಕ್ಕೆ ಎರಡು ಅರ್ಥಗಳಿವೆ. 1. ದುಷ್ಟ, ಕೆಟ್ಟ ಮನುಷ್ಯ, ಯಾವುದೇ ಉತ್ತಮ ಕೆಲಸಕ್ಕೆ ಯೋಗ್ಯನಲ್ಲದ, ದುರುದ್ದೇಶವಿರುವವ. 
ನಾಶವಾಗುವವ, ದುರ್ಗತಿಗೀಡಾಗುವವ, ವಿನಾಶದ ದಾರಿಯಲ್ಲಿ ಸಾಗುವವ. 

25. ಅಲ್ಲಾಹ್‌ ಮತ್ತು ಅವನ ಧರ್ಮದ ಬಗ್ಗೆ ನಿಷ್ಠರಲ್ಲದ ಮತ್ತು ಪರೀಕ್ಷಾ ಕಾಲ ಬಂದಾಗ ಧರ್ಮಕ್ಕಾಗಿ ಪ್ರಾಣ, ಸೊತ್ತು ಹಾಗೂ 
ಸ್ಟಾರ್ಥ ಹಿತಗಳನ್ನು ತೊರೆಯಲು ಹಿಂಜರಿಯುವವರನ್ನು ಅಲ್ಲಾಹನು ಇಲ್ಲಿಸ್ಟ ಷ್ಟಮಾತುಗಳಿಂದ ಸತ್ಯ ನಿಷೇಧಿ ಮತ್ತು ವಿಶ್ವಾಸವಿಲ್ಲದವರೆಂದು 
ಸಾರಿದ್ದಾನೆ. ಆದರೆ ಇದು ಈ ಲೋಕದಲ್ಲಿ ಓರ್ವ ವ್ಯ ಕ್ರಿಯನ್ನು ಅಥವಾ ಸಮೂಹವನ್ನು ಇಸ್ಲಾಮ್‌ನಿಂದ ಭ್ರಷ್ಟನೆಂದು ಪರಿಗಣಿಸಲು ಆಧಾ 
ರವಾಗಲಿರುವ ಸತ್ಯನಿಷೇಧವಲ್ಲ, ಬದಲಾಗಿ ಅದು ಪರಲೋಕದಲ್ಲಿ ಓರ್ವರನ್ನು ಅವಿಶ್ವಾಸಿಯೆಂದು ಪರಿಗಣಿಸಲು ಆಧಾರವಾಗಲಿರುವ 
ಸತ್ಯನಿಷೇಧವಾಗಿದೆಯೆಂದು ಗಮನಾರ್ಹ. ಯಾಕೆಂದರೆ ಈ ವಚನದ ಅವತೀರ್ಣದ ಬಳಿಕವೂ ಅದಕ್ಕೆ ಸಂಬಂಧಿಸಿದ ವ್ಯಕ್ತಿಗಳನ್ನು 
ಪ್ರವಾದಿವರ್ಯರು(ಸ) ಧರ್ಮಭ್ರಷ್ಟರೆಂದು ಸಾರಿರಲಿಲ್ಲಮತ್ತು ಅವರೊಂದಿಗೆ ಸತ್ಯನಿಷೇಧಕರೊಂದಿಗೆ ವರ್ಶಿಸಿದಂತೆ ವರ್ತಿಸಿಲ್ಲದಿರುವುದೇ 
ಅದಕ್ಕೆ ಪುರಾವೆಯಾಗಿದೆ. 


ಕಾಂಡ - 26 


48. ಅಲ್‌ ಫತಹ್‌ 45 


03k Np ತಿಕ್ಕ ಅತತ ೨ 2. ೨೨) 2% £23 
TAD SYS J OS ಬೆಂ 61/1 LILY 
pd PA 


TT EN 


oS SEES ೬ ENS 9656 


ತಾನಿಚ್ಛಿಸಿದವರನ್ನು ಕ್ಷಮಿಸುತ್ತಾನೆ ಮತ್ತು ತಾನಿಚ್ಛಿಸಿದವರನ್ನು ಶಿಕ್ಷಿಸುತ್ತಾನೆ. ಅವನು ಕ್ಷಮಾಶೀಲನೂ ಕರುಣಾಳುವೂ 
ಆಗಿರುತ್ತಾನೆ.3* 

(15-17) ನೀವು ಸಮರಾರ್ಜಿತ ಸೊತ್ತನ್ನು ಪಡೆಯಲು ಹೊರಟಾಗ ಹಿಂದೆ ಬಿಡಲ್ಪಟ್ಟ ಈ ಜನರು ನಮ್ಮನ್ನೂ 
ನಿಮ್ಮ ಜೊತೆ ಬರಲು ಬಿಡಿ ಎಂದು ನಿಮ್ಮೊಡನೆ ಖಂಡಿತ ಹೇಳುವರು.” ಇವರು ಅಲ್ಲಾಹನ ಆದೇಶವನ್ನು ಬದಲಿಸಿ 
ಬಿಡಬೇಕೆಂದು ಇಚ್ಛಿಸುತ್ತಾರೆ." "ಖಂಡಿತ ನೀವು ನಮ್ಮ ಜೊತೆ ಬರುವಂತಿಲ್ಲ, ಅಲ್ಲಾಹನು ಈ ಮೊದಲೇ ಇದನ್ನು ಹೇಳಿ 
ರುತ್ತಾನೆ' ಎಂದು ಅವರೊಡನೆ ಸ್ಪಷ್ಟವಾಗಿ ಹೇಳಿ ಬಿಡಿರಿ.* ಇವರು "ಇಲ್ಲ ನೀವು ನಮ್ಮ ಬಗ್ಗೆ ಅಸೂಯೆಪಡುತ್ತಿರುವಿರಿ' 


AS 
+ 
A 
ಕ 
€ 
ಓಮ 
x 


26. ಮೇಲಿನ ತೀವ್ರ ಎಚ್ಚರಿಕೆಯ ಬಳಿಕ ಅಲ್ಲಾಹ್‌ ಕ್ಷಮಾಶೀಲ ಮತ್ತು ಕರುಣಾಳುವೆಂಬ ಮಾತಿನಲ್ಲಿ ಸೂಕ್ಷ್ಮ ಉಪದೇಶ 
ಅಡಕವಾಗಿದೆ. ಅದರ ತಾತ್ಸರ್ಯ ಹೀಗಿದೆ: ಇನ್ನಾದರೂ ನೀವು ಕಾಪಟ್ಯದ ಮಾರ್ಗವನ್ನು ತೊರೆದು ನಿಷ್ಠೆ ಮತ್ತು ಪ್ರಾಮಾಣಿಕತೆಯ ದಾರಿಗೆ 
ಮರಳಿದರೆ ಅಲ್ಲಾಹನನ್ನು ಈಗಲೂ ಕ್ಹಮಾಶೀಲ ಮತ್ತು ಕರುಣಾಳುವಾಗಿ ಕಾಣುವಿರಿ. ಅವನು ನಿಮ್ಮ ಗತಪಾಪಗಳನ್ನು ಕ್ಷಮಿಸುವನು ಮತ್ತು 
ನಿಮ್ಮೊಂದಿಗೆ ನಿಮ್ಮ ಪ್ರಾಮಾಣಿಕತೆಗೆ ಅರ್ಹವಾದ ರೀತಿಯಲ್ಲಿ ವ್ಯವಹರಿಸುವನು. 

27. ಅರ್ಥಾತ್‌ ಇಂದು ಅಪಾಯಕಾರೀ ಕಾರ್ಯಾಚರಣೆಗೆ ನಿಮ್ಮ ಜತೆಯಲ್ಲಿ ಬರಲೊಪ್ಪದ ಈ ಜನರೇ, ನೀವು ಸುಲಭದಲ್ಲಿಜಯ 
ಮತ್ತು ಹೇರಳ ಯುದ್ಧ ಸಂಪತ್ತು ಲಭಿಸುವ ಸಾಧ್ಯತೆಯಿರುವಂಥ ಕಾರ್ಯಾಚರಣೆಗೆ ಹೊರಟರೆ, ತಾವಾಗಿಯೇ ಓಡಿ ಬಂದು ನಮ್ಮನ್ನು 
ನಿಮ್ಮ ಜತೆ ಕರೆದೊಯ್ಯಿರೆಂದು ಅಂಗಲಾಚುವ ದಿನ ಶೀಘ್ರವೇ ಬರಲಿದೆ. ಈ ಸಂದರ್ಭವು ಹುದ್ಯೆಬಿಯ ಒಪ್ಪಂದದ ಮೂರೇ ಶಿಂಗಳಲ್ಲಿ 
ಪ್ರವಾದಿವರ್ಯರು ಖೈಬರ್‌ ಮೇಲೆ ದಾಳಿ ಮಾಡಿ ಅದನ್ನು ಸುಲಭದಲ್ಲಿ ಜಯಿಸಿದಾಗ ಬಂತು. ಕುರೈಶರೊಂದಿಗೆ ಒಪ್ಪಂದವಾದ ಬಳಿಕ 
ಖೈಬರ್‌ನ ಮಾತ್ರವಲ್ಲ ಕೈಮಾ, ಫದಕ್‌, ವಾದಿಲ್‌ ಕುರಾ ಮತ್ತು ಉತ್ತರ ಹಿಜಾರಖ್‌ನ ಯಹೂದಿಯರೂ ಮುಸ್ಲಿಮರ ಶಕ್ತಿಯನ್ನು 
ಎದುರಿಸಲಾರವು ಮತ್ತು ಈ ಎಲ್ಲ ಪ್ರದೇಶಗಳು ಮಾಗಿದ ಹಣ್ಣುಗಳಂತೆ ಇಸ್ಲಾಮೀ ಸರಕಾರದ ಮಡಿಲಿಗೆ ಬೀಳುವುದೆಂದು ಎಲ್ಲರಿಗೂ 
ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಆದ್ದರಿಂದಲೇ ಅಲ್ಲಾಹನು ತನ್ನ ಸಂದೇಶವಾಹಕನನ್ನು ಈ ಭವಿಷ್ಯ ನುಡಿಯ ಮೂಲಕೆ ಎಚ್ಚರಿಸುತ್ತಿದ್ದಾನೆ. 
ಈ ಕ್ಷಿಪ್ರ ವಿಜಯಗಳನ್ನು ನೋಡಿ ಮದೀನದ ಈ ಪರಿಸರ ಪ್ರದೇಶದ ಸಂದರ್ಭ ಸಾಧಕರು ಅದರಲ್ಲಿ ಭಾಗವಹಿಸುವ ಉತ್ಸಾಹದಿಂದ ಮುಂದೆ 
ಬರಬಹುದು. ಆದರೆ ಅವರಿಗೆ ಅದರಲ್ಲಿ ಭಾಗವಹಿಸುವ ಅವಕಾಶವನ್ನು ಎಂದಿಗೂ ನೀಡಬಾರದು. ಇದು ಅಪಾಯಕಾರಿ ಹೋರಾಟದಲ್ಲಿ 
ತ್ಯಾಗಾರ್ಪಣೆಗೆ ಸಿದ್ಧರಾದವರ ಹಕ್ಕೆಂದು ಅವರಿಗೆ ಸ್ಪಷ್ಟವಾಗಿ ಉತ್ತರಿಸಿರಿ. 

28. ಇಲ್ಲಿ ಅಲ್ಲಾಹನ ಆಜ್ಞೆಯ ಉದ್ದೇಶವು ಹುದ್ಳೆಬಿಯಾ ಅಭಿಯಾನದಲ್ಲಿ ಪ್ರವಾದಿವರ್ಯರ(ಸ) ಜತೆಯಲ್ಲಿ ಹೋಗಿ 
ಬೈಅತುರ್ರಿರ್ಬಾನ್‌ನಲ್ಲಿ ಭಾಗವಹಿಸಿದವರು ಮಾತ್ರ ಖೈಬರ್‌ ಅಭಿಯಾನದಲ್ಲಿ ಪ್ರವಾದಿಯವರ(ಸ) ಜತೆ ಹೋಗಬೇಕೆಂಬುದೇ ಆಗಿದೆ. 
ಅಲ್ಲಾಹನು ಖೈಬರ್‌ನ ಯುದ್ಧಾರ್ಜಿತ ಸಂಪತ್ತನ್ನು ಮುಂದೆ 18ನೇ ವಚನದಲ್ಲಿ ಸ್ಪಷ್ಟಪಡಿಸಿರುವಂತೆ ಕೇವಲ ಅವರಿಗೇ ಸೀಮಿತಗೊಳಿಸಿದ್ದನು. 

29. ಅಲ್ಲಾಹನು ಈ ಮೊದಲೇ ಹೇಳಿದ್ದಾನೆ ಎಂಬ ನುಡಿಯಿಂದ ಜನರಲ್ಲಿ ಈ ವಚನಕ್ಕಿಂತ ಮುಂಚೆಯೇ ಈ ವಿಷಯದಲ್ಲಿ 
ಯಾವುದೋ ಆಜ್ಞೆ ಬಂದಿರಬೇಕು ಎಂಬ ತಪ್ಪು ತಿಳುವಳಿಕೆ ಮೂಡಿತು. ಅದನ್ನು ಇಲ್ಲಿ ಸೂಚಿಸಲಾಗಿದೆ. ಈ ಅಧ್ಯಾಯದಲ್ಲಿ ಈ ವಚನಕ್ಕಿಂತ 
ಮುಂಚೆ ಆ ಬಗ್ಗೆ ಯಾವ ಆಜ್ಞೆಯೂ ಕಾಣಿಸದಿರುವಾಗ ಅವರು ಕುರ್‌ಆನಿನ ಇತರ ಕಡೆಗಳಲ್ಲಿ ಅದನ್ನು ಹುಡಕಲಾರಂಭಿಸಿದರು. ಅವರಿಗೆ 
ಅತ್ತೌಬ ಅಧ್ಯಾಯದ 84ನೇ ವಚನ ಸಿಕ್ಕಿತು. ಅದರಲ್ಲಿ ಇದೇ ವಿಷಯವನ್ನು ಇನ್ನೊಂದು ಸಂದರ್ಭದಲ್ಲಿ ಹೇಳಲಾಗಿದೆ. ವಾಸ್ತವದಲ್ಲಿ ಆ 
ವಚನವು ಇದಕ್ಕೆ ಅನ್ವಯವಾಗುವುದಿಲ್ಲ. ಅದು ತಬೂಕ್‌ ಯುದ್ಧಕ್ಕೆ ಸಂಬಂಧಿಸಿ ಅವತೀರ್ಣವಾಗಿತ್ತು. ಆ ಅಧ್ಯಾಯವು ಫತ್‌ಹ್‌ ಅಧ್ಯಾಯದ 
3 ವರ್ಷಗಳ ಬಳಿಕ ಅವತೀರ್ಣವಾಗಿತ್ತು. ವಾಸ್ತವದಲ್ಲಿ ಈ ವಚನದ ಸೂಚನೆಯು ಇದೇ ಅಧ್ಯಾಯದ 18-19ನೇ ವಚನದ ಕಡೆಗಿದೆ. ಅಲ್ಲಾಹನು 


ಕಾಂಡ - 26 


46 ತಪ್ಪೀಮುಲ್‌ ಕುರ್‌ಆನ್‌ 


WESSEL SE ೪ OB « SL MELE 
A Bos 24ಸಿ pa ಇ. pr ೨%. ೨4 ೨ ಎಸ್ಟಿ ಭಗವ "6 
5೫5% & AINE 59111 ರಿತ NEG 


೬. ೬2 Br: Bev 


5 2% ಕ್ಕಿ 7 ಸ PN ಸಿ PPR 
ರಸಕ LAs IS WSS ಗ್ರೇ ಯನ ಥ್ರ 


>: ಕಿ ಲ EL NOLS 2 ರರ 7 ಜಟ ನ 
ಯ ಆಜ 6ಶ ಚರಿ 0೬ ಬ) ಸಟಟ ಕರೀ | 


ಎಂದು ಹೇಳುವರು. (ನಿಜವಾಗಿ ಇದು ಅಸೂಯೆಯ ವಿಷಯವಲ್ಲ) ಆದರೆ ಇವರು ಸರಿಯಾದ ಮಾತನ್ನು ಗ್ರಹಿಸು 
ವುದು ಅತ್ಯಲ್ಪ. ಹಿಂದೆ ಬಿಡಲ್ಪಟ್ಟ ಈ ಅರಬ್‌ ಹಳ್ಳಿಗರೊಡನೆ ಹೇಳಿರಿ; "ಶೀಘ್ರವೇ ನಿಮ್ಮನ್ನು ಬಹಳ ಪ್ರಬಲರಾಗಿರುವ 
ಜನರೊಂದಿಗೆ ಯುದ್ಧ ಮಾಡಲಿಕ್ಕಾಗಿ ಕರೆಯಲಾಗುವುದು. ಒಂದೋ ನೀವು ಅವರೊಂದಿಗೆ ಯುದ್ಧ ಮಾಡಬೇಕಾದೀತು 
ಅಥವಾ ಅವರು ಶರಣಾಗತರಾಗುವರು.* ಆಗ ನೀವು ಧರ್ಮಯುದ್ಧದ ಆಜ್ಞೆ ಯನ್ನು ಪಾಲಿಸಿದರೆ, ಅಲ್ಲಾಹ್‌ ನಿಮಗೆ 
ಅತ್ಯುತ್ತಮ ಪ್ರತಿಫಲ ನೀಡುವನು ಮತ್ತು ನೀವು ಈ ಹಿಂದೆ ವಿಮುಖರಾದಂತೆಯೇ ಪುನಃ ವಿಮುಖರಾದರೆ ಅಲ್ಲಾಹ್‌ 
ನಿಮಗೆ ವೇದನಾಯುಕ್ತ ಯಾತನೆ ಕೊಡುವನು. ಕುರುಡ, ಕುಂಟ ಮತ್ತು ರೋಗಿಯು ಯುದ್ಧಕ್ಕೆ ಬರದಿದ್ದ! ರೆ ಚಿಂತಿಲ್ಲ 
ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರ ಅನುಸರಣೆ ಮಾಡುವವನಿಗೆ ಅಲ್ಲಾಹನು ತಳಭಾಗದಲ್ಲಿ ಕಾಲುವೆಗಳು 


ಈ ಮೊದಲೇ ಹೇಳಿರುವನೆಂಬ ನುಡಿಯ ಅರ್ಥವು ಈ ವಚನಕ್ಕಿಂತ ಮೊದಲು ಹೇಳುವುದೆಂದಲ್ಲ, ಬದಲಾಗಿ ಹಿಂದೆ ಉಳಿದವರೊಡನೆ ಈ 
ಸಂಭಾಷಣೆಗಿಂತ ಮೊದಲು ಹೇಳಬೇಕೆಂದಾಗಿದೆ. ಹಿಂದೆ ಉಳಿದವರೊಡನೆ ನಡೆಸಬೇಕೆಂದು ಪ್ರವಾದಿವರ್ಯರೊಡನೆ ಮುಂಚಿತವಾಗಿ 
ಆದೇಶಿಸಲಾದ ಆ ಸಂಭಾಷಣೆಯು ಖೈಬರ್‌ ಅಭಿಯಾನಕ್ಕೆ ಹೊರಡುವ ವೇಳೆ ನಡೆಯಲಿತ್ತು. ಆದರೆ (18-19ನೇ ವಚನಗಳೂ ಸೇರಿರುವ) 
ಸಂಪೂರ್ಣ ಅಧ್ಯಾಯವು ಅದರ 3 ತಿಂಗಳ ಮುಂಚೆ ಹುದೈಬಿಯಾದಿಂದ ಮರಳುತ್ತಿರುವಾಗ ದಾರಿಯಲ್ಲಿ ಅವತೀರ್ಣಗೊಂಡಿತ್ತು. ಮಾಶಿನ 
ಶೈಲಿಯನ್ನು ಚೆನ್ನಾಗಿ ಗಮನಿಸಿದರೆ ಇಲ್ಲಿ ಅಲ್ಲಾಹನು ತನ್ನ ಸಂದೇಶವಾಹಕರೊಡನೆ ಹೀಗೆ ಆದೇಶಿಸಿರುವನೆಂದು ವ್ಯಕ್ತವಾಗುತ್ತಿದೆ. ನೀವು 
ಮದೀನಕ್ಕೆ ಮರಳಿದ ಬಳಿಕ ಹಿಂದೆ ಉಳಿದಿದ್ದವರು ಬಂದು ನಿಮ್ಮೊಡನೆ ನೆಪಗಳನ್ನು ಹೇಳಿದರೆ ನೀವು ಈ ಉತ್ತರ ಕೊಡಬೇಕು. ಹಾಗೆಯೇ 
ಖೈಬರ್‌ ಅಭಿಯಾನಕ್ಕೆ ಹೊರಟಾಗ ನಿಮ್ಮ ಜತೆಯಲ್ಲಿ ಬರುವ ಆಗ್ರಹ ಪ್ರಕಟಿಸಿದರೆ ಅವರೊಡನೆ ಹೀಗೆ ಹೇಳಬೇಕು. 

30. ಮೂಲದಲ್ಲಿ ಕ್ರ si ಎಂಬ ಪದಗಳಿವೆ. ಇದಕ್ಕೆ 2 ಅರ್ಥಗಳಿರಬಹುದು. ಎರಡೂ ಅದರ ಉದ್ದೇಶವಾಗಿದೆ. 1. ಅವರು 
ಇಸ್ಲಾಮ್‌ ಸ್ವೀಕರಿಸಬೇಕು. 2. ಅವರು ಇಸ್ಲಾಮೀ ಸರಕಾರಕ್ಕೆ ವಿಧೇಯರಾಗಬೇಕು. 

31. ಅರ್ಥಾತ್‌, ಧರ್ಮಯುದ್ಧದಲ್ಲಿ ಭಾಗವಹಿಸದಿರುವುದಕ್ಕೆ ನಿಜವಾದ ಕಾರಣವಿರುವವರ ವಿರುದ್ಧ ಯಾವುದೇ ಕ್ರಮವಿಲ್ಲ, 
ಆದರೆ ಗಟ್ಟಿಮುಟ್ಟಾದ ಜನರು ನೆಪ ಹೇಳಿ ಜಾರಿದರೆ ಅವರು ಅಲ್ಲಾಹ್‌ ಮತ್ತು ಅವನ ಧರ್ಮದ ಬಗ್ಗೆ ನಿಷ್ಠಾವಂತರೆಂದು ಅಂಗೀಕರಿಸುವಂತಿಲ್ಲ, 
ಅವರಿಗೆ ಇಸ್ಲಾಮೀ ಸಮಾಜದಲ್ಲಿ ಸೇರಿ ಅದರ ಲಾಭ ಪಡೆಯುತ್ತಾ, ಇಸ್ಲಾಮಿಗಾಗಿ ತ್ಯಾಗ ಬಲಿದಾನಗಳನ್ನು ನೀಡುವ ಸಂದರ್ಭ ಬಂದಾಗ 
ತಮ್ಮ ಶನುಧನಗಳನ್ನು ಸುರಕ್ಷಿತವಾಗಿರಿಸುವ ಅವಕಾಶ ನೀಡಬಾರದು. 

ಇಲ್ಲಿ ಇನ್ನೊಂದು ಅಂಶ ಗಮನಾರ್ಹ. ಧರ್ಮಶಾಸ್ತ್ರದಲ್ಲಿ ಕೇವಲ ಎರಡು ವರ್ಗದ ಜನರಿಗೆ ಮಾತ್ರ ಧರ್ಮಯುದ್ಧದಲ್ಲಿ ಭಾಗ 
ವಹಿಸುವುದರಿಂದ ವಿನಾಯಿತಿಯಿದೆ. ಜಿ) ದೈಹಿಕವಾಗಿ ಯುದ್ಧ ಮಾಡುವ ಅರ್ಹತೆಯಿಲ್ಲದವರು. ಉದಾ: ಎಳೆಯ ಪ್ರಾಯದ ಮಕ್ಕಳು, 
ಸ್ವ್ರೀಯರು, ಮನೋರೋಗಿಗಳು, ಕುರುಡರು, ಸೈನಿಕ ಸೇವೆ ಸಾಧ್ಯವಿಲ್ಲದ ರೋಗಪೀಡಿತರು ಮತ್ತು ವಿಕಲ ಚೇತನರು. ಜಿಜಿ) ಇತರ ಕೆಲವು 
ಸೂಕ್ತ ಕಾರಣಗಳಿಂದ ಯುದ್ಧದಲ್ಲಿ ಭಾಗವಹಿಸಲು ಅಡ್ಡಿಯಿರುವವರು. ಉದಾ: ಗುಲಾಮರು, ಯುದ್ಧಕ್ಕೆ ಸಿದ್ಧರಿದ್ದರೂ ಅವಶ್ಯಕ ಶಸ್ತ್ರಾಸ್ತ್ರ 
ಮತ್ತು ಸಾಧನಾನುಕೂಲತೆ ಲಭ್ಯವಿಲ್ಲದವರು, ಹೆಚ್ಚಿನ ವಾಯಿದೆಯ ಅವಕಾಶವಿಲ್ಲದೆ ಕ್ಷಿಪ್ರ ಸಾಲ ಮರುಪಾವತಿಸಬೇಕಾದ ಸಾಲಗಾರರು. 
ತಂದೆ, ತಾಯಿ ಅಥವಾ ಆ ಪೈಕಿ ಯಾರಾದರೊಬ್ಬರಿಗೆ ಸೇವೆ ಸಲ್ಲಿಸುವುದು ಅನಿವಾರ್ಯವಾಗಿರುವ ಪುತ್ರರು. ಇಲ್ಲಿ ಇನ್ನೊಂದು ಗಮ 
ನಾರ್ಹ ಅಂಶವೆಂದರೆ, ತಂದೆ ತಾಯಿಗಳು ಮುಸ್ಲಿಮರಾಗಿದ್ದರೆ ಅವರ ಒಪ್ಪಿಗೆಯಿಲ್ಲದೆ ಮಕ್ಕಳು ಧರ್ಮಯುದ್ಧಕ್ಕೆ ಹೋಗಬಾರದು. ಅದೇ 
ವೇಳೆ ಸಶ್ಯನಿಷೇಧಕರಾದ ತಂದೆತಾಯಿಗಳು ಯುದ್ಧಕ್ಕೆ ಹೋಗದಂತೆ ತಡೆದರೆ ಹೋಗದಿರುವುದು ಯಾರಿಗೂ ಧರ್ಮಸಮ್ಮತವಲ್ಲ. 


ಕಾಂಡ - 26 


48. ಅಲ್‌ ಫತಹ್‌ 47 


BBG ೨ 1 Le 14144 SE ಲ ಲೌ TG 

485 SNE ಸತಿ 38 RE) E25 a 3) 

ಶಿಕ್ಷ ೨%. 77 6 FET STA TIT 2-4 NPS 2% 

ಖ/೨೬19 ಯ 4) O65 LE 555 2೬18 ಟಿ30 
ಹರಿಯುತ್ತಿ ರುವ ಸ್ವರ್ಗೋದ್ಯಾನಗಳಲ್ಲಿ ಪ್ರವೇಶ ಕೊಡುವನು. ವಿಮುಖನಾಗುವವನಿಗೆ ಅವನು ವೇದನಾಯುಕ್ತ 
ಯಾತನೆ ಕೊಡುವನು.' 

(18-21) ವೃಕ್ಷದಡಿಯಲ್ಲಿ ನಿಮ್ಮೊಂದಿಗೆ ಸತ್ಯವಿಶ್ವಾಹಿಗಳು ಆಜ್ಞಾನುಸರಣೆಯ ಕರಾರು ಮಾಡುತ್ತಿದ್ದಾಗ ಅಲ್ಲಾಹನು 
ಅವರಿಂದ ಸಂತುಷ್ಠನಾದನು.3" ಅವರ ಮನಸ್ಸಿನಲ್ಲೇನಿತ್ತೆಂಬುದು ಅವನಿಗೆ ತಿಳಿದಿತ್ತು. ಆದುದರಿಂದ ಅವನು ಅವರ 
ಮೇಲೆ ಪ್ರಶಾಂತತೆಯನ್ನು ಇಳಿಸಿದನು.* ಪುರಸ್ಕಾರವಾಗಿ ಅವರಿಗೆ ಶೀಘ್ರ ವಿಜಯವನ್ನು ದಯಪಾಲಿಸಿದನು ಮತ್ತು 


32. ಇಲ್ಲಿ ಹುದೈಬಿಯಾದಲ್ಲಿ ಸಹಾಬಿಗಳಿಂದ. ಮಾಡಿಸಿದ್ದ ಪ್ರಮಾಣ ವಚನದ ಬಗ್ಗೆ ಪುನಃ ಪ್ರಸ್ತಾಪಿಸಲಾಗಿದೆ. ಈ ಪ್ರಮಾಣ 
ವಚನವನ್ನು ಬೈಅತ್‌ ರಿರ್ಳ್ಬಾನ್‌ ಎನ್ನಲಾಗುತ್ತಿದೆ. ಯಾಕೆಂದರೆ ಅಲ್ಲಾಹನು ಈ ಅಪಾಯಕಾರಿ ಪರಿಸ್ಥಿತಿಯಲ್ಲಿ ಪ್ರಾಣ ಪಣಕ್ಕಿಡಲು ಕಿಂಚಿತ್ತು 
ಹಿಂಜರಿಯದೆ ಪ್ರವಾದಿವರ್ಯರ ಕೈಯಲ್ಲಿಸರ್ವತ್ಯಾಗದ ಪ್ರತಿಜ್ಞೆ ಮಾಡಿ ನಾವು ಪ್ರಾಮಾಣಿಕ ವಿಶ್ವಾಸಿಗಳೆಂದು ಸಾಬೀತುಪಡಿಸಿದ್ದ ಜನರಿಂದ 
ತಾನು ಸಂತುಷ್ಠನಾಗಿರುವೆನೆಂಬ ಸುವಾರ್ತೆಯನ್ನು ಈ ವಚನದಲ್ಲಿ ನೀಡಿದ್ದಾನೆ. ಆ ಸಂದರ್ಭದಲ್ಲಿ ಮುಸ್ಲಿಮರು ತಲಾ ಒಂದು ಖಡ್ಗ 
ದೊಂದಿಗೆ ಬಂದಿದ್ದರು. ಕೇವಲ 1400 ಮಂದಿಯಿದ್ದರು. ಅವರು ಯುದ್ಧಾವೇಶದಿಂದ ಬಂದಿರಲಿಲ್ಲ. ಇಹ್ರಾಮ್‌ನ ಉಡುಪು ಧರಿಸಿದ್ದರು. 
ತಮ್ಮಸೇನಾ ಕೇಂದ್ರವಾಗಿದ್ದ ಮದೀನದಿಂದ 250ಮೈಲು ದೂರದಲ್ಲಿಮತ್ತು ವೈರಿಗಳಿಗೆ ಸುಲಭದಲ್ಲಿ ಎಲ್ಲರೀತಿಯ ನೆರವುಗಳು ಲಭಿಸುವ 
ಅವರ ಕೇಂದ್ರ ಸ್ಥಾನದ ಕೇವಲ 13 ಮೈಲು ಸಮೀಪದಲ್ಲಿದ್ದರು. ಈ ಪರಿಸ್ಥಿತಿಯಲ್ಲಿ ಅಲ್ಲಾಹ್‌ ಮತ್ತು ಅವನ ಪ್ರವಾದಿ ಹಾಗೂ ಅವನ 
ಧರ್ಮದ ಬಗ್ಗೆ ಅವರ ಮನದಲ್ಲಿ ಪ್ರಾಮಾಣಿಕತೆ ಕಿಂಚಿತ್‌ ಕಡಿಮೆಯಾಗುತ್ತಿದ್ದರೆ ಆ ಅಪಾಯಕಾರಿ ನಿರ್ಣಾಯಕ ವೇಳೆಯಲ್ಲಿ ಪ್ರವಾದಿ 
ವರ್ಯರನ್ನು ಬೆಂಬಲಿಸದಿರುತ್ತಿದ್ದರೆ ಇಸ್ಲಾಮಿನ ಮುನ್ನಡೆಯು ಶಾಶ್ವತವಾಗಿ ಸ್ಥಗಿತವಾಗುತ್ತಿತ್ತು. ತಮ್ಮ ಪ್ರಾಮಾಣಿಕತೆಯ ಹೊರತು ಈ 
ಪ್ರತಿಜ್ಞೆಗೆ ಅವರನ್ನು ನಿರ್ಬಂಧಿಸುವ ಬೇರೆ ಯಾವ ಬಾಹ್ಯ ಒತ್ತಡವೂ ಇರಲಿಲ್ಲ. ಆ ಸಂದರ್ಭದಲ್ಲಿ ಅಲ್ಲಾಹನ ಧರ್ಮಕ್ಕಾಗಿ ಹೋರಾಡಿ 
ಸಾಯಲು ಸಿದ್ಧರಾಗಿರುವುದು ವಾಸ್ತವದಲ್ಲಿ ಅವರ ವಿಶ್ವಾಸದ ಪ್ರಾಮಾಣಿಕತೆ, ಸತ್ಯಸಂಧತೆ ಮತ್ತು ಅಲ್ಲಾಹ್‌ ಮತ್ತು ಪ್ರವಾದಿವರ್ಯ 
ರೊಂದಿಗಿನ ನಿಷ್ಕಳಂಕ ನಿಷ್ಠೆಗೆ ಸ್ಪಷ್ಟ ಪುರಾವೆಯಾಗಿತ್ತು. ಆದ್ದರಿಂದಲೇ ಅಲ್ಲಾಹನು ಈ ಸಂತೃಪ್ತಿಯ ಸನದು ನೀಡಿದನು. ಹೀಗೆ ದೇವ 
ಸಂಪ್ರೀತಿಯ ಸನದು ದೊರೆತ ಬಳಿಕ ಅವರ ಬಗ್ಗೆ ಯಾವನಾದರೂ ಅಸಂತೃಪ್ರರಾದರೆ ಅಥವಾ ಅವರ ವಿರುದ್ಧ ಮಾತಾಡಿದರೆ ಅವರು 
ಅಲ್ಲಾಹನನ್ನು ವಿರೋಧಿಸುತ್ತಿದ್ದಾರೆಯೇ ವಿನಾ ಅವರನ್ನಲ್ಲ ಈ ಸನದು ನೀಡುವಾಗ ಅವರು ಪ್ರಾಮಾಣಿಕರಾಗಿದ್ದರು. ಆ ಬಳಿಕ ಅಲ್ಲಾಹ್‌ 
ಮತ್ತು ಪ್ರವಾದಿಯೊಂದಿಗೆ ನಿಷ್ಠೆಯಿಲ್ಲದವರಾದರೆಂದು ಯಾವನಾದರೂ ಹೇಳಿದರೆ ಅಲ್ಲಾಹನಿಗೆ (ಈ ವಚನವನ್ನು ಅವತೀರ್ಣಗೊಳಿಸು 
ವಾಗ) ಅವರ ಭವಿಷ್ಯದ ಬಗ್ಗೆ ತಿಳಿದಿರಲಿಲ್ಲ ಆದ್ದರಿಂದ ಅವನು ತಾತ್ಕಾಲಿಕ ಸ್ಥಿತಿಯನ್ನು ನೋಡಿ ಅವರಿಗೆ ಪ್ರಶಂಸೆಯ ಪತ್ರ ನೀಡಿರುವ 
ನೆಂದು ಅಲ್ಲಾಹನ ಬಗ್ಗೆ ತಪ್ಪು ತಿಳಿದಿದ್ದಾರೆ. ಹಾಗಿದ್ದರೆ ಬಹುವಂಶ ಅವರು ಅನಂತರ ನಿಷ್ಠೆ ಬದಲಾಯಿಸಬಹುದೆಂಬ ತಿಳುವಳಿಕೆ 
ಯಿಲ್ಲದೆಯೇ ತನ್ನ ಪವಿತ್ರ ಗ್ರಂಥದಲ್ಲಿ ಸೇರಿಸಿ ಆ ಮಂದಿಯ ಕುರಿತು ಈ ವಚನಗಳನ್ನು ಪಠಿಸುತ್ತಾ ಆ ವಿದ್ರೋಹಿಗಳಿಗೆ ಸಂತೃಪ್ತಿಯ 
ಪತ್ರ ನೀಡಿದ ದೇವನ ಅಗೋಚರ ಜ್ಞಾನವನ್ನು ಹೊಗಳಲಾಗುತ್ತಿದೆಯೆಂದೂ ವಾದಿಸಬೇಕಾದೀತು. 

ಪ್ರಮಾಣ ವಚನ ನಡೆದ ಮರದಡಿಯ ಕುರಿತು ನಾಫಿಆ್‌ ಮೌಲಾ ಇಬ್ನು ಉಮರ್‌ ಮಾಡಿರುವ ಒಂದು ವರದಿಯು ಪ್ರಸಿದ್ಧವಾಗಿದೆ. 
ಜನರು ಆ ಮರದಡಿಗೆ ಪದೇ ಪದೇ ಹೋಗಿ ನಮಾರುಖ್‌ ಮಾಡಲಾರಂಭಿಸಿದರು. ಈ ಸುದ್ದಿ ತಿಳಿದ ಉಮರ್‌ರು(ರ) ಜನರನ್ನು ಗದರಿಸಿದರು. 
ಅನಂತರ ಆ ಮರವನ್ನು ಕಡಿಸಿಬಿಟ್ಟರು. (ತಬಾಕಾತ್‌ ಇಬ್ನು ಸಅದ್‌ ಭಾಗ-2, ಪುಟ:100) ಆದರೆ ಅದಕ್ಕೆ ವಿರುದ್ಧವಾದ ಇತರ ಅನೇಕ 
ವರದಿಗಳಿವೆ. ಆ ಪೈಕಿ ನಾಫಿಆ್‌ರೇ ತಬಕಾತ್‌ ಇಬ್ನು ಸಅದ್‌ನಲ್ಲಿ ಉಲ್ಲೇಖಿಸಿರುವ ಒಂದು ವರದಿ ಹೀಗಿದೆ: ರಿರ್ಬಾನ್‌ ಪ್ರಮಾಣ ವಚನದ 
ಹಲವು ವರ್ಷಗಳ ಬಳಿಕ ಸಹಾಬಿಗಳು ಆ ಮರದ ಹುಡುಕಾಟಕ್ಕೆ ತೊಡಗಿದರು. ಆದರೆ ಅವರಿಗೆ ಅದನ್ನು ಗುರುತಿಸಲಾಗಲಿಲ್ಲ. ಆ ಮರ 
ಯಾವುದೆಂಬ ಬಗ್ಗೆ ಜನರಲ್ಲಿ ತರ್ಕವುಂಟಾಯಿತು. (ಪುಟ: 105) ಬುಖಾರಿ, ಮುಸ್ಲಿಮ್‌ ಮತ್ತು ತಬಕಾತ್‌ ಇಬ್ನು ಸಅದ್‌ನಲ್ಲಿ ಸಕದ್‌ 
ಬಿನ್‌ ಮುಸಯ್ಯಬ್‌ರಿಂದ ಉದ್ಧರಿಸಿದ ಇನ್ನೊಂದು ವರದಿಯಲ್ಲಿ ಹೀಗೆ ಹೇಳಿದ್ದಾರೆ: ನನ್ನ ತಂದೆಯವರು ಬೈಅತ್‌ ರಿರ್ಳಾನ್‌ನಲ್ಲಿ ಭಾಗಿ 
ಯಾಗಿದ್ದರು. ಅವರು ನನ್ನೊಡನೆ ಹೀಗೆ ಹೇಳಿದ್ದರು: ಎರಡನೆ ವರ್ಷ ಉಮ್ರತುಲ್‌ ಕದಾ (ಮಾಡದೆ ಉಳಿದಿದ್ದ ಉಮ್ರಾ)ಗೆ ಹೋದಾಗ 


ಕಾಂಡ - 26 


48 ತಪ್ಪೀಮುಲ್‌ ಕುರ್‌ಆನ್‌ 


CYS MEG ಓ GI 4% IS SLE ಕಾಜ ನಿ 
BGT We Ee ಕ 
120 411514 AN AETSS 0S 6S 801665 ಓಟು 


ಅವನು ಅವರಿಗೆ ಧಾರಾಳ ಸಮರಾರ್ಜಿತ ಸೊತ್ತನ್ನು ನೀಡಿದ್ದು ಅದನ್ನು ಅವರು (ಶೀಘ್ರವೇ) ಪಡೆಯಲಿರುವರು.* 
ಅಲ್ಲಾಹ್‌ ಪ್ರಬಲನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ. ಅಲ್ಲಾಹ್‌ ನಿಮಗೆ ಧಾರಾಳ ಸಮರಾರ್ಜಿತ ಸೊತ್ತಿನ ವಾಗ್ದಾನ 
ವೀಯುತ್ತಾನೆ. ನೀವು ಅದನ್ನು ಪಡೆಯಲಿರುವಿರಿ.* ಸದ್ಯ ಅವನು ಈ ವಿಜಯವನ್ನು ನಿಮಗೆ ದಯಪಾಲಿಸಿರುವನು* 
ಮತ್ತು ಜನರ ಕೈಗಳು ನಿಮ್ಮವಿರುದ್ಧ ಏಳದಂತೆ ತಡೆದನು.3 ಸತ್ಯವಿಶ್ವಾಸಿಗಳ ಪಾಲಿಗೆ ಇದು ಒಂದು ನಿದರ್ಶನವಾಗಲೆಂದು* 
ಮತ್ತು ಅಲ್ಲಾಹನು ನಿಮ್ಮನ್ನು ಸನ್ಮಾರ್ಗದೆಡೆಗೆ ಸಾಗಿಸಲೆಂದು (ಹೀಗೆ ಮಾಡಲಾಗಿದೆ.)* ಇದಲ್ಲದೆ ಅಲ್ಲಾಹನು ನೀವಿನ್ನೂ 


ನಾವು ಆ ಮರವನ್ನು ಮರೆತು ಬಿಟ್ಟಿದ್ದೆವು. ಹುಡುಕಿದರೂ ಅದನ್ನು ಪತ್ತೆ ಹಚ್ಚಲಾಗಲಿಲ್ಲ. ಇಬ್ನು ಜರೀರ್‌ ಉದ್ಧರಿಸಿದ 3ನೇ ವರದಿಯಲ್ಲಿ 
ಅವರು ಹೀಗೆಂದಿದ್ದಾರೆ: ಒಮ್ಮೆ ಖಲೀಫಾ ಉಮರ್‌ರು ತಮ್ಮ ಆಡಳಿತ ಕಾಲದಲ್ಲಿ ಹುದೈಬಿಯಾದ ದಾರಿಯಲ್ಲಿ ಹೋಗುತ್ತಿರುವಾಗ ಹಿಂದೆ 
ಬೈಅತುರ್ರಿರುಸ್ಟಾನ್‌ ನಡೆದ ವೃಕ್ಷದ ಬುಡ ಯಾವುದೆಂದು ವಿಚಾರಿಸಿದರು. ಒಬ್ಬರು ಒಂದು ಮರವನ್ನು ತೋರಿಸಿದರೆ ಇನ್ನೊಬ್ಬರು 
ಬೇರೊಂದು ಮರವನ್ನು ತೋರಿಸಿದರು. ಆಗ ಉಮರ್‌(ರ) ಹೇಳಿದರು: ಹೋಗಲಿ ಬಿಡಿ, ಯಾಕೆ ಅದಕ್ಕಾಗಿ ಕಷ್ಟಪಡಬೇಕು. 

33. ಇಲ್ಲಿ ಒಮ ಎಂದರೆ, ಮಹೋನ್ನತ ಉದ್ದೇಶಕ್ಕಾಗಿ, ಸಂಪೂರ್ಣ ಶಾಂತ ಮತ್ತು ಸಂತೃಪ್ತ ಮನಸ್ಸಿನಿಂದ ತನ್ನನ್ನು ಭೀಕರ ವಿಪತ್ತಿಗೆ 
ದೂಡುವ ಹಾಗೂ ನಿರ್ಭೀತಿಯಿಂದ ಪರಿಣಾಮವನ್ನು ಲೆಕ್ಕಿಸದೆ, ನಿರ್ದಿಷ್ಟ ಕೆಲಸವನ್ನು ಮಾಡಿ ಮುಗಿಸುವ ದೃಢ ನಿರ್ಧಾರದ ಮನೋಸ್ಥಿತಿ. 

34. ಇದು ಖೈಬರ್‌ ಯುದ್ಧ! ಮತ್ತು ಅದರಿಂದ ದೊರೆತ ಸಂಪತ್ತಿನ ಕಡೆಗೆ ಸೂಚನೆ. ಈ ಯುದ್ಧದಲ್ಲಿ ಲಭಿಸಿದ ಸಂಪತ್ತನ್ನು ಅಲ್ಲಾಹನು 
ಬೈಅತುರ್ರಿರಸ್ವಾನ್‌ನಲ್ಲಿ ಭಾಗವಹಿಸಿದವರಿಗೆ ಮೀಸಲುಗೊಳಿಸಿದ್ದಾನೆ. ಅವರ ಹೊರತು ಈ ವಿಜಯ ಮತ್ತು ಸಂಪತ್ತಿನಲ್ಲಿ ಬೇರೆ ಯಾರಿಗೂ 
ಪಾಲಿಲ್ಲವೆಂದು ಈ ವಚನ ಸ್ಪಷ್ಟಪಡಿಸುತ್ತದೆ. ಆದ್ದರಿಂದಲೇ ಪ್ರವಾದಿವರ್ಯರು(ಸ) ಹಿಜರಿ 7ರ ಸಫರ್‌ನಲ್ಲಿ ಖೈಬರ್‌ ಮೇಲೆ ದಾಳಿ 
ನಡೆಸಲಿಕ್ಕಾಗಿ ಹೊರಟಾಗ ಅವರನ್ನು ಮಾತ್ರ ಜತೆಯಲ್ಲಿ ಕರೆದೊಯ್ದರು. ಹಾಗಿದ್ದರೂ ಪ್ರವಾದಿವರ್ಯರು(ಸ) ಇತಿಯೋಪಿಯದಿಂದ 
ಮರಳಿದ ಮುಹಾಜಿರರು ಮತ್ತು ದೂಸೀ ಹಾಗೂ ಅಶ್‌ಅರಿ ಸಹಾಬಿಗಳಿಗೂ ಖೈಬರ್‌ನ ಯುದ್ಧಾರ್ಜಿತ ಸೊತ್ತಿನಲ್ಲಿಸ್ವಲ್ಪಂಶ ನೀಡಿದ್ದರೆಂಬುದು 
ನಿಜ, ಆದರೆ ಅದು ಖುಮ್ಸ್‌] ನಿಂದ (ಅರ್ಥಾತ್‌, ಅಲ್ಲಾಹ್‌ ಮತ್ತು ಪ್ರವಾದಿಯವರಿಗೆ ಸೇರಿರುವ ಬೈತುಲ್‌ಮಾಲ್‌ನ 1/5 ಅಂಶ) ಅಥವಾ 
ಬೈಅತುರ್ರಿರ್ಳಾನ್‌ನಲ್ಲಿ ಭಾಗವಹಿಸಿದ ಸಹಾಬಿಗಳ ಒಪ್ಪಿಗೆಯಿಂದ ನೀಡಲಾಗಿತ್ತು. ಬೇರೆ ಯಾರನ್ನೂ ಹಕ್ಕುದಾರರಾಗಿ ಅದರಲ್ಲಿ ಸೇರಿಸಿರಲಿಲ್ಲ. 

35. ಇದು ಖೈಬರ್‌ನ ಬಳಿಕ ಮುಸ್ಲಿಮರಿಗೆ ನಿರಂತರ ಲಭಿಸಿದ ವಿಜಯಗಳ ಸೂಚನೆ. 

36. ಅರ್ಥಾತ್‌, ಆರಂಭದಲ್ಲಿ ಸುಸ್ಪಷ್ಟ ವಿಜಯವೆಂದು ವರ್ಣಿಸಿದ್ದ ಹುದ್ಧೆಬಿಯಾ ಒಪ್ಪಂದ. 

37. ಬಾಹ್ಯ ದೃಷ್ಟಿಯಲ್ಲಿ ಸತ್ಯನಿಷೇಧಕ ಕುರೈಶರ ಸ್ಥಿತಿಯು ನಿಮಗಿಂತ ಉತ್ತಮವಾಗಿದ್ದರೂ ಅವರಿಗೆ ನಿಮ್ಮ ಮೇಲೆ ಆಕ್ರಮಣ 

ನಡೆಸುವ ಧೈರ್ಯ ನೀಡಲಿಲ್ಲ ಸೈನಿಕ ದೃಷ್ಟಿಯಲ್ಲಿಯೂ ನಿಮ್ಮ ಸ್ಥಿತಿ ತುಲನಾತ್ಮಕವಾಗಿ ಅವರಿಗಿಂತ ಶೋಚನೀಯವಾಗಿತ್ತು. ಅದಲ್ಲದೆ 
ಇದರಲ್ಲಿ ಇನ್ನೊಂದು ತಾತ್ಸರ್ಯವೂ ಇದೆ. ಆ ಸಂದರ್ಭದಲ್ಲಿ ವೈರಿಗಳಿಗೆ ಮದೀನವನ್ನು ಆಕ್ರಮಿಸುವ ಧೈರ್ಯ ಬರಲಿಲ್ಲ ವಸ್ತುತಃ 1400 
ಮಂದಿ ಪುರುಷರು ಯುದ್ಧಕ್ಕೆ ಹೊರಟು ಹೋದ ಬಳಿಕ ಮದೀನಾದ ರಂಗವು ತೀರಾ ದುರ್ಬಲವಾಗಿತ್ತು. ಯಹೂದಿಯರು, ಸತ್ಯನಿಷೇ 
ಧಕರು ಮತ್ತು ಕಪಟ ವಿಶ್ವಾಸಿಗಳು ಇದರ ದುರ್ಲಾಭ ಪಡೆಯಬಹುದಾಗಿತ್ತು. 

38. ಅಲ್ಲಾಹ್‌ ಮತ್ತು ಆತನಲ್ಲಿ ಭರವಸೆಯಿರಿಸಿ, ಅಲ್ಲಾಹನ ಪ್ರವಾದಿಯ ಅನುಸರಣೆಯಲ್ಲಿ ಸುದೃಢವಾಗಿ ನಿಂತು ಸತ್ಯದ 
ರಕ್ಷಣೆಗಾಗಿ ಮುಂದೆ ಬರುವವರಿಗೆ ಅಲ್ಲಾಹನು ಯಾವೆಲ್ಲ ರೀತಿಯಲ್ಲಿ ಬೆಂಬಲ ಮತ್ತು ನೆರವು ನೀಡುವನೆಂಬುದರ ನಿದರ್ಶನ. 

39. ಅರ್ಥಾತ್‌ ನಿಮಗೆ ಇನ್ನಷ್ಟು ದೀರ್ಥದೃಷ್ಟಿ ಮತ್ತು ದೃಢವಿಶ್ವಾಸ ಲಭಿಸಿ, ಮುಂದೆ ನೀವು ಇದೇ ರೀತಿಯಲ್ಲಿ ಅಲ್ಲಾಹ್‌ ಮತ್ತು 
ಪ್ರವಾದಿಯ ಅನುಸರಣೆಯಲ್ಲಿ ದೃಢವಾಗಿ ನಿಂತು, ಅಲ್ಲಾಹನಲ್ಲಿ ಭರವಸೆಯಿರಿಸಿ ಸತ್ಯಮಾರ್ಗದಲ್ಲಿ ಮುಂದೆ ಸಾಗುವಂತಾಗಬೇಕು. 
ಅದಲ್ಲದೆ ಅನುಭವದಿಂದ ನೀವು ಈ ಪಾಠ ಕಲಿಯುವಂತಾಗಬೇಕು. ಅರ್ಥಾತ್‌, ಅಲ್ಲಾಹನ ಧರ್ಮದ ಬೇಡಿಕೆಯಂತೆ ಅಲ್ಲಾಹನಲ್ಲಿ 


ಕಾಂಡ - 26 


48. ಅಲ್‌ ಫತಹ್‌ 49 


pa 


PA 4 ೨ ೨ರ ಬ ಒದ ೨ ' ಟಿ “ವೆದಿ pa ೭ 
SPSS 5:5 ೫1ಎ CoS Is 5S 


ಬಹ ಯುತ ಜಯ ಸಯ IS D5 0 ಹರ ಹ 


kp 


೨ 4 SEGA 665 555/31 ಜಾಳು ಬತ್ತು 
ಟೈ iol Gs 610 ಖಿ | oS Sos SG 
ತಶಿ ಶಿಸ್ಸಿ ಠಕ್ಕ, ಗೈ 


Fp) PEE CT ಸಿ 

ಜತೆ ೮ ಚಾಟಿ ಮು ೪1೦೫೪ OL 
ಡ್ಯ “ ಗ್ಗ £542 3 > ಸಟ 

CU BES SNES ಬ Sse ASS ಬಸಿ 


DRY 
೪ 
ಅ 


x Ku 
೫4 


ಗಳಿಸಲು ಶಕ್ತರಾಗಿಲ್ಲದಂತಹ ಮತ್ತಷ್ಟು ಸಮರಾರ್ಜಿತ ಸೊತ್ತನ್ನೂ ನಿಮಗೆ ಕೊಡುವುದಾಗಿ ವಾಗ್ದಾನ ಮಾಡುತ್ತಾನೆ. 
ಅಲ್ಲಾಹನು ಅವುಗಳನ್ನು ಸುತ್ತುವರಿದಿಟ್ಟಿರುತ್ತಾನೆ.* ಅಲ್ಲಾಹನು ಸಕಲ ವಿಷಯಗಳ ಸಾಮರ್ಥ್ಯವುಳ್ಳವನಾಗಿದ್ದಾನೆ. 

(22-26) ಈಗ ಈ ಸತ್ಯನಿಷೇಧಿಗಳು ನಿಮ್ಮೊಂದಿಗೆ ಯುದ್ಧ ಮಾಡುತ್ತಿದ್ದರೆ ಖಂಡಿತ ಪಲಾಯನ ಮಾಡುತ್ತಿದ್ದರು 
ಮತ್ತು ಅವರಿಗೆ ರಕ್ಷಕ ಮಿತ್ರರಾಗಲಿ, ಸಹಾಯಕರಾಗಲಿ ಯಾರೂ ಸಿಗುತ್ತಿರಲಿಲ್ಲ ಇದು ಹಿಂದಿನಿಂದಲೇ ನಡೆದು 
ಬರುತ್ತಿ ರುವ ಅಲ್ಲಾಹನ ಕಾರ್ಯವಿಧಾನವಾಗಿದೆ? ಮತ್ತು ನೀವು ಅಲ್ಲಾಹನ ಕಾರ್ಯ ವಿಧಾನದಲ್ಲಿ ಯಾವ 
ಬದಲಾವಣೆಯನ್ನೂ ಕಾಣಲಾರಿರಿ. ಮಕ್ಕಾ ಕಣಿವೆಯಲ್ಲಿ ಅವರ ಕೈಗಳನ್ನು ನಿಮ್ಮಿಂದಲೂ ನಿಮ್ಮ ಕೈಗಳನ್ನು ಅವರಿಂದಲೂ 
ತಡೆದವನು ಅವನೇ. ವಸ್ತುತಃ ಅವನು ನಿಮಗೆ ಅವರ ಮೇಲೆ ಪ್ರಾಬಲ್ಯ ದಯಪಾಲಿಸಿದ್ದನು ಮತ್ತು ನೀವು 
ಮಾಡುತ್ತಿದ್ದುದನ್ನೆಲ್ಲಅಲ್ಲಾಹ್‌ ವಿಕ್ಷಿಸುತ್ತಿದ್ದನು. ಸತ್ಯವನ್ನು ನಿರಾಕರಿಸಿದವರು, "ಮಸ್ಸಿದುಲ್‌ ಹರಾಮ್‌'ನಿಂದ ನಿಮ್ಮನ್ನು 
ತಡೆದವರು ಮತ್ತು 'ಹದ್ಯ್‌'ನ (ಬಲಿಯ) ಒಂಟೆಗಳನ್ನು ಅವುಗಳ ನೆಲೆಗೆ ತಲುಪಲು ಬಿಡದವರು ಅವರೇ. 


ಭರವಸೆಯಿರಿಸಿ ಹೆಜ್ಜೆಯಿರಿಸುವುದು ವಿಶ್ವಾಸಿಯ ಕರ್ತವ್ಯವಾಗಿದೆ. ಅನ್ಯಥಾ ನನ್ನ ಶಕ್ತಿ ಎಷ್ಟಿದೆ, ವೈರಿಯ ಶಕ್ತಿ ಎಷ್ಟಿದೆಯೆಂದು ಅವನು 
ಮೀನಮೇಷ ಎಣಿಸಬಾರದು. 

40. ಹೆಚ್ಚಿನಂಶ ಇದು ಮಕ್ಕಾ ವಿಜಯದ ಕಡೆಗೆ ಸೂಚನೆಯಾಗಿದೆ. ಕತಾದರ ಇದೇ ಅಭಿಪ್ರಾಯಕ್ಕೆ ಇಬ್ನು ಜರೀರ್‌ರೂ ಆದ್ಯತೆ 
ನೀಡಿದ್ದಾರೆ. ವಾಸ್ತವದಲ್ಲಿ ಈಗ ಮಕ್ಕಾ ನಿಮ್ಮ ನಿಯಂತ್ರಣಕ್ಕೆ ಬಂದಿಲ್ಲ. ಆದರೆ ಅಲ್ಲಾಹನು ಅದನ್ನು ಸುತ್ತುವರಿದಿದ್ದಾನೆ. ಹುದ್ಯೈಬಿಯಾದ 
ಈ ವಿಜಯದ ಪರಿಣಾಮವಾಗಿ ಅದೂ ನಿಮ್ಮ ಸ್ವಾಧೀನವಾಗಲಿದೆಯೆಂಬುದು ದೇವಾದೇಶದ ತಾತ್ಪರ್ಯವಾಗಿರಬಹುದು. 

41. ಅಲ್ಲಾಹನು ಹುದೈೆಬಿಯಾದಲ್ಲಿ ನೀವು ಸೋಲಬಹುದೆಂಬ ಕಾರಣದಿಂದ ಯುದ್ಧವನ್ನು ತಡೆದುದಲ್ಲ. ಮುಂದಿನ ವಚನದಲ್ಲಿ 
ತಿಳಿಸಿರುವಂತೆ ಅದರ ಉದ್ದೇಶವು ಬೇರೆಯೇ ಆಗಿತ್ತು. ಒಂದು ವೇಳೆ ಆ ಉದ್ದೇಶವಿಲ್ಲದಿರುತ್ತದ್ದರೆ ಮತ್ತು ಅಲ್ಲಿ ಯುದ್ಧವನ್ನು ಅಲ್ಲಾಹನು 
ತಡೆಯದಿರುತ್ತಿದ್ದರೆ ಖಂಡಿತವಾಗಿ ಸತ್ಯನಿಷೇಧಕರೇ ಸೋಲುತ್ತಿದ್ದರು. ಅಂದೇ ಮಕ್ಕಾ ವಿಜಯವೂ ಆಗುತ್ತಿತ್ತು. 

42. ಅರ್ಥಾತ್‌, ಇಲ್ಲಿ ಅಲ್ಲಾಹನ ಕಾರ್ಯ ನೀತಿಯೆಂದರೆ ಪ್ರವಾದಿವರ್ಯರ(ಸ) ವಿರುದ್ಧ ಹೋರಾಡುತ್ತಿರುವ ಸತ್ಯನಿಷೇಧಕರನ್ನು 
ಸೋಲಿಸಿ ಅವಮಾನಪಡಿಸುವುದು ಮತ್ತು ತನ್ನ ಪ್ರವಾದಿಗೆ ನೆರವಾಗುವುದು. 

43. ಅರ್ಥಾತ್‌, ನೀವು ಎಷ್ಟೊಂದು ನಿಷ್ಠಳಂಕ ಮತ್ತು ನಿಸ್ವಾರ್ಥವಾಗಿ ಸತ್ಯಧರ್ಮಕ್ಕಾಗಿ ಪ್ರಾಣಾರ್ಪಣೆಗೆ ಸಿದ್ಧರಾಗಿದ್ದೀರಿ, ಯಾವ 
ರೀತಿಯಲ್ಲಿ ನಿಷ್ಠೆಯಿಂದ ಪ್ರವಾದಿಯವರಿಗೆ ವಿಧೇಯರಾಗಿದ್ದೀರಿಯೆಂದು ಅಲ್ಲಾಹನು ನೋಡುತ್ತಿದ್ದನು. ಹಾಗೆಯೇ ಸತ್ಯನಿಷೇಧಕರು 
ಮಾಡುತ್ತಿದ್ದ ಘೋರ ಅಕ್ರಮಗಳನ್ನು ಅವನು ನೋಡುತ್ತಿದ್ದನು. ಅಲ್ಲಿಮತ್ತು ಆ ಕೂಡಲೇ ನಿಮ್ಮ ಕೈಗಳಿಂದ ಅವರನ್ನು ಧ್ವಂಸಗೊಳಿಸುವುದು 
ಪರಿಸ್ಥಿತಿಯ ಬೇಡಿಕೆಯಾಗಿತ್ತು. ಆದರೂ ಉದ್ದೇಶಪೂರ್ವಕವಾಗಿ ಅಲ್ಲಾಹನು ನಿಮ್ಮ ಕೈಗಳನ್ನು ಅವರ ಮೇಲೆ ಮತ್ತು ಅವರ ಕೈಗಳು ನಿಮ್ಮ 
ಮೇಲೆ ಬೀಳದಂತೆ ತಡೆದನು. 


ಕಾಂಡ - 26 


50 ತಪ್ಪೀಮುಲ್‌ ಕುರ್‌ಆನ್‌ 


೨೨೫ ೨ ೨ಸ್ದಿ 1 ೨೬ಡ್ಕ'್ಗ ? 22 0(% 533 ನ್‌ ಡಿ 
5 ಶ್ರಿ 114 SHO (೬ ಬಸಿ NSS SN 
274 22 3 1 ೨ ೨ Lp AUS wl ಕಿ ೭ ತ್ಕ 
AIG SESE ಜ.೫ 004 iE ಕಚ 
PF £2 SrA CTA AN PT 
| OEE BUNCE ೫5859685 AIS 
(ಮಕ್ಕಾದಲ್ಲಿ) ನೀವು ಅರಿತಿರದಂತಹ ಸತ್ಯವಿಶ್ನಾಸಿ ಪುರುಷರು ಮತ್ತು ಸತ್ಯವಿಶ್ವಾಸಿ ಸ್ತ್ರೀಯರು ಇಲ್ಲ! ದಿರುತ್ತಿದ್ದ ರೆ, ಹಾಗೂ 
ಪ್ರಮಾದವಶಾತ್‌ ನೀವು ಅವರನ್ನು ಧ್ವಂಸ ಮಾಡಿ ಬಿಡುವ ಮತ್ತು ಇದರಿಂದ ನಿಮಗೆ ಕಳಂಕ ಬರುವ 
ಅಪಾಯವಿಲ್ಲದಿರುತ್ತಿದ್ದರೆ, (ಯುದ್ಧವು ತಡೆಯಲ್ಪಡುತ್ತಿರಲಿಲ್ಲ) ಅಲ್ಲಾಹನು ತಾನಿಚ್ಛಿಸಿದವರನ್ನು ತನ್ನ ಕೃಪೆಯಲ್ಲಿ 
(ರಿಸಿಕೊಳ್ಳುವಂತಾಗಲು (ಯುದ್ಧವು ತಡೆಯಲ್ಪಟ್ಟಿತು.) ಆ ಸತ್ಯವಿಶ್ವಾಸಿಗಳು ಬೇರ್ಪಟ್ಟಿರುತ್ತಿದ್ದರೆ (ಮಕ್ಕಾ ವಾಸಿಗಳಲ್ಲಿ) 
ತ್ಯನಿಷೇಧಿಗಳಿಗೆ ನಾವು ಖಂಡಿತವಾಗಿಯೂ ವೇದನಾಯುಕ್ತ ಯಾತನೆ ಕೊಡುತ್ತಿದ್ದೆವು.“ (ಈ ಕಾರಣದಿಂದಲೇ) ಆ 
ತ್ಯನಿಷೇಧಿಗಳು ತಮ್ಮ ಹೃದಯಗಳಲ್ಲಿ. ಅಜ್ಞಾನಜನ್ಯ ಅಭಿಮಾನವನ್ನಿರಿಸಿ ಕೊಂಡಾಗ" ಅಲ್ಲಾಹನು ತನ್ನ ಸಂದೇಶವಾಹಕರ 
ಮತ್ತು ಸತ್ಯವಿಶ್ಚಾಸಿಗಳ ಮೇಲೆ ಪ್ರಶಾಂತತೆಯನ್ನು ಇಳಿಸಿದನು.* ಮತ್ತು ಸತ್ಯವಿಶ್ವಾಪಿಗಳನ್ನು ದೇವಭಕ್ತಿಯ ನುಡಿಗೆ 
ಬದ್ಧರಾಗಿರುವಂತೆ ಮಾಡಿದನು. ಏಕೆಂದರೆ ಇದಕ್ಕೆ ಅವರೇ ಹೆಚ್ಚು ಹಕ್ಕುದಾರರೂ ಅರ್ಹರೂ ಆಗಿದ್ದರು. ಅಲ್ಲಾಹನು 
ಸಕಲ ವಿಷಯಗಳ ಜ್ಞಾನವುಳ್ಳವನಾಗಿರುತ್ತಾನೆ. 


೫A ಜು 


44. ಈ ಕಾರಣದಿಂದಲೇ ಅಲ್ಲಾಹನು ಹುದೈೆಬಿಯದಲ್ಲಿ ಯುದ್ಧಕ್ಕೆ ಆಸ್ಪದ ನೀಡಲಿಲ್ಲ. ಈ ಕಾರಣದ ಎರಡು ಮುಖಗಳಿವೆ. 
De ಸಂದರ್ಭದಲ್ಲಿ ಮಕ್ಕಾ ನಗರದಲ್ಲಿ ತಮ್ಮ ವಿಶ್ವಾಸವನ್ನು ಅಡಗಿಸಿದ್ದ ಅಥವಾ ವಿಶ್ವಾಸ ಬಹಿರಂಗವಾಗಿದ್ದರೂ ಅಸಹಾಯಕತೆಯಿಂದಾಗಿ 
ವಲಸೆ ಹೋಗಲಾರದೆ ಅಕ್ರಮ ಮರ್ದನಗಳಿಗೆ ಗುರಿಯಾಗಿದ್ದ ಅನೇಕ ಮುಸ್ಲಿಮ್‌ ಸ್ತ್ರೀ ಪುರುಷರಿದ್ದರು. ಈ ಪರಿಸ್ಥಿತಿಯಲ್ಲಿ ಯುದ್ಧನಡೆದು 
ಮುಸ್ಲಿಮರು ಸತ್ಯನಿಷೇಧಕರನ್ನು ಸದೆಬಡಿಯುತ್ತಾ ಮಕ್ಕಾ ಪಟ್ಟಣವನ್ನು ಪ್ರವೇಶಿಸುತ್ತಿದ್ದರೆ ಅಲ್ಲಿದ್ದ ಮುಸ್ಲಿಮರು ಅಜ್ಞಾತವಾಗಿ ಇವರ 
ಕೈಯಿಂದ ಹತರಾಗುತ್ತಿದ್ದರು. ಇದರಿಂದ ಮುಸ್ಲಿಮರಿಗೆ ದುಃಖ ಮತ್ತು ಕಳವಳವಾಗುತ್ತಿತ್ತು. ಅದಲ್ಲದೆ ಯುದ್ಧದಲ್ಲಿ ಮುಸ್ಲಿಮರು ತಮ್ಮ 
ಸಹೋದರರನ್ನು ಕೊಲ್ಲದೆ ಬಿಡುವುದಿಲ್ಲವೆಂದು ಆರೋಪಿಸಲು ಅರೇಬಿಯದ ಸತ್ಯನಿಷೇಧಕರಿಗೆ ಅವಕಾಶವಾಗುತ್ತಿತ್ತು. ಆದ್ದರಿಂದ ಅಲ್ಲಾಹನು 
ಆ ಅಸಹಾಯಕ ಮುಸ್ಲಿಮರ ಮೇಲೆ ಕರುಣೆಯಿಂದ ಮತ್ತು ಸಹಾಬಿಗಳನ್ನು ದುಃಖ ಹಾಗೂ ಕಳಂಕದಿಂದ ರಕ್ಷಿಸಲಿಕ್ಕಾಗಿ ಯುದ್ಧವನ್ನು 
ತಪ್ಪಿಸಿದನು. 11) ಅಲ್ಲಾಹನು ಒಂದು ರಕ್ತಸಿಕ್ತ ಯುದ್ಧದಿಂದ ಕುರೈಶರನ್ನು ಸೋಲಿಸಿ ಮಕ್ಕಾ ವಿಜಯವನ್ನು ಬಯಸಿರಲಿಲ್ಲ. ಬದಲಾಗಿ 
ಮುಂದಿನ 2ವರ್ಷಗಳಲ್ಲಿ ಅವರನ್ನು ಎಲ್ಲ ಕಡೆಗಳಿಂದಲೂ ಸುತ್ತುವರಿದು ಅಸಹಾಯಕಗೊಳಿಸಿ ಯಾವುದೇ ಪ್ರತಿಭಟನೆಯಿಲ್ಲದೆ ಸೋತು 
ಇಡಿ ಗೋತ್ರವೇ ಸಾರಾಸಗಟಾಗಿ ಇಸ್ಲಾಮ್‌ ಸ್ವೀಕರಿಸಿ ಅಲ್ಲಾಹನ ಕೃಪೆಗೆ ಪಾತ್ರವಾಗಬೇಕೆಂದು ಬಯಸಿದ್ದನು. ಮಕ್ಕಾ ವಿಜಯದ 
ಸಂದರ್ಭದಲ್ಲಿ ವಾಸ್ತವದಲ್ಲಿ ಹಾಗೆಯೇ ಆಯಿತು. 

ಇಲ್ಲೊಂದು ಕರ್ಮಶಾಸ್ತ್ರ ಸಮಸ್ಯೆ ಮೂಡಿ ಬರುತ್ತದೆ. ಮುಸ್ಲಿಮರು ಮತ್ತು ಸತ್ಯ ನಿಷೇಧಕರ ಮಧ್ಯೆ ಯುದ್ಧ ನಡೆಯುತ್ತಿರುವಾಗ 
ವೈರಿಗಳ ಅಧೀನದಲ್ಲಿ ಸ್ತ್ರೀಯರು, ಮಕ್ಕಳು ಮತ್ತು ವೃದ್ಧರು ಸೇರಿರುವ ಅನೇಕ ಅಸಹಾಯಕ ಮುಸ್ಲಿಮರು ಕೈದಿಗಳಾಗಿದ್ದಾರೆ. ಅವರನ್ನು 
ವೈರಿಗಳು ಗುರಾಣಿಯಾಗಿ ಮುಂದೆ ನಿಲ್ಲಿಸಿದ್ದಾರೆ ಅಥವಾ ವೈರಿ ರಾಷ್ಟ್ರವನ್ನು ಆಕ್ರಮಿಸ ಬಯಸಿದಾಗ ಅಲ್ಲಿ ಅನೇಕ ಮುಸ್ಲಿಮರಿದ್ದಾರೆ ಅಥವಾ 
ವೈರಿಗಳ ಒಂದು ಯುದ್ಧನೌಕೆಯು ಮುಸ್ಲಿಮರ ನಿಷೇಧಿತ ವಲಯವನ್ನು ಪ್ರವೇಶಿಸಿದೆ. ಅದರಲ್ಲಿ ಅವರು ಅನೇಕ ಮುಸ್ಲಿಮ್‌ ಒತ್ತೆಯಾಳುಗಳನ್ನು 
ಏರಿಸಿದ್ದಾರೆ. ಇಂಥ ಸಂದರ್ಭಗಳಲ್ಲಿಅವರ ವಿರುದ್ಧಗುಂಡೆಸೆಯಬಹುದೇ? ಈ ಪ್ರಶ್ನೆಗಳಿಗೆ ಕರ್ಮಶಾಸ್ತ್ರಜ್ಞರು ನೀಡಿದ ವಿವಿಧ ಉತ್ತರಗಳನ್ನು 
ಇಲ್ಲಿ ಉದ್ಧರಿಸಲಾಗಿದೆ. ಇಂಥ ಸಂದರ್ಭಗಳಲ್ಲಿ ಅವರನ್ನು ಗುಂಡೆಸೆದು ಕೊಲ್ಲಬಾರದೆಂದು ಇಮಾಮ್‌ ಮಾಲಿಕ್‌ ಹೇಳಿದ್ದಾರೆ. ಈ ವಚನ 
ವನ್ನು ಅದಕ್ಕೆ ಆಧಾರವಾಗಿ ನೀಡಲಾಗಿದೆ. ಅವರು ಹೀಗೆ ವಾದಿಸುತ್ತಾರೆ: ಮುಸ್ಲಿಮರನ್ನು ರಕ್ಷಿಸಲಿಕ್ಕಾಗಿ ಅಲ್ಲಾಹನು ಹುದೈೆಬಿಯಾದಲ್ಲಿ 
ಯುದ್ಧವನ್ನು ತಡೆದನು. (ಅಹ್ಯಾಮುಲ್‌ ಕುರ್‌ಆನ್‌, ಇಬ್ನುಲ್‌ ಅರಬಿ) ಆದರೆ ಇದೊಂದು ದುರ್ಬಲ ಆಧಾರವಾಗಿದೆ. ವಸ್ತುತಃ ಅಂಥ 
ಸಂದರ್ಭಗಳಲ್ಲಿ ಆಕ್ರಮಣ ನಡೆಸುವುದು ನಿಷಿದ್ದ ಅಥವಾ ಅಹಿತಕರವೆಂದು ಸೂಚಿಸುವ ಯಾವೊಂದು ಪದವೂ ವಚನದಲ್ಲಿಲ್ಲ. ಈ 


ಕಾಂಡ - 26 


48. ಅಲ್‌ ಫತಹ್‌ 51 


ಸಂದರ್ಭಗಳಲ್ಲಿ ವೈರಿಗಳಿಗೆ ಮುಸ್ಲಿಮರ ಮೇಲೆ ಜಯ ಲಭಿಸಬಹುದು ಅಥವಾ ಅವರನ್ನು ಜಯಿಸಲು ಮುಸ್ಲಿಮರಿಗೆ ಇನ್ನು ಅವಕಾಶ 
ಲಭಿಸಲಾರದೆಂಬ ಆಶಂಕೆಯಿಲ್ಲದಿರುವಾಗ ಮಾತ್ರ ರಕ್ಷಿಸಲಿಕ್ಕಾಗಿ ಆಕ್ರಮಣವನ್ನು ಕೈಬಿಡಬಹುದು ಎಂದಷ್ಟೇ ಇದರಿಂದ ತಿಳಿಯಬಹುದು. 

ಇಮಾಮ್‌ ಅಬೂ ಹನೀಫ, ಇಮಾಮ್‌ ಅಬೂ ಯೂಸುಫ್‌, ಇಮಾಮ್‌ ರುಫರ್‌, ಮತ್ತು ಇಮಾಮ್‌ ಮುಹಮ್ಮದ್‌ ಹೀಗೆಂದಿದ್ದಾರೆ: 
ಇಂಥ ಸಂದರ್ಭಗಳಲ್ಲಿ ಆಕ್ರಮಣ ನಡೆಸುವುದು ಸಂಪೂರ್ಣ ಧರ್ಮಬದ್ಧ. ವೈರಿಗಳು ಮುಸ್ಲಿಮರ ಮಕ್ಕಳನ್ನು ಗುರಾಣಿಯಾಗಿ ಮುಂಚೂಣಿ 
ಯಲ್ಲಿ ತಂದು ನಿಲ್ಲಿಸಿದರೂ ಅವರ ಮೇಲೆ ಆಕ್ರಮಣ ನಡೆಸುವುದಕ್ಕೆ ಅಡ್ಡಿಯಿಲ್ಲ. ಅಂಥ ಸಂದರ್ಭಗಳಲ್ಲಿ ಹತರಾಗುವ ಮುಸ್ಲಿಮರಿಗಾಗಿ 
ಪ್ರಾಯಶ್ಚಿತ ಅಥವಾ ನಷ್ಟ ಪರಿಹಾರ ನೀಡುವುದು ಮುಸ್ಲಿಮರಿಗೆ ಕಡ್ಡಾಯವಲ್ಲ, (ಅಹ್‌ಕಾಮುಲ್‌ ಕುರ್‌ಆನ್‌ -ಜಸ್ಸಾಸ್‌ ಕಿತಾಬುಸ್ಸಿಯರ್‌ 
ಇಮಾಮ್‌ ಮುಹಮ್ಮದ್‌, ಬಾಬುಲ್‌ ಕತಇಲ್‌ ಮಾಉಲನ್‌ ಅಹ್ಲಿ ಅರಬ್‌) 

ಇಮಾಮ್‌ ಸುಫ್‌ಯಾನುಸೌರಿಯವರೂ ಈ ಪರಿಸ್ಥಿತಿಯಲ್ಲಿ ಆಕ್ರಮಣವು ಧರ್ಮಸಮ್ಮತವೆಂದು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ 
ಅವರು ಹೀಗೆ ಹೇಳಿದ್ದಾರೆ: ಅಂಥ ಪರಿಸ್ಥಿತಿಗಳಲ್ಲಿ ಹತರಾಗುವ ಮುಸ್ಲಿಮರಿಗಾಗಿ ನಷ್ಟಪರಿಹಾರ ನೀಡಬೇಕಾಗಿಲ್ಲ. ಆದರೆ ಮುಸ್ಲಿಮರು 
ಕಡ್ಡಾಯವಾಗಿ ಪ್ರಾಯಶ್ಚಿತ್ತ ಮಾಡಬೇಕು. (ಅಹ್ಮಾಮುಲ್‌ ಕುರ್‌ಆನ್‌-ಜಸ್ಸಾಸ್‌) 

ಇಮಾಮ್‌ ಔರುಾಶಃ ಮತ್ತು ಲೈಸ್‌ ಬಿನ್‌ ಸಅದ್‌ ಹೇಳಿದ್ದಾರೆ: ವೈರಿಗಳು ಮುಸ್ಲಿಮರನ್ನು ಗುರಾಣಿಯಾಗಿ ಬಳಸಿ ಬಂದರೂ ಅವರ 
ಮೇಲೆ ಗುಂಡು ಹಾರಿಸಬಾರದು. ಹಾಗೆಯೇ ಯುದ್ಧ ನೌಕೆಯಲ್ಲಿ ನಮ್ಮ ಕೈದಿಗಳಿರುವರೆಂದು ತಿಳಿದ ಸಂದರ್ಭಗಳಲ್ಲಿಯೂ ಅದನ್ನು 
ಮುಳುಗಿಸಬಾರದು. ಆದರೆ ವೈರಿಯ ಒಂದು ನಗರವನ್ನು ಆಕ್ರಮಿಸಬೇಕಾದ ಸಂದರ್ಭದಲ್ಲಿ ಅಲ್ಲಿ ಮುಸ್ಲಿಮರಿದ್ದಾರೆಂದು ತಿಳಿದರೂ ಅಲ್ಲಿ 
ಗೋಲಿಬಾರು ನಡೆಸಬಹುದು. ಯಾಕೆಂದರೆ ಈ ಕ್ರಮದಿಂದ ಮುಸ್ಲಿಮರು ಹಾರಿಸಿದ ಗುಂಡು ಇದಿರು ಪಕ್ಷದಲ್ಲಿರುವ ಮುಸ್ಲಿಮರ 
ಮೇಲೆಯೇ ಬೀಳುವುದೆಂದು ಖಚಿತವಾಗಿ ಹೇಳುವಂತಿಲ್ಲಅಥವಾ ಒಂದು ವೇಳೆ ಅವರು ಅದಕ್ಕೆ ಬಲಿಯಾದರೂ ಅದು ಉದ್ದೇಶಪೂರ್ವಕವಾಗಿ 
ಹಾರಿಸಿದ್ದಲ್ಲ. ಅದು ಆಕಸ್ಥಿಕ ಘಟನೆಯಾಗಿದೆ. (ಅಹ್ಯಾಮುಲ್‌ ಕುರ್‌ಆನ್‌ ಜಸ್ಲಾಸ್‌) 

ಇಮಾಮ್‌ ಶಾಫಿತಯವರ ಅಭಿಪ್ರಾಯದಂತೆ ಆ ಸಂದರ್ಭದಲ್ಲಿ ಗೋಲಿಬಾರು ಅನಿವಾರ್ಯವಲ್ಲದಿದ್ದರೆ ಮುಸ್ಲಿಮರನ್ನು 
ಪ್ರಾಣಾಪಾಯದಿಂದ ರಕ್ಷಿಸಲು ಪ್ರಯತ್ನಿಸುವುದು ಉತ್ತಮ. ಆ ಪರಿಸ್ಥಿತಿಯಲ್ಲಿ ಗೋಲಿಬಾರು ನಿಷಿದ್ದವಲ್ಲದಿದ್ದರೂ ಅನಪೇಕ್ಷಣೀಯ 
(ಮಕ್ರೂಹ್‌) ಆಗಿದೆ. ಆದರೆ ನಿಜವಾಗಿಯೂ ಅದರ ಅಗತ್ಯ ಕಂಡುಬಂದರೆ ಮತ್ತು ಆ ಕ್ರಮ ಕೈಗೊಳ್ಳದಿದ್ದರೆ ಸೈನಿಕ ದೃಷ್ಟಿಯಲ್ಲಿ ಸತ್ಯನಿಷೇ 
ಧಕರಿಗೆ ಲಾಭ ಮತ್ತು ಮುಸ್ಲಿಮರಿಗೆ ನಷ್ಟವೆಂಬ ಆಶಂಕೆಯಿದ್ದರೆ ಗೋಲಿಬಾರು ಧರ್ಮಬದ್ಧವಾಗಿದೆ. ಆದರೆ ಆ ಪರಿಸ್ಥಿತಿಯಲ್ಲಿಯೂ 
ಮುಸ್ಲಿಮರನ್ನು ರಕ್ಷಿಸಲು ಗರಿಷ್ಠ ಪ್ರಯತ್ನಿಸಬೇಕು. ಇಮಾಮ್‌ ಶಾಫಿಈಯವರು ಹೆಚ್ಚುವರಿಯಾಗಿ ಹೀಗೆ ಹೇಳಿದ್ದಾರೆ. ಯುದ್ಧರಂಗದಲ್ಲಿ 
ವೈರಿಗಳು ಮುಸ್ಲಿಮನನ್ನು ಗುರಾಣಿಯಾಗಿ ಬಳಸಿ ಮುಂದೆ ಬಂದರೆ ಓರ್ವ ಮುಸ್ಲಿಮ್‌ ಯೋಧನು ಅವನನ್ನು ವಧಿಸಬಹುದಾದ 2 
ಸ್ಥಿತಿಗಳಿರುತ್ತವೆ. 1. ಹತನಾದವನು ಮುಸ್ಲಿಮನೆಂದು ಹಂತಕನಿಗೆ ತಿಳಿದಿರುವುದು. 2. ಹತನಾದವನು ಮುಸ್ಲಿಮನೆಂದು ಹಂತಕನಿಗೆ 
ತಿಳಿಯದಿರುವುದು. ಒಂದನೆಯ ಸ್ಥಿತಿಯಲ್ಲಿ ಪ್ರಾಯಶ್ಚಿತ್ತ ಮತ್ತು ನಷ್ಟ ಪರಿಹಾರ ಕಡ್ಡಾಯವಾಗಿದೆ. ಎರಡನೇ ಪರಿಸ್ಥಿತಿಯಲ್ಲಿ ಕೇವಲ 
ಪ್ರಾಯಶ್ಚಿತ್ತ ಕಡ್ಡಾಯವಾಗಿದೆ. (ಮುಗ್ನಿ ಅವ್‌ ಮುಹ್ತಾಜ್‌) 

45. ಅಜ್ಞಾನಜನ್ಯ ದುರಭಿಮಾನವೆಂದರೆ, ಒಬ್ಬನು ತನ್ನ ಒಣ ಪ್ರತಿಷ್ಠೆಗಾಗಿ ಅಥವಾ ಪೂರ್ವಗ್ರಹದಿಂದ ಮನಃಪೂರ್ವಕ ಒಂದು 
ಅನುಚಿತ ಕಾರ್ಯ ಮಾಡುವುದು. ಹಜ್ಜ್‌ ಮತ್ತು ಉಮ್ರಾ ನಿರ್ವಹಿಸಲಿಕ್ಕಾಗಿ ದೇವಭವನವನ್ನು ಸಂದರ್ಶಿಸುವ ಹಕ್ಕು ಪ್ರತಿಯೊಬ್ಬರಿಗೂ 
ಇದೆ ಮತ್ತು ಈ ಧಾರ್ಮಿಕ ಹಕ್ಕನ್ನು ತಡೆಯುವ ಹಕ್ಕು ಯಾರಿಗೂ ಇಲ್ಲವೆಂದು ಮಕ್ಕಾದ ಸತ್ಯನಿಷೇಧಕರು ಅರಿತು ಅಂಗೀಕರಿಸಿದ್ದರು. ಇದು 
ಪ್ರಾಚೀನ ಕಾಲದಿಂದಲೇ ಅರೇಬಿಯದಲ್ಲಿ ಸರ್ವಾಂಗೀಕೃತ ನಿಯಮವಾಗಿತ್ತು. ಆದರೆ ನಾವು ಸಂಪೂರ್ಣ ಅನ್ಯಾಯ ಮತ್ತು ಮುಸ್ಲಿಮರು 
ಸಂಪೂರ್ಣ ನ್ಯಾಯದಲ್ಲಿರುವರೆಂದು ಅರಿತಿದ್ದರೂ ತಮ್ಮ ಒಣ ಪ್ರತಿಷ್ಠೆಗಾಗಿ ಮುಸ್ಲಿಮರನ್ನು ಉಮ್ರಾದಿಂದ ತಡೆದರು. 
ಬಹುದೇವಾರಾಧಕರಲ್ಲಿಯೂ ಕೆಲವು ನ್ಯಾಯಪ್ರಿಯರು, ಇಹ್ರಾಮ್‌ ಧರಿಸಿ, ಬಲಿದಾನದ ಒಂಟೆಗಳ ಸಹಿತ ಉಮ್ರಾ ಮಾಡಲಿಕ್ಕಾಗಿ ಬಂದವ 
ರನ್ನು ತಡೆಯುವುದು ಸೂಕ್ತವಲ್ಲವೆಂದು ಹೇಳಿದ್ದರು. ಆದರೂ ಕುರೈಶ್‌ ಸರದಾರರು, ಮುಹಮ್ಮದ್‌ರು(ಸ) ಇಷ್ಟು ದೊಡ್ಡ ತಂಡದೊಂದಿಗೆ 
ಮಕ್ಕಾ ಪ್ರವೇಶಿಸಿದರೆ ಅಖಿಲ ಅರಬ್‌ ದೇಶದಲ್ಲಿ ನಮಗೆ ಅವಮಾನವಾದೀತೆಂಬ ಒಂದೇ ಭಾವನೆಯಿಂದ ಅವರನ್ನು ತಡೆಯುವುದಕ್ಕಾಗಿ 
ಹಠ ಹಿಡಿದರು. ಇದೇ ಅವರ ಅಜ್ಞಾನ ಜನ್ಯ ದುರಭಿಮಾನವಾಗಿತ್ತು. 

46. ಇಲ್ಲಿ ಸಳ "ಸಕೀನತ್‌' (ಶಾಂತಿ) ಎಂದರೆ ಪ್ರವಾದಿ(ಸ) ಮತ್ತು ಮುಸ್ಲಿಮರು ಕುರೈಶ್‌ ಸತ್ಯನಿಷೇಧಕರ ಅಜ್ಞಾನ ಜನ್ಯ 
ದುರಭಿಮಾನದ ವಿರುದ್ಧ ತೋರಿದ ಸಹನೆ ಮತ್ತು ಘನತೆ. ಅದರಿಂದಾಗಿಯೇ ಅವರು ಸತ್ಯನಿಷೇಧಕರ ಹಠಮಾರಿತನ ಮತ್ತು ಅತಿರೇಕದಿಂದ 
ಕೆರಳಿ ಸ್ತಿಮಿತ ಕಳೆದುಕೊಳ್ಳಲಿಲ್ಲ. ಅವರಿಗೆ ಉತ್ತರವಾಗಿ ಅವರು ಸತ್ಯ ಮತ್ತು ಸೌಜನ್ಯಕ್ಕೆ ವಿರುದ್ಧವಾದ ಅಥವಾ ಪರಿಸ್ಥಿತಿಯ ಸುಧಾರಣೆಯ 
ಬದಲಾಗಿ ಬಿಗಡಾಯಿಸುವ ಯಾವ ಮಾತನ್ನೂ ಆಡಲಿಲ್ಲ. 


ಕಾಂಡ - 26 


52 ತಪ್ಪೀಮುಲ್‌ ಕುರ್‌ಆನ್‌ 


EES NS ESET 

POST TC ATT 4S 
೮8 09043 EL HE ಸ ಯುತ 
Epos MS 080 ತೂಲ3 4 


BENS ಜಸಿ OSS KS OS MISE SY 

(27) ನಿಜಕ್ಕೂ ಅಲ್ಲಾಹನು ತನ್ನ ಸಂದೇಶವಾಹಕರಿಗೆ ಸಂಪೂರ್ಣವಾಗಿ ಸತ್ಯಕ್ಕೆ ಅನುಗುಣವಾದ ಕನಸನ್ನೇ 
ತೋರಿಸಿದ್ದನು.* ಅಲ್ಲಾಹನಿಚ್ಛಿಸಿದರೆ, ನೀವು* ಖಂಡಿತವಾಗಿಯೂ ಸಂಪೂರ್ಣ ಶಾಂತಿಯೊಂದಿಗೆ ಮಸ್ಸಿದುಲ್‌ 
ಹರಾಮನ್ನು ಪ್ರವೇಶಿಸುವಿರಿ.* ನಿಮ್ಮ ತಲೆ ಬೋಳಿಸಿಕೊಳ್ಳುವಿರಿ ಮತ್ತು ಕೂದಲು ಕತ್ತರಿಸಿಕೊಳ್ಳುವಿರಿ ಮತ್ತು ನಿಮಗೆ 
ಯಾವ ಭಯವೂ ಇರಲಾರದು. ನೀವು ಅರಿಯದಿದ್ದುದನ್ನು ಅವನು ಅರಿತಿದ್ದನು. ಆದುದರಿಂದ ಆ ಕನಸು ನೆರವೇರು 
ವುದಕ್ಕೆ ಮುಂಚೆ ಅವನು ಈ ಸನ್ನಿಹಿತ ವಿಜಯವನ್ನು ನಿಮಗೆ ದಯಪಾಲಿಸಿದನು. 

(28-29) ತನ್ನ ಸಂದೇಶವಾಹಕನನ್ನು ಸನ್ಮಾರ್ಗ ಹಾಗೂ ಸತ್ಯಧರ್ಮದೊಂದಿಗೆ ಕಳುಹಿಸಿದವನು ಅಲ್ಲಾಹನೇ 
ಆಗಿರುತ್ತಾನೆ. ಅದನ್ನು ಸಕಲ ಧರ್ಮಗಳ ಮೇಲೆ ಪ್ರಬಲಗೊಳಿಸಲಿಕ್ಕಾಗಿ (ಅವನು ಹೀಗೆ ಮಾಡಿರುವನು). ಈ 


47. ಇದು ಮುಸ್ಲಿಮರ ಮನಸ್ಸನ್ನು ಪದೇ ಪದೇ ಕಾಡುತ್ತಿದ್ದ ಪ್ರಶ್ನೆಗೆ ಉತ್ತರ. ಪ್ರವಾದಿವರ್ಯರು(ಸ) ಮಸ್ಸಿದುಲ್‌ ಹರಾಮ್‌ನಲ್ಲಿ 
ಪ್ರವೇಶಿಸಿ ಕಅಬಾ ಭವನದ ಪ್ರದಕ್ಷಿಣೆಯ ಕನಸು ಕಂಡಿದ್ದರು. ಆದರೂ ಈಗ ನಾವು ಉಮ್ರಾ ಮಾಡದೆ ಮರಳುತ್ತಿರುವುದೇಕೆ? ಎಂದು 
ಅವರು ಕೇಳುತ್ತಿದ್ದರು. ಅದಕ್ಕೆ ಉತ್ತರವಾಗಿ, ಕನಸಿನಲ್ಲಿ ಈ ವರ್ಷವೇ ಉಮ್ರಾ ಮಾಡುವ ವಿವರಣೆಯಿರಲಿಲ್ಲಎಂದು ಹೇಳಿದ್ದರೂ ಕೆಲವರ 
ಮನದಲ್ಲಿ ಆ ಕುರಿತು ಸಂಶಯ ಉಳಿದಿತ್ತು. ಆದ್ದರಿಂದ ಅಲ್ಲಾಹನೇ ಆ ಕನಸನ್ನು ನಾವೇ ತೋರಿಸಿದ್ದೆವು. ಅದು ಸಂಪೂರ್ಣ ಸತ್ಯವಾಗಿದೆ. 
ಅದು ಖಂಡಿತವಾಗಿಯೂ ಸಾಕಾರವಾಗುವುದೆಂದು ಸ್ಪಷ್ಟೀಕರಿಸಿದನು. 

48. ಇಲ್ಲಿ ಅಲ್ಲಾಹನು ತನ್ನ ವಾಗ್ದಾನದೊಂದಿಗೆ “ಇನ್‌ಶಾ ಅಲ್ಲಾಹ್‌' ಎಂಬ ನುಡಿ ಸೇರಿಸಿರುವುದರಿಂದ ಸಂಶಯ ಮನಸ್ಕರು ಹೀಗೆ 
ಪ್ರಶ್ನಿಸಬಹುದು: ವಾಗ್ದಾನವನ್ನು ಅಲ್ಲಾಹನೇ ನೀಡಿರುವಾಗ “ಅಲ್ಲಾಹನಿಚ್ಛಿಸಿದರೆ' ಎಂಬ ಶರ್ತಕ್ಕೆ ಅರ್ಥವೇನಿದೆ? ಉತ್ತರ ಹೀಗಿದೆ: ಇಲ್ಲಿ 
ಈ ನುಡಿಯನ್ನು ಅಲ್ಲಾಹನಿಚ್ಛಿಸದಿದ್ದ ರೆ ಅವನು ತನ್ನ ವಾಗ್ದಾನವನ್ನು ಸಾಕಾರಗೊಳಿಸುವುದಿಲ್ಲವೆಂಬ ಅರ್ಥದಲ್ಲಿ ಹೇಳಿಲ್ಲ ಬದಲಾಗಿ ಅದು 
ಈ ವಾಗ್ದಾನವನ್ನು ನೀಡಲಾದ ಹಿನ್ನೆಲೆಗೆ ಸಂಬಂಧಿಸಿದೆ. ಮಕ್ಕಾದ ಸತ್ಯನಿಷೇಧಕರು, ನಾವು ಉಮ್ರಾ ಮಾಡಬೇಕೆಂದು ಬಯಸುವವರು 
ಮಾತ್ರ ಉಮ್ರಾ ಮಾಡಬಲ್ಲರು, ನಾವು ಅನುಮತಿಸಿದ ವೇಳೆಯಲ್ಲಿಮಾತ್ರ ನಿರ್ವಹಿಸಬಲ್ಲರು ಎಂಬ ವಾದದ ಆಧಾರದಲ್ಲಿ ಮುಸ್ಲಿಮರನ್ನು 
ಉಮ್ರಾದಿಂದ ತಡೆಯಲು ಈ ಎಲ್ಲ ಆಟವಾಡಿದ್ದರು. ಅದಕ್ಕೆ ಅಲ್ಲಾಹನು ಹೀಗೆನ್ನುತ್ತಾನೆ: ಅದು ಅವರ ಇಚ್ಛೆಯನ್ನಲ್ಲ, ನಮ್ಮ ಇಚ್ಛೆಯನ್ನು 
ಅವಲಂಬಿಸಿದೆ. ಈ ವರ್ಷ ಉಮ್ರಾ ಅಸಾಧ್ಯವಾಗಿದ್ದರೆ ಅದು ನಡೆಯಬಾರದೆಂದು ಮಕ್ಕಾದ ಸತ್ಯನಿಷೇಧಕರು ಬಯಸಿದ್ದರಿಂದಲ್ಲ, 
ಬದಲಾಗಿ ಅದು ಈ ವರ್ಷ ನಡೆಯುವುದು ಬೇಡವೆಂಬ ನಮ್ಮ ಇಚ್ಛೆಯಿಂದಾಗಿದೆ. ಮುಂದೆ ಈ ಉಮ್ರಾವು ನಿಷೇಧಕರು ಇಚ್ಛಿಸಿದರೂ 
ಇಚ್ಛಿಸದಿದ್ದರೂ ನಾವು ಇಚ್ಛಿಸಿದರೆ ನಡೆಯುವುದು. ಇದರೊಂದಿಗೆ ಈ ಮಾತುಗಳಲ್ಲಿ ಇನ್ನೊಂದು ಅರ್ಥವೂ ಅಡಕವಾಗಿದೆ: ಮುಸ್ಲಿಮರು 
ಉಮ್ರಾ ಮಾಡುವುದಿದ್ದರೂ ಅದು ಅವರ ಸ್ವಂತ ಬಲದಿಂದಲ್ಲ. ಅವರು ಮಾಡಬೇಕೆಂಬ ನಮ್ಮ ಇಚ್ಛೆಯಿಂದಲೇ ಆಗಿದೆ. ನಮ್ಮ ಇಚ್ಛೆಯು 
ಅದಕ್ಕೆ ವಿರುದ್ಧವಾಗಿದ್ದರೆ ತಾವಾಗಿ ಉಮ್ರಾ ಮಾಡುವ ಶಕ್ತಿ ಅವರಿಗಿಲ್ಲ. 

49. ಈ ವಾಗ್ದಾನವು ಮುಂದಿನ ವರ್ಷ ಹಿ.7ರ ದುಲ್ಕಅದ್‌ನಲ್ಲಿ ಸಾಕಾರವಾಯಿಶು. ಇದು ಇತಿಹಾಸದಲ್ಲಿ ಉಮ್ರತುಲ್‌ ಕದಾ 
ಎಂದು ಪ್ರಸಿದ್ಧವಾಗಿದೆ. 

50. ಈ ನುಡಿಗಳು ಉಮ್ರಾ ಮತ್ತು ಹಜ್ಜ್‌ನ ವೇಳೆಯಲ್ಲಿ ತಲೆ ಬೋಳಿಸುವುದು ಕಡ್ಡಾಯವಲ್ಲ ಕೇವಲ ಕೂದಲು ಕತ್ತರಿಸಿದರೂ 
ಧರ್ಮಸಮೃತವೆಂದು ಸಾಬೀತುಪಡಿಸುತ್ತದೆ. ಆದರೂ ಬೋಳಿಸುವುದೇ ಉತ್ತಮ. ಯಾಕೆಂದರೆ ಅಲ್ಲಾಹನು ಬೋಳಿಸುವುದನ್ನು ಮೊದಲು 
ಹೇಳಿ ಕತ್ತರಿಸುವುದನ್ನು ಆ ಬಳಿಕ ಹೇಳಿದ್ದಾನೆ. ಜಃ 


ಕಾಂಡ - 26 


48. ಅಲ್‌ ಫತಹ್‌ 53 


೨ನ 6೬೭ 


ಹ 2 23 ಆಲ್ವ ್ಥ 2 ಇೃತ್‌ ಶಿಸೆಯ?ರ 105 229 * ಳ್ಳಿ 
೩೧.65 35684 ES AS A TS 
೨೬ ನಲ ೬A ೫೬೪ 13ದ್ದೆ FR ಚ್‌ ಉಲ CO ET 
ತ್ರಿ ಸಹ GS ME 1೨3 


ವಸ್ತುಸ್ಥಿತಿಯ ಬಗ್ಗೆ ಅಲ್ಲಾಹನ ಸಾಕ್ಷ್ಯವೇ ಸಾಕು” ಮುಹಮ್ಮದ್‌(ಸ) ಅಲ್ಲಾಹನ ಸಂದೇಶವಾಹಕರಾಗಿರುತ್ತಾರೆ. 
ಅವರ ಜೊತೆಗಿರುವವರು ಸತ್ಯನಿಷೇಧಿಗಳ ಪಾಲಿಗೆ ಕಠಿಣರೂ*' ಪರಸ್ಪರ ಕರುಣಾಳುಗಳೂ್‌ ಆಗಿರುತ್ತಾರೆ. ಅವರು 
ರುಕೂಆ್‌ ಮತ್ತು ಸುಜೂದ್‌ನಲ್ಲಿ (ಬಾಗಿರುವ ಮತ್ತು ಸಾಷ್ಟಾಂಗ ವೆರಗಿರುವ ಸ್ಥಿತಿಯಲ್ಲಿ) ಇರುವುದನ್ನು ಹಾಗೂ 
ಅಲ್ಲಾಹನ ಅನುಗ್ರಹ ಮತ್ತು ಅವನ ಸಂಪ್ರೀತಿಯನ್ನು ಅರಸುವುದರಲ್ಲಿ ತಲ್ಲೀನರಾಗಿರುವುದನ್ನು ನೀವು ಕಾಣುವಿರಿ. 
ಸುಜೂದ್‌ನ (ಸಾಷ್ಟಾಂಗವೆರಗಿದುದರ) ಗುರುತುಗಳು ಅವರ ಮುಖಗಳಲ್ಲಿವೆ. ಆ ಮೂಲಕ ಅವರು ಪ್ರತ್ಯೇಕವಾಗಿ 


51. ಇಲ್ಲಿ ಈ ಮಾತನ್ನು ಪ್ರಸ್ತಾಪಿಸಿರುವ ಕಾರಣ ಹೀಗಿದೆ: ಹುದೈೆಬಿಯಾದಲ್ಲಿ ಕರಾರು ಪತ್ರ ಬರೆಯಲಾರಂಭಿಸಿದಾಗ ಮಕ್ಕಾದ 
ಸತ್ಯನಿಷೇಧಕರು ಪ್ರವಾದಿಯವರ(ಸ) ಪವಿತ್ರ ನಾಮದೊಂದಿಗೆ "ರಸೂಲುಲ್ಲಾಹ್‌' (ಅಲ್ಲಾಹನ ಸಂದೇಶವಾಹಕ) ಎಂಬ ಪದ ಸೇರಿಸುವುದನ್ನು 
ಆಕ್ಷೇಪಿಸಿದ್ದರು. ಅವರ ಒತ್ತಾಯದಿಂದ ಪ್ರವಾದಿವರ್ಯರು(ಸ) ಕರಾರು ಪತ್ರದಿಂದ ತಾವೇ ಆ ಪದವನ್ನು ಅಳಿಸಿದ್ದರು. ಆ ಕುರಿತು 
ಅಲ್ಲಾಹನು ಹೇಳುತ್ತಿದ್ದಾನೆ: ನಮ್ಮ ಸಂದೇಶವಾಹಕರು ಸಂದೇಶವಾಹಕರಾಗಿರುವರೆಂಬುದು ಒಂದು ವಾಸ್ತವಿಕತೆಯಾಗಿದೆ. ಇತರರ ಅಂಗೀಕಾರ 
ಅಥವಾ ತಿರಸ್ಕಾರದಿಂದ ಅದರಲ್ಲಿಯಾವ ಬದಲಾವಣೆಯೂ ಆಗುವುದಿಲ್ಲ. ಅದನ್ನು ಕೆಲವರು ಒಪ್ಪುವುದಿಲ್ಲವೆಂದಾದರೆ ಅವರು ಒಪ್ಪಬೇಕಾಗಿಲ್ಲ. 
ಅದು ಸತ್ಯವೆಂಬುದಕ್ಕೆ ನಮ್ಮ ಸಾಕ್ಷ ವೇ ಸಾಕು. ಅವರ ನಿರಾಕರಣೆಯಿಂದ ಸತ್ಯವು ಬದಲಾಗುವುದಿಲ್ಲ. ಸಂದೇಶವಾಹಕರು ನಮ್ಮ ವತಿ 
ಯಿಂದ ತಂದಿರುವ ಈ ಸತ್ಯಧರ್ಮ ಮತ್ತು ಮಾರ್ಗದರ್ಶನವು ಇವರು ನಿರಾಕರಿಸಿದರೂ ಸಕಲ ಧರ್ಮಗಳ ಮೇಲೆ ಪ್ರಾಬಲ್ಯ ಪಡೆಯು 
ವುದು. ಸತ್ಯದ ದ್ವೇಷಿಗಳು ಇದನ್ನು ತಡೆಯಲು ಎಷ್ಟೇ ಪ್ರಯತ್ನಿಸಿದರೂ ಸರಿ. ಸಕಲ ವಿಧದ ಧರ್ಮಗಳು ಎಂದರೆ ಧರ್ಮದ ರೂಪದಲ್ಲಿರುವ 
ಎಲ್ಲ ಧರ್ಮ ವ್ಯವಸ್ಥೆಗಳು. ನಾವು ಈ ವಿಷಯವನ್ನು ತಪ್ಪೀಮುಲ್‌ ಕುರ್‌ಆನ್‌, ಸಂಪುಟ-4, ಅರುಬ್ದುಮರ್‌: ಟಿಪ್ಪಣಿ 3 ಮತ್ತು ಅಶ್ಶೂರಾ 
ಟಿಪ್ಪಣಿ: 20ರಲ್ಲಿ ವಿವರವಾಗಿ ಚರ್ಚಿಸಿದ್ದೇವೆ. ಅಲ್ಲಾಹನು ಇಲ್ಲಿ ಹೀಗೆ ಸ್ಪಷ್ಟಪಡಿಸುತ್ತಾನೆ: ಪ್ರವಾದಿ ಮುಹಮ್ಮದ್‌ರ ನೇಮಕದ ಉದ್ದೇಶವು 
ಕೇವಲ ಈ ಧರ್ಮದ ಸಂದೇಶ ಪ್ರಚಾರ ಮಾತ್ರವಲ್ಲ ಧಾರ್ಮಿಕ ಸ್ನಭಾವವಿರುವ ಇತರೆಲ್ಲ ಜೀವನ ಪದ್ಧತಿಗಳಿಗಿಂತ ಈ ಧರ್ಮವನ್ನು 
ಪ್ರಬಲಗೊಳಿಸುವುದೂ ಆಗಿದೆ. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಜೀವನದ ಎಲ್ಲ ರಂಗಗಳಲ್ಲಿಯೂ ಇತರ ಧರ್ಮಗಳು ಪ್ರಬಲ 
ವಾಗಿರುವಾಗ ಅವುಗಳ ಆಜ್ಞಾಧೀನವಾಗಿ ಅವು ಅನುಮತಿಸಿದ ಮಿತಿಯೊಳಗೆ ಬಾಳಲಿಕ್ಕಾಗಿ ಪ್ರವಾದಿಯವರು ಈ ಧರ್ಮವನ್ನು ತಂದಿಲ್ಲ, 
ಬದಲಾಗಿ ಇದು ಜೀವನದ ಪ್ರಬಲ ಧರ್ಮವಾಗಿ ಇತರ ಧರ್ಮಗಳು ಬದುಕುವುದಿದ್ದರೂ ಇದು ಅನುಮತಿಸಿದ ಮಿತಿಯೊಳಗಿರಿಸಲಿಕ್ಕಾಗಿ 
ತಂದಿದ್ದಾರೆ. (ಹೆಚ್ಚಿನ ವಿವರಣೆಗಾಗಿ ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌, ಸಂಪುಟ-4, ಅರುಬ್ಹುಮರ್‌: 48ನೇ ಟಿಪ್ಪಣಿ) 

52. ಮೂಲದಲ್ಲಿ ಟಿ! ಯೋಗಿ! "ಅಶಿದ್ದಾಉ ಅಲಲ್‌ ಕುಫ್ಪಾರಿ' ಎಂದಿದೆ. ಅರಬಿಯಲ್ಲಿ ಟೂ ಸಿಟಿ ಪಟ (ಫಲಾನುನ್‌ 
ಶದೀದ್‌ ಅಲ್ಕೆಹಿ) ಎನ್ನಲಾಗುತ್ತದೆ. ಅರ್ಥಾತ್‌, ಇವನು ಅವನಿಗಿಂತ ಕಠಿಣನಾಗಿದ್ದಾನೆ. ಅವನನ್ನು ಪಳಗಿಸಿ ನಾವು ಬಯಸಿದ ಧ್ಯೇಯದೆಡೆಗೆ 
ತಿರುಗಿಸಲು ಕಷ್ಟವಿದೆಯೆಂದೇ ಅದರ ತಾತ್ಪರ್ಯ. ಪ್ರವಾದಿವರ್ಯರ(ಸ) ಶಿಷ್ಯರು ಸತ್ಯನಿಷೇಧಕರಿಗೆ ಕಠಿಣರಾಗಿದ್ದಾರೆಂದರೆ ಅವರು 
ನಿಷ್ಠರುಣೆ ಮತ್ತು ಒರಟುತನದಿಂದ ವರ್ತಿಸುವವರೆಂದಲ್ಲ, ವಸ್ತುತಃ ಅವರು ತಮ್ಮ ಅಚಲ ವಿಶ್ವಾಸ, ತತ್ವನಿಷ್ಠೆ ಮತ್ತು ನೈತಿಕ ಸ್ಮೈರ್ಯದಿಂದ 
ಸತ್ಯನಿಷೇಧಕರ ವಿರುದ್ಧ ಬಂಡೆಕಲ್ಲಿನಂತೆ ಅಭೇದ್ಯರಾಗಿದ್ದಾರೆ ಎಂದರ್ಥ. ಅವರು ಸತ್ಯನಿಷೇಧಕರು ತಮಗಿಷ್ಟ ಬಂದಂತೆ ಬಾಗಿಸಬಹುದಾದ 
ಮೇಣದ ತುಂಡುಗಳಲ್ಲ, ಅಂತೆಯೇ ಅವರು ಸತ್ಯನಿಷೇಧಕರು ಜಗಿದು ಬಿಡಬಹುದಾದ ಸುಲಭ ತುತ್ತಲ್ಲ. ಅವರನ್ನು ಯಾವ ಬೆದರಿಕೆಯಿಂದಲೂ 
ಮಣಿಸಲು ಸಾಧ್ಯವಿಲ್ಲ, ಯಾವುದೇ ಆಮಿಷದಿಂದ ಅವರನ್ನು ಖರೀದಿಸುವಂತಿಲ್ಲ. ಅವರು ಪ್ರವಾದಿವರ್ಯರನ್ನು ಬೆಂಬಲಿಸಿರುವ ಮಹಾನ್‌ 
ಧ್ಯೇಯದಿಂದ ವಿಮುಖಗೊಳಿಸಲು ಸತ್ಯನಿಷೇಧಕರು ಸಂಪೂರ್ಣ ಅಶಕ್ತರಾಗಿದ್ದಾರೆ. 

53. ಅವರ ಕಾಠಿಣ್ಯವು ಏನಿದ್ದರೂ ಧರ್ಮದ ವೈರಿಗಳೊಂದಿಗೆ ಏನಾ ವಿಶ್ವಾಸಿಗಳೊಂದಿಗಲ್ಲ, ಅವರು ಸತ್ಯವಿಶ್ವಾಸಿಗಳ ಮಟ್ಟಿಗೆ ಪ್ರೀತಿ, 
ವಾತ್ಸಲ್ಯ, ಕರುಣೆ ಮತ್ತು ಸಹಾನುಭೂತಿ ಉಳ್ಳವರಾಗಿದ್ದಾರೆ. ತತ್ವಾದರ್ಶ ಮತ್ತು ಧ್ಯೇಯದ ಏಕತೆಯು ಅವರಲ್ಲಿ ವಿಶಿಷ್ಟ ಬಾಂಧವ್ಯ, 
ಹಿತಾಸಕ್ತಿ, ಮತ್ತು ಸಮಭಾವವನ್ನು ಮೂಡಿಸಿದೆ. 


ಕಾಂಡ - 26 


54 ತಪ್ಪೀಮುಲ್‌ ಕುರ್‌ಆನ್‌ 


ನ ಬಟ ಕ್ರಯ ವಾಜ,3 03424 25246064 2 


“ಯುತ 


(a sls ಯ ಕ ENS 4 46556 


ಗುರುತಿಸಲ್ಪಡುತ್ತಾರೆ.* ಇದು ತೌರಾತ್‌ನಲ್ಲಿರುವ, ಅವರ ಗುಣ ವಿಶೇಷವಾಗಿದೆ. ಇಂಜೀಲ್‌ನಲ್ಲಿ ಅವರ 
ಉದಾಹರಣೆಯನ್ನು ಹೀಗೆ ಕೊಡಲಾಗಿದೆ. ಒಂದು ಪೈರು, ಅದು ಮೊದಲು ಮೊಳೆಯಿತು, ತರುವಾಯ ಅದನ್ನು 
ಬಲಪಡಿಸಿತು, ಅನಂತರ ಅದು ಪಕ್ಚವಾಯಿತು, ಆ ಬಳಿಕೆ ತನ್ನ ಕಾಂಡದ ಮೇಲೆ ನಿಂತು ಬಿಟ್ಟಿತು. ಕೃಷಿ ಮಾಡುವವರನ್ನು 
ಅದು ಸಂತೋಷಪಡಿಸುತ್ತದೆ. ಸತ್ಯನಿಷೇಧಿಗಳು ಅವುಗಳ ಬೆಳವಣಿಗೆಯ ಬಗ್ಗೆ ಅಸೂಯೆಪಡುವಂತಾಗಲು. 
ಸತ್ಯವಿಶ್ವಾಸವಿರಿಸಿಕೊಂಡು ಸತ್ಯರ್ಮವೆಸಗಿದ ಕೂಟದವರಿಗೆ ಅಲ್ಲಾಹ್‌ ಕ್ಷಮೆ ಮತ್ತು ಅತಿ ದೊಡ್ಡ ಪ್ರತಿಫಲದ 
ವಾಗ್ದಾನವಿತ್ತಿರುತ್ತಾನೆ.*?' 


54.ಇದು ಸಾಷಾ ಷ್ಟಾಂಗದಿಂದ ಕೆಲವರ ಹಣೆಯಲ್ಲಿ ಮೂಡಿರುವ ನಮಾಮುನ ದಡ್ಡಿನ ಬಗ್ಗೆ ಹೇಳಿರುವುದಲ್ಲ. ವಾಸ್ತವದಲ್ಲಿ ಇದು 
ಅಲ್ಲಾಹನ ಮುಂದೆ ಬಾಗುವುದರಿಂದ ಮಾನವನ ಮುಖದಲ್ಲಿ ಸಹಜವಾಗಿ ಎದ್ದು ತೋರುವ ದೇವಭಕ್ತಿ, ನಿಸ್ಪೃಹತೆ ಮತ್ತು ಸಜ್ಜಾರಿತ್ರ್ಯದ 
ಲಕ್ಷಣಗಳಾಗಿವೆ. ಮಾನವನ ಮುಖವು ಒಂದು ತೆರೆದ ಪುಸ್ತಕವಾಗಿದೆ. ಅದರ ಪುಟಗಳಲ್ಲಿ ಮಾನವನ ಮನೋಭಾವ ಸುಲಭದಲ್ಲಿ 
ವ್ಯಕ್ತವಾಗುತ್ತದೆ. ಓರ್ವ ಅಹಂಕಾರಿಯ ಮುಖಭಾವವು ಓರ್ವ ವಿನಯಶೀಲನಿಗಿಂತ ಭಿನ್ನವಾಗಿರುತ್ತದೆ. ಓರ್ವ ದುಷ್ಪನ ಮುಖಭಾವವು 
ಓರ್ವ ಸಚ್ಚರಿತನಿಗಿಂತ ಭಿನ್ನವಾಗಿರುತ್ತದೆ. ಓರ್ವ ನೀಚ ದುರ್ಜನನಿಗಿಂತ ಕುಲೀನ ಸಜ್ಜನನ ಮುಖಭಾವಗಳಲ್ಲಿ ಸುಸ್ಪಷ್ಟ ವ್ಯತ್ಯಾಸವಿರುತ್ತದೆ. 
ಇಲ್ಲಿ ಅಲ್ಲಾಹನ ಮಾತಿನ ತಾತ್ಸರ್ಯ ಹೀಗಿದೆ: ಪ್ರವಾದಿವರ್ಯರ(ಸ) ಈ ಸಂಗಡಿಗರು ಸದ್ಗುಣ ಸಂಪನ್ನರೆಂದು ಅವರನ್ನು ನೋಡುವ 
ಯಾರಿಗೂ ಪ್ರಥಮ ನೋಟದಲ್ಲಿಯೇ ತಿಳಿಯುತ್ತಿತ್ತು. ಯಾಕೆಂದರೆ, ದೇವಭಕ್ತಿಯ ಪ್ರಕಾಶವು ಅವರ ಮುಖದಲ್ಲಿ ಬೆಳಗುತ್ತಿದೆ. ಅದರ 
ಕುರಿತು ಇಮಾಮ್‌ ಮಾಲಿಕ್‌ ಹೀಗೆ ಹೆಳಿದ್ದಾರೆ: ಪ್ರವಾದಿಯವರ ಶಿಷ್ಯರ ಸೇನೆಯು ಸಿರಿಯಾ(ಶಾಮ್‌)ದ ಗಡಿಯಲ್ಲಿ ಪ್ರವೇಶಿಸಿದಾಗ 
ಅಲ್ಲಿನ ಕ್ರೈಸ್ತರು ಮಸೀಹ್‌ರ ಹವಾರಿಗಳ ಬಗ್ಗೆ ಕೇಳಿದ್ದ ಗುಣವೈಶಿಷ್ಟ್ಯಗಳೇ ಇವರಲ್ಲಿಯೂ ಕಾಣಿಸುತ್ತಿದೆ ಎಂದು ಹೇಳಿದ್ದರು. 

55. ಪ್ರಾಯಶಃ ಇದು ಬೈಬಲ್‌ನ ಧರ್ಮೋಪದೇಶ ಕಾಂಡ 33:2, 3 ಸೂಕ್ತಿಗಳೆ ಸೂಚನೆಯಾಗಿರಬೇಕು. ಇಲ್ಲಿ ಪ್ರವಾದಿವರ್ಯರ 
ಶುಭಾಗಮನವನ್ನು ಪ್ರಸ್ತಾಪಿಸಿ ಅವರ ಶಿಷ್ಯರ ಕುರಿತು ಕುದ್ದಿಗಳು (ಪರಿಶುದ್ಧರು) ಎಂಬ ಪದ ಬಳಸಲಾಗಿದೆ. ಇದರ ಹೊರತು ಸಹಾಬಿಗಳ 
ಕುರಿತು ತೌರಾತ್‌ನಲ್ಲಿ ಬೇರೆ ಗುಣವೈಶಿಷ್ಟ್ಯಗಳನ್ನು ಪ್ರಸ್ತಾಪಿಸಿದ್ದರೂ ಇಂದಿನ ಪ್ರಕ್ಷಿಪ್ತ ಬೈಬಲ್‌ನಲ್ಲಿ ಅದು ಸಿಗುವುದಿಲ್ಲ. 

56. ಈ ಉದಾಹರಣೆಯು ಈಸಾರ(ಅ) ಒಂದು ಉಪನ್ಯಾಸದಲ್ಲಿದೆ. ಅದನ್ನು ಬೈಬಲ್‌ನ ಹೊಸ ಒಡಂಬಡಿಕೆಯಲ್ಲಿ ಹೀಗೆ 
ಉಲ್ಲೇಖಿಸಲಾಗಿದೆ: ಮತ್ತೆ ಅವನು ಹೇಳಿದನು: ದೇವನ ಸಾಮ್ರಾಜ್ಯವು ಒಬ್ಬ ಮಾನವನು ನೆಲದಲ್ಲಿ ಬೀಜ ಬಿತ್ತಿದಂತೆ... ಆ ಬೀಜವು 
ಅವನಿಗೆ ತಿಳಿಯದಂತೆ ಮೊಳೆತು ಬೆಳೆಯುತ್ತದೆ. ನೆಲವು ತಾನಾಗಿಯೇ ಮೊದಲು ಪೈರು, ತೆನೆ, ಅನಂತರ ತೆನೆಯಿಂದ ತುಂಬಿದ ಧಾನ್ಯ, 
ಹೀಗೆ ಬೆಳೆಯುತ್ತದೆ. ಧಾನ್ಯವು ಬೆಳೆದಾಗ ಕಟಾವಿಗಾಗಿ ಅವನು ಕೂಡಲೇ ಶತ್ತಿಯಿರಿಸುತ್ತಾನೆ. (ಅನಂತರ ಅವನು ಹೇಳಿದನು: ದೇವ 
ಸಾಮ್ರಾಜ್ಯವನ್ನು ಹೇಗೆ ಉಪಮಿಸಲಿ) ಯಾವ ಉಪಮೆಯಿಂದ ಅದನ್ನು ವರ್ಣಿಸಲಿ?.. ಅದು ಸಾಸಿವೆ ಕಾಳಿನಂತಿದೆ... ಭೂಮಿಯಲ್ಲಿ 
ಬಿತ್ತಿದಾಗ ಭೂಮಿಯಲ್ಲಿ ಎಲ್ಲ ಬೀಜಗಳಂತೆ ಚಿಕ್ಕದಾಗಿರುತ್ತದೆ. ಆದರೆ ಬಿತ್ತಿದಾಗ ಮೊಳೆತು ಎಲ್ಲ ಸಸ್ಯಗಳಿಗಿಂತ ದೊಡ್ಡದಾಗುತ್ತದೆ. 
ಎಲ್ಲಿಯವರೆಗೆಂದರೆ ಅದರಲ್ಲಿ ಬೆಳೆದ ಗೆಲ್ಲುಗಳ ನೆರಳಿನಾಶ್ರಯದಲ್ಲಿ ಪಕ್ಷಿಗಳು ಬಂದು ವಾಸಿಸುತ್ತವೆ. pr 4, 26:32, ಈ 
ಪ್ರವಚನದ ಕೊನೆಯ ಭಾಗವು ಬೈಬಲ್‌ನ ಮತ್ತಾಯ 13: 31, 32 ಸೂಕ್ತಿಗಳಲ್ಲಿದೆ) 

57. ಒಂದು ವಿಭಾಗವು ಈ ವಚನದಲ್ಲಿರುವ ಒಟ (ಮಿನ್‌ಹುಮ್‌)ನಲ್ಲಿರುವ » (ಮಿನ್‌) ಎಂಬುದನ್ನು ವಿಶಿಷ್ಠಾರ್ಥದಲ್ಲಿ 
ತಿಳಿದುಕೊಂಡಿದೆ ಮತ್ತು ವಚನವನ್ನು ಅವರ ಪೈಕಿ ಸತ್ಯ ವಿಶ್ವಾಸ ಸ್ವೀಕರಿಸಿ ಸತ್ಕರ್ಮ ವೆಸಗಿದವರಿಗೆ ಅಲ್ಲಾಹನು ಕ್ಷಮೆ ಮತ್ತು ಮಹಾ ಪ್ರತಿಫಲದ 
ವಾಗ್ದಾನ ಮಾಡಿದ್ದಾನೆ ಎಂದು ಅರ್ಥೈಸಿದ್ದಾರೆ. ಹೀಗೆ ಇವರು ದೋಷಾರೋಪಕ್ಕೆ ದಾರಿ ಮಾಡಿ ಈ ವಚನದಂತೆ ಸಹಾಬಿಗಳಲ್ಲಿ ಹಲವರು 
ಸತ್ಯವಿಶ್ವಾಸಿಗಳು ಮತ್ತು ಸಜ್ಜನರಾಗಿರಲಿಲ್ಲವೆಂದು ವಾದಿಸುತ್ತಾರೆ. ಆದರೆ ಈ ವ್ಯಾಖ್ಯಾನವು ಇದೇ ಅಧ್ಯಾಯದ 4, 5, 18 ಮತ್ತು 26ನೇ 
ವಚನಗಳಿಗೆ ಎರುದ್ಧವಾಗುತ್ತದೆ. ಅದಲ್ಲದೇ ಇದೇ ವಚನದ ಆರಂಭದ ನುಡಿಗಳಿಗೂ ಸರಿ ಹೊಂದುವುದಿಲ್ಲ, 4 ಮತ್ತು 5ನೇ ವಚನಗಳಲ್ಲಿ 


ಕಾಂಡ - 26 


48. ಅಲ್‌ ಫತಹ್‌ 55 


ಹುದೈಬಿಯಾದಲ್ಲಿ ಪ್ರವಾದಿವರ್ಯರ(ಸ) ಜತೆಗಿದ್ದ ಎಲ್ಲ ಸಹಾಬಿಗಳ ಹೃದಯದಲ್ಲಿ ಶಾಂತಿ ಮೂಡಿಸಿ ಅಲ್ಲಾಹನು ಅವರ ವಿಶ್ವಾಸವನ್ನು 
ಹೆಚ್ಚಿಸಿದನೆಂದು ಹೇಳಲಾಗಿತ್ತು. ಅದಲ್ಲದೆ ಯಾರನ್ನೂ ಬಿಡದೆ ಅವರೆಲ್ಲರಿಗೂ ಸ್ವರ್ಗ ಪ್ರವೇಶದ ಸುವಾರ್ತೆ ನೀಡಿದ್ದನು. 18ನೇ ವಚನದಲ್ಲಿ 
ಮರದ ಬುಡದಲ್ಲಿಪ್ರವಾದಿಯವರೊಂದಿಗೆ ಪ್ರತಿಜ್ಞೆ ಮಾಡಿದ ಎಲ್ಲರೊಂದಿಗೂ ಸಂತೃಪ್ತಿಯನ್ನು ಪ್ರಕಟಿಸಿದ್ದಾನೆ. ಅದರಲ್ಲಿಯೂ ಯಾರನ್ನೂ 
ಹೊರತುಪಡಿಸಿಲ್ಲ. 26ನೇ ವಚನದಲ್ಲಿ ಎಲ್ಲ ಸಹಾಬಿಗಳನ್ನು ವಿಶ್ವಾಸಿಗಳು(ಮುಲ್‌ಮಿನ್‌) ಎಂದು ಕರೆದು ಅವರ ಮೇಲೆ ತನ್ನ ಶಾಂತಿ 
ಇಳಿಸುವ ಸುದ್ದಿಯನ್ನು ತಿಳಿಸಿದ್ದಾನೆ ಮತ್ತು ಈ ಮಂದಿ ಭಯಭಕ್ತಿಯ ವಚನದ ಶಿಸ್ತಿಗೆ ಹೆಚ್ಚು ಅರ್ಹರು ಮತ್ತು ಹಕ್ಕುದಾರರೆಂದು ಇಲ್ಲಿಯೂ 
ಅವರ ಪೈಕಿ ಕೇವಲ ವಿಶ್ವಾಸವಿರಿಸಿದವರಿಗೆ ಮಾತ್ರ ತಿಳಿಸಲಾಗಿದೆಯೆಂದು ಹೇಳಿಲ್ಲ, ಅದಲ್ಲದೇ ಈ ವಚನದ ಆರಂಭದಲ್ಲಿ ಹೇಳಿದ ಗುಣಗಳು 
ಪ್ರವಾದಿ ಮುಹಮ್ಮದ್‌ರ ಅನುಯಾಯಿಗಳಿಗೆ ಸಂಬಂಧಿಸಿದೆ. ಅವರ ಜತೆಯಲ್ಲಿರುವವರಲ್ಲಿ ಇಂಥ ಗುಣಗಳಿವೆಯೆಂದು ಹೇಳಲಾಗಿತ್ತು. 

ಅನಂತರ ಕೊನೆಯ ಮಾತಿಗೆ ತಲುಪಿದಾಗ ಒಮ್ಮೆಲೇ ಆ ಪೈಕಿ ಕೆಲವರು ವಿಶ್ವಾಸಿಗಳು ಮತ್ತು ಕೆಲವರು ವಿಶ್ವಾಸಿಗಳಲ್ಲವೆನ್ನುವುದಕ್ಕೆ ಯಾವ 
ಔಚಿತ್ಯವಿದೆ? ಅದ್ದರಿಂದ ಇಲ್ಲಿ "ಮಿನ್‌' ಪ್ರತ್ಯಯವನ್ನು ವಿಶಿಷ್ಟ ಅರ್ಥದಲ್ಲಿ ಗ್ರಹಿಸುವುದು ಪದ ನಿಯಮಕ್ಕೆ ವಿರುದ್ಧವಾಗಿದೆ. ವಸ್ತುತಃ ಇಲ್ಲಿ 
ಲ” (ಮಿನ್‌) ಸಾಮಾನ್ಯ ಅರ್ಥದಲ್ಲಿಯೇ ಇದೆ. ಇದು ರಕ39! ಎ. ಎ1! ಚಿ 'ಫಜ್ತನಿಬು ರ್ರಿಜ್‌ಸ ಮಿನಲ್‌ ಔಸಾನಿ' (ವಿಗ್ರಹಗಳ 
ಮಾಲಿನ್ಯದಿಂದಾಗಿ ದೂರವಿರಿ) ಎಂಬ ವಾಕ್ಯದ ೮ (ಮಿನ್‌) ಎಂಬುದಕ್ಕೆ ಸಮಾನವಾಗಿದೆ. ಅಲ್ಲಿ ಲ (ಮಿನ್‌) ಆಂಶಿಕವಾಗಿರದೆ 
ಸಾರ್ವತ್ರಿಕತೆಯನ್ನು ಸೂಚಿಸುವುದೇ ಅನಿವಾರ್ಯವಾಗಿದೆ. ಅನ್ಯಥಾ ವಚನದ ಅರ್ಥವು ವಿಗ್ರಹಗಳಲ್ಲಿ ಮಲಿನವಾಗಿರುವವುಗಳಿಂದ 
ದೂರವಿರಿ ಎಂದಾಗುತ್ತದೆ. ಅದರಿಂದ ಕೆಲವು ವಿಗ್ರಹಗಳನ್ನು ಶುದ್ಧವೆಂದು ಪರಿಗಣಿಸಿ ಅವುಗಳಿಂದ ದೂರವಿರುವುದು ಕಡ್ಡಾಯವಲ್ಲವೆಂದಾದೀತು. 


ee 


ಕಾಂಡ - 26 


56 ತಪ್ಪೀಮುಲ್‌ ಕುರ್‌ಆನ್‌ 


49. ಅಲ್‌ ಹುಜುರಾತ್‌ 

ಹೆಸರು 

ನಾಲ್ಕನೆಯ ವಚನದ ಛು! ತಟ! 11) ಪ್ರ ಸತಿಯ ಹಯ! 8) "ಇನ್ನಲ್ಲದೀನ ಯುನಾದೂನಕ ಮಿನ್‌ ವರಾಇಲ್‌ 
ಹುಜುರಾತಿ' ಎಂಬ ನುಡಿಯಿಂದ ತೆಗೆಯಲಾಗಿದೆ. ಹುಜುರಾತ್‌ ಎಂಬ ಪದ ಬಂದಿರುವ ಅಧ್ಯಾಯವೆಂದರ್ಥ. 
ಅವತೀರ್ಣ ಕಾಲ 

ವಿವಿಧ ಸಂದರ್ಭಗಳಲ್ಲಿ ಅವತೀರ್ಣವಾದ ಆ ನಿರ್ದೇಶನಗಳನ್ನು ವಿಷಯಾನುಸಾರ ಈ ಅಧ್ಯಾಯದಲ್ಲಿ 
ಕ್ರೋಡೀಕರಿಸಲಾಗಿದೆಯೆಂದು ವರದಿಗಳಿಂದ ತಿಳಿಯುತ್ತದೆ. ಅಧ್ಯಾಯದಲ್ಲಿರುವ ವಿಷಯಗಳೂ ಅದನ್ನೇ ಸಮರ್ಥಿಸುತ್ತವೆ. 
ಇದರಲ್ಲಿ ಹೆಚ್ಚಿನ ಆದೇಶಗಳು ಮದೀನಾ ವಾಸದ ಕೊನೆಯ ಹಂತದಲ್ಲಿ ಅವತೀರ್ಣವಾಗಿದೆಯೆಂದೂ ವರದಿಗಳಿಂದ ತಿಳಿದು 
ಬರುತ್ತದೆ. ಉದಾ: ಈ ಅಧ್ಯಾಯದ 4ನೇ ವಚನವು ಪ್ರವಾದಿ ಪತ್ನಿಯರ ಮನೆಗಳ ಹೊರಗಿನಿಂದ ಪ್ರವಾದಿವರ್ಯರನ್ನು 
ಗಟ್ಟಿಯಾಗಿ ಕೂಗಿ ಕರೆಯುತ್ತಿದ್ದ ಬನೀ ತಮೀಮ್‌ ಗೋತ್ರದವರ ನಿಯೋಗದ ಬಗ್ಗೆ ಅವತೀರ್ಣವಾಗಿದೆಯೆಂದು ಕುರ್‌ಆನ್‌ 
ವ್ಯಾಖ್ಯಾನಗಾರರು ಸ್ಪಷ್ಟಪಡಿಸಿದ್ದಾರೆ. ಎಲ್ಲಾ ಇತಿಹಾಸ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವಂತೆ ಈ ತಂಡವು ಹಿಜರಿ 9ನೇ ವರ್ಷದಲ್ಲಿ 
ಆಗಮಿಸಿತ್ತು. ಹಾಗೆಯೇ ಇದರ 6ನೇ ವಚನವು ಅನೇಕ ವರದಿಗಳಿಂದ ವ್ಯಕ್ತವಾಗುವಂತೆ, ಪ್ರವಾದಿವರ್ಯರು(ಸ) ರುಕಾತ್‌ 
ಸಂಗ್ರಹಕ್ಕಾಗಿ ಕಳುಹಿಸಿದ ವಲೀದ್‌ ಬಿನ್‌ ಉಕ್ಟಾರ ಕುರಿತು ಅವತೀರ್ಣವಾಗಿತ್ತು. ವಲೀದ್‌ರು ಮಕ್ಕಾ ವಿಜಯದ ಸಂದರ್ಭದಲ್ಲಿ 
ಇಸ್ಲಾಮ್‌ ಸ್ಟೀಕರಿಸಿದ್ದರೆಂಬುದು ಸರ್ವವಿದಿತ. 
ಚರ್ಚಾ ವಿಷಯ 

ಸತ್ಯವಿಶ್ವಾಸಿಗಳ ಶೋಭಾಯಮಾನ ಶಿಷ್ಟಾಚಾರಗಳನ್ನು ಮುಸ್ಲಿಮರಿಗೆ ಕಲಿಸುವುದೇ ಈ ಅಧ್ಯಾಯದ ಮುಖ್ಯ ವಿಷಯ. 

ಆರಂಭದ 5ವಚನಗಳಲ್ಲಿ ಅವರು ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರ ವಿಷಯದಲ್ಲಿ ಪಾಲಿಸಬೇಕಾದ 
ಶಿಷ್ಟಾಚಾರಗಳನ್ನು ಕಲಿಸಲಾಗಿದೆ. 

ಅನಂತರ ಯಾವುದೇ ಸುದ್ದಿಯ ಮೂಲವನ್ನು ಖಚಿತಪಡಿಸದೆ ಅದರ ಬಗ್ಗೆ ಕ್ರಮ ಕೈಗೊಳ್ಳುವುದು ಸೂಕ್ತವಲ್ಲವೆಂದು 
ಉಪದೇಶಿಸಲಾಗಿದೆ. ಯಾವನಾದರೂ ವ್ಯಕ್ತಿ, ಗುಂಪು ಅಥವಾ ಸಮುದಾಯಕ್ಕೆ ವಿರುದ್ಧವಾದ ಏನಾದರೂ ಸುದ್ದಿ ಬಂದರೆ 
ಸುದ್ದಿಯ ಮೂಲವು 'ನಂಬಲರ್ಹವಾಗಿದೆಯೋ ಇಲ್ಲವೋ ಎಂಬುದನ್ನು ಕೂಲಂಕಷವಾಗಿ ಪರಿಶೀಲಿಸಬೇಕು. ನಂಬಲರ್ಹ 
ವಲ್ಲದಿದ್ದರೆ ಆ ಬಗ್ಗೆ ಕ್ರಮ ಕೈಗೊಳ್ಳುವುದಕ್ಕಿಂತ ಮುಂಚೆ ಸುದ್ದಿಯು ನಿಜವೋ ಸುಳ್ಳೋ ಎಂಬ ಬಗ್ಗೆ ತನಿಖೆ ನಡೆಸಬೇಕು. 

ಆ ಬಳಿಕ ಮುಸ್ಲಿಮರ ಎರಡು ಗುಂಪುಗಳು ಎಂದಾದರೂ ಪರಸ್ಪರ ಜಗಳಾಡಿದರೆ ಇತರ ಮುಸ್ಲಿಮರು ಯಾವ 
ಕಾರ್ಯನೀತಿಯನ್ನು ಕೈಗೊಳ್ಳಬೇಕೆಂದು ಹೇಳಲಾಗಿದೆ. ಕ 

ಅನಂತರ ಸಾಮಾಜಿಕ ಜೀವನದಲ್ಲಿ ಅಶಾಂತಿ ಹುಟ್ಟಿಸುವ, ಪರಸ್ಪರ ಸಂಬಂಧಗಳನ್ನು ಕೆಡಿಸುವ ಕೆಡುಕುಗಳಿಂದ ದೂರವಿರು 
ವಂತೆ ಮುಸ್ಲಿಮರನ್ನು ಎಚ್ಚರಿಸಲಾಗಿದೆ. ಒಬ್ಬರು ಇನ್ನೊಬ್ಬರನ್ನು ಅಪಹಾಸ್ಯ ಮಾಡುವುದು, ಚುಚ್ಚು ಮಾತಾಡುವುದು, ಅಡ್ಡ 
ಹೆಸರಿನಿಂದ ಕರೆಯುವುದು, ಇತರರ ಬಗ್ಗೆ ಕೆಟ್ಟ ಗುಮಾನಿಯಿರಿಸುವುದು, ಇತರರ ವಿಷಯಗಳನ್ನು ಕೆದಕಿ ನೋಡುವುದು, ಪರ 
ನಿಂದೆ ಇತ್ಯಾದಿಗಳು ಸ್ವತಃ ಪಾಪಕಾರ್ಯಗಳಾಗಿವೆ. ಮಾತ್ರವಲ್ಲದೇ ಸಮಾಜದಲ್ಲಿಯೂ ಒಡಕುಂಟು ಮಾಡುತ್ತವೆ. ಅಲ್ಲಾಹನು 
ಅವುಗಳಲ್ಲಿ ಪ್ರತಿಯೊಂದನ್ನು ಹೆಸರಿಸಿ ಅವು ನಿಷಿದ್ಯವೆಂದು ಸಾರಿದ್ದಾನೆ. 

ಅನಂತರ ಜಾಗತಿಕ ಅಶಾಂತಿಗೆ ಕಾರಣವಾಗಿರುವ ರಾಷ್ಟ್ರೀಯ ಮತ್ತು ಜನಾಂಗೀಯ ಪಕ್ಷಪಾತಗಳ ಬುಡಕ್ಕೆ ಕೊಡಲಿಯೇಟು 
ಹಾಕಲಾಗಿದೆ. ಸಮುದಾಯ, ಗೋತ್ರ ಮತ್ತು ಕುಲಮಹಿಮೆಯ ಅಹಂಕಾರ; ಇತರರನ್ನು ತಮಗಿಂತ ಕೀಳಾಗಿಸುವುದು, ತಮ್ಮ 


ಕಾಂಡ - 26 


49. ಅಲ್‌ ಹುಜುರಾತ್‌ 57 


ಉಚ್ಚತೆಯ ರಕ್ಷಣೆಗಾಗಿ ಇತರರನ್ನು ನೀಚಗೊಳಿಸುವುದು ಇತ್ಯಾದಿಗಳಿಂದ ಇಡೀ ಜಗತ್ತಿನಲ್ಲಿ ಅಕ್ರಮ ತಾಂಡವವಾಡುತ್ತಿದೆ. 
ಅಲ್ಲಾಹನು, ಮಾನವರೆಲ್ಲರೂ ಒಂದೇ ಮೂಲದಿಂದ ಹುಟ್ಟಿ ಬಂದಿದ್ದಾರೆ. ಪರಸ್ಪರ ಪರಿಚಯ ಪಡಲಿಕ್ಕಾಗಿ ಅವರನ್ನು ವಿವಿಧ 
ಜನಾಂಗ ಮತ್ತು ಗೋತ್ರಗಳಾಗಿ ಮಾಡಲಾಗಿದೆಯೇ ವಿನಾ ಅಹಂಕಾರ ಪಡಲಿಕ್ಕಲ್ಲ. ಓರ್ವ ಮಾನವನಿಗೆ ಇನ್ನೋರ್ವ ಮಾನವನ 
ಮೇಲೆ ನೈತಿಕ ಉನ್ನತಿಯ ಹೊರತು ಬೇರೆ ಯಾವುದೇ ಧರ್ಮಬದ್ಧ ಬುನಾದಿಯಿಲ್ಲವೆಂದು ಹೇಳಿ ಒಂದು ಸಂಕ್ಷಿಪ್ತ ವಚನದಲ್ಲಿ 
ಆ ಕೆಡುಕಿನ ಬುಡವನ್ನೇ ಕಡಿದು ಹಾಕಿದ್ದಾನೆ. 

ಕೊನೆಯಲ್ಲಿ ವಾಸ್ತವದಲ್ಲಿ ವಿಶ್ವಾಸವೆಂಬುದು ಕೇವಲ ಬಾಯಿ ಮಾತಲ್ಲ, ಬದಲಾಗಿ ಸತ್ಯಸಂಧನಾಗಿ ಅಲ್ಲಾಹ್‌ ಮತ್ತು 
ಅವನ ಸಂದೇಶವಾಹಕರಲ್ಲಿ ವಿಶ್ವಾಸವಿರಿಸುವುದು, ನಾಯಕರ ಆಜ್ಞಾಘಾಲಕರಾಗುವುದು ಮತ್ತು ಅಲ್ಲಾಹನ ಮಾರ್ಗದಲ್ಲಿ ತನ್ನ 
ತನು ಧನವನ್ನು ಪ್ರಾಮಾಣಿಕವಾಗಿ ವಿನಿಯೋಗಿಸುವುದೆಂದು ಜನರಿಗೆ ತಿಳಿಸಲಾಗಿದೆ. ಈ ನೀತಿಯನ್ನು ಅಂಗೀಕರಿಸುವವನೇ 
ನೈಜ ವಿಶ್ವಾಹಿಯಾಗಿದ್ದಾನೆ. ಆದರೆ ಮನಃಪೂರ್ವಕ ಅಂಗೀಕರಿಸದೆ ಕೇವಲ ನಾಲಗೆಯಿಂದ ಇಸ್ಲಾಮ್‌ ಎನ್ನುತ್ತಾ ಇಸ್ಲಾಮ್‌ 
ಸ್ವೀಕರಿಸಿ ನಾವು ಏನೋ ದೊಡ್ಡ ಔದಾರ್ಯ ಮಾಡಿರುವೆವೆಂದು ಭಾವಿಸುವವರು ಇಹಲೋಕದಲ್ಲಿ ಮುಸ್ಲಿಮರ ಜತೆ ಸೇರಿ 
ಸಮಾಜದಲ್ಲಿ ಅವರಿಗೆ ಮುಸ್ಲಿಮರ ಒಡನಾಟ ಲಭಿಸಿದರೂ ಅಲ್ಲಾಹನಿಂದ ವಿಶ್ವಾಸಿಗಳೆಂದು ಪರಿಗಣಿಸಲ್ಪಡುವುದಿಲ್ಲ. 


ಕಾಂಡ - 26 


49. ಅಲ್‌ ಹುಜುರಾತ್‌ 


(ಅವತೀರ್ಣ-ಮದೀನಾದಲ್ಲಿ) 
ಸೂಕ್ತಗಳು: 18 ರುಕೂಲ್‌ಗಳು: 2 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


೨ A 2೨೯೫ ಪ್ತಿ 3 


ಚ ವಿ Ke pe ಇ ಲ್ಲಿ ೨ ಲ್‌ಿ RAC 
WOM ಬಟ ಪಿ GL PS Spa gl EG 
1 ಠ್‌ Fa 


ತ ಖಿ 
ಹ್‌ ರ್ಸ್‌ % >|” 
11051151 21550555 SPS ಅಭ ಫೊ. 


yA PX EP SETI ಎರ್‌. ಪ್‌ ಸ್ಮ ್‌ 3% 
0S SENS LE EEN ORS HES dy 

pS ೬ ANA 9 £42 ೨4 ಹ ನೈ £ 
ಬ ೦೩೫ (೫ sh 0 JS Wy 1155 ಜು AN 6] 

(1) ಸತ್ಯವಿಶ್ವಾಸಿಗಳೇ, ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರನ್ನು ಮೀರಿ ಮುನ್ನಡೆಯಬೇಡಿರಿ" ಮತ್ತು 
ಅಲ್ಲಾಹನನ್ನು ಭಯಪಡಿರಿ. ಅಲ್ಲಾಹನು ಸರ್ವವನ್ನೂ ಆಲಿಸುವವನು ಮತ್ತು ಬಲ್ಲವನಾಗಿದ್ದಾನೆ.' 

(2-3) ಸತ್ಯವಿಶ್ವಾಸಿಗಳೇ, ನಿಮ್ಮ ಧ್ವನಿಯನ್ನು ಪ್ರವಾದಿವರ್ಯರ(ಸ) ಧ್ವನಿಗಿಂತ ಎತ್ತರಿಸಬೇಡಿರಿ ಮತ್ತು ನೀವು 
ಪರಸ್ಪರರೊಡನೆ ಮಾತನಾಡುವಂತೆ ಪ್ರವಾದಿವರ್ಯರೊಡನೆ(ಸ) ಉಚ್ಚಸ್ಟರದಿಂದ ಮಾತನಾಡಬೇಡಿರಿ' ನಿಮಗೆ ಅರಿವೇ 
ಇಲ್ಲದಂತೆ ನಿಮ್ಮ ಕರ್ಮಗಳೆಲ್ಲವೂ ನಷ್ಟವಾಗಿ ಬಿಡದಿರಲಿ.* ಅಲ್ಲಾಹನ ಸಂದೇಶವಾಹಕರ ಸನ್ನಿಧಿಯಲ್ಲಿಮಾತನಾಡುವಾಗ 
ತಮ್ಮ ದ್ವನಿಯನ್ನು ತಗ್ಗಿಸಿಕೊಳ್ಳುವವರ ಹೃದಯಗಳನ್ನು ಅಲ್ಲಾಹನು ತಕ್ಷಾ (ಧರ್ಮನಿಷ್ಟೆ)ಗಾಗಿ ಪರೀಕ್ಷಿಸಿದ್ದಾನೆ. ಅವರಿಗೆ 
ಕ್ಷಮೆಯೂ ಅತಿ ದೊಡ್ಡ ಪ್ರತಿಫಲವೂ ಇದೆ. 


1. ಇದು ವಿಶ್ವಾಸದ ಪ್ರಥಮ ಮತ್ತು ಮೂಲ ಬೇಡಿಕೆಯಾಗಿದೆ. ಅಲ್ಲಾಹನನ್ನು ತನ್ನ ಪ್ರಭು ಮತ್ತು ಪ್ರವಾದಿವರ್ಯರನ್ನು 
ಮಾರ್ಗದರ್ಶಕ ಮತ್ತು ನಾಯಕನೆಂದು ಅಂಗೀಕರಿಸುವ ವ್ಯಕ್ತಿಯು ಆ ವಿಶ್ವಾಸದಲ್ಲಿ ಸತ್ಯನಿಷ್ಠನಾಗಿದ್ದರೆ, ಅವನು ತನ್ನ ಅಭಿಪ್ರಾಯ ಮತ್ತು 
ಆಲೋಚನೆಗಳಿಗೆ ಅಲ್ಲಾಹ್‌ ಮತ್ತು ಪ್ರವಾದಿಯ ತೀರ್ಮಾನಗಳಿಗಿಂತ ಪ್ರಾಧಾನ್ಯ ನೀಡುವ ನೀತಿಯನ್ನು ಎಂದಿಗೂ ಕೈಗೊಳ್ಳಬಾರದು. ತನ್ನ 
ವ್ಯವಹಾರಗಳಲ್ಲಿ ಅಲ್ಲಾಹ್‌ ಮತ್ತು ಸಂದೇಶವಾಹಕರ ಏನಾದರೂ ಮಾರ್ಗದರ್ಶನವಿದೆಯೇ, ಇದ್ದರೆ ಅದು ಯಾವುದೆಂದು ಆಲೋಚಿಸದೆ 
ವಿಶ್ವಾಸಿಯು ಯಾವುದೇ ವಿಷಯದಲ್ಲಿ ಸ್ವತಂತ್ರ ತೀರ್ಮಾನ ಕೈಗೊಳ್ಳಬಾರದು. ಆದ್ದರಿಂದಲೇ ಸತ್ಯ ವಿಶ್ವಾಸಿಗಳಿಗೆ ಹೀಗೆ ಆದೇಶಿಸಲಾಗಿದೆ. 
ವಿಶ್ವಾಸಿಗಳೇ, ಅಲ್ಲಾಹ್‌ ಮತ್ತು ಪ್ರವಾದಿಯವರನ್ನು ಮೀರಿ ನಡೆಯಬೇಡಿರಿ. ಅರ್ಥಾತ್‌, ಅವರಿಗಿಂತ ಮುಂದೆ ನಡೆಯಬೇಡಿರಿ, 
ಹಿಂದಿನಿಂದ ನಡೆಯಿರಿ. ಮುಂದಾಳುಗಳಾಗಬೇಡಿರಿ, ಹಿಂಬಾಲಕರಾಗಿರಿ. ಈ ಆದೇಶವು ಅಹ್‌ರಭಾಬ್‌ ಅಧ್ಯಾಯ(ವಚನ:36)ದಲ್ಲಿರುವ 
ಆಜ್ಞೆಗಿಂತ ಒಂದು ಹೆಜ್ಜೆ ಮುಂದಿದೆ. ಅಲ್ಲಿ ಹೀಗೆ ಹೇಳಲಾಗಿತ್ತು: ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರು ತೀರ್ಮಾನ ಮಾಡಿರುವ 
ಒಂದು ವಿಷಯದ ಕುರಿತು ಯಾವನೇ ವಿಶ್ವಾಸಿಗೆ ಸ್ವತಃ ಬೇರೊಂದು ತೀರ್ಮಾನ ಕೈಗೊಳ್ಳುವ ಅಧಿಕಾರವಿಲ್ಲ ಈಗ ಇಲ್ಲಿ ಹೇಳಲಾಗುತ್ತಿದೆ: 
ವಿಶ್ವಾಸಿಗಳು ತಮ್ಮ ವ್ಯವಹಾರಗಳಲ್ಲಿ ತಾವೇ ಮುಂದೆ ಹೋಗಿ ಸ್ವತಃ ತೀರ್ಮಾನ ಕೈಗೊಳ್ಳಬಾರದು, ಬದಲಾಗಿ, ಆ ಕುರಿತು ಅಲ್ಲಾಹನ ಗ್ರಂಥ 


ಕಾಂಡ - 26 


49. ಅಲ್‌ ಹುಜುರಾತ್‌ 59 


ಮತ್ತು ಪ್ರವಾದಿಚರ್ಯೆಯಲ್ಲಿ ಏನು ಆದೇಶವಿದೆಯೆಂದು ಮೊದಲು ನೋಡಬೇಕು. 
ಈ ಆಜ್ಞೆಯು ಕೇವಲ ಮುಸ್ಲಿಮರ ವೈಯಕ್ತಿಕ ವ್ಯವಹಾರಗಳಿಗೆ ಸೀಮಿತವಾಗಿರದೆ, ಅವರ ಒಟ್ಟು ಸಾಮೂಹಿಕ ವ್ಯವಹಾರಗಳಿಗೂ 
ಅನ್ವಯವಾಗುತ್ತಿದೆ. ವಾಸ್ತವದಲ್ಲಿ ಇದು ಇಸ್ಲಾಮೀ ಸಂವಿಧಾನದ ಮೂಲ ಸಿದ್ಧಾಂತವಾಗಿದೆ. ಇಸ್ಲಾಮೀ ಸರ್ಕಾರ, ನ್ಯಾಯಾಲಯ ಮತ್ತು 
- ಶಾಸಕಾಂಗಗಳು ಇದರ ವ್ಯಾಪ್ತಿಯಿಂದ ಹೊರಗಿರಲು ಸಾಧ್ಯವಿಲ್ಲ ಮುಸ್ನದ್‌ ಅಹ್ಮದ್‌, ಅಬೂ ದಾವೂದ್‌, ತಿರ್ಮಿದಿ ಮತ್ತು ಇಬ್ನು ಮಾಜಃ 
ಎಂಬೀ ಹದೀಸ್‌ ಗ್ರಂಥಗಳಲ್ಲಿ ಅಧಿಕೃತ'ಮೂಲಗಳಿಂದ ವರದಿಯಾಗಿರುವಂತೆ ಪ್ರವಾದಿವರ್ಯರು(ಸ) ಮುಆದ್‌ ಬಿನ್‌ ಜಬಲ್‌ರನ್ನು 
ಯಮನ್‌ನ ನ್ಯಾಯಾಧೀಶರಾಗಿ ಕಳುಹಿಸುವಾಗ ಅವರೊಡನೆ ಕೇಳಿದರು: ನೀವು ಯಾವ ಆಧಾರದಲ್ಲಿ ತೀರ್ಪು ನೀಡುವಿರಿ? "ಅಲ್ಲಾಹನ 
ಗ್ರಂಥದಂತೆ' ಅವರು ಉತ್ತರಿಸಿದರು. ಪ್ರವಾದಿಯವರು ಕೇಳಿದರು: ನಿರ್ದಿಷ್ಟ ಸಮಸ್ಯೆಯ ಕುರಿತು ಅಲ್ಲಾಹನ ಗ್ರಂಥದಲ್ಲಿ ತೀರ್ಪು 
ದೊರೆಯದಿದ್ದರೆ? ಆಗ ಅವರು ಹೇಳಿದರು: ಪ್ರವಾದಿ ಚರ್ಯೆಯನ್ನು ಅವರು ಪುನಃ ಕೇಳಿದರು. ಅದರಲ್ಲಿ ಕಾಣಿಸದಿದ್ದರೆ?, '"ನಾನು 
ಸಂಶೋಧನೆ (ಇಜ್ಜಿಹಾದ್‌) ನಡೆಸುತ್ತೇನೆ'' ಅವರು ಉತ್ತರಿಸಿದರು. ಆಗ ಪ್ರವಾದಿವರ್ಯರು(ಸ) ಅವರ ಎದೆಯ ಮೇಲೆ ಕೈಯಿರಿಸಿ ಹೀಗೆ 
ಹೇಳಿದರು: ದೇವಪ್ರವಾದಿಯ ಪ್ರತಿನಿಧಿಗೆ ದೇವ ಪ್ರವಾದಿಯ ಮೆಚ್ಚುಗೆಯ ವಿಧಾನವನ್ನು ಆಯ್ಕೆ ಮಾಡುವ ಸೌಭಾಗ್ಯವನ್ನು ಕರುಣಿಸಿದ 
ಅಲ್ಲಾಹನಿಗೆ ಸ್ತುತಿ. ತನ್ನ ಸಂಶೋಧನೆಗಳಿಗಿಂತ ದೇವಗ್ರಂಥ ಮತ್ತು ಪ್ರವಾದಿಚರ್ಯೆಗೆ ಆದ್ಯತೆ ನೀಡುವುದು, ಮಾರ್ಗದರ್ಶನಕ್ಕಾಗಿ 
ಪ್ರಪ್ರಥಮವಾಗಿ ಅವುಗಳಲ್ಲಿನೋಡುವುದು ಇತ್ಯಾದಿ ಧೋರಣೆಗಳು ಮುಸ್ಲಿಮ್‌ ನ್ಯಾಯಾಧೀಶ ಮತ್ತು ಮುಸ್ಲಿಮೇತರ ನ್ಯಾಯಾಧೀಶರಲ್ಲಿ 
ಮೂಲ ವ್ಯತ್ಯಾಸವಿದೆ. ಹಾಗೆಯೇ ಕಾನೂನು ನಿರ್ಮಾಣದಲ್ಲಿದಿವ್ಯಗ್ರಂಥದ ಬಳಿಕ ಪ್ರವಾದಿಚರ್ಯೆಯೇ ಆಧಾರವೆಂಬ ಬಗ್ಗೆ ಕರ್ಮಶಾಸ್ತ್ರಜ್ಞ 
ರಲ್ಲಿ ಒಮ್ಮತಾಭಿಪ್ರಾಯವಿದೆ. ಸಮುದಾಯದ ವ್ಯಕ್ತಿಗಳ ಸಂಶೋಧನೆ ಮತ್ತು ಮೀಮಾಂಸೆಗಳ ಮಾತು ಹಾಗಿರಲಿ, ಇಡೀ ಸಮುದಾಯ 
ಒಮ್ಮತದ ತೀರ್ಮಾನವೂ (ಇಜ್ಞಾಆ್‌) ಆ ಎರಡು ಮೂಲಾಧಾರಗಳಿಗೆ ವಿರುದ್ಧ ಅಥವಾ ಅವುಗಳಿಂದ ಮುಕ್ತವಾಗಿರಬಾರದು. 

2. ಅರ್ಥಾತ್‌, ನೀವು ಎಂದಾದರೂ ಅಲ್ಲಾಹ್‌ ಮತ್ತು ಅವನ ಪ್ರವಾದಿಯ ಆದೇಶಗಳನ್ನು ನಿರ್ಲಕ್ಷಿಸಿ, ನಿಮ್ಮ ಸ್ವಂತಾಭಿಪ್ರಾಯಕ್ಕೆ 
ಹೆಚ್ಚಿನ ಮಾನ್ಯತೆ ನೀಡಿದರೆ ತಿಳಿದಿರಲಿ, ನೀವು ಯಾರನ್ನು ಎದುರಿಸುತ್ತಿರುವಿರೋ ಆ ಅಲ್ಲಾಹನು ನಿಮ್ಮಎಲ್ಲ ಮಾತುಗಳನ್ನು ಆಲಿಸುತ್ತಿದ್ದಾನೆ 
ಮತ್ತು ನಿಮ್ಮ ಸಂಕಲ್ಪಗಳನ್ನು ತಿಳಿಯುತ್ತಿದ್ದಾನೆ. 

3. ಇದು ಪ್ರವಾದಿಯವರ ಸಭೆಯಲ್ಲಿ ಕುಳಿತುಕೊಳ್ಳುತ್ತಿದ್ದ ಮತ್ತು ಅವರ ಬಳಿಬಂದು ಹಾಜರಾಗುತ್ತಿದ್ದ ಜನರಿಗೆ ಕಲಿಸಿದ 
ಶಿಷ್ಟಾಚಾರಗಳು. ಪ್ರವಾದಿಯವರೊಡನೆ ಭೇಟಿ ಮತ್ತು ಸಂಭಾಷಣೆ ನಡೆಸುವಾಗ ಸತ್ಯವಿಶ್ಥಾಸಿಗಳು ಅತ್ಯಂತ ಗೌರವದಿಂದ ವರ್ಶಿಸ 
ಬೇಕೆಂಬುದೇ ಅದರ ಉದ್ದೇಶ. ಯಾರ ಧ್ವನಿಯೂ ಅವರ ಧ್ವನಿಗಿಂತ ಉಚ್ಚವಾಗಬಾರದು. ಜನರು ಅವರೊಡನೆ ಮಾತನಾಡುವಾಗ ನಾವು 
ಓರ್ವ ಸಾಮಾನ್ಯ ಮನುಷ್ಯನೊಡನೆ ಅಥವಾ ನಮಗೆ ಸಮಾನವಾಗಿರುವವರೊಡನೆ ಮಾಠಾಡುತ್ತಿರುವುದಲ್ಲ, ಅಲ್ಲಾಹನ ಸಂದೇಶವಾಹಕರೊಡನೆ 
ಮಾತಾಡುತ್ತಿರುವೆವೆಂಬುದನ್ನು ಮರೆಯಬಾರದು. ಜನಸಾಮಾನ್ಯರೊಡನೆ ಮತ್ತು ಪ್ರವಾದಿಯವರೊಡನೆ ಮಾತಾಡುವ ಶೈಲಿಗಳಲ್ಲಿ ಸ್ಪಷ್ಟ 
ವ್ಯತ್ಯಾಸವಿರಬೇಕು. ಯಾರೊಬ್ಬರೂ ಅವರಿಗಿಂತ ಗಟ್ಟಿ ಸ್ವರದಲ್ಲಿ ಮಾತಾಡಬಾರದು. 

ಈ ಶಿಷ್ಟಾಚಾರಗಳನ್ನು ಪ್ರವಾದಿವರ್ಯರ(ಸ) ಸಭೆಯಲ್ಲಿ ಪಾಲಿಸಲಿಕ್ಕಾಗಿ ಅವರ ಸಮಕಾಲೀನರನ್ನು ಅಭಿಸಂಬೋಧಿಸಿ ಹೇಳಲಾಗಿದ್ದರೂ 
ಅನಂತರ ಕಾಲದವರೂ ಪ್ರವಾದಿಯವರ ಪ್ರಸ್ತಾಪ ಬಂದಾಗ, ಅವರ ಯಾವುದಾದರೂ ಆದೇಶವನ್ನು ಹೇಳಿ ತಿಳಿಸುವಾಗ ಅಥವಾ ಅವರ 
ಹದೀಸ್‌ಗಳನ್ನು ವಿವರಿಸುವಾಗ ಇದೇ ಶಿಷ್ಟಾಚಾರಗಳನ್ನು ಪಾಲಿಸಬೇಕು. ಅದಲ್ಲದೆ ಈ ವಚನದಲ್ಲಿ ಜನರು ತಮಗಿಂತ ಹಿರಿಯರೊಡನೆ 
ಮಾತಾಡುವಾಗ ಪಾಲಿಸಬೇಕಾದ ಮರ್ಯಾದೆಗಳ ಕಡೆಗೂ ಸೂಚನೆಯಿದೆ. ಓರ್ವರು ಹಿರಿಯರೊಡನೆ ಮಾತಾಡುವಾಗ ಸಂಗಾತಿಗಳೊಡನೆ 
ಅಥವಾ ಜನಸಾಮಾನ್ಯರೊಡನೆ ಮಾತಾಡುವ ಶೈಲಿಯಲ್ಲಿ ಮಾತಾಡಬಾರದು. ಅನ್ಯಥಾ ಅವರಲ್ಲಿ ಹಿರಿಯರ ಬಗ್ಗೆ ಗೌರವವಿಲ್ಲ ಅವರಿಗೆ 
ಮತ್ತು ಜನಸಾಮಾನ್ಯರಿಗೆ ಅವರು ಯಾವುದೇ ವ್ಯತ್ಯಾಸ ಕಲ್ಪಿಸುವುದಿಲ್ಲವೆಂಬುದಕ್ಕೆ ಸಾಕ್ಷಿಯಾಗಿದೆ. 

4. ಇದರಿಂದ ಧರ್ಮದಲ್ಲಿ ಪ್ರವಾದಿವರ್ಯರ ವ್ಯಕ್ತಿತ್ವದ ಘನತೆ ವ್ಯಕ್ತವಾಗುತ್ತಿದೆ. ಪ್ರವಾದಿಯಲ್ಲದ ಓರ್ವರೊಡನೆ ತೋರುವ 
ಅಗೌರವದಿಂದ ಅವರು ಎಷ್ಟೇ ಗೌರವಾನ್ವಿತರಾಗಿದ್ದರೂ (ಅದಕ್ಕಾಗಿ ಯಾರೊಬ್ಬರೂ) ಸತ್ಯನಿಷೇಧದ ಶಿಕ್ಷೆಗೆ ಖಂಡಿತ ಅರ್ಹವಾಗುವುದಿಲ್ಲ 
ಆದರೆ ಪ್ರವಾದಿಯವರಲ್ಲಿ ತೋರಿಸುವ ಗೌರವದಲ್ಲಿ ಕುಂದುಂಟಾದರೆ ಓರ್ವರು ಜೀವನದಾದ್ಯಂತ ಸಂಪಾದಿಸಿದ ಎಲ್ಲ ಪುಣ್ಯಗಳನ್ನೂ 
ವ್ಯರ್ಥಗೊಳಿಸುವಂಥ ಘೋರ ಪಾಪವಾಗಿದೆ. ಆದ್ದರಿಂದ ಅವರಿಗೆ ಕೊಡುವ ಗೌರವವು ವಾಸ್ತವದಲ್ಲಿ ಅವರನ್ನು ಪ್ರವಾದಿಯಾಗಿ ಕಳುಹಿಸಿದ 
ಅಲ್ಲಾಹನಿಗೆ ಕೊಡುವ ಗೌರವವಾಗಿದೆ. ಅವರ ಗೌರವದಲ್ಲಿ ಮಾಡುವ ಲೋಪವು ಅಲ್ಲಾಹನ ಗೌರವದಲ್ಲಿ ಮಾಡುವ ಲೋಪವಾಗಿದೆ. 

5. ಅಲ್ಲಾಹನ ಪರಿಕ್ಷೆಗೆ ಸಂಪೂರ್ಣ ಬದ್ಧರಾಗಿ, ಆ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಎದುರಿಸಿ ನಮ್ಮ ಹೃದಯದಲ್ಲಿನೈಜ ಭಕ್ತಿಯಿದೆ 
ಯೆಂದು ಸಾಬೀತುಪಡಿಸಿದವರು ಅಲ್ಲಾಹನ ಪ್ರವಾದಿಯ ಗೌರವಾದರಗಳನ್ನು ಕಾಪಾಡುತ್ತಾರೆ. ಪ್ರವಾದಿವರ್ಯರ ಬಗ್ಗೆ ಗೌರವವಿಲ್ಲದ 
ಹೃದಯಗಳಲ್ಲಿ ದೇವಭಕ್ತಿಯೂ ಇರುವುದಿಲ್ಲವೆಂದೂ ಇದರಿಂದ ವ್ಯಕ್ತವಾಗುತ್ತಿದೆ. ಹಾಗೆಯೇ ಓರ್ವರ ಧ್ವನಿಯು ಪ್ರವಾದಿವರ್ಯರ 
ಧ್ವನಿಗಿಂತ ಉಚ್ಚವಾದರೆ, ಅದು ಕೇವಲ ಬಾಹ್ಯ ಅನಾಗರಿಕತೆ ಮಾತ್ರವಲ್ಲ, ಅಂತರಂಗದಲ್ಲಿ ದೇವಭಯವಿಲ್ಲವೆಂಬುದಕ್ಕೆ ಸಾಕ್ಷಿಯೂ ಆಗಿದೆ. 


ಕಾಂಡ - 26 


60 ತಪ್ಪೀಮುಲ್‌ ಕುರ್‌ಆನ್‌ 


JE >, aes 00 ೨ > ಸ್ತಿ ಒಕ ೫3 

5 486 ಓರ) ಕಂ ಬಟೆಟ I ಸ್ಯ 

HEE 5 ಗ ೭ ಪಿ 33% ೨೨% ೨ ಟೀ ETE 
EOE NES SSS HSS 0 OHLSEN 
94 TREC NE EN LSA rm BS v 
ಈ ELS US (BEL, ಶಿ ೪4! ಜಿ ಯೂ 5 ಬ 
12೨438 FA EA ENG 2 ಬ ೨೨ ಣ್‌ PEN VE OER 

SRS EES oT ASL PLS ಭ್ಯ ಬ್ಯಷಿ 

(4-5) ಸಂದೇಶವಾಹಕರೇ, ನಿಮ್ಮನ್ನು ಮನೆಗಳ ಹೊರಗಿನಿಂದ ಕೂಗಿ ಕರೆಯುವವರ ಪೈಕಿ ಹೆಚ್ಚಿನವರು 
ತಿಳಿಗೇಡಿಗಳಾಗಿದ್ದಾರೆ. ನೀವು ಹೊರ ಬರುವ ತನಕ ಅವರು ತಾಳ್ವೆ ವಹಿಸುತ್ತಿದ್ದರೆ ಅದು ಅವರಿಗೇ ಒಳ್ಳೆಯದಿತ್ತು.* 
ಅಲ್ಲಾಹನು ಕ್ಷಮಾಶೀಲನೂ ಕರುಣಾಳುವೂ ಆಗಿರುತ್ತಾನೆ.? 

(6-8) ಸತ್ಯವಿಶ್ವಾಸಿಗಳೇ, ಫಾಸಿಕ(ಕರ್ಮಭ್ರಷ್ಟ)ನೊಬ್ಬನು ನಿಮ್ಮ ಬಳಿಗೇನಾದರೂ ಸುದ್ದಿ ತಂದರೆ ಆ ಕುರಿತು 
ತನಿಖೆಮಾಡಿರಿ. (ಏಕೆಂದರೆ) ನೀವು ಪ್ರಮಾದವಶಾತ್‌ ಒಂದು ಸಮೂಹಕ್ಕೆ ಹಾನಿ ಮಾಡಿ ಆ ಬಳಿಕ ನಿಮ್ಮ ಕೃತ್ಯದ ಬಗ್ಗೆ 
ಪಶ್ಚಾತ್ತಾಪ ಪಡುವಂತಾಗಬಾರದು.* ನಿಮ್ಮ ನಡುವೆ ಅಲ್ಲಾಹನ ಸಂದೇಶವಾಹಕರಿದ್ದಾರೆ ಎಂಬುದನ್ನು ಚೆನ್ನಾಗಿ 
ತಿಳಿದುಕೊಳ್ಳಿರಿ. ಹೆಚ್ಚಿನ ವಿಷಯಗಳಲ್ಲಿ ಅವರು ನಿಮ್ಮ ಮಾತನ್ನು ಅನುಸರಿಸಿದರೆ, ನೀವು ಸ್ವತಃ ಸಂಕಷ್ಟಕ್ಕೊಳಗಾಗುವಿರಿ.? 


6. ಪ್ರವಾದಿವರ್ಯರ(ಸ) ಪುನೀತ ಕಾಲದಲ್ಲಿ ಅವರ ಸಹವಾಸದಲ್ಲಿರುತ್ತಾ ಇಸ್ಲಾಮೀ ಶಿಷ್ಟಾಚಾರ ಮತ್ತು ಸಂಸ್ಕೃತಿಯ ತರಬೇತಿ 
ಪಡೆದಿದ್ದ ಜನರು ಅವರ ವೇಳೆಗಳನ್ನು ಯಾವಾಗಲೂ ಗಮನದಲ್ಲಿರಿಸ್ತುತಿದ್ದರು. ಅವರು ಅಲ್ಲಾಹನ ಕೆಲಸ ಕಾರ್ಯಗಳಿಂದಾಗಿ ಜೀವನದಲ್ಲಿ 
ಎಷ್ಟೊಂದು ನಿಬಿಡರಾಗಿದ್ದಾರೆ. ಆ ದಣಿಸುವ ಕಾರ್ಯ ಮಗ್ಗತೆಯಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಗಾಗಿ ಮತ್ತು ಸ್ವಲ್ಪ ಹೊತ್ತು ತನ್ನ ಸ್ವಂತ ಕೆಲಸ 
ಕಾರ್ಯಗಳಿಗಾಗಿ ಹಾಗೂ ಸ್ವಲ್ಪ ಹೊತ್ತು ತನ್ನ ಕುಟುಂಬ ವ್ಯವಹಾರಗಳಿಗಾಗಿ ಅಗತ್ಯವಿದೆಯೆಂದು ಅವರು ಚೆನ್ನಾಗಿ ಅರಿತಿದ್ದರು. ಆದ್ದರಿಂದ 
ಅವರು ಪ್ರವಾದಿಯವರು ಹೊರಗೆ ಬಂದಾಗ ಮಾತ್ರ ಅವರ ಭೇಟಿಗಾಗಿ ಹೋಗುತ್ತಿ! ದ್ದರು. ಅವರು ಎಂದಾದರೂ ಸಭೆಗೆ ಗೈರು ಹಾಜರಾದರೆ 
ಅವರ ಆಗಮನವನ್ನು ನಿರೀಕ್ಷಿಸುತ್ತಾ ಕಾಯುತ್ತಿದ್ದರು. ತುರ್ತು ಸಂದರ್ಭಗಳಲ್ಲಿ ಹೊರತು ಅವರು. ಹೊರಬರಲು ಅವಸರ ಪಡುತ್ತಿರಲಿಲ್ಲ. 
ಅದರೆ ಅರಬರ ಅಂದಿನ ವಾತಾವರಣದಲ್ಲಿ ಸಾಮಾನ್ಯವಾಗಿ ಜನರಿಗೆ ಸಭ್ಯತೆಯ ತರಬೇತಿ ದೊರೆತಿರಲಿಲ್ಲ. ಇಸ್ಲಾಮೀ ಸಂದೇಶಪ್ರಚಾರ 
ಮತ್ತು ಸುಧಾರಣಾ ಕಾರ್ಯ ಮಾಡುವವರು ವಿಶ್ರಾಂತಿ ಪಡೆಯಬಾರದು. ರಾತ್ರಿ ಹಗಲೆನ್ನದೆ ಯಾರು ಯಾವಾಗ ಬೇಕಾದರೂ ಅವರನ್ನು 
ಸಂದರ್ಶಿಸಬಹುದು. ನಾವು ಯಾವ ಸಮಯದಲ್ಲಿಹೋದರೂ ಅವರು ಸ್ವಾಗತಿಸಲು ಸಿದ್ಧರಾಗಿರಬೇಕಾದುದು ಅವರ ಕರ್ತವ್ಯವೆಂದು ಭಾವಿ 
ಸುವ ಸಭ್ಯತೆಯಿಲ್ಲದ ಮಂದಿಯೂ ಅವರನ್ನು ಸಂದರ್ಶಿಸುತ್ತಿದ್ದರು. ಈ ಅನಾಗರಿಕರಲ್ಲಿ ಸಾಮಾನ್ಯವಾಗಿ ಮತ್ತು ಗಡಿ ಪ್ರದೇಶಗಳಿಂದ 
ಬರುವವರಲ್ಲಿ ವಿಶೇಷವಾಗಿ ಪ್ರವಾದಿಯವರ(ಸ) ಸಂದರ್ಶನಕ್ಕೆ ಹೋದರೆ ಸೇವಕರ ಮೂಲಕ ಒಳಗೆ ಸುದ್ದಿ ತಿಳಿಸುವ ಗೋಜಿಗೂ ಹೋಗದೆ 
ಪ್ರವಾದಿ ಪತ್ನಿಯರ ಮನೆಯನ್ನು ಸುತ್ತುತ್ತಾ ಹೊರಗಿನಿಂದ ಅವರನ್ನು ಗಟ್ಟಿಯಾಗಿ ಕೂಗಿ ಕರೆಯುವ ಒರಟರೂ ಇದ್ದರು. ಇಂಥ ಅನೇಕ 
ಘಟನೆಗಳು ಹದೀಸ್‌ಗಳಲ್ಲಿವರದಿಯಾಗಿದೆ. ಜನರ ಈ ವರ್ತನೆಯಿಂದ ಪ್ರವಾದಿವರ್ಯರಿಗೆ ತುಂಬಾ ತೊಂದರೆಯಾಗುತ್ತಿತ್ತು. ಹಾಗಿದ್ದರೂ 
ಸಹಜ ಸ್ವಭಾವದಿಂದಾಗಿ ಅವರು ಅದನ್ನು ಸಹಿಸುತ್ತಿದ್ದರು. ಕೊನೆಗೆ ಅಲ್ಲಾಹನು ಈ ವಿಷಯದಲ್ಲಿ ಹಸ್ತಕ್ಷೇಪಿಸಿ, ಇಂಥ ಅನಾಗರಿಕ ವರ್ತನೆ 
ಯನ್ನು ಆಕ್ಷೇಪಿಸುತ್ತಾ ಅವರ ಸಂದರ್ಶನಕ್ಕೆ ಹೋದರೆ ಹೊರಗಿನಿಂದ ಗಟ್ಟಿಯಾಗಿ ಕೂಗಿ ಕರೆಯದೆ ಅವರು ಹೊರಗೆ ಬರುವ ತನಕ ಸಹನೆ 
ಯಿಂದ ಕಾಯಬೇಕೆಂದು ಆದೇಶಿಸಿದನು. 

7. ಅರ್ಥಾತ್‌, ಈ ತನಕ ಆಗಿರುವುದು ಆಗಿ ಹೋಗಿದೆ. ಮುಂದೆ ಈ ತಪ್ಪನ್ನು ಮಾಡದಿದ್ದರೆ ನಿಮ್ಮ ಗತ “ಪಾಪಗಳನ್ನು ಅಲ್ಲಾಹನು 
ಕ್ಷಮಿಸುವನು. ಹಿಂದೆ ಈ ರೀತಿ ಅವನ ಪ್ರವಾದಿಗೆ ತೊಂದರೆ ಕೊಟ್ಟವರನ್ನು ಅವನು ಶಿಕ್ಷಿಸುವುದಿಲ್ಲ. 

8. ಹೆಚ್ಚಿನ ವ್ಯಾಖ್ಯಾನಗಾರರು ಇದು ವಲೀದ್‌ ಬಿನ್‌ ಉಕ್ಸಾ ಬಿನ್‌ ಅಬೀ ಮುಠಃತ್‌ರ ಕುರಿತು ಅವತೀರ್ಣವಾಗಿದೆಯೆಂದು 
ಹೇಳಿದ್ದಾರೆ. ಅದರ ವೃತ್ತಾಂತ ಹೀಗಿದೆ: ಬನೂ ಮುಸ್ತಲಿಕ್‌ ಗೋತ್ರವು ಇಸ್ಲಾಮ್‌ ಸ್ವೀಕರಿಸಿದಾಗ ಪ್ರವಾದಿವರ್ಯರು ಅವರಿಂದ ರುಕಾತ್‌ 


ಕಾಂಡ - 26 


49. ಅಲ್‌ ಹುಜುರಾಠ್‌ 61 


ಸಂಗ್ರಹಿಸಲಿಕ್ಕಾಗಿ ವಲೀದ್‌ ಬಿನ್‌ ಉಕ್ಸಾರನ್ನು ಕಳುಹಿಸಿದರು. ಆ ಪ್ರದೇಶಕ್ಕೆ ತಲುಪಿದ ವಲೀದ್‌ರು ಯಾವುದೋ ಕಾರಣದಿಂದ ಹೆದರಿ 
ಗೋತ್ರದವರನ್ನು ಭೇಟಿಯಾಗದೆಯೇ ಮರಳಿ ಬಂದು ಪ್ರವಾದಿವರ್ಯರೊಡನೆ ಹೀಗೆಂದರು- ಅವರು ರುಕಾತ್‌ ನೀಡಲು ನಿರಾಕರಿಸಿ 
ನನ್ನನ್ನು ಕೊಲ್ಲ ಬಯಸಿದ್ದರು. ಈ ಸುದ್ದಿ ಕೇಳಿ ಪ್ರವಾದಿಯವರಿಗೆ ಬಹಳ ಅಸಮಾಧಾನವಾಯಿತು. ಅವರನ್ನು ದಮನಿಸಲಿಕ್ಕಾಗಿ 
ಪ್ರವಾದಿವರ್ಯರು(ಸ) ಒಂದು ಸೇನಾ ತುಕಡಿಯನ್ನು ಕಳುಹಿಸಲು ತೀರ್ಮಾನಿಸಿದರು. ಕೆಲವು ವರದಿಗಳಲ್ಲಿ ಅವರು ಸೇನಾ ತುಕಡಿ 
ಯನ್ನು ಕಳುಹಿಸಿದರೆಂದೂ ಇತರ ಕೆಲವು ವರದಿಗಳಲ್ಲಿ ಕಳಿಸುವ ಸಿದ್ಧತೆ ನಡೆಸಿದ್ದರೆಂದೂ ಉದ್ಭೃತವಾಗಿವೆ. ಏನಿದ್ದರೂ ಒಂದು 
ವಿಷಯದಲ್ಲಿ ಎಲ್ಲರಿಗೂ ಸಹಮತವಿದೆ. ಅರ್ಥಾತ್‌, ಸಾಂದರ್ಭಿಕವಾಗಿ ಮುಸ್ತಲಿಕ್‌ ಗೋತ್ರದ ನಾಯಕ ಹಾರಿಸ್‌ ಬಿನ್‌ ಮುರಾರ್‌ 
(ಉಮ್ಮುಲ್‌ ಮುಆ್‌ಮಿನೀನ್‌ ಹ.ಜುವೈರಿಯರ ತಂದೆ) ಒಂದು ನಿಯೊಗದೊಂದಿಗೆ ಪ್ರವಾದಿವರ್ಯರ(ಸ) ಸನ್ನಿಧಿಗೆ ಬಂದು 
ಹೀಗೆಂದರು: ಅಲ್ಲಾಹನಾಣೆ! ನಾವು ವಲೀದ್‌ರನ್ನು ನೋಡಿಯೇ ಇಲ್ಲ. ಹೀಗಿರುತ್ತಾ ರುಕಾತ್‌ ನಿರಾಕರಿಸುವ ಅಥವಾ ಅವರನ್ನು ಕೊಲ್ಲುವ 
ಇರಾದೆಯ ವಿಷಯ ಎಲ್ಲಿದೆ? ನಾವು ವಿಶ್ವಾಸದಲ್ಲಿ ಅಚಲರಾಗಿದ್ದೇವೆ. ರುಕಾತ್‌ನ ವಿಷಯದಲ್ಲಿ ನಮಗೆ ಯಾವ ಆಕ್ಷೇಪವೂ ಇಲ್ಲ 
ಆ ಕುರಿತು ಈ ವಚನ ಅವತೀರ್ಣವಾಯಿತು. ಈ ವೃತ್ತಾಂತವನ್ನು ಕೆಲವು ಪಾಠ ಭೇದಗಳಿಂದ ಇಮಾಮ್‌ ಅಹ್ಮದ್‌, ಇಬ್ನು ಅಬೀ 
ಹಾತಿಮ್‌, ತಬ್ರಾನಿ ಮತ್ತು ಇಬ್ನು ಜರೀರ್‌ರು-, ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌, ಹಾರಿಸ್‌ ಬಿನ್‌, ಯುರಾರ್‌, ಮುಜಾಹಿದ್‌, ಕತಾದಃ, 
ಅಬ್ದುರ್ರಹ್ನಾನ್‌ ಬಿನ್‌ ಅಬೀ ಲೈಲಾ, ಯಮೀದ್‌ ಬಿನ್‌ ರುಮಾನ, ದಹ್ಹಾಕ್‌ ಮತ್ತು ಮುಕಾತಿಲ್‌ ಬಿನ್‌ ಹಯ್ಯಾನ್‌ರಿಂದ ಉದ್ಭರಿಸಿದ್ದಾರೆ. 
ಉಮ್ಮು ಸಲಮರ ವರದಿಯಲ್ಲಿ ಈ ವೃತ್ತಾಂತವನ್ನು ಇದೇ ರೀತಿ ವಿವರಿಸಲಾಗಿದೆ. ಆದರೆ ವಲೀದ್‌ರ ಹೆಸರನ್ನು ಬಹಿರಂಗಪಡಿಸಿಲ್ಲ, 

ನಿರಾಧಾರ ಸುದ್ದಿಯನ್ನು ನಂಬಿ ಕಾರ್ಯಾಚರಿಸುವುದರಿಂದ ಸಂಭವಿಸಬಹುದಾಗಿದ್ದ ಭಾರೀ ದುರಂತವೊಂದು ಸ್ವಲ್ಪದರಲ್ಲಿ ತಪ್ಪಿದ 
ಸಂಕೀರ್ಣ ಸನ್ನಿವೇಶದಲ್ಲಿ ಅಲ್ಲಾಹನು ಮುಸ್ಲಿಮರಿಗೆ ಈ ಮೌಲಿಕ ಮಾರ್ಗದರ್ಶನವನ್ನು ನೀಡಿದನು. ಅರ್ಥಾತ್‌, ಭಾರೀ ಪರಿಣಾಮ 
ಬೀರಬಹುದಾದ ಯಾವುದಾದರೂ ಸುದ್ದಿ ಬಂದರೆ ಅದನ್ನು ಸ್ವೀಕರಿಸುವುದಕ್ಕಿಂತ ಮುಂಚಿತವಾಗಿ ಆ ಸುದ್ದಿ ತಂದವನು ಎಂಥ ವ್ಯಕ್ತಿಯೆಂದು 
ನೋಡಬೇಕು. ಬಾಹ್ಯ ನೋಟದಲ್ಲಿ ಅವನು ನಂಬಲನರ್ಹನಾದ ಕರ್ಮಭ್ರಷ್ಟನೆಂದಾದರೆ ಆ ಮಾತು ಕೇಳಿ ಕ್ರಮ ಕೈಗೊಳ್ಳುವುದಕ್ಕಿಂತ 
ಮುಂಚೆ ಅದರ ನಿಜ ಸ್ಥಿತಿಯನ್ನು ಕೂಲಂಕಷವಾಗಿ ಪರಿಶೀಲಿಸಬೇಕು. ಈ ದೇವಾದೇಶದಿಂದ ಒಂದು ವಿಶಾಲ ಧಾರ್ಮಿಕ ನೀತಿಯು ಅಭಿ 
ವ್ಯಕ್ತವಾಗುತ್ತದೆ. ಅರ್ಥಾತ್‌, ಅದರಂತೆ ಸಚ್ಚರಿತರಲ್ಲದ ವರದಿಗಾರರ ವರದಿಯನ್ವಯ ಯಾವುದಾದರೂ ವ್ಯಕ್ತಿ, ಸಂಘಟನೆ ಅಥವಾ 
ಸಮುದಾಯದ ವಿರುದ್ಧ. ಇಸ್ಲಾಮೀ ಸರಕಾರವು ಕ್ರಮ ಕೈಗೊಳ್ಳುವುದು ಧರ್ಮಬದ್ಧವಲ್ಲ. ಈ ನೀತಿಯ ಆಧಾರದಲ್ಲಿ ಹದೀಸ್‌ ವಿದ್ವಾಂಸರು, 
ಹದೀಸ್‌ ಶಾಸ್ತ್ರದಲ್ಲಿ ವಿಮರ್ಶೆ ಮತ್ತು ಸಮರ್ಥನೆ ಎಂಬ ಶಾಖೆಯನ್ನು ರೂಪಿಸಿದ್ದಾರೆ. ಪ್ರವಾದಿವರ್ಯರ(ಸ) ವಚನಗಳನ್ನು ಅನಂತರದ 
ಪೀಳಿಗೆಗೆ ತಲುಪಿಸಿದವರ ಸ್ಥಿತಿಯನ್ನು ಸೂಕ್ಷ್ಮವಾಗಿ ಪರಿಶೀಲಿಸಬೇಕು. ಇದರ ಆಧಾರದಲ್ಲಿಯೇ ಕರ್ಮಶಾಸ್ತ್ರಜ್ಞರು ಧಾರ್ಮಿಕ ವಿಧಿಯ 
ಜಾರಿ ಅಥವಾ ಓರ್ವ ವ್ಯಕ್ತಿಯ ಮೇಲೆ ಯಾವುದಾದರೂ ಕರ್ತವ್ಯವನ್ನು ಹೇರುವ ವಿಷಯದಲ್ಲಿ ಕರ್ಮಭ್ರಷ್ಟನ ಸಾಕ್ಷ್ಯವು 
ಅಂಗೀಕಾರಾರ್ಹವಲ್ಲವೆಂದು ಕಂಡುಕೊಂಡಿದ್ದಾರೆ. ಆದರೆ ಸಾಮಾನ್ಯ ಐಹಿಕ ಸಮಸ್ಯೆಗಳಲ್ಲಿ ಎಲ್ಲ ಸುದ್ದಿಗಳನ್ನು ಸೂಕ್ಷ್ಮವಾಗಿ 
ಪರಿಶೀಲಿಸಬೇಕಾಗಿಲ್ಲ. ಸುದ್ದಿ ತಂದವರು ನಂಬಲರ್ಹವೆಂಬ ಬಗ್ಗೆ ಖಾತ್ರಿಪಡಿಸುವುದು ಅನಿವಾರ್ಯವಿಲ್ಲವೆಂಬ ವಿಷಯದಲ್ಲಿ ವಿದ್ವಾಂಸರ 
ಮಧ್ಯೆ ಒಮ್ಮತಾಭಿಪ್ರಾಯವಿದೆ. ಯಾಕೆಂದರೆ, ಈ ವಚನದಲ್ಲಿ ಪ್ರಮುಖ ವಾರ್ತೆಯೆಂಬ ಅರ್ಥವಿರುವ ನಬಅ ಪದವನ್ನು ಬಳಸಲಾಗಿದೆ. 
ಆದ್ದರಿಂದಲೇ ಸಾಮಾನ್ಯ ವ್ಯವಹಾರಗಳಲ್ಲಿ ಈ ನೀತಿಯು ಅನ್ನಯವಾಗುವುದಿಲ್ಲವೆಂದು ವಿದ್ವಾಂಸರು ಅಭಿಪ್ರಾಯಿಸಿದ್ದಾರೆ. ಉದಾಹರಣೆಗೆ, 
ನೀವೊಂದು ಮನೆಗೆ ಹೋಗಿ ಒಳಗೆ ಹೋಗಲು ಅನುಮತಿ ಕೇಳುತ್ತೀರಿ. ಒಳಗಿನಿಂದ ಯಾರೋ ಬಂದು ಬನ್ನಿ ಎಂದು ಹೇಳಿದರೆಂದು 
ಭಾವಿಸೋಣ. ಹಾಗಿದ್ದರೆ ಮನೆಯೊಡೆಯನ ಅನುಮತಿಯಿಂದ ಬಂದ ಆ ಅಸಾಮಿ ಒಳ್ಳೆಯವನೋ ಕೆಟ್ಟವನೋ ಎಂದು ನೋಡದೆ ಒಳಗೆ 
ಪ್ರವೇಶಿಸಬಹುದು. ಹಾಗೆಯೇ ಸುಳ್ಳು ಮತ್ತು ದುಗುರ್ಣದ ಹೊರತಾಗಿ ಕೇವಲ ವಿಶ್ವಾಸದೋಷದಿಂದ ಕರ್ಮಭ್ರಷ್ಟರೆಂದು ಪರಿಗಣಿಸಲು 
ಸಾಕ್ಷ್ಯವನ್ನು ಮತ್ತು ವರದಿಯನ್ನು ಅಂಗೀಕರಿಸಬಹುದೆಂದು ವಿದ್ವಾಂಸರಿಗೆ ಸಹಮತವಿದೆ. ಕೇವಲ ಅವರ ವಿಶ್ವಾಸ ದೋಷವು ಸಾಕ್ಷ್ಯ ಮತ್ತು 
ವರದಿಯನ್ನು ಸ್ವೀಕರಿಸದಿರುವುದಕ್ಕೆ ಅಡ್ಡಿಯಾಗುವುದಿಲ್ಲ. 

9. ಸಂದರ್ಭ ಮತ್ತು ಹಿನ್ನೆಲೆಯಿಂದ ವ್ಯಕ್ತವಾಗುವಂತೆ ಬನೂಲ್‌ ಮುಸ್ತಲಿಕ್‌ನ ಪ್ರಕರಣದಲ್ಲಿ ವಲೀದ್‌ ಬಿನ್‌ ಉಕ್ಕಾರ ವರದಿಯ 
ಆಧಾರದಲ್ಲಿ ಸೇನಾ ಕಾರ್ಯಾಚರಣೆ ನಡೆಸುವ ಬಗ್ಗೆ ಪ್ರವಾದಿಯವರಿಗೆ ಅನುಮಾನವಿತ್ತು. ಆದರೆ ಕೆಲವರು ಕೂಡಲೇ ಆಕ್ರಮಣ 
ನಡೆಸಬೇಕೆಂದು ಒತ್ತಾಯಿಸಿದ್ದರು. ಅನೇಕ ಕುರ್‌ಆನ್‌ ವ್ಯಾಖ್ಯಾನಗಾರರು ಈ ವಚನದಿಂದ ಅದೇ ಅರ್ಥವನ್ನು ಗ್ರಹಿಸಿದ್ದಾರೆ. ಸುದ್ದಿಯ 
ಮೂಲವನ್ನು ಶೋಧಿಸದೆ ಅದನ್ನು ಕೇಳಿದ ಕೂಡಲೇ ನಂಬಿ ದುಡುಕಿ ಕ್ರಮ ಕೈಗೊಳ್ಳುವವರನ್ನು ಅಲ್ಲಾಹನು ಇಲ್ಲಿ ಎಚ್ಚರಿಸಿದ್ದಾನೆ. ನಿಮ್ಮ 
ಹಿತಾಸಕ್ತಿಗಳನ್ನು ನಿಮಗಿಂತ ಹೆಚ್ಚಾಗಿ ತಿಳಿದಿರುವ ಸಂದೇಶವಾಹಕರು ನಿಮ್ಮ ಮಧ್ಯೆ ಇದ್ದಾರೆಂಬ ವಾಸ್ತವಿಕತೆಯನ್ನು ಮರೆಯಬಾರದು. 


ಕಾಂಡ - 26 


62 ತಪ್ಪೀಮುಲ್‌ ಕುರ್‌ಆನ್‌ 


32ಫಿ 


ಘಮ ೨ಜಿ 3೬2 ೨೩೨೮೨೨೨ 
OY EE A SEI PH ಚಹದ IES 


Paces 


HS hc nn 110 0,6118 ಟ್ರಿ ಆಃ 


Sos SLES ಸಭಾ ಬ ಬಲಯ 
ಈಸಿ ವಿ ೬೬೮ EL Lk ಗತ 


ಆದರೆ, ಅಲ್ಲಾಹನು ನಿಮಗೆ ಸತ್ಯವಿಶ್ವಾಸವನ್ನು ಪ್ರಿಯಗೊಳಿಸಿದನು. ಅದನ್ನು ನಿಮ್ಮ ಮನಸ್ಸಿಗೆ ಆಕರ್ಷಕವಾಗಿ 
ಮಾಡಿದನು ಮತ್ತು ಸತ್ಯನಿಷೇಧ, ಕರ್ಮಭ್ರ ಷ್ಠತೆ ಹಾಗೂ ಆಜ್ಞೋಲ್ಲಂಘನೆಯ ಬಗ್ಗೆ ನೀವು ಜಿಗುಪ್ಸೆ ತಾಳುವಂತೆ 
ಮಾಡಿದನು. ಇಂತಹವರೇ ಅಲ್ಲಾಹನ ಅನುಗ್ರಹ ಹಾಗೂ ಕೃಪೆಯಿಂದ ಸನ್ಮಾರ್ಗಗಾಮಿಗಳಾಗಿರುವರು. 3 ಅಲ್ಲಾಹನು 
ಸರ್ವಜ್ಞನೂ ಯುಕ್ತಿವಂತನೂ. ಆಗಿರುತ್ತಾನೆ." 

(9-10) ಸತ್ಯವಿಶ್ವಾಸಿಗಳಲ್ಲಿಎರಡು ಗುಂಪುಗಳು ಪರಸ್ಪರ ಜಗಳಾಡಿದರೆ," ಅವರ ನಡುವೆ ಸಂಧಾನ ಮಾಡಿಸಿರಿ.* 
ಅವರಲ್ಲಿ ಒಂದು ಗುಂಪು ಇನ್ನೊಂದು ಗುಂಪಿನ ಮೇಲೆ ಅತಿರೇಕವೆಸಗಿದರೆ, ಅತಿರೇಕವೆಸಗಿದವರು ಅಲ್ಲಾಹನ 
ಆದೇಶದೆಡೆಗೆ ಮರಳಿ ಬರುವವರೆಗೂ" ಅವರ ವಿರುದ್ಧ ಹೋರಾಡಿರಿ. ತರುವಾಯ ಅವರು ಮರಳಿ ಬಂದರೆ, ಅವರ 


ಪ್ರಮುಖ ವಿಷಯಗಳಲ್ಲಿ ಅವರು ನಿಮ್ಮ ಅನಿಸಿಕೆಯಂತೆ ವರ್ತಿಸಬೇಕೆಂಬ ಬಯಕೆಯು ಉದ್ದಟತನವಾಗಿದೆ. ನಿಮ್ಮ ಮಾತಿನಂತೆ 
ವರ್ತಿಸಲಾರಂಭಿಸಿದರೆ ಹೆಚ್ಚಿನ ಸಂದರ್ಭಗಳಲ್ಲಿ ನೀವೇ ನಷ್ಟ ಅನುಭವಿಸಬೇಕಾದ ಹಲವು ತಪ್ಪುಗಳು ಸಂಭವಿಸಬಹುದು. 

10. ಅರ್ಥಾತ್‌, ವಿಶ್ವಾಸಿಗಳ ಸಂಪೂರ್ಣ ಸಮೂಹದಿಂದ ಈ ತಪ್ಪು ಸಂಭವಿಸಿರಲಿಲ್ಲ. ಪ್ರವಾದಿವರ್ಯರನ್ನು ತಮ್ಮ ದುರ್ಬಲ 
ಅಭಿಪ್ರಾಯದಂತೆ ನಡೆಸ ಬಯಸಿದ್ದ ಕೆಲವು ಮಂದಿ ಮಾತ್ರ ಆ ತಪ್ಪು ಮಾಡಿದ್ದರು. ವಿಶ್ವಾಸಿಗಳ ಕೂಟವು ಸನ್ಭಾರ್ಗದಲ್ಲಿಯೇ 
ಅಚಲವಾಗಿರುವುದಕ್ಕೆ ಅಲ್ಲಾಹನು ತನ್ನ ಅನುಗ್ರಹ ಮತ್ತು ಔದಾರ್ಯದಿಂದ ವಿಶ್ವಾಸದ ಮಾರ್ಗವನ್ನು ಅವರಿಗೆ ಪ್ರಿಯ ಮತ್ತು 
ಮನಮೋಹಕಗೊಳಿಸಿ, ಸತ್ಯನಿಷೇಧ, ಕರ್ಮಭ್ರ ಷ್ಠತೆ ಮತ್ತು ಆಜ್ಞೋಲ್ಲಂಘನೆಯ ನೀತಿಯನ್ನು ಅವರಿಗೆ ROSEN ಈ 
ವಚನದ ಎರಡು ಭಾಗಗಳು ಎರಡು ವಿಭಿನ್ನ ವಿಭಾಗಗಳನ್ನು ಅಭಿಸಂಬೋಧಿಸುತ್ತದೆ. ಹಲವು ವಿಷಯಗಳಲ್ಲಿ "ಲವ್‌ ಯುತೀಉಕುಮ್‌ 
ಫೀ ಕಸೀರಿನ್‌ ಮಿನಲ್‌ ಅಮ್ರಿ' ಅವರು ನಿಮ್ಮ ಮಾತನ್ನು ಕೇಳಿದರೆ ಎಂಬ ಭಾಗವು ಎಲ್ಲ ಸಹಾಬಿಗಳಿಗೆ ಅನ್ವಯವಾಗುವುದಿಲ್ಲ, 
ಬದಲಾಗಿ ಮುಸ್ತಲಿಕ್‌ ಗೋತ್ರದವರನ್ನು ಆಕ್ರಮಿಸಲಿಕ್ಕಾಗಿ ಅವಸರಪಟ್ಟ ಸಹಾಬಿಗಳಿಗೆ ಮಾತ್ರ ಸೀಮಿತವಾಗಿದೆ. ಆದರೆ? "ವಲಾ ಕಿನ್ನಲ್ಲಾಹ 
ಹಬ್ಬಬ ಇಲೈೆಕುಮ್‌' ಸತ್ಯ ವಿಶ್ವಾಸ: ಸವನ್ನು ನಿಮಗೆ ಪ್ರಿ ಯಗೊಳಿಸರುತ್ತಾನೆ ಎಂಬ ಭಾಗವು ದೇವ ಸಂದೇಶವಾಹಕರ ಸಮ್ಮುಖದಲ್ಲಿ ತಮ್ಮ 
ಅಭಿಪ್ರಾಯಕ್ಕೆ ಒತ್ತಡ ಹೇರುವ ಧೈರ್ಯ ತೋರಿಸದೆ ಅವರ ಮಾರ್ಗದರ್ಶನದಲ್ಲಿ ಸದಾ ಭರವಸೆಯಿರಿಸಿ ವಿಶ್ವಾಸದ ಬೇಡಿಕೆಯಂತೆ ಸದಾ 
ಅನುಸರಣೆಯ ನೀತಿಯನ್ನು ಅನುಸರಿಸುವ ಎಲ್ಲ. ಸಹಾಬಿಗಳನ್ನು ಅಭಿಸಂಬೋಧಿಸಿದೆ. ಆದರೆ ಸ್ವಂತ ಅಭಿಪ್ರಾಯಕ್ಕಾಗಿ ಒತ್ತಾಯಿಸುವವರಿಗೆ 
ವಿಶ್ವಾಸ ಪ್ರೇಮವಿಲ್ಲವೆಂದು ಇದರರ್ಥವಲ್ಲ ವಸ್ತುತಃ ವಿಶ್ವಾಸದ ಈ ಬೇಡಿಕೆಯ ಬಗ್ಗೆ ಅವರು ಅಶ್ರದ್ಧರಾಗಿದ್ದರೆಂದರ್ಥ. ಆದ್ದರಿಂದಲೇ 
ಅವರು ದೇವಸಂದೇಶವಾಹಕರ ಸಮ್ಮುಖದಲ್ಲಿಯೂ ತಮ್ಮ ಅಭಿಪ್ರಾಯಕ್ಕೆ ಅಂಟಿಕೊಳ್ಳುವ ತಪ್ಪು ಮಾಡಿದರು. ಆದ್ದರಿಂದ ಅಲ್ಲಾಹನು 
ಮೊದಲು ಈ ತಪ್ಪಿನ ಮತ್ತು ಅದರ ದುಷ್ಪರಿಣಾಮಗಳ ಕುರಿತು ಅವರನ್ನು ಎಚ್ಚರಿಸಿದನು. ಆ ಬಳಿಕ ಸಹಾಬಿಗಳ ಸಮೂಹವು ಸಾಮಾನ್ಯವಾಗಿ 
ತಳೆದ ಧೋರಣೆಯೇ ಸರಿಯೆಂದು ಸ್ಪಷ್ಟಪಡಿಸಲಾಯಿತು. 

11. ಅಲ್ಲಾಹನ ಅನುಗ್ರಹ ಮತ್ತು ಔದಾರ್ಯವು ಕುರುಡು ವಿತರಣೆಯಲ್ಲ ಈ ಮಹಾ ಅನುಗ್ರಹವನ್ನು ಅವನು ಯಾರಿಗೆ ನೀಡು 
ವುದಿದ್ದರೂ ಯುಕ್ತಿಯ ಆಧಾರದಲ್ಲಿ ಮತ್ತು ಅವರು ಅದಕ್ಕೆ ಅರ್ಹರೆಂಬ ಜ್ಞಾನದ ಆಧಾರದಲ್ಲಿ ನೀಡುತ್ತಾನೆ. 

12. ಇಲ್ಲಿ ಸತ್ಯವಿಶ್ವಾಸಿಗಳ ಎರಡು ಗುಂಪು ಪರಸ್ಪರ ಜಗಳಾಡಿದಾಗ ಎಂದು ಹೇಳದೆ ಒಂದು ವೇಳೆ ಸತ್ಯವಿಶ್ವಾಸಿಗಳ ಎರಡು 
ಗುಂಪುಗಳು ಪರಸ್ಪರ ಜಗಳಾಡಿದರೆ ಎನ್ನಲಾಗಿದೆ. ಈ ಪದಗಳಿಂದ ವ್ಯಕ್ತವಾಗುವಂತೆ ಪರಸ್ಫರ ಜಗಳವು ಮುಸ್ಲಿಮರ ರೂಢಿಯಲ್ಲ ಮತ್ತು 


ಕಾಂಡ - 26 


49. ಅಲ್‌ ಹುಜುರಾತ್‌ 63 


ಆಗಿರಬಾರದು. ಅದಲ್ಲದೆ ವಿಶ್ವಾಸಿಗಳಾಗಿರುತ್ತಾ ಪರಸ್ಪರ ಜಗಳಾಡುವರೆಂದೂ ನಿರೀಕ್ಷಿಸುವಂತಿಲ್ಲ. ಒಂದು ವೇಳೆ ಅಂಥ ಸಂದರ್ಭ ಬಂದರೆ 
ಮುಂದೆ ವಿವರಿಸಿರುವ ಕಾರ್ಯನೀತಿಯನ್ನು ಅನುಸರಿಸಬೇಕು. ಅದಲ್ಲದೆ ಎರಡು ಗುಂಪುಗಳನ್ನು ಚ 3 (ಫಿರ್ಕಃ) ಎನ್ನದೆ ಬೂ 
(ತಾಯಿಫ) ಎನ್ನಲಾಗಿದೆ. ಅರಬಿ ಭಾಷೆಯಲ್ಲಿ ದೊಡ್ಡ ಗುಂಪಿಗೆ ಫಿರ್ಕಾ ಮತ್ತು ಸಣ್ಣ ಗುಂಪಿಗೆ ತಾಯಿಫ ಎನ್ನಲಾಗುತ್ತಿದೆ. ಇದರಿಂದಲೂ 
ಅಲ್ಲಾಹನ ದೃಷ್ಟಿಯಲ್ಲಿ ಈ ಸ್ಥಿತಿಯು ಅತ್ಯಂತ ಅಪ್ರಿಯವೆಂದು ತಿಳಿಯುತ್ತದೆ. ಮುಸ್ಲಿಮರ ದೊಡ್ಡ ಸಮೂಹಗಳಲ್ಲಿ ಈ ಸ್ಥಿತಿ ಬರಬಹುದೆಂಬ 
ನಿರೀಕ್ಷೆಯೂ ಇರಬಾರದು. 

13. ಅರ್ಥಾತ್‌, ಆ ಎರಡು ಗುಂಪುಗಳಲ್ಲಿ ಸೇರಿಲ್ಲದ ಹಾಗೂ ಅವರ ಮಧ್ಯೆ ಸಂಧಾನ ಪ್ರಯತ್ನ ನಡೆಸಬಲ್ಲ ಎಲ್ಲ ಮುಸ್ಲಿಮರೂ 
ಈ ಆಜ್ಞೆಯ ಅಭಿಸಂಬೋಧಿತರಾಗಿದ್ದಾರೆ. ಇನ್ನೊಂದರ್ಥದಲ್ಲಿ ಸ್ವಸಮುದಾಯದ ಎರಡು ಗುಂಪುಗಳು ಪರಸ್ಪರ ಜಗಳಾಡುತ್ತಿರುವಾಗ 
ಮುಸ್ಲಿಮರು ತಮಾಷೆ ನೋಡಬಾರದು. ಬದಲಾಗಿ ಅಂಥ ಶೋಚನೀಯ ಸ್ಥಿತಿ ಬಂದಾಗ ಆ ಬಗ್ಗೆ ಎಲ್ಲ ಮುಸ್ಲಿಮರೂ ಕಳವಳಪಡಬೇಕು. 
ಅವರ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರತಿಯೊಬ್ಬರೂ ತಮ್ಮಿಂದ ಸಾಧ್ಯವಿರುವಷ್ಟು ಪ್ರಯತ್ನಿಸಬೇಕು. ಉಭಯ ಕಕ್ಷಿಗಳಿಗೆ ಜಗಳ ನಿಲ್ಲಿಸುವಂತೆ 
ಉಪದೇಶಿಸಬೇಕು. ಅವರಲ್ಲಿದೇವಭಯ ಹುಟ್ಟಿಸಬೇಕು. ಪ್ರಭಾವಶಾಲೀ ಜನರು ಉಭಯ ಕಕ್ಷಿಗಳ ಹೊಣೆಗಾರರನ್ನು ಭೇಟಿಯಾಗಬೇಕು. 
ವಿವಾದದ ಕಾರಣವನ್ನು ತಿಳಿದು ಅವರ ಮಧ್ಯೆ ಸಂಧಾನಕ್ಕಾಗಿ ಗರಿಷ್ಠ ಪ್ರಯತ್ನಿಸಬೇಕು. 4 

14. ಅರ್ಥಾತ್‌, ಅತಿರೇಕವೆಸಗುವವರಿಗೆ ಅತಿರೇಕವೆಸಗುವ ಅವಕಾಶ ನೀಡಿ, ಮರ್ದಿತರನ್ನು ಅದೇ ಸ್ಥಿತಿಯಲ್ಲಿ ಕೈಬಿಡುವುದು 
ಅಥವಾ ಅತಿರೇಕವೆಸಗುವವರಿಗೆ ನೆರವಾಗುವುದು ವಿಶ್ವಾಸಿಗಳ ನಡವಳಿಕೆಯಲ್ಲ. ಒಂದು ವೇಳೆ ಜಗಳಾಡುತ್ತಿರುವ ಕಕ್ಷಿಗಳ ಮಧ್ಯೆ ಸಂಧಾನದ 
ಎಲ್ಲ ಪ್ರಯತ್ನಗಳು ವಿಫಲವಾದರೆ ಆ ಬಳಿಕ ಯಾರು ಸತ್ಯದಲ್ಲಿದ್ದಾರೆ ಮತ್ತು ಯಾರು ಅತಿರೇಕವೆಸಗುತ್ತಿದ್ದಾರೆಂದು ನೋಡಬೇಕು. ಸತ್ಯ 
ದಲ್ಲಿರುವವರನ್ನು ಬೆಂಬಲಿಸಿ ಅತಿರೇಕವೆಸಗುವವರ ವಿರುದ್ಧ ಹೋರಾಡಬೇಕು. ಈ ಹೋರಾಟವನ್ನು ಅಲ್ಲಾಹನು ಆಜ್ಞಾಪಿಸಿರುವುದರಿಂದ 
ಅದು ಕಡ್ಡಾಯ ಮತ್ತು ಧರ್ಮಯುದ್ಧದ ವ್ಯಾಪ್ತಿಯಲ್ಲಿ ಸೇರುತ್ತದೆ. ಹಾಗೆಯೇ ಅದು ಆ ಟ್ವಚಿ ಎಟ!) ಟೆ! ಲ್‌ ಟಂ ೯೫ 
ಜಟಾ "ಅದರಲ್ಲಿ ನಿಲ್ಲುವವನು ನಡೆಯುವವನಿಗಿಂತ, ಕುಳಿತವನು ನಿಂತವನಿಗಿಂತ ಉತ್ತಮನು' ಎಂದು ಪ್ರವಾದಿ(ಸ) ಹೇಳಿದ 
ಫಿತ್ನ(ಗಲಭೆ)ದ ವರ್ಗಕ್ಕೆ ಸೇರುವುದಿಲ್ಲ. ಯಾಕೆಂದರೆ ಅಲ್ಲಿಪಕ್ಚಪಾತ, ಜಾಹಿಲಿಯ್ಯ ಭಾವನೆ ಮತ್ತು ಐಹಿಕ ಪ್ರೇಮದ ಹೆಸರಲ್ಲಿ ಮುಸ್ಲಿಮರು 
ಗುಂಪುಕಟ್ಟಿ ಜಗಳಾಡುತ್ತಾ, ಉಭಯ ಕಕ್ಷಿಗಳು ಅಸತ್ಯದಲ್ಲಿರುವ ಸ್ಥಿತಿಯ ಬಗ್ಗೆ ಹೇಳಲಾಗಿದೆ. ಆದರೆ ಮರ್ದಕರ ವಿರುದ್ಧ ಸತ್ಯದಲ್ಲಿರುವ 
ತಂಡವನ್ನು ಬೆಂಬಲಿಸಿ ನಡೆಸುವ ಹೋರಾಟವು ಗಲಭೆ(ಫಿತ್ನ) )ಯಲ್ಲಿ ಭಾಗಿಯಾದಂತಾಗುವುದಿಲ್ಲ ಬದಲಾಗಿ ಅಲ್ಲಾಹನ ಆಜ್ಞೆಯ ಜಾರಿ 
ಯಾಗಿದೆ. ಅದು ಕಡ್ಡಾಯವೆಂಬ ಬಗ್ಗೆ ಕರ್ಮಶಾಸ್ತ್ರಜ್ಞರಲ್ಲಿ ಒಮ್ಮತಾಭಿಪ್ರಾಯವಿದೆ. ಹಾಗೆಯೇ ಈ ಹೋರಾಟವು ಕಡ್ಡಾಯವೆಂಬ ವಿಷಯ 
ದಲ್ಲಿಪ್ರವಾದಿವರ್ಯರ ಅನುಯಾಯಿಗಳಲ್ಲಿ ಭಿನ್ನಾಭಿಪ್ರಾಯವಿರಲಿಲ್ಲ, (ಅಹ್ಮಾಮುಲ್‌ ಕುರ್‌ಆನ್‌-ಅಲ್‌ ಜಸ್ಸಾಸ್‌) ಕೆಲವು ಕರ್ಮಶಾಸ್ತ್ರಜ್ಞರು 
ಇದಕ್ಕೆ ಧರ್ಮಯುದ್ಧಕ್ಕಿಂತ ಶ್ರೇಷ್ಠತೆಯನ್ನು ನೀಡಿದ್ದಾರೆ. ಅದಕ್ಕೆ ಆಧಾರವಾಗಿ ಅವರು, ಅಲಿಯವರು(ರ) ತಮ್ಮ ಸಂಪೂರ್ಣ ಆಡಳಿತ 
ಕಾಲಾವಧಿಯನ್ನು ಸತ್ಯನಿಷೇಧಕರ ಬದಲಾಗಿ ಗಲಭೆಕೋರರ ವಿರುದ್ಧದ ಯುದ್ಧಕ್ಕೆ ವಿನಿಯೋಗಿಸುತ್ತಿದ್ದರೆಂದು ಎತ್ತಿ ತೋರಿಸುತ್ತಾರೆ. 
(ರೂಹುಲ್‌ ಮಲನಿ) ಅಲಿಯವರ ಈ ಯುದ್ಧಗಳಲ್ಲಿ ಅಬ್ದುಲ್ಲಾ ಬಿನ್‌ ಉಮರ್‌ ಹಾಗೂ ಇತರ ಕೆಲವು ಸಹಾಬಿಗಳು ಭಾಗವಹಿಸದಿ 
ರುವುದನ್ನು ಕಡ್ಡಾಯವಲ್ಲವೆಂಬುದಕ್ಕೆ ಆಧಾರವೆಂದು ಭಾವಿಸುವವರಿಗೆ ತಪ್ಪು ಸಂಭವಿಸಿದೆ. ಯಾಕೆಂದರೆ ಇಬ್ನು ಉಮರ್‌ರೇ(ರ) ಹೇಳಿದ್ದಾರೆ: 

ಬ gs LS abi ols JB) SUN ಲೋ gp dry bg op Bd ಕ 

ಈ ವಚನದ ಹಿನ್ನೆಲೆಯಲ್ಲಿ ಅಲ್ಲಾಹನ ಆಜ್ಞೆಯಂತೆ ಈ ಬಂಡಾಯಗಾರರ ವಿರುದ್ಧ ಯುದ್ಧ ಮಾಡದಿದ್ದುದರಿಂದ ನನಗಾದ 
ಮನೋವ್ಯಥೆಯು ಬೇರೆ.ಯಾವ ವಿಷಯದಲ್ಲಿಯೂ ಆಗಿಲ್ಲ. (ಅಲ್‌ ಮುಸ್ತದ್‌ರಿಕಿಲ್‌ ಹಾಕಿಮ್‌, ಕಿತಾಬು ಮಅರಿಫತಲ್‌ ಸಹಾಬ- 
ಬಾಬು ದಫ್‌ಅ ಅಮನ್‌ ಕಅದವೂ ಅನ್‌ ಬೈಅತು ಅಲಿ) 

ಅತಿರೇಕವೆಸಗುವವರ ವಿರುದ್ಧ ಯುದ್ಧ ಮಾಡಬೇಕೆಂಬ ಆಸ್ಲೆಗೆ, ಅವರ ವಿರುದ್ಧ. ಸಶಸ್ತ್ರ! ಯುದ್ಧ. ಮಾಡಿ ಅವರನ್ನು ವಧಿಸಲೇ ಬೇಕೆಂಬ 
ಅರ್ಥವಿಲ್ಲ. ಬದಲಾಗಿ ಅವರ ವಿರುದ್ಧ ಬಲಪ್ರಯೋಗಿಸಬೇಕೆಂಬುದೇ ಅದರ ತಾತ್ತರ್ಯ. ಅತಿಕ್ರಮವನ್ನು ತಡೆಯುವುದೇ ನೈಜ 
ಉದ್ದೇಶವಾಗಿರಬೇಕು. ಅದಕ್ಕೆ ಅನಿವಾರ್ಯವಾಗಿರುವಷ್ಟು ಬಲ ಪ್ರಯೋಗಿಸಬಹುದು. ಬಲಪ್ರಯೋಗವು ಅಗತ್ಯಕ್ಕಿಂತ ಹೆಚ್ಚು ಅಥವಾ 
ಕಡಿಮೆಯಾಗಬಾರದು. ಈ ಆಜ್ಞೆಯನ್ನು ಬಲಪ್ರಯೋಗಿಸಿ ಅತಿಕ್ರಮವನ್ನು ತಡೆಯುವ ಸಾಮರ್ಥ್ಯವಿರುವವರಿಗೆ ನೀಡಲಾಗಿದೆ. 

15.ಈ ಯುದ್ಧದ ಉದ್ದೇಶವು ಬಂಡುಕೋರ(ಅತಿರೇಕವೆಸಗುವವ)ರಿಗೆ ಬಂಡಾಯ(ಅತಿರೇಕ)ದ ಶಿಕ್ಷೆ ನೀಡುವ ಬದಲಾಗಿ ಅವರನ್ನು 
ಅಲ್ಲಾಹನ ಆಜ್ಞೆಗೆ ಮರಳಲು ನಿರ್ಬಂಧಿಸುವುದಾಗಿದೆಯೆಂದು ಇದರಿಂದ ವ್ಯಕ್ತವಾಗುತ್ತಿದೆ. ಅಲ್ಲಾಹನ ಆಜ್ಞೆಯೆಂದರೆ ದಿವ್ಯಗ್ರಂಥ, 
ಪ್ರವಾದಿಚರ್ಯೆಗಳ ದೃಷ್ಟಿಯಲ್ಲಿ ಸತ್ಯವೆಂದು ಮನಗಂಡ ವಿಷಯಗಳನ್ನು ಸ್ವೀಕರಿಸಿ, ಆ ಸತ್ಯದ ಮಾನದಂಡದಂತೆ ಅತಿರೇಕವೆಂದು 


ಕಾಂಡ - 26 


64 ತಪ್ಪೀಮುಲ್‌ ಕುರ್‌ಆನ್‌ 


1 ಗ್ಗ dL 24೨ ಪ್ರಸ್ತ 4 ಕ (ಗೈ ಬ ಇಓ ಸ್ತಿ ಹ್‌ 
Weal MA LLG SG ಸಿ ATE 


(a 
8 
ಬಿ >” ಮಳಿ WASTE £3 fey ಜಟ 5} (೧೮ ಯ್ಯ 6 ಸಖಿ) 


ಇ. 


ಮಧ್ಯೆ ನ್ಯಾಯಪೂರ್ಣ ಸಂಧಾನ ಮಾಡಿಸಿ ಬಿಡಿರಿ" ಮತ್ತು ನ್ಯಾಯವನ್ನು ಪಾಲಿಸಿರಿ. ಅಲ್ಲಾಹನು ನ್ಯಾಯ 
ಪರಿಪಾಲಕರನ್ನು ಪ್ರೀತಿಸುತ್ತಾನೆ.” ಸತ್ಯವಿಶ್ವಾಸಿಗಳಂತು ಪರಸ್ಪರ ಸಹೋದರರು. ಆದುದರಿಂದ ನಿಮ್ಮ ಸಹೋದರರ 


ಮನಗಂಡ ವಿಷ ಷಯಗಳನ್ನು ತೊರೆಯಬೇಕೆಂಬುದೇ ಅದರ ತಾತ್ಪರ್ಯ. ಯಾವುದಾದರೂ ಬಂಡುಕೋರ ಗುಂಪು ಆಜ್ಞಾನುಸರಣೆಗೆ 
ಒಪ್ಪಿದರೆ ಅವರ ವಿರುದ್ಧ ಬಲಪ್ರಯೋಗಿಸಬಾರದು. ಯಾಕೆಂದರೆ ಇದುವೇ ಯುದ್ಧದ ಉದ್ದೇಶ ಮತ್ತು ಅಂತಿಮ ಗಡಿಯಾಗಿದೆ. ಆ ಬಳಿಕ 
ಹೆಚ್ಚಿನ ಬಲಾತ್ಕಾರ ನಡೆಸುವವರು ಸ್ವತಃ ಅತಿರೇಕವೆಸಗಿದವರಾಗುತ್ತಾರೆ. ಆದರೆ ದೇವಗ್ರಂಥ ಮತ್ತು ಪ್ರವಾದಿಚರ್ಯೆಯ ಆಧಾರದಲ್ಲಿ 
ನಿರ್ದಿಷ್ಟ ವಿಷಯವು ಸತ್ಯವೋ ಅತಿರೇಕವೋ ಎಂಬುದನ್ನು ಸಮುದಾಯದಲ್ಲಿ ಜ್ಞಾನ ಮತ್ತು ಅಂತರ್‌ ದೃಷ್ಟಿಯಿಂದ ಅದರ ಪರಿಶೀಲನೆ 
ನಡೆಸಬಲ್ಲ ಪ್ರತಿಭಾವಂತರು ಮಾಡಬೆಕು. 

16. ಕೇವಲ ಸಂಧಾನವಲ್ಲ ನ್ಯಾಯ ನೀತಿಯಿಂದ ಸಂಧಾನ ಮಾಡಿಸಬೇಕೆಂದು ಆಜ್ಞಾಫಿಸಲಾಗಿದೆ. ಅಲ್ಲಾಹನ ದೃಷ್ಟಿಯಲ್ಲಿ 
ಸತ್ಯ-ಅಸತ್ಯಗಳ ವ್ಯತ್ಯಾಸಗಳನ್ನು ನಿರ್ಲಕ್ಷಿಸಿ ಕೇವಲ ಯುದ್ಧವನ್ನು ನಿಲ್ಲಿಸಲಿಕ್ಕಾಗಿ ಮತ್ತು ಸತ್ಯ ದಲ್ಲಿರುವ ಗುಂಪಿನ ಮೇಲೆ ಒತ್ತಡ ಹೇರಿ, 
ಅತಿರೇಕವೆಸಗುವವರಿಗೆ ಅನುಚಿತ ವಿನಾಯಿತಿ ನೀಡುವ ಸಂಧಾನವು ಗೌರವಾರ್ಹವಲ್ಲವಂದು ವ್ಯಕ್ತವಾಗುತ್ತದೆ. ನ್ಯಾಯದ ಬುನಾದಿಯಲ್ಲಿರುವ 
ಸಂಧಾನವೇ ನೈಜ ಸಂಧಾನ. ಕೇವಲ ಅದರಿಂದಲೇ ಗಲಭೆ ಕೊನೆಯಾದೀತು, ಅನ್ಯಥಾ ಸತ್ಯವಂತರನ್ನು ದಮನಿಸಿ ಅಕ್ರಮಿಗಳನ್ನು ಪ್ರೋತ್ಸಾಹಿ 
ಸಿದರೆ ಅದರ ಪರಿಣಾಮದಿಂದ ಕೆಡುಕಿನ ಮೂಲಗಳು ಹಾಗೆಯೇ ಉಳಿಯುತ್ತವೆ. ಮಾಶ್ರವಲ್ಲ ಮತ್ತಷ್ಟು ಹೆಚ್ಚಿ ಪದೇ ಪದೇ ಗಲಭೆ 
ಸ್ಫೋಟಿಸುವಂತಾಗುತ್ತದೆ. 

17. ಈ ವಚನವು ಮುಸ್ಲಿಮರ ಪರಸ್ಪರ ಯುದ್ಧದ ಬಗೆಗಿರುವ ಧರ್ಮಶಾಸ್ತ್ರೀಯ ನಿಯಮದ ನೈಜ ಬುನಾದಿಯಾಗಿದೆ. ಮುಂದೆ 
ನಾವು ಉದ್ಧರಿಸಿರುವ ಒಂದು ಹದೀಸ್‌ನ ಹೊರತು ಪ್ರವಾದಿಚರ್ಯೆಯಲ್ಲಿ ಎಲ್ಲಿಯೂ ಕಾನೂನಿನ ವಿವರಣೆ ಲಭಿಸುವುದಿಲ್ಲ, ಯಾಕೆಂದರೆ 
ಪ್ರವಾದಿ ವರ್ಯರ(ಸ) ಕಾಲದಲ್ಲಿ ಅವರ ಮಾತು ಅಥವಾ ಕೃತಿಗಳಿಂದ ಆ ನಿಯಮಗಳ ವಿವರಣೆಯ ಅಗತ್ಯವಿರುವಂತೆ ಆ ಕಾಲದಲ್ಲಿ 
ಒಮ್ಮೆಯೂ ಮುಸ್ಲಿಮರ ಮಧ್ಯೆ ಯುದ್ಧ ನಡೆದಿರಲಿಲ್ಲ. ಅನಂತರ ಅಲಿಯವರ(ರ) ಆಡಳಿತಾವಧಿಯಲ್ಲಿ ಮುಸ್ಲಿಮರ ನಡುವೆ ಯುದ್ಧ 
ನಡೆದ ಸಂದರ್ಭಗಳಲ್ಲಿ ಅವುಗಳ ಅಧಿಕೃತ ವ್ಯಾಖ್ಯಾನ ವ್ಯಕ್ತವಾಯಿತು. ಅಂದು ಅನೇಕ ಸಹಾಬಿಗಳು ಬದುಕಿದ್ದರು. ಆದ್ದರಿಂದ ಅವರ 
ನಡೆನುಡಿಗಳಿಂದ ಇಸ್ಲಾಮೀ ಕಾನೂನುಗಳ ಈ ವಿಭಾಗದ ವಿವರವಾದ ನಿಬಂಧನೆಗಳ ಕ್ರೋಡೀಕರಣವಾಯಿತು. ವಿಶೇಷವಾಗಿ ಈ 
ಸಮಸ್ಯೆಯಲ್ಲಿ ಅಲಿಯವರ(ರ) ಮಾದರಿಯೇ ಎಲ್ಲ! ಕರ್ಮಶಾಸ್ತ್ರಜ್ಞರಿಗೆ ಆಧಾರವಾಗಿದೆ. ಈ ನಿಬಂಧನೆಗಳ ಸಂಗ್ರಹವನ್ನು ಇಲ್ಲಿ ಕೊಡಲಾಗಿದೆ: 

1) ಮುಸ್ಲಿಮರ ಯುದ್ಧದ ವಿವಿಧ ರೂಪಗಳಿದ್ದು ಅವುಗಳ ಆಜ್ಞೆಗಳು ವಿಭಿನ್ನವಾಗಿವೆ. 

ಅ) ಯುದ್ಧನಿರತ ಕಕ್ಷಿಗಳು ಯಾವುದಾದರೂ ಇಸ್ಲಾಮೀ ರಾಷ್ಟ್ರದ ಪ್ರಜೆಗಳಾಗಿರಬಹುದು. ಈ ಪರಿಸ್ಥಿತಿಯಲ್ಲಿ ಅವರ ಮಧ್ಯೆ 
ಸಂಧಾನವೇರ್ಪಡಿಸುವುದು ಅಥವಾ ಅಕ್ರಮಿಗಳು ಯಾರೆಂದು ನಿರ್ಧರಿಸಿ ಅವರನ್ನು ಸತ್ಯದೆಡೆಗೆ ಮರಳುವಂತೆ ನಿರ್ಬಂಧಿಸುವುದು 
ಸರಕಾರದ ಕರ್ತವ್ಯವಾಗಿದೆ. 

ಆ) ಯುದ್ಧ ನಿರತ ಗುಂಪುಗಳು 2ಪ್ರಬಲ ಶಕ್ತಿಗಳಾಗಿರುವುದು ಅಥವಾ ಎರಡು ಮುಸ್ಲಿಮ್‌ ಸರಕಾರಗಳಾಗಿರುವುದು. ಅವರಿಬ್ಬರ 
ಯುದ್ಧದ ಉದ್ದೇಶವು ಲೌಕಿಕ ಲಾಭವಾಗಿರುವುದು. ಈ ಸಂದರ್ಭದಲ್ಲಿ ಗಲಭೆಯಲ್ಲಿ ಭಾಗಿಯಾಗದೆ ಸಂಪೂರ್ಣವಾಗಿ ದೂರನಿಂತು 
ಉಭಯ ಕಕ್ಷಿಗಳಿಗೆ ಅಲ್ಲಾಹನನ್ನು ಸ್ನರಿಸಿ ಯುದ್ಧವನ್ನು ತೊರೆಯುವಂತೆ ಉಪದೇಶಿಸುವುದು ವಿಶ್ವಾಸಿಗಳ ಕರ್ತವ್ಯವಾಗಿದೆ. 

ಇ) ಮೇಲೆ ಉದ್ಧರಿಸಿದ ಎರಡು ಕಕ್ಷಿಗಳಲ್ಲಿ ಒಂದು ವಿಭಾಗವು ಸತ್ಯಸಂಧರು ಇನ್ನೊಂದು ವಿಭಾಗವು ಅಕ್ರಮಿಗಳಾಗಿರುವುದು. 
ಉಪದೇಶದಿಂದ ಅವರು ೩ ತಮ್ಮ ನಿಲುಮೆಯನ್ನು ಬದಲಾಯಿಸುವುದಿಲ್ಲ. ಈ ಸ್ಥಿತಿಯಲ್ಲಿ ವಿಶ್ವಾಸಿಗಳು ಅಕ್ರಮಿಗಳ ವಿರುದ್ಧ ನ್ಯಾಯ ನಿಷ್ಠ 
ಕಕ್ಷಿಯನ್ನು ಬೆಂಬಲಿಸಬೇಕು. 

ಈ) ಕಕ್ಷಿಗಳಲ್ಲಿ ಒಂದು ಗುಂಪು, ಮುಸ್ಲಿಮ್‌ ಸರಕಾರದ ವಿರುದ್ಧ ದಂಗೆಯೆದ್ದ ಪ್ರಜೆಗಳಾಗಿರುವುದು. ಈ ಗಲಭೆಕೋರರನ್ನು 
ಕರ್ಮಶಾಸ್ತ್ರ ವಿದ್ದಾಂಸರು ಅವರ ಪಾರಿಭಾಷಿಕದಲ್ಲಿ ಕ ಬಾಗೀ (ರಾಜದ್ರೋಹಿ) ಎಂದು ಕರೆಯುತ್ತಾರೆ. 


ಕಾಂಡ - 26 


49. ಅಲ್‌ ಹುಜುರಾತ್‌ 65 


11) ಸರಕಾರದ ವಿರುದ್ಧ ದಂಗೆಯೇಳುವ ಗುಂಪುಗಳಲ್ಲಿಯೂ ಅನೇಕೆ ವಿಧಗಳಿರಬಹುದು. 

ಅ) ಕೇವಲ ಗಲಭೆ ಹುಟ್ಟಿಸಲಿಕ್ಕಾಗಿ ಹೊರಟವರು. ಗಲಭೆ ಹುಟ್ಟಿಸುವುದಕ್ಕೆ ಅವರಿಗೆ ಧರ್ಮಶಾಸ್ತ್ರದಲ್ಲಿ ಯಾವುದೇ ಆಧಾರವಿಲ್ಲ. 
ಇಂಥ ಜನರ ವಿರುದ್ಧ ಸರಕಾರಕ್ಕೆ ನೆರವಾಗಬೇಕಾದುದು ಮುಸ್ಲಿಮರಿಗೆ ಕಡ್ಡಾಯವಾಗಿದೆ. ಸರಕಾರವು ನ್ಯಾಯನಿಷ್ಠವೋ ಅಲ್ಲವೋ ಎಂದು 
ನೋಡಬೇಕಾಗಿಲ್ಲ. ಅದು ವಿಶ್ವಾಸಿಗಳಿಗೆ ಕಡ್ಡಾಯವೆಂಬ ಬಗ್ಗೆ ವಿದ್ವಾಂಸರಲ್ಲಿ ಸರ್ವಾನುಮತವಿದೆ. 

ಆ) ಯಾವುದೇ ಧಾರ್ಮಿಕ ಸಮರ್ಥನೆಯಿಲ್ಲದೆ ಸರಕಾರವನ್ನು ಬುಡಮೇಲುಗೊಳಿಸಲಿಕ್ಕಾಗಿ ರಂಗಕ್ಕಿಳಿದವರು. ಪ್ರಥಮ 
ನೋಟದಲ್ಲಿಯೇ ಅವರು ಅಕ್ರಮಿಗಳು ಮತ್ತು ಭ್ರಷ್ಟರೆಂದು ಕಂಡು ಬಂದರೆ ಈ ಸ್ಥಿತಿಯಲ್ಲಿನ್ಯಾಯನಿಷ್ಠ ಸರಕಾರವನ್ನು ಬೆಂಬಲಿಸಬೇಕೆಂಬ 
ವಿಷಯದಲ್ಲಿತರ್ಕವಿಲ್ಲ. ಆದರೆ ಸರಕಾರವು ನ್ಯಾಯನಿಷ್ಯವಾಗಿಲ್ಲದಿದ್ದರೂ ಕಾನೂನು ಮತ್ತು ಶಿಸ್ತು ನಿಯಂತ್ರಿಸ್ತುತಿರುವಾಗ ಆ ವ್ಯವಸ್ಥೆಯನ್ನು 
ಉಳಿಸಲಿಕ್ಕಾಗಿ ಯುದ್ಧ ಮಾಡುವುದು ಕಡ್ಡಾಯವಾಗಿದೆ. 

ಇ) ಯಾವುದಾದರೂ ಧಾರ್ಮಿಕ ಸಮರ್ಥನೆಯ ಆಧಾರದಲ್ಲಿ ಸರಕಾರದ ವಿರುದ್ದ ಸಕ್ರಿಯವಾಗಿರುವುದು. ಆದರೆ ಅವರ ಈ 
ಸಮರ್ಥನೆಯು ತಪ್ಪುಮತ್ತು ವಿಶ್ವಾಸವು ಭ್ರಷ್ಟವಾಗಿದೆ. ಉದಾ: ಖವಾರಿಜರು. ಈ ಸ್ಥಿತಿಯಲ್ಲಿಯೂ ಮುಸ್ಲಿಮ್‌ ಸರಕಾರಕ್ಕೆ- ಅದುನ್ಯಾಯ 
ನಿಷ್ಠವಾಗಿದ್ದರೂ ಇಲ್ಲದಿದ್ದರೂ ಅವರ ವಿರುದ್ಧಯುದ್ಧಮಾಡುವ ಅನುಮತಿಯಿದೆ. ಆ ಸರಕಾರಕ್ಕೆ ನೆರವಾಗಬೇಕಾದುದು ಮುಸ್ಲಿಮರ ಕರ್ತವ್ಯ. 

ಈ) ಧರ್ಮಬದ್ಧವಾಗಿ ಸ್ಥಾಪನೆಯಾದ ನಾಯಕತ್ವವು ನಡೆಸ್ತುತಿರುವ ನ್ಯಾಯನಿಷ್ಠ ಸರಕಾರದ ವಿರುದ್ಧ ದಂಗೆಯೆದ್ದವರು. ಹೀಗೆ 
ದಂಗೆಯೆದ್ದ ಕಕ್ಷಿಗೆ ಧಾರ್ಮಿಕ ಸಮರ್ಥನೆಗಳಿದ್ದರೂ ಇಲ್ಲದಿದ್ದರೂ ಸರಕಾರಕ್ಕೆ ಅವರ ವಿರುದ್ಧ ಯುದ್ಧ ಮಾಡುವ ಹಕ್ಕಿದೆ. ಆ ಸರಕಾರಕ್ಕೆ 
ನೆರವಾಗುವುದು ಮುಸ್ಲಿಮರಿಗೆ ಕಡ್ಡಾಯವಾಗಿದೆ. 

ಉ) ಅತಿಕ್ರಮಿಗಳಿಂದ ಬಲಾತ್ಕಾರವಾಗಿ ಸ್ಥಾಪನೆಯಾದ ಮರ್ದಕ ಸರಕಾರದ ವಿರುದ್ಧ ಅಲ್ಲಾಹನ ಕಾನೂನುಗಳ ಮರುಸ್ಥಾಪನೆಗಾಗಿ 
ರಂಗಕ್ಕಿಳಿದ ನ್ಯಾಯಪ್ರಿಯರು ನಡೆಸುವ ಹೋರಾಟ. ಅವರನ್ನು "ಬಾಗೀ' ಅಥವಾ ಬಂಡುಕೋರರೆಂದು ಹೆಸರಿಸಿ ಅವರ ವಿರುದ್ಧ ಯುದ್ಧ 
ಮಾಡುವುದು ಕಡ್ಡಾಯವೆಂದು ಭಾವಿಸುವುದರಲ್ಲಿಯೂ ಕರ್ಮಶಾಸ್ತ್ರಜ್ಞರಲ್ಲಿ ಭಿನ್ನಾಭಿಪ್ರಾಯವಿದೆ. ಅವುಗಳನ್ನು ಇಲ್ಲಿಸಂಕ್ಷೇಸಿಸುತ್ತೇವೆ. 

ಹೆಚ್ಚಿನ ಕರ್ಮಶಾಸ್ತ್ರಜ್ಞರ ಮತ್ತು ಹದೀಸ್‌ ವಿದ್ವಾಂಸರ ಅಭಿಪ್ರಾಯ ಹೀಗಿದೆ: ಓರ್ವರ ನಾಯಕತ್ವವು ಸ್ಥಾಪನೆಯಾಗಿ ದೇಶದ 
ಕಾನೂನು, ಶಿಸ್ತು ವ್ಯವಸ್ಥೆಯು ಅವರ ಅಧೀನದಲ್ಲಿ ನಡೆಯುತ್ತಿರುವಾಗ ಅವರು ನ್ಯಾಯನಿಷ್ಠನಾಗಿದ್ದರೂ ಅಕ್ರಮಿಯಾಗಿದ್ದರೂ ಅವರ 
ನಾಯಕತ್ವವು ಯಾವುದೇ ರೀತಿಯಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದರೂ, ಅವರು ಸ್ಪಷ್ಟ ಸತ್ಯನಿಷೇಧ ನೀತಿ ಕೈಗೊಳ್ಳದಿರುವ ತನಕ ಅವರ ವಿರುದ್ಧ 
ಬಂಡಾಯವೇಳುವುದು ನಿಷಿದ್ಧವಾಗಿದೆ. ಇಮಾಮ್‌ ಸರ್ಬಸಿ ಬರೆದಿದ್ದಾರೆ: ಮುಸ್ಲಿಮರು ಓರ್ವ ಆಡಳಿತಗಾರನ ಅಧೀನದಲ್ಲಿದ್ದು ಅದರಿಂದ 
ಅವರಿಗೆ ಶಾಂತಿ ಮತ್ತು ದಾರಿಯು ಸುರಕ್ಷಿತವಾಗಿದ್ದರೆ, ಆ ಪರಿಸ್ಥಿತಿಯಲ್ಲಿ ಮುಸ್ಲಿಮರ ಒಂದು ಕಕ್ಷಿಯು ಆ ಆಡಳಿತಗಾರನ ವಿರುದ್ಧ 
ಬಂಡಾಯವೆದ್ದರೆ ಯುದ್ಧ ಸಾಮರ್ಥ್ಯವಿರುವ ಎಲ್ಲ ಮುಸ್ಲಿಮರೂ ಆಡಳಿತಗಾರನ ಜತೆಗೂಡಿ ಬಂಡುಕೋರರ ವಿರುದ್ಧ ಯುದ್ಧ 
ಮಾಡಬೇಕಾದುದು ಕಡ್ಡಾಯವಾಗಿದೆ. (ಅಲ್‌ ಮಬ್‌ಸೂತ್‌) ಇಮಾಮ್‌ ಮುಸ್ಲಿಮ್‌ 'ಶರಹು ಮುಸ್ಲಿಮ್‌'ನಲ್ಲಿ ಬರೆದಿದ್ದಾರೆ: ಇಮಾಮರ 
ವಿರುದ್ಧ ಅರ್ಥಾತ್‌ ಮುಸ್ಲಿಮ್‌ ಆಡಳಿತಗಾರರ ವಿರುದ್ಧ ದಂಗೆಯೇಳುವುದು ಮತ್ತು ಯುದ್ಧ ಮಾಡುವುದು. ನಿಷಿದ್ಧವಾಗಿದೆ. ಅವರು 
ಕರ್ಮಭ್ರಷ್ಟ ಅಥವಾ ಮರ್ದಕರಾಗಿದ್ದರೂ ಸರಿ. ಈ ಬಗ್ಗೆ ಇಜ್‌ಮಾಆ್‌ ಇದೆಯೆಂದು ಇಮಾಮ್‌ ನವವಿ ವಾದಿಸಿದ್ದಾರೆ. 

ಆದರೆ ಆ ಬಗ್ಗೆ ಇಜ್‌ಮಾಆ್‌ ಇದೆಯೆಂಬ ವಾದ ಸರಿಯಲ್ಲ ಇಸ್ಲಾಮೀ ಕರ್ಮಶಾಸ್ತ್ರಜ್ಞರು ಮತ್ತು ವಿದ್ವಾಂಸರ ಒಂದು ಬಹುದೊಡ್ಡ 
ವಿಭಾಗವು ನ್ಯಾಯ ನಿಷ್ಠ ಆಡಳಿತಗಾರನ ವಿರುದ್ಧ ಬಂಡೇಳುವವರನ್ನು ಮಾತ್ರ 'ಬಾಗೀ' (ಬಂಡುಕೋರ) ಎಂದು ಹೇಳುತ್ತಾರೆ. ಮರ್ದಕ 
ಮತ್ತು ಭ್ರಷ್ಟಆಡಳಿತಗಾರನ ವಿರುದ್ಧ ಸಜ್ಜನರು ನಡೆಸುವ ಕ್ರಾಂತಿಯನ್ನು ಕುರ್‌ಆನಿನ ಪಾರಿಭಾಷಿಕದಲ್ಲಿರುವ ರಾಷ್ಟ್ರದ್ರೋಹವೆಂದು ಅವರು 
ಪರಿಗಣಿಸುವುದಿಲ್ಲ, ಅಕ್ರಮಿಯಾದ ಆಡಳಿತಗಾರನ ಎರುದ್ಧ ಯುದ್ಧಮಾಡುವ ವಿಷಯದಲ್ಲಿ ಇಮಾಮ್‌ ಅಬೂ ಹನೀಫರ ದೃಷ್ಟಿಕೋನವನ್ನು 
ಎಲ್ಲ ವಿದ್ವಾಂಸರೂ ತಿಳಿದಿದ್ದಾರೆ. ಈ ಯುದ್ಧವು ಧರ್ಮಸಮೃತ ಮಾತ್ರವಲ್ಲ ಅನುಕೂಲ ಪರಿಸ್ಥಿತಿಗಳಲ್ಲಿ ಕಡ್ಡಾಯವೆಂದು ಅವರು 
ಭಾವಿಸಿರುವುದಾಗಿ ಅಬೂಬಕರ್‌ ಜಸ್ಥಾಸ್‌ರು ಅಹ್ಮಾಮುಲ್‌ ಕುರ್‌ಆನಿನಲ್ಲಿ. ಸ್ಪಷ್ಟವಾಗಿ ಬರೆದಿದ್ದಾರೆ. (ಸಂಪುಟ-1, ಪುಟ:81; ಸಂಪುಟ-2, 
ಪುಟ:39) ಬನೂ ಉಮಯ್ಯರ ವಿರುದ್ಧ, ರ್ಬುದ್‌ಬಿನ್‌ ಅಲಿ ನಡೆಸಿದ ಕ್ರಾಂತಿಗೆ ಅಬೂ ಹನೀಫರು ಸ್ವತಃ ಆರ್ಥಿಕ ಸಹಾಯ ನೀಡಿದ್ದರು. 
ಮಾತ್ರವಲ್ಲ ಇತರರನ್ನು ಅದಕ್ಕೆ ಪ್ರೇರೇಪಿಸಿದ್ದರು. (ಆಲ್‌ ಜಸ್ಟಾಸ್‌, ಸಂಪುಟ-1, ಪುಟ 81) ಖಲೀಫ ಮನ್ಸೂರ್‌ರ ವಿರುದ್ಧ ನಫ್ಸಿ ರುಕಿಯ್ಯ 
ನಡೆಸಿದ ದಂಗೆಯಲ್ಲಿ ಅವರು ಬಹಳ ಉತ್ಸಾಹದಿಂದ ಬೆಂಬಲ ನೀಡಿದರು ಮತ್ತು ಅವರು ಆ ಯುದ್ಧಕ್ಕೆ ಸತ್ಯನಿಷೇಧಕರ ವಿರುದ್ಧ ನಡೆಸುವ 
ಧರ್ಮಯುದ್ಧಕ್ಕಿಂತ ಶ್ರೇಷ್ಠವೆಂದು ಹೇಳಿದ್ದರು. (ಅಲ್‌ ಜಸ್ಸಾಸ್‌ ಸಂಪುಟ-1 ಪುಟ 81; ಮನಾಕಿಬ್‌ ಅಬೀ ಹನೀಫ ಲಿಲ್‌ ಕರ್ದರಿ, 
ಸಂಪುಟ-2, ಪುಟ 71-72) ಹನಫಿ ಕರ್ಮಶಾಸ್ತ್ರ ವಿದ್ವಾಂಸ! ಸರ್ವಸಮ್ಮತ ದೃಷ್ಟಿಕೋನವು ಇಮಾಮ್‌ ಸರ್‌ಖಸಿ ಹೇಳಿದಂತಿಲ್ಲ. ಹಿದಾಯದ 
ವ್ಯಾಖ್ಯಾನವಾಗಿರುವ ಫತ್ನುಲ್‌ ಕದೀರ್‌ನಲ್ಲಿ ಇಮಾಮ್‌ ಹುಮಾಮ್‌ ಹೀಗೆ ಬರೆದಿದ್ದಾರೆ: 


ಕಾಂಡ - 26 


66 ತಪ್ಪೀಮುಲ್‌ ಕುರ್‌ಆನ್‌ 


ಈೌಳೆ! (1 ಸೂಹಿ pg bd ಟು ಚಂ ಚಪ! 

ಕರ್ಮಶಾಸ್ತ್ರ ವಿದ್ವಾಂಸರ ವ್ಯಾಖ್ಯೆಯಂತೆ ನ್ಯಾಯ ನಿಷ್ಠ ಆಡಳಿತಗಾರನ ಆಜ್ಞೋಲ್ಲಂಘನೆ ಮಾಡುವುದೇ ರಾಷ್ಟ್ರದ್ರೋಹವಾಗಿದೆ. 

ಹಂಬಲಿ ದೃಷ್ಟಿಕೋನದ ಇಬ್ನು ಆಕೀಲ್‌ ಮತ್ತು ಇಬ್ನುಲ್‌ ಜೌಯಿಯವರು, ನ್ಯಾಯನಿಷ್ಠನಲ್ಲದ ಆಡಳಿತಗಾರನ ವಿರುದ್ಧ ದಂಗೆ 
ಧರ್ಮಸಮೃತವೆಂದು ಪರಿಗಣಿಸಿದ್ದಾರೆ. ಹುಸೈನ್‌ರ(ರ) ದಂಗೆಯನ್ನು ಅವರು ಅದಕ್ಕೆ ಆಧಾರವಾಗಿ ತೋರಿಸುತ್ತಾರೆ. (ಅಲ್‌ ಇನ್‌ಸಾಫ್‌, 
ಸಂಪುಟ-10, ಕಿತಾಲು ಅಹ್ಲೀಲ್‌ ಬಗೀ ಅಧ್ಯಾಯ) ಇಮಾಮ್‌ ಶಾಫಿಯವರು ತಮ್ಮ ಉಮ್ಮ್‌ನಲ್ಲಿ, ನ್ಯಾಯ ನಿಷ್ಠ ಆಡಳಿತಗಾರನ ವಿರುದ್ಧ 
ಯುದ್ಧ ಮಾಡುವಾತನೇ ರಾಷ್ಟ್ರದ್ರೋಹಿ ಎಂದಿದ್ದಾರೆ. (ಸಂಪುಟ-4, ಪುಟ:135) ದಂಗೆಕೋರರು ನ್ಯಾಯ ನಿಷ್ಠ ಆಡಳಿತಗಾರನ ವಿರುದ್ಧ 
ಯುದ್ಧಕ್ಕೆ ಬಂದರೆ ಅವರ ವಿರುದ್ಧ. ಯುದ್ಧ ಮಾಡಬೇಕೆಂಬ ಇಮಾಮ್‌ ಮಾಲಿಕ್‌ರ ದೃಷ್ಟಿಕೋನವನ್ನು ಅಲ್‌ಮುದವ್ವನದಲ್ಲಿ. ಉದ್ದರಿಸಲಾಗಿದೆ. 
(ಸಂಪುಟ-1, ಪುಟ:407) ಕಾಯೀ ಅಬೂಬಕರ್‌ ಬಿನ್‌ ಅರಬಿ ಅಹ್‌ಕಾಮುಲ್‌ ಕುರ್‌ಆನ್‌ನಲ್ಲಿ ಇಮಾಮ್‌ ಮಾಲಿಕ್‌ರಿಂದ ಉದ್ಭರಿಸಿದ್ದಾರೆ: 
ಉಮರ್‌ ಬಿನ್‌ ಅಬ್ದುಲ್‌ ಆಮೀರುಖ್‌ರಂಥ ನ್ಯಾಯನಿಷ್ಠ ಆಡಳಿತಗಾರನ ವಿರುದ್ಧ ದಂಗೆಯೆದ್ದರೆ ತಡೆಯುವುದು ಕಡ್ಡಾಯವಾಗಿದೆ. 
ಆದರೆ, ಇತರ ಸ್ವರೂಪದ ಆಡಳಿತಗಾರರಾಗಿದ್ದರೆ ಅವರನ್ನು ಅವರ ಪಾಡಿಗೆ ಬಿಡಬೇಕು, ಅಲ್ಲಾಹನು ಯಾವುದಾದರೂ ಆಕ್ರಮಿಗಳ ಮೂಲಕ 
ಅವರಿಗೆ ಶಿಕ್ಷೆ ನೀಡುವನು. ಅನಂತರ ಇನ್ನೊಂದು ಮೂರನೆಯ ಅಕ್ರಮಿಯ ಮೂಲಕ ಅವರಿಬ್ಬರನ್ನೂ ದಂಡಿಸುವನು. ಇಮಾಮ್‌ 
ಮಾಲಿಕ್‌ರ ಇನ್ನೊಂದು ಅಭಿಪ್ರಾಯವನ್ನು ಅವರು ಹೀಗೆ ಉದ್ದರಿಸಿದ್ದಾರೆ: ಓರ್ವ ಆಡಳಿತಗಾರನಿಗೆ ಪ್ರಮಾಣ ವಚನ (ಬೈಅತ್‌) ಮಾಡಿದ 
ಬಳಿಕ ಅವನ ಸಹೋದರನು ಅವನ ವಿರುದ್ಧರಂಗಕ್ಕಿಳಿದರೆ ಅವನು ನ್ಯಾಯನಿಷ್ಯನಾಗಿದ್ದರೆ ಸಹೋದರನೊಡನೆ ಯುದ್ಧಮಾಡಬೇಕು. ಆದರೆ 
ನಮ್ಮ ಕಾಲದ ಆಡಳಿತಗಾರರಿಗೆ ಯಾವುದೇ ರೀತಿಯ ಅನುಸರಣಾ ಪ್ರತಿಜ್ಞೆಯಿಲ್ಲ. ಯಾಕೆಂದರೆ ಅವರ ಪ್ರತಿಜ್ಞೆಯನ್ನು ಬಲಾತ್ಕಾರದಿಂದ 
ಮಾಡಿಸಲಾಗಿದೆ. ಅನಂತರ ಕಾರಿ) ಅಬೂಬಕರ್‌ರು, ಮಾಲಿಕೀ ವಿದ್ವಾಂಸರ ದೃಷ್ಟಿಕೋನವನ್ನು ಸಹ್‌ನೂನ್‌ರನ್ನು ಉದ್ಧರಿಸಿ ಹೀಗೆ ವಿವರಿಸಿ 
ದ್ದಾರೆ: ಯುದ್ಧವನ್ನು ನ್ಯಾಯನಿಷ್ಠ ಆಡಳಿತಗಾರನ ಜತೆಯಲ್ಲಿಸೇರಿ ಮಾತ್ರ ಮಾಡಬೇಕು. ಮೊದಲ ಆಡಳಿತಗಾರನು ನ್ಯಾಯ ನಿಷ್ಠನಾಗಿದ್ದರೆ 
ಅವನ ಜತೆಸೇರಿ ಅಥವಾ ಅವನ ವಿರುದ್ಧ ರಂಗಕ್ಕಿಳಿದ ವ್ಯಕ್ತಿಯು ನ್ಯಾಯನಿಷ್ಯನಾಗಿದ್ದರೆ ಅವನ ಜತೆ ಸೇರಿ ಯುದ್ಧ ಮಾಡಬೇಕು. ಆದರೆ 
ಇಬ್ಬರೂ ನ್ಯಾಯನಿಷ್ಠರಲ್ಲದಿದ್ದರೆ ಇಬ್ಬರಿಂದಲೂ ದೂರವಿರಬೇಕು. ತದ್ವಿರುದ್ಧವಾಗಿ ನಿನ್ನ ಪ್ರಾಣದ ಮೇಲೆ ಆಕ್ರಮಣ ನಡೆಸಿದರೆ ಅಥವಾ 
ಮುಸ್ಲಿಮರು ಮರ್ದಿತರಾದರೆ ನೀನು ಅವರನ್ನು ಪ್ರತಿಭಟಿಸಬೇಕು. ಈ ದೃಷ್ಟಿಕೋನಗಳನ್ನು ಉದ್ಧರಿಸಿ ಕಾಮೀ ಅಬೂಬಕರ್‌ ಹೇಳುತ್ತಾರೆ: 

ಯು ಲ ಕ ಲ! ಹುಟಟ ds ಕ! ಜಗ! ಸ pl 

ಸತ್ಯದ ವಾಹಕರು ನಮ್ಮ ನಾಯಕರಾಗಿ ಆಯ್ಕೆ ಮಾಡಿದ ನ್ಯಾಯನಿಷ್ಠ ಆಡಳಿತಗಾರರ ಜತೆಯಲ್ಲಿ ಸೇರಿಯಲ್ಲದೆ ನಾವು ಯುದ್ಧ 
ಮಾಡುವುದಿಲ್ಲ. 

11) ದಂಗೆಕೋರರು ಅಲ್ಪಸಂಖ್ಯೆ ಯಲ್ಲಿದ್ದು ಅವರಲ್ಲಿ ಹೆಚ್ಚಿನ ಯುದ್ಧಾಸ್ತ್ರಅಥವಾ ಯಾವುದೇ ದೊಡ್ಡ ಸಂಘಟನೆಯ ಬೆಂಬಲವಿಲ್ಲದಿದ್ದರೆ 
ಅವರೂ ದಂಗೆಕೋರರ ಕಾನೂನು ವ್ಯಾಪ್ತಿಗೆ ಸೇರುವುದಿಲ್ಲ. ಅದರೆ ಸಾಮಾನ್ಯ ದಂಡಸಂಹಿತೆಯಂತೆ ಅವರೊಂದಿಗೆ ವ್ಯವಹರಿಸಬೇಕು. 
ಅರ್ಥಾತ್‌, ಅವರ ಕೊಲೆಯ ಅಪರಾಧಕ್ಕಾಗಿ ಪ್ರತೀಕಾರವೆಸಬಹುದು. ಅವರಿಂದಾದ ಆರ್ಥಿಕ ನಾಶಗಳಿಗೆ ನಷ್ಟಪರಿಹಾರ ಪಡೆಯಬಹುದು. 
ದಂಗೆಕೋರರಿಗೆ ಸಂಬಂಧಿಸಿದ ಕಾನೂನುಗಳು ಬಹಳಷ್ಟು ಜನಬಲ ಮತ್ತು ಆಯುಧ ಬಲವಿರುವ ದಂಗೆಗಳಿಗೆ ಮಾತ್ರ ಅನ್ವಯವಾಗುತ್ತದೆ. 

iv) ದಂಗೆಕೋರರು ಕೇವಲ ತಮ್ಮ ಭ್ರಷ್ಟ ವಿಶ್ವಾಸಗಳನ್ನು ಅಥವಾ ಸರಕಾರ ಮತ್ತು ಅದರ ನಾಯಕರ ವಿರುದ್ಧ ರಾಷ್ಟ್ರದ್ರೋಹ ಮತ್ತು 
ದ್ವೇಷದ ಅಭಿಪ್ರಾಯಗಳನ್ನು ಪ್ರಕಟಿಸಿದ್ದಕ್ಕಾಗಿ ಅವರನ್ನು ವಧಿಸಬಾರದು ಅಥವಾ ಬಂಧಿಸಬಾರದು. ಅವರು ಕಾರ್ಯತಃ ಸಶಸ್ತ್ರ ದಂಗೆ 
ಮತ್ತು ರಕ್ತಪಾತಕ್ಕೆ ತೊಡಗಿದರೆ ಮಾತ್ರ ಅವರ ವಿರುದ್ಧ ಯುದ್ಧ ಮಾಡಬಹುದು. (ಅಲ್‌ ಮಬ್‌ಸೂತ್‌-ಬಾಬುಲ್‌ ಖವಾರಿಜ್‌, ಫತ್ಚುಲ್‌ 
ಕದೀರ್‌, ಬಾಬುಲ್‌ ಬಗಾತ್‌ ಅಹ್‌ಕಾಮುಲ್‌ ಕುರ್‌ಆನ್‌-ಆಲ್‌ ಜಸ್ಲಾಸ್‌) 

೪) ದಂಗೆಕೋರರ ವಿರುದ್ಧ ಯುದ್ದ ಆರಂಭಿಸುವುದಕ್ಕಿಂತ ಮುಂಚಿತವಾಗಿ ಪವಿತ್ರ ಕುರ್‌ಆನಿನ ಆದೇಶದಂತೆ ಅಕ್ರಮದ ನೀತಿಯನ್ನು 
ತೊರೆದು ನ್ಯಾಯದ ಮಾರ್ಗ ಅವಲಂಬಿಸುವಂತೆ ಕರೆ ನೀಡಬೇಕು. ಅವರಿಗೆ ಸಂಶಯ ಮತ್ತು ಆಕ್ಷೇಪಗಳಿದ್ದರೆ ಅವರಿಗೆ ಮನವರಿಕೆ 
ಮಾಡಲು ಪ್ರಯತ್ನಿಸಬೇಕು. ಅದರಿಂದಲೂ ಅವರು ಹಿಂದೆ ಸರಿದರೆ ಯುದ್ಧವನ್ನು ಆರಂಭಿಸಿದರೆ ಮಾತ್ರ ಅವರ ವಿರುದ್ಧ ಶಸ್ತಾಸ್ತ್ರ 
ಬಳಸಬೇಕು. (ಫತ್ಚುಲ್‌ ಕದೀರ್‌, ಅಹ್ಮಾಮುಲ್‌ ಕುರ್‌ಆನ್‌ ಅಲ್‌ ಜಸ್ಥಾಸ್‌) 

vi) ದಂಗೆಕೋರರ ವಿರುದ್ಧ ಹೋರಾಟದಲ್ಲಿ ಪಾಲಿಸಬೇಕಾದ ನೀತಿ ಸಂಹಿತೆಗಳಿಗೆ ಅಬ್ದುಲ್ಲಾ ಬಿನ್‌ ಉಮರ್‌ರನ್ನು ಉದ್ಧರಿಸಿ 
ಜಸ್ಟಾನ್‌, ಹಾಕಿಮ್‌ ಮತ್ತು ಬರ್ಗಾರ್‌ರು ವರದಿ ಮಾಡಿರುವ ಪ್ರವಾದಿಯವರ ಆದೇಶವೇ ಆಧಾರವಾಗಿದೆ. ಪ್ರವಾದಿವರ್ಯರು(ಸ) 
ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ರೊಡನೆ ಕೇಳಿದರು: ಓ ಇಬ್ನು ಉಮ್ಮಿ ಅಬ್ದು? ಈ ಸಮುದಾಯದ ದಂಗೆಕೋರರ ಬಗ್ಗೆ ಅಲ್ಲಾಹನ 
ತೀರ್ಮಾನವೇನೆಂದು ನಿಮಗೆ ತಿಳಿದಿದೆಯೇ? ಅಲ್ಲಾಹ್‌ ಮತ್ತು ಪ್ರವಾದಿಯೇ ಚೆನ್ನಾಗಿ ಬಲ್ಲರು ಅವರು ಉತ್ತರಿಸಿದರು. ಆಗ ಪ್ರವಾದಿ(ಸ) 


ಕಾಂಡ - 26 


49. ಅಲ್‌ ಹುಜುರಾತ್‌ 67 


ಹೇಳಿದರು: ಗಾಯಾಳುಗಳ ಮೇಲೆ ಕೈ ಮಾಡುವುದಿಲ್ಲ.ಅವರ ಒತ್ತೆಯಾಳುಗಳನ್ನು ಕೊಲ್ಲುವುದಿಲ್ಲ. ಅವರಲ್ಲಿಪಲಾಯನ ಮಾಡುವವರನ್ನು 
ಬೆನ್ನಟ್ಟುವುದಿಲ್ಲ ಅವರ ಸೊತ್ತುವಿತ್ತಗಳನ್ನು ಸಮರಾರ್ಜಿತವೆಂದು ವಿತರಣೆ ಮಾಡುವುದಿಲ್ಲ. ಈ ಬಗ್ಗೆ ಕರ್ಮಶಾಸ್ತ್ರಜ್ಞರೆಲ್ಲರೂ ಅವಲಂಬಿಸಿರುವ 
ಎರಡನೆಯ ಆಧಾರವು ಅಲಿಯವರ(ರ) ಮಾತು ಮತ್ತು ಕೃತಿಯಾಗಿದೆ. ಜಮಲ್‌ ಯುದ್ಧದ ವಿಜಯದ ಬಳಿಕ ಅವರು ಹೀಗೆ ಘೋಷಿಸಿದರು. 
“ಓಡಿ ಹೋಗುವವರನ್ನು ಬೆನ್ನಟ್ಟಬಾರದು. ಗಾಯಾಳುಗಳನ್ನು ಅಕ್ರಮಿಸಬಾರದು. ಕೈದಿಗಳನ್ನು ಕೊಲ್ಲಬಾರದು. ಶಸ್ತ್ರಶ್ಯಾಗ ಮಾಡಿದವರಿಗೆ 
ಅಭಯ ನೀಡಬೇಕು. ಜನರ ಮನೆಯೊಳಗೆ ಪ್ರವೇಶಿಸಬಾರದು. ಮಹಿಳೆಯರು ಬೈದರೆ ಅವರ ಮೇಲೆ ಕೈ ಮಾಡಬಾರದು.'' ಅವರ 
ಸೇನೆಯ ಕೆಲವು ಯೋಧರು ವೈರಿಗಳನ್ನು ಮತ್ತು ಅವರ ಮಕ್ಕಳು ಮರಿಗಳನ್ನು ಗುಲಾಮಗೊಳಿಸಿ ವಿತರಣೆ ಮಾಡುವಂತೆ ಅಪೇಕ್ಷಿಸಿದರು. 
ಆಗ ಅಲಿಯವರು(ರ) ಕೋಪದಿಂದ ಕೇಳಿದರು: ಸತ್ಯವಿಶ್ವಾಸಿನಿಗಳ ಮಾತೆ ಆಯಿಶಾ ತಮ್ಮ ಪಾಲಿಗೆ ಬರಬೇಕೆಂದು ನಿಮ್ಮ ಪೈಕಿ ಯಾರು 
ಬಯಸ್ತುತೀರಿ? 

vii) ದಂಗೆಕೋರರ ಸಂಪತ್ತಿನ ಬಗೆಗಿನ ನಿಯಮಕ್ಕೆ ಅಲಿಯವರ(ರ) ಮಹಾನ್‌ ಮಾದರಿಯೇ ಆಧಾರವಾಗಿದೆ. ಅವರ ಸಂಪತ್ತು 
ಸೇನೆಯಿಂದ ದೊರೆತರೂ ಅವರ ಮನೆಗಳಿಂದ ದೊರೆತರೂ ಅವರು ಬದುಕಿರಲಿ, ಇಲ್ಲದಿರಲಿ ಅದನ್ನು ಯುದ್ಧಾರ್ಜಿತವೆಂದು ಪರಿಗಣಿಸಿ 
ಸೈನಿಕರಲ್ಲಿ ವಿತರಣೆ ಮಾಡುವುದಿಲ್ಲ ಹಾಗೆಯೇ ನಷ್ಟವಾದ ಸೊತ್ತಿನ ಯಣ ಕಡ್ಡಾಯವಲ್ಲ. ಯುದ್ಧವು ಕೊನೆಗೊಂಡು ದಂಗೆಯು ಅಣಗಿದ 
ಬಳಿಕ ಅವರ ಸೊತ್ತನ್ನು ಅವರಿಗೇ ಮರಳಿಸಬೇಕು. ಆದರೆ ದಂಗೆಕೋರರ ಶಸ್ತ್ರಾಸ್ತ್ರ ಮತ್ತು ವಾಹನಗಳು ಯುದ್ಧದ ವೇಳೆ ಕೈವಶವಾದರೆ 
ಅವುಗಳನ್ನು ಅವರ ವಿರುದ್ಧವೇ ಬಳಸಬಹುದು. ಹಾಗಿದ್ದರೂ ಅವುಗಳನ್ನು ವಿಜೇತರ ಒಡೆತನದಲ್ಲಿ ಸೇರಿಸಿ ಯುದ್ಧಾನಂತರ ಸೊತ್ತೆಂಬ 
ರೀತಿಯಲ್ಲಿ ಹಂಚುವುದಿಲ್ಲ. ಅವರು ಪುನಃ ದಂಗೆಯೇಳಬಹುದೆಂಬ ಆಶಂಕೆಯಿಲ್ಲದಿದ್ದರೆ ಈ ಎಲ್ಲ ವಸ್ತುಗಳನ್ನು ಮರಳಿಸಲಾಗುವುದು. 
ಕೇವಲ ಇಮಾಮ್‌ ಅಬೂ ಯೂಸುಫ್‌ರು ಮಾತ್ರ ಅವು ಇಸ್ಲಾಮೀ ಸರ್ಕಾರದ ಯುದ್ಧಾನಂತರ ಸೊತ್ತೆಂದು ಪರಿಗಣಿಸಬಹುದೆಂದು 
ಅಭಿಪ್ರಾಯಿಸಿದ್ದಾರೆ. (ಅಲ್‌ಮಬ್‌ಸೂತಿ, ಫತ್ಚುಲ್‌ ಕದೀರ್‌, ಅಲ್‌ ಜಸ್ನಾಸ್‌) 

viii) ಇನ್ನು ಮುಂದೆ ದಂಗೆಯೇಳುವುದಿಲ್ಲವೆಂಬ ಕರಾರನ್ನು ಪಡೆದು ಅವರ ಕೈದಿಗಳನ್ನು ಬಿಡುಗಡೆಗೊಳಿಸಲಾಗುವುದು. 

(ಅಲ್‌ ಮಬ್‌ಸೂತ್‌) 

1೫) ಹತರಾದ ಗಲಭೆಕೋರರ ತಲೆಕಡಿದು ಪ್ರದರ್ಶಿಸುವುದು ಆತ್ಯಂತ ಆರೋಚಕವಾಗಿದೆ. ಯಾಕೆಂದರೆ ಇಂತಹ ಅಂಗಛೇದನವನ್ನು 
ಪ್ರವಾದಿವರ್ಯರು(ಸ) ನಿಷೇಧಿಸಿದ್ದಾರೆ. ಒಮ್ಮೆ ಅಬೂಬಕರ್‌ರ(ರ) ಸಮ್ಮುಖದಲ್ಲಿ ರೋಮ್‌ನ ಓರ್ವ ಕ್ರೈಸ್ತ ವಿದ್ವಾಂಸನ ತಲೆಕಡಿದು 
ಸಮರ್ಪಿಸಲಾಯಿತು. ಆ ಬಗ್ಗೆ ಅವರು ತೀವ್ರ ಅಸಂತೃಪ್ತಿ ವ್ಯಕ್ತಪಡಿಸಿ ಹೇಳಿದರು: ಇರಾನಿಯರನ್ನು ಮತ್ತು ರೋಮನರನ್ನು ಅನುಕರಿಸುವುದು 
ನಮ್ಮ ಕಾರ್ಯಭಾರವಲ್ಲ ಈ ರೀತಿ ಸತ್ಯನಿಷೇಧಕರು ಮತ್ತು ವೈರಿಗಳೊಡನೆ ವರ್ತಿಸುವುದೂ ಸೂಕ್ತವಲ್ಲ ಹಾಗಿದ್ದರೆ ಮುಸ್ಲಿಮರೊಡನೆ 
ಈ ರೀತಿಯ ವರ್ತನೆ ಪ್ರಥಮತಃ ನಿಷಿದ್ದವಾಗಬೇಕು. (ಅಲ್‌ ಮಬ್‌ಸೂತ್‌) 

೫) ಯುದ್ಧದ ಸಂದರ್ಭದಲ್ಲಿ ದಂಗೆಕೋರರಿಂದ ಪ್ರಾಣ ಮತ್ತು ಸೊತ್ತು ನಷ್ಟವಾದರೆ, ಯುದ್ಧದ ಬಳಿಕ ಶಾಂತಿ ಸ್ಥಾಪನೆಯಾದರೆ 
ಅವರ ಮೇಲೆ ಪ್ರತೀಕಾರ ಅಥವಾ ನಷ್ಟಪರಿಹಾರ ಅನ್ವಯವಾಗುವುದಿಲ್ಲ ಕೊಲೆಗಾರನಿಂದ ಕೊಲೆಯ ಪ್ರತೀಕಾರ ಪಡೆಯುವುದಿಲ್ಲಮತ್ತು 
ನಷ್ಟವಾದ ಸೊತ್ತಿನ ದಂಡ ವಿಧಿಸುವುದಿಲ್ಲ ಪುನಃ ಗಲಭೆ ಸ್ಫೋಟವಾಗಬಾರದೆಂಬುದೇ ಅದರ ಉದ್ದೇಶ. ಸಹಾಬಿಗಳ ಪರಸ್ಪರ ಸಂಘರ್ಷಗಳಲ್ಲಿ 
ಇದೇ ನಿಯಮಗಳನ್ನು ಪರಿಗಣಿಸಲಾಗಿತ್ತು. (ಅಲ್‌ ಮಬ್‌ಸೂತ್‌, ಅಲ್‌ ಜಸ್ಲಾಸ್‌, ಅಹ್ನಾಮುಲ್‌ ಕುರ್‌ಆನ್‌, ಇಬ್ನುಲ್‌ ಅರಬಿ) 

೫1 ದಂಗೆಕೋರರು ತಮ್ಮ ಅಧೀನ ಪ್ರದೇಶಗಳಲ್ಲಿ ತಮ್ಮ ಆಡಳಿತವನ್ನು ಸ್ಥಾಪಿಸಿ ರುಕಾತ್‌ ಹಾಗೂ ಇತರ ತೆರಿಗೆಗಳನ್ನು ವಸೂಲು 
ಮಾಡಿದ್ದರೆ ಇಸ್ಲಾಮೀ ಸರಕಾರವು ಆ ಪ್ರದೇಶಗಳನ್ನು ಮರಳಿ ವಶಪಡಿಸಿದರೆ ಜನರಿಂದ ಹೊಸತಾಗಿ ರುಕಾತ್‌ ಮತ್ತು ತೆರಿಗೆ ಇತ್ಯಾದಿ 
ವಸೂಲು ಮಾಡುವುದಿಲ್ಲ ಅವರು ಆ ಹಣವನ್ನು ಇಸ್ಲಾಮೀ ಕಾನೂನಿನಂತೆ ವ್ಯಯಿಸಿದ್ದರೆ ಅದನ್ನು ನೀಡಿದವರು ಅಲ್ಲಾಹನ ಬಳಿ 
ಹೊಣೆಯಿಂದ ಮುಕ್ತರಾಗುತ್ತಾರೆ. ಅನ್ಯಥಾ ಅವರು ಅದನ್ನು ಇಸ್ಲಾಮೇತರ ಮಾರ್ಗದಲ್ಲಿ ಖರ್ಚು ಮಾಡಿದ್ದರೆ ಅದು ಕೇವಲ ನೀಡಿದವರ 
ಮತ್ತು ಅಲ್ಲಾಹನ ನಡುವಣ ವಿಷಯವಾಗಿದೆ. ಅವರಿಚ್ಛಿಸಿದರೆ ತಮ್ಮ ರುಕಾತನ್ನು ಪುನಃ ನೀಡಬಹುದು. 

(ಫತ್ಚುಲ್‌ ಕರೀರ್‌, ಅಲ್‌ ಜಸ್ಲಾಸ್‌, ಇಬ್ನುಲ್‌ ಅರಬಿ) 

೫1) ದಂಗೆಕೋರರು ತಾವು ಸ್ವಾಧೀನಪಡಿಸಿದ ಪ್ರದೇಶಗಳಲ್ಲಿ; ನ್ಯಾಯಾಲಯಗಳನ್ನು ಸ್ಥಾಪಿಸಿ, ಅವರ ನ್ಯಾಯ ನಿಷ್ಠನ್ಯಾಯಾಧೀಶರು 
ಧರ್ಮಶಾಸ್ತ್ರದಂತೆ ತೀರ್ಪು ನೀಡಿದ್ದರೆ, ಆ ನ್ಯಾಯಾಧೀಶರನ್ನು ದಂಗೆ ನಡೆಸಿದ ಅಪರಾಧಿಗಳು ನೇಮಿಸಿದ್ದರೂ ಅವರ ತೀರ್ಪು ಕಾನೂನು 
ಬದ್ಧವಾಗಿರುವುದು. ಆದರೆ ಅವರ ತೀರ್ಪು ಧರ್ಮಶಾಸ್ಟಕ್ಕೆ ವಿರುದ್ಧವಾಗಿದ್ದರೆ ದಂಗೆ ಅಣಗಿದ ಬಳಿಕ ಸರಕಾರೀ ನ್ಯಾಯಾಲಯದಲ್ಲಿ 
ಸಮರ್ಪಿಸಿದರೆ ಅದನ್ನು ಜಾರಿಗೊಳಿಸುವುದಿಲ್ಲ ಅದಲ್ಲದೆ ದಂಗೆಕೋರರು ಸ್ಥಾಪಿಸಿದ ನ್ಯಾಯಾಲಯಗಳ ವಾರಂಟ್‌ ಮತ್ತು "ಆಜ್ಞೆಗಳನ್ನು 
ಸರಕಾರೀ ನ್ಯಾಯಾಲಯಗಳು ಸ್ವೀಕರಿಸುವುದಿಲ್ಲ. (ಅಲ್‌ ಮಬ್‌ಸೂತ್‌, ಅಲ್‌ ಜಸ್ಲಾಸ್‌) 


ಕಾಂಡ - 26 


68 ತಪ್ಲೀಮುಲ್‌ ಕುರ್‌ಆನ್‌ 


NL Cups ರ್‌ ಶ್‌ ಈ 234% ಉಯೈ| (ಸತಿ 
CT SEE ತಿಂಬ ಬೂಟು ಖಃ 


5% LS LDC ತ SS 2೨5 4 ೫% 
15 ME 06055 LSS MSE BSE ೪ 

244 73,7 > ತ್ಯ ೫ > ಹಿ £1೭1 ಸ ೨ ಕಶಿ 

SY SE iy (ಹ್ಮ. ಹಳ್ಳಿ 01515 ಸಯ 
ನಡುವೆ ಸಂಬಂಧಗಳನ್ನು ಸರಿಪಡಿಸಿರಿ* ಮತ್ತು ಅಲ್ಲಾಹನಿಗೆ ಭಯಪಡಿರಿ. ನಿಮ್ಮ ಮೇಲೆ ಕೃಪೆ ತೋರಲಾಗುವುದೆಂದು 
ನಿರೀಕ್ಷಿಸಬಹುದು. 

(11) ಸತ್ಯವಿಶ್ವಾಸಿಗಳೇ”, ಪುರುಷರು ಇತರ ಪುರುಷರನ್ನು ಪರಿಹಾಸ್ಯ ಮಾಡಬಾರದು. ಅವರು ಇವರಿಗಿಂತ 
ಉತ್ತಮರಿರಲೂಬಹುದು ಮತ್ತು ಸ್ತ್ರೀಯರು ಇತರ ಸ್ತ್ರೀಯರನ್ನೂ ಪರಿಹಾಸ್ಯ ಮಾಡಬಾರದು. ಅವರು ಇವರಿಗಿಂತ 
ಉತ್ತಮರಿರಲೂ ಬಹುದು.” ಪರಸ್ಪರರನ್ನು ನಿಂದಿಸಬೇಡಿರಿ” ಮತ್ತು ಒಬ್ಬರು ಇನ್ನೊಬ್ಬರನ್ನು ಅಡ್ಡ ಹೆಸರಿನಿಂದ 


xiii) ದಂಗೆಕೋರರ ಸಾಕ್ಷ್ಯವು ಇಸ್ಲಾಮೀ ನ್ಯಾಯಾಲಯದಲ್ಲಿ ಸ್ವೀಕೃತವಾಗುವುದಿಲ್ಲ. ಯಾಕೆಂದರೆ ನ್ಯಾಯವಂತರ ವಿರುದ್ಧ 
ಯುದ್ಧ ಮಾಡುವುದು ಕರ್ಮಭ್ರಷ್ಟತೆಯಾಗಿದೆ. ಇಮಾಮ್‌ ಮುಹಮ್ಮದ್‌ ಹೇಳಿದ್ದಾರೆ: ನ್ಯಾಯನಿಷ್ಠರ ವಿರುದ್ಧ ದಂಗೆಯೆದ್ದು ಯುದ್ಧ 
ಮಾಡದಿರುವ ತನಕ ಅವರ ಸಾಕ್ಷ್ಯವನ್ನು ಸ್ವೀಕರಿಸಬಹುದು. ಆದರೆ ನ್ಯಾಯನಿಷ್ಠರ ವಿರುದ್ಧ ಯುದ್ಧ ಮಾಡಿದರೆ ಸಾಕ್ಷ್ಯವನ್ನು ನಾನು 
ಸ್ವೀಕರಿಸುವುದಿಲ್ಲ. (ಅಲ್‌ ಜಸ್ಲಾಸ್‌) 

ಈ ಆಜ್ಞೆಗಳಿಂದ ಸತ್ಯನಿಷೇಧಕರು ಮತ್ತು ಮುಸ್ಲಿಮ್‌ ದಂಗೆಕೋರರಿಗೆ ಸಂಬಂಧಿಸಿದ ಯುದ್ಧ ಕ್ರಮಗಳಲ್ಲಿ ಎಷ್ಟೊಂದು 
ವ್ಯತ್ಯಾಸವಿದೆಯೆಂದು ವ್ಯಕ್ತವಾಗುತ್ತದೆ. 

18. ಈ ವಚನವು ಜಾಗತಿಕ ಮುಸ್ಲಿಮರ ವಿಶ್ವಭ್ರಾತೃತ್ವವನ್ನು ಸ್ಥಾಪಿಸುತ್ತದೆ. ಇದರ ಸೌಭಾಗ್ಯದಿಂದಲೇ ಬೇರೆ ಧರ್ಮ ಅಥವಾ 
ಸಿದ್ಧಾಂತಗಳಲ್ಲಿ ಮುಸ್ಲಿಮರಲ್ಲಿರುವಂಥ ಭ್ರಾತೃತ್ವಕಾಣಿಸುವುದಿಲ್ಲ. ಈ ಆಜ್ಞೆಯ ಮಹತ್ವಮತ್ತು ಬೇಡಿಕೆಯ ಕುರಿತು ಪ್ರವಾದಿವರ್ಯರು(ಸ) 
ತಮ್ಮ ಅನೇಕ ಆದೇಶಗಳಲ್ಲಿ ವಿವರಿಸಿದ್ದಾರೆ. ಅವುಗಳಿಂದ ಇದರ ಸಂಪೂರ್ಣ ಸಾರವನ್ನು ತಿಳಿಯಬಹುದು. 

ಜರೀರ್‌ ಬಿನ್‌ ಅಬ್ದುಲ್ಲಾಹೇಳಿದ್ದಾರೆ: ಪ್ರವಾದಿವರ್ಯರು (ಸ) ನನ್ನಿಂದ 3 ವಿಷಯಗಳಲ್ಲಿ ಪ್ರತಿಜ್ಞೆ ಮಾಡಿಸಿದ್ದರು. 1) ನಮಾರುನ್ನು 
ಸ್ಥಿರಗೊಳಿಸುವೆನು. 2) ರುಕಾತ್‌ ನೀಡುತ್ತಲಿರುವೆನು. 3) ಪ್ರತಿಯೊಬ್ಬಮುಸ್ಲಿಮರ ಹಿತೈಷಿಯಾಗಿರುತ್ತೇನೆ. (ಬುಖಾರಿ-ಕಿತಾಬುಲ್‌ ಈಮಾನ್‌) 

ಅಬ್ದುಲ್ಲಾ ಬಿನ್‌ ಮಸ್‌ಊದ್‌ ವರದಿ ಮಾಡಿದ್ದಾರೆ: ಪ್ರವಾದಿ (ಸ) ಹೇಳಿದರು: ಮುಸ್ಲಿಮರನ್ನು ಬೈಯುವುದು ಕರ್ಮಬ್ರಷ್ಟತೆ 
ಯಾಗಿದೆ. ಅವರೊಡನೆ ಯುದ್ಧ ಮಾಡುವುದು ಸತ್ಯನಿಷೇಧವಾಗಿದೆ. (ಬುಖಾರಿ, ಕಿತಾಬುಲ್‌ ಈಮಾನ್‌) 

ಮುಸ್ನದ್‌ ಅಹ್ಟದ್‌ನಲ್ಲಿ ಇದೇ ಆಶಯವಿರುವ ಒಂದು ವರದಿಯನ್ನು ಸಈದ್‌ ಬಿನ್‌ ಮಾಲಿಕ್‌ರು ತಮ್ಮತಂದೆಯಿಂದ ಉದ್ದರಿಸಿದ್ದಾರೆ: 
ಪ್ರತಿಯೊಬ್ಬ ಮುಸ್ಲಿಮನಿಗೂ ಇತರ ಮುಸ್ಲಿಮರ ಪ್ರಾಣ ಮತ್ತು ಸಂಪತ್ತು ಗೌರವಾರ್ಹವಾಗಿದೆ. (ಮುಸ್ಲಿಮ್‌, ಕಿತಾಬುಲ್‌ ಬಿರ್ರ್‌ ವಸ್ಸಿಲ, 
ತಿರ್ಮಿದಿ, ಅಬ್‌ವಾಬುಲ್‌ ಬಿರ್ರಿ ವಸ್ಲಿಲ) 

ಅಬೂ ಸೆಈದ್‌ ಖುದ್ರಿ ಮತ್ತು ಅಬೂ ಹುರೈರ ಹೇಳುತ್ತಾರೆ: ಪ್ರವಾದಿವರ್ಯರು ಹೇಳಿದರು: ಮುಸ್ಲಿಮರು ಪರಸ್ಪರ 
ಸಹೋದರರಾಗಿದ್ದಾರೆ. ಒಬ್ಬನು ಇನ್ನೊಬ್ಬನಿಗೆ ಅನ್ಯಾಯ ಮಾಡುವುದಿಲ್ಲ. ಅವನೊಂದಿಗೆ ಸುಳ್ಳು ಹೇಳುವುದಿಲ್ಲ. ಅವನನ್ನು ಅವಮಾ 
ನಿಸುವುದಿಲ್ಲ. ತನ್ನ ಮುಸ್ಲಿಮ್‌ ಸಹೋದರನನ್ನು ನಿಂದಿಸುವುದೇ ಓರ್ವನ ಪಾಲಿಗೆ ಅತಿದೊಡ್ಡ ಪಾಪವಾಗಿದೆ. (ಮುಸ್ನದ್‌ ಅಹ್ಮದ್‌) 

ಸಹ್ಲ್‌ ಬಿನ್‌ ಸಅದ್‌ ಸಾಇದೀ ಪ್ರವಾದಿ (ಸ) ಹೇಳಿರುವುದಾಗಿ ವರದಿ ಮಾಡಿದ್ದಾರೆ: ಓರ್ವ ಸತ್ಯವಿಶ್ಚಾಸಿಗೆ ಇತರ ಸತ್ಯವಿಶ್ವಾಸಿಗಳು 
ದೇಹದಲ್ಲಿ ಶಿರವಿದ್ದಂತೆ. ಶಿರವು ದೇಹದ ಎಲ್ಲನೋವುಗಳನ್ನು ಅನುಭವಿಸುವಂತೆ ಓರ್ವ ಸತ್ಯವಿಶ್ಚಾಸಿಗೆ ಇನ್ನೋರ್ವ ಸತ್ಯವಿಶ್ವಾಸಿಯ ನೋವು 
ಅನುಭವವಾಗುತ್ತದೆ. (ಮುಸ್ನದ್‌ ಅಹ್ಮದ್‌) 

ಇನ್ನೊಂದು ಹದೀಸ್‌ನಲ್ಲಿ ಪ್ರವಾದಿವರ್ಯರು(ಸ) ಹೀಗೆಂದಿದ್ದಾರೆ: ಪರಸ್ಪರ ಪ್ರೀತಿ, ಅನ್ಯೋನ್ಯತೆ ಮತ್ತು ಪರಸ್ಪರ ಕರುಣೆ 
ಸಹಾನುಭೂತಿಯ ವಿಷಯದಲ್ಲಿ ವಿಶ್ವಾಸಿಗಳನ್ನು ಒಂದು ದೇಹಕ್ಕೆ ಹೋಲಿಸಬಹುದು. ಅದರ ಯಾವುದಾದರೂ ಅಂಗಕ್ಕೆ ನೋವಾದರೆ 
ಇತರ ಅವಯವಗಳು ಜ್ವರಬಾಧೆಯಿಂದ ನಿದ್ದೆಗೆಟ್ಟು ಅದರೊಂದಿಗೆ ಸಹಕರಿಸುತ್ತದೆ. (ಬುಖಾರಿ, ಮುಸ್ಲಿಮ್‌) 


ಕಾಂಡ - 26 


49. ಅಲ್‌ ಹುಜುರಾತ್‌ 69 


ಇನ್ನೊಂದು ಹದೀಸ್‌ನಲ್ಲಿ ಈ ಆದೇಶವು ಹೀಗೆ ವರದಿಯಾಗಿದೆ: ವಿಶ್ವಾಸಿಗಳು ಪರಸ್ಪರ ಒಂದು ಗೋಡೆಯಲ್ಲಿರುವ ಇಟ್ಟಿಗೆಗಳಂತೆ. 


ಅವು ಒಂದು ಇನ್ನೊಂದನ್ನು ದೃಢಗೊಳಿಸುತ್ತವೆ. (ಬುಖಾರಿ, ಕೆತಾಬುಲ್‌ ಅದಬ್‌, ತಿರ್ಮಿದಿ, ಅಬ್‌ವಾಬುಲ್‌ ಬಿರ್ರ್‌ ವಸ್ಸಿಲ) 

19. ಹಿಂದಿನ ಎರಡು ವಚನಗಳಲ್ಲಿ ಮುಸ್ಲಿಮರ ಪ ಪರಸ್ಪರ ಜಗಳಗಳ ಕುರಿತು ಅವಶ್ಯಕ ಮಾರ್ಗದರ್ಶನ ನೀಡಿದ ಬಳಿಕ, 
ಮುಸ್ಲಿಮರಿಗೆ Ke ಪವಿತ್ರ ಸಂಬಂಧದಿಂದ ಅವರು ಪರಸ್ಪರ ಸಹೋದರರು, ಅವರು ದೇವನ ಭಯವಿರಿಸಿ ಪರಸ್ಪರ ಸಂಬಂಧವನ್ನು 
ಸುಭದ್ರಗೊಳಿಸಲು ಪ್ರ ತ್ಲಿಸಬೇಕೆಂದು ಜ್ಞಾಪಿಸಲಾಗಿತ್ತು. ಈಗ ಮುಂದಿನ ಎರಡು ವಚನಗಳಲ್ಲಿ ಸಮಾಜದಲ್ಲಿ ಜನರ ಪರಸ್ಪರ 
ಬಾಂಧವ್ಯ ವನ್ನು Ke ದೊಡ್ಡ ದೊಡ್ಡ ಕೆಡುಕುಗಳ ಬಾಗಿಲನ್ನು ಮುಚ್ಚುವ ಆಜ್ಞೆ ನೀಡಲಾಗುತ್ತಿದೆ. ಒಬ್ಬರು ಇನ್ನೊಬ್ಬರ ಅಭಿಮಾನವನ್ನು 
ಫಾಸಿಗೊಳಿಸುವುದು, ಮನ ಹೋುಸುವುದು. ಪರಸ್ಪರ ಕೆಟ್ಟ ಗುಮಾನಿ, ಇತರರ ಕೊರತೆಗಳನ್ನು ಕೆದಕಿ ನೋಡುವುದು ಇತ್ಯಾದಿಗಳು 
ವಾಸ್ತವದಲ್ಲಿ ಪರಸ್ಪರ ವೈರತ್ವವನ್ನು ಬೆಳೆಸಿ, ಅನಂತರ 'ಬೇರೆ ಕೆಡುಕುಗಳ ಜತೆ ಸೇರಿ ಅತಿ ದೊಡ್ಡ ಅನಾಹುತಗಳು ಸ ಸಂಭವಿಸುತ್ತವೆ. ಆ 
ಕುರಿತು ಮುಂದಿನ ವಚನಗಳಲ್ಲಿ ನೀಡಲಾಗಿರುವ ಆದೇಶ ಮತ್ತು ಹದೀಸ್‌ಗಳಲ್ಲಿ ದೊರೆಯುವ ಅವುಗಳ ವಿವರಣೆಗಳಿಂದ ಸಮಗ್ರವಾದ 
ಮಾನನಷ್ಟ ನಿಯಮ (Law of Libel) ವನ್ನು ಕ್ರೋಡೀಕರಿಸಬಹುದು. ಪಾಶ್ಚಾತ್ಯ ಮಾನನಷ್ಟ ಕಾನೂನುಗಳು ಅಪೂರ್ಣವಾಗಿವೆ. 
ಯಾಕೆಂದರೆ, ಓರ್ವ ವ್ಯಕ್ತಿಯು ಮಾನ ರಕ್ಷಣೆಗಾಗಿ ಅದರ ಪ್ರಕಾರ ವಾದಿಸಿದರೆ ಅವನ ಮಾನವನ್ನು ಇನ್ನಷ್ಟು ಕಳೆದುಕೊಳ್ಳಬೇಕಾಗುತ್ತದೆ. 
ಅದಕ್ಕೆ ವ್ಯತಿರಿಕ್ತವಾಗಿ ಇಸ್ಲಾಮೀ ಕಾನೂನು ಪ್ರತಿಯೊಬ್ಬ ವ್ಯಕ್ತಿಗೂ ಇನ್ನೊಬ್ಬರಿಂದ ಹ ಹಸ್ತಕ್ಷೇಪಿಸಲಾಗದ ಮೌಲಿಕ ಘನತೆಯನ್ನು 
ಅಂಗೀಕರಿಸುತ್ತದೆ. ಅದನ್ನು ಅಕ್ರಮಿಸುವ ಹಕ್ಕು ಯಾರಿಗೂ ಇಲ್ಲ. ಆತನ ಆಕ್ರಮಣವು ವಾಸ್ತ ಸ್ವವಿಕತೆಯ ಆಧಾರದಲ್ಲಿದೆಯೋ ಇಲ್ಲವೋ, 
ಆಕ್ರಮಿಸಲಾದ ವ್ಯಕ್ತಿಗೆ ಏನಾದರೂ ಸ್ಥಾನಮಾನವಿದಯೋ ಇಲ್ಲವೋ ಎಂಬಿತ್ಯಾ ದಿಗಳನ್ನು ಪರಿಗಣಿಸದೆಯೇ ಒಬ್ಬರು ಇನ್ನೊಬ್ಬರನ್ನು 
ನಿಂದಿಸಿದರೆಂಬ ಮಸ್ಟವಿಕತೆಯೇ ಆತನನ್ನು ಅಪರಾಧಿಯೆಂದು ತೀರ್ಮಾನಿಸಲು ಸಾಕಾಗುತ್ತದೆ. ಆದರಿಂದ ಮುಕ್ತವಾಗಬೇಕಾದರೆ ಆ 
ನಿಂದೆಗೆ ಧರ್ಮಶಾಸ್ತ್ರದ PR ಸಾಬೀತಾಗಬೇಕು. 

20. ಗೇಲಿಯೆಂದರೆ ಕೇವಲ ಮಾತಿನ ಗೇಲಿಯಲ್ಲ. ಅನ್ಯರ ಅನುಕರಣೆ ಮಾಡುವುದು, ವ್ಯ ೦ಗ್ಯವಾಗಿ ಇತರರ ಕಡೆಗೆ ಬೆರಳು 
ತೋರಿಸುವುದು, ಅನ್ಯರ ಮಾತು ರೂಪ ಅಥವಾ ಉಡುಪುಗಳನ್ನು ನೋಡಿ ನಗುವುದು, ಅಥವಾ ಅವರ LENS ಕುಂದುಕೊರತೆಗಳನ್ನು 
ನೋಡಿ ನಗುವಂತೆ ಜನರ ಗಮನ ಸೆಳೆಯುವುದು, ತಮಾಷೆ ಮಾಡುವುದು ಇತ್ಯಾದಿಗಳು ಗೇಲಿಯಲ್ಲಿ ಸೇರುತ್ತವೆ. ವಾಸ್ತವದಲ್ಲಿ ಒಬ್ಬನು 
ಇನ್ನೊಬ್ಬನನ್ನು ಯಾವ ರೀತಿಯಲ್ಲಿಯೂ ನಿಂದಿಸಬಾರದೆಂಬುದೇ ಈ ಆದೇಶದ ಮೂಲ ಉದ್ದೇಶ. ಯಾಕೆಂದರೆ ಆ ರೀತಿ ಇತರರನ್ನು ಗೇಲಿ 
ಮಾಡುವುದರಲ್ಲಿ ಸ್ವಂತ ಅಹಂಭಾವ ಮತ್ತು ಅನ್ಯರ ಬಗ್ಗೆ ತುಚ್ಛ ಭಾವನೆ ಸೇರಿರುತ್ತದೆ. Kee ಘೋರ ನೈತಿಕ ದೋಷವಾಗಿದೆ. ಎಲ್ಲಕ್ಕಿಂತ 
ಮಿಗಿಲಾಗಿ ಆದರಿಂದ ಇತರರ ಮನಸಿಗೆ ನೋವಾಗುತ್ತದೆ. ಹೀಗೆ ಸಮಾಜದಲ್ಲಿ ಕಲಹ ಹುಟ್ಟುತ್ತದೆ. ಆದ್ದರಿಂದಲೇ ಈ ಕ್ರಿ ಕ್ರಿಯೆಯನ್ನು 
ನಿಷಿದ್ಯಗೊಳಿಸಲಾಗಿದೆ. 

ಪುರುಷರು ಮತ್ತು ಸ್ತ್ರೀಯರನ್ನು ಪ್ರತ್ಯೇಕವಾಗಿ ಹೇಳಿರುವುದರಿಂದ, ಪುರುಷರು ಸ್ತ್ರೀಯರನ್ನು ಅಥವಾ ಸ್ವೀಯರು ಪುರುಷರನ್ನು 
ಗೇಲಿ ಮಾಡುವುದು ಸಮೃತಾರ್ಹವಂದಾಗುವುದಿಲ್ಲ. ಅವುಗಳನ್ನು ಪ್ರತ್ಯೆ ಕವಾಗಿ ಹೇಳಿರುವುದಕ್ಕೆ ಇಸ್ಲಾಮ್‌ ಎಂದೂ ಸ ಸಮ್ಮಿಶ್ರ ಕೂಟಗಳನ್ನು 
ಅನುಮತಿಸದಿರುವುದೇ ಕಾರಣವಾಗಿದೆ. ಆದ್ದರಿಂದ ಒಂದು ಕೂಟದಲ್ಲಿ ಸ್ತ್ರೀಯು ಪುರುಷನನ್ನು ಅಥವಾ ಪುರುಷನು ಸ್ತ್ರೀಯನ್ನು ಗೇಲಿ 
ಮಾಡುವುದನ್ನು ಮುಸ್ಲಿಮ್‌ ಸಮಾಜದಲ್ಲಿ ಊಹಿಸಲೂ ಸಾಧ್ಯವಿಲ್ಲ. 

21. ಮೂಲದಲ್ಲಿ $ಟೆ (ಲಮ್‌ರಥ್‌) ಎಂಬ ಪದವನ್ನು ಪ್ರಯೋಗಿಸಲಾಗಿದೆ. ಅದರಲ್ಲಿ ಗೇಲಿ ಮತ್ತು ನಿಂದೆಯಂತೆಯೇ ಇತರ 
ಅನೇಕ ಅರ್ಥಗಳು ಒಳಗೊಂಡಿವೆ. ಉದಾ: ಚುಚ್ಚು ಮಾತು, ಮೂದಲಿಕೆ, ಅಣಕ, ದೂಷಣೆ, ದೋಷಾರೋಪ, ಟೀಕಿಸುವುದು, 
ಲೋಪದೋಷಗಳನ್ನು ಎತ್ತಿಹೇಳುವುದು, ಬಹಿರಂಗ, ಗುಪ್ತ ಅಥವಾ ಸೂಚ್ಯ: ವಾಗಿ ಯಾರನ್ನಾ। ದರೂ ನಿಂದಿಸುವುದು ಇತ್ಯಾದಿ ವರ್ತನೆಗಳು 
ಪರಸ್ಪರ ಸಂಬಂಧವನ್ನು ಕೆಡಿಸಿ ಸಮಾಜದಲ್ಲಿ ಕಲಹಗಳಿಗೆ ಕಾರಣವ 6ರ ನಿಷಿದ್ಧಗೊಳಿಸಲಾಗಿದೆ. "ಒಬ್ಬರು ಇನ್ನೊಬ್ಬರನ್ನು ನಿಂದಿ 
ಸಬೇಡಿರಿ' ಎನ್ನುವ ಬದಲಾಗಿ, "ನೀವು ನಿಮ್ಮನ್ನು ನಿಂದಿಸಬೇಡಿರಿ' ಎಂಬ ದೇವವಾಣಿಯ ವಿಶಿಷ್ಟ ಶೈಲಿಯನ್ನು en. ಅದರಿಂದ 
ಇತರರನ್ನು ನಿಂದಿಸುವಾತನು ಸ್ವತಃ ತನ್ನನ್ನೇ ನಿಂದಿಸಿಕೊಳ್ಳುತ್ತಾನೆಂಬ ವಿಷಯ ವ್ಯಕ್ತವಾಗುತ್ತದೆ. ಓರ್ವರ ಮನದಲ್ಲಿ ದುರ್ಭಾವನೆಗಳ 
ವರಸು ಚೆನ್ನಾ! ಗಿಕುದಿದು ಸ್ಫೋಟಿಸುವ ಸ್ಥಿತಿಗೆ ಬಾರದೆ ಇತರರನ್ನು ನಿಂದಿಸಲು ಅವನು ಬಾಯಿ ತೆರೆಯಲಾರನು. ದುರ್ಭಾವನೆಗಳನ್ನು 
ಈ ರೀತಿ ಪೋಷಿಸುವಾತನು ಮೊದರೇ ತನ್ನ ಮನಸ್ಸನ್ನು ಕೆಡುಕಿನ ತಾಣವಾಗಿ ಮಾಡುತ್ತಾನೆ. ಅನಂತರ ಅವನು ಇತರರನ್ನು ನನಗ 
ಅದು ಸ್ವತಃ ನೋಯಿಸಲಿಕ್ಕಾಗಿ ಇತರರನ್ನು ಆಮಂತ್ರಿಸಿದಂತಾಗುತ್ತದೆ. ಓರ್ವನು ಸಭ್ಯತೆಯಿಂದಾಗಿ ನಿಂದನೆಯನ್ನು ನಿರ್ಲಕ್ಷಿಸಿದರೆ ಅದು 
ಬೇರೆ ವಿಷಯ. ಆದರೂ ಮು: ಇನ್ನೊಬ್ಬನಿಗೆ ಅವನ ನಾಲಗೆಯ ಅಸ್ಪಕ್ಕೆ ಗುರಿ ಗೊಳಿಸುವ ಮೂಲಕ ನಿಂದನೆಯ ಬಾಗಿಲನ್ನು ಸ್ವತಃ 
ತೆರೆದುಕೊಟ್ಟಂತಾಗುತ್ತದೆ. 


ಕಾಂಡ - 26 


70 ತಪ್ಪೀಮುಲ್‌ ಕುರ್‌ಆನ್‌ 


ಈ (ಓಜ ಬಬ SANS ಊರಂಊಯಿ 13 ಚ ಛೆ 
ಫಟ (ಸರಿಸ ರಿ ES 1 ಜಿ ಫು ಟಿ ಕ್ಯ ಯಯ) 
NON ಕ್‌ Mia Bai 


f; 


ಕರೆಯಬೇಡಿರಿ.* ಸತ್ಯವಿಶ್ವಾಸ ಸ್ವೀಕರಿಸಿದ ಬಳಿಕ ಕರ್ಮಭ್ರಷ್ಟತೆಯಲ್ಲಿ ಹೆಸರು ಗಳಿಸುವುದು ಬಹಳ ಕೆಟ್ಟದು.” ಈ 
ನಿಲುಮೆಯನ್ನು ತೊರೆಯದವರು ಅಕ್ರಮಿಗಳಾಗಿರುವರು. 

(12) ಸತ್ಯವಿಶ್ಚಾಸಿಗಳೇ, ಹೆಚ್ಚಿನ ಗುಮಾನಿಗಳಿಂದ ದೂರವಿರಿ. ನಿಶ್ಚಯವಾಗಿಯೂ ಕೆಲವು ಗುಮಾನಿಗಳು ಪಾಪ 
ವಾಗಿವೆ" ದೋಷಾನ್ವೇಷಣೆ ಮಾಡದಿರಿ. ನಿಮ್ಮಲ್ಲಿ ಯಾರೂ ಯಾರ ಬಗ್ಗೆಯೂ ಪರದೂಷಣೆ ಮಾಡಬಾರದು. 
ನಿಮ್ಮಲ್ಲಿ ಯಾರಾದರೂ ತನ್ನ ಮೃತ ಸಹೋದರನ ಮಾಂಸ ತಿನ್ನುವುದನ್ನು ಇಷ್ಟಪಡುವನೇ?? ನೀವು ಸ್ವತಃ ಇದನ್ನು 

ಸಹ್ಯಪಡುತ್ತೀರಿ. ಅಲ್ಲಾಹನನ್ನು ಭಯಪಡಿರಿ, ಅಲ್ಲಾಹ್‌ ಪಶ್ಚಾತ್ತಾಪ ಸ್ಲೀಕರಿಸುವವನೂ ಕರುಣಾಳುವೂ ಆಗಿರುತ್ತಾನೆ. 


22. ಈ ಆಜ್ಞೆಯ ತಾತ್ಸರ್ಯವೇನೆಂದರೆ, ಓರ್ವನಿಗೆ ಅರೋಚಕವಾದ, ನಿಂದನೆಯ ಮತ್ತು ಹೀನೈಕೆಯ ಹೆಸರುಗಳಿಂದ ಕರೆಯ 
ಬಾರದು. ಉದಾ: ಯಾರನ್ನಾದರೂ ಕರ್ಮಭ್ರಷ್ಟ ಅಥವಾ ಕಪಟ ವಿಶ್ವಾಸಿಯೆಂದು ಕರೆಯುವುದು. ಕುಂಟ, ಕುರುಡ, ಕಿವುಡನೆಂದು ಕರೆಯು 
ವುದು, ಓರ್ವರನ್ನು ಅವನ ಅಥವಾ ಅವನ ತಂದೆ ತಾಯಿ, ಕುಟುಂಬದ ಯಾವುದಾದರೂ ದೋಷವನ್ನು ಸೂಚಿಸಿ ಕರೆಯುವುದು, ಓರ್ವನು 
ಮುಸ್ಲಿಮನಾದ ಬಳಿಕ ಅವನ ಪೂರ್ವಧರ್ಮದ ಹೆಸರಲ್ಲಿ ಕ್ರೈಸ್ತ ಅಥವಾ ಯಹೂದಿಯೆಂದು ಕರೆಯವುದು. ವ್ಯಕ್ತಿ, ಕುಟುಂಬ ಅಥವಾ 
ಸ್ಥಳಕ್ಕೆ ನಿಂದೆ ಅಥವಾ ಅವಹೇಳನಕಾರಿ ಹೆಸರನ್ನಿಡುವುದು. ಬಾಹ್ಯ ನೋಟಕ್ಕೆ ಕೆಟ್ಟದೆಂದು ತೋಚಿದರೂ ಅವಮಾನಿಸುವ ಉದ್ದೇಶವಿಲ್ಲದ 
ಹಾಗೂ ಸಂಬಂಧಿತ ಜನರನ್ನು ಗುರುತಿಸಲು ಸುಲಭವಾಗುವ ಅಡ್ಡ ಹೆಸರುಗಳು ಈ ಆದೇಶದಿಂದ ಹೊರತಾಗಿವೆ. ಆದ್ದರಿಂದಲೇ ಹದೀಸ್‌ 
ಪಂಡಿತರು ವರದಿಗಾರರ ಹೆಸರುಗಳಲ್ಲಿ “ಸುಲೈಮಾನುಲ್‌ ಅಲ್‌ಮಶ್‌'(ದೃಷ್ಟಿಮಾಂದ್ಯ ಸುಲೈಮಾನ್‌) ವಾಸಿಲುಲ್‌ ಅಖ್‌ದಬ್‌ (ಗೂನ 
ವಾಸಿಲ್‌) ಮುಂತಾದ ಹೆಸರುಗಳನ್ನು ಅನುಮತಿಸಿದ್ದಾರೆ. ಒಂದೇ ಹೆಸರಿನ ಇಬ್ಬರು ವ್ಯಕ್ತಿಗಳಿರುವಾಗ, ಅವರಲ್ಲೋರ್ವನನ್ನು ಗುರುತಿಸಲಿಕ್ಕಾಗಿ 
ಅಡ್ಡಹೆಸರನ್ನು, ಅದು ಸ್ವತಃ ಕೆಟ್ಟದ್ದಾಗಿದ್ದರೂ ಬಳಸಬಹುದು. ಉದಾ: ಅಬ್ದುಲ್ಲಎಂಬ ಹಲವರಿದ್ದಾರೆ. ಅವರಲ್ಲೊಬ್ಬಾತ ಕುರುಡ. ಹಾಗಿದ್ದರೆ 
ಅವನನ್ನು ಗುರುತಿಸಲಿಕ್ಕಾಗಿ ಕುರುಡ ಅಬ್ದುಲ್ಲಾ ಎಂದು ಕರೆಯಬಹುದು. ಹಾಗೆಯೇ ಬಾಹ್ಯ ನೋಟಕ್ಕೆ ನಿಂದೆಯಾಗಿದ್ದರೂ ವಾಸ್ತವದಲ್ಲಿ 
ಮುದ್ದಿನ ಹೆಸರುಗಳನ್ನಿಡುವುದು, ಅವು ಕರೆಯಲ್ಲಡುವವರಿಗೆ ಅರೋಚಕವಲ್ಲದಿದ್ದರೂ ಈ ಆದೇಶದಲ್ಲಿ ಸೇರುವುದಿಲ್ಲ ಉದಾ: ಅಬೂ 
ಹುರೈರ, ಅಬೂ ತುರಾಬ್‌ ಇತ್ಯಾದಿ. 

23. ಅರ್ಥಾತ್‌, ಓರ್ವನು ವಿಶ್ವಾಸಿಯಾಗಿರುತ್ತಾ ಬೈಗುಳ ಮತ್ತು ಅಶ್ಲೀಲ ಮಾತುಗಳಿಗೆ ಕುಖ್ಯಾತನಾಗುವುದು ತೀರಾ ನಾಚಿಕೆಗೇಡು. 
ಓರ್ವ ಸತ್ಯನಿಷೇಧಕನು ಇತರರನ್ನು ಗೇಲಿ ಮಾಡುವ, ನಿಂದಿಸುವ ಮತ್ತು ಅಡ್ಡ ಹೆಸರು ಕರೆಯುವ ಕಾರ್ಯದಲ್ಲಿ ಪ್ರಸಿದ್ಧನಾಗಿದ್ದರೆ, 
ಮಾನವೀಯ ದೃಷ್ಟಿಯಲ್ಲಿಅದು ಪ್ರ. ಸಿದ್ಧವಲ್ಲವಾದರೂ ಸತ್ಯನಿಷೇಧಕ್ಕೆ ಭೂಷಣವಾಗಿದೆ. ಆದರೆ ಓರ್ವ ವ್ಯಕ್ತಿಯು ಅಲ್ಲಾಹನ ಪ್ರವಾದಿಯ 
ಮತ್ತು ಪರಲೋಕದ ಮೇಲೆ ವಿಶ್ವಾಸ ಸವಿರಿಸಿದ ಬಳಿಕ ಇಂಥ ದುರ್ಗುಣಗಳಲ್ಲಿ ಖ್ಯಾತನಾದರೆ ಅದಕ್ಕಿಂತ ದೊಡ್ಡ ಅವಮಾನ ಬೇರೊಂದಿಲ್ಲ, 

24. ಊಹೆ ಮಾಡುವುದರಿಂದ ತಡೆಯಲಾಗಿಲ್ಲ ಬದಲಾಗಿ ಹೆಚ್ಚಿನ ಊಹೆಗಳಿಂದ ಮತ್ತು ಪ್ರತಿಯೊಂದು ಊಹೆಯಂತೆ ವರ್ತಿಸು 
ವುದರಿಂದ ತಡೆಯಲಾಗಿದೆ. ಹೆಚ್ಚಿನ ಗುಮಾನಿಗಳು ಪಾಪವಾಗಿರುವುದೇ ಅದಕ್ಕೆ ಕಾರಣ. ಆ ಆದೇಶವನ್ನು ತಿಳಿದುಕೊಳ್ಳಬೇಕಾದರೆ ಊಹೆ 
ಗಳಲ್ಲಿ ಎಷ್ಟು ವಿಧಗಳಿವೆ ಹಾಗೂ ಅವುಗಳಲ್ಲಿ ಪ್ರತಿಯೊಂದರ ನೈತಿಕ ಮಾನದಂಡವೇನೆಂದು ವಿಶ್ಲೇಷಿಸಿ ನೋಡಬೇಕು. 

1) ನೈತಿಕ ದೃಷ್ಟಿಯಲ್ಲಿ ಅತ್ಯಂತ ಅಪೇಕ್ಷಣೀಯ, ಧರ್ಮದ ದೃಷ್ಟಿಯಲ್ಲಿಅಗತ್ಯ ಮತ್ತು ಶ್ಲಾಘನೀಯವಾದ ಊಹೆ. ಉದಾ: ಅಲ್ಲಾಹ್‌, 
ಅವನ ಪ್ರವಾದಿ ಮತ್ತು ವಿಶ್ವಾಸಿಗಳ ಕುರಿತು ಸದ್ಭಾವನೆ. ಹಾಗೆಯೇ ನಾವು ಒಡನಾಡುತ್ತಿರುವ, ಅಪಗ್ರ ಹಿಕೆಗೆ ಆಸ್ಪದವಿಲ್ಲದವರ ಬಗ್ಗೆ ಸದ್ಭಾವನೆ. 

2) ವ್ಯಾವಹಾರಿಕ ಜೀವನದಲ್ಲಿ ಅನಿವಾರ್ಯವಾಗಿರುವ ಊಹೆ. ನ್ಯಾಯಾಲಯದಲ್ಲಿ ಸಲ್ಲಿಸಿದ ಸಾಕ್ಷ ಗಳನ್ನು ಪರಿಶೀಲಿಸಿ ಪ್ರಬಲ 
ಊಹೆಯ ಆಧಾರದಲ್ಲಿ ನ್ಯಾಯಾಧೀಶನು ತೀರ್ಪು ನೀಡುವುದು ಅನಿವಾರ್ಯವಾಗಿರುತ್ತದೆ. ಯಾಕೆಂದರೆ, ವಿವಾದದ ವಾಸ್ತವಿಕತೆಯನ್ನು 


ಕಾಂಡ - 26 


49. ಅಲ್‌ ಹುಜುರಾಶ್‌ 71 


ನೇರವಾಗಿ ತಿಳಿಯಲು ಸಾಧ್ಯವಿಲ್ಲ.9 ಸಾಕ್ಷಿಗಳ ಆಧಾರದಲ್ಲಿ ರಚಿಸುವ ಯಾವುದೇ ಅಭಿಪ್ರಾಯಕ್ಕೆ ಹಲವೊಮ್ಮೆ ಸ್ಪಷ್ಟ ತಿಳುವಳಿಕೆ ಆಧಾರ 
ವಾಗಿರುವುದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಪ್ರಬಲ ಊಹೆಯಂತೆ ತೀರ್ಮಾನಿಸದೆ ಗತ್ಯಂತರವಿರುವುದಿಲ್ಲ. 

3) ತಪ್ಪಾಗಿದ್ದರೂ ಸಮ್ಮತಾರ್ಹ ಮತ್ತು ಪಾಪಗಳ ಗಣದಲ್ಲಿ ಸೇರಿಲ್ಲದ ಊಹೆಗಳು. ಉದಾ: ಓರ್ವ ವ್ಯಕ್ತಿ ಅಥವಾ ವಿಭಾಗದ 
ಗುಣನಡತೆ ಮತ್ತು ವ್ಯವಹಾರ ರೀತಿನೀತಿಗಳಲ್ಲಿ ಕಂಡು ಬರುವ ಸ್ಪಷ್ಟ ಲಕ್ಷಣಗಳು ಆತನನ್ನು ಸದ್ಭಾವನೆಗೆ ಅರ್ಹನಲ್ಲ ಮತ್ತು ಕೆಟ್ಟವನೆಂದು 
ಭಾವಿಸುವ ನ್ಯಾಯೋಚಿತ ಕಾರಣಗಳಿರುವಾಗ. ಇಂಥ ಪರಿಸ್ಥಿತಿಗಳಲ್ಲಿ ಮಾನವನು ಶುದ್ಧ ಹಸ್ತನಾಗಿ ಅವನ ಬಗ್ಗೆ ಸದ್ಭಾವನೆಯಿರಿಸಬೇಕೆಂದು 
ಧರ್ಮಶಾಸ್ತ್ರ ಹೇಳುವುದಿಲ್ಲ, ಆದರೆ ಈ ಸಮೃತಾರ್ಹ ದುರ್ಭಾವನೆಯ ಅಂತಿಮ ಗಡಿಯನ್ನು, ಆತನಿಂದ ಸಂಭವಿಸಬಹುದಾದ ಕೆಡುಕಿ 
ನಿಂದ ಪಾರಾಗುವುದಕ್ಕೆ ಅಗತ್ಯವಿರುವಷ್ಟು ಎಚ್ಚರವಹಿಸುವುದಕ್ಕೆ ಸೀಮಿತವಾಗಿರಬೇಕು. ಅದನ್ನು ಮೀರಿ ಕೇವಲ ಊಹೆಯ ಬುನಾದಿಯಲ್ಲಿ 
ಆತನ ವಿರುದ್ಧ ಕ್ರಮ ಕೈಗೊಳ್ಳುವುದು ಸರಿಯಾಗಲಾರದು. 

4) ವಾಸ್ತವದಲ್ಲಿ ಪಾಪಮಯ ಊಹೆ. ಒಬ್ಬರು ಇನ್ನೊಬ್ಬರ ಕುರಿತು ವಿನಾ ಕಾರಣ ತಪ್ಪುತಿಳುವಳಿಕೆಯಿರಿಸುವುದು ಅಥವಾ ಇತರರ 
ಬಗ್ಗೆ ಯಾವಾಗಲೂ ಕೆಟ್ಟ: ಗುಮಾನಿಯಿಂದಲೇ ಅಭಿಪ್ರಾಯ ರೂಪಿಸುವುದು. ಅಥವಾ ಬಾಹ್ಯವಾಗಿ ಸಭ್ಯ ಮತ್ತು ಸಜ್ಜನರೆಂದು ಭಾಸವಾಗುವ 
ಜನರೊಂದಿಗೆ ಅಪಗ್ರಹಿಕೆಯಿಂದ ವ್ಯವಹರಿಸುವುದು. ಹಾಗೆಯೇ ಉತ್ತಮ ಅಥವಾ ಕೆಟ್ಟದೆಂದು ಓರ್ವರ ಮಾತು ಪರಿಗಣಿಸಬಹುದಾದ 
ಸಮಾನ ಸಾಧ್ಯತೆಯಿರುವ ಓರ್ವರ ಮಾತುಮತ್ತು ಕೃತಿಯನ್ನು ತಪ್ಪು ಭಾವನೆಯಿಂದ ಕೆಟ್ಟದೆಂದೇ ಪರಿಗಣಿಸುವುದೂ ಪಾಪವಾಗಿದೆ. ಉದಾ: 
ಓರ್ವ ಸಜ್ಜನನು ಯಾವುದಾದರೂ ಸಭೆಯಿಂದ ಹೊರಡುವಾಗ ತನ್ನದರ ಬದಲಿಗೆ ಬೇರೆಯವರ ಜಪ್ಪಲಿ ಧರಿಸಿ ಬಿಟ್ಟರೆ, ಅವರು 
ಕದಿಯಲಿಕ್ಕಾಗಿಯೇ ಮನಃಪೂರ್ವಕ ಆ ರೀತಿ ವರ್ಶಿಸಿರುವನೆಂದು ಭಾವಿಸುವುದು. ಹೀಗೆ ಸದಭಿಪ್ರಾಯದ ಬದಲಿಗೆ ದುರಭಿಪ್ರಾಯ 
ಸ್ವೀಕರಿಸುವುದಕ್ಕೆ ತಪ್ಪು ಊಹೆ ಬೇರೇನೂ ಕಾರಣವಿರುವುದಿಲ್ಲ. 

ಈ ವಿಶ್ಲೇಷಣೆಯಿಂದ ಊಹೆಯು ಸ್ವಯಂ ನಿಷಿದ್ಧವಲ್ಲವೆಂದು ವ್ಯಕ್ತವಾಗುತ್ತದೆ. ಮಾತ್ರವಲ್ಲ ಕೆಲವು ಸಂದರ್ಭಗಳಲ್ಲಿ ಅದು 
ಅಪೇಕ್ಷಃ ಣೀಯ, ಕೆಲವೊಮ್ಮೆ ಅನಿವಾರ್ಯ. ಕೆಲವು ಸಂದರ್ಭಗಳಲ್ಲಿ ಒಂದು ಮಿತಿಯ ತನಕ ಸಮೃತಾರ್ಹ, ಅದನ್ನು ಮೀರಿದರೆ ಸಮ್ಮತವಲ್ಲ 
ವಾಗುತ್ತದೆ. ಆದರೆ ಅದು ಕೆಲವೊಮ್ಮೆ ಸಂಪೂರ್ಣ ನಿಷಿದ್ಧವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಊಹೆ ಅಥವಾ ತಪ್ಪು ತಿಳುವಳಿಕೆಯಿಂದ ಬೇಶರತ್‌ 
ದೂರವಿರಲು ಆದೇಶಿಸಿಲ್ಲ, ಬದಲಾಗಿ ಹೆಚ್ಚಿನ ಗುಮಾನಿಗಳಿಂದ ದೂರವಿರಿ ಎಂದು ಆದೇಶಿಸಲಾಗಿದೆ. ಈ ಆಜ್ಞೆಯ ಉದ್ದೇಶವನ್ನು ಸ್ಪಷ್ಟಪಡಿಸ 
ಲಿಕ್ಕಾಗಿ ಕೆಲವು ಊಹೆಗಳು ಪಾಪವೆಂದೂ ಹೇಳಲಾಗಿದೆ. ಈ ಉದ್ಭೋಧೆಯಿಂದಲೇ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಅರ್ಥಾತ್‌, ಓರ್ವ 
ವ್ಯಕ್ತಿಯು ಎಂದಾದರೂ ಒಂದು ಊಹೆಯ ಆಧಾರದಲ್ಲಿ ಅಭಿಪ್ರಾಯವನ್ನು ರೂಪಿಸುವಾಗ ಅಥವಾ ಯಾವುದಾದರೂ ಕ್ರಮ ಕೈಗೊಳ್ಳಲು 
ತೀರ್ಮಾನಿಸಿದಾಗ, ನನ್ನ ಊಹೆಯು ಸರಿಯಾಗಿದೆಯೇ? ವಸ್ತುತಃ ಈ ಊಹೆಯ ಅಗತ್ಯವಿದೆಯೇ? ನನ್ನ ಊಹೆಗೆ ಸೂಕ್ತ ಕಾರಣಗಳಿವೆಯೇ? 
ಊಹೆಯ ಆಧಾರದಲ್ಲಿನಾನು ಕೈಗೊಳ್ಳುತ್ತಿರುವ ಕ್ರಮ ಧರ್ಮಬದ್ಧವೇ? ದೇವಭಯವಿರುವ ಪ್ರತಿಯೊಬ್ಬರೂ ಖಂಡಿತ ಈ ಎಚ್ಚರಿಕೆಯನ್ನು 
ಪಾಲಿಸುತ್ತಾರೆ. ದೇವಭಯ ಮತ್ತು ಪರಲೋಕ ವಿಚಾರಣೆಯ ಚಿಂತೆಯಿಲ್ಲದವರು ಮಾತ್ರ ಊಹೆಯನ್ನು ಲಂಗುಲಗಾಮಿಲ್ಲದೆ ಬಿಡುತ್ತಾರೆ. 

25. ಅರ್ಥಾತ್‌, ಜನರ ರಹಸ್ಯಗಳನ್ನು ಕೆದಕಬಾರದು. ಒಬ್ಬರು ಇನ್ನೊಬ್ಬರ ದೋಷವನ್ನು ಹುಡುಕಬಾರದು. ಇತರರ ಸ್ಥಿತಿ ಮತ್ತು 
ವ್ಯವಹಾರಗಳನ್ನು ಶೋಧಿಸುತ್ತಾ ತಿರುಗಬಾರದು. ಈ ವರ್ತನೆಯನ್ನು ಕೆಟ್ಟ ಊಹೆಯಿಂದ ಅಥವಾ ದುರುದ್ದೇಶದಿಂದ ಏನಾದರೂ ನಷ್ಟ 
ಗೊಳಿಸಲಿಕ್ಕಾಗಿ ಅಥವಾ ತನ್ನ ಕುತೂಹಲವನ್ನು ತಣಿಸಲಿಕ್ಕಾಗಿ (ಒಗಂsity) ಮಾಡಿದರೂ ಈ ಎಲ್ಲ ಸ್ಥಿತಿಯಲ್ಲಿಯೂ ಧಾರ್ಮಿಕವಾಗಿ 
ನಿಷಿದ್ಧವಾಗಿದೆ. ಇತರರ ಕುಂದುಕೊರತೆ ದೌರ್ಬಲ್ಯಗಳನ್ನು ಕೆದಕಿ ನೋಡುವುದು, ಇತರರ ಮರೆಯಲ್ಲಿರುವ ವಿಷಯಗಳನ್ನು ಇಣುಕಿ 
ನೋಡುವುದು, ಯಾರಲ್ಲಿಯಾವೆಲ್ಲ ಕೊರತೆಗಳಿವೆಯೆಂದು ತಿಳಿಯಲು ಪ್ರಯತ್ನಿಸುವುದು ಇತ್ಯಾದಿ ಓರ್ವ ಸತ್ಯವಿಶ್ವಾಸಿಯ ಸ್ವಭಾವವಲ್ಲ. 
ಇತರರ ಖಾಸಗಿ ಪತ್ರಗಳನ್ನು ಓದುವುದು, ಇತರರ ಗುಟ್ಟಿನ ಮಾತಿಗೆ ಕಿವಿಗೊಡುವುದು, ನೆರೆಮನೆಯೊಳಗೆ ಇಣುಕುವುದು, ವಿವಿಧ 
ರೀತಿಯಿಂದ ಇತರರ ಕೌಟುಂಬಿಕ ಜೀವನ ಮತ್ತು ವ್ಯವಹಾರಗಳ ಬಗ್ಗೆ ಶೋಧ ನಡೆಸುವುದು. ಇವು ಅತಿಕೆಟ್ಟ ದುರ್ಗುಣಗಳಾಗಿದ್ದು ನಾನಾ 
ರೀತಿಯ ಅನಾಹುತಗಳಿಗೆ ಕಾರಣವಾಗುತ್ತದೆ. "- : 

ಆದ್ದರಿಂದಲೇ ಒಮ್ಮೆ ಪ್ರವಾದಿಯವರು ತಮ್ಮ ಭಾಷಣದಲ್ಲಿ ದೋಷಾನ್ವೇಷಣೆಯ ಕುರಿತು ಹೀಗೆ ಹೇಳಿದ್ದಾರೆ: 


0 a (ಸಂಭ. ಭಜ J ly SLL ಗ್‌] 
RK SANS, >, ಷೆ ಹಟ ಫಹ 4 ಪ ವ 
(೨೫೨) ಜು ತಿ ಆಟ ಟ್ರ ಬ ಬಜ ಬತ ನ ಬೆರ್‌ 
ಕೇವಲ ನಾಲಗೆಯಿಂದ ವಿಶ್ವಾಸವಿರಿಸಿ ಹೃದಯದಲ್ಲಿ ವಿಶ್ವಾಸ ಪ್ರವೇಶಿಸದ ಜನರೇ! ನೀವು ಮುಸ್ಲಿಮರ ಗುಪ್ತ ಕಾರ್ಯಗಳನ್ನು 
ಶೋಧಿಸುತ್ತಾ ನಡೆಯಬೇಡಿರಿ. ಯಾಕೆಂದರೆ ಮುಸ್ಲಿಮರ ದೌರ್ಬಲ್ಯಗಳನ್ನು ಶೋಧಿಸುವವರ ದೌರ್ಬಲ್ಯಗಳನ್ನು ಅಲ್ಲಾಹನು ಶೋಧಿಸು 


ಕಾಂಡ - 26 


72 ತಪ್ಪೀಮುಲ್‌ ಕುರ್‌ಆನ್‌ 


ತ್ತಾನೆ. ಯಾರ ಗುಪ್ತ ದೌರ್ಬಲ್ಯಗಳನ್ನು ಅಲ್ಲಾಹನು ಶೋಧಿಸಿದನೋ ಅವನನ್ನು ಅವನ ಮನೆಯಲ್ಲಿಯೇ ಅಪಮಾನಿತಗೊಳಿಸುವನು. 
(ಅಬೂ ದಾವೂದ್‌) ಪ್ರವಾದಿಯವರ(ಸ) ಈ ಮಾತನ್ನು ನಾನು ಆಲಿಸಿರುವುದಾಗಿ ಮುಆವಿಯಾ ಹೇಳಿದ್ದಾರೆ. 
(೨೨೨೬!) eB OAS ಘು ಟೆ ಲೂ Cal ol 50 

ಒಂದು ವೇಳೆ ನೀನು ಜನರ ಗುಪ್ತ ದೋಷಗಳನ್ನು ತಿಳಿಯ ಹೊರಟರೆ ಒಂದೋ ನೀನು ಅವರನ್ನು ಕೆಡಿಸುತ್ತಿ ಅಥವಾ ಅನಾಹುತದ 
ಅಂಚಿಗೆ ತಲುಪಿಸುತ್ತಿ. (ಅಬೂ ದಾವೂದ್‌) 

ಇನ್ನೊಂದು ಹದೀಸ್‌ನಲ್ಲಿ ಪ್ರವಾದಿವರ್ಯರು(ಸ) ಹೀಗೆಂದಿದ್ದಾರೆ: ಸಸ ಶಿ (ಯಿ 13! ಓರ್ವರ ಕುರಿತು ನಿನಗೆ ಏನಾದರೂ 
ದುರ್ಭಾವನೆಯುಂಟಾದರೆ ಹೆಚ್ಚು ಶೋಧಿಸಬೇಡ. (ಅಹ್‌ಕಾಮುಲ್‌ ಕುರ್‌ಆನ್‌, ಅಲ್‌ ಜಸ್ನಾಸ್‌) 

ಮತ್ತೊಂದು ಹದೀಸ್‌ನಲ್ಲಿ ಅವರು ಹೀಗೆಂದಿದ್ದಾರೆ: (೨ಬ!) 3೨] rt aS 05 ಟ್ರಿ ಯೂ 
ಯಾರಾದರೂ ಓರ್ವರ ಗುಪ್ತ ದೋಷಗಳನ್ನು ನೋಡಿ ಅದನ್ನು ಬಚ್ಚಿಟ್ಟರೆ, ಅವನು ಜೀವಂತ ಹೂಳಲಾದ ಓರ್ವ ಹುಡುಗಿಯನ್ನು 
ರಕ್ಷಿಸಿದಂತೆ. (ಅಲ್‌ ಜಸ್ಸಾಸ್‌) 

ಗುಪ್ತ ಶೋಧನೆಯನ್ನು ನಿಷೇಧಿಸುವ ಈ ಆಜ್ಞೆಯು ವ್ಯಕ್ತಿಗಳಿಗೆ ಮಾತ್ರವಲ್ಲ ಇಸ್ಲಾಮೀ ಸರಕಾರಕ್ಕೂ ಅನ್ವಯವಾಗುತ್ತದೆ. 
ಧರ್ಮಶಾಸ್ತ್ರವು ಕೆಡುಕನ್ನು ವಿರೋಧಿಸುವ ಕರ್ತವ್ಯವನ್ನು ಸರಕಾರಕ್ಕೆ ವಹಿಸಿಕೊಟ್ಟಿರುವ ಉದ್ದೇಶವು ಅದೊಂದು ಗುಪ್ತಚರ ವಲಯವನ್ನು 
ಸ್ಥಾಪಿಸಿ ಜನರ ಗುಪ್ತ ದೋಷಗಳನ್ನು ಹುಡುಕಿ ಹೊರತಂದು ದಂಡಿಸಬೇಕೆಂದಲ್ಲ, ಬದಲಾಗಿ ಕೇವಲ ಸ್ಪಷ್ಟ ಕೆಡುಕುಗಳ ವಿರುದ್ಧ ಮಾತ್ರ 
ಸರಕಾರವು ಬಲಪ್ರಯೋಗಿಸಿದರೆ ಸಾಕೆಂದಾಗಿದೆ. ಗುಪ್ತವಾಗಿರುವ ದೌರ್ಬಲ್ಯಗಳ ನಿವಾರಣೆಯ ಉಪಾಯವು ಬೇಹುಗಾರಿಕೆಯಲ್ಲ. 
ಅದಕ್ಕಾಗಿ ಶಿಕ್ಷಣ, ಉಪದೇಶ, ಆದೇಶ, ಜನಸಾಮಾನ್ಯರಿಗಾಗಿ ಸಾಮಾಜಿಕ ಶಿಕ್ಷಣದ ವಾತಾವರಣ ಸೃಷ್ಟಿ ಇತ್ಯಾದಿಗಳನ್ನು ಮಾಡಬೇಕು. 
ಈ ವಿಷಯದಲ್ಲಿ ಉಮರ್‌ರ (ರ) ಒಂದು ಘಟನೆಯು ಬಹಳ ಮಾದರೀಯೋಗ್ಯವಾಗಿದೆ. ಅದೊಂದು ರಾತ್ರಿ ಒಬ್ಬರು ತನ್ನಮನೆಯಲ್ಲಿ 
ಹಾಡುವುದು ಕೇಳಿಸಿತು. ಸಂಶಯ ತಾಳಿದ ಉಮರ್‌ರು ಆ ಮನೆಯ ಗೋಡೆ ಹತ್ತಿ ನೋಡಿದರು. ಆಗ ಅಲ್ಲಿಮದ್ಯ ಮತ್ತು ಓರ್ವ ಸ್ತ್ರೀಯೂ 
ಇದ್ದಳು. ಅವರು ಕೂಗಿ ಹೇಳಿದರು: ಓ ಅಲ್ಲಾಹನ ವೈರಿಯೇ! ನೀನು ಅಲ್ಲಾಹನನ್ನು ಧಿಕ್ಕರಿಸಿದರೂ ಅವನು ನಿನ್ನೆ ಗೋಪ್ಯವನ್ನು ಬಹಿರಂಗ 
ಪಡಿಸುವುದಿಲ್ಲವೆಂದು ಭಾವಿಸಿರುವೆಯಾ? ಆತ ಹೇಳಿದ: ಅಮೀರುಲ್‌ ಮುಆ್‌ಮಿನೀನ್‌, ನೀವು ಅವಸರ ಪಡಬೇಡಿರಿ. ನಾನು ಒಂದು 
ತಪ್ಪು ಮಾಡಿದರೆ ನೀವು ಮೂರು ತಪ್ಪುಗಳನ್ನು ಮಾಡಿದ್ದೀರಿ. ಅಲ್ಲಾಹನು ಇಣುಕಿ ನೋಡುವುದನ್ನು ನಿಷೇಧಿಸಿದ್ದಾನೆ. ನೀವು ಆ ತಪ್ಪು ಮಾಡಿ 
ದ್ವೀರಿ. ಮನೆಗಳ ಬಾಗಿಲುಗಳಿಂದ ಪ್ರವೇಶಿಸಬೇಕೆಂದು ಅಲ್ಲಾಹನು ಹೇಳಿದ್ದಾನೆ. ನೀವು ಗೋಡೆ ಹತ್ತಿ ಬಂದಿದ್ದೀರಿ. ಅನುಮತಿ ಪಡೆಯದೇ 
ಇತರರ ಮನೆಯೊಳಗೆ ಪ್ರವೇಶಿಸಬಾರದೆಂದು ಅಲ್ಲಾಹನು ಆಜ್ಞಾಪಿಸಿದ್ದಾನೆ. ನೀವು ನನ್ನ ಅನುಮತಿ ಪಡೆಯದ ಮನೆಯೊಳಗೆ ಪ್ರವೇಶಿಸಿದ್ದೀರಿ. 
ಈ ಉತ್ತರದಿಂದ ಉಮರ್‌ರು ತನ್ನ ತಪ್ಪೊಬ್ಬಿಕೊಂಡರು. ಅವನ ವಿರುದ್ಧ ಯಾವ ಕ್ರಮವನ್ನೂ ಕೈಗೊಳ್ಳಲಿಲ್ಲ. ಮುಂದೆ ಉತ್ತಮ ರೀತಿಯಲ್ಲಿ 
ಬಾಳುವೆನೆಂದು ಆತನಿಂದ ಪ್ರತಿಜ್ಞೆ ಮಾಡಿಸಿದರು. (ಮಕಾರಿಮುಲ್‌ ಅಖ್ಲಾಕ್‌, ಅಬೂಬಕರ್‌ ಮುಹಮ್ಮದ್‌ ಬಿನ್‌ ಜಆ್‌ಫರ್‌ ಅಲ್‌ 
ಖರಾಇತಿ) ಜನರ ಗೋಪ್ಯಗಳನ್ನು ಹುಡುಕುತ್ತಾ ತಪ್ಪುಗಳನ್ನು ಶೋಧಿಸಿ ಶಿಕ್ಷಿಸುವುದು ವ್ಯಕ್ತಿಗಳಂತೆಯೇ ಸರಕಾರಕ್ಕೂ ಭೂಷಣವಲ್ಲವೆಂದು 
ಇದರಿಂದ ವ್ಯಕ್ತವಾಗುತ್ತದೆ. ಈ ವಿಷಯ ಒಂದು ಹದೀಸ್‌ನಲ್ಲಿ ಬಂದಿದೆ. 

ಪ್ರವಾದಿವರ್ಯರು(ಸ) ಹೇಳಿದ್ದಾರೆ: (೨೫೨) ತ ಟೆ ಪಿಷ್ಟ! ಟು! 31 ಒಂದ! 0! "ಆಡಳಿತಗಾರನು ಜನರ 
ಸಂಶಯಾಸ್ಪದ ವಿಷಯಗಳನ್ನು ಹುಡಕಲಾರಂಭಿಸಿದರೆ ಅವನು ಅವರನ್ನು ಕೆಡಿಸಿಬಿಡುತ್ತಾನೆ.' (ಅಬೂ ದಾವೂದ್‌) 

ವಾಸ್ತವದಲ್ಲಿ ಶೋಧನೆಯು ಅನಿವಾರ್ಯವಾಗಿರುವಾಗ ವಿಶೇಷ ಪರಿಸ್ಥಿತಿಗಳು ಮಾತ್ರ ಈ ಆಜ್ಞೆಗಳಿಗೆ ಅಪವಾದವಾಗಿವೆ. ಒಬ್ಬ 
ವ್ಯಕ್ತಿ ಅಥವಾ ಒಂದು ವಿಭಾಗದ ಕಾರ್ಯನೀತಿಯಲ್ಲಿವಿನಾಶದ ಲಕ್ಷಣ ಗೋಚರಿಸಿದರೆ ಅಥವಾ ಏನಾದರೂ ಅಪರಾಧವೆಸಗಲಿರುವನೆಂಬ 
ಆತಂಕವಿದ್ದರೆ, ಸರಕಾರವು ಆತನ ಸ್ಥಿತಿಗತಿಗಳನ್ನು ಪರಿಶೀಲಿಸಬಹುದು. ಇನ್ನೊಂದು ಉದಾಹರಣೆ, ಒಬ್ಬನೊಂದಿಗೆ ಓರ್ವನು ವಿವಾಹ 
ಪ್ರಸ್ತಾಪ ನಡೆಸಿ ಆತನೊಡನೆ ಏನಾದರೂ ವ್ಯಾಪಾರ ನಡೆಸಬಯಸಿದರೆ ಆತನಿಗೆ ಆ ವ್ಯಕ್ತಿಯ ಸ್ಥಿತಿಗತಿಗಳನ್ನು ತನ್ನ ಮನ ಸಂತೃಪ್ತಿಗಾಗಿ 
ವಿಚಾರಿಸಬಹುದಾಗಿದೆ. 

26. ಗೀಬತ್‌ ಅರ್ಥಾತ್‌ ಪರನಿಂದೆ ಎಂದರೆ ಒಬ್ಬ ವ್ಯಕ್ತಿಯು ಇನ್ನೊಬ್ಬರ ಕುರಿತು ಅವರಿಗೆ ತಿಳಿದರೆ ಅರೋಚಕವಾಗುವಂತಹ 
ಮಾತುಗಳನ್ನು ಅವರ ಅನುಪಸ್ಥಿತಿಯಲ್ಲಿ ಹೇಳುವುದು. ಇದು ಸ್ವತಃ ಪ್ರವಾದಿಯವರೇ ನೀಡಿರುವ ವಿವರಣೆಯಾಗಿದೆ. ಆ ಕುರಿತು ಅಬೂ 
ಹುರೈರಾರ(ರ) ವರದಿಯನ್ನು ಮುಸ್ಲಿಮ್‌, ಅಬೂ ದಾವೂದ್‌, ತಿರ್ಮಿದಿ, ನಸಾಈ ಹಾಗೂ ಇತರ ಹದೀಸ್‌ ವಿದ್ವಾಂಸರು ಉಲ್ಲೇಖಿಸಿದ್ದಾರೆ. 
ಅದರಲ್ಲಿ ಪ್ರವಾದಿವರ್ಯರು(ಸ) ಗೀಬತ್‌ ಅಥವಾ ಪರನಿಂದೆಯನ್ನು ಹೀಗೆ ವರ್ಣಿಸಿದ್ದಾರೆ: 


ಕಾಂಡ - 26 


49. ಅಲ್‌ ಹುಜುರಾತ್‌ 73 


SoS 0103901 ಟ್ರ ತಿ05 HSS ಹುಟ್ಟು SSS 
ep BL Sp 0. ಬ! ಚಿ ಟ್ರ 

"ನೀನು ನಿನ್ನ ಸಹೋದರನ ಕುರಿತು ಅವನಿಗೆ ಅಪ್ರಿಯವಾಗುವ ರೀತಿಯಲ್ಲಿ ಪ್ರಸ್ತಾಪಿಸುವುದೇ ಪರನಿಂದೆಯಾಗಿದೆ.' ಆಗ "ಒಂದು 
ವೇಳೆ ನಾನು ಹೇಳಿದ ವಿಷಯವು ನಿಜವಾಗಿಯೂ ನನ್ನ ಸಹೋದರನಲ್ಲಿದ್ದರೆ?' ಎಂದು ಕೇಳಲಾಯಿತು. "ನೀನು ಹೇಳಿದ ದೋಷವು 
ಆತನಲ್ಲಿದ್ದರೆ ನೀನು ಅವನನ್ನು ನಿಂದಿಸಿದೆ. ಇನ್ನು ಅವನಲ್ಲಿ ಇಲ್ಲದಿರುವುದನ್ನು ನೀನು ಹೇಳಿದರೆ ನೀನು ಅವನ ಕುರಿತು ಸುಳ್ಳಾರೋಪ 
ಹೊರಿಸಿದೆ.' 

ಇನ್ನೊಂದು ವರದಿಯಲ್ಲಿ ಇಮಾಮ್‌ ಮಾಲಿಕ್‌ರು, ಮುತ್ತಲಿಬ್‌ ಬನ್‌ ಅಬ್ದುಲ್ಲಾರಿಂದ ಮುಅತ್ತಾದಲ್ಲಿ ಹೀಗೆ ವಿವರಿಸಿದ್ದಾರೆ. 

ಸಲೆ! SN SB NLM ples 18 A ho A gy er ರಿ! 
Og 5320 INES Ur 25 0) JUSS, pol 

ಒಬ್ಬರು ಪ್ರವಾದಿವರ್ಯರೊಡನೆ (ಸ) ಕೇಳಿದರು: ಗೀಬತ್‌ ಎಂದರೇನು? ಒಬ್ಬರ ಕುರಿತು ಅವನಿಗೆ ಆಲಿಸಲು ಇಷ್ಟವಿಲ್ಲದ 
ವಿಷಯವನ್ನು ಹೇಳುವುದು ಎಂದು ಅವರು ಉತ್ತರಿಸಿದರು. ಅಗ ಅವರು "ಪ್ರವಾದಿಯವರೇ, ನಾನು ನಿಜವನ್ನೇ ಹೇಳಿದರೆ! ಪ್ರವಾದಿ(ಸ) 
ಉತ್ತರಿಸಿದರು: ನಿನ್ನ ಮಾತು ಸುಳ್ಳೆಂದಾದರೆ ಅದು ಸುಳ್ಳಾರೋಪವಾಗುವುದು.' 

ಓರ್ವರ ಅನುಪಸ್ಥಿತಿಯಲ್ಲಿ ಅವರಲ್ಲಿ ಇಲ್ಲದ ದೋಷಗಳನ್ನು ಹೇಳುವುದು ಸುಳ್ಳಾರೋಪ ಮತ್ತು ಆತನಲ್ಲಿರುವ ದೋಷಗಳನ್ನು 
ಹೇಳಿದರೆ ಪರನಿಂದೆಯಾಗುವುದೆಂದು ಈ ವಿವರಣೆಯಿಂದ ವ್ಯಕ್ತವಾಗುತ್ತದೆ. ಈ ವರ್ತನೆಯು ಸ್ಪಷ್ಟ ಪದಪ್ರಯೋಗ, ಸನ್ನೆ ಅಥವಾ 
ವ್ಯಂಗ್ಯೋಕ್ತಿ ಇತ್ಯಾದಿ ಯಾವ ರೂಪದಲ್ಲಿದ್ದರೂ ನಿಷಿದ್ಧವಾಗಿದೆ. ಹಾಗೆಯೇ ಈ ವರ್ತನೆಯು ಸಂಬಂಧಿತ ವ್ಯಕ್ತಿಯು ಜೀವಿಸಿದ್ದರೂ ಮರಣ 
ಹೊಂದಿದರೂ ನಿಷಿದ್ಧತೆ ಯಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಅಬೂ ದಾವೂದ್‌ ವರದಿ ಮಾಡಿದ್ದಾರೆ: ಮಾಇರುಖ್‌ ಬಿನ್‌ ಮಾಲಿಕ್‌ರಿಗೆ 
ವ್ಯಭಿಚಾರಕ್ಕಾಗಿ ಕಲ್ಲೇಟಿನ ಶಿಕ್ಷೆ ಜಾರಿಗೊಳಿಸಿದ ಬಳಿಕ ಪ್ರವಾದಿವರ್ಯರು(ಸ) ದಾರಿಯಲ್ಲಿನಡೆದು ಹೋಗುತ್ತಿದ್ದಾಗ ಒಬ್ಬನು ಸಂಗಡಿಗನೊಡನೆ 
ಹೀಗೆ ಹೇಳುವುದು ಕೇಳಿಸಿತು, "ಈ ವ್ಯಕ್ತಿಯನ್ನು ನೋಡು, ಅಲ್ಲಾಹನು ಅವನ ಗೋಪ್ಯವನ್ನು ಮರೆಮಾಚಿದ್ದನು. ಆದರೆ ಆತನ 
ಆತ್ಮಸಾಕ್ಷಿಯು ನಾಯಿಯನ್ನು ಕೊಂದ ಹಾಗೆ ಕೊಲ್ಲುವ ತನಕ ಅವನ ಬೆನ್ನು ಬಿಡಲಿಲ್ಲ' ಮುಂದೆ ಹೋದಾಗ ದಾರಿಯಲ್ಲಿ ಒಂದು ಸತ್ತ 
ಕತ್ತೆಯ ಶವ ಕಾಣಿಸಿತು. ಪ್ರವಾದಿವರ್ಯರು(ಸ) ಅದರ ಬಳಿ ನಿಂತು ಆ ಇಬ್ಬರನ್ನು ಕರೆದು ಹೀಗೆಂದರು: ಬನ್ನಿ, ಈ ಕತ್ತೆಯ ಮಾಂಸವನ್ನು 
ಭಕ್ಷಿಸಿರಿ. ಅವರಿಬ್ಬರೂ ಹೇಳಿದರು: ಪ್ರವಾದಿವರ್ಯರೇ ಇದನ್ನು ಯಾರು ತಿನ್ನುತ್ತಾರೆ? ಪ್ರವಾದಿ(ಸ) ಹೇಳಿದರು: ನೀವು ಇದೀಗ ನಿಮ್ಮ 
ಸಹೋದರನ ಅಭಿಮಾನವನ್ನು ಘಾಸಿಗೊಳಿಸಿರುವ ಮಾತುಗಳನ್ನು ಹೇಳಿರುವುದು ಈ ಕತ್ತೆಯ ಶವ ತಿನ್ನುವುದಕ್ಕಿಂತ ಹೆಚ್ಚು ಹೇಯವಾಗಿತ್ತು. 

ಧರ್ಮಶಾಸ್ತ್ರದ ದೃಷ್ಟಿಯಲ್ಲಿ, ಒಂದು ನ್ಯಾಯೋಚಿತ ಅಗತ್ಯವನ್ನು ಪರನಿಂದೆಯ ವಿನಾ ಪೂರೈಸಲು ಸಾಧ್ಯವಿಲ್ಲದ ಹಾಗೂ ಅದಕ್ಕೆ 
ಪರನಿಂದೆ ಮಾಡದಿದ್ದರೆ ಆ ಪರನಿಂದೆಗಿಂತಲೂ ದೊಡ್ಡ ಕೆಡುಕು ಸಂಜಾತವಾಗುವ ಪರಿಸ್ಥಿತಿಗಳಲ್ಲಿ ಮಾತ್ರ ವ್ಯಕ್ತಿಯ ಅಸಾನ್ನಿಧ್ಯ ಅಥವಾ 
ಮರಣದ ಬಳಿಕ ಅವನ ದೋಷಗಳನ್ನು ತಿಳಿಸುವುದು ಧರ್ಮಸಮ್ಮತವಾಗಿದೆ. ಪ್ರವಾದಿ(ಸ) ತತ್ವಶಃ ಈ ಅನುಮತಿಯನ್ನು ಹೀಗೆ ವಿವರಿಸಿದ್ದಾರೆ: 

CHK Ft pl 2೨ ಚಿ ಚಯ! ಒಗೆ! ರಿ! 

“ಓರ್ವ ಮುಸ್ಲಿಮನ ಅಭಿಮಾನದಲ್ಲಿ ಅನ್ಯಾಯವಾಗಿ ಹಸ್ತಕ್ಷೇಪಿಸುವುದು ಅತಿಕೆಟ್ಟ ಅಕ್ರಮವಾಗಿದೆ.'' (ಅಬೂದಾವೂದ್‌) 

ಈ ಮಾತಿನಲ್ಲಿರುವ ಅನ್ಯಾಯವಾಗಿ ಎಂಬ ನಿಬಂಧನೆಯು ನ್ಯಾಯದ ಅಗತ್ಯಗಳಿಗಾಗಿ ಸಮೃತಾರ್ಹವೆಂದು ಸೂಚಿಸುತ್ತದೆ. ಪ್ರವಾದಿ 
ಚರ್ಯೆಯಲ್ಲಿಯೇ ನ್ಯಾಯ ಎಂಬುದರ ಉದ್ದೇಶವೇನು? ಯಾವೆಲ್ಲ ಸಂದರ್ಭಗಳಲ್ಲಿ ಎಷ್ಟರ ಮಟ್ಟಿಗೆ ಪರನಿಂದೆ ಧರ್ಮಸಮ್ಮತವೆಂದು 
ಗ್ರಹಿಸಬಹುದಾದ ಕೆಲವು ಮಾದರಿಗಳು ಲಭಿಸುತ್ತವೆ. 

ಒಮ್ಮೆ ಓರ್ವ ಹಳ್ಳಿಗನು ಪ್ರವಾದಿವರ್ಯರ(ಸ) ಹಿಂದೆ ನಿಂತು ನಮಾರು್‌ ಮಾಡಿ, ನಮಾರು್‌ ಮುಗಿದ ತಕ್ಷಣ ಹೀಗೆ ಪ್ರಾರ್ಥಿ 
ಸುತ್ತಾ ಹೊರಟು ಹೋದನು, ""ನನ್ನ ಪ್ರಭೂ, ನನ್ನನ್ನು ಮತ್ತು ಪ್ರವಾದಿ ಮುಹಮ್ಮದ್‌ರನ್ನು ನೀನು ಅನುಗ್ರಹಿಸು. ನಮ್ಮ ಹೊರತು ಬೇರೆ 
ಯಾರನ್ನೂ ಈ ಅನುಗ್ರಹದಲ್ಲಿ ನೀನು ಭಾಗಿಯಾಗಿಸಬೇಡ.'' ಪ್ರವಾದಿಯವರು(ಸ) ಅನುಯಾಯಿಗಳೊಡನೆ ಹೇಳಿದರು: 
BL SM god pS | ಎ! ಒಸಿ ೧9 55! “ನೀವೇನು ಹೇಳುತ್ತೀರಿ? ಮಹಾ ಮೂರ ಯಾರು, ಆತನೋ, 
ಅವನ ಒಂಟೆಯೋ? ಅವನು ಏನು ಹೇಳಿದನೆಂದು ಕೇಳಿಸಲಿಲ್ಲವೇ9'' (ಅಬೂ ದಾವೂದ್‌) 

ಪ್ರವಾದಿವರ್ಯರು(ಸ) ಈ ಮಾತುಗಳನ್ನು ಅವನ ಅನುಪಸ್ಥಿತಿಯಲ್ಲಿ ಹೇಳಬೇಕಾಯಿತು. ಯಾಕೆಂದರೆ ಅವನು ನಮಾರು್‌ 


ಕಾಂಡ - 26 


74 ತಪ್ಲೀಮುಲ್‌ ಕುರ್‌ಆನ್‌ 
ಮುಗಿದ ಕೂಡಲೇ ಹೋಗಿ ಬಿಟ್ಟಿದ್ದನು. ಆದರೆ ಅವನು ಪ್ರವಾದಿಯವರ ಉಪಸ್ಥಿತಿಯಲ್ಲಿಯೇ ದೊಡ್ಡ ತಪ್ಪು ಮಾತನ್ನು ಹೇಳಿದ್ದನು. ಅವರು 


ಈ ವಿಷಯದಲ್ಲಿ ಮೌನ ವಹಿಸಿದ್ದರೆ, ಅದರಿಂದ ಒಂದು ಮಿತಿಯ ತನಕ ಆ ರೀತಿ ಹೇಳುವುದು ಧರ್ಮಬದ್ಧವೆಂಬ ತಪ್ಪು ಭಾವನೆ ಜನರಲ್ಲಿ 
ಮೂಡುತ್ತಿತ್ತು. ಆದ್ದರಿಂದ ಪ್ರವಾದಿಯವರು(ಸ) ಅದನ್ನು ಸ್ಪಷ್ಟೀಕರಿಸುವ ಅಗತ್ಯವಿತ್ತು. 

ಫಾತಿಮಾ ಬಿಂತಿ ಕೈಸ್‌ ಎಂಬ ಮಹಿಳೆಯೊಡನೆ ಇಬ್ಬರು ವಿವಾಹಪೇಕ್ಷೆ ಸಲ್ಲಿಸಿದರು. ಅವರಲ್ಲೋರ್ವನು ಮುಆವಿಯ ಮತ್ತು 
ಇನ್ನೊಬ್ಬ ಅಬುಲ್‌ ಜಹಮ್‌. ಅವಳು ಹೋಗಿ ಪ್ರವಾದಿಯವರ(ಸ) ಸಲಹೆ ಕೇಳಿದಳು. ಪ್ರವಾದಿ(ಸ) ಹೇಳಿದರು: ಮುಆವಿಯ ದರಿದ್ರ. 
ಅಬುಲ್‌ ಜಹಮ್‌ ಪತ್ನಿಯರಿಗೆ ಚೆನ್ನಾಗಿ ಥಳಿಸಿ ಪೀಡಿಸುತ್ತಾನೆ. (ಬುಖಾರಿ, ಮುಸ್ಲಿಮ್‌) ಇಲ್ಲಿ ಓರ್ವ ಸ್ಟ €ಯ ಭಾವೀ ಜೀವನದ ಸಮಸ್ಯೆ 
ಯಿತ್ತು. ಆಕೆಯು ಪ್ರವಾದಿವರ್ಯರಿಂದ ಸಲಹೆ ಕೇಳಿದ್ದಳು. ಈ ಪರಿಸ್ಥಿತಿಯಲ್ಲಿ ತನಗೆ ತಿಳಿದಿರುವ ಆ ಇಬ್ಬರು ವ್ಯಕ್ತಿಗಳ ಕೊರತೆಗಳನ್ನು 
ತಿಳಿಸುವ ಅಗತ್ಯವಿದೆಯೆಂದು ಪ್ರವಾದಿ(ಸ) ಭಾವಿಸಿದರು. 

ಒಂದು ದಿನ ಪ್ರವಾದಿಯವರು ಆಯಿಶಾರ(ರ) ಬಳಿಗೆ ಬಂದಿದ್ದರು. ಒಬ್ಬರು ಬಂದು ಸಂದರ್ಶನದ ಅನುಮತಿ ಕೇಳಿದರು. ಅವರು 
ಹೇಳಿದರು: ಇವನು ಅವನ ಗೋತ್ರದ ಅತಿಕೆಟ್ಟ ವ್ಯಕ್ತಿ. ಅನಂತರ ಅವರು ಹೋಗಿ ಅವನ ಜತೆಯಲ್ಲಿ ಬಹಳ ಸೌಮ್ಯವಾಗಿ ಮಾತಾಡಿದರು. 
ಮನೆಗೆ ಮರಳಿದ ಬಳಿಕ ಆಯಿಶಾ(ರ) ಹೇಳಿದರು: ನೀವು ಅವರೊಂದಿಗೆ ಬಹಳ ಉತ್ತಮ ರೀತಿಯಲ್ಲಿ ಮಾತುಕತೆ ನಡೆಸಿದ್ದೀರಿ. ಆದರೆ 
ನೀವು ಹೋಗುವಾಗ ಅವರ ಬಗ್ಗೆ ಬೇರೇನೋ ಹೇಳಿದ್ದಿರಿ. ಪ್ರವಾದಿ(ಸ) ಹೀಗೆ ಉತ್ತರಿಸಿದರು: ಕೆಟ್ಟ: ಮಾತಿಗೆ ಹೆದರಿ ಜನರು ಒಡನಾಟವನ್ನು 
ತೊರೆಯುವಾತನೇ ಅಂತ್ಯದಿನದಲ್ಲಿ ಅಲ್ಲಾಹನ ಬಳಿ ಅತ್ಯಂತ ಕೆಳದರ್ಜೆಯವನು (ಬುಖಾರಿ-ಮುಸ್ಲಿಮ್‌) 

ಈ ಘಟನೆಯ ಬಗ್ಗೆ ಆಲೋಚಿಸಿದಾಗ, ಪ್ರವಾದಿವರ್ಯರಿಗೆ ಆತನ ಬಗ್ಗೆ ಕೆಟ್ಟ ಅಭಿಪ್ರಾಯವಿದ್ದರೂ ತಮ್ಮ ಶಿಷ್ಟಾಚಾರದ 
ಬೇಡಿಕೆಯಂತೆ ಆತನೊಡನೆ ಉತ್ತಮ ರೀತಿಯಲ್ಲಿ ವರ್ತಿಸಿದ್ದರು. ಆದರೆ ಆತನೊಂದಿಗೆ ಈ ಸಭ್ಯವರ್ತನೆಯನ್ನು ನೋಡಿ ಆತನು 
ಪ್ರವಾದಿಯವರ ಆಪ್ತನೆಂದು ಜನರು ತಪ್ಪು ತಿಳಿಯಬಾರದು ಮತ್ತು ಅನಂತರ ಎಂದಾದರೊ ದುರ್ಲಾಭ ಪಡೆಯಬಾರದೆಂಬ ಉದ್ದೇಶದಿಂದ 
ಆತನು ಗೋತ್ರದ ಕೆಟ್ಟ ವ್ಯಕ್ತಿಯೆಂದು ಆಯಿಶಾರಿಗೆ ಎಚ್ಚರಿಕೆ ನೀಡಿದ್ದರು. 

ಒಮ್ಮೆ ಅಬೂಸುಫ್‌ಯಾನ್‌ರ ಪತ್ನಿ ಹಿಂದ್‌ ಬಿಂತಿ ಉತ್ಪ ಬಂದು ಪ್ರವಾದಿಯವರೊಡನೆ ಹೇಳಿದಳು: ಅಬೂಸುಫ್‌ಯಾನ್‌ ಮಹಾ 
ಜಿಪುಣ ವ್ಯಕ್ತಿ. ನನಗೆ ಮತ್ತು ನನ್ನ ಮಕ್ಕಳಿಗೆ ಅಗತ್ಯಕ್ಕೆ ಬೇಕಾಗುವಷ್ಟು ನೀಡುವುದಿಲ್ಲ. (ಬುಖಾರಿ-ಮುಸ್ಲಿಮ್‌) ವಾಸ್ತವದಲ್ಲಿ ಪತಿಯ 
ಅನುಪಸ್ಥಿತಿಯಲ್ಲಿ ಪತ್ನಿಯ ಈ ದೂರು ಪರನಿಂದೆಯಾಗಿತ್ತು. ಆದರೂ ಪ್ರವಾದಿವರ್ಯರು(ಸ) ಅದನ್ನು ಧರ್ಮಸಮ್ಮತಗೊಳಿಸಿದರು. 
ಮರ್ದಕನ ಬಗೆಗಿನ ದೂರನ್ನು ಅದನ್ನು ಬಗೆಹರಿಸಬಲ್ಲ ವ್ಯಕ್ತಿಗೆ ಸಲ್ಲಿಸುವ ಹಕ್ಕು ಮರ್ದಿತನಿಗಿದೆ. 

ಪ್ರವಾದಿಚರ್ಯೆಯ ಈ ಮಾದರಿಗಳ ಆಧಾರದಲ್ಲಿ ಕರ್ಮಶಾಸ್ತ್ರಜ್ಞರು ಮತ್ತು ಹದೀಸ್‌ ಪಂಡಿತರು ಒಂದು ಸರಿಯಾದ (ಧರ್ಮ 
ಶಾಸ್ತ್ರದಂತೆ) ಉದ್ದೇಶಕ್ಕಾಗಿ ಅಗತ್ಯವಾದರೆ, ಆ ಅಗತ್ಯವು ಅದರ ವಿನಾ ಈಡೇರುವುದಿಲ್ಲವೆಂಬಂತಹ ಸಂದರ್ಭಗಳಲ್ಲಿಪರನಿಂದೆ ಸಮೃತಾರ್ಹವೆಂಬ 
ನಿಯಮವನ್ನು ರೂಪಿಸಿದ್ದಾರೆ. ತರುವಾಯ ಈ ನಿಯಮಗಳ ಆಧಾರದಲ್ಲಿ ವಿದ್ವಾಂಸರು ಪರನಿಂದೆಯ ಈ ಕೆಳಗಿನ ವಿಧಾನಗಳನ್ನು 
ಸಮೃತಾರ್ಹವೆಂದು ಸಾರಿದ್ದಾರೆ. 

1) ಮರ್ದನವನ್ನು ನಿವಾರಿಸಬಲ್ಲನೆಂಬ ನಿರೀಕ್ಷೆಯಿರುವ ವ್ಯಕ್ತಿಯೊಡನೆ, ಮರ್ದಕನ ವಿರುದ್ಧ ಮರ್ದಿತನು ಸಲ್ಲಿಸುವ ದೂರು. 

2) ಸುಧಾರಣೆಯ ಉದ್ದೇಶದಿಂದ ಒಬ್ಬ ವ್ಯಕ್ತಿ ಅಥವಾ ವಿಭಾಗದ ಕೆಡುಕುಗಳನ್ನು, ಅವುಗಳ ನಿವಾರಣೆಗಾಗಿ ಏನಾದರೂ 
ನಿರೀಕ್ಷೆಯಿರುವ ಜನರ ಮುಂದೆ ಹೇಳುವುದು. 

3) ಫತ್ವಾ (ಧಾರ್ಮಿಕ ವಿಧಿ)ದ ಉದ್ದೇಶದಿಂದ ಮುಷ್ಟಿಯ ಮುಂದೆ ವಸ್ತುಸ್ಥಿತಿಯನ್ನು ವಿವರಿಸುವಾಗ ನಿರ್ದಿಷ್ಟ ವ್ಯಕ್ತಿಗಳ 
ಧುರ್ವರ್ತನೆಯನ್ನು ವಿವರಿಸುವುದು. 

4) ಓರ್ವ ವ್ಯಕ್ತಿ ಅಥವಾ ವ್ಯಕ್ತಿಗಳ ಕೆಡುಕುಗಳ ಬಗ್ಗೆ ಅವುಗಳ ದುಷ್ಪರಿಣಾಮಗಳಿಂದ ಪಾರಾಗಲಿಕ್ಕಾಗಿ ಜನರಿಗೆ ಮುನ್ನೆಚ್ಚರಿಕೆ ನೀಡು 
ವುದು. ಉದಾ: ಹದೀಸ್‌ ವರದಿಗಾರರು, ಸಾಕ್ಷಿಗಳು ಮತ್ತು ಗ್ರಂಥಕರ್ತರ ಕೊರತೆಗಳನ್ನು ಹೇಳುವುದು. ಅದು ಧರ್ಮಸಮೃತ ಮಾತ್ರವವಲ್ಲ 
ಕಡ್ಡಾಯವೂ ಆಗಿದೆಯೆಂಬ ಬಗ್ಗೆ ಒಮ್ಮತಾಭಿಪ್ರಾಯವಿದೆ. ಏಕೆಂದರೆ, ಆ ರೀತಿ ಮಾಡದಿದ್ದರೆ ತಪ್ಪು ವರದಿಗಳ ಪ್ರಸಾರದಿಂದ ಧರ್ಮಶಾಸ್ತ್ರವನ್ನು, 
ನ್ಯಾಯಾಲಯಗಳನ್ನು ತಪ್ಪು ನ್ಯಾಯಗಳಿಂದ, ಜನಸಾಮಾನ್ಯರನ್ನು ಅಥವಾ ವಿದ್ಯಾರ್ಥಿಗಳನ್ನು ಪಥಭ್ರಷ್ಟತೆಯಿಂದ ರಕ್ಷಿಸಲು ಸಾಧ್ಯವಿಲ್ಲ. 
ಉದಾ: ಒಬ್ಬ ವ್ಯಕ್ತಿಯು ವಿವಾಹ ಸಂಬಂಧ ಬೆಳೆಸಲಿಕ್ಕಾಗಿ ಆಥವಾ ಇನ್ನೊಬ್ಬರ ನೆರೆಕರೆಯಲ್ಲಿ ಮನೆ ಖರೀದಿಸಲಿಕ್ಕಾಗಿ, ಓರ್ವರ ವ್ಯಾಪಾರ 
ದಲ್ಲಿಪಾಲುದಾರನಾಗಲಿಕ್ಕಾಗಿ ಅಥವಾ ಓರ್ವನ ಬಳಿ ವಸ್ತುವನ್ನು ಜೋಪಾನವಾಗಿರಿಸಲಿಕ್ಕಾಗಿ ಮತ್ತೊಬ್ಬರ ಕುರಿತು ನಿಮ್ಮೊಂದಿಗೆ ಅಭಿಪ್ರಾಯ 
ಕೇಳಿದರೆ ಅವರು ಅರಿಯದೆ ಮೋಸ ಹೋಗದಿರಲಿಕ್ಕಾಗಿ ಅವರ ಗುಣದೋಷಗಳನ್ನು ತಿಳಿಸಬೇಕಾದುದು ನಮಗೆ ಕಡ್ಡಾಯವಾಗುತ್ತದೆ. 

5) ಅಧರ್ಮ ಮತ್ತು ದುಷ್ಕರ್ಮವನ್ನು ಪ್ರಚಾರ ಮಾಡುವ, ಅನಾಚಾರ ಮತ್ತು ಭ್ರಷ್ಟತೆಗಳನ್ನು ಹಬ್ಬಿಸುವ, ಧರ್ಮರಾಹಿತ್ಯ, ಆಕ್ರಮ 


ಕಾಂಡ - 26 


49. ಅಲ್‌ ಹುಜುರಾತ್‌ 75 
SEE EES ಸಸ ರ 
ಮತ್ತು ಅತ್ಯಾಚಾರಗಳ ಹಿಡುಗಿನಲ್ಲಿ ಜನರನ್ನು ಸಿ ಲುಕಿಸುವವರ ವಿರುದ್ಧ ಧ್ವನಿಯೆತ್ತುವುದು ಮತ್ತು ಅವರ ದೋಷಗಳನ್ನು ಟೀಕಿಸುವುದು. 


6) ಒಬ್ಬ ವ್ಯಕ್ತಿಯು ಒಂದು ಕೆಟ್ಟ ಹೆಸರಿನಿಂದಲೇ ಪ್ರಸಿದ್ಧನಾಗಿದ್ದು ಆ ಹೆಸರಿನ ಹೊರತು ಬೇರಾವುದೇ ಹೆಸರಿನಿಂದ ಅವನನ್ನು 
ಗುರುತಿಸಲು ಜನರಿಂದ ಸಾಧ್ಯವಿಲ್ಲವೆಂದಾದರೆ ಅವನ ಆ ಹೆಸರನ್ನು ಹೀನೈಸುವ ಉದ್ದೇಶವಿಲ್ಲದೆ ಗುರುತಿಗಾಗಿ ಬಳಸುವುದು. (ಹೆಚ್ಚಿನ 
ವಿವರಣೆಗಾಗಿ ನೋಡಿರಿ: ಫಶ್ಚುಲ್‌ ಬಾರಿ, ಸಂಪುಟ:10, ಪುಟ:362, ನವವಿಯವರ ಶರಹ್‌ ಮುಸ್ಲಿಮ್‌: ಬಾಬುತ್ರೀಮುಲ್‌ ಗೀಬತ್‌, 
ರಿಯಾದುಸ್ಸಾಲಿಹೀನ್‌, ಬಾಬುಮಾಬಾಹು ಮಿನಲ್‌ ಗೀಬತ್‌, ಅಹ್‌ಕಾಮುಲ್‌ ಕುರ್‌ಆನ್‌ ಅಲ್‌ಜಸ್ಸಾಸ್‌, ರೂಹುಲ್‌ ಮನೀ ತಪ್ಲೀರ್‌) 

ಹೀಗೆ ವಿನಾಯಿತಿ ನೀಡಿರುವ ಕೆಲವು ಸಂದರ್ಭಗಳಲ್ಲಿ ಹೊರತು ಯಾರನ್ನೂ ಅವರ ಅನುಪಸ್ಥಿತಿಯಲ್ಲಿ ನಿಂದಿಸುವುದು ಸಂಪೂರ್ಣ 
ನಿಷಿದ್ಧವಾಗಿದೆ. ವಾಸ್ತವದಲ್ಲಿ ಆ ದೋಷವು ಅವನಲ್ಲಿ ಇರುವುದಾದರೆ ಅದು ಪರನಿಂದೆ ಮತ್ತು ಇಲ್ಲದಿದ್ದರೆ ಸುಳ್ಳಾರೋಪವಾಗುತ್ತದೆ. ಇಬ್ಬರ 
ಮಧ್ಯೆ ಜಗಳಾಡಿಸಲಿಕ್ಕೆ ಮಾಡಿದರೆ ಚಾಡಿಯಾಗುತ್ತಿದೆ. ತನ್ನ ಮುಂದೆ ಒಬ್ಬನನ್ನು ಹಿಂದಿನಿಂದ ದೂಷಿಸುವುದನ್ನು ಕಂಡಾಗಮೌನವಾಗಿ ಕೇಳದೆ 
ಅದನ್ನು ವಿರೋಧಿಸಬೇಕಾದುದು ಮುಸ್ಲಿಮ್‌ ಸಮುದಾಯದ ಪ್ರತಿಯೊಬ್ಬನ ಕರ್ತವ್ಯವಾಗಿದೆ. ಇನ್ನು ಶರೀಅತ್‌ ಅನುಮತಿಸಿರುವ, ಆದರೆ 
ಅನಗತ್ಯವಾಗಿ ಒಬ್ಬನ ದೋಷವನ್ನು ಹೇಳಿ ನಡೆಯುವವನನ್ನು ದೇವ ಶಿಕ್ಷೆಯ ಬಗ್ಗೆ ಎಚ್ಚರಿಸಿ ಅವನನ್ನು ಅದರಿಂದ ಹಿಂದೆ ಸರಿಯುವಂತೆ 
ಮಾಡಬೇಕು. ಈ ಮೂರೂ ವಿಷಯಗಳು ನಿಷಿದ್ಧವಾಗಿವೆ. 

lps ಟಿ ಬೆ ಬಂ ಆಚೆಯ ಜಂ ಓತಿ ಕೈಯ ಜಡಿ ಟೆ ಹೆ Js ts ya po 
ಜಾಗ ಅಚ to 5 ಅರ Sls pays al play payday 
(೨೨1೨೨) Sed ೨೬ ೨ ೨* Jr Do pay 

ಓರ್ವ ಮುಸ್ಲಿಮನನ್ನು ನಿಂದಿಸಿ ಅವನ ಅಭಿಮಾನವನ್ನು ಘಾಸಿಗೊಳಿಸ್ತುತಿರುವ ಸಂದರ್ಭದಲ್ಲಿಯಾರಾದರೂ ಸಂರಕ್ಷಣೆ ನೀಡದಿದ್ದರೆ, 
ಅವನು ಅಲ್ಲಾಹನ ಸಹಾಯ ಬಯಸುವ ಸಂದರ್ಭಗಳಲ್ಲಿ ಅಲ್ಲಾಹನು ಅವನನ್ನು ಸಂರಕ್ಷಿಸಲಾರನು. ಓರ್ವ ಮುಸ್ಲಿಮನನ್ನು ನಿಂದಿಸಿ ಅವನ 
ಅಭಿಮಾನಕ್ಕೆ ಹಾನಿ ಮಾಡುವ ಸಂದರ್ಭದಲ್ಲಿ ನೆರವಾಗುವಾತನಿಗೆ, ಅವನು ಅಲ್ಲಾಹನ ಸಹಾಯವನ್ನು ಬಯಸುವ ಸಂದರ್ಭದಲ್ಲಿ 
ಅಲ್ಲಾಹನು ಸಹಾಯ ಮಾಡುತ್ತಾನೆ. ತ 

ಪರನಿಂದೆ ಮಾಡುತ್ತಿರುವವನಿಗೆ ನಾನು ತಪ್ಪುಮಾಡುತ್ತಿದ್ದೇನೆ ಅಥವಾ ಮಾಡಿದ್ದೇನೆಂದು ಮನವರಿಕೆಯಾದರೆ ಕೂಡಲೇ ಪಶ್ಚಾತ್ತಾಪಪಟ್ಟು 
ಅಲ್ಲಾಹನಲ್ಲಿ ಕ್ಷಮೆಯಾಚಿಸಿ ಆ ದುರ್ನಡತೆಯನ್ನು ತೊರೆಯಬೇಕು. ಅದು ಅವನ ಪ್ರಥಮ ಕರ್ತವ್ಯವಾಗಿದೆ. ಅದರ ಪರಿಹಾರಕ್ಕಾಗಿ ಗರಿಷ್ಠ 
ಪ್ರಯತ್ನಿಸುವುದು ಅವನ ದ್ವಿತೀಯ ಕರ್ತವ್ಯವಾಗಿದೆ. ಮರಣ ಹೊಂದಿದ ವ್ಯಕ್ತಿಯನ್ನು ನಿಂದಿಸಿದ್ದರೆ ಅವನ ಪಾಪ ವಿಮೋಚನೆಗಾಗಿ 
ಧಾರಾಳವಾಗಿ ಪ್ರಾರ್ಥಿಸಬೇಕು. ಬದುಕಿರುವ ವ್ಯಕ್ತಿಯ ದೂಷಣೆ ಮಾಡಿದ್ದರೆ ಮತ್ತು ಅದು ಸತ್ಯಕ್ಕೆ ವಿರುದ್ಧವಾಗಿದ್ದರೆ ಯಾರ ಮುಂದೆ 
ಆ ದೂಷಣೆಯನ್ನು ಮಾಡಲಾಗಿದೆಯೋ ಅವರೊಡನೆ ಸರಿಪಡಿಸಿ ಹೇಳಬೇಕು. ಇನ್ನು ಬದುಕಿರುವ ವ್ಯಕ್ತಿಯ ಕುರಿತು ನಿಜವಾಗಿಯೂ 
ಅವನಲ್ಲಿರುವ ದೋಷಗಳ ಬಗ್ಗೆ ಹೇಳಿದ್ದರೆ, ಮುಂದೆ ಆ ತಪ್ಪನ್ನು ಪುನರಾವರ್ತಿಸದೆ ದೂಷಿಸಲಾದ ವ್ಯಕ್ತಿಯಿಂದ ಕ್ಷಮೆಯಾಚಿಸಬೇಕು. ಆ 
ವ್ಯಕ್ತಿಗೆ ದೂಷಿಸಿದ ವಿಷಯ ತಿಳಿದಿದ್ದರೆ ಮಾತ್ರ ಕ್ಷಮೆಯಾಚಿಸಿದರೆ ಸಾಕು. ಅನ್ಯಥಾ ಅಲ್ಲಾಹನೊಡನೆ ಕ್ಷಮೆಯಾಚಿಸಿದರೆ ಸಾಕೆಂದು ಕೆಲವು 
ವಿದ್ವಾಂಸರ ಅಭಿಪ್ರಾಯ. ಯಾಕೆಂದರೆ, ಸಂಬಂಧಿತ ವ್ಯಕ್ತಿಗೆ ತಿಳಿದಿಲ್ಲದಿದ್ದರೆ, ಬೆನ್ನ ಹಿಂದೆ ದೂಷಿಸಿದವನು, ನಾನು ನಿಮ್ಮನ್ನು ನಿಂದಿಸಿದ್ದೇನೆ 
ಎಂದು ಹೇಳಿದರೆ ಅವನ ಮನಸ್ಸಿಗೆ ನೋವಾಗುವ ಸಾಧ್ಯತೆಯಿದೆಯೆಂಬುದೇ ಅವರ ವಾದ. 

27. ಈ ವಚನದಲ್ಲಿಪರನಿಂದೆಯನ್ನು ಮೃತ ಸಹೋದರನ ಮಾಂಸ ಭಕ್ಷಣೆಗೆ ಹೋಲಿಸಿ ಅದು ಅತಿಹೇಯ ಕೃತ್ಯವೆಂಬ ಚಿತ್ರ ಣವನ್ನು 
ಅಲ್ಲಾಹನು ಮೂಡಿಸಿದ್ದಾನೆ. ಹೆಣವನ್ನು ತಿನ್ನುವುದೇ ಅರೋಚಕ ವಿಷಯವಾಗಿದೆ. ಆ ಹೆಣವೂ ಪ್ರಾಣಿಯದ್ದಲ್ಲ, ಮಾನವನದ್ದು ಬ 
ಮಾನವನಲ್ಲಿಯೂ ಸ್ಥಸಹೋದರನದ್ದು! ಹೀಗಿರುತ್ತಾ ಅದಕ್ಕಿಂತ ಅರೋಚಕತೆ ಬೇರೇನಿದ್ದೀತು! ಆ ಉಪಮೆಯನ್ನು ಪ್ರಶ್ನೆಯ ರೂಪದಲ್ಲಿ 
ಕೇಳಿ ವಿಷಯದ ಗಾಂಭೀರ್ಯವನ್ನು ಹೆಚ್ಚಿಸಲಾಗಿದೆ. ಯಾರಾದರೂ ತನ್ನ ಮೃತ ಸಹೋದರನ ಮಾಂಸ ಭಕ್ಷಣೆಯನ್ನು ಇಷ್ಟಪಡುವನೇ? 
ಇಲ್ಲವೆಂದಾದರೆ ಅವರ ಸಹಜ ಸ್ವಭಾವವು ಅದನ್ನು ದ್ವೇಷಿಸುವುದೆಂದಾದರೆ, ಆ ಬಳಿಕ ತನ್ನ ವಿಶ್ವಾಸಿಯಾದ ಸಹೋದರನ ಅಭಿಮಾನಕ್ಕೆ ಅವನ 
ಅನುಪಸ್ಥಿತಿಯಲ್ಲಿ ಅವನಿಗೆ ತಿಳಿಯದೆ, ಅವನಿಗೆ ವಿರೋಧಿಸಲಿಕ್ಕೂ ಸಾಧ್ಯವಿಲ್ಲದ ಸ್ಥಿತಿಯಲ್ಲಿ ಕಳಂಕ ಹಚ್ಚಲು ಹೇಗೆ ಸಾಧ್ಯವೆಂದು 
ಪ್ರತಿಯೊಬ್ಬರೂ ತಮ್ಮ ಆತ್ಮಸಾಕ್ಷಿಯೊಡನೆ ಕೇಳಿ ನೋಡಲಿ. ಹಾಗೆಯೇ ಪರನಿಂದೆಯನ್ನು ನಿಷಿದ್ಧಗೊಳಿಸಿರುವಮೂಲ ಕಾರಣವು ನಿಂದಿಸಲ್ಪಟ್ಟ 
ವ್ಯಕ್ತಿಗೆ ಅದರಿಂದ ಮನನೋಯುವುದೆಂದಲ್ಲ. ಬದಲಾಗಿ ಓರ್ವರ ಅನುಪಸ್ಥಿತಿಯಲ್ಲಿ ಅವನನ್ನು ದೂಷಿಸುವುದೇ ಸ್ವಯಂ ನಿಷಿದ್ಧ 
ಕಾರ್ಯವೆಂದು ಈ ವಚನದಿಂದ ಗ್ರಹಿಸಬಹುದು. ಪರನಿಂದೆಯು ಅದಕ್ಕೆ ಗುರಿಯಾದ ವ್ಯಕ್ತಿಗೆ ತಿಳಿದಿದೆಯೇ ಇಲ್ಲವೇ? ಅದರಿಂದ ಅವನ 
ಮನಸ್ಸಿಗೆ ನೋವಾಗಿದೆಯೋ ಇಲ್ಲವೋ ಎಂಬುದು ಮುಖ್ಯವಲ್ಲ ಮೃತನಿಗೆ ನೋವಾಗಬಹುದೆಂದು ಅವನ ಮಾಂಸವನ್ನು ತಿನ್ನುವುದನ್ನು 


ಕಾಂಡ - 26 


76 ತಪ್ಲೀಮುಲ್‌ ಕುರ್‌ಆನ್‌ 


AMLIB NM LG [ ಟಿ ು್ಟ ಯಜ PE  ೊ ೊಂ 
ರೈ(35 CaS EES 0158 Sp IEE HEN ಸವಿ 
2h EAS? ESA ಭೂ 2 "ಓಟ ಸ್ಲಾ ಲಿ 
eh 80 ನ ಟ್ರ ಬರಿ ಟಸಿ ಹಜಜ O55 


(13) ಜನರೇ, ನಾವು ನಿಮ್ಮನ್ನು ಒಬ್ಬ ಪುರುಷ ಮತ್ತು ಒಬ್ಬ ಸ್ವ್ರೀಯಿಂದ ಉಂಟು ಮಾಡಿದೆವು. ತರುವಾಯ 
ನೀವು ಪರಸ್ಪರ ಪರಿಚಯಪಟ್ಟುಕೊಳ್ಳಲಿಕ್ಕಾಗಿ ನಿಮ್ಮ ಜನಾಂಗಗಳನ್ನೂ ಗೋತ್ರಗಳನ್ನೂ ಮಾಡಿದೆವು. ನಿಮ್ಮ ಪೈಕಿ ಅತ್ಯಧಿಕ 
ಧರ್ಮನಿಷ್ಠನೇ ವಾಸ್ತವದಲ್ಲಿ ಅಲ್ಲಾಹನ ಬಳಿ ಅತಿ ಹೆಚ್ಚು ಗೌರವಕ್ಕೆ ಪಾತ್ರನು.೫ ನಿಶ್ಚಯವಾಗಿಯೂ ಅಲ್ಲಾಹ್‌ 


ಸರ್ವಜ್ಞನೂ ವಿವರಪೂರ್ಣನೂ ಆಗಿರುತ್ತಾನೆ.” 


ನಿಷಿದ್ಧಗೊಳಿಸಿಲ್ಲವೆಂಬುದು ವ್ಯಕ್ತ. ನನ್ನ ಮರಣದ ಬಳಿಕ ಯಾರೋ ನನ್ನ ಮಾಂಸ ಕಚ್ಚಿ ಎಳೆಯುತ್ತಿರುವರೆಂದು ಆ ಬಡಪಾಯಿ ಹೆಣಕ್ಕೆ 
ತಿಳಿಯುವುದಿಲ್ಲ. ಆದರೆ ಅದು ಸ್ವಯಂ ನಿಕೃಷ್ಟ ಕೃತ್ಯವಾಗಿದೆ. ಹಾಗೆಯೇ ಯಾರ ಬಗ್ಗೆ ಪರನಿಂದೆ ಮಾಡಲಾಗಿದೆಯೋ ಆ ವ್ಯಕ್ತಿಗೆ ಈ 
ವಿಷಯ ತಿಳಿದಿಲ್ಲದಿದ್ದರೆ ಆ ಬಳಿಕ ಎಲ್ಲಿ ಯಾರು, ಯಾವಾಗ, ಯಾವೆಲ್ಲ ಜನರ ಮುಂದೆ ತನ್ನ ಅಭಿಮಾನಕ್ಕೆ ಕಳಂಕ ಹಚ್ಚಲಾಗಿದೆ ಮತ್ತು 
ಅದರಿಂದ ಯಾರದೆಲ್ಲ ದೃಷ್ಟಿಯಲ್ಲಿ ನಾನು ನೀಚ ಮತ್ತು ನಿಕೃಷ್ಟನಾಗಿರುವೆನೆಂದು ಅವನಿಗೆ ಜೀವನದಲ್ಲಿ ಒಮ್ಮೆಯೂ ತಿಳಿಯಲಾರದು. 
ತಿಳಿಯದಿರುವುದರಿಂದಲೇ ಈ ನಿಂದನೆಯಿಂದ ಆತನಿಗೆ ಯಾವ ರೀತಿಯ ವ್ಯಥೆಯೂ ಆಗುವುದಿಲ್ಲ. ಆದರೆ ಅದು ಅವನ ಅಭಿಮಾನಕ್ಕೆ 
ಅವನಿಗೆ ತಿಳಿದಿದ್ದರೂ, ಇಲ್ಲದಿದ್ದರೂ ಘಾಸಿಯಾಗುವುದು ಖಚಿತ. ಆದ್ದರಿಂದಲೇ ಈ ಕೃತ್ಯವು ಅದರ ಸ್ಹಭಾವದಲ್ಲಿಯೇ ತನ್ನ ಮೃತ 
ಸಹೋದರ ಮಾಂಸ ಭಕ್ಷಣೆಗಿಂತ ಸ್ವಲ್ಪವೂ ಭಿನ್ನವಾಗಿಲ್ಲ. 

28. ಹಿಂದಿನ ವಚನಗಳಲ್ಲಿ ವಿಶ್ವಾಸಿಗಳನ್ನು ಅಭಿಸಂಬೋಧಿಸಿ ಮುಸ್ಲಿಮ್‌ ಸಮಾಜವನ್ನು ಕೆಡುಕಿನಿಂದ ರಕ್ಷಿಸುವುದಕ್ಕೆ ಅಗತ್ಯವಿರುವ 
ಮಾರ್ಗದರ್ಶನವನ್ನು ನೀಡಲಾಗಿತ್ತು. ಈಗ ಈ ವಚನದಲ್ಲಿ ಸಂಪೂರ್ಣ ಮಾನವ ಸಮೂಹವನ್ನು ಅಭಿಸಂಬೋಧಿಸಿ ಈ ಜಗತ್ತಿನಲ್ಲಿ ಸದಾ 
ಸಾರ್ವತ್ರಿಕ ಅಶಾಂತಿಗೆ ಕಾರಣವಾಗುವ ಮಹಾ ಪಿಡುಗುಗಳನ್ನು ನಿವಾರಿಸಲಾಗಿದೆ.” ಉದಾ: ವಂಶ, ವರ್ಣ, ಭಾಷೆ, ದೇಶ ಮತ್ತು 
ಜನಾಂಗೀಯ ಪಕ್ಷಪಾತ. ಪ್ರಾಚೀನ ಕಾಲದಿಂದ ಈವರೆಗೆ ಇತಿಹಾಸದಾದ್ಯಂತ ಮಾನವನು ಸಾಮಾನ್ಯವಾಗಿ ಮಾನವೀಯತೆಯನ್ನು 
ನಿರ್ಲಕ್ಷಿಸಿ ತನ್ನ ಸುತ್ತಲೂ ಸಣ್ಣ ಸಣ್ಣ ವೃತ್ತಗಳನ್ನು ರಚಿಸಿಕೊಂಡಿದ್ದಾನೆ. ಆ ವೃತ್ತದೊಳಗೆ, ಹುಟ್ಟಿದವರು ನಮ್ಮವರು ಮತ್ತು ಹೊರಗೆ 
ಹುಟ್ಟಿದವರು ಪರರೆಂದು ಪರಿಗಣಿಸುತ್ತಾ ಬಂದಿದ್ದಾನೆ. ಈ ವೃತ್ತಕ್ಕೆ ಯಾವುದೇ ಬೌದ್ಧಿಕ ಅಥವಾ ನೈತಿಕ ಬುನಾದಿಯಿಲ್ಲ. ಬದಲಾಗಿ ಆಸಸ್ಥಿಕ 
ಜನನದ ಆಧಾರದಲ್ಲಿ ಎಳೆಯಲಾಗಿದೆ. ಕೆಲವೆಡೆಗಳಲ್ಲಿ ಅದಕ್ಕೆ ನಿರ್ದಿಷ್ಟ ಕುಟುಂಬ, ಗೋತ್ರ ಅಥವಾ ವರ್ಗದಲ್ಲಿ ಹುಟ್ಟಿರುವುದೇ 
ಆಧಾರವಾಗಿರುತ್ತದೆ. ಕೆಲವೊಮ್ಮೆ ನಿರ್ದಿಷ್ಟ ಪ್ರದೇಶ ಅಥವಾ ವಿಶಿಷ್ಟ ವರ್ಣವಿರುವ ಅಥವಾ ಭಾಷೆ ಮಾತನಾಡುವ ಸಮುದಾಯದಲ್ಲಿ 
ಹುಟ್ಟಿರುವುದೇ ಕಾರಣವಾಗಿರುತ್ತದೆ. ಆ ಬಳಿಕ ಈ ಆಧಾರದಲ್ಲಿ ತಮ್ನ್ಮವರು ಮತ್ತು ಹೊರಗಿನವರೆಂದು ವಿಂಗಡಿಸಲಾಗುತ್ತದೆ. 

ಈ ಭೇದ ಭಾವವು ತಮ್ಮವರೆಂದು ಭಾವಿಸುವವರೊಂದಿಗೆ ಹೆಚ್ಚಿನ ಪ್ರೀತಿ ಮತ್ತು ಸಹಕಾರಗಳಿಗೆ ಮಾತ್ರ ಸೀಮಿತವಾಗಿರಲಾರದು. 
ಅದನ್ನು ಮೀರಿ ತಾತ್ಸಾರ, ವೈರ, ನಿಂದನೆ, ಅಕ್ರಮ ಮತ್ತು ಮರ್ದನ ಇತ್ಯಾದಿ ಕೆಡುಕುಗಳ ರೂಪ ತಾಳುತ್ತದೆ. ಅದಕ್ಕಾಗಿ ಮತಗಳನ್ನು 
ರಚಿಸಲಾಗಿದೆ. ಕಾನೂನುಗಳನ್ನು ನಿರ್ಮಿಸಲಾಗಿದೆ. ಶಿಷ್ಟಾಚಾರ ನೀತಿಗಳನ್ನು ರೂಪಿಸಲಾಗಿದೆ. ಶತಮಾನಗಳಿಂದ ಜನಸಮುದಾಯ ಮತ್ತು 
ಸರಕಾರಗಳು ಅದರಂತೆ ತಂತಮ್ಮ ತತ್ವ ಸಿದ್ದಾಂತಗಳನ್ನು ರೂಪಿಸಿ ಕೆಲಸ ಮಾಡುತ್ತಿವೆ. ಈ ಆಧಾರದಲ್ಲಿಯೇ ಯಹೂದಿಯರು ಇಸ್ರಾ ಈಲೀ 
ಸಂತತಿಗಳನ್ನು ದೇವನ ಆಯ್ದ ಸೃಷ್ಟಿಗಳೆಂದು ಪರಿಗಣಿಸಿ ತಮ್ಮ ಧಾರ್ಮಿಕ ನಿಯಮಗಳಲ್ಲಿಯೂ ಇಸ್ರಾಈಲೇತರರ ಹಕ್ಕು ಮತ್ತು 
ಸ್ಥಾನಮಾನಗಳನ್ನು ಇತರರಿಗಿಂತ ನೀಚವಾಗಿ ನಿರ್ಣಯಿಸಿದರು. ಈ ಪಕ್ಷಪಾತವೇ ಹಿಂದುಗಳಲ್ಲಿ ವರ್ಣಾಶ್ರಮಕ್ಕೆ ಜನ್ನ ನೀಡಿತು. ಅದರಂತೆ 
ಬ್ರಾಹ್ಮಣರ ಉಚ್ಚತೆಯನ್ನು ಸ್ಥಿರಗೊಳಿಸಲಾಯಿತು. ಉಚ್ಚ ಜಾತಿಯವರ ಹೊರತು ಇತರೆಲ್ಲರನ್ನು ನೀಚರು ಮತ್ತು ಮ್ಲೇಚ್ಛರೆಂದು 
ಪರಿಗಣಿಸಲಾಯಿತು. ಶೂದ್ರರನ್ನು ನೀಚತೆಯ ಪಾತಾಳಕ್ಕೆ ಎಸೆಯಲಾಯಿತು. ಕರಿಯರು ಮತ್ತು ಬಿಳಿಯರೆಂಬ ಪಕ್ಷಪಾತದಿಂದ ಆಫ್ರಿಕಾ 
ಮತ್ತು ಅಮೆರಿಕಗಳಲ್ಲಿರುವ ಕರಿವರ್ಣೀಯರ ವಿರುದ್ದ ನಡೆದ ಅಕ್ರಮ ಮರ್ದನಗಳನ್ನು ಇತಿಹಾಸದ ಪುಟಗಳಲ್ಲಿ ಹುಡುಕಬೇಕಾದ 
ಅಗತ್ಯವಿಲ್ಲ- ಈ 20ನೇ ಶತಮಾನದಲ್ಲಿಯೇ ಅದನ್ನು ಪ್ರತಿಯೊಬ್ಬನೂ ತನ್ನ ಕಣ್ಣಿನಿಂದ ನೋಡಬಹುದಾಗಿದೆ. ಅಮೇರಿಕಾ ಭೂಖಂಡದಲ್ಲಿ 
ಅತಿಕ್ರಮಿಸಿದ ಐರೋಪ್ಯರು ರೆಡ್‌ ಇಂಡಿಯನರೊಂದಿಗೆ ತೋರಿದ ಕ್ರೌರ್ಯ, ಏಶ್ಯಾ ಮತ್ತು ಆಫ್ರಿಕದ ದುರ್ಬಲ ಜನಾಂಗಗಳ ಮೇಲೆ 
ಪ್ರಭುತ್ವಸ್ಥಾಪಿಸಿ ಅವರೊಂದಿಗೆ ವರ್ತಿಸಿದ ಅಕ್ರಮ ಹಿಂಸಾಚಾರಗಳಲ್ಲಿ ಈ ಭಾವನೆಯೇ ಸಕ್ರಿಯವಾಗಿತ್ತು. ಅರ್ಥಾತ್‌, ನಮ್ಮ ದೇಶ ಮತ್ತು 


ಕಾಂಡ - 26 


49. ಅಲ್‌ ಹುಜುರಾತ್‌ 77 


ಜನಾಂಗದ ಹೊರಗೆ ಜನಿಸುವವರ ಪ್ರಾಣ, ಸೊತ್ತು, ವತ್ತ, ಅಭಿಮಾನಗಳನ್ನು ಯಥೇಜ್ಛವಾಗಿ ಕೆಡಿಸುವ, ದೋಚುವ, ಗುಲಾಮಗೊಳಿಸುವ, 
ಅಗತ್ಯವಾದರೆ ನಿರ್ಮೂಲನೆಗೊಳಿಸುವ ಹಕ್ಕಿದೆ. ಪಾಶ್ಚಾತ್ಯ ಜನತೆಯ ಜನಾಂಗೀಯ ಪಕ್ಚಪಾತದಿಂದ ಒಂದು ಜನತೆಯು ಇನ್ನೊಂದು 
ಜನತೆಯ ವಿರುದ್ಧ ಕ್ರೂರಮೃಗಗಳಂತೆ ವರ್ತಿಸಿದ ಉದಾಹರಣೆಗಳು ಇತ್ತೀಚೆಗೆ ನಡೆದ ಯುದ್ಧಗಳಲ್ಲಿ ಧಾರಾಳವಾಗಿ ಕಂಡು ಬಂದಿದೆ. 
ಈಗಲೂ ಕಾಣಿಸುತ್ತಿವೆ. ವಿಶೇಷತಃ ನಾಮೀ ಜರ್ಮನಿಯ ನಾಯೀವಾದ ಮತ್ತು ನಾರ್ಡಿಕ್‌ ಜನಾಂಗದ ಉಚ್ಚತೆಯ ಕಲ್ಪನೆಯು ಕಳೆದ 
ಜಾಗತಿಕ ಯುದ್ಧದಲ್ಲಿ ತೋರಿದ ಕ್ರೌರ್ಯವನ್ನು ನೋಡಿದರೆ ಅದೆಂಥ ಭಯಾನಕ ವಿನಾಶದಿಂದ ಮಾನವರನ್ನು ಅ ಈ 
ಕುರ್‌ಆನ್‌ ವಚನವು tired ಸುಲಭದಲ್ಲಿ ಗ್ರಹಿಸಬಹುದು. 

ಈ ಸಂಕ್ಷಿಪ್ತ ವಚನದಲ್ಲಿ ಅಲ್ಲಾಹನು ಮಾನವರೆಲ್ಲರನ್ನೂ ಅಭಿಸಂಬೋಧಿಸಿ ಮೂರು ಅತಿಪ್ರಧಾನ ವಾಸ್ತವಿಕತೆಗಳನ್ನು ವಿವರಿಸಿದ್ದಾನೆ: 

1) ನಿಮ್ಮೆಲ್ಲರ ಮೂಲ ಒಂದೇ. ಒಂದೇ ಗಂಡು ಮತ್ತು ಹೆಣ್ಣಿನಿಂದ ನಿಮ್ಮ ಸಂಪೂರ್ಣ ವರ್ಗ ಆಸ್ತಿತ್ವಕ್ಕೆ ಬಂದಿದೆ. ಇಂದು ಲೋಕದಲ್ಲಿ 
ಕಾಣಿಸುತ್ತಿರುವ ಎಲ್ಲಮಾನವರೂ ವಾಸ್ತವದಲ್ಲಿ ಒಂದೇ ಆದಿ ವಂಶದ ಶಾಖೆಗಳಾಗಿವೆ. ಆ ಶಾಖೆಯು ಒಂದೇ ತಂದೆತಾಯಿಗಳಿಂದ ಬೆಳೆದು 
ಬಂದಿದೆ. ಈ ಸೃಷ್ಟಿ ಸರಣಿಯಲ್ಲಿ ನೀವು ರಚಿಸಿರುವ ಪಕ್ಷಪಾತ ಮತ್ತು ಉಚ್ಚ ನೀಚತೆಗೆ ಯಾವುದೇ ಆಧಾರವಿಲ್ಲ. ಏಕೈಕ ದೇವನೇ ನಿಮ್ಮ 
ಸೃಷ್ಟಿಕರ್ತ. ವಾಸ್ತವದಲ್ಲಿ ವಿವಿಧ ಜನರನ್ನು ವಿವಿಧ ದೇವರು ಸ ಸೃಷ್ಟಿಸಿಲ್ಲ. ನೀವೆಲ್ಲರೂ ಒಂದೇ ಧಾತುವಿನಿಂದ ಸೃ ಸೃಷ್ಟಿಸಲ್ಪಟ್ಟಿದ್ದೀರಿ. ಕೆಲವರು 
ಪರಿಶುದ್ಧವಾದ ಉಚ್ಚಧಾತುವಿನಿಂದ ಅಥವಾ ಇತರ ಕೆಲವರು ನೀಚ ಮತ್ತು ಮ್ಲೇಚ್ಛ ಧಾತುವಿನಿಂದ ಸೃಷ್ಟಿಯಾಗಿಲ್ಲ. ನಿಮೃಲ್ಲರ ಜನನ 
ಕ್ರಮವು ಒಂದೇ ಆಗಿದೆ. ವಿವಿಧ ಜನರು ವಿವಿಧ ರೀತಿಯಿಂದ ಜನಿಸಿಲ್ಲ ನೀವೆಲ್ಲರೂ ಒಂದೇ ತಂದೆ ತಾಯಂದಿರ ಸಂತಾನಗಳು. ಆರಂಭದಲ್ಲಿ 
ಅನೇಕ ಮಾನವ ಜೋಡಿಗಳಾಗಿ ಅವರಿಂದ ಜಗತ್ತಿನ ವಿವಿಧೆಡೆಗಳಲ್ಲಿ ವಿವಿಧ ಜನಪದಗಳು ಬೆಳೆದು ಬಂದಿಲ್ಲ. 

2) ನೀವು ಮೌಲಿಕವಾಗಿ ಒಂದೇ ಆಗಿದ್ದರೂ ವಿವಿಧ ಗೋತ್ರ ಮತ್ತು ಸಮುದಾಯಗಳಾಗಿ ನಿಮ್ಮ ವಿಂಗಡನೆಯು ಕೇವಲ ಸಹಜ 
ಪ್ರಕ್ರಿಯೆಯಾಗಿದೆ. ಇಡೀ ಭೂಮಿಯಲ್ಲಿ ಮಾನವರ ಒಂದೇ ಕುಟುಂಬವಿರಲು ಸಾಧ್ಯವಿಲ್ಲ. ವಂಶಾಭಿವೃದ್ಧಿಯಾದಂತೆಯೇ ಅಸಂಖ್ಯಾತ 
ಕುಟುಂಬಗಳ ಬೆಳವಣಿಗೆಯು ಅನಿವಾರ್ಯವಾಗಿತ್ತು. ಹಾಗೆಯೇ ಅನಂತರ ಕುಟುಂಬಗಳಿಂದ ಗೋತ್ರಗಳು ಮತ್ತು ಸಮುದಾಯಗಳು 
ಬೆಳೆದು ಬಂದವು. ವಿವಿಧ ಭೂಪ್ರದೇಶಗಳಲ್ಲಿ ವಾಸ ಹೂಡಿದ ಬಳಿಕ ವರ್ಣ, ರೂಪ, ಭಾಷೆ ಮತ್ತು ಜೀವನ ರೀತಿಗಳಲ್ಲಿಯೂ ವೈವಿಧ್ಯತೆ 
ಅನಿವಾರ್ಯವಾಗಿತ್ತು. ಒಂದೇ ಭೂಪ್ರದೇಶದಲ್ಲಿ ವಾಸಿಸುವವರು ಪರಸ್ಪರ ನಿಕಟ ಮತ್ತು ದೂರಪ್ರದೇಶದಲ್ಲಿ ವಾಸಿಸುವವರು ಪರಸ್ಪರ 
ದೂರವಿರುವುದು ಸಹಜ. ಆದರೆ ಈ ನೈಸರ್ಗಿಕ ವ್ಯತ್ಯಾಸ ಮತ್ತು ಭಿನ್ನತೆಗಳ ಬೇಡಿಕೆಯು ವಾಸ್ತವದಲ್ಲಿ ಉಚ್ಚ-ನೀಚ, ಮೇಲು-ಕೀಳು, 
ಉತ್ತಮ-ಅಧಮ ಇತ್ಯಾದಿ ಭೇದ ಭಾವ ಕಲ್ಪಿಸುವುದಾಗಿರಲಿಲ್ಲ. ಅಂತೆಯೇ ಒಂದು ವಂಶವು ಇನ್ನೊಂದು ವಂಶದ ಮೇಲೆ ತನ್ನತನವನ್ನು 
ಸ್ಥಾಪಿಸುವುದು, ಒಂದು ವರ್ಣದ ಜನರು ಇತರ ವರ್ಣದವರನ್ನು ಹೀನರು ಮತ್ತು ನೀಚರೆಂದು ಪರಿಗಣಿಸುವುದು, ಒಂದು ಜನತೆಯು 
ಇನ್ನೊಂದು ಜನತೆಗಿಂತ ಶ್ರೇಷ್ಠವೆಂದು ಭಾವಿಸುವುದು. ಮಾನವ ಹಕ್ಕುಗಳಲ್ಲಿ ವಿವಿಧ ವಿಭಾಗಗಳ ಮಧ್ಯೆ ತಾರತಮ್ಯ ಕಲ್ಪಿಸುವುದಾಗಿರಲಿಲ್ಲ. 
ಬದಲಾಗಿ ಸೃಷ್ಟಿಕರ್ತನು ಮಾನವ ಕುಲವನ್ನು ಸಮುದಾಯ ಮತ್ತು ಗೋತ್ರಗಳಾಗಿ ವಿಂಗಡಿಸಿರುವ ಕಾರಣವು, ಅವರ ಮಧ್ಯೆ ಪರಸ್ಪರ 
ಪರಿಚಯ ಮತ್ತು ಸಹಕಾರಕ್ಕೆ ಸಹಜವಾಗಿ ಆ ಕ್ರಮ ಸೂಕ್ತವೆಂಬುದೇ ಆಗಿದೆ. ಈ ಕ್ರಮದಿಂದ ಕುಟುಂಬ, ಗೋತ್ರ, ವಂಶ, ಜನಾಂಗ 
ಹೀಗೆ ಜನರು ಒಟ್ಟು ಸೇರಿ ಸಂಯುಕ್ತ ಸಮಾಜ ರಚನೆಯಾಗಿ, ಜೀವನದ ಸಮಸ್ಯೆಗಳಲ್ಲಿ ಪರಸ್ಪರ ಸಹಕಾರ ಇತ್ಯಾದಿ ಸಾಧ್ಯವಾಗುತ್ತದೆ. 
ಪರಸ್ಪರ ಗುರುತಿಸುವ ದೇವದತ್ತವಾಗಿರುವ ಈ ನೈಸರ್ಗಿಕ ಉಪಾಧಿಗಳನ್ನು ಪೈಶಾಚಿಕ ಅಜ್ಞಾನದಿಂದಾಗಿ ಪರಸ್ಪರ ಅಹಂಕಾರ ಮತ್ತು 
ನೀಚತೆಯ ಉಪಾಧಿಗೊಳಿಸಿ ಕೊನೆಗೆ ವೈರ ವಿದ್ದೇಷಕ್ಕೆ ತಲುಪಿಸಲಾಗಿದೆ. 

3) ಮಾನವರ ಮಧ್ಯೆ ಪರಸ್ಪರ ಶ್ರೇಷ್ಠತೆ ಮತ್ತು ಮೇಲೈಗೆ ಏನಾದರೂ ಬುನಾದಿಯಿದ್ದರೆ ಅದಕ್ಕೆ ಕೇವಲ ನೈತಿಕ ಶ್ರೇಷ್ಠತೆಯು 
ಆಧಾರವಾಗಿರಲು ಸಾಧ್ಯ. ಯಾಕೆಂದರೆ ಮಾನವರೆಲ್ಲರೂ ಸಮಾನವಾಗಿದ್ದಾರೆ. ಅವರ ಸೃಷ್ಟಿಕರ್ತ ಒಬ್ಬನೇ. ಜೀವನದ ಧಾತು ಮತ್ತು 
ವಿಧಾನವೂ ಒಂದೇ ಆಗಿದೆ. ಅವರೆಲ್ಲರ ವಂಶ ಪರಂಪರೆಯು ಒಂದೇ ತಂದೆ ತಾಯಿಯರಿಗೆ ತಲುಪುತ್ತದೆ. ಅದಲ್ಲದೇ, ಯಾವನೇ ವ್ಯಕ್ತಿಯು 
ನಿರ್ದಿಷ್ಟಪ್ರದೇಶ, ಸಮುದಾಯ ಅಥವಾ ವಂಶದಲ್ಲಿ ಹುಟ್ಟುವುದು ಆಕಸ್ಥಿಕವಾಗಿದೆ. ಅದರಲ್ಲಿ ಅವನ ಇಚ್ಛೆ, ಆಯ್ಕೆ ಮತ್ತು ಸ್ವಂತ ಪ್ರಯತ್ನ 
ಪರಿಶ್ರಮಗಳ ಯಾವುದೇ ಪಾತ್ರವಲ್ಲ. ಈ ಹಿನ್ನೆಲೆಯಲ್ಲಿ ಒಬ್ಬನಿಗೆ ಇನ್ನೊಬ್ಬನ ಮೇಲೆ ಶ್ರೆ ಶ್ರೇಷ್ಠತೆ ಲಭಿಸುವ ಯಾವ ನ್ಯಾಯೋಚಿತ ಕಾರಣವೂ 
ಇಲ್ಲ ಒಬ್ಬನು ಇನ್ನೊಬ್ಬನಿಗಿಂತ ಶ್ರೇಷ್ಠನಾಗುವ ಮೂಲ ಉಪಾಧಿಯು ಅವನು ಇತರರಿಗಿಂತ ಹೆಚ್ಚು ದೇವಭಯವರುವವ, ಕೆಡುಕಿನಿಂದ 
ದೂರವಿರುವವ ಮತ್ತು ಒಳಿತಿನ ಪುಣ್ಯ ಹಾದಿಯಲ್ಲಿ ನಡೆಯುವವನಾಗಿರಬೇಕೆಂಬುದೇ ಆಗಿದೆ. ಇಂಥ ವ್ಯಕ್ತಿಯು ಯಾವುದೇ ವಂಶ, 
ಸಮುದಾಯ ಅಥವಾ ರಾಷ್ಟ್ರದವನಾಗಿದ್ದರೂ ತನ್ನ ವೈಯಕ್ತಿಕ ವೈಶಿಷ್ಟ್ಯದಿಂದ ಅವನು ಗೌರವಾರ್ಹನಾಗುತ್ತಾನೆ. ಇದಕ್ಕೆ ತದ್ವಿರುದ್ಧ 
ಸ್ಥಿತಿಯಲ್ಲಿರುವವರು ಕರಿಯರು, ಬಿಳಿಯರು, ಪಾಶ್ಚಾತ್ಯರು ಅಥವಾ ಪೌರ್ವಾತ್ಯ ರು ಹೀಗೆ ಯಾರೇ ಆಗಿದ್ದರೂ ಕೆಳೆದರ್ಜೆಯವರಾಗಿದ್ದಾರೆ. 

ಇದೇ ವಾಸ್ತ ಸ್ತವಿಕತೆಯನ್ನು ಕುರ್‌ಆನ್‌ ಒಂದು ಸಂಕ್ಷಿಪ್ತ ವಚನದಲ್ಲಿ ತಿಳಿಸಿದೆ. ಪ್ರವಾದಿವರ್ಯರು (ಸ) ಅದನ್ನು ತಮ್ಮ ಆನೇ 


ಕಾಂಡ - 26 


78 ತಪ್ಪೀಮುಲ್‌ ಕುರ್‌ಆನ್‌ 


ಉಪನ್ಯಾಸ ಮತ್ತು ಮಾತುಗಳಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಮಕ್ಕಾ ವಿಜಯದ ಸಂದರ್ಭದಲ್ಲಿ ಕಅಬಾ ಪ್ರದಕ್ಷಿಣೆಯ ಬಳಿಕ 
ಮಾಡಿದ ಭಾಷಣದಲ್ಲಿ ಅವರು ಹೀಗೆ ಹೇಳಿದ್ದರು: 


UM oS By Or) ll, pg. aS alot 4s Ss ಟ್ಟ್ಟ[[ಟೊ ೈ್‌ 
eS ot cra ಚ ಷ್ಠ) ol os oT al ದೂ) pal 2 45 td ಮಟ್ಟಸ 
ನಿಮ್ಮಿಂದ ಅಜ್ಞಾನದ ದೋಷ ಮತ್ತು ಅಹಂಕಾರವನ್ನು ತೊಲಗಿಸಿದ ಅಲ್ಲಾಹನಿಗೆ ಸರ್ವಸ್ತುತಿಗಳು. ಓ ಜನರೇ! ಸಕಲ ಮಾನವರೂ 
ಕೇವಲ ಎರಡೇ ಭಾಗಗಳಾಗಿ ವಿಂಗಡಿಸಲ್ಪಡುತ್ತಾರೆ. ಆ) ಸಜ್ಜನ ಮತ್ತು ಧರ್ಮನಿಷ್ಠ; ನು ಅಲ್ಲಾಹನ ದೃಷ್ಟಿಯಲ್ಲಿ ಗೌರವಾರ್ಹನು ಮತ್ತು 
ಆ) ದುರಾಚಾರಿ ಮತ್ತು ಕ್ರೂರಿಯು ಅಲ್ಲಾಹನ ದೃ ಷ್ಟಿಯಲ್ಲಿ ನೀಚನು. ಅನ್ಯಥಾ ಮಾನವರೆಲ್ಲರೂ ಆದಮರ ಸಂತಾನಗಳು. ಅಲ್ಲಾಹನು 
ಆದಮರನ್ನು ಮಣ್ಣಿನಿಂದ ಸೃ ಸೃ ಷ್ಟಿಸಿದ್ದಾನೆ. (ಬೈ ಹಕಿ, ಫೀ ಶುಅಬುಲ್‌ ಈಮಾನ್‌-ತಿರ್ಮಿದಿ) 
ಹಜ್ಜತುಲ್‌ ವಿದಾದ ಅಯ್ಯಾಮುತ್ತಶ್ರೀಕ್‌ನ ಸಂದರ್ಭದಲ್ಲಿ ಮಾಡಿದ ಭಾಷಣದಲ್ಲಿ ಹೀಗೆ ಹೇಳಿದರು: 


ಹ ಸ ye Sys ಲಲ ಪಾ ಗ ಗ ಮುಂ ಯ ಲೂ ್ಪಯಠ 


ಜ್ರ ಪ geld J A Jy sh SES CA ಪ As So SN ot, syd Ya 

““ಜನರೇ, ನಿಮ್ಮೆಲ್ಲರ ಪ್ರಭು ಒಬ್ಬನೇ. ಅರಬನಿಗೆ ಅರಬೇತರನಿಗಿಂತ, ಅರಬೇತರನಿಗೆ ಅರಬನಿಗಿಂತ ಬಿಳಿಯನಿಗೆ ಕರಿಯನಿಗಿಂತ, 
ಕರಿಯನಿಗೆ ಬಿಳಿಯನಿಗಿಂತ ಯಾವುದೇ ಶ್ರೇಷ್ಠತೆಯಿಲ್ಲ ದೇವಭಕ್ತಿಯ ಆಧಾರದಲ್ಲಿಹೊರತು. ನಿಮ್ಮ ಪೈಕಿ ಅತ್ಯಧಿಕ ಧರ್ಮನಿಷ್ಠನೇ ಅಲ್ಲಾಹನ 
ಬಳಿ ಅತ್ಯಂತ ಗೌರವಾರ್ಹನು. ಹೇಳಿರಿ. ನಾನು ನಿಮಗೆ (ಸಂದೇಶವನ್ನು) ತಲುಪಿಸಿರುವೆನ್ನಲ್ಲವೇ- "ಹೌದು, ಪ್ರವಾದಿವರ್ಯರೇ' ಅವರು 
ಉತ್ತರಿಸಿದರು. ಅವರು ಪುನಃ ಹೇಳಿದರು: ಹಾಗಾದರೆ, ಇಲ್ಲಿ ಹಾಜರಿರುವವರು ಹಾಜರಿಲ್ಲದವರಿಗೆ ಮಾತು ತಲುಪಿಸಲಿ.'' (ಬೈಹಕಿ) 

ಇನ್ನೊಂದು ಸಂದರ್ಭದಲ್ಲಿ ಪ್ರವಾದಿ(ಸ) ಹೀಗೆ ಹೇಳಿದ್ದಾರೆ: 

ರಪ ಲಫೋಾೌಾ್ಯೋ್ಯೋ ಲೋಗ್‌ ಲ ಉಬಿ B63 pty SS” 

ನೀವೆಲ್ಲರೂ ಆದಮರ ಮಕ್ಕಳು, ಆದಮರನ್ನು ಮಣ್ಣಿನಿಂದ ಸೃ ಷಿಸಲಾಗಿದೆ. ಜನರು ತಮ್ಮ ತಂದೆ ತಾಯಂದಿರ ಹೆಸರಲ್ಲಿ ಅಹಂಕಾರ 
ಪಡುವುದನ್ನು ತೊರೆಯಲಿ. ಅನ್ಯಥಾ ಅವನು ಅಲ್ಲಾಹನ ದೃ ೃಷ್ಟಿಯಲ್ಲಿ ಒಂದು ಸಣ್ಣ ಕೀಟಕ್ಕಿಂತ ತುಚ್ಛನಾಗುತ್ತಾನೆ. (ಬರಭಾರ್‌) 

ಇನ್ನೊಂದು ಪ್ರವಾದಿ ವಚನದಲ್ಲಿ ಹೀಗಿದೆ: 


GF eS BA ಟಿ41, ಜು ಜರು 0 
""ಅಲ್ಲಾಹನು ಅಂತ್ಯದಿನದಲ್ಲಿ ನಿಮ್ಮ ರೂಪ ಅಥವಾ ಸಂಪತ್ತನ್ನು ನೋಡುವುದಿಲ್ಲ. ನಿಮ್ಮಲ್ಲಿ ಅತ್ಯಧಿಕ ದೇವಭಕ್ತಿಯಿರುವವನೇ 
ಅತ್ಯಂತ ಗೌರವಾರ್ಹನು.'' (ಇಬ್ನು ಜರೀರ್‌) 


ಬ ಬಜ ಫ್‌ ಚಹ i spy pS 5 ds Y alot 

ಅಲ್ಲಾಹನು ನಿಮ್ಮ ರೂಪ ಅಥವಾ ಸಂಪತ್ತನ್ನು ನೋಡುವುದಿಲ್ಲ. ಬದಲಾಗಿ ಹೃದಯ ಮತ್ತು ಕರ್ಮಗಳನ್ನು ನೋಡುತ್ತಾನೆ. 
(ಮುಸ್ಲಿಮ್‌, ಇಬ್ನು ಮಾಜ) 

ಈ ಶಿಕ್ಷಣಗಳು ಕೇವಲ ಮಾತುಗಳಿಗೆ ಸೀಮಿತವಾಗಿರಲಿಲ್ಲ ಬದಲಾಗಿ ಇಸ್ಲಾಮ್‌ ಆ ಪ್ರಕಾರ ವಿಶ್ವಾಸಿಗಳ ವಿಶ್ವಬ್ರಾತೃತ್ವವನ್ನು 
ಸಾಕಾರಗೊಳಿಸಿ ತೋರಿಸಿತು. ಅಲ್ಲಿ ವರ್ಣ-ವಂಶ-ಭಾಷೆ-ದೇಶ- ವರ್ಗ ಪಕ್ಷಪಾತವಿರಲಿಲ್ಲ ಉಚ್ಚ ನೀಚತೆ ಅಥವಾ ಸ್ಪರ್ಶ ಅಸ್ಪೃಶ್ಯಗಳ, 
ಭೇದ ಭಾವದ ಯಾವ ಕಲ್ಪನೆಯೂ ಇರಲಿಲ್ಲ. ಅದರಲ್ಲಿ ಸಹಭಾಗಿಗಳಾಗಿ ಇರುವವರೆಲ್ಲರಿಗೂ ಅವರು ಯಾವುದೇ ವಂಶ, ಜನಾಂಗ, ರಾಷ್ಟ್ರ 
ಅಥವಾ ದೇಶದೊಂದಿಗೆ ಸಂಬಂಧ ಹೊಂದಿದವರಾಗಿದ್ದರೂ ಸಮಾನ ಹಕ್ಕುಗಳಿವೆ. ಹಾಗೆಯೇ ಆಗಿತ್ತು. ಮಾನವೀಯ ಸಮಾನತೆ ಮತ್ತು 
ಐಕ್ಕದ ಬುನಾದಿಗಳನ್ನು ಇತರ ಯಾವೊಂದು ಧರ್ಮ ಅಥವಾ ವ್ಯವಸ್ಥೆಯಲ್ಲಿ ಒಮ್ಮೆ ಕಂಡಿಲ್ಲದ ರೀತಿಯಲ್ಲಿ ಮುಸ್ಲಿಮ್‌ ಸಮೂಹದಲ್ಲಿ 
ಇಸ್ಲಾಮ್‌ ಯಶಸ್ವಿಯಾಗಿ ಕಾರ್ಯಗತಗೊಳಿಸಿದೆಯೆಂಬ ಸತ್ಯವನ್ನು ಇಸ್ಲಾಮಿನ ವೈರಿಗಳು ಒಪ್ಪುತ್ತಾರೆ. ಭೂಮಿಯ ಸಕಲ ದಿಕ್ಕುಗಳಲ್ಲಿಯೂ 
ವ್ಯಾಪಿಸಿರುವ ಅಸಂಖ್ಯಾತ ವಂಶ ಮತ್ತು ಜನಾಂಗಗಳನ್ನು ಕೇವಲ ಇಸ್ಲಾಮ್‌ ಮಾತ್ರ ಒಂದೇ ಸಮುದಾಯಗೊಳಿಸಿದೆ. 

ಈ ಬಗ್ಗೆ ಒಂದು ತಪ್ಪು ತಿಳುವಳಿಕೆಯ ನಿವಾರಣೆಯೂ ಅವಶ್ಯಕವಾಗಿದೆ. ವೈವಾಹಿಕ ಸಂಬಂಧದಲ್ಲಿ ಉಭಯ ಕಕ್ಷಿಗಳ ಪರಸ್ಪರ 
ಹೊಂದಾಣಿಕೆಗೆ ಇಸ್ಲಾಮೀ ಕಾನೂನು ನೀಡಿರುವ ಮಹತ್ವವನ್ನು ಕೆಲವರು, ವಂಶಗಳಲ್ಲಿಕೆಲವು ಶ್ರೇಷ್ಠಮತ್ತು ಕೆಲವು ಅಧಮವಾಗಿರುವುದರಿಂದ 


ಕಾಂಡ - 26 


49. ಅಲ್‌ ಹುಜುರಾತ್‌ 79 


೨, 54 ೨ PEN ನ? 2 PAT 
I SOY ENG ELI 03 Ns ET b> 


03 AE ವ £34» PENS ಟಲ 33೨೯೪೧ 4 
ಸಖಿಯ MO ಓತಿ El SS SSS EES 


(14-15) ಈ ಬದವೀಗಳು(ಗ್ರಾಮೀಣ ಅರಬರು), "ನಾವು ವಿಶ್ವಾಸವಿರಿಸಿ ಕೊಂಡೆವು' ಎನ್ನುತ್ತಾರೆ.” ಅವರೊಡನೆ 
ಹೇಳಿರಿ; ನೀವು ವಿಶ್ವಾಸವಿರಿಸಲಿಲ್ಲ, ವಾಸ್ತವದಲ್ಲಿ "ನಾವು ಶರಣಾಗತರಾದೆವು' ಎಂದು ನೀವು ಹೇಳಬೇಕು. ಸತ್ಯವಿಶ್ವಾಸವು 
ಇನ್ನೂ ನಿಮ್ಮ ಹೃದಯಗಳಲ್ಲಿ ಪ್ರವೇಶಿಸಿಲ್ಲ. ನೀವು ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರ ಅನುಸರಣೆ ಮಾಡಿದರೆ, 
ಅವನು ನಿಮ್ಮ ಕರ್ಮಗಳ ಪ್ರತಿಫಲದಲ್ಲಿ ಸ್ವಲ್ಪವೂ ಕಡಿತಗೊಳಿಸಲಾರನು. ನಿಶ್ಚಯವಾಗಿಯೂ ಅಲ್ಲಾಹ್‌ ಮಹಾ 
ಕ್ಷಮಾಶೀಲನೂ ಕರುಣಾಳುವೂ ಆಗಿರುತ್ತಾನೆ. ಅಲ್ಲಾಹನ ಮತ್ತು ಅವನ ಸಂದೇಶವಾಹಕರ ಮೇಲೆ ವಿಶ್ವಾಸವಿದ್ದವರು, 


ಅವುಗಳ ಮಧ್ಯೆ ವಿವಾಹ ಸಂಬಂಧವನ್ನು ವಿರೋಧಿಸಬೇಕೆಂದು ಅರ್ಥೈಸಿದ್ದಾರೆ. ಆದರೆ ಇದು ತಪ್ಪು ತಿಳುವಳಿಕೆಯಾಗಿದೆ. ಇಸ್ಲಾಮಿನ 
ದೃಷ್ಟಿಯಲ್ಲಿ ಯಾವನೇ ಪುರುಷನು ಯಾವಳೇ ಸ್ತ್ರೀಯನ್ನು ವಿವಾಹವಾಗಬಹುದು. ಆದರೆ ದಾಂಪತ್ಯ ಜೀವನದ ಯಶಸ್ಸಿಗೆ ದಂಪತಿಗಳ 
ಆಚಾರ ವಿಚಾರ, ಗುಣನಡತೆ, ಜೀವನ ರೀತಿ, ಕುಟುಂಬ ಪರಂಪರೆ, ಆರ್ಥಿಕ ಮತ್ತು ಸಾಮಾಜಿಕ ಪರಿಸ್ಥಿತಿ ಇತ್ಯಾದಿಗಳಲ್ಲಿ ಹೊಂದಾಣಿಕೆಯನ್ನು 
ಪರಿಗಣಿಸಬೇಕು. ಇದುವೇ ಕುಫ್‌ವ್‌ನ (ವಿವಾಹ ಹೊಂದಾಣಿಕೆಯ) ನೈಜ ಬೇಡಿಕೆ. ದಂಪತಿಯರ ಮಧ್ಯೆ ಇಂಥ ವಿಷಯಗಳಲ್ಲಿ 
ಸಾಮರಸ್ಯವಿಲ್ಲದಿದ್ದರೆ ಅವರು ಜೀವನದಾದ್ಯಂತ ಕೂಡಿಬಾಳುವ ನಿರೀಕ್ಷೆಯು ಬಹಳ ವಿದೂರವಾಗಿದೆ.? ಆದ್ದರಿಂದಲೇ ಇಸ್ಲಾಮೀ ಕಾನೂನು 
ಅಂಥವರ ವಿವಾಹ ಸಂಬಂಧವನ್ನು ಅನಪೇಕ್ಷಣೀಯವೆಂದು ಭಾವಿಸುತ್ತದೆ. ಅದಕ್ಕೆ ಉಭಯ ಕಕ್ಷಿಗಳ ಪೈಕಿ ಒಬ್ಬರು ಉನ್ನತರು ಮತ್ತು 
ಇನ್ನೊಬ್ಬರು ನೀಚರು ಎಂಬುದು ಆಧಾರವಲ್ಲ, ಬದಲಾಗಿ ಸ್ಥಿತಿಗತಿಗಳಲ್ಲಿ ಸ್ಪಷ್ಟ ಅಂತರವಿರುವವರು ಪರಸ್ಪರ ವಿವಾಹ ಸಂಬಂಧ ಬೆಳೆಸಿದರೆ 
ಆ ದಾಂಪತ್ಯವು ವಿಫಲವಾಗುವ ಸಾಧ್ಯತೆ ಅಧಿಕವಿರುವುದಾಗಿದೆ. 

29. ನಿಜವಾಗಿಯೂ ಯಾರು ಉನ್ನತ ಮಟ್ಟದವರು ಮತ್ತು ಯಾರು ಗುಣಸ್ವಭಾವಗಳ ದೃಷ್ಟಿಯಿಂದ ಕೆಳಮಟ್ಟದವರೆಂದು 
ಅಲ್ಲಾಹನೇ ಬಲ್ಲನು. ಜನರು ಸ್ವಯಂ ರಚಿಸಿರುವ ಉಚ್ಚ ನೀಚತೆಯ ಮಾನದಂಡವು ಅಲ್ಲಾಹನ ಬಳಿ ನಡೆಯುವುದಿಲ್ಲ. ಈ ಲೋಕದಲ್ಲಿ 
ಉನ್ನತ ಮಟ್ಟದವನೆಂದು ಭಾವಿಸಲಾಗುತ್ತಿದ್ದ ವ್ಯಕ್ತಿಯು ಅಲ್ಲಾಹನ ಅಂತಿಮ ತೀರ್ಮಾನದಲ್ಲಿ ಅತಿ ಹೀನನೆಂದು ಪರಿಗಣಿಸಲ್ಪಡಬಹುದು. 
ಇಲ್ಲಿ ಬಹಳ ತುಚ್ಚನೆಂದು ಭಾವಿಸಲಾಗಿದ್ದ ವ್ಯಕ್ತಿಯು ಅಲ್ಲಿ ಉನ್ನತ ಸ್ಥಾನ ಪಡೆಯಬಹುದು. ಈ ಲೋಕದ ಗೌರವ ಮತ್ತು ಅಗೌರವದ 
ಬದಲಾಗಿ ಅಲ್ಲಾಹನ ಬಳಿ ಲಭಿಸುವ ಗೌರವ ಮತ್ತು ಅಗೌರವವೇ ಅತಿ ಪ್ರಧಾನವಾಗಿದೆ. ಆದ್ದರಿಂದ ಮಾನವನು ಅಲ್ಲಾಹನ ಬಳಿ 
ಗೌರವಾರ್ಹವಾದ ಗುಣವೈಶಿಷ್ಟ್ಯಗಳನ್ನು ಬೆಳೆಸಿಕೊಳ್ಳುವ ಬಗ್ಗೆ ಸದಾ ಚಿಂತಿಸಬೇಕು. 

30. ಇದು ಎಲ್ಲ ಹಳ್ಳಿಗರ ಕುರಿತು ಹೇಳಿದ ಮಾತಲ್ಲ. ಹೆಚ್ಚುತ್ತಿರುವ ಇಸ್ಲಾಮಿನ ಪ್ರಾಬಲ್ಯವನ್ನು ನೋಡಿ ಕೇವಲ ಮುಸ್ಲಿಮರ 
ಆಕ್ರಮಣದಿಂದ ಸುರಕ್ಷಿತರಾಗಿ ಇಸ್ಲಾಮಿನ ವಿಜಯಗಳ ಫಲವನ್ನು ಅನುಭವಿಸುವ ಉದ್ದೇಶದಿಂದ ಮುಸ್ಲಿಮರಾಗಿದ್ದ ಕೆಲವು ನಿರ್ದಿಷ್ಟ 

ಹಳ್ಳಿಗರ ಪಂಗಡಗಳ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಅವರು ಸಹೃದಯದಿಂದ ಇಸ್ಲಾಮ್‌ ಸ್ವೀಕರಿಸಿರಲಿಲ್ಲ. ಸ್ವಾರ್ಥ ಲಾಭಗಳಿಗಾಗಿ ಕೇವಲ 
ನಾಲಗೆಯಿಂದ ಘೋಷಿಸಿ ಮುಸ್ಲಿಮರ ಕೂಟದಲ್ಲಿ ಸೇರಿದ್ದರು. ಅವರು ಪ್ರವಾದಿವರ್ಯರ(ಸ) ಸನ್ನಿಧಿಗೆ ಬಂದು ನಾವು ಇಸ್ಲಾಮ್‌ ಸ್ವೀಕರಿಸಿ 
ನಿಮ್ಮೊಂದಿಗೆ ದೊಡ್ಡ ಔದಾರ್ಯ ತೋರಿಸಿರುವೆವೆಂಬ ಭಾವದಿಂದ ಹಕ್ಕುಗಳನ್ನು ನೆನಪಿಸಿ ಹಲವು ರೀತಿಯ ಬೇಡಿಕೆಗಳನ್ನು ಸಲ್ಲಿಸುತ್ತಿದ್ದರು. 

ಆಗ ಅವರ ಈ ಒಳಗುಟ್ಟು ಬಯಲಾಗುತ್ತಿತ್ತು. ಈ ನೀತಿಯನ್ನು ಅನುಸರಿಸಿದ್ದ ಅನೇಕ ಗೋತ್ರಗಳ ಕುರಿತು ಹದೀಸ್‌ಗಳಲ್ಲಿ 
ವರದಿಯಾಗಿವೆ. ಉದಾ: ಮುರ್ಭುನ, ಜುಹೈನ, ಅಸ್ಸಮ್‌, ಅಶ್‌ಜಅ, ಗಿಫಾರ್‌ ಇತ್ಯಾದಿ. ವಿಶೇಷತಃ ಬನೀ ಅಸದ್‌ ಬಿನ್‌ ಖುರ್ಭುಮದ 
ವಿಷಯದಲ್ಲಿ ಇಬ್ನ್‌ ಅಬ್ಬಾಸ್‌ ಮತ್ತು ಸಈದ್‌ ಬಿನ್‌ ಜುಬೈರ ಹೀಗೆ ವರದಿ ಮಾಡಿದ್ದಾರೆ: ಒಮ್ಮೆ ಬರಗಾಲದ ವರ್ಷದಲ್ಲಿಅವರು ಮದೀನಕ್ಕೆ 
ಬಂದರು. ಅವರು ಆರ್ಥಿಕ ಸಹಾಯ ಕೇಳುತ್ತಾ ಹಲವು ಬಾರಿ ಪ್ರವಾದಿಯವರ(ಸ) ಬಳಿಗೆ ಬಂದು ಹೀಗೆ ಹೇಳಿದರು: ನಾವು ಯುದ್ಧ 
ಮತ್ತು ಘರ್ಷಣೆಯಿಲ್ಲದೆಯೇ ಮುಸ್ಲಿಮರಾಗಿದ್ದೇವೆ. ಆ ಎಲ್ಲ ಗೋತ್ರಗಳು ನಿಮ್ಮೊಡನೆ ಯುದ್ಧ ಮಾಡಿದಂತೆ ನಾವು ಯುದ್ಧ ಮಾಡಿಲ್ಲ. 
ಅವರ ಈ ಮಾತಿನ ಉದ್ದೇಶವು ಅಲ್ಲಾಹ್‌ ಮತ್ತು ಪ್ರವಾದಿಯವರೊಡನೆ ಯುದ್ಧ ಮಾಡದೆ ಇಸ್ಲಾಮ್‌ ಸ್ವೀಕರಿಸುವ ಮೂಲಕ ಅವರು 
ಪ್ರವಾದಿಯವರೊಡನೆ ಔದಾರ್ಯ ತೋರಿದ್ದಾರೆ. ಅದಕ್ಕಾಗಿ ಪ್ರವಾದಿ ಮತ್ತು ಸತ್ಯವಿಶ್ವಾಸಿಗಳಿಂದ ಪ್ರತ್ಯುಪಕಾರಕ್ಕೆ ಅವರು 


ಕಾಂಡ - 26 


80 ತಪ್ಪೀಮುಲ್‌ ಕುರ್‌ಆನ್‌ 


ಅರ್ಹವಾಗಿರುವರೆಂಬುದೇ ಆಗಿತ್ತು. ಮದೀನಾ ಪರಿಸರದ ಅರಬ್‌ ಹಳ್ಳಿಗರ ಇಂಥ ವರ್ತನೆಗಳ ಕುರಿತು ಈ ವಚನದಲ್ಲಿ ವಿಮರ್ಶಿಸಲಾಗಿದೆ. 
ಈ ವಿಮರ್ಶೆಯೊಂದಿಗೆ ಅತ್ತೌಬ: 90-110 ಮತ್ತು ಫತ್‌ಹ್‌: 11-17ನೇ ವಚನಗಳನ್ನು ಸೇರಿ ಓದಿದರೆ ವಿಷಯ ಇನ್ನಷ್ಟುಸ್ಪಷ್ಟವಾಗಬಹುದು. 

31. ಮೂಲದಲ್ಲಿಕೂಲೂ ಅಸ್ಸಮ್ನಾ ಎಂಬ ಮಾತು ಉಪಯೋಗಿಸಲಾಗಿದೆ. ಇದನ್ನು ಹೇಳಿರಿ, ನಾವು ಮುಸ್ಲಿ ಮರಾಗಿದ್ದೇವೆ. ಎಂದೂ 
ಅನುವಾದಿಸಬಹುದು. ಈ ಪದದಿಂದ ಕೆಲವರು ಪವಿತ್ರ ಕುರ್‌ಆನ್‌ನ ಭಾಷೆಯಲ್ಲಿಮುಆ್‌ಮಿನ್‌ ಮತ್ತು ಮುಸ್ಲಿಮ್‌ ಇವು ಎರಡು ಪ್ರತ್ಯೇಕ 
ಪಾರಿಭಾಷಿಕಗಳೆಂದು ತಿಳಿದಿದ್ದಾರೆ. ಮುಆ್‌ಮಿನ್‌ ಎಂದರೆ ಸಹೃದಯದಿಂದ ಇಸ್ಲಾಮ್‌ ಸ್ವೀಕರಿಸುವವನು, ಮುಸ್ಲಿಮ್‌ ಎಂದರೆ ವಿಶ್ವಾಸವಿಲ್ಲದೆ 
ಕೇವಲ ಬಾಹ್ಯವಾಗಿ ಇಸ್ಲಾಮ್‌ ಸ್ಟೀಕರಿಸಿದವನು. ಆದರೆ ವಾಸ್ತವದಲ್ಲಿ ಈ ಭಾವನೆ ಇಲ್ಲಿ ಈಮಾನ್‌ ಎಂಬ ಪದವನ್ನು ಮನಪೂರ್ವಕ 
ದೃಢೀಕರಿಸುವುದಕ್ಕೂ ಇಸ್ಲಾಮ್‌ ಎಂಬ ಪದವನ್ನು ಕೇವಲ ಬಾಹ್ಯ ಅನುಸರಣೆಗೂ ಪ್ರಯೋಗಿಸಲಾಗಿದೆಯೆಂಬುದರಲ್ಲಿ ಸಂದೇಹವಿಲ್ಲ. 
ಆದರೆ ಇವು ಕುರ್‌ಆನ್‌ನ 2 ವಚನಗಳನ್ನು ಓದಿದರೆ ವಿಷಯವನ್ನು ಹೆಚ್ಚು ಸ್ಪಷ್ಟವಾಗಿ ತಿಳಿಯಬಹುದು. ಸ್ವತಂತ್ರ ಮತ್ತು ಪರಸ್ಪರ ವಿರುದ್ಧ 
ಪಾರಿಭಾಷಿಕಗಳೆಂದು ತಿಳಿಯುವುದು ಸರಿಯಲ್ಲ. ಕುರ್‌ಆನ್‌ನ ಪಾರಿಭಾಷಿಕದಲ್ಲಿ ಇಸ್ಲಾಮ್‌ ಮಾನವಕುಲಕ್ಕೆ ಅಲ್ಲಾಹನು ಅವತೀರ್ಣಗೊಳಿಸಿರುವ 
ಸದ್ಭರ್ಮ(ದೀನುಲ್‌ ಹಕ್‌)ದ ಹೆಸರು. ಅದರ ತಾಶ್ಚರ್ಯದಲ್ಲಿ ವಿಶ್ವಾಸ ಮತ್ತು ಅನುಸರಣೆಯೂ ಸೇರಿದೆ. ಅದನ್ನು ಹೃತ್ಪೂರ್ವಕ 
ಅಂಗೀಕರಿಸಿ ವ್ಯಾವಹಾರಿಕವಾಗಿ ಅನುಸರಿಸುವಾತನೇ ಮುಸ್ಲಿಮ್‌. ಉದಾಹರಣೆ ಈ ಕೆಳಗಿನ ವಚನಗಳನ್ನು ಗಮನಿಸಿರಿ. 

(18 ಲ) Pal 45 515 "ನಿಶ್ಚಯವಾಗಿಯೂ ಅಲ್ಲಾಹನ ಬಳಿ ಧರ್ಮವು ಕೇವಲ ಇಸ್ಲಾಮ್‌ ಆಗಿದೆ.'' (ಆಲಿ 
ಇಮ್ರಾನ್‌:19) (ಗಿ0 0೨) ಬಡ ರ 1 3 5 “ಯಾರಾದರೂ ಇಸ್ವಾಮಿನ ಹೊರತು ಬೇರೆ ಧರ್ಮವನ್ನು 
ಬಯಸುವುದಿದ್ದರೆ ಅದು ಆತನಿಂದ ಸ್ವೀಕರಿಸಲ್ಪಡುವುದಿಲ್ಲ.'' (ಅಲಿ ಇಮ್ರಾನ್‌:85) (” ೩೪೨1) ಟ್ರೂ ಎ೦1 ಅ) “ನಾನು 
ಇಸ್ಲಾಮನ್ನು ನಿಮಗೆ ಧರ್ಮವಾಗಿ ತೃಷ್ಟಿಪಟ್ಟಿದ್ದೇನೆ.'' (ಅಲ್‌ ಮಾಇದ:3) (! 7೨ (೫೫!) ನಸ ಜಭ0 ಸ) /ಪತೆ 
"ಅಲ್ಲಾಹನು ಓರ್ವನಿಗೆ ಮಾರ್ಗದರ್ಶನ ನೀಡಲಿಚ್ಛಿಸಿದರೆ ಅವನ ಹೃದಯವನ್ನು ಇಸ್ಲಾಮಿಗಾಗಿ ವಿಶಾಲಗೊಳಿಸುತ್ತಾನೆ.'' (ಅನ್‌ಆಮ್‌:125) 

ಈ ವಚನಗಳಲ್ಲಿ ಇಸ್ಲಾಮ್‌ ಎಂದರೆ ವಿಶ್ವಾಸರಹಿತವಾದ ಅನುಸರಣೆಯಲ್ಲವೆಂಬುದು ವ್ಯಕ್ತ. ಇತರ ಹಲವೆಡೆಗಳಲ್ಲಿಯೂ ಈ 
ವಿಷಯದಲ್ಲಿರುವ ವಚನಗಳು ಬಂದಿವೆ. (17 ೪1) ಫೊ 1565 $34 8 '"ಸಂದೇಶವಾಹಕರೇ, ಹೇಳಿರಿ, ಪ್ರಪ್ರಥಮ 
ವಾಗಿ ಇಸ್ಲಾಮ್‌ ಸ್ವೀಕರಿಸುವಂತೆ ನನಗೆ ಅಜ್ಞಾಪಿಸಲಾಗಿದೆ.'' (ಅನ್‌ಆಮ್‌:14) (₹* : ರಟ J) ಬ! 18 '“ಅನಂತರ 
ಇಸ್ಲಾಮ್‌ ಸ್ವೀಕರಿಸಿದರೆ ಅವರು ಮಾರ್ಗದರ್ಶನ ಪಡೆದರು.'' (ಆಲಿ ಇಮ್ರಾನ್‌:20) (ಗ : ಟು) ೫ ಹಿ ಇಯ 
""ಇಸ್ಲಾಮ್‌ ತಂದ ಪ್ರವಾದಿಗಳೆಲ್ಲರೂ ತೌರಾತ್‌ನಂತೆ ತೀರ್ಪು ನೀಡುತ್ತಿದ್ದರು.” (ಅಲ್‌ ಮಾಇದ:44) 

ಇಲ್ಲಿ ಮತ್ತು ಇಂಥ ಇತರ ದಶಗಟ್ಟಲೆ ಸ್ಥಳಗಳಲ್ಲಿ ಮುಸ್ಲಿಮನಾಗುವುದು ಮತ್ತು ಇಸ್ಲಾಮ್‌ ಸ್ವೀಕರಿಸುವುದರ ತಾತ್ಪರ್ಯವು 
ವಿಶ್ವಾಸರಹಿತವಾದ ಅನುಸರಣೆಯಾಗಿದೆಯೇ? ಅದೇ ರೀತಿ ಮುಸ್ಲಿಮ್‌ ಎಂಬ ಪದವು ಅನೇಕ ಕಡೆಗಳಲ್ಲಿ ಯಾವ ಅರ್ಥದಲ್ಲಿ 
ಬಳಸಲಾಗಿದೆಯೆಂಬುದರ ಮಾದರಿಯನ್ನು ಕೆಳಗಿನ ವಚನಗಳಲ್ಲಿ ಗಮನಿಸಿರಿ. SSS SE ಹ ೫ ini 
(ಗರಿ ಲಿ!) 8೫೬ರ “ಸತ್ಯವಿಶ್ವಾಪಿಗಳೇ, ಅಲ್ಲಾಹನಿಗೆ ಯಥಾ ರೀತಿಯಲ್ಲಿ ಭಯಪಡಿರಿ, ಮುಸ್ಲಿಮರಾಗಿ ಹೊರತು ಮರಣ 
ಹೊಂದಬೇಡಿರಿ.'' (ಆಲಿ ಇಮ್ರಾನ್‌:102) (4 : dt) ಟಟ) Sp ಒಟ ರಬೆ 2 "ಅವನು ಹಿಂದೆಯೂ ಈ ಗ್ರಂಥ 
ದಲ್ಲಿಯೂ ನಿಮಗೆ ಮುಸ್ಲಿಮ್‌ ಎಂದು ನಾಮಕರಣ ಮಾಡಿದ್ದಾನೆ.'' (ಅಲ್‌ ಹಜ್ಜ್‌:78) ಕರೆ $575 ರಿ) ಚ 6 ೬166೬ 
(ಈ ಪಗ) ಟೈ ಡೆ ""ಇಬ್ರಾ ಹೀಮರು ಯಹೂದಿ ಅಥವಾಕ್ರೆ ಸ್ತರಾಗಿರಲಿಲ್ಲ. ಬದಲಾಗಿ ನಿರ್ಮಲ ಹೃದಯದ ಮುಸ್ಲಿಮರಾಗಿದ್ದರು. 
(ಆಲಿ ಇಮ್ರಾನ್‌:67) 

ಕಅಬಾ ನಿರ್ಮಿಸುತ್ತಿರುವಾಗ ಪ್ರವಾದಿ ಇಬ್ರಾಹೀಮ್‌ ಮತ್ತು ಪ್ರವಾದಿ ಇಸ್ಮಾಈಲ್‌(ಅ) ಹೀಗೆ ಪ್ರಾರ್ಥಿಸಿದ್ಧರು: 
(118) 54-10 8p I ವ ರೊ ಟೆ “ನಮ್ಮ ಪ್ರಭೂ! ನಮ್ಮಿಬ್ಬರನ್ನು ನಿನ್ನ ಮುಸ್ಲಿಮ್‌ಗೊಳಿಸು. ಮತ್ತು 
ನಮ್ಮ ಪೀಳಿಗೆಯಿಂದಲೂ ನಿನ್ನ ಆಜ್ಞಾನುಸಾರಿಯಾಗಿರುವ ಸಮುದಾಯವನ್ನು ಹುಟ್ಟಿಸು.'' (ಅಲ್‌ಬಕರ: 128) “ 

ಪ್ರವಾದಿ ಯಆ್‌ಕೂಬ್‌ರು(ಅ) ಮಕ್ಕಳಿಗೆ ಹೀಗೆ ವಸಿಯ್ಯತ್‌ ಮಾಡಿದ್ದರು: £3 $ SR eS ಜು ಸಿ ಕ ಕ 


ಕ 


(೫ 1,1) ಬಿಟ “ನನ್ನ ಮಕ್ಕಳೇ, ಅಲ್ಲಾಹನು ನಿಮಗೆ ಈ ಧರ್ಮವನ್ನು ಆಯ್ಕೆ ಮಾಡಿದ್ದಾನೆ. ಆದ್ದರಿಂದ ನೀವು 


ಕಾಂಡ - 26 


49. ಅಲ್‌ ಹುಜುರಾತ್‌ 81 


೨ ಹ್ಗ ೨.1 BL 46 + 52 43 ಜೆ ೨ನ ಶ್ಲಿಗಿಿ ”_ 
4 125 BEES ESS SSN ರಜ ಟ್ರಿ 
್ಯ 3, BU 297M pa ಹಸಿ 


is 5 ೫9 SS gH ಟ್ರಿ 1 ಬಜ 
ಬಜ be ಬೆಸ) 6 ESS SL ೫00೬ ಜಿ 
ಈ ಛೈ ಸ ಬ ೨೨೮೨3೬೫೬ 8) J as Of 


4 ಶಿಯ್ಕ ತಿದ್ದಿ PENN Cl 
SONS ei 1305 


iad 


ಆ ಬಳಿಕಸ್ಪ ಸಲವೂ ಸಂಶಯಪಡದವರು ಮತ್ತು ತಮ್ಮ ಸಂಪತ್ತುಗಳಿಂದಲೂ ಶರೀರಗಳಿಂದಲೂ ಅಲ್ಲಾಹನ ಮಾರ್ಗದಲ್ಲಿ 
ಹೋರಾಡಿದವರೇ ವಾಸ್ತವದಲ್ಲಿ ಸತ್ಯವಿಶ್ವಾಸಿಗಳು, ಅವರೇ ಸತ್ಯವಂತರು. 

(16-18) ಸಂದೇಶವಾಹಕರೇ, (ತಾವು ಸತ್ಯವಿಶ್ವಾಸಿಗಳೆಂದು ಸಾರಿಕೊಳ್ಳುತ್ತಿರುವವರೊಡನೆ) ಹೇಳಿರಿ, ನೀವೇನು 
ಅಲ್ಲಾಹನಿಗೆ ನಿಮ್ಮ ಧರ್ಮದ ಕುರಿತು ತಿಳಿಸುತ್ತಿರುವಿರಾ? ಅಲ್ಲಾಹನಂತೂ ಭೂಮಿ-ಆಕಾಶಗಳ ಸಕಲ ವಿಷಯಗಳನ್ನೂ 
ಅರಿತಿರುತ್ತಾನೆ ಮತ್ತು ಅವನು ಸಕಲ ವಿಷಯಗಳ ಜ್ಞಾನವುಳ್ಳವನಾಗಿರುತ್ತಾನೆ. ತಾವು ಇಸ್ಲಾಮ್‌ ಸ್ವೀಕರಿಸಿಕೊಂಡಿದ್ದೇವೆನ್ನುತ್ತ 
(ಇವರು) ನಿಮ್ಮ ಮೇಲೆ ಉಪಕಾರ ಭಾರವನ್ನಿರಿಸುತ್ತಾರೆ. ಇವರೊಡನೆ ಹೇಳಿರಿ: ನಿಮ್ಮ ಇಸ್ಲಾಮಿನ ಉಪಕಾರ ಭಾರ 
ವನ್ನು ನನ್ನ ಮೇಲಿರಿಸಬೇಡಿರಿ. ವಾಸ್ತವದಲ್ಲಿ (ಸತ್ಯವಿಶ್ಚಾಸಿಗಳೆಂದು ಹೇಳಿಕೊಳ್ಳುತ್ತಿರುವುದರಲ್ಲಿ) ನೀವು ಸತ್ಯವಂತರಾಗಿದ್ದರೆ 
ನಿಮಗೆ ಸತ್ಯವಿಶ್ನಾಸದ ದಾರಿ ತೋರಿಸಿದ್ದಕ್ಕಾಗಿ ಅಲ್ಲಾಹನು ನಿಮ್ಮ ಮೇಲೆ ತನ್ನ ಉಪಕಾರ ಭಾರವನ್ನಿರಿಸುತ್ತಾನೆ. 
ನಿಶ್ಚಯವಾಗಿಯೂ ಅಲ್ಲಾಹನು ಭೂಮಿ-ಆಕಾಶಗಳ ಪ್ರತಿಯೊಂದು ರಹಸ್ಯದ ಜ್ಞಾನವುಳ್ಳವನಾಗಿದ್ದಾನೆ ಮತ್ತು ನೀವು 
ಮಾಡುತ್ತಿರುವುದೆಲ್ಲವನ್ನೂ ಅವನು ವೀಕ್ಷಿಸುತ್ತಿದ್ದಾನೆ. 


ಮುಸ್ಲಿಮರಾಗಿಯಲ್ಲದೆ ಮರಣ ಹೊಂದಬಾರದು.'' (ಅಲ್‌ಬಕರ: 132) 

ಈ ವಚನಗಳನ್ನು ಓದಿದರೆ ಅವುಗಳಲ್ಲಿ ಮುಸ್ಲಿಮ್‌ನ ತಾತ್ಪರ್ಯವು ಹೃತ್ಪೂರ್ವಕ ಒಪ್ಪದೆ ಕೇವಲ ಬಾಹ್ಯವಾಗಿ ಇಸ್ಲಾಮ್‌ 
ಸ್ವೀಕರಿಸುವುದೆಂದು ಯಾರಿಗಾದರೂ ಊಹಿಸಲು ಸಾಧ್ಯವಿದೆಯೇ? ಆದ್ದರಿಂದ ಕುರ್‌ಆನಿನ ಪಾರಿಭಾಷಿಕದಲ್ಲಿ "ಇಸ್ಲಾಮ್‌' ಎಂದರೆ ವಿಶ್ವಾಸ 
ರಹಿತವಾದ ಅನುಸರಣೆ ಮತ್ತು "ಮುಸ್ಲಿಮ್‌' ಎಂದರೆ ಕೇವಲ ಬಾಹ್ಯವಾಗಿ ಇಸ್ಲಾಮ್‌ ಸ್ವೀಕರಿಸಿದವನೆಂಬ ವಾದವು ಸಂಪೂರ್ಣ ತಪ್ಪು. ಅದೇ 
ರೀತಿ "ಈಮಾನ್‌' 'ಮುಅಮಿನ್‌' ಎಂಬೀ ಪದಗಳು ಕುರ್‌ಆನಿನಲ್ಲಿ ಹೃತ್ಪೂರ್ವಕವಾಗಿ ವಿಶ್ವಾಸವಿರಿಸುವುದೆಂಬ ಅರ್ಥದಲ್ಲಿ ಮಾತ್ರ 
ಪ್ರಯೋಗಿಸಲಾಗಿದೆಯೆಂಬ ವಾದವು ಸರಿಯಲ್ಲ. ಹೆಚ್ಚಿನ ಸ್ಥಳಗಳಲ್ಲಿ ಈ ಪದಗಳು ಇದೇ ಅರ್ಥದಲ್ಲಿ ಬಂದಿದೆ ಎಂಬುದರಲ್ಲಿಸಂಶಯವಿಲ್ಲ. 
ಆದರೂ ಅನೇಕ ಕಡೆಗಳಲ್ಲಿ ಈ ಪದಗಳು (ಈಮಾನ್‌, ಮುಸ್ಲಿಮೂನ್‌) ಬಾಹ್ಯವಾಗಿ ವಿಶ್ವಾಸವಿರಿಸುವುದೆಂಬ ಅರ್ಥದಲ್ಲಿಯೂ 
ಪ್ರಯೋಗಿಸಲಾಗಿದೆ. ಹಾಗೆಯೇ ವಿಶ್ವಾಸವಿರಿಸಿದವರೇ ಎಂದು ನಾಲಗೆಯಿಂದ ಒಪ್ಪಿ ಮುಸ್ಲಿಮರಲ್ಲಿ ಸೇರಿದ ಎಲ್ಲರನ್ನೂ 
ಅಭಿಸಂಬೋಧಿಸಲಾಗಿದೆ. ಅವರು ಸತ್ಯನಿಷ್ಠ ವಿಶ್ವಾಸಿಗಳೋ, ದುರ್ಬಲ ವಿಶ್ವಾಸಿಗಳು ಅಥವಾ ಕಪಟ ವಿಶ್ವಾಸಿಗಳೋ ಎಂಬುದನ್ನು 
ಪರಿಗಣಿಸಿಲ್ಲ ಆ ಪೈಕಿ ಕುರ್‌ಆನಿನಲ್ಲಿರುವ ಅನೇಕ ಉದಾಹರಣೆಗಳಲ್ಲಿ ಈ ಕೆಳಗಿನ ವಚನಗಳೂ ಸೇರಿವೆ. ಆಲಿ ಇಮ್ರಾನ್‌: 156, ಅನ್ನಿಸಾ: 
136, ಅಲ್‌ ಮಾಇದ:54, ಅಲ್‌ ಅಂಫಾಲ್‌:27, ಅತೌಬ:38, ಅಲ್‌ ಹದೀದ್‌:28, ಅಸ್ಪಸ್ಟ್‌:2) 


ಹಾ ಬಾ ಬಬ 
ಕಾಂಡ - 26 


50. ಕಾಫ್‌ 


ಹೆಸರು 
ಆರಂಭದಲ್ಲಿರುವ ಟಿ (ಕಾಫ್‌) ಅಕ್ಷರದಿಂದ ಬಂದಿದೆ. ಕಾಫ್‌ ಎಂಬ ಅಕ್ಷರದಿಂದ ಆರಂಭವಾಗುವ ಅಧ್ಯಾಯವೆಂದರ್ಥ. 


ಅವತೀರ್ಣ ಕಾಲ 

ಈ ಅಧ್ಯಾಯವು ಯಾವ ಕಾಲದಲ್ಲಿ ಅವಶೀರ್ಣವಾಗಿದೆಯೆಂಬ ಕುರಿತು ಅಧಿಕೃತ ವರದಿಗಳಿಂದ ನಿಖರವಾಗಿ 
ತಿಳಿಯುವುದಿಲ್ಲ, ಹಾಗಿದ್ದರೂ ವಿಷಯಗಳನ್ನು ಪರಿಶೀಲಿಸಿದಾಗ ಇದು ಮಕ್ಕಾ ಜೀವನದ ಎರಡನೆ ಹಂತವಾಗಿರುವ ಪ್ರವಾದಿತ್ನದ 
ತೃತೀಯ ವರ್ಷದಿಂದ ಐದನೇ ವರ್ಷದ ವರೆಗಿನ ಕಾಲಾವಧಿಯಲ್ಲಿ ಅವತೀರ್ಣವಾಗಿರಬಹುದೆಂದು ಭಾಸವಾಗುತ್ತದೆ. ಈ 
ಹಂತದ ವೈಶಿಷ್ಟ್ಯಗಳನ್ನು ನಾವು ಅನ್‌ಆಮ್‌ ಅಧ್ಯಾಯದ ಮುನ್ನುಡಿಯಲ್ಲಿ ವಿವರಿಸಿದ್ದೇವೆ. ಆ ವೈಶಿಷ್ಟ್ಯಗಳ ದೃಷ್ಟಿಯಿಂದ ಈ 
ಅಧ್ಯಾಯವು ಸತ್ಯನಿಷೇಧಕರ ವಿರೋಧ ತೀವ್ರವಾಗಿದ್ದರೂ ಮರ್ದನವು ಆರಂಭವಾಗಿಲ್ಲದ ಪ್ರವಾದಿತ್ವದ ಐದನೇ ವರ್ಷದಲ್ಲಿ 
ಅವತೀರ್ಣವಾಗಿದೆಯೆಂದು ಅಂದಾಜಿಸಬಹುದಾಗಿದೆ. 
ಚರ್ಚಾ ವಿಷಯ 

ಪ್ರವಾದಿವರ್ಯರು(ಸ) ಹೆಚ್ಚಿನ ಈದ್‌ ನಮಾರು್‌ಗಳಲ್ಲಿಈ ಅಧ್ಯಾಯವನ್ನು ಪಠಿಸುತ್ತಿದ್ದರೆಂದು ಅಧಿಕೃತ ವರದಿಗಳಿಂದ 
ತಿಳಿಯುತ್ತದೆ. ಪ್ರವಾದಿವರ್ಯರ(ಸ) ನೆರೆಯಾಕೆಯಾಗಿದ್ದ ಉಮ್ಮು ಹಿಶಾಮ ಎಂಬ ಮಹಿಳೆಯು ಹೀಗೆ ಹೇಳಿದ್ದಾರೆ: ಪ್ರವಾದಿ 
ವರ್ಯರು(ಸ) ಜುಮ್‌ಅ ಖುತುಬಗಳಲ್ಲಿ ಹೆಚ್ಚಿನ ಸಲ ಅವರ ಪಾವನ ನಾಲಗೆಯಿಂದ ಹೊರಟ ಮಾತುಗಳನ್ನು ಆಲಿಸಿಯೇ 
ನನಗೆ ಈ ಅಧ್ಯಾಯ ಕಂಠಪಾಠವಾಗಿದೆ. ಪ್ರಭಾತ ನಮಾರು್‌ನಲ್ಲಿಯೂ ಈ ಅಧ್ಯಾಯವನ್ನು ಹೆಚ್ಚಾಗಿ ಓದುತ್ತಿದ್ದರೆಂಬ 
ವರದಿಗಳೂ ಇವೆ. ಇದರಿಂದ ಈ ಅಧ್ಯಾಯವು ಪ್ರವಾದಿವರ್ಯರ(ಸ) ದೃಷ್ಟಿಯಲ್ಲಿ ಹೆಚ್ಚುಪ್ರಧಾನವಾಗಿತ್ತೆಂದು ಸ್ಪಷ್ಟವಾಗುತ್ತದೆ. 
ಆದ್ದರಿಂದಲೇ ಪದೇ ಪದೇ ಇದರ ವಿಷಯಗಳನ್ನು ಹೆಚ್ಚೆಚ್ಚು ಜನರಿಗೆ ತಲುಪಿಸುವ ವ್ಯವಸ್ಥೆ ಮಾಡಿದ್ದರು. 

ಈ ಅಧ್ಯಾಯವನ್ನು ಗಮನವಿರಿಸಿ ಓದಿದರೆ ಅದರ ಮಹತ್ವದ ಕಾರಣವನ್ನು ಸುಲಭದಲ್ಲಿಗ್ರಹಿಸಬಹುದು. ಪರಲೋಕವೇ 
ಇಡೀ ಅಧ್ಯಾಯದ ವಿಷಯವಾಗಿದೆ. ಪ್ರವಾದಿವರ್ಯರು(ಸ) ಮಕ್ಕಾದಲ್ಲಿ. ಸಂದೇಶ ಪ್ರಚಾರ ಆರಂಭಿಸಿದಾಗ, ಮರಣದ ಬಳಿಕ 
ಮಾನವನನ್ನು ಪುನಃ ಎಬ್ಬಿಸಲಾಗುವುದು ಮತ್ತು ಅವರಿಗೆ ತಮ್ಮ ಕರ್ಮಗಳ ಲೆಕ್ಕ ಸಮರ್ಪಿಸಬೇಕಾಗಿದೆಯೆಂಬ ವಿಷಯವು 
ಜನರಿಗೆ ಹೆಚ್ಚು ಅಚ್ಚರಿದಾಯಕವಾಗಿತ್ತು. ಅದು ತೀರಾ ಅಸಂಭವ ಮತ್ತು ಅದು ಬುದ್ಧಿಗೆ ನಿಲುಕುವ ವಿಷಯವಲ್ಲ. ನಮ್ಮ 
ದೇಹದ ಕಣಕಣಗಳೂ ಭೂಮಿಯಲ್ಲಿ ಚದುರಿ ಹೋದ ಸಹಸ್ರಾರು ವರ್ಷಗಳ ಬಳಿಕ ಆ ಚೆಲ್ಲಾಪಿಲ್ಲಿಯಾಗಿರುವ ಕಣಗಳು ಪುನಃ 
ಒಂದು ಸೇರಿ ನಮ್ಮ ದೇಹವನ್ನು ಪುನಃ ನೂತನವಾಗಿ ರಚಿಸಿ ನಾವು ಜೀವಂತವಾಗಿ ಎದ್ದು ನಿಲ್ಲುವುದು ಹೇಗೆ? ಎಂದು ಜನರು 
ಕೇಳುತ್ತಿದ್ದರು. ಅದಕ್ಕೆ ಉತ್ತರವಾಗಿ ಅಲ್ಲಾಹನ ವತಿಯಿಂದ ಈ ಅಧ್ಯಾಯ ಅವತೀರ್ಣವಾಯಿತು. ಇದರಲ್ಲಿ ಬಹಳ ಸಂಕ್ಷಿಪ್ತವಾಗಿ 
ಸಣ್ಣ ಸಣ್ಣ ನುಡಿಗಳಿಂದ ಒಂದೆಡೆಯಲ್ಲಿ ಪರಲೋಕದ ಸಾಧ್ಯತೆ ಮತ್ತು ಅದರ ಸಂಭಾವ್ಯತೆಯ ಪುರಾವೆ ನೀಡಲಾಗಿದೆ. 
ಇನ್ನೊಂದೆಡೆಯಲ್ಲಿ ಜನರಿಗೆ ನೀವು ಅಚ್ಚರಿ ಪಟ್ಟರೂ ಬುದ್ದಿಗೆ ಮೀರಿದೆ ಎಂದು ಭಾವಿಸಿದರೂ ಅದರಿಂದ ವಾಸ್ತವಿಕತೆ 
ಬದಲಾಗದು ಎಂದು ಎಚ್ಚರಿಸಲಾಗಿದೆ. ಸತ್ಯವು ಅಪ್ಪಟ ಸತ್ಯವಾಗಿದೆ. ನಿಮ್ಮ ಭೂಮಿಯಲ್ಲಿ ಚದುರಿ ಹೋಗುವ ಪ್ರತಿಯೊಂದು 
ಕಣದ ಬಗ್ಗೆಯೂ ಅದು ಎಲ್ಲಿ? ಹೇಗಿದೆ ಎಂದು ಅಲ್ಲಾಹನಿಗೆ ತಿಳಿದಿದೆ. ಈ ಎಲ್ಲ ಕಣಗಳು ಪುನಃ ಒಟ್ಟು ಸೇರಲು ಕೇವಲ 
ಅಲ್ಲಾಹನ ಒಂದು ಸೂಚನೆ ಸಾಕು. ಅದೇ ರೀತಿ ನಿಮ್ಮನ್ನು ಪ್ರಥಮವಾಗಿ ನಿರ್ಮಿಸಿದಂತೆಯೇ ಪುನಃ ಎದ್ದು ನಿಲ್ಲಿಸಲಾಗುವುದು. 
ಹಾಗೆಯೇ ನಿಮ್ಮನ್ನು ಇಲ್ಲಿ ಲಗಾಮಿಲ್ಲದೆ ಬಿಟ್ಟು ಬಿಡಲಾಗಿದೆ ಮತ್ತು ಯಾರ ಮುಂದೆಯೂ ಉತ್ತರಿಸಬೇಕಾಗಿಲ್ಲವೆಂಬುದು 
ಕೇವಲ ನಿಮ್ಮ ತಪ್ಪು ಭಾವನೆಯಾಗಿದೆ. 


ಕಾಂಡ - 26 


50. ಕಾಫ್‌ 83 


ವಾಸ್ತವದಲ್ಲಿ ಅಲ್ಲಾಹನು ಪುನಃ ಸ್ಪಷ್ಟವಾಗಿ ನಿಮ್ಮ ಮಾತು ಕೃತಿಗಳನ್ನು ಮಾತ್ರವಲ್ಲ, ನಿಮ್ಮ ಮನದಲ್ಲಿ ಸುಳಿಯುವ 
ಭಾವನೆಗಳ ಬಗ್ಗೆಯೂ ತಿಳಿದಿದ್ದಾನೆ. ಅದಲ್ಲದೇ ಅವನ ದೇವಚರರೂ ನಿಮ್ಮ ಜತೆಯಲ್ಲಿರುವ ಪ್ರತಿಯೊಂದು ಚಲನವಲನ, 
ಚಟುವಟಿಕೆಗಳನ್ನು ದಾಖಲಿಸಿಡುತ್ತಿದ್ದಾರೆ. ಸಮಯ ಬಂದೊದಗಿದಾಗ ಕೇವಲ ಒಂದು ಕೂಗಿನಿಂದ ನೀವು ಮಳೆಯ ಒಂದು 
ಹನಿ ಬಿದ್ದೊಡನೆ ಭೂಮಿಯಿಂದ ಬೀಜಗಳು ಮೊಳೆತು ಚಿಗುರುವಂತೆಯೇ ನೀವು ಹೊರಟು ಎದ್ದು ನಿಲ್ಲುವಿರಿ. ಈಗ ನಿಮ್ಮನ್ನು 
ಆವರಿಸಿರುವ ಅಲಕ್ಷ್ಯದ ಪರದೆಯು ಅಂದು ಸರಿಯುವುದು. ಇಂದು ನಿರಾಕರಿಸುತ್ತಿರುವ ಎಲ್ಲವನ್ನೂ ಅಂದು ನೀವು ಕಣ್ಣಾರೆ 
ಕಾಣುವಿರಿ. ಆಗ ನಿಮಗೆ ಇಹಲೋಕದಲ್ಲಿ ನೀವು ಹೊಣೆ ರಹಿತರಾಗಿರಲಿಲ್ಲ, ಹೊಣೆಗಾರರು ಮತ್ತು ಉತ್ತರಿಸಬೇಕಾದವ 
ರಾಗಿದ್ದಿರೆಂದು ಮನವರಿಕೆಯಾಗುವುದು. ಇಂದು ವಿಚಿತ್ರ ಒಗಟುಗಳೆಂದು ಭಾವಿಸುತ್ತಿರುವ ರಕ್ಷೆ-ಶಿಕ್ಷೆ, ಯಾತನೆ-ಪುರಸ್ಕಾರ, 
ಸ್ವರ್ಗ-ನರಕ ಇತ್ಯಾದಿಗಳು ಅಂದು ನಿಮ್ಮ ಪ್ರತ್ಯಕ್ಷ ಸತ್ಯಗಳಾಗುವುವು. ಇಂದು ಸತ್ಯದೊಂದಿಗಿನ ದ್ವೇಷದಿಂದ ಬುದ್ಧಿಗೆ ಮೀರಿದ 
ವಿಷಯ ವೆಂದು ಭಾವಿಸುತ್ತಿರುವ ಅದೇ ನರಕಕ್ಕೆ ಎಸೆಯಲ್ಪಡುವಿರಿ. ಇಂದು ನೀವು ಅಚ್ಚರಿಪಡುತ್ತಿರುವ ಸ್ವರ್ಗಕ್ಕೆ ಕರುಣಾಳುವಾದ 
ದೇವನ ಭಯದಿಂದ ಸನ್ಮಾರ್ಗದೆಡೆಗೆ ಮರಳಿದವರು ಸ್ಪರ್ಗಕ್ಕೆ ಹೋಗುವುದನ್ನು ಕಣ್ಣಾರೆ ಕಾಣುವಿರಿ. 


ಕಾಂಡ - 26 


50. iis 


(ಅವತೀರ್ಣ-ಮಕ್ಕಾದಲ್ಲಿ) 
ಗಳು: 45 ರುಕೂಜ್‌ಗಳು: 3 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


ಸ್ಟೆ 
4 


A ಹಿ “2 5. ಖೆ ಹಂ ದ 
1. Sas ರ! ಕ್ಯಾ ಯಶ 085೬35 


Ee 


(1-4) ಕಾಫ್‌. ಶ್ರೇಷ್ಠವಾದ ಕುರ್‌ಆನಿನಾಣೆ' ವಾಸ್ತವದಲ್ಲಿ ಓರ್ವ ಎಚ್ಚರಿಕೆ ನೀಡುವವನು ಸ್ವತಃ ಇವರೊಳಗಿಂದಲೇ 
ಇವರ ಬಳಿಗೆ ಬಂದುದು ಇವರಿಗೆ ಸೋಜಿಗವೆನಿಸಿತು ತರುವಾಯ ಸತ್ಯನಿಷೇಧಿಗಳು, "ಇದು ಸೋಜಿಗದ ವಿಷಯ, 
ನಾವು ಸತ್ತು ಹೋದ ಮೇಲೆ ಹಾಗೂ ಮಣ್ಣಾಗಿ ಹೋದ ಬಳಿಕ (ಪುನಃ ಎಬ್ಬಿಸಲ್ಪಡುವೆವೇ?) ಈ ಮರಳುವಿಕೆಯು 


1. ಮಜೀದ್‌ ಎಂಬ ಪದವನ್ನು ಅರಬಿ ಭಾಷೆಯಲ್ಲಿ 2 ಅರ್ಥಗಳಲ್ಲಿ ಬಳಸಲಾಗುತ್ತದೆ. 1) ಮಹೋನ್ನತ, ಮಹಾನ್‌, ಹಿರಿಯ 
ಮತ್ತು ಆದರಣೀಯ. 11) ಉದಾರಿ, ಮಹಾದಾನಿ, ಮಹಾ ಉಪಕಾರಿ. ಕುರ್‌ಆನಿನಲ್ಲಿ ಈ ಪದವನ್ನು ಪ್ರಸ್ತುತ ಎರಡೂ ಅರ್ಥಗಳಲ್ಲಿ 
ಬಳಸಲಾಗಿದೆ. ಜಗತ್ತಿನ ಯಾವ ಗ್ರಂಥವನ್ನೂ ಅದಕ್ಕೆ ಸಾಟಿಗೊಳಿಸಲು ಸಾಧ್ಯವಿಲ್ಲವೆಂಬ ದೃಷ್ಟಿಯಿಂದ ಕುರ್‌ಆನ್‌ ಮಹೋನ್ನತವಾಗಿದೆ. 
ಭಾಷೆ ಮತ್ತು ಸಾಹಿತ್ಯದ ದೃಷ್ಟಿಯಲ್ಲಿ ಅದು ಪವಾಡವಾಗಿದೆ. ಶಿಕ್ಷಣ ಮತ್ತು ಯುಕ್ತಿಯ ದೃಷ್ಟಿಯಲ್ಲಿಯ ಪವಾಡವಾಗಿದೆ. ಅದು 
ಅವತೀರ್ಣವಾಗುತ್ತಿದ್ದ ಕಾಲದಲ್ಲಿಯೂ ಜನರು ಅದರಂಥ ವಚನವನ್ನು ರಚಿಸಲು ಅಶಕ್ತರಾಗಿದ್ದರು. ಇಂದಿಗೂ ಅದೇ ಅವಸ್ಥೆಯಿದೆ. ಅದರ 
ಯಾವೊಂದು ವಿಷಯವೂ ಯಾವ ಕಾಲದಲ್ಲಿಯೂ ತಪ್ಪೆಂದು ಸಾಬೀತುಪಡಿಸಲಾಗಿಲ್ಲ ಸಾಬೀತುಪಡಿಸಲು ಸಾಧ್ಯವೂ ಇಲ್ಲ ಮಿಥ್ಯೆಗೆ 
ಅದನ್ನು ಬಹಿರಂಗವಾಗಿ ಎದುರಿಸಲು ಸಾಧ್ಯವಿಲ್ಲ ಹಾಗೆಯೇ ಹಿಂದಿನಿಂದ ಆಕ್ರಮಿಸಿ ಸೋಲಿಸಲಿಕ್ಕೂ ಸಾಧ್ಯವಿಲ್ಲ, ಅದೇ ರೀತಿ ಅದು 
ಉದಾರಿಯಾಗಿರುವುದೇಕೆಂದರೆ, ಅದರಿಂದ ಮಾರ್ಗದರ್ಶನ ಪಡೆಯಲು ಪ್ರಯತ್ನಿಸುವವರಿಗೆ ಅದು ಗರಿಷ್ಠ ಮಾರ್ಗದರ್ಶನ ನೀಡುತ್ತದೆ. 
ಅದನ್ನು ಹೆಚ್ಚೆಚ್ಚು ಅನುಸರಿಸಿದಂತೆಯೇ ಅಷ್ಟೇ ಹೆಚ್ಚು ಐಹಿಕ ಮತ್ತು ಪಾರತ್ರಿಕ ಸತ್ಸಲಗಳು ಲಭಿಸುತ್ತವೆ. ಅದರ ಲಾಭ ಮತ್ತು 
ಪ್ರಯೋಜನಗಳಿಗೆ ಮಿತಿಯಿಲ್ಲ. ಮಾನವನು ಅದರಿಂದ ನಿರಪೇಕ್ಷನಾಗುವ ಅಥವಾ ಅದರ ಪ್ರತಿಫಲವು ಕೊನೆಯಾಗುವ ಹಂತವಿಲ್ಲ. 

2. ಈ ನುಡಿಯು ಮಾತಿನ ಶೈಲಿಯ ಉತ್ತಮ ಉದಾಹರಣೆಯಾಗಿದೆ. ಇದರಲ್ಲಿ ಅತಿದೊಡ್ಡ ವಿಷಯವನ್ನು ಕೆಲವು ಸಂಕ್ಷಿಪ್ತ ನುಡಿ 
ಗಳಲ್ಲಿ ಸಮರ್ಪಿಸಲಾಗಿದೆ. ಯಾವ ವಿಷಯಕ್ಕಾಗಿ ಕುರ್‌ಆನಿನ ಆಣೆ ಹಾಕಲಾಗಿದೆಯೆಂದು ತಿಳಿಸಿಲ್ಲ. ಅದನ್ನು ತಿಳಿಸದೆ ಮಧ್ಯದಲ್ಲಿ ಸ್ವಲ್ಪ 
ಎಡೆಬಿಟ್ಟು ಮುಂದಿನ ಮಾತನ್ನು “ಆದರೆ' ಎಂದು ಪ್ರಾರಂಭಿಸಲಾಗಿದೆ. ಈ ಹೇಳಿಕೆಗಳ ಹಿನ್ನೆಲೆಯನ್ನು ಗಮನದಲ್ಲಿರಿಸಿ ಸ್ವಲ್ಪ ಆಲೋಚಿಸಿ 
ನೋಡಿದರೆ, "ಆಣೆ' ಮತ್ತು "ಆದರೆ'ಗಳ ಮಧ್ಯಂತರದ ವಿಷಯ ವ್ಯಕ್ತವಾದೀತು. ವಸ್ತುತಃ ಅದರಲ್ಲಿ ಆಣೆ ಹಾಕಿರುವ ವಿಷಯವು ಹೀಗಿದೆ: 
ಮಕ್ಕಾನಿವಾಸಿಗಳು ಮುಹಮ್ಮದ್‌ರ ಪ್ರ ಪ್ರವಾದಿತ್ವವನ್ನು ನಿರಾಕರಿಸರುವುದಕ್ಕೆ ಯಾವುದೇ ಸೂಕ್ತ ಕಾರಣಗಳಿರಲಿಲ್ಲ, ಬದಲಾಗಿ ಸ್ಹ ಶವರ್ಗದಿಂದಲೇ 
ಓರ್ವ ಮಾನವನು ಅದರಲ್ಲಿಯೂ ಸ್ವಸಮುದಾಯದ ಓರ್ವ ವ್ಯಕ್ತಿಯು ದೇವನಿಂದ ಎಚ್ಚರಿಕೆ ನೀಡುವವನಾಗಿ ಬರುವುದು ಅವರಿಗೆ 
ಅತ್ಯಾಶ್ಚರ್ಯದ ವಿಷಯವಾಗಿತ್ತು. ಈ ಅರ್ಥಹೀನ ಕಾರಣಗಳ ಆಧಾರದಲ್ಲಿಯೇ ಅವರು ನಿರಾಕರಿಸಿದ್ದರು. ವಾಸ್ತವ ದಲ್ಲಿ ದೇವನು ಅವನ 
ದಾಸರ ಒಳಿತು ಕೆಡುಕುಗಳನ್ನು ನಿರ್ಲಕ್ಷಿಸಿ, ಅವರಿಗೆ ಎಚ್ಚರಿಕೆ ನೀಡುವ ವ್ಯವಸ್ಥೆಯನ್ನು ಮಾಡದೆ ಅಥವಾ ಮಾನವರಿಗೆ ಎಚ್ಚರಿಕೆ ನೀಡಲು 


ಕಾಂಡ - 26 


50, ಕಾಫ್‌ 85 


4೬ 32% ೨೨ [1 wr ೨೨ ಲ ಜಿ ಶಲ ಧಾ, ಆ 6 ಚ ಟು ೫ 
ಗ್ರ: BES ES Sols 6% 5 «His (9 


ಇ ಚಲೇ cei [ಲ 22 ಾ ವ. BBL ALT AE 
45 3 KL LE ಬಿಚಿ A ಟ್ರ BESO ಹ 
ಬುದ್ಧಿಗೆ ಮೂರಿದ ವಿಷಯವಾಗಿದೆ' ಎಂದು ಹೇಳತೊಡಗಿದರು.? ಭೂಮಿಯು ಇವರ ಶರೀರದಿಂದ ಏನನ್ನೆಲ್ಲ ತಿಂದು 

ಬಿಡುತ್ತದೆಂದು ನಮಗೆ ಗೊತ್ತಿದೆ. ನಮ್ಮ ಬಳಿಯಲ್ಲೊಂದು ಗ್ರಂಥವಿದೆ. ಅದರಲ್ಲಿ ಎಲ್ಲವೂ ಸುರಕ್ಷಿತವಿದೆ.* 
(5) ವಾಸ್ತವದಲ್ಲಿ ಸತ್ಯವು ಇವರ ಬಳಿಗೆ ಬಂದಾಗ ಇವರು ಆಗಲೇ ಅದನ್ನು ಸ್ಪಷ್ಟವಾಗಿ ನಿರಾಕರಿಸಿ ಬಿಟ್ಟರು. 
ಆದ್ದರಿಂದಲೇ ಇವರೀಗ ಪೇಚಿಗೆ ಸಿಲುಕಿಕೊಂಡಿರುವರು.* 


ಮಾನವರಲ್ಲದವರನ್ನು ನೇಮಿಸುತ್ತಿದ್ದರೆ, ಅರಬರಿಗೆ ಬೋಧನೆ ನೀಡಲಿಕ್ಕಾಗಿ ಚೀನಾದವರನ್ನು ಕಳುಹಿಸುತ್ತಿದ್ದರೆ ಅಚ್ಚರಿ ಪಡಬೇಕಾಗಿತ್ತು. 
ಆದ್ದರಿಂದ ನಿರಾಕರಣೆಯ ಈ ಆಧಾರವು ಸಂಪೂರ್ಣ ತರ್ಕಹೀನವಾಗಿದೆ. ದೇವನ ವತಿಯಿಂದ ದಾಸರಿಗೆ ಎಚ್ಚರಿಕೆ ನೀಡುವ ವ್ಯವಸ್ಥೆ 
ಇರಬೇಕಾದುದು ಅನಿವಾರ್ಯವೆಂದು ಸಾಮಾನ್ಯ ಬುದ್ಧಿಯಿರುವ ಎಲ್ಲರೂ ಒಪ್ಪಬೇಕಾಗುತ್ತದೆ. ಹಾಗೆಯೇ ಆ ಮುನ್ನೆ ಚ್ಚರಿಕೆ ನೀಡುವಾತನು 
ನಿರ್ದಿಷ್ಟ ಸಮುದಾಯದ ಓರ್ವರೇ ಆಗಿರಬೇಕೆಂಬ ವಿಷಯದಲ್ಲಿಯೂ ತರ್ಕವಿರಲಾರದು. ಇನ್ನು ಮುಹಮ್ಮದ್‌ರು ದೇವನು ಈ 
ಕಾರ್ಯಕ್ಕಾಗಿ ನೇಮಿಸಿದ ವ್ಯಕ್ತಿಯಾಗಿರುವರೇ ಎಂಬ ಪ್ರಶ್ನೆ ಉಳಿಯುತ್ತದೆ. ಅದರ ತೀರ್ಮಾನಕ್ಕೆ ಇತರ ಸಾಕ್ಷ್ಯಗಳ ಅಗತ್ಯವಿಲ್ಲ. ಅವರು 
ಸಮರ್ಪಿಸುತ್ತಿರುವ ಈ ಮಹೋನ್ನತ ಕುರ್‌ಆನೇ ಅದಕ್ಕೆ ಪ್ರಬಲ ಸಾಕ್ಷಿಯಾಗಿದೆ. ಈ ವಚನದಲ್ಲಿ ಮುಹಮೃದ್‌ರು ನಿಜವಾಗಿಯೂ ಅಲ್ಲಾ 
ಹನ ಸಂದೇಶವಾಹಕರಾಗಿದ್ದಾರೆ, ಅವರ ಪ್ರವಾದಿತ್ವದ ಬಗ್ಗೆ ಸತ್ಯನಿಷೇಧಕರ ನಿರಾಕರಣೆಯು ನಿರಾಧಾರವೆಂಬ ಬಗ್ಗೆ ಕುರ್‌ಆನಿನ ಆಣೆ 
ಹಾಕಲಾಗಿದೆ ಮತ್ತು ಈ ವಾದದ ಸಮರ್ಥನೆಗಾಗಿ ಕುರ್‌ಆನಿನ ಶ್ರೇಷ್ಠತೆಯನ್ನು ಪ್ರಸ್ತಾಪಿಸಲಾಗಿದೆಯೆಂದೂ ಸ್ಪಷ್ಟವಾಗುತ್ತದೆ. 

3. ಇದು ಅವರ ಎರಡನೆಯ ಅಚ್ಚರಿಯಾಗಿತ್ತು. ಅವರ ಮೊದಲ ಅಚ್ಚರಿಯು ಮರಣೋತ್ತರ ಜೀವನವಾಗಿರಲಿಲ್ಲ. ಸ್ವವರ್ಗ ಮತ್ತು 
ಸ್ವಸಮುದಾಯದಿಂದಲೇ ಓರ್ವ ವ್ಯಕ್ತಿಯು ಎದ್ದು ನಿಂತು ನಾನು ದೇವನಿಂದ ನಿಮಗೆ ಎಚ್ಚರಿಕೆ ನೀಡುವುದಕ್ಕಾಗಿ ಬಂದವನೆಂಬ ವಾದವು 
ಅಚ್ಚರಿಯ ವಿಷಯವಾಗಿತ್ತು. ಅನಂತರ ಅವರಿಗೆ ಮಾನವರೆಲ್ಲರೂ ಮೃತರಾದ ಬಳಿಕ ಪುನಃ ಜೀವಂತಗೊಳಿಸಿ ಎಲ್ಲರನ್ನೂ ಒಂದೆಡೆ ಸೇರಿಸಿ 
ದೇವನ ನ್ಯಾಯಾಲಯದಲ್ಲಿ ಹಾಜರುಗೊಳಿಸಲಾಗುವುದು ಮತ್ತು ಅವರ ಕರ್ಮಗಳ ವಿಚಾರಣೆ ನಡೆದು ಶಿಕ್ಷೆ ಅಥವಾ ಪುರಸ್ಕಾರ ನೀಡ 
ಲಾಗುವುದೆಂಬ ಎಚ್ಚರಿಕೆಯು ಅವರ ಅದ್ಭುತವನ್ನು ಇಮ್ಮಡಿಗೊಳಿಸಿತ್ತು. 

4, ಅರ್ಥಾತ್‌, ಈ ವಿಷಯವು ಅವರ ಬುದ್ಧಿಗೆ ನಿಲುಕುವುದಿಲ್ಲವೆಂದಾದರೆ ಅದು ಅವರ ಬುದ್ಧಿಯ ಕೊರತೆಯಾಗಿದೆ. ಅವರ 
ಸಂಕುಚಿತ ಬುದ್ಧಿಯನುಸಾರ ಅಲ್ಲಾಹನ ಜ್ಞಾನ ಮತ್ತು ಸಾಮರ್ಥ್ಯವೂ ಸಂಕುಚಿತವಾಗಬೇಕಾಗಿಲ್ಲ. ಆದಿಪಿತರಿಂದ ಅಂತ್ಯದಿನದವರೆಗೆ 
ಮರಣ ಹೊಂದಿ ಮಣ್ಣಿನಲ್ಲಿ ಸೇರಿ ಹೋದ ಹಾಗೂ ಮುಂದೆ ಸೇರಲಿರುವ ಮಾನವನ ದೇಹ ಭಾಗಗಳನ್ನು ಪುನಃ ಸಂಯೋಜಿಸಲು ಯಾವ 
ರೀತಿಯಿಂದಲೂ ಸಾಧ್ಯವಿಲ್ಲವೆಂದು ಇವರು ಭಾವಿಸುತ್ತಾರೆ. ಆದರೆ ವಾಸ್ತವದಲ್ಲಿ ಅವುಗಳ ಪ್ರತಿಯೊಂದು ಕಣವೂ ಎಲ್ಲಿ ಯಾವ 
ರೂಪದಲ್ಲಿದೆಯೆಂದು ಅಲ್ಲಾಹನು ನೇರವಾಗಿ ತಿಳಿದಿದ್ದಾನೆ. ಅದಲ್ಲದೆ ಅವುಗಳ ಸಂಪೂರ್ಣ ದಾಖಲೆಯು ಒಂದು ಕಣವನ್ನೂ ಬಿಡದೆ 
ಅಲ್ಲಾಹನ ಕಾರ್ಯಾಲಯದಲ್ಲಿ ಸುಭದ್ರಗೊಳಿಸಲಾಗಿದೆ. ಅಲ್ಲಾಹನ ಆಜ್ಞೆ ಬಂದ ತಕ್ಷಣವೇ ಅವನ ದೇವಚರರು ಆ ದಾಖಲೆಯ 
ಆಧಾರದಲ್ಲಿ ಪ್ರತಿಯೊಂದು ಕಣವನ್ನೂ ಹೊರ ತರುವರು. ಎಲ್ಲ ಮಾನವರನ್ನೂ ಅವರು ಇಹದಲ್ಲಿ ಬದುಕಿ ಸಕ್ರಿಯರಾಗಿದ್ದ ಅದೇ 
ದೇಹದಲ್ಲಿಯೇ ಪುನರ್‌ ನಿರ್ಮಿಸುತ್ತಾರೆ. 

ಒಟ್ಟಿನಲ್ಲಿ ಪರಲೋಕದ ದೈಹಿಕ ಜೀವನವು ಈ ಲೋಕದ ದೈಹಿಕ ಜೀವನದಂತೆಯೇ ಇರುವುದು. ಮಾತ್ರವಲ್ಲ, ಇದು ಪ್ರತಿಯೊಬ್ಬ 
ಮಾನವನ ಪರಲೋಕದ ದೇಹವು ಈ ಲೋಕದಲ್ಲಿದ್ದ ದೇಹವೇ ಆಗಿರುವುದೆಂದು ಸೂಚಿಸುವ ವಚನಗಳಲ್ಲೊಂದಾಗಿದೆ. ಅನ್ಯಥಾ ನಿಷೇಧಕ 
ರಿಗೆ ಉತ್ತರವಾಗಿ ಭೂಮಿಯು ನಿಮ್ಮ ದೇಹದಿಂದ ಏನೆಲ್ಲ ತಿನ್ನುವುದೆಂದು ನಮಗೆ ತಿಳಿದಿದೆ, ಅದರ ಪ್ರತಿಯೊಂದು ಕಣದ ದಾಖಲೆಯೂ 
ನಮ್ಮ ಬಳಿ ಸುರಕ್ಷಿತವಾಗಿದೆಯೆಂಬ ಮಾತು ಅರ್ಥಹೀನವಾಗುತ್ತಿತ್ತು. (ಹೆಚ್ಚಿನ ವಿವರಣೆಗೆ ನೋಡಿರಿ: ತಪ್ಲೀಮುಲ್‌ ಕುರ್‌ಆನ್‌, ಸಂಪುಟ:4, 
ಹಾಮ್ಮೀಮ್‌ ಅಸ್ಸಜ್ಞ: ಟಿಪ್ಪಣಿ 25) 

5. ಈ ಸಂಕ್ಷಿಪ್ತ ವಚನದಲ್ಲಿಯೂ ಬಹುದೊಡ್ಡ ವಿಷಯ ಸೇರಿದೆ. ತಾಶ್ಚರ್ಯ ಹೀಗಿದೆ: ಈ ಮಂದಿ ವಿಚಾರ ಹೀನರೆಂದು ಸಾರಿ 
ಅಚ್ಚರಿ ಪಡುವುದರಿಂದಲೇ ತೃಪ್ತರಾಗಲಿಲ್ಲ, ಬದಲಾಗಿ ಪ್ರವಾದಿವರ್ಯರು(ಸ) ತಮ್ಮ ಸತ್ಯಸಂದೇಶವನ್ನು ಇವರ ಮುಂದಿರಿಸಿದ ಕೂಡಲೇ 


ಕಾಂಡ - 26 


86 ತಪ್ಪೀಮುಲ್‌ ಕುರ್‌ಆನ್‌ 


ಈ ಕಟಿಟ! 5 ಈ ಟ್ರ ಲ 2೬ 49 ೫73ರ 
ಓಟ LSS GO ತಿ 2 BS be ಜಬ) 
೨ ಛೆ; 


ಜ್ತಿ ಹ್ಮ್‌ “ಲಿ ಸದ್ಯ x ಛಲ. ಕಿ 244 
3b ep ಜಾ W GES ON ಯ 124. ಥೆ. ಹಟ 


Jv 


ಕ 
ಸ 


ಈ ಜ್ರ: ಟ್ರಿ ಖು 4 GS 

(6-11) ಸರಿ", ಇವರೆಂದಾದರೂ ತಮ್ಮ ಮೇಲಿರುವ ಆಕಾಶದ ಕಡೆಗೆ ನೋಡಿಲ್ಲವೇ? ನಾವು ಅದನ್ನು ಹೇಗೆ 
ನಿರ್ಮಿಸಿದೆವು ಮತ್ತು ಅಲಂಕರಿಸಿದೆವು.” ಅದರಲ್ಲಿ ಎಲ್ಲೂ ಬಿರುಕಿಲ್ಲ* ಭೂಮಿಯನ್ನು ನಾವು ಹಾಸಿದೆವು, ಅದರಲ್ಲಿ 
ಪರ್ವತಗಳನ್ನು ನಾಟಿದೆವು ಮತ್ತು ಅದರೊಳಗೆ ಎಲ್ಲ ವಿಧದ ನಯನ ಮನೋಹರ ಸಸ್ಯಗಳನ್ನು ಬೆಳೆಸಿದೆವು.” 
ಇವೆಲ್ಲವೂ (ಸತ್ಯದ ಕಡೆಗೆ) ಮರಳುವ ಪ್ರತಿಯೊಬ್ಬ ದಾಸನ ಕಣ್ಣೆರೆಸುವ ಮತ್ತು ಅವನಿಗೆ ಪಾಠ ಕೊಡುವ ವಸ್ತುಗಳಾಗಿವೆ. 
ನಾವು ಆಕಾಶದಿಂದ ಸುಸಮೃದ್ಧ ನೀರನ್ನಿ. ೪ಿಸಿದೆವು. ತರುವಾಯ ಅದರಿಂದ ಉದ್ಯಾನಗಳನ್ನೂ ಕೊಯ್ಲಿನ ಧಾನ್ಯಗಳನ್ನೂ 
ಫಲಭರಿತ ಗೊಂಚಲುಗಳನ್ನೂ ಪದರು ಪದರುಗಳಾಗಿರುವ ಎತ್ತರವಾದ ಖರ್ಜೂರದ ಮರಗಳನ್ನೂ ಸೃಷ್ಟಿಸಿದೆವು. 


ಅವರು ಅದನ್ನು ಅಸತ್ಯವೆಂದು ನಿಸ್ಸಂಕೋಚವಾಗಿ ತೀರ್ಮಾನಿಸಿದರು. ಅದರ ಸಹಜ ಪರಿಣಾಮವಾಗಿ ಈ ಸಂದೇಶ ಮತ್ತು ಅದನ್ನು 
ಸಮರ್ಪಿಸುತ್ತಿರುವ ಪ್ರವಾದಿಯವರ(ಸ) ವಿಷಯದಲ್ಲಿ ಸುದೃಢ ಅಭಿಪ್ರಾಯ ತಾಳಲು ಅವರಿಂದ ಸಾಧ್ಯವಾಗಿರಲಿಲ್ಲ. ಅವರು ಪ್ರವಾದಿ 
ಯವರನ್ನು ಒಮ್ಮೆ ಕವಿಯೆಂದು ಕರೆದರೆ ಇನ್ನೊಮ್ಮೆ ಜ್ಯೋತಿಷಿ ಮತ್ತೊಮ್ಮೆ ಹುಚ್ಚನೆಂದು ಕರೆಯುತ್ತಾರೆ. ಕೆಲವೊಮ್ಮೆ ಇವರು ಮಾಟಗಾರ 
ನೆಂದರೆ ಕೆಲವೊಮ್ಮೆ ಬೇರೆ ಯಾರೋ ಇವರಿಗೆ ಮಾಟ ಮಾಡಿದ್ದಾರೆನ್ನುತ್ತಾರೆ. ಇವನು ತನ್ನ ಮೇಲ್ಮೆಯನ್ನು ಸ್ಥಾಪಿಸಲಿಕ್ಕಾಗಿ ಸ್ವತಃ ಇದನ್ನು 
ರಚಿಸಿದ್ದಾನೆಂದು ಒಮ್ಮೆ ಹೇಳಿದರೆ ಇನ್ನೊಮ್ಮೆ ಯಾರೋ ಹಿಂದಿನಿಂದ ಇವನಿಗೆ ಈ ಗ್ರಂಥ ವಚನವನ್ನು ರಚಿಸಿ ಕೊಡುತ್ತಿರುವರೆಂದು ಆರೋಪಿ 
ಸುತ್ತಾರೆ. ಈ ವಿರೋಧಾಭಾಸದ ಮಾತುಗಳಿಂದ ಅವರ ನಿಲುಮೆಯು ಗೊಂದಲಮಯವಾಗಿದೆಯೆಂದು ವ್ಯಕ್ತವಾಗುತ್ತದೆ. ಅವರು ಪ್ರಥಮ 
ಹೆಜ್ಜೆಯಲ್ಲಿಯೇ ಅದನ್ನು ತಿರಸ್ಕರಿಸಿ, ಆತುರದಿಂದ ಆ ಬಗ್ಗೆ ತೀರ್ಮಾನಿಸುವ ಬದಲಾಗಿ ಈ ಸಂದೇಶವನ್ನು ನೀಡುತ್ತಿರುವವರು ಯಾರು? 
ಅವರು ಏನು ಹೇಳುತ್ತಿದ್ದಾರೆ ಮತ್ತು ತನ್ನ ವಾದದ ಸಮರ್ಥನೆಗಾಗಿ ಯಾವ ಆಧಾರ ನೀಡುತ್ತಿದ್ದಾರೆಂದು ಗಂಭೀರವಾಗಿ ಆಲೋಚಿಸಿದ್ದರೆ 
ಖಂಡಿತ ಈ ಗೊಂದಲಕ್ಕೆ ಸಿಲುಕುತ್ತಿರಲಿಲ್ಲ ಅವರು ಈ ಜನರ ಕಣ್ಣ: ಮುಂದೆಯೇ ಹುಟ್ಟಿ ಬೆಳೆದಿದ್ದಾರೆ. ಅವರ ಗುಣ ನಡತೆ ಮತ್ತು ಯೋಗ್ಯತೆ 
ಗಳೂ ಅವರಿಗೆ ಅಜ್ಞಾತವಾಗಿರಲಿಲ್ಲ. ಹೀಗಿರುತ್ತಾ ಅವರ ಮಾತುಗಳನ್ನು ತಕ್ಷಣ ಅಂಗೀಕರಿಸದಿದ್ದರೂ ಆಧಾರ ಸಹಿತ ಹೇಳುತ್ತಿರುವಾಗ 
ಅದನ್ನು ಒಮ್ಮೆಲೆ ನಿರಾಕರಿಸುವುದೂ ಸೂಕ್ತವಾಗಿರಲಿಲ್ಲ. ಅವರು ಸಾಕ್ಷ್ಯಾಛಾರಗಳನ್ನು ಸಮರ್ಪಿಸುತ್ತಿರುವಾಗ ಆ ಸಾಕ್ಷ ಗಳನ್ನು ನಿಷಕ್ಷವಾಗಿ 
ವಿಶ್ಲೇಷಿಸಿ ಅದು ಎಷ್ಟರ ಮಟ್ಟಿಗೆ ತರ್ಕಬದ್ಧವೆಂದು ತಿಳಿಯಬೇಕಾಗಿತ್ತು. ಅದರ ಬದಲಾಗಿ ಆರಂಭದಲ್ಲಿಯೇ ಅವರು ವೈರಬುದ್ಧಿಯಿಂದ 
ಅದನ್ನು ತಿರಸ್ಕರಿಸಿದರು. ಅದರಿಂದಾಗಿ ಅವರು ವಾಸ್ತವಿಕತೆಗೆ ತಲುಪಿಸುವ ಈ ದಾರಿಯನ್ನು ಸ್ವಕರಗಳಿಂದ ಮುಚ್ಚಿ ದುರ್ಮಾರ್ಗದ ಅನೇಕ 
ದ್ವಾರಗಳನ್ನು ತೆರೆದಂತಾಯಿತು. ಈಗ ಅವರು ತಮ್ಮ ಆರಂಭದ ತಪ್ಪನ್ನು ಸಮರ್ಥಿಸಲಿಕ್ಕಾಗಿ ಹತ್ತು ಹಲವು ವೈರುಧ್ಯಮಯ ವಾದಗಳನ್ನು 
ಮಂಡಿಸುತ್ತಾರೆ. ಆದರೆ ಪ್ರವಾದಿಯವರು ಸತ್ಯಸಂಧರಾಗಿದ್ದು ಅವರ ಮಾತುಗಳು ವಾಸ್ತವಿಕವಾಗಿರಬಹುದೆಂಬ ಒಂದೇ ವಿಷಯದ ಬಗ್ಗೆ 
ಆಲೋಚಿಸಲಿಕ್ಕೂ ಅವರು ಸಿದ್ಧರಿಲ್ಲ. 

6. ಮೇಲಿನ ಐದು ವಚನಗಳಲ್ಲಿ ಮಕ್ಕಾದ ಸತ್ಯನಿಷೇಧಕರ ನಿಲುಮೆಯ ಅರ್ಥಹೀನತೆಯನ್ನು ಸ್ಪಷ್ಟಪಡಿಸಿದ ಬಳಿಕ ಪ್ರವಾದಿ 
ಯವರು(ಸ) ನೀಡುತ್ತಿರುವ ಎಚ್ಚರಿಕೆಯ ವಾಸ್ತವಿಕತೆಯೇನೆಂಬ ಬಗ್ಗೆ ಪುರಾವೆಗಳನ್ನು ವಿವರಿಸಲಾಗುತ್ತಿದೆ. ಇಲ್ಲಿ ಒಂದು ವಿಷಯ 
ಗಮನಾರ್ಹ. ಸತ್ಯನಿಷೇಧಕರು ಅಚ್ಚರಿ ಪಡುತ್ತಿದ್ದ ಎರಡು ವಿಷಯಗಳ ಪೈಕಿ ಮಹಮ್ಮದೀಯ ಪ್ರವಾದಿತ್ವದ ವಾಸ್ತವಿಕತೆಗೆ ಆರಂಭದಲ್ಲಿಯೂ 
ಎರಡು ಪುರಾವೆಗಳನ್ನು ನೀಡಲಾಗಿದೆ. (1) ಅವರು ನಿಮ್ಮ ಮುಂದಿರಿಸುತ್ತಿರುವ ಪವಿತ್ರ ಕುರ್‌ಆನ್‌ ಸ್ವತಃ ಅವರು ಪ್ರವಾದಿಯಾಗಿರುವ 
ಬಹಿರಂಗ ಪುರಾವೆಯಾಗಿದೆ. (2) ಅವರು ನಿಮ್ಮ ವರ್ಗ, ಸಮುದಾಯ ಮತ್ತು ಬಳಗದವರಾಗಿದ್ದಾರೆ. ದಿಢೀರನೆ ಆಕಾಶದಿಂದ ಅಥವಾ 
ಬೇರೆ ಭೂಖಂಡದಿಂದ ಬಂದವರಲ್ಲ, ನಿಮ್ಮ ಮಟ್ಟಿಗೆ ಅವರ ಬದುಕು, ಚರ್ಯೆ, ಗುಣನಡತೆಗಳನ್ನು ಪರಿಶೀಲಿಸಿ ಅವರು ನಂಬಲರ್ಹ ವ್ಯಕ್ತಿ 


ಕಾಂಡ - 26 


50. ಕಾಫ್‌ 87 


ಯಾಗಿದ್ದಾರೆಯೇ? ಈ ಕುರ್‌ಆನ್‌ ಅವರ ಸ್ವಂತ ರಚನೆಯಾಗಿದೆಯೇ? ಎಂಬುದನ್ನು ತಿಳಿಯಲು ಕಷ್ಟವೇನಿಲ್ಲ. ಆದ್ದರಿಂದ ಅವರ ಪ್ರವಾದಿತ್ವ 
ವಾದದ ಬಗ್ಗೆ ನಿಮ್ಮ ಅಚ್ಚರಿಯು ಅರ್ಥಹೀನವಾಗಿದೆ. ಈ ಪುರಾವೆಗಳನ್ನು ವಿವರವಾಗಿ ತಿಳಿಸದೆ ಇಲ್ಲಿ ಕೇವಲ 2 ಸೂಚನೆಗಳ ರೂಪದಲ್ಲಿ 
ಹೇಳಲಾಗಿದೆ. ಯಾಕೆಂದರೆ, ಮುಹಮ್ಮದ್‌ರ(ಸ) ಬಾಲ್ಯ ದಿಂದ ಯೌವನ, ಮಧ್ಯ ವಯಸ್ಸಿನವರೆಗಿನ ಸಂಪೂರ್ಣ ಜೀವನವನ್ನು ನೋಡಿದವರ 
ಮುಂದೆಯೇ ಅಂದು ಪ್ರವಾದಿವರ್ಯರು(ಸ) ಮಕ್ಕಾದಲ್ಲಿ ಕುರ್‌ಆನ್‌ ಓದಿ ಹೇಳಿದ್ದರು. ಅಂದು ಈ ಸೂಚನೆಯ ಸಂಪೂರ್ಣ ವಿವರಣೆಯು 
ಅಂದಿನ ಎಲ್ಲರಿಗೂ ಸ್ವಯಂ ವ್ಯಕ್ತವಾಗುತ್ತಿತ್ತು. ಆದ್ದರಿಂದ ಅದನ್ನು ತೊರೆದು, ಇನ್ನು ಅವರು ಬುದ್ಧಿಗೆ ಮೀರಿದ ವಿಷಯವೆಂದು ಅಚ್ಚರಿ 
ಪಡುತ್ತಿದ್ದ ಎರಡನೆಯ ವಿಷಯದ ವಾಸ್ತವಿಕತೆಯ ಪುರಾವೆಗಳನ್ನು ವಿವರಿಸಲಾಗಿದೆ. 

7. ಇಲ್ಲಿ ಅಕಾಶವೆಂದರೆ ಮಾನವನು ದಿನರಾತ್ರೆ ತನ್ನನ್ನು ಆವರಿಸಿದಂತೆ ತೋರುವ ಸಂಪೂರ್ಣ ಬಾನಲೋಕವಾಗಿದೆ. ಅದರಲ್ಲಿ 
ಹಗಲು ಸೂರ್ಯವು ಪ್ರಜ್ಞಲಿಸುತ್ತಿದೆ ಮತ್ತು ರಾತ್ರಿಯಲ್ಲಿ ಚಂದ್ರ ಹಾಗೂ ಇತರ ಅಸಂಖ್ಯಾತ ನಕ್ಷತ್ರಗಳು ಬೆಳಗುತ್ತವೆ. ಕೇವಲ ಬರಿಗಣ್ಣಿ 
ನಿಂದ ನೋಡುವಾಗಲೇ ಮಾನವನು ಆಶ್ಚರ್ಯಚಕಿತನಾಗುತ್ತಾನೆ. ಆದರೆ ದೂರದರ್ಶಕದಿಂದ ನೋಡಿದರೆ ಅನಂತವಾದ ವಿಶಾಲ ವಿಶ್ವ 
ಗೋಚರಿಸುತ್ತದೆ. ಅದು ಎಲ್ಲಿಂದ ಆರಂಭವಾಗಿ ಎಲ್ಲಿಕೊನೆಯಾಗುವುದೆಂದು ಕಾಣಿಸುವುದಿಲ್ಲ. ನಮ್ಮ ಭೂಮಿಯ ಲಕ್ಷಾಂತರ ಪಟ್ಟುದೊಡ್ಡ 
ಭವ್ಯ ಗೋಳಗಳು ಅದರಲ್ಲಿ ಚೆಂಡುಗಳಂತೆ ತೇಲಾಡುತ್ತವೆ. ನಮ್ಮ ಸೂರ್ಯಕ್ಕಿಂತ ಸಾವಿರಾರು ಪಟ್ಟು ದೊಡ್ಡ ಪ್ರಕಾಶ ಗೋಳಗಳು ಅದರಲ್ಲಿ 
ಪ್ರಜ್ವಲಿಸುತ್ತವೆ. ನಮ್ಮ ಸೌರಪಥವು ಅದರ ಒಂದು ಕ್ಷೀರಪಥದ (೩ಬ) ಮೂಲೆಯಲ್ಲಿನೆಲೆಗೊಂಡಿದೆ. ಈ ಒಂದೇ ಕ್ಷೀರ ಪಥದಲ್ಲಿಯೇ 
ಕನಿಷ್ಠ ನಮ್ಮ ಸೂರ್ಯದಂಥ ಮೂರು ಬಿಲಿಯ ಗೋಳಗಳಿವೆ. ಇಂಥ ಸುಮಾರು 10ಲಕ್ಷ ಕ್ಲ ಕ್ಷೀರಪಥಗಳು ಈ ತನಕ ಮಾನವ ದೃಷ್ಟಿಗೆ 
ಗೋಚರಿಸಿವೆ. ಈ ಲಕ್ಷೋಪಲಕ್ಷ ಕ್ಷೀರಪಥಗಳ ಪೈಕಿ ನಮಗೆ ಅತಿ ಹತ್ತಿರವಿರುವ ಕ್ಷೀರಪಥ ಮತ್ತು ನಮ್ಮ ಅಂತರವು ಅದರ ಪ್ರಕಾಶವು ಸೆಕೆಂಡಿಗೆ 
1,80,000 ಮೈಲು ವೇಗದಲ್ಲಿಸಂಚರಿಸಿ ಭೂಮಿಗೆ ತಲುಪಲು 10ಲಕ್ಷ ವರ್ಷಗಳು ಬೇಕು. ಇದು ಮಾನವನ ದೃಷ್ಟಿಮತ್ತು ತಿಳುವಳಿಕೆಯಲ್ಲಿರುವ 
ಪ್ರಪಂಚ ಭಾಗದ ವೈಶಾಲ್ಯವಾಗಿದೆ. ಹಾಗಿದ್ದರೆ ದೇವ ಸಾಮ್ರಾಜ್ಯದ ವಿಸ್ತಾರವನ್ನು ನಮ್ಮಿಂದ ಊಹಿಸಲಿಕ್ಕೂ ಸಾಧ್ಯವಿಲ್ಲ, ಪ್ರಾಯಶಃ ಮಾನ 
ವನಿಗೆ ತಿಳಿದಿರುವ ಪ್ರಪಂಚವು ತಿಳಿದಿಲ್ಲದ ಪ್ರಪಂಚಕ್ಕೆ ಹೋಲಿಸಿದರೆ ಸಮುದ್ರ ಮತ್ತು ಅದರಲ್ಲಿರುವ ಒಂದು ಹನಿ ನೀರಿಗೆ ಸಮಾನವಾಗಿರ 
ಬಹುದು. ಈ ಭವ್ಯ ಮತ್ತು ಅಗಾಧವಾದ ವಿಶ್ವವನ್ನು ನಿರ್ಮಿಸಿರುವ ದೇವನ ಬಗ್ಗೆ ಅದರ ಒಂದು ಪುಟ್ಟಸ್ಥ ಸೃಷ್ಟಿಯಾಗಿರುವ ಮಾನವನೆಂದು 
ಕರೆಯಲಾಗುವ ಮಾತಾಡುವ ಜೀವಿಯು, ನಾನು ಮೃತನಾದರೆ ನನ್ನನ್ನು ಪುನಃ ಮ ಇ ಸಾಧ್ಯವಿಲ್ಲವೆಂಬ ತೀರ್ಪು ನೀಡಿದರೆ 
ಅದಕ್ಕೆ ಆತನ ಸಂಕುಚಿತ ಬುದ್ಧಿಯೇ ಕಾರಣವಾಗಿದೆ. ಅನ್ಯಥಾ ಅದರಿಂದ ವಿಶ್ವದ ಸೃಷ್ಟಿಕರ್ತನ ಸಾಮರ್ಥ್ಯವು ಹೇಗೆ ಸಂಕುಚಿತವಾದೀತು? 

8. ಈ ಬೃಹತ್‌ ವಿಶ್ವ ವ್ಯವಸ್ಥೆಯು ತನ್ನ ಅದ್ಭುತ ವೈಶಾಲ್ಯದ ಹೊರತಾಗಿಯೂ ನಿರಂತರ ಮತ್ತು ಸುಭದ್ರವಾಗಿದೆ. ಅದರ ನಿರಂತ 
ರತೆಯು ಎಲ್ಲಿಯೂ ಕಡಿದು ಹೋಗುವುದಿಲ್ಲ ಅದರ ರಚನೆಯು ಎಲ್ಲಿಯೂ ಒಡಕು ಅಥವಾ ಬಿರುಕಿಲ್ಲದ ರೀತಿಯಲ್ಲಿ ಅತಿ ಸಮರ್ಪಕ 
ವಾಗಿದೆ. ಆ ವಿಷಯವನ್ನು ಒಂದು ಉದಾಹರಣೆಯಿಂದ ಚೆನ್ನಾಗಿ ಗ್ರಹಿಸಬಹುದು. ಆಧುನಿಕ ಕಾಲದ ಖಗೋಲ ವೀಕ್ಷಕರು ರೇಡಿಯೋಸ್ಕೋಪಿ 
ಯಿಂದ ಒಂದು ಕ್ಷೀರಪಥವನ್ನು ಗುರುತಿಸಿದ್ದರು. ಅದನ್ನು ಮೂಲ 3ಸಿ 295 (50106 30 295) ಎಂದು ಕರೆಯುತ್ತಾರೆ. ಅವರ ಅಂದಾಜಿ 
ನಂತೆ ಅದರ ರಶ್ಚಿಗಳು ಈಗ ಭೂಮಿಗೆ ತಲುಪುತ್ತಿವೆ. ನಾಲ್ಕು ಕೋಟಿ ವರ್ಷಗಳ ಹಿಂದೆ ಆ ರಶ್ಚಿಗಳು ಅದರಿಂದ ಹೊರಟಿ ದ್ದುವು. ಭೂಮಿ 
ಮತ್ತು ಆ ಕ್ಷೀರಪಥದ ಮಧ್ಯೆ ವಿಶ್ವ ವ್ಯವಸ್ಥೆಯಲ್ಲಿ ಏನಾದರೂ ಬಿರುಕು ಅಥವಾ ಅದರ ವ್ಯವಸ್ಥೆಯಲ್ಲಿ ಏನಾದರೂ ಒಡಕಿರುತ್ತಿದ್ದರೆ ಅಷ್ಟು 
ದೂರದಿಂದ ಆ ರಶ್ಚಿಗಳು ಭೂಮಿಯನ್ನು ತಲುಪಲು ಸಾಧ್ಯವಿದೆಯೇ? ಈ ವಾಸ್ತವಿಕತೆಯನ್ನು ಬೆಟ್ಟುಮಾಡಿ ಅಲ್ಲಾಹನು ಮಾನವನೊಡನೆ 
ಪ್ರಶ್ನಿಸುತ್ತಿದ್ದಾನೆ: ಈ ಮಹಾ ವಿಶ್ವದಲ್ಲಿ ಯಾವುದೇ ವೈಕಲ್ಯದ ಲಕ್ಷಣಗಳನ್ನು ಗುರುತಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ. ನಿಮ್ಮ ಪರೀಕ್ಷೆ 
ಮುಗಿದ ಬಳಿಕ ನಿಮ್ಮನ್ನು ನಮ್ಮ ಮುಂದೆ ಹಾಜರುಗೊಳಿಸಿ ವಿಚಾರಣೆ ನಡೆಸಲಿಕ್ಕಾಗಿ ಪುನಃ ಜೀವಂತಗೊಳಿಸಲು ನಮ್ಮಿಂದ ಸಾಧ್ಯವಿಲ್ಲವೆಂಬ 
ಬಾಲಿಶ ಕಲ್ಪನೆ ನಿಮ್ಮ ಬುದ್ಧಿಗೆ ಹೇಗೆ ಹೊಳೆಯಿತು? ಇದು ಕೇವಲ ಪರಲೋಕದ ಸಂಭಾವ್ಯತೆಯ ಸಾಕ್ಷ್ಯವಾಗಿರದೆ ಏಕದೇವತ್ನವನ್ನು 
ದೃಢೀಕರಿಸುವ ಸಾಕ್ಷ್ಯವೂ ಆಗಿದೆ. ನಾಲ್ಕು ಲಕ್ಷ ಪ್ರಕಾಶ ವರ್ಷಗಳ (1181 Years) ದೂರದಿಂದ ಭೂಮಿಗೆ ತಲುಪಿ ಮಾನವ ನಿರ್ಮಿತ 
ದರ್ಪಣದಲ್ಲಿ ಬಂದು ಸ್ಪರ್ಶಿಸುವುದೆಂದರೆ ಅತಿ ದೂರದ ಕ್ಷೀರಪಥದಿಂದ ಈ ಭೂಮಿಯವರೆಗಿನ ಇಡೀ ಲೋಕವು ಒಂದೇ ಧಾತುವಿನಿಂದ 
ನಿರ್ಮಿಸಲ್ಪಟ್ಟಿದೆಯೆಂದು ಸ್ಪಷ್ಟವಾಗಿ ಸೂಚಿಸುತ್ತದೆ. ಒಂದೇ ರೀತಿಯ ಶಕ್ತಿಗಳು ಅದರಲ್ಲಿ ಸಕ್ರಿಯವಾಗಿವೆ. ಯಾವುದೇ ವ್ಯತ್ಯಾಸವಿಲ್ಲದೆ 
ಒಂದೇ ರೀತಿಯ ನಿಯಮಗಳಂತೆ ಚಲಿಸುತ್ತವೆ. ಅನ್ಯಥಾ ಆ ರಶ್ವಿಗಳು ಇಲ್ಲಿ ತಲುಪುತ್ತಿರಲಿಲ್ಲ ಅಥವಾ ಮಾನವನು ಭೂಮಿಯಲ್ಲಿಯೂ 
ಅದರ ಪರಿಸರದಲ್ಲಿಯೂ ಸಕ್ರಿಯವಾಗಿರುವ ನೈಸರ್ಗಿಕ ನಿಯಮಗಳ ಅಧ್ಯಯನಕ್ಕಾಗಿ ರೂಪಿಸಿದ ಉಪಕರಣದ ವ್ಯಾಪ್ತಿಗೆ ಬರುತ್ತಿರಲಿಲ್ಲ. 
ಇದರಿಂದ ಒಬ್ಬನೇ ದೇವನು ಈ ಅಖಿಲ ವಿಶ್ವದ ಸ್ಥ ಸೃ ಷ್ಪಿಕರ್ತ, ಒಡೆಯ, ನಿಯಂತ್ರಕ ಮತ್ತು ಆಜ್ಞಾ ಧಿಕಾರಿ ಎಂಬುದು ಸಾಬೀತಾಗುತ್ತದೆ. 

9. ಏವರಣೆಗಾಗಿ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2, ಅನ್ನಹ್ಹ್‌: ಟಿಪ್ಪಣಿ 12, 13, 14, ಸಂಪುಟ-3 ಅನ್ನಮ್ಸ್‌; ಟಿಪ್ಪಣಿ 
73, 74 ಸಂಪುಟ-4, ಅರುಬ್ದುಖ್ರುಫ್‌: ಟಿಪ್ಪಣಿ: 7 


ಕಾಂಡ - 26 


88 ತಪ್ಪೀಮುಲ್‌ ಕುರ್‌ಆನ್‌ 


APL SC €ಕ್ಷಿ 5; STG ಆಲ 
8. EBAY ರಿ ೬೦355855 
ಇದು, ದಾಸರಿಗೆ ಆಹಾರವೊದಗಿಸುವ ಏರ್ಪಾಡು. ಈ ನೀರಿನಿಂದ ನಾವು ಒಂದು ನಿರ್ಜೀವ ನೆಲಕ್ಕೆ ಜೀವದಾನ 
ಮಾಡುತ್ತೇವೆ.” (ಸತ್ತು ಹೋದ ಮಾನವರು ಭೂಮಿಯಿಂದ) ಹೊರ ಬರುವುದೂ ಹೀಗೆಯೇ." 
(12-14) ಇವರಿಗಿಂತ ಮುಂಚೆ ನೂಹರ ಜನಾಂಗವೂ ರಸ್ಟ್‌ ನವರೂ” ಸಮೂದರೂ ಆದ್‌ರೂ ಫಿರ್‌ಔನನೂ* 


10. ಹೆಚ್ಚಿನ ವಿವರಣೆಗಾಗಿ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌, ಸಂಪುಟ-3, ಅನ್ನಮ್ಣ್‌ ಟಿಪ್ಪಣಿ 73-74, 81, ಅರ್ರೂಮ್‌, ಟಿಪ್ಪಣಿ 
25, 33, 35 ಸಂಪುಟ-4, ಯಾಸೀನ್‌: ಟಿಪ್ಪಣಿ 29 

11. ಈ ಭೂಖಂಡವನ್ನು ಜೀವಿಗಳ ವಾಸಕ್ಕೆ ಯೋಗ್ಯಗೊಳಿಸಿ, ನಿರ್ಜೀವವಾದ ಭೂಮಿಯ ಮಣ್ಣಿನಲ್ಲಿ ಆಕಾಶದಿಂದ ನಿರ್ಜೀವಿಯಾದ 
ನೀರು ಸುರಿದು, ನಿಮ್ಮ ಮುಂದೆ ತೋಟ ಮತ್ತು ಬಯಲುಗಳ ರೂಪದಲ್ಲಿ ಕಂಗೊಳಿಸುತ್ತಿರುವ ಅತ್ಯುತ್ತಮ ಮಟ್ಟದ ಸಸ್ಯ ಸಂಕುಲವನ್ನು 
ಬೆಳೆಸಿ, ಆ ಸಸ್ಯಗಳನ್ನು ಮಾನವರಿಗೂ ಇತರ ಜೀವಿಗಳಿಗೂ ಜೀವನೋಪಾಯಗೊಳಿಸಿದ ಆ ದೇವನ ಬಗ್ಗೆ ಅವನು ನೀವು ಮರಣ ಹೊಂದಿದ 
ಬಳಿಕ ಪುನಃ ಜೀವಂತಗೊಳಿಸಲು ಅಶಕ್ತನೆಂಬ ನಿಮ್ಮ ಕಲ್ಪನೆಯು ತೀರಾ ಅವಿವೇಕವಾಗಿದೆ. ಸಂಪೂರ್ಣ ಒಣಗಿ ಬರಡಾಗಿದ್ದ ಒಂದು 
ಪ್ರದೇಶವು ಮಳೆ ಬಿದ್ದ ಕೂಡಲೇ ಅದರೊಳಗಿಂದ ಜೀವಕಳೆ ಹೊರಚಿಮ್ಮುತ್ತದೆ. ಹಲವು ಕಾಲದಿಂದ ಮೃತರಾಗಿದ್ದ ಬೇರುಗಳು ಒಮ್ಮೆಲೆ 
ಜೀವಂತವಾಗುತ್ತದೆ. ಭೂಮಿಯ ಪದರುಗಳಿಂದ ನಾನಾ ರೀತಿಯ ಜೀವ ಜಂತುಗಳು ಹೊರ ಬಂದು ನಲಿದಾಡುತ್ತವೆ. ಈ ಎಲ್ಲ. ದೃಶ್ಯಗಳನ್ನು 
ನೀವು ಸದಾ ಕಾಣುತ್ತೀರಿ. ಇವು ಮರಣದ ಬಳಿಕ ಜೀವನ ಅಸಾಧ್ಯವಲ್ಲ ಎಂಬುದಕ್ಕೆ ಪುರಾವೆಯಾಗಿವೆ. ಈ ಪ್ರತ್ಯಕ್ಷ ದೃಷ್ಟಾಂತಗಳನ್ನು 
ನಿಮ್ಮಿಂದ ನಿರಾಕರಿಸಲು ಸಾಧ್ಯವಿಲ್ಲ. ಹೀಗಿರುತ್ತಾ ದೇವನಿಚ್ಛಿಸಿದರೆ ಸಸ್ಯಗಳು ಮೊಳೆತು ಚಿಗುರುವಂತೆ ನಿಮ್ಮನ್ನೂ ಭೂಮಿಯಿಂದ ಎದ್ದೇ ಅಳಿಸಲು 
ಸಾಧ್ಯವಿದೆಯೆಂಬ ಸತ್ಯವನ್ನು ನೀವು ಹೇಗೆ ನಿರಾಕರಿಸುತ್ತೀರಿ? ಇಲ್ಲಿ ಒಂದು ವಿಷಯ ಗಮನಾರ್ಹ. ಅರೇಬಿಯದಲ್ಲಿ ಕೆಲವು ಪ್ರದೇಶಗಳಲ್ಲಿ 
ಹಲವೊಮ್ಮೆ ಐದೈದು ವರ್ಷಗಳ ತನಕವೂ ಮಳೆ ಬರುವುದಿಲ್ಲ. ಕೆಲವೊಮ್ಮೆ ಅದಕ್ಕಿಂತಲೂ ಹೆಚ್ಚು ಕಾಲ ಆಕಾಶದಿಂದ ಒಂದು ಹನಿ ನೀರು 
ಕೂಡಾ ಬೀಳುವುದಿಲ್ಲ. ಇಷ್ಟು ಸುದೀರ್ಥ ಕಾಲ ಸುಡು ಬಿಸಿಲಿನಲ್ಲಿ ಒಣಗಿ ಬರಡಾಗಿದ್ದ ಮರುಭೂಮಿಯಲ್ಲಿ ಸಸ್ಯ ಬೇರುಗಳು ಮತ್ತು 
ಕ್ರಿಮಿಕೀಟಗಳು ಬದುಕಿರಬಹುದೆಂದು ಊಹಿಸಲಿಕ್ಕೂ ಸಾಧ್ಯವಿಲ್ಲ. ಆದರೂ, ಅಲ್ಲಿ ಮಳೆಯ ಕೆಲವು ಹನಿಗಳು ಬಿದ್ದ ಕೂಡಲೇ ಹುಲ್ಲು 
ಚಿಗುರಿ ಬೆಳೆಯುತ್ತದೆ. ಭೂಮಿಯ ಕ್ರಿಮಿಕೀಟಗಳು ಜೀವಂತವಾಗುತ್ತವೆ. ಆದ್ದರಿಂದ ಅರಬರು ಈ ದೃಷ್ಟಾಂತವನ್ನು ಇಷ್ಟೊಂದು ಸುದೀರ್ಥಕಾಲ 
ಬರಗಾಲ ಅನುಭವಿಸಿಲ್ಲದ ಜನರಿಗಿಂತ ಚೆನ್ನಾಗಿ ಗ್ರಹಿಸಬಲ್ಲವರಾಗಿದ್ದರು. 

12. ಈ ಮುಂಚೆ ಪುರ್ಕಾನ್‌ ಅಧ್ಯಾಯದ 38ನೇ ವಚನದಲ್ಲಿ ಅಸ್ಥಾಬುರ್ರ: ಸ್‌ರ ಬಗ್ಗೆ ಪ್ರಸ್ತಾಪಿಸಲಾಗಿತ್ತು. ಇಲ್ಲಿ ಅವರ ಕುರಿತು 
ಎರಡನೇ ಬಾರಿ ಹೇಳಲಾಗಿದೆ. ಎರಡು ಕಡೆಗಳಲ್ಲಿಯೂ ಪ್ರವಾದಿಗಳನ್ನು ನಿರಾಕರಿಸಿದ ಜನಾಂಗಗಳ ಕೂಟದಲ್ಲಿ ಕೇವಲ ಅವರ ಹೆಸರನ್ನು 
ಮಾತ್ರ ಸೂಚಿಸಲಾಗಿದೆ. ಅವರ ಇತಿಹಾಸದ ವಿವರಣೆಯಿಲ್ಲ. ಅರಬ್‌ ಐತಿಹ್ಯಗಳಲ್ಲಿಅರ್ರಸ್ಟ್‌ ಹೆಸರಿನಿಂದ ಎರಡು ಸ್ಥಳಗಳು ಪ್ರಸಿದ್ಧವಾಗಿವೆ. 
1) ನಜ್ಜ್‌ನಲ್ಲಿ 2) ಉತ್ತರ ಹಿಜಾರು್‌ನಲ್ಲಿ, ಆ ಪೈಕಿ ನಜ್ಜ್‌ನ ಅರ್ರಸ್ಟ್‌ ಹೆಚ್ಚು ಪ್ರಸಿದ್ಧವಾಗಿದೆ. ಅಜ್ಞಾನ ಕಾಲದ ಕವಿತೆಗಳಲ್ಲಿ ಹೆಚ್ಚಾಗಿ ಅದರ 
ಪ್ರಸ್ತಾಪವಿದೆ. ಇಲ್ಲಿ ಅರ್ರಸ್ಸ್‌ ಎಂದು ಯಾವ ಸ್ಥಳದಲ್ಲಿರುವವರ ಬಗ್ಗೆ ಹೇಳಲಾಗಿದೆಯೆಂದು ನಿರ್ಧರಿಸಲು ಕಷ್ಟವಿದೆ. ಹಾಗೆಯೇ ಅವರ 
ಚರಿತ್ರೆಯ ನಂಬಲರ್ಹ ವಿವರಗಳೂ ವರದಿಗಳಲ್ಲಿ ಲಭ್ಯವಿಲ್ಲ, ಹೆಚ್ಚೆಂದರೆ ಅವರನ್ನು ತಮ್ಮ ಪ್ರವಾದಿಯನ್ನು ಬಾವಿಗೆಸೆದ ಯಾವುದೋ 
ಜನಾಂಗದವರೆಂದಷ್ಟೇ ಹೇಳಬಹುದು. ಕುರ್‌ಆನ್‌ ಇವರ ಬಗ್ಗೆ ವಿವರಿಸದೆ ಕೇವಲ ಸೂಚನೆಯನ್ನು ನೀಡಿರುವುದರಿಂದ ಕುರ್‌ಆನ್‌ 
ಅವತೀರ್ಣಕಾಲದಲ್ಲಿ ಅರಬರಲ್ಲಿ ಸಾಮಾನ್ಯವಾಗಿ ಈ ಜನತೆ ಮತ್ತು ಇವರ ಚರಿತ್ರೆ ಸುಪ ಪರಿಚಿತವಾಗಿತ್ತು. ಕ್ರಮೇಣ ಅವರ ವೃತ್ತಾಂತಗಳು 
ಇತಿಹಾಸದಿಂದ ಅಳಿದು ಹೋಯಿತೆಂದು ಭಾಸವಾಗುತ್ತದೆ. 3 

13. ಫಿರ್‌ಔನ್‌ನ ಜನಾಂಗವೆನ್ನದೆ ಕೇವಲ ಫಿರ್‌ಔನ್‌ನ ಹೆಸರು ಹೇಳಲಾಗಿದೆ. ಯಾಕೆಂದರೆ ಅವನು ತನ್ನ ಜನಾಂಗದ ಅಭಿಪ್ರಾಯ 
ಸ್ವಾತಂತ್ರ್ಯ ಮತ್ತು ಮನೋದಬಾರ್ಥ್ಯವು ಉಳಿಯದ ರೀತಿಯಲ್ಲಿ ಅವರ ಮೇಲೆ ಪ್ರಭುತ್ನ ಸಾಧಿಸಿದ್ದನು. ಅವನು ಸಾಗುತ್ತಿದ್ದ ಪಥಭ್ರಷ್ಟತೆಯ 
ಕಡೆಗೆ ಇಡೀ ಜನಾಂಗ ಸರಿಯುತ್ತಿತ್ತು. ಆದ್ದರಿಂದಲೇ ಇಡೀ ಸಮುದಾಯದ ಪಥಭ್ರಷ್ಟತೆಯ ಹೊಣೆಗಾರಿಕೆಯನ್ನು ಆತನ ಮೇಲೆ 
ಹೊರಿಸಲಾಯಿತು. ಅಭಿಪ್ರಾಯಮತ್ತು ಕರ್ಮಸ್ತಾತಂತ್ಯವಿರುವ ಕಡೆಗಳಲ್ಲಿ ಜನತೆಯ ಅವರ ಕರ್ಮಗಳ ಭಾರವನ್ನು ಸ್ವತಃ ಹೊರುತ್ತಾರೆ. 
ಓರ್ವನ ಆಡಳಿತವು ಜನತೆಯನ್ನು ಅಶಕ್ತಗೊಳಿಸಿರುವ ಕಡೆಗಳಲ್ಲಿಆಡಳಿತಗಾರರೇ ಅವರ ಪಾಪಭಾರವನ್ನು ತನ್ನ ತಲೆಯಲ್ಲಿ ಹೊರಬೇಕಾಗುತ್ತದೆ. 
ಆದರೆ ಓರ್ವ ವ್ಯಕ್ತಿಯ ಮೇಲೆ ಈ ಪಾಪಭಾರ ಹೊರಿಸುವುದರಿಂದ ಇಡೀ ಜನಾಂಗವು ಪಾಪ ಮುಕ್ತವಾಗುವುದೆಂದು ಇದರರ್ಥವಲ್ಲ, 


ಕಾಂಡ - 26 


50. ಕಾಫ್‌ 89 


ಗಿ 


% pu id 
ils 
ok US AN HS os BL Lol YE ES hl ob 
3-3 ವ SL SLL YP Py SHEL KS 


"ಲೂತ'ರ ಸಹೋದರರೂ, ಐಕದವರೂ "ತುಬ್ಬತ್‌' ಜನಾಂಗದವರೂ" ಸುಳ್ಳಾಗಿಸಿದ್ದಾರೆ." ಎಲ್ಲರೂ ಸಂದೇಶ 
ವಾಹಕರನ್ನು ಸುಳ್ಳಾಗಿಸಿದರು.** ಕೊನೆಗೆ ನನ್ನ ಎಚ್ಚರಿಕೆಯು ಅವರಿಗೆ ಅನ್ನಯವಾಗಿ ಬಿಟ್ಟಿತು.” 

(15) ನಾವೇನು ಪ್ರಥಮ ಬಾರಿ ಸೃಷ್ಟಿಸಿ ಬಳಲಿದ್ದೇವೆಯೇ? ಆದರೂ ಇವರು ಒಂದು ಹೊಸ ಸೃಷ್ಟಿಯ ಬಗ್ಗೆ 
ಸಂಶಯಗ್ರಸ್ತರಾಗಿದ್ದಾರೆ."* 

(16-29) ನಾವು” ಮಾನವನನ್ನು ಸೃಷ್ಟಿಸಿದ್ದೇವೆ ಮತ್ತು ನಾವು ಅವನ ಮನಸ್ಸಿನಲ್ಲಿಉದ್ಭವಿಸುವ ದುರ್ಭಾವನೆಗಳನ್ನೂ 
ಬಲ್ಲೆವು. ನಾವು ಅವನ ಕಂಠನಾಡಿಗಿಂತಲೂ ಹೆಚ್ಚು ಅವನಿಗೆ ಸಮೀಪವಿದ್ದೇವೆ.3 (ಮತ್ತು ನಮ್ಮ ಈ ಪ್ರತ್ಯಕ್ಷ ಜ್ಞಾನ 
ಮಾತ್ರವಲ್ಲದೆ) ಇಬ್ಬರು ಲೇಖಕರು ಅವನ ಬಲ ಹಾಗೂ ಎಡಭಾಗಗಳಲ್ಲಿ ಕುಳಿತು ಪ್ರತಿಯೊಂದು ವಿಷಯವನ್ನು 
ದಾಖಲಿಸುತ್ತಿರುವರು. ಅವನ ಬಾಯಿಯಿಂದ ಹೊರಡುವ ಯಾವ ಮಾತು ಕೂಡಾ, ಸದಾ ಸನ್ನದ್ಧನಿರುವ ಒಬ್ಬ ಕಾವಲು 


ಆ ಪರಿಸ್ಥಿತಿಯಲ್ಲಿ ಅಂಥ ವ್ಯಕ್ತಿಯನ್ನು ತಮ್ಮಮೇಲೆ ಪ್ರಭುತ್ವಸಾಧಿಸುವ ಅವಕಾಶನೀಡಿದ ನೈತಿಕ ದೌರ್ಬಲ್ಯಕ್ಕೆ ಜನಾಂಗವೇ ಹೊಣೆಯಾಗುತ್ತದೆ. 
ಈ ವಿಷಯವನ್ನು ಅರು್ಹುಖ್ರುಫ್‌: 54ರಲ್ಲಿ ಸೂಚಿಸಲಾಗಿದೆ: ಫಿರ್‌ಔನನು ತನ್ನ ಜನಾಂಗವನ್ನು ತುಚ್ಚರೆಂದು ಭಾವಿಸಿದನು. ಅವರು ಆತನ 
ಅನುಸರಣೆ ಮಾಡಿದರು. ವಾಸ್ತವದಲ್ಲಿ ಅವರೇ ಕರ್ಮಭ್ರಷ್ಟರಾಗಿದ್ದರು. (ಹೆಚ್ಚಿನ ವಿವರಣೆಗಾಗಿ ನೋಡಿರಿ: ಸಂಪುಟ-4, ಅರ್ದುಖ್ರುಫ್‌ 
ಟಿಪ್ಪಣಿ-50) 

14. ಹೆಚ್ಚಿನ ವಿವರಣೆಗಾಗಿ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌, ಸಂಪುಟ-4, ಸಬಾ: ಟಿಪ್ಪಣಿ-37, ಅದ್ದುಖಾನ್‌: ಟಿಪ್ಪಣಿ-32 

15. ಅರ್ಥಾತ್‌ ಅವರೆಲ್ಲರೂ ತಮ್ಮ ಪ್ರವಾದಿಗಳ ಪ್ರವಾದಿತ್ವವನ್ನು ತಿರಸ್ಕರಿಸಿದರು ಮತ್ತು ನಿಮ್ಮನ್ನು ಮರಣ ಹೊಂದಿದ ಬಳಿಕ ಪುನಃ 
ಎಬ್ಬಿಸಲಾಗುವುದೆಂದು ಅವರು ನೀಡಿದ ಸುದ್ದಿಯನ್ನು ತಿರಸ್ಕರಿಸಿದರು. 

16. ಪ್ರತಿಯೊಂದು ಜನಾಂಗವು ಕೇವಲ ತಮ್ಮ ಬಳಿಗೆ ಕಳುಹಿಸಲಾದ ಪ್ರವಾದಿಗಳನ್ನು ನಿರಾಕರಿಸಿದ್ದರೂ ಅದರೊಂದಿಗೆ ಎಲ್ಲ 
ಪ್ರವಾದಿಗಳು ಒಮ್ಮತದಿಂದ ಸಾರಿರುವ ವಾರ್ತೆಯನ್ನು ನಿರಾಕರಿಸಿರುವುದರಿಂದ ವಾಸ್ತವದಲ್ಲಿ ಅದು ಎಲ್ಲ ಪ್ರವಾದಿಗಳ ನಿರಾಕರಣೆಗೆ ಸಮಾನ 
ವಾಗಿತ್ತು. ಅದಲ್ಲದೆ ಆ ಪೈಕಿ ಪ್ರತಿಯೊಂದು ಜನಾಂಗವೂ ತನ್ನ ಬಳಿಗೆ ಬಂದ ಪ್ರವಾದಿಯ ಪ್ರವಾದಿತ್ನವನ್ನು ಮಾತ್ರ ನಿರಾಕರಿಸಿದ್ದಲ್ಲ 
ಮಾನವರ ಮಾರ್ಗದರ್ಶನಕ್ಕಾಗಿ ಮಾನವರನ್ನು ಅಲ್ಲಾಹನ ವತಿಯಿಂದ ನೇಮಕವಾಗಬಹುದೆಂಬ ಕಲ್ಪನೆಯನ್ನೇ ಒಪ್ಪಲುಅವರು ಸಿದ್ಧರಿರಲಿಲ್ಲ. 
ಆದ್ದರಿಂದ ಅವರು ದೇವಸಂದೇಶವಾಹಕತ್ವದ ವಿರೋಧಿಗಳಾಗಿದ್ದರಲ್ಲದೆ ಅವರ ಅಪರಾಧವು ಕೇವಲ ಓರ್ವ ಪ್ರವಾದಿಯ ನಿರಾಕರಣೆಗೆ 
ಸೀಮಿತವಾಗಿರಲಿಲ್ಲ. 

17. ಈ ಸೂಕ್ತಗಳಲ್ಲಿ ಅರಬ್‌ ದೇಶ ಮತ್ತು ಅದರ ಸುತ್ತಮುತ್ತಲಿನ ಜನಾಂಗಗಳ ಐತಿಹಾಸಿಕ ಅಂತ್ಯ ವನ್ನು ಪರಲೋಕ ವಿಶ್ವಾಸವು 
ಸತ್ಯವೆಂಬುದಕ್ಕೆ ಪುರಾವೆಯ ರೂಪದಲ್ಲಿ ಮುಂದಿರಿಸಲಾಗಿದೆ. ಏಕೆಂದರೆ ಈ ವಿಶ್ವಾಸವನ್ನು ನಿರಾಕರಿಸಿದ ಪ್ರ ಕ್ರತಿಕೊಂಡು ಜನಾಂಗವೂ ನೈತಿಕ 
ಅಧಃಪತನಕ್ಕೆ ತುತ್ತಾಯಿತು. ಕೊನೆಗೆ ದೇವ ಯಾತನೆ ಬಂದು ಅವರ ಹೊಲಸು ಅಸ್ತಿತ್ವವನ್ನೇ ನಾಶಮಾಡಿ ಬಿಟ್ಟಿತು. ವಾಸ್ತವದಲ್ಲಿ 
ಮಾನವನನ್ನು ಈ ಲೋಕದಲ್ಲಿ ಹೊಣೆಗೇಡಿಯಾಗಿ ಮತ್ತು ಜವಾಬ್ದಾರಿಯ ಪ್ರಜ್ಞೆ ಇಲ್ಲದೆ ಬದುಕಲೆಂದು ಸೃಷ್ಟಿಸಿ ಬಿಡಲಾಗಿಲ್ಲ. ತನ್ನ 
ಕರ್ಮಾವಧಿಯು ಮುಗಿದ ಬಳಿಕ ಖಂಡಿತವಾಗಿಯೂ ಅವನು ತನ್ನ ಕರ್ಮಗಳ ಬಗ್ಗೆ ವಿಚಾರಣೆ ಎದುರಿಸಲಿಕ್ಕಿದೆ ಎಂಬುದಕ್ಕೆ ಇದು ಸ್ಪಷ್ಟ 
ಆಧಾರವಾಗಿದೆ. ಆದುದರಿಂದಲೇ ಅವನು, ತಾನು ಜವಾಬ್ದಾರಿ ರಹಿತನೆಂದು ಭಾವಿಸಿ ಈ ಲೋಕದಲ್ಲಿ ಕಾರ್ಯವೆಸಗ ತೊಡಗಿದಾಗ ಅವನ 
ಸಂಪೂರ್ಣ ಜೀವನವು ವಿನಾಶ ಡೆಡೆಗೆ ಸಾಗಿಬಿಡುತ್ತದೆ. 


ಕಾಂಡ - 26 


90 | ತಪ್ಪೀಮುಲ್‌ ಕುರ್‌ಆನ್‌ 


18.ಇದು ಪರಲೋಕದ ಕುರಿತು ಬೌದ್ಧಿಕ ಪುರಾವೆಯಾಗಿದೆ. ನಾಸ್ತಿಕವಾದಿಯಲ್ಲದ ಹಾಗೂ ಈ ಸಮಗ್ರ ವಿಶ್ವ ಮತ್ತು ಅದರಲ್ಲಿ 
ಮಾನವನ ಹುಟ್ಟನ್ನು ಆಕಸ್ಮಿಕ ಘಟನೆಯೆಂದು ಪರಿಗಣಿಸದ ವ್ಯಕ್ತಿಯು, ನಮ್ಮನ್ನು ಮತ್ತು ಅಖಿಲ ವಿಶ್ವವನ್ನು ದೇವನೇ ಸೃಷ್ಟಿಸಿರುವನೆಂದು 
ನಂಬದೆ ನಿರ್ವಾಹವಿಲ್ಲ. ನಾವು ಈ ಲೋಕದಲ್ಲಿ ಬದುಕಿದ್ದೇವೆ ಮತ್ತು ಭೂಮಿ ಆಕಾಶಗಳ ಈ ಬೃಹತ್‌ ಕಾರ್ಯಾಗಾರವು ನಮ್ಮ ಕಣ್ಣ 
ಮುಂದೆಯೇ ಸಕ್ರಿಯವಾಗಿರುವ ವಾಸ್ತವಿಕ ಘಟನೆಗಳಾಗಿವೆ. ಅವುಗಳೇ ನಮ್ಮನ್ನು ಮತ್ತು ವಿಶ್ವವನ್ನು ಸೃಷ್ಟಿಸಲು ದೇವನು ಅಸಮರ್ಥನಲ್ಲ 
ವೆಂಬುದಕ್ಕೆ ಸ್ಪಷ್ಟ ಪುರಾವೆ. ಹಾಗಿದ್ದರೂ ಅದೇ ದೇವನು ಈ ಲೋಕಾಂತ್ಯದ ಬಳಿಕೆ ಇನ್ನೊಂದು ವಿಶ್ವ ವ್ಯವಸ್ಥೆಯನ್ನು ಸ್ಥಾಪಿಸಿ, ಮರಣಾನಂತರ 
ನಮ್ಮನ್ನು ಪುನಃ ಜೀವಂತಗೊಳಿಸಲು ಅಸಮರ್ಥನೆಂದು ಯಾರಾದರೂ ಹೇಳಿದರೆ ಅದು ತಿಳಿಗೇಡಿತನವಾದೀತು. ದೇವನು ಅಸಮರ್ಥನಾಗಿದ್ದರೆ 
ಆರಂಭದಲ್ಲಿಯೇ ಸೃಷ್ಟಿಸಲು ಸಾಧ್ಯವಿರಲಿಲ್ಲ. ಒಮ್ಮೆ ಅವನಿಗೆ ಸೃಷ್ಟಿಸಿ ಆಗಿದೆ. ಆ ಸೃಷ್ಟಿ ಪ್ರಕ್ರಿಯೆಯಿಂದಲೇ ನಾವು ಹುಟ್ಟಿದ್ದೇವೆ. ಹಾಗಿದ್ದರೆ 
ಅವನೇ ನಿರ್ಮಿಸಿದ ವಸ್ತುವನ್ನು ವಿಭಜಿಸಿ ಪುನಃ ಸಂಯೋಜಿಸಲು ಸಾಧ್ಯವಿಲ್ಲವೆಂದು ಭಾವಿಸುವುದಕ್ಕೆ ಯಾವ ಸೂಕ್ತ ಆಧಾರವೂ ಇಲ್ಲ. 

19. ಪರಲೋಕದ ಸಾಕ್ಷ್ಯಗಳನ್ನು ವಿವರಿಸಿದ ಬಳಿಕ ಹೀಗೆ ಹೇಳಲಾಗುತ್ತಿದೆ: ನೀವು ಪರಲೋಕವನ್ನು ಅಂಗೀಕರಿಸಿದರೂ ನಿರಾಕರಿಸಿದರೂ 
ಅದು ಬಂದೇ ತೀರುವುದು. ಅದು ನೀವು ನಿರಾಕರಿಸಿದರೂ ಸಂಭವಿಸುವಂಥ ಅನಿವಾರ್ಯ ವಾಸ್ತವಿಕತೆಯಾಗಿದೆ. ಪ್ರವಾದಿಗಳು ನೀಡಿರುವ 
ಎಚ್ಚರಿಕೆಯನ್ನು ಸ್ವೀಕರಿಸಿ ಆ ಸಂದರ್ಭಕ್ಕಾಗಿ ಪೂರ್ವಸಿದ್ಧತೆ ನಡೆಸಿದರೆ ನಿಮಗೇ ಉತ್ತಮ. ನಿರಾಕರಿಸಿದರೆ ಆದರ ದುರಂತ ಫಲವನ್ನು ನೀವೇ 
ಅನುಭವಿಸಬೇಕಾದೀತು. ನಿಮ್ಮ ನಿರಾಕರಣೆಯಿಂದ ಪರಲೋಕದ ಆಗಮನವು ನಿಂತು ಬಿಡುವುದಿಲ್ಲ. ದೇವನ ನ್ಯಾಯ ನೀತಿಯೂ 
ರದ್ದಾಗುವುದಿಲ್ಲ. 

20. ಅರ್ಥಾತ್‌, ನಮ್ಮ ಸಾಮರ್ಥ್ಯ ಮತ್ತು ಜ್ಞಾನವು ಮಾನವನನ್ನು ಬಾಹ್ಯವಾಗಿಯೂ ಆಂತರಿಕವಾಗಿಯೂ ಆವರಿಸಿಕೊಂಡಿದೆ. 
ನಮ್ಮ ಜ್ಞಾನ ಮತ್ತು ಸಾಮರ್ಥ್ಯವು ಅವನ ಕಂಠನಾಡಿಗಿಂತ ಅವನಿಗೆ ನಿಕಟವಾಗಿದೆ. ಅವನ ಮಾತನ್ನು ಆಲಿಸಲಿಕ್ಕಾಗಿ ನಾವು ಎಲ್ಲಿಂದಲೂ 
ನಡೆದು ಬರಬೇಕಾಗಿಲ್ಲ ಅವನ ಮಾನಸಿಕ ಭಾವನೆಗಳನ್ನೂ ನಾವು ನೇರವಾಗಿ ತಿಳಿಯುತ್ತೇವೆ. ಹಾಗೆಯೇ ಅವನನ್ನು ಹಿಡಿಯಬೆಕಾಗಿದ್ದರೆ 
ಎಲ್ಲಿಂದಾದರೂ ಬಂದು ಹಿಡಿಯುವ ಅಗತ್ಯವಿಲ್ಲ. ಅವನು ಎಲ್ಲಿದ್ದರೂ ನಮ್ಮ ಹಿಡಿತದಲ್ಲಿಯೇ ಇದ್ದಾನೆ. ನಾವಿಚ್ಛಿಸಿದಾಗ ಅವನನ್ನು 
ಬಂಧಿಸಬಲ್ಲೆವು. 

21. ಅರ್ಥಾತ್‌ ಒಂದೆಡೆಯಲ್ಲಿ ಮಾನವನ ಚಲನವಲನ ಮತ್ತು ಭಾವವಿಕಾರಗಳನ್ನು ನಾವು ತಿಳಿಯುತ್ತೇವೆ. ಇನ್ನೊಂದೆಡೆಯಲ್ಲಿ 
ನಾವು ಪ್ರತಿಯೊಬ್ಬ ಮಾನವನ ಮೇಲೆ ಇಬ್ಬರು ದೇವಚರರನ್ನು ನೇಮಿಸಿದ್ದೇವೆ. ಅವರು ಆತನ ಪ್ರತಿಯೊಂದು ಮಾತನ್ನೂ ಬರೆದಿಡುತ್ತಾರೆ. 
ಅವನ ಯಾವೊಂದು ಮಾತು ಮತ್ತು ಕೃತಿಯೂ ಅವರ ದಾಖಲೆಯಿಂದ ಬಿಟ್ಟು ಹೋಗುವುದಿಲ್ಲ. ಅದರಿಂದ ಸ್ಪಷ್ಟವಾಗುವುದೇನೆಂದರೆ, 
ಮಾನವನನ್ನು ದೇವನ ನ್ಯಾಯಾಲಯದಲ್ಲಿ ಯಾವಾಗ ಹಾಜರುಪಡಿಸಿದರೂ ಅವನು ಯಾವೆಲ್ಲಕರ್ಮಗಳನ್ನು ಮಾಡಿ ಬಂದಿರುವನೆಂದು 
ಸ್ವತಃ ದೇವನಿಗೆ ತಿಳಿದಿರುತ್ತದೆ. ಅದಲ್ಲದೇ ಅವನ ಕರ್ಮಗಳನ್ನು ದಾಖಲಿಸಿರುವ ದಸ್ತಾವೇಜುಗಳನ್ನು ಸಲ್ಲಿಸಿ ಸಾಕ್ಷಿ ನೀಡಲಿಕ್ಕಾಗಿ ಇಬ್ಬರು 
ಸಾಕ್ಷಿಗಳು ಬಂದಿರುತ್ತಾರೆ. ಸಾಕ್ಷ್ಯ ಪತ್ರದ ಸ್ವರೂಪವೇನೆಂದು ನಿಖರವಾಗಿ ಊಹಿಸಲು ನಮ್ಮಿಂದ ಸಾಧ್ಯವಿಲ್ಲ. ಹಾಗಿದ್ದರೂ ಇಂದು ನಮ್ಮ 
ಮುಂದೆ ನಿಚ್ಚಳವಾಗುತ್ತಿರುವ ವಾಸ್ತವಿಕತೆಗಳನ್ನು ಗಮನಿಸಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಮಾನವನು ವಾಸಿಸುತ್ತಾ ಕ್ರಿಯಾಶೀಲ 
ವಾಗಿರುವ ಈ ವಾತಾವರಣದ ಎಲ್ಲೆಡೆ ಅವನ ಧ್ವನಿಗಳ, ಪ್ರತಿರೂಪಗಳ, ಅವನ ಚಲನವಲನಗಳ ನಕ್ಷೆಯು ಪ್ರತಿಯೊಂದು ಕಣಕಣಗಳಲ್ಲಿಯೂ 
ಸ್ಥಿರವಾಗಿರುತ್ತದೆ. ಅವುಗಳಿಂದ ಪ್ರತಿಯೊಂದು ವಸ್ತುಗಳನ್ನು ಅವುಗಳ ರೂಪ ಮತ್ತು ಧ್ವನಿಗಳೊಂದಿಗೆ ಅಸಲಿ-ನಕಲಿಗಳ ವ್ಯತ್ಯಾಸ ತಿಳಿಯ 
ದಂತೆ ಪುನಃ ಆವಿಷ್ಕರಿಸಬಹುದಾಗಿದೆ. ಮಾನವನು ಈ ಕಾರ್ಯಗಳನ್ನು ಸೀಮಿತ ಪ್ರಮಾಣದಲ್ಲಿ ಉಪಕರಣಗಳ ನೆರವಿನಿಂದ ಮಾಡುತ್ತಿದ್ದಾನೆ. 
ಆದರೆ ದೇವಚರರಿಗೆ ಇಂಥ ಉಪಕರಣಗಳ ಅಗತ್ಯವಿಲ್ಲ ಮತ್ತು ಅವರಿಗೆ ಯಾವುದೇ ಪರಿಮಿತಿಗಳಿಲ್ಲ. ಮಾನವನು ಟೇಪ್‌ ಮತ್ತು 
ಥಿಲ್ಮ್‌ಗಳಲ್ಲಿಮುದ್ರಿಸುವ ತಮ್ಮ ದೇಹ, ಪರಿಸರ ಮತ್ತು ಸ್ಥರಗಳ ಅತಿಸೂಕ್ಷ್ಮ ವಿವರಗಳನ್ನೂ ಅವರು ಸುರಕ್ಷಿತಗೊಳಿಸಬಲ್ಲರು. ಅಂತ್ಯದಿನದಲ್ಲಿ 
ಈ ಲೋಕದಲ್ಲಿ ಮಾನವನು ಆಡಿದ ಪ್ರತಿಯೊಂದು ಮಾತು ಅದೇ ಸ್ವರದಲ್ಲಿ ಅವನಿಗೆ ಕೇಳಿಸಲು ಮತ್ತು ಅವನು ಈ ಲೋಕದಲ್ಲಿ ಮಾಡಿದ 
ಪ್ರತಿಯೊಂದು ಕೃತ್ಯಗಳ ದೃಶ್ಯ ಚಿತ್ರಣವನ್ನು ಪ್ರತ್ಯಕ್ಷ ತೋರಿಸಲು ಅವರಿಗೆ ಸಾಧ್ಯವಿದೆ. ಆ ಸಂದರ್ಭದಲ್ಲಿ ಅದನ್ನು ನಿರಾಕರಿಸಲು 
ಮಾನವನಿಂದ ಸರ್ವಥಾ ಸಾಧ್ಯವಿಲ್ಲ. 

ಇಲ್ಲಿ ಇನ್ನೊಂದು ವಿಷಯವೂ ಬಹಳ ಗಮನಾರ್ಹವಾಗಿದೆ. ಅಲ್ಲಾಹನು ತನ್ನ ಪರಲೋಕದ ನ್ಯಾಯಾಲಯದಲ್ಲಿ ಯಾವನೇ 
ವ್ಯಕ್ತಿಯನ್ನು ಕೇವಲ ತನ್ನ ಸ್ವಂತ ಜ್ಞಾನದ ಆಧಾರದಲ್ಲಿ ಶಿಕ್ಷಿಸುವುದಿಲ್ಲ. ನ್ಯಾಯದ ಎಲ್ಲ ಬೇಡಿಕೆಗಳು ಪೂರ್ಣಗೊಂಡ ಬಳಿಕವೇ ಅವನು 
ಶಿಕ್ಷಿಸುತ್ತಾನೆ. ಆದ್ದರಿಂದಲೇ ಪ್ರತಿಯೊಬ್ಬ ಮಾನವನ ಕರ್ಮಗಳನ್ನು ದೃಢೀಕರಿಸುವ ಅನಿಷೇಧ್ಯ ಸಾಕ್ಷ್ಯಗಳನ್ನು ಒದಗಿಸಲಿಕ್ಕಾಗಿ ಈ ಲೋಕದ 
ಎಲ್ಲ ಜನರ ಮಾತು ಕೃತಿಗಳನ್ನು ದಾಖಲಿಸಲಾಗುತ್ತಿದೆ. 


ಕಾಂಡ - 26 


50. ಕಾಫ್‌ - 91 


SEB SOLS SSE ಪೂಸಾ 5 


6H LEG ಭಿ 2558 | ಸರು pe 
A KEES AE 5 Oks 


Hr 


[2 


[©] 
(. 


ಪ್‌ 


ಗಾರನಿಂದ ದಾಖಲಿಸಲ್ಪಡದೆ ಇರುವುದಿಲ್ಲ" ಅದೋ ನೋಡಿರಿ, ಮರಣ ಸಂಕಟವು ಸತ್ಯದೊಂದಿಗೆ ಬಂದು ಬಿಟ್ಟಿತು." 
ನೀನು ತಪ್ಪಿಸಿಕೊಂಡು ಓಡುತ್ತಿದ್ದುದು ಇದರಿಂದಲೇ! ಮತ್ತು ಸೂರ್‌ (ಕಹಳೆ) ಊದಲ್ಪಟ್ಟಿತು.3* ಇದುವೇ ನಿನ್ನನ್ನು 
ಎಚ್ಚರಿಸಲಾಗುತ್ತಿದ್ದ ದಿನ. ಪ್ರತಿಯೊಬ್ಬನು ಒಬ್ಬ ಅಟ್ಟಿ ತರುವವ ಮತ್ತು ಒಬ್ಬ ಸಾಕ್ಷಿದಾರನ ಜೊತೆ ಬಂದು ಬಿಟ್ಟನು.* 
ನೀನು ಇದರ ಬಗ್ಗೆ ಅಲಕ್ಷ್ಯನಾಗಿದ್ದೆ. ನಾವು ನಿನ್ನ ಮುಂದಿದ್ದ ತೆರೆಯನ್ನು ಸರಿಸಿ ಬಿಟ್ಟೆವು ಮತ್ತು ಇಂದು ನಿನ್ನ ದೃಷ್ಟಿಯು 
ಬಹಳ ತೀಕ್ಷ್ಮವಿದೆ.* ಅವನ ಜೊತೆಗಿದ್ದವನು "ನನ್ನ ವಶದಲ್ಲಿದ್ದವನು ಇದೋ ಹಾಜರಿದ್ದಾನೆ' ಎಂದು ಹೇಳುವನು.” 


22. ಸತ್ಯಸಹಿತ ಬಂದು ಬಿಟ್ಟಿದೆ ಎಂಬುದರ ತಾತ್ವರ್ಯ ಹೀಗಿದೆ: ಮರಣ ಸಂಕಟವು ಐಹಿಕ ಜೀವನದಲ್ಲಿ ಮರೆಯಾಗಿದ್ದ ವಾಸ್ತವಿಕತೆ 
ಗಳು ಬಹಿರಂಗವಾಗಲು ಆರಂಭವಾಗುವ ಪ್ರಥಮ ಬಿಂದುವಾಗಿದೆ. ಈ ಸಂದರ್ಭದಲ್ಲಿ ಮಾನವರು ಮುನ್ನೆಚ್ಚರಿಕೆ ನೀಡುವ ಇನ್ನೊಂದು 
ಲೋಕವನ್ನು ನೋಡಲಾರಂಭಿಸುತ್ತಾನೆ. ಪರಲೋಕವು ಸಂಪೂರ್ಣ ವಾಸ್ತವಿಕವೆಂದು ಅವನಿಗೆ ಮನವರಿಕೆಯಾಗುವುದು. ನಾನು ಜೀವನದ 
ಈ ಎರಡನೇ ಹಂತಕ್ಕೆ ಸೌಭಾಗ್ಯವಂತನಾಗಿ ಪ್ರವೇಶಿಸುತ್ತೇನೋ ಅಥವಾ ದೌರ್ಭಾಗ್ಯವಂತನಾಗಿಯೋ ಎಂಬುದು ಆಗ ಅವನಿಗೆ ತಿಳಿಯುತ್ತದೆ. 

23. ಅರ್ಥಾತ್‌, ನೀನು ಈ ಹಿಂದೆ ಹಠದಿಂದ ನಂಬಲು ನಿರಾಕರಿಸುತ್ತಿದ್ದ ವಾಸ್ತವಿಕತೆ ಇದೇ ಆಗಿದೆ. ನೀನು ಇಹಲೋಕದಲ್ಲಿ 
ಮೂಗುದಾರವಿಲ್ಲದ ಗೂಳಿಯಂತೆ ಸ್ವಚ್ಛಂದ ತಿರುಗಾಡಬೇಕು ಮತ್ತು ಮರಣಾನಂತರ ತನ್ನ ಕರ್ಮಫಲಗಳನ್ನು ಅನುಭವಿಸುವ 
ಪರಲೋಕವಿರಬಾರದೆಂದು ಬಯಸಿದ್ದೆ. ಅದ್ದರಿಂದ ಪರಲೋಕ ಕಲ್ಪನೆಯಿಂದಲೇ ದೂರ ಓಡುತ್ತಿದ್ದೆ. ಎಂದಾದರೂ ಅಂಥ ಲೋಕ ಅಸ್ತಿತ್ವಕ್ಕೆ 
ಬರಬಹುದೆಂದು ನೀನು ಯಾವ ರೀತಿಯಲ್ಲಿಯೂ ಒಪ್ಪಲು ಸಿದ್ಧನಾಗಿರಲಿಲ್ಲ. ಈಗ ಇದೋ ನೋಡು, ಆ ಎರಡನೇ ಲೋಕವು ನಿನ್ನ ಮುಂದೆ 
ಪ್ರತ್ಯಕ್ಷವಾಗುತ್ತಿದೆ. 

24.ಮರಣ ಹೊಂದಿದವರೆಲ್ಲರೂ ಸಶರೀರ ಪುನಃ ಜೀವಂತವಾಗಿ ಎದ್ದು ನಿಲ್ಲಲು ಕಾರಣವಾಗುವ ಕಹಳೆಯ ನಾದವೇ ಇಲ್ಲಿ 
ಉದ್ದೇಶವಾಗಿದೆ. ಹೆಚ್ಚಿನ ವಿವರಣೆಗೆ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌, ಭಾಗ -1, 6: ಟಿ 47, ಭಾಗ -2, 14: ಟಿ 57, ಭಾಗ -3, 
20: ಟಿ 78, 22: ಟಿ 1; ಭಾಗ -4, 36: ಟಿ 46-47, 39: ಟಿ 79. 

25. ಬಹುಶಃ ಇದು ಈ ಲೋಕದಲ್ಲಿ ಆ ಮಾನವನ ಮಾತು-ಕೃತಿಗಳನ್ನು ದಾಖಲಿಸಲಿಕ್ಕಾಗಿ ನೇಮಕಕೊಂಡ 2 ದೇವಚರರಾಗಿರಬೇಕು. 
ಅಂತ್ಯದಿನದಲ್ಲಿ ಕಹಳೆಯ ನಿನಾದ ಕೇಳಿದ ಕೂಡಲೇ ಪ್ರತಿಯೊಬ್ಬ ಮಾನವನು ತನ್ನ ಶಯ್ಯಾಗಾರದಿಂದ ಎದ್ದು ಬರುವನು. ಇಬ್ಬರು 
ದೇವಚರರು ಬಂದು ಅವರನ್ನು ತಮ್ಮ ಅಧೀನಗೊಳಿಸುವರು. ಒಂದು ದೇವಚರವು ಆತನನ್ನು ದೇವನ್ಯಾಯಾಲಯಕ್ಕೆ ಅಟ್ಟುವುದು, ಎರಡನೇ 
ದೇವಚರವು ಅವರ ಕರ್ಮಪತ್ರಗಳನ್ನು ಹಿಡಿದಿಡುವುದು. 

26. ಅರ್ಥಾತ್‌, ದೇವಸಂದೇಶವಾಹಕರು ನಿನಗೆ ಮುಂಚಿತವಾಗಿ ತಿಳಿಸುತ್ತಿದ್ದ ಎಲ್ಲ ವಿಷಯಗಳು ಇಲ್ಲಿದೆಯೆಂದು ಈಗ ನಿನಗೆ 
ಚೆನ್ನಾಗಿ ಕಾಣಿಸುತ್ತಿದೆ. 

27.ಕೆಲವು ಕುರ್‌ಆನ್‌ ವ್ಯಾಖ್ಯಾನಗಾರರು ಇಲ್ಲಿ ಹೇಳಿರುವ ಜೊತೆಗಾರನೆಂದರೆ 21ನೇ ವಚನದಲ್ಲಿ ಪ್ರಸ್ತಾಪಿಸಿರುವ ದೇವಚರವೆಂದು 
ಭಾವಿಸಿದ್ದಾರೆ. ಆ ದೇವಚರ ಹೇಳುತ್ತಾರೆ: ಇವನ ಕರ್ಮಪತ್ರವು ನನ್ನ ಬಳಿ ಸಿದ್ಧವಿದೆ. ಇತರ ಕೆಲವು ವ್ಯಾಖ್ಯಾ ನಗಾರರು, ಇಲ್ಲಿ ಜೊತೆಗಾರ 
ನೆಂದರೆ ಲೋಕದಲ್ಲಿ ಅವನ ಜತೆಯಲ್ಲಿದ್ದ ದೇವಚರನೆಂದು ಹೇಳಿದ್ದಾರೆ. ಅವನು ಹೇಳುವನು: ನಾನು ಇವನನ್ನು ನನ್ನ ಅಧೀನಗೊಳಿಸಿ 
ನರಕಕ್ಕೆ ಸಿದ್ಧಗೊಳಿಸುತ್ತಿದ್ದೆ. ಇದೀಗ ಅವನನ್ನು ನಿನ್ನ ಮುಂದೆ ಹಾಜರುಪಡಿಸಲಾಗಿದೆ. ಆದರೆ ಕತಾದ ಮತ್ತು ಇಬ್ನು ರುದ್‌ ಉದ್ಭರಿಸಿರುವ 
ವ್ಯಾಖ್ಯಾನವು ಸಂದರ್ಭ ಮತ್ತು ಹಿನ್ನೆಲೆಗೆ, ಹೆಚ್ಚು ಸರಿಹೊಂದುತ್ತದೆ. ಅವರು ಹೇಳಿದ್ದಾರೆ: ಜೊತೆಗಾರನೆಂದರೆ ಅಟ್ಟುತ್ತಿದ್ದ ದೇವಚರ, 
ಆ ದೇವಚರನೇ ದೇವನ ನ್ಯಾಯಾಲಯಕ್ಕೆ ತಲುಪಿದಾಗ ಹೀಗೆ ತಿಳಿಸುವನು: ಇದೋ ನನಗೆ ವಹಿಸಿಕೊಡಲಾಗಿದ್ದ ಮಾನವನನ್ನು ನಾನು 
ನ್ಯಾಯಾಲಯದ ಮುಂದೆ ಹಾಜರುಪಡಿಸುತ್ತಿದ್ದೇನೆ. 


ಕಾಂಡ - 26 


92 ತಪ್ಲೀಮುಲ್‌ ಕುರ್‌ಆನ್‌ 


6 


ds RB ಟೆ ಬಸ ಬಹಿ 


[ove ಜ್‌ PONTE 41404910333 ಡ್ರಿಂಕ 
ಅಪ್ಪಣೆಯಾಯಿತು "ನರಕಕ್ಕೆ ಎಸೆದು ಬಿಡಿರಿ” ಪ್ರತಿಯೊಬ್ಬ ಕಟ್ಟಾ ಸ ಸತ್ಯನಿಷೇಧಿಯನ್ನು*ಅವನು ಸತ್ಯವನ್ನು 
ದ್ವೇಷಿಸುತ್ತಿದ್ದನು. ಒಳಿತನ್ನು ತಡೆಯುವವಳನಾಗಿದ್ದನು. ಮೇರೆ ವೂರುವವನಾಗಿದ್ದನು.* ಸಂಶಯಗ್ರಸ್ತನಾಗಿದ್ದನು” 
ಮತ್ತು ಅಲ್ಲಾಹನೊಂದಿಗೆ ಇತರರನ್ನು ದೇವರಾಗಿ ಮಾಡಿಕೊಂಡಿದ್ದನು. ಅವನನ್ನು ಘೋರ ಯಾತನೆಯಲ್ಲಿಹಾಕಿಬಿಡಿರಿ.'* 
ಅವನ ಜೊತೆಗಾರನು ಹೇಳಿದನು "ನನ್ನ ಪ್ರಭೂ, ನಾನು ಇವನನ್ನು ವಿದ್ರೋಹಿಯಾಗಿ ಮಾಡಲಿಲ್ಲ, ನಿಜವಾಗಿ ಇವನು 
ತಾನಾಗಿಯೇ ಅತ್ಯಂತ ನಿಕೃಷ್ಟದರ್ಜೆಯ ಪಥಭ್ರಷ್ಟತೆಯಲ್ಲಿ ಬಿದ್ದುಕೊಂಡಿದ್ದನು. '*"ಉತ್ತರ ಬಂತು "ನನ್ನ ಸಮ್ಮುಖದಲ್ಲಿ 


28. ಮೂಲದಲ್ಲಿ ಮ ಆಸ! (ಅಲ್‌ ಕಿಯಾ ಫೀ ಜಹನ್ನಮ್‌) ಎಂದಿದೆ. ಅರ್ಥಾತ್‌ "ನೀವಿಬ್ಬರೂ ಅವನನ್ನು ನರಕಕ್ಕೆ ಎಸೆದು 
ಬಿಡಿರಿ'. ಸಮಾಧಿಯಿಂದ ಎದ್ದ ಕೂಡಲೇ ಅಪರಾಧಿಯನ್ನು ಬಂಧಿಸಿ ನ್ನಾ ್ಯಿಯಾಲಯದಲ್ಲಿ ಹಾಜರುಪ! ಡಸಿದ ಆ ಇಬ್ಬರು ದೇವಚರರಿಗೆ ಈ 
ಅಪ್ಪಣೆ ನೀಡಲಾಗಿದೆಯಿಂದು. ಮಾತಿನ ಶೈಲಿಯಿಂದ ವ್ಯಕ್ತವಾಗುತ್ತದೆ. 

29, ಮೂಲದಲ್ಲಿ wu "ಕಫ್ಪಾರ್‌' ಎಂಬಪದ ra ಅದಕ್ಕೆ 2 ಅರ್ಥಗಳಿವೆ. 1) ಮಹಾ ಕೃತಪ್ಲ 11) ಕಠೋರ ಸತ್ತ ನಿಷೇಧ. 

30. ಸ (ಖೈರ್‌) ಎಂಬ ಪದವನ್ನು ಅರಬಿಯಲ್ಲಿ ಸಂಪತ್ತು ಮತ್ತು ಒಳಿತು ಎಂಬರ್ಥಗಳಲ್ಲಿ ಬಳಸಲಾಗುತ್ತದೆ. ಇಲ್ಲಿ ಸಂಪತ್ತು 
ಎಂಬರ್ಥದಲ್ಲಿ ಅದರ ತಾತ್ಪರ್ಯ ಹೀಗಿದೆ: ಅವನು ತನ್ನ ಸಂಪತ್ತಿನಿಂದ ದೇವ ಮತ್ತು ದಾಸರ ಹಕ್ಕುಗಳನ್ನು ನೀಡಲಿಲ್ಲ. ಒಳಿತು ಎಂದು 
ಅರ್ಥೈಸಿದರೆ ಅದರ ತಾಶ್ಚರ್ಯ ಹೀಗಾಗುತ್ತದೆ: ಅವನು ಒಳಿತಿನ ಮಾರ್ಗದಿಂದ ತನ್ನ ನ್ನನ್ನು ತಡೆದಿದ್ದನಲ್ಲದೆ ಇತರರನ್ನು ಅದರಿಂದ ತಡೆಯಲು 
ಪ್ರಯತ್ನಿಸುತ್ತಿದ್ದನು. ಈ ಲೋಕದಲ್ಲಿ ಅವನು ಒಳಿತಿನ ಮಾರ್ಗಕ್ಕೆ ತಡೆಯಾಗಿದ್ದನು. ಒಳಿತು ಯಾವ ರೀತಿಯಲ್ಲಿಯೂ ಪ್ರ ಪ್ರಚಾರವಾಗದಂತೆ 
ತನ್ನ ಸರ್ವ ಸಾಮರ್ಥ್ಯಗಳನ್ನು ಪ್ರಯೋಗಿಸುತ್ತಿದ್ದನು. 

31. ಅರ್ಥಾತ್‌ ತನ್ನೆಲ್ಲ ಚಟುವಟಿಕೆಗಳಲ್ಲಿಯೂ ನೈತಿಕ ಮೇರೆಯನ್ನು ಉಲ್ಲಂಘಿಸುತ್ತಿದ್ದನು. ಅವನು ತನ್ನ ಸ್ನಾರ್ಥ ಹಿತಾಸಕ್ತಿ ಮತ್ತು 
ಆಗ್ರಹಾಭಿಲಾಷೆಗಳಿಗಾಗಿ ಏನು ಮಾಡಲಿಕ್ಕೂ ಸಿದ್ಧನಿದ್ದನು. ನಿಷಿದ್ಧ ಮಾರ್ಗಗಳಿಂದ ಸಂಪಾದಿಸಿ ನಿಷಿದ್ಧ ಸ ಮಾರ್ಗಗಳಲ್ಲಿ ವ್ಯ ಯಿಸುತ್ತಿದ್ದನು. 
ಜನರ ಹಕ್ಕುಗಳನ್ನು ಕಬಳಿಸುತ್ತಿದ್ದನು. ಅವನ ಮಾತಿಗೂ ನಿಯಂತ್ರಣವಿರಲಿಲ್ಲ. ಅವನ ಕೈಗಳು ಯಾವುದೇ ಅಕ್ರಮ ಅನ್ಯಾಯಗಳಿಗೆ 
ಹಿಂಜರಿಯುತ್ತಿರಲಿಲ್ಲ. ಅವನು ಒಳಿತಿನ ಮಾರ್ಗಕ್ಕೆ ತಡೆಯೊಡ್ಡುವುದರಲ್ಲೇ ತಪ್ತನಾಗುತ್ತಿರಲಿಲ್ಲ, ಅದಕ್ಕಿಂತ ಮುಂದುವರಿದು ಒಳಿತು 
ಸೀ ಕರಿಸುತ್ತಿರುವವರನ್ನು ಸತಾಯಿಸುತ್ತಿದ್ದ. ಒಳಿತಿಗಾಗಿ ಶ್ರ. ಮಿಸುವವರನ್ನು ಪೀಡಿಸುತ್ತಿದ್ದ. 

32. ಮೂಲದಲ್ಲಿ ಳೂ "ಮುರೀಬ್‌' ಎಂಬ ಪದ ಪ್ರ ಪ್ರಯೋಗವಾಗಿದೆ. ಅದಕ್ಕೆ 2 ಅರ್ಥಗಳಿವೆ. i) ಸಂಶಯಗ್ರಸ್ಥ i) ಸಂಶೆಯಕ್ಕೆ 
ಗುರಿಪಡಿಸುವ. ಇಲ್ಲಿ ಈ ಎರಡೂ ಅರ್ಥಗಳು ಸರಿ ಹೊಂದುತ್ತವೆ. ಅವನು ಸ್ವಯಂ ಸಂಶಯಗ್ತ ಗ್ರಸ್ಮನಾಗಿದ್ದರು ಮತ್ತು ಇತರರ ಮನದಲ್ಲಿ 
ಸಂಶಯವನ್ನು ಮೂಡಿಸುತ್ತಿದ್ದನು. ಅವನ ದೃಷ್ಟಿಯಲ್ಲಿ ಅಲ್ಲಾಹ್‌, ಪರಲೋಕ, ದೇವಚರರು, ಪ್ರವಾದಿತ್ವ ದಿವ್ಯವಾಣಿ ಇತ್ಯಾದಿ ಎಲ್ಲ 
ಧಾರ್ಮಿಕ ಸ: ಸತ್ಯಗಳು ಸಂದೇಹಾಸ ಸೃದವಾಗಿದ್ದವು. ಪ್ರ ಪ್ರವಾದಿಗಳು ನೀಡುತ್ತಿದ್ದ ಸತ್ಯಸಂದೇಶವು ಅವರ ಭಾವನೆಯಂತೆ ನಂಬಲರ್ಹವಾಗಿರಲಿಲ್ಲ. 
ಅವನು ಈ ರೋಗವನ್ನು ಅಲ್ಲಾಹನ ಇತರ ದಾಸರ ಮಧ್ಯೆ ಹಬ್ಬಿಸುತ್ತಿದ್ದನು. ಅವನು ಭೇಟಿಯಾಗುವ ಎಲ್ಲರ ಮನದಲ್ಲಿಯೂ ಏನಾದರೊಂದು 
ಸಂಶಯ ಅಥವಾ ದುರಾಲೋಚನೆಯನ್ನು ಮೂಡಿಸುತ್ತಿದ್ದನು. 

33. ಈ ವಚನಗಳಲ್ಲಿ ಅಲ್ಲಾಹನು ಮಾನವನನ್ನು ನರಕಕ್ಕೆ ಅರ್ಹಗೊಳಿಸುವ ಗುಣಗಳನ್ನು ಎಣಿಸಿ ಹೇಳಿದ್ದಾನೆ. 1) ಸತ್ಯದ ನಿರಾಕರಣೆ 
ii) ಅಲ್ಲಾಹನಿಗೆ ಕೃತಘ್ನತೆ 111) ಸತ್ಯ ಮತ್ತು ಸತ್ಯನಿಷ್ಠೆಯೊಂದಿಗೆ ದ್ವೇಷ 1) ಒಳಿತಿನ ಮಾರ್ಗಕ್ಕೆ ತಡೆಯಾಗುವುದು. ೪) ತನ್ನ ಸಂಪತ್ತಿ 
ನಿಂದ ಅಲ್ಲಾಹ್‌ ಮತ್ತು ಜನರ ಹಕ್ಕುಗಳನ್ನು ನೀಡದಿರುವುದು. 11) ತನ್ನ ವ್ಯವಹಾರಗಳಲ್ಲಿ ಮೇರೆ ಮೀರುವುದು. ೪1) ಜನರ ಮೇಲೆ 
ಅಕ್ರಮ ಅತಿರೇಕವೆಸಗುವುದು. ೪11) ಧಾರ್ಮಿಕ ಸತ್ಯಗಳ ಬಗ್ಗೆ ಸಂಶಯ x) ಇತರರ ಮನದಲ್ಲಿಸಂಶಯ ಹುಟ್ಟಿಸುವುದು.%) ಅಲ್ಲಾಹನ 
ದಿವ್ಯತ್ನದಲ್ಲಿ ಇತರರನ್ನು ಸಹಭಾಗಿಗೊಳಿಸುವುದು. 

34. ಇಲ್ಲಿಅವನ ಜೊತೆಗಾರನೆಂದರೆ ಇಹಲೋಕದಲ್ಲಿ ಅವನ ಸಹಚರನಾಗಿದ್ದ ಶೈತಾನ್‌ ಎಂದು ವಚನದ ಶೈಲಿಯಿಂದ ವ್ಯಕ್ತವಾಗುತ್ತದೆ. 
ದೇವ ನ್ಯಾಯಾಲಯದಲ್ಲಿ ಅವನು ಮತ್ತು ಅವನ ಶೈತಾನನು ಪರಸ್ಪರ ಜಗಳಾಡುವರೆಂದೂ ಇದರ ವಿವರಣೆಯಿಂದ ವ್ಯಕ್ತವಾಗುತ್ತದೆ. 
ಅವನು ಹೇಳುವನು: ಒಡೆಯಾ! ಈ ಅಕ್ರಮಿಯು ನನ್ನ ಬೆನ್ನು ಹತ್ತಿದ್ದನು. ಕೊನೆಗೆ ಆತನೇ ನನ್ನನ್ನು ದುರ್ಮಾರ್ಗಕ್ಕೆ ದೂಡಿದನು. ಆದ್ದರಿಂದ 


ಕಾಂಡ - 26 


50. ಕಾಫ್‌. 93 


ಎ? PONE ದ, 3 ತೆ A ET [¢ 
©} ೮ರ UES SKN A OS SON NL LIL 6h t 

೨ ಕ್ಟ ಇಡಿ, ೦೮1 1ಜಿ ೨ ಇ ೨ ೨4 ಆಗಿ ವಿಧ” £2 

SORE 111 (0822021 ಬ ;1/॥ 
ಜಗಳಾಡಬೇಡಿರಿ. ನಾನು ನಿಮಗೆ ದುಷ್ಪರಿಣಾಮದ ಬಗ್ಗೆ ಮೊದಲೇ ಎಚ್ಚರಿಸಿದೆ” ನನ್ನಲ್ಲಿ ಮಾತು ಬದಲಾಯಿಸಲ್ಪಡು 
ವುದಿಲ್ಲ ಮತ್ತು ನಾನು ನನ್ನ ದಾಸರ ಮೇಲೆ ಅಕ್ರಮವೆಸಗುವವನಲ್ಲ'3' 

(30-35) ಅಂದು ನಾವು ನರಕದೊಡನೆ "ನೀನು ತುಂಬಿದೆಯಾ?' ಎಂದು ಕೇಳುವೆವು. ಆಗ ಅದು, "ಇನ್ನಷ್ಟು 


ಇದೆಯೇ?' ಎಂದು ಕೇಳುವುದು. ಸ್ವರ್ಗವನ್ನು ಮುತ್ತಕೀಗಳ (ಧರ್ಮನಿಷ್ಠರ) ಸಮೀಪಕ್ಕೆ ತರಲಾಗುವುದು. ಸ್ವಲ್ಪವೂ 


ಅವನನ್ನು ಶಿಕ್ಷಿಸಬೇಕು. ಆಗ ಶೈತಾನ್‌ ಹೀಗೆ ಉತ್ತರಿಸುವುದು: ಒಡೆಯಾ! ಇವನು ಧಿಕ್ಕಾರಿಯಾಗಲು ಸ್ವತಃ ಬಯಸದಿರುತ್ತಿದ್ದರೆ ಈತನನ್ನು 
ಬಲಾತ್ಕಾರದಿಂದ ಧಿಕ್ಕಾರಿಯಾಗುವಂತೆ ಮಾಡುವ ಸಾಮರ್ಥ್ಯ ನನಗಿರಲಿಲ್ಲ. ವಸ್ತುತಃ ಈ ನತದೃಷ್ಟನು ಸ್ವಯಂ ಒಳಿತಿನಿಂದ ದೂರವಾಗಿ 
ಕೆಡುಕಿನಿಂದ ಆಕರ್ಷಿತನಾಗಿದ್ದನು. ಆದ್ದರಿಂದಲೇ ಅವನಿಗೆ ಪ್ರವಾದಿಯ ಬೋಧನೆಗಳು ರುಚಿಸಲಿಲ್ಲ. ನನ್ನ ಆಮಿಷಗಳಿಗೆ ಸುಲಭದಲ್ಲಿ ಜಾರಿದ. 

35. ಅರ್ಥಾತ್‌, ನಿಮ್ಮ ಪೈಕಿ ಪಥಭ್ರಷ್ಟಗೊಳಿಸುವವನಿಗೆ ಯಾವ ಶಿಕ್ಷೆಯಿದೆ? ಪಥಭ್ರಷ್ಟನಾದವನು ಅನುಭವಿಸುವ ದುರ್ಗತಿಯೇನು? 
ಎಂಬ ಬಗ್ಗೆ ನಿಮಗಿಬ್ಬರಿಗೂ ನಾನು ಈ ಮೊದಲೇ ಎಚ್ಚರಿಕೆ ನೀಡಿದ್ದೆ. ನನ್ನ ಎಚ್ಚರಿಕೆಯ ಹೊರತಾಗಿಯೂ ನೀವಿಬ್ಬರೂ ನಿಮ್ಮ ಪಾಲಿನ 
ಅಪರಾಧಗಳಿಂದ ದೂರವುಳಿಯಲಿಲ್ಲ. ಹಾಗಿರುತ್ತಾ ಈಗ ಜಗಳಾಡಿ ಪ್ರಯೋಜನವೇನಿದೆ? ಆದ್ದರಿಂದ ಈಗ ಪಥಭ್ರಷ್ಟಗೊಳಿಸಿದವನಿಗೆ 
ಪಥಭ್ರಷ್ಟಗೊಳಿಸಿದ ಮತ್ತು ಪಥಭ್ರಷ್ಟನಾದವನಿಗೆ ಪಥಭ್ರಷ್ಟತೆಯ ಶಿಕ್ಷೆಯು ಇಲ್ಲಿ ಸಿಗಬೇಕಾದುದು ಅನಿವಾರ್ಯ. 

36. ಅರ್ಥಾತ್‌, ನನ್ನಲ್ಲಿ ತೀರ್ಪನ್ನು ಬದಲಿಸುವ ಕ್ರಮವಿಲ್ಲ. ನಿಮ್ಮನ್ನು ನರಕಕ್ಕೆ ಎಸೆಯಬೇಕೆಂಬ ನನ್ನ ಆಜ್ಞೆಯನ್ನು ಈಗ 
ಹಿಂತೆಗೆಯಲು ಸಾಧ್ಯವಿಲ್ಲ. ಹಾಗೆಯೇ ಪಥಭ್ರಷ್ಟರಿಗೆ ಮತ್ತು ಪಥಭ್ರಷ್ಟಗೊಳಿಸಿದವರಿಗೆ ಪರಲೋಕದಲ್ಲಿ ನೀಡಲಾಗುವ ಶಿಕ್ಷೆಯ ಕುರಿತು 
ಇಹಲೋಕದಲ್ಲಿ ಮಾಡಿರುವ ಕಾನೂನಿನ ಘೋಷಣೆಯನ್ನೂ ಬದಲಾಯಿಸುವಂತಿಲ್ಲ. 

37. ಮೂಲದಲ್ಲಿ wb (ರುಲ್ಲಾಮ) ಪದ ಬಳಸಲಾಗಿದೆ. ಅರ್ಥಾತ್‌ "ಮಹಾ ಅಕ್ರಮಿ'. ನಾನು ನನ್ನ ದಾಸರ ಪಾಲಿಗೆ ಅಕ್ರಮಿ 
ಯಾಗಿದ್ದರೂ ಮಹಾ ದೊಡ್ಡ ಅಕ್ರಮಿಯಲ್ಲವೆಂಬುದು ಇದರರ್ಥವಲ್ಲ, ಅದರ ಸರಿಯಾದ ಅರ್ಥ ಹೀಗಿದೆ: ನಾನು ಸೃಷ್ಟಿಕರ್ತ ಮತ್ತು 
ಪಾಲಕ ಪ್ರಭುವಾಗಿರುತ್ತಾ ನಾನೇ ಪೋಷಿಸುತ್ತಿರುವ ನನ್ನ ಸೃಷ್ಟಿಯೊಂದಿಗೆ ಅಕ್ರಮವೆಸಗಿದರೆ ಮಹಾ ಅಕ್ರಮವಾದೀತು. ಆದ್ದರಿಂದ ನಾನು 
ನನ್ನ ದಾಸನಿಗೆ ಸ್ವಲ್ಪವೂ ಅಕ್ರಮ ಮಾಡುವುದಿಲ್ಲ. ಈಗ ನಾನು ನಿಮಗೆ ನೀಡುತ್ತಿರುವ ಈ ಎಲ್ಲ ಶಿಕ್ಷೆಗಳು ನೀವೇ ನಿಮ್ಮನ್ನು ಸ್ವತಃ ಅರ್ಹ 
ಗೊಳಿಸಿಕೊಂಡಿರುವ ಶಿಕ್ಷೆಯಾಗಿವೆ. ನೀವು ಅರ್ಹರಾಗಿರುವ ಶಿಕ್ಷೆಗಿಂತ ರವಷ್ಟು ಹೆಚ್ಚು ಶಿಕ್ಷೆಯನ್ನು ನಿಮಗೆ ನೀಡಲಾಗುತ್ತಿಲ್ಲ. ನನ್ನ ನ್ಯಾಯಾಲಯವು 
ಅಪಾರ ನ್ಯಾಯದ ನ್ಯಾಯಾಲಯವಾಗಿದೆ. ಇಲ್ಲಿಯಾವನೇ ವ್ಯಕ್ತಿಯ ಅದಕ್ಕೆ ಅರ್ಹವಲ್ಲದ ಮತ್ತು ಆ ಅರ್ಹತೆಯು ಸುಸ್ಪಷ್ಟ ಸಾಕ್ಸ್ಯಗಳಿಂದ 
ಸಾಬೀತಾಗದೆ ಶಿಕ್ಷೆಗೆ ಗುರಿಪಡಿಸುವುದಿಲ್ಲ. 

38. ಇದಕ್ಕೆ ಎರಡು ಅರ್ಥಗಳಿರಬಹುದು. 1) ಇನ್ನು ನನ್ನೊಳಗೆ ಹೆಚ್ಚಿನ ಜನರನ್ನು ತುಂಬಿಸುವ ಅವಕಾಶವಿಲ್ಲ 11) ಅದೆಷ್ಟು ಮಂದಿ 
ಅಪರಾಧಿಗಳಿದ್ದರೂ ಅವರನ್ನು ತನ್ನಿರಿ. ಮೊದಲನೆಯ ಅರ್ಥದಂತೆ ನರಕದಲ್ಲಿ ಒಂದು ಸೂಜಿಗೂ ಸ್ಥಳವಿಲ್ಲದ ರೀತಿಯಲ್ಲಿ ಅಪರಾಧಿಗಳನ್ನು 
ಜಡಿದು ತುಂಬಿಸಲಾಗಿದೆ ಎಂಬ ಚಿತ್ರ ಮೂಡುತ್ತದೆ. ಅನಂತರ ಅದರೊಂದಿಗೆ ನೀನು ತುಂಬಿರುವೆಯಾ ಎಂದು ಪ್ರಶ್ನಿಸಿದಾಗ ಅದು ಇನ್ನೂ 
ಮಾನವರು ಉಳಿದಿದ್ದಾರೆಯೇ ಎಂದು ಗಾಬರಿಯಿಂದ ಹೇಳುವುದು. ಎರಡನೆಯ ಅರ್ಥದಂತೆ ಅಪರಾಧಿಗಳ ಬಗ್ಗೆ ಅದರ ಕ್ರೋಧವು 
ಅತ್ಯಧಿಕ ಕೆರಳಿರುವ ಚಿತ್ರವು ಮನದಲ್ಲಿ ಮೂಡುತ್ತದೆ. ಅದು ಇನ್ನೂ ಇದೆಯೇ ಎಂದು ಪ್ರಶ್ನಿಸಿ ಇಂದು ಯಾವೊಬ್ಬ ಅಪರಾಧಿಯೂ 
ತಪ್ಪಿಸಿಕೊಳ್ಳಬಾರದೆಂದು ಅಪೇಕ್ಷಿಸುತ್ತದೆ. 

ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸಬಹುದು. ಅಲ್ಲಾಹನು ನರಕದೊಡನೆ ಈ ಪ್ರಶ್ನೆಯನ್ನು ಕೇಳುವ ಮತ್ತು ನರಕವು ಅದಕ್ಕೆ ಉತ್ತರಿಸುವ 
ಸ್ವರೂಪ ಹೇಗಿರಬಹುದು? ಈ ಬಗ್ಗೆ ಏನನ್ನೂ ಖಚಿತವಾಗಿ ಹೇಳುವಂತಿಲ್ಲ ಪ್ರಾಯಶಃ ಇದು ವರ್ಣನೋಕ್ತಿಯಾಗಿರಬಹುದು ಅಥವಾ 
ನರಕದ ಪರಿಸ್ಥಿತಿಯ ಚಿತ್ರಣಕ್ಕಾಗಿ ಪ್ರಶ್ನೋತ್ತರ ರೂಪದಲ್ಲಿ ವಿವರಿಸಿರಬಹುದು. ಇದನ್ನು ಹೀಗೆ ಗ್ರಹಿಸಬಹುದು. ಒಬ್ಬನು ತನ್ನ ಕಾರಿನೊಡನೆ 
ಏನು ಚಲಿಸುವುದಿಲ್ಲವೇ? ಎಂದು ಕೇಳುತ್ತಾನೆ. ಅದು, ನನ್ನ ಹೊಟ್ಟೆಯಲ್ಲಿ ಪೆಟ್ರೋಲ್‌ ಇಲ್ಲಎಂದು ಹೇಳುತ್ತದೆ. ಆದರೆ ಈ ಮಾತು ಸಾಧಾರ 
ವಾಸ್ತವಿಕತೆಯಾಗುವ ಸಾಧ್ಯತೆಯೂ ಇದೆ. ಯಾಕೆಂದರೆ, ಈ ಲೋಕದಲ್ಲಿ ನಮ್ಮ ಪಾಲಿಗೆ ಜಡ ಮತ್ತು ಮೂಕವಾಗಿರುವ ಎಲ್ಲ ವಸ್ತುಗಳೂ 


ಕಾಂಡ - 26 


94 ತಪ್ಪೀಮುಲ್‌ ಕುರ್‌ಆನ್‌ 


| ಕೌ \ NN ಪ ಸಥ ಸ್‌ ೨43 ೨೦ ಜಿನ್ನ 

ಬ ಬ ಲ ರ OLS Ah Es A SHEE 
ದೂರವಿರಲಾರದು.* "ನಿಮಗೆ ವಾಗ್ದಾನವೀಯಲಾಗುತ್ತಿದ್ದ ವಸ್ತು ಇದೇ ಆಗಿದೆ. ಬಹಳಷ್ಟು ಮರಳುತ್ತಿದ್ದ ಮತ್ತು 
ಬಹಳ ಎಚ್ಚರಿಕೆ ವಹಿಸುತ್ತಿದ್ದ ಪ್ರತಿಯೊಬ್ಬನಿಗಾಗಿ.* ಅವನು ಕಣ್ಣಾರೆ ಕಾಣದೆಯೇ ರಹ್ನಾನನಿಗೆ ಭಯಪಡುತ್ತಿದ್ದನು,* 


ಅಲ್ಲಾಹನ ಮಟ್ಟಿಗೆ ಹಾಗೆಯೇ ಜಡ ಮತ್ತು ಮೂಕವೆಂದು ಭಾವಿಸುವುದು ಸರಿಯಲ್ಲ. ಸೃಷ್ಟಿಕರ್ತನು ತನ್ನ ಪ್ರತಿಯೊಂದು ಸೃಷ್ಟಿಯೊಂದಿಗೆ 
ಮಾತಾಡಬಲ್ಲನು. ಹಾಗೆಯೇ ಆತನ ಪ್ರತಿಯೊಂದು ಸೃಷ್ಟಿಯು ಆತನ ಮಾತಿಗೆ ಉತ್ತರಿಸಬಹುದು. ಅದರ ಭಾಷೆಯನ್ನು ನಮಗೆ 
ಗ್ರಹಿಸಲಾಗದಿದ್ದರೂ ಸರಿ. 

39. ಅಲ್ಲಾಹನ ನ್ಯಾಯಾಲಯದಲ್ಲಿ ಒಬ್ಬ ವ್ಯಕ್ತಿಯು ಧರ್ಮನಿಷ್ಠ ಮತ್ತು ಸ್ವರ್ಗಾರ್ಹನೆಂದು ತೀರ್ಪು ಬಂದ ಕೂಡಲೇ ಆತನ 
ಮುಂದೆ ಸ್ವರ್ಗ ಪ್ರತ್ಯಕ್ಷವಾಗುವುದು. ಅವನು ಅಲ್ಲಿಗೆ ತಲುಪಲು ಕಾಲ್ನಡಿಗೆ ಅಥವಾ ವಾಹನದಲ್ಲಿ ಕುಳಿತು ಸಂಚರಿಸಬೇಕಾಗಿಲ್ಲ, ತೀರ್ಪು 
ಪ್ರಕಟಣೆ ಮತ್ತು ಸ್ವರ್ಗ ಪ್ರವೇಶದ ಮಧ್ಯೆ ಸ್ವಲ್ಪವೂ ಕಾಲ ವಿಳಂಬವಾಗುವುದಿಲ್ಲ ತೀರ್ಪು ಹೊರಟ ತಕ್ಷಣವೇ ಭಕ್ತನು ಸ್ವರ್ಗ 
ಪ್ರವೇಶಿಸುತ್ತಾನೆ. ಹೇಗೆಂದರೆ ಅವನು ಸ್ಪರ್ಗದ ಬಳಿಗೆ ಹೋಗುವ ಬದಲಾಗಿ ಸ್ವರ್ಗವೇ ಅವನ ಬಳಿಗೆ ಬಂದಂತಾಗುವುದು. ಪರಲೋಕದ 
ಸ್ಥಳ, ಕಾಲ, ಕಲ್ಪನೆಗಳು ಈ ಲೋಕದ ಸ್ಥಳ, ಕಾಲ, ಕಲ್ಪನೆಗಳಿಗಿಂತ ಎಷ್ಟೊಂದು ಭಿನ್ನವಾಗಿದೆಯೆಂದು ಇದರಿಂದ ಗ್ರಹಿಸಬಹುದು. ಈ 
ಲೋಕದಲ್ಲಿ ನಮಗೆ ಪರಿಚಿತವಾಗಿರುವ ವೇಗ-ನಿಧಾನ, ದೂರ-ಹತ್ತಿರ ಇತ್ಯಾದಿ ಕಲ್ಪನೆಗಳು ಅಲ್ಲಿ ಅರ್ಥಹೀನವಾಗುತ್ತವೆ. 

40. ಮೂಲದಲ್ಲಿ, ಆ]! (ಅವ್ವಾಬ್‌) ಎಂಬ ಪದವಿದೆ. ಇದಕ್ಕೆ ಬಹಳ ವಿಶಾಲಾರ್ಥವಿದೆ. ಅವ್ಹಾಬ್‌ ಎಂದರೆ, ಆಜ್ಞೋಲ್ಲಂಘನೆ ಮತ್ತು 
ಸ್ವೇಚ್ಛಾನುಸರಣೆಯ ಮಾರ್ಗವನ್ನು ತೊರೆದು, ಅನುಸರಣೆ ಮತ್ತು ಅಲ್ಲಾಹನ ಸಂಪ್ರೀತಿಯ ಮಾರ್ಗವನ್ನು ಸ್ವೀಕರಿಸುವ ಅಲ್ಲಾಹನಿಗೆ 
ಅಪ್ರಿಯವಾಗಿರುವ ವಸ್ತುವನ್ನು ತೊರೆದು, ಅವನಿಗೆ ಪ್ರಿಯವಾಗಿರುವ ಎಲ್ಲವಸ್ತುಗಳನ್ನು ಸ್ವೀಕರಿಸುವ ಹಾಗೂ ದೇವನ ದಾಸ್ಯ-ಅನುಸರಣೆಯ 
ಹಾದಿಯಿಂದ ಸ್ವಲ್ಪ ಜಾರಿದರೆ ಭಯದಿಂದ ಪಶ್ಚಾತ್ತಾಪಪಟ್ಟು ದಾಸ್ಯ -ಅನುಸರಣೆಯ ಹಾದಿಗೆ ಮರಳುವ, ಅತ್ಯಧಿಕ ಅಲ್ಲಾಹನನ್ನು ಸ್ಥರಿಸುವ 
ಮತ್ತು ತನ್ನ ಎಲ್ಲ ವ್ಯವಹಾರಗಳಲ್ಲಿಯೂ ಅಲ್ಲಾಹನತ್ತ ಮುಖ ಮಾಡುವ ವ್ಯಕ್ತಿ. 

41. ಮೂಲದಲ್ಲಿ ಹಿಟ- (ಹಫೀರು್‌) ಎಂದು ಪ್ರಯೋಗಿಸಲಾಗಿದೆ. ಸಂರಕ್ಷಿಸುವವನೆಂದರ್ಥ. ಇದರಲ್ಲಿ ಸೂಚಿಸಿರುವ ವ್ಯಕ್ತಿಯ 
ಗುಣಗಳು ಹೀಗಿವೆ: ಅಲ್ಲಾಹನ ಮೇರೆಗಳನ್ನು ಮತ್ತು ವಿಧಿ-ನಿಷೇಧಗಳನ್ನು, ಅವನ ಮಹಾನತೆಯನ್ನು ಮತ್ತು ಅವನು ವಹಿಸಿಕೊಟ್ಟಿರುವ 
ಅಮಾನತ್‌ಗಳನ್ನು ಸಂರಕ್ಷಿಸುವವ; ಅಲ್ಲಾಹನ ಹಕ್ಕುಗಳನ್ನು ಪೂರೈಸುವವ, ಸತ್ಯವಿಶ್ವಾಹವನ್ನು ಸ್ವೀಕರಿಸಿ ತಾನು ಅಲ್ಲಾಹನೊಡನೆ ಮಾಡಿರುವ 
ಒಪ್ಪಂದ ಮತ್ತು ಪ್ರತಿಜ್ಞೆಗಳನ್ನು ಪಾಲಿಸುವವ, ತನ್ನ ಸಮಯ, ಶಕ್ತಿ, ಶ್ರಮ ಇತ್ಯಾದಿಗಳು ದುರ್ಮಾರ್ಗದಲ್ಲಿ ನಿಷ್ಠಲವಾಗದಂತೆ ಎಚ್ಚರ 
ವಹಿಸುವವ. ಪಶ್ಚಾತ್ತಾಪದಿಂದ ಅವುಗಳನ್ನು ಸುಭದ್ರಗೊಳಿಸಿ ಅನಂತರ ಶಿಥಿಲಗೊಳಿಸದಂತೆ ಎಚ್ಚರ ವಹಿಸುವುದು. ತನ್ನ ಮಾಶುಕೃತಿಗಳಲ್ಲಿ 
ಎಂದಾದರೂ ದೇವಾಜ್ಞೆಯ ಉಲ್ಲಂಘನೆಯಾಗುತ್ತಿದೆಯೇ ಎಂದು ಆತ್ಮಾವಲೋಕನ ನಡೆಸುವವ. 

42. ಅರ್ಥಾತ್‌, ರಹ್ನಾನನು (ದಯಾಮಯನು) ಅವನಿಗೆ ಎಲ್ಲಿಯೂ ಕಾಣಿಸುತ್ತಿರಲಿಲ್ಲ. ಇಂದ್ರಿಯಗಳಿಂದಲೂ ಯಾವ ರೀತಿ 
ಯಲ್ಲಿಯೂ ಅನುಭವವಾಗುತ್ತಿರಲಿಲ್ಲ. ಆದರೂ ಅವನು ಆತನ ಆಜ್ಞೋಲ್ಲಂಘನೆಗೆ ಹೆದರುತ್ತಿದ್ದನು. ಇಂದ್ರಿಯಕ್ಕೆ ಗೋಚರವಾದ ಇತರ 
ಶಕ್ತಿಗಳು ಹಾಗೂ ಪ್ರತ್ಯಕ್ಷವಾಗಿ ಕಾಣಿಸುವ ಇತರ ಪ್ರಬಲ ಅಸ್ತಿತ್ವಗಳಿಗಿಂತ ಹೆಚ್ಚಾಗಿ ಈ ಅಗೋಚರ ದಯಾಮಯನ ಭಯವೇ ತುಂಬಿತ್ತು. 
ಅವನು ದಯಾಮಯನೆಂದು ತಿಳಿದಿದ್ದರೂ ಅವನು ಆತನ ದಯೆಯಲ್ಲಿ ಭರವಸೆಯಿರಿಸಿ ಪಾಪಗಳನ್ನು ಮಾಡಲಿಲ್ಲ. ಬದಲಾಗಿ ಸದಾ ಅವನ 
ಅತೃಪ್ತಿಗೆ ಹೆದರಿ ವರ್ತಿಸಿದನು. ಹೀಗೆ ಈ ವಚನ ಸತ್ಯವಿಶ್ವಾಸಿಯ ಎರಡು ಪ್ರಮುಖ ಮತ್ತು ಮೂಲ ಗುಣ ವೈಶಿಷ್ಟ್ಯಗಳ ಕಡೆಗೆ ಬೆಟ್ಟು 
ಮಾಡುತ್ತದೆ. 1) ದೇವನು ಇಂದ್ರಿಯ ಗೋಚರವಲ್ಲದಿದ್ದರೂ ಅವನು ಆತನನ್ನು ಭಯಪಡುತ್ತಾನೆ. 8) ದೇವನು ದಯಾಮಯನೆಂಬ 
ಪ್ರಜ್ಞೆಯಿದ್ದರೂ ಪಾಪ ಮಾಡುವ ಧೈರ್ಯ ತೋರಲಿಲ್ಲ. ಈ ಎರಡು ವೈಶಿಷ್ಟ್ಯಗಳು ಅವನನ್ನು ಅಲ್ಲಾಹನ ಬಳಿ ಗೌರವಾರ್ಹಗೊಳಿಸುತ್ತದೆ. 
ಅದಲ್ಲದೆ ಇದರಲ್ಲಿ ಮಾರ್ಮಿಕ ಅಂಶವೂ ಇದೆ. ಇಮಾಮ್‌ ರಾಯಿ ಹೀಗೆ ವಿವರಿಸಿದ್ದಾರೆ: ಅರಬಿ ಭಾಷೆಯಲ್ಲಿ ಭಯಕ್ಕೆ ಪಿ: ಖೌಫ್‌ 
ಮತ್ತು ಒ೬* ಖಶಿಯತ್‌ ಎಂಬ ಪದಗಳನ್ನು ಬಳಸಲಾಗುತ್ತದೆ. ಅವುಗಳ ತಾತ್ಪರ್ಯದಲ್ಲಿಸಣ್ಣ ವ್ಯತ್ಯಾಸವಿದೆ. ಖೌಫ್‌ ಎಂದರೆ, ಸಾಮಾನ್ಯ 
ವಾಗಿ ಓರ್ವ ಬಲಾಢ್ಯನ ಮುಂದೆ ತನ್ನ ದೌರ್ಬಲ್ಯದ ಭಾವನೆಯಿಂದ ಮಾನವನ ಹೃದಯದಲ್ಲಿ ಹುಟ್ಟುವ ಭೀತಿ. ಖಶಿಯತ್‌ ಎಂದರೆ 
ಓರ್ವನ ಮಹಾನತೆಯನ್ನು ಊಹಿಸುವಾಗ ಮಾನವನಲ್ಲಿ ಮೂಡುವ ಭಕ್ತಿಭಾವ. ಇಲ್ಲಿ ಖೌಫ್‌ನ ಬದಲಿಗೆ ಖಶಿಯತ್‌ ಎಂಬ ಪದ 
ಪ್ರಯೋಗದ ಉದ್ದೇಶವು ಓರ್ವ ಸತ್ಯವಿಶ್ವಾಸಿಯ ಹೃದಯದಲ್ಲಿ ಕೇವಲ ಶಿಕ್ಷೆಯ ಭೀತಿಯಿಂದ ಅಲ್ಲಾಹನ ಭಯ ಮೂಡುವುದಲ್ಲ, 
ಅದಕ್ಕಿಂತ ಮಿಗಿಲಾಗಿ ಅಲ್ಲಾಹನ ಅಪಾರ ಘನತೆ ಮತ್ತು ಮಹಿಮೆಯ ಪ್ರಜ್ಞೆಯಿಂದಾಗಿ ಅವನ ಮನದಲ್ಲಿ ಸದಾ ಇರುವ ಭಕ್ತಿಭಾವ. 


ಕಾಂಡ - 26 ` 


50. ಕಾಥ್‌ 95 


pa > ICL AR. ಕೈತ (ಗತ್‌ ಲ್ಸ 
ಒಆ 2 BAS ELL SS OLSEN 5 ಟ್ರ 80೬ 
8301 PA NTR ೨. C೨ 7 4 EL 
BAINES 0060) ತ್ರಿ HOURS ಕ್ರಿ CE 

4 ಸೆ AE Sa AAS EA ಇ ೨4 

ELS 9 SNES 5 eS ಆ; EN DIG 
ಒಲಿದ ಹೃದಯದೊಂದಿಗೆ ಬಂದಿರುವನು.“ ಶಾಂತಿಯೊಂದಿಗೆ ಸ್ಪರ್ಗವನ್ನು ಪ್ರವೇಶಿಸಿರಿ.'““ಆದು ಶಾಶ್ವತ ಜೀವನದ 
ದಿನವಾಗಿರುವುದು. ಅಲ್ಲಿ ಅವರಿಗಾಗಿ ಅವರು ಬಯಸಿದ್ದೆಲ್ಲವೂ ಇರುವುದು ಮತ್ತು ಅವರಿಗಾಗಿ ಅದಕ್ಕಿಂತಲೂ 
ಬಹಳಷ್ಟು ಹೆಚ್ಚು ನಮ್ಮಲ್ಲಿದೆ." 

(36-37) ನಾವು ಇವರಿಗಿಂತ ಮುಂಚೆ ಅನೇಕ ಜನಾಂಗಗಳನ್ನು ನಾಶಗೊಳಿಸಿದ್ದೇವೆ. ಅವು ಇವರಿಗಿಂತ ತುಂಬಾ 
ಬಲಶಾಲಿಗಳಾಗಿದ್ದುವು ಮತ್ತು ಅವರು ಜಗತ್ತಿನ ದೇಶಗಳನ್ನು ಜಾಲಾಡಿದ್ದರು.* ಮತ್ತೇನು ಅವರು ಯಾವುದಾದರೂ 
ಅಭಯ ಸ್ಥಾನವನ್ನು ಪಡೆದರೇ??” ಹೃದಯವುಳ್ಳ ಅಥವಾ ಲಕ್ಷ ಕೊಟ್ಟು ಮಾತು ಕೇಳುವ ಪ್ರತಿಯೊಬ್ಬನಿಗೆ ಈ 
ಇತಿಹಾಸದಲ್ಲಿ ಬೋಧಪ್ರದ ಪಾಠವಿದೆ.“ 


43. ಮೂಲದಲ್ಲಿ ಠೂ ಒಟ "ಕಲ್ಬುನ್‌ಮುನೀಬ್‌' ಎಂದಿದೆ. ಆಟ "ಮುನೀಬ್‌' ಪದವು "ಅನಾಬತ್‌' ಮೂಲದಿಂದ ಬಂದಿದೆ. 
ಅರ್ಥಾತ್‌ ಒಂದೇ ಕಡೆಗೆ ಮುಖ ಮಾಡುವುದು ಮತ್ತು ಪದೇ ಪದೇ ಅದೇ ಕಡೆಗೆ ಮರಳುವುದು. ದಿಕ್ಸೂಚಿ ಯಂತ್ರವನ್ನು ನೀವು ಹೇಗೆ 
ತಿರುಗಿಸಿದರೂ ಉತ್ತರ ದಿಕ್ಕನ್ನು ಸೂಚಿಸುವಂತೆ. ಆದ್ದರಿಂದ ಮುನೀಬ್‌ನ ತಾತ್ಸರ್ಯವು, ಎಲ್ಲ ಕಡೆಗಳಿಂದ ವಿಮುಖನಾಗಿ ಕೇವಲ ಅಲ್ಲಾ 
ಹನೆಡೆಗೆ ಮುಖ ತಿರುಗಿಸಿ, ಜೀವನದಲ್ಲಿಯಾವ ಪರಿಸ್ಥಿತಿ ಬಂದರೂ ನಿರಂತರ ಆತನೆಡೆಗೇ ಮರಳುವವ ಎಂದಾಗಿದೆ. ಆ ಅರ್ಥವನ್ನು ನಾವು 
ಆತನೆಡೆಗೆ ಒಲಿಯುವ ಮನಸ್ಸು ಎಂಬ ಮಾತಿನಲ್ಲಿ ಪ್ರಕಟಿಸಿದ್ದೇವೆ. ಇದರಿಂದ ಹೀಗೆ ಗ್ರಹಿಸಬಹುದು. ಅಲ್ಲಾಹನಿಗೆ ಕೇವಲ ಮಾತಿನಿಂದ 
ಮಾತ್ರವಲ್ಲ ಸಂಪೂರ್ಣ ನಿಷ್ಠಳಂಕವಾದ ಹೃದಯದಿಂದ ಶರಣಾದವನೇ ಅಲ್ಲಾಹನ ಬಳಿ ಅತ್ಯಂತ ಗೌರವಾರ್ಹನು. 

44. ಮೂಲದಲ್ಲಿ ಹುಟ್ಟೂ ಒಟ) "ಉದ್‌ಖುಲೂಹಾ ಬಿಸಲಾಮ್‌' ಎಂಬ ಪದಗಳಿವೆ. ಸಲಾಮ್‌ ಪದವನ್ನು ಸುರಕ್ಷೆ ಎಂದು 
ಅರ್ಥೈಸಿದ್ದರೆ ಅದರ ತಾತ್ಪರ್ಯವು ಎಲ್ಲರೀತಿಯ ದುಃಖ ದುಮ್ಮಾನ, ವಿಪತ್ತುಗಳಿಂದ ಪಾರಾಗಿ ಈ ಸ್ವರ್ಗದಲ್ಲಿ ಪ್ರವೇಶಿಸಿರಿ ಎಂದಾಗುತ್ತದೆ. 
ಅದನ್ನು ಶಾಂತಿ ಎಂಬರ್ಥದಲ್ಲಿ ತಿಳಿದು ಕೊಂಡರೆ, ಬನ್ನಿ ಸ್ವರ್ಗಕ್ಕೆ ಸ್ವಾಗತ. ಅಲ್ಲಾಹ್‌ ಮತ್ತು ದೇವಚರರು ನಿಮ್ಮನ್ನು ಸಲಾಮ್‌ನಿಂದ 
'ಅಭಿನಂದಿಸ್ತುತಿದ್ದಾರೆ. ಈ ವಚನಗಳಲ್ಲಿ ಅಲ್ಲಾಹನು ಸ್ವರ್ಗಾರ್ಹರಾಗುವವರ ಗುಣಗಳನ್ನು ವರ್ಣಿಸಿದ್ದಾನೆ. 1) ಭಯಭಕ್ತಿ (ತಕ್ಟಾ) 11) 
ಅಲ್ಲಾಹನೆಡೆಗೆ ಮರಳುವುದು. 111) ಅಲ್ಲಾಹನೊಂದಿಗೆ ಸಂಬಂಧವನ್ನು ಸುದೃಢಗೊಳಿಸುವುದು. 1೪) ಅಲ್ಲಾಹನನ್ನು ನೋಡದೆ ಮತ್ತು ಅವನ 
ದಯೆಯಲ್ಲಿ ದೃಢವಿಶ್ವಾಸವಿದ್ದರೂ ಅವನಿಗೆ ಭಯಪಡುವುದು. ೪) ಒಲಿದ ಹೃದಯದೊಂದಿಗೆ ಅಲ್ಲಾಹನ ಬಳಿಗೆ ತಲುಪುವುದು; 
ಅರ್ಥಾತ್‌ ಕೊನೆಯುಸಿರಿನ ತನಕ ದೇವನೆಡೆಗೆ ಒಲಿಯುವ ಮನೋಭಾವವನ್ನು ಹೊಂದುವುದು. 

45. ಅರ್ಥಾತ್‌, ಅವರು ಬಯಸಿದ್ದೆಲ್ಲವೂ ಅವರಿಗೆ ಖಂಡಿತ ಸಿಗುವುದು. ಅದಕ್ಕಿಂತ ಹೆಚ್ಚಾಗಿ ಈ ತನಕ ಯಾರ ಮನದಲ್ಲಿಯೂ 
ಬಯಸುವ ಭಾವನೆಯೂ ಮೂಡಿಲ್ಲದ ಇತರ ಹಲವು ವಸ್ತುಗಳನ್ನೂ ನಾವು ಅವರಿಗೆ ನೀಡುವೆವು. 

46. ಅವರು ತಮ್ಮ ದೇಶಗಳಲ್ಲಿ ಮಾತ್ರ ಬಲಶಾಲಿಗಳಾಗಿದ್ದುದಲ್ಲ. ಜಗತ್ತಿನ ಇತರ ದೇಶಗಳಲ್ಲಿಯೂ ಅವರು ಅತಿಕ್ರಮಿಸಿದ್ದರು. 
ಅವರ ಪ್ರಾಬಲ್ಯದ ಪರಂಪರೆಯು ಜಗತ್ತಿನಲ್ಲಿ ಬಹುದೂರ ವ್ಯಾಪಿಸಿತು. 

47. ಅರ್ಥಾತ್‌, ಅಲ್ಲಾಹನ ವತಿಯಿಂದ ಅವರ ಬಂಧನದ ಸಮಯ ಬಂದಾಗ ಅವರ ಶಕ್ತಿಯು ಅವರನ್ನು ರಕ್ಷಿಸಿತೇ? ಈ ಜಗತ್ತಿನಲ್ಲಿ 
ಅವರಿಗೆ ಬೇರೆಲ್ಲಿಯಾದರೂ ಅಭಯ ಲಭಿಸಿತೇ? ಅನ್ಯಥಾ ಅಲ್ಲಾಹನ ವಿರುದ್ಧ ಬಂಡಾಯವೆದ್ದ ಬಳಿಕ ಎಲ್ಲಿಯಾದರೂ ಅಭಯ 
ಲಭಿಸಬಹುದೆಂದು ನೀವು ಹೇಗೆ ನಿರೀಕ್ಷಿಸಬಲ್ಲಿರಿ? 

48. ಇನ್ನೊಂದರ್ಥದಲ್ಲಿ ಒಂದೋ ಅವನಿಗೆ ಸ್ವತಃ ಆಲೋಚಿಸಿ ಸರಿಯಾದ ನಿರ್ಧಾರಕ್ಕೆ ಬರುವಂಥ ಬುದ್ಧಿ ಶಕ್ತಿಯಿರಬೇಕು ಅಥವಾ 
ಇನ್ನೊಬ್ಬನ ಬೋಧನೆಯನ್ನು ಆಲಿಸುವುದಕ್ಕಾದರೂ ಅವನು ತಾತ್ಸಾರ ಮತ್ತು ಪೂರ್ವಗ್ರಹದಿಂದ ಮುಕ್ತನಾಗಿರಬೇಕು. ಉಪದೇಶಕನ 
ಉಪದೇಶವು ಕಿವಿಗೆ ಬಡಿಯುತ್ತಿದ್ದರೂ ಆಲಿಸುವವನ ಮನಸ್ಸು ಬೇರೆ ಆಲೋಚನೆಯಲ್ಲಿರುವಂತಾಗಬಾರದು. 


ಕಾಂಡ - 26 


96 ತಪ್ಪೀಮುಲ್‌ ಕುರ್‌ಆನ್‌ 


NM 


By 1ರ ಯರ ಫಲ bE LSA 

LOSS I 5053೫034 ಟು ಟ್ರಿ 

(38-40) ನಾವು ಭೂಮಿ-ಆಕಾಶಗಳನ್ನೂ ಅವುಗಳ ನಡುವೆ ಇರುವ ಸಕಲ ವಸ್ತುಗಳನ್ನೂ ಆರು ದಿನಗಳಲ್ಲಿ 
ಸೃಷ್ಟಿಸಿದೆವು. ನಮಗೇನೂ ದಣಿವಾಗಲಿಲ್ಲ. ಆದುದರಿಂದ ಸಂದೇಶವಾಹಕರೇ, ಇವರಾಡುವ ಮಾತುಗಳ ಬಗ್ಗೆ ತಾಳ್ಮೆ 
ವಹಿಸಿರಿ ಮತ್ತು ಸೂರ್ಯೋದಯಕ್ಕೆ ಮುಂಚೆಯೂ ಸೂರ್ಯಾಸ್ತಕ್ಕೆ ಮುಂಚೆಯೂ ನಿಮ್ಮ ಪ್ರಭುವಿನ ಪ್ರಶಂಸೆ 
ಮಾಡುತ್ತಾ ಅವನನ್ನು ಜಪಿಸಿರಿ ಮತ್ತು ಪುನಃ ರಾತ್ರಿ ವೇಳೆಯೂ ಸಾಷ್ಟಾಂಗವೆರಗಿದ ಬಳಿಕವೂ ಅವನನ್ನು ಜಪಿಸಿರಿ,** 


te 


49. ಹೆಚ್ಚಿನ ವಿವರಣೆಗಾಗಿ ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌, ಭಾಗ-4, ಹಾಮ್ನೀಮ್‌ ಅಸ್ಲಜ್ಜ , ಟಿಪ್ಪಣಿ 11ರಿಂದ 15. 

50. ಅರ್ಥಾತ್‌, ವಾಸ್ತವದಲ್ಲಿ ಈ ಭೂಮಿಯನ್ನು ನಾವು ಆರು ದಿನಗಳಲ್ಲಿ ನಿರ್ಮಿಸಿದ್ದೇವೆ. ಅದನ್ನು ನಿರ್ಮಿಸಿ ನಮಗೇನೂ 
ದಣಿವಾಗಿಲ್ಲ, ಆದ್ದರಿಂದ ಅದರ ನವ ನಿರ್ಮಾಣ ನಮಗೆ ಹೇಗೆ ಕಷ್ಟವಾದೀತು? ಈಗ ಮರಣೋತ್ತರ ಜೀವನದ ಸುದ್ದಿ ಕೇಳಿ ಈ 
ತಿಳಿಗೇಡಿಗಳು ನಿಮ್ಮನ್ನು ಗೇಲಿ ಮಾಡಿ ಹುಚ್ಚನೆಂದು ಭಾವಿಸುತ್ತಿದ್ದಾರೆ. ಆ ಬಗ್ಗೆ ತಾಳ್ಜೆ ವಹಿಸಿರಿ. ಅವರ ಮೂರ್ಯತನದ ಮಾತುಗಳನ್ನು 
ನಿಶ್ಚಿಂತರಾಗಿ ಆಲಿಸಿ ನಿಮ್ಮನ್ನು ನೇಮಿಸಲಾಗಿರುವ ಸತ್ಯಸಂದೇಶ ಪ್ರಚಾರ ಕಾರ್ಯವನ್ನು ಮುಂದುವರಿಸಿರಿ. 

ಈ ವಚನದಲ್ಲಿ ಯಹೂದಿ-ಕ್ರೈಸ್ಟರ ಕುರಿತು ಒಂದು ವ್ಯಂಗ್ಯೋಕ್ತಿ ಅಡಕವಾಗಿದೆ. ಅವರ ಬೈಬಲ್‌ನಲ್ಲಿ ದೇವನು 6 ದಿನಗಳಲ್ಲಿ 
ವಿಶ್ವವನ್ನು ಸೃಷ್ಟಿಸಿ ಆರನೇ ದಿನ ವಿಶ್ರಾಂತಿ ಪಡೆದನೆಂಬ ಕಥೆಯನ್ನು ಹೆಣೆಯಲಾಗಿದೆ. (ಆದಿಕಾಂಡ: 2: 2) ಆದರೆ ಈಗ ಕ್ರೈಸ್ತ ಪಾದ್ರಿಗಳೇ 
ಅದರಿಂದ ನಾಚಿಕೆಪಡಲಾರಂಭಿಸಿದ್ದಾರೆ. ಅವರು ಬೈಬಲ್‌ನ ಉರ್ದು ಅನುವಾದದಲ್ಲಿ ವಿಶ್ರಾಂತಿ ಪಡೆದನು (ಆರಾಮ್‌ ಕಿಯಾ) ಎಂಬುದನ್ನು 
ಫಾರಿಗ್‌ ಹುವಾ (ವಿರಮಿಸಿದನು) ಎಂದು ಬದಲಾಯಿಸಿಕೊಂಡಿದ್ದಾರೆ. ಆದರೆ ಕಿಂಗ್‌ ಜೇಮ್ಸ್‌ ಆವೃತ್ತಿಯ ಅಧಿಕೃತ ಆಂಗ್ಲಅನುವಾದದಲ್ಲಿ 
(And He Rested On The Seventh Day) ಎಂಬ ಮಾತು ಸ್ಪಷ್ಟವಾಗಿದೆ. ಕ್ರಿ.ಶ. 1954ರಲ್ಲಿಯಹೂದಿಯರು ಫಿಲಿಡೆಲ್ಫಿಯಾದಿಂದ 
ಪ್ರಕಟಿಸಿದ ಅನುವಾದದಲ್ಲಿ ಇವೇ ಪದಗಳಿವೆ. ಅರಬೀ ಅನುವಾದದಲ್ಲಿಯೂ ಆರೇ ಆಲೆ ಟಿ (ಫಸ್ತರಾಹ ಫಿಲ್‌ ಯೌಮಿ 
ಸ್ನಾಬಿಇ) ಎಂಬ ಪದಗಳಿವೆ. p 

51. ಇದುವೇ ಓರ್ವ ಸತ್ಯಪ್ರಚಾರಕನ ಶಕ್ತಿಯ ಮೂಲ. ಅದರಿಂದಾಗಿಯೇ ಅವನು ಸಂದೇಶ ಪ್ರಚಾರದ ಹಾದಿಯಲ್ಲಿ 
ಎದೆ ಗುಂದಿಸುವ ಮತ್ತು ಭೀತಿಹುಟ್ಟಿಸುವ ಭಯಾನಕ ಪರಿಸ್ಥಿತಿ ಎದುರಾದರೂ, ತನ್ನ ಪ್ರಯತ್ನಗಳ ಕಿಂಚಿತ್‌ ಪರಿಣಾಮ ಗೋಚರಿಸದಿದ್ದರೂ 
ದೃಢ ನಿಶ್ಚಯದಿಂದ ಜೀವನದಾದ್ಯಂತ ಸತ್ಯ ವಚನದ ಉನ್ನತಿಗಾಗಿ ಮತ್ತು ಜನರನ್ನು ಒಳಿತಿನ ಕಡೆಗೆ ಕರೆಯಲು ಅವನಿಗೆ ಪ್ರೇರಣೆ 
ದೊರೆಯುತ್ತದೆ. ಇಲ್ಲಿ ಸ್ತುತಿ ಮತ್ತು ಜಪ ಎಂದರೆ ನಮಾರು್‌ ಆಗಿದೆ. ಕುರ್‌ಆನಿನಲ್ಲಿಸ್ತುತಿ ಮತ್ತು ಜಪವನ್ನು ನಿರ್ದಿಷ್ಟ ಸಮಯದೊಂದಿಗೆ 
ಜೋಡಿಸಿ ಹೇಳಿರುವ ಕಡೆಗಳಲ್ಲಿಯೂ ನಮಾರು್‌ ಅದರ ಉದ್ದೇಶವಾಗಿದೆ. ಸೂರ್ಯೋದಯಕ್ಕಿಂತ ಮುಂಚೆ ಎಂದರೆ ಪ್ರಭಾತ ನಮಾರುಖ್‌, 
ಸೂರ್ಯಾಸ್ತಮಾನಕ್ಕಿಂತ ಮುಂಚೆ ಎರಡು ನಮಾರು್‌- ರುುಹ್ರ್‌ ಮತ್ತು ಅಸರ್‌ಗಳಿವೆ. ರಾತ್ರೆಯ ವೇಳೆ ಮಗ್ರಿಬ್‌ ಮತ್ತು ಇಶಾ 
ನಮಾರು್‌ಗಳಿವೆ. ಮೂರನೆಯದಾಗಿ ತಹಜ್ಜುದ್‌ ನಮಾರು್‌ ಕೂಡಾ ಇದರಲ್ಲಿ ಸೇರುತ್ತದೆ. (ವಿವರಣೆಗಾಗಿ ನೋಡಿರಿ, ತಪ್ಲೀಮುಲ್‌ 
ಕುರ್‌ಆನ್‌, ಭಾಗ-2, ಬನೀ ಇಸ್ರಾಈಲ್‌, ಟಿಪ್ಪಣಿ 91-97, ಭಾಗ-3 ತಾಹಾ, ಟಿಪ್ಪಣಿ-111 ಮತ್ತು ಅರ್ರೂಮ್‌, ಟಿಪ್ಪಣಿ 23-24) 
ಆದರೆ ಸಾಷ್ಟಾಂಗದಿಂದ ವಿರಮಿಸಿದ ಬಳಿಕ ಮಾಡುವಂತೆ ಆದೇಶಿಸಲಾಗಿರುವ ಜಪದ ಉದ್ದೇಶವು ಬಹುಶಃ ನಮಾರುಖ್‌ನ ಬಳಿಕದ 
ನಾಮಸ್ಥರಣೆ (ದಿಕ್ರ್‌) ಯಾಗಿರಬಹುದು ಅಥವಾ ಕಡ್ಡಾಯ ನಮಾರು್‌ಗಳ ಬಳಿಕದ ಐಚ್ಚಿಕ (ನಫಿಲ್‌) ನಮಾರು್‌ ಕೂಡಾ ಆಗಿರಬಹುದು. 

ಬುಖಾರಿ ಮತ್ತು ಮುಸ್ಲಿಮ್‌ನಲ್ಲಿ ಅಬೂ ಹುರೈರಾರಿಂದ ವರದಿಯಾಗಿದೆ: ಒಮ್ಮೆ ಕೆಲವು ಬಡ ಮುಹಾಜಿರರು ಪ್ರವಾದಿವರ್ಯರ(ಸ) 
ಬಳಿ ಬಂದು ಹೇಳಿದರು: ಪ್ರವಾದಿಗಳೇ, ಎಲ್ಲ ಪುಣ್ಯಗಳನ್ನೂ ಶ್ರೀಮಂತರೇ ಬಾಚಿಕೊಂಡರು. ಪ್ರವಾದಿ(ಸ) ಕೇಳಿದರು: ಏನಾಯಿತು? 
ಅವರು ಹೀಗೆಂದರು: ಅವರೂ ನಮಾರುಖ್‌ ಮಾಡುತ್ತಾರೆ, ನಾವೂ ನಮಾರು್‌ ಮಾಡುತ್ತೇವೆ. ನಾವು ಉಪವಾಸ ಆಚರಿಸುವಂತೆಯೇ 
ಅವರೂ ಆಚರಿಸುತ್ತಾರೆ. ಆದರೆ ಅವರು ದಾನ ಮಾಡುತ್ತಾರೆ, ನಮ್ನಿಂದ ಅದು ಸಾಧ್ಯವಾಗುವುದಿಲ್ಲ. ಅವರು ಗುಲಾಮರನ್ನು ವಿಮೋಚಿಸುತ್ತಾರೆ. 
ಅದು ನಮ್ಮಿಂದಾಗುವುದಿಲ್ಲ. ಪ್ರವಾದಿ(ಸ) ಹೇಳಿದರು: ನೀವು ಮಾಡುವ ಕರ್ಮಗಳಿಗಿಂತ ಹೆಚ್ಚು ಮಾಡುವವರನ್ನು ಮೀರಿಸುವ ಒಂದು 
ಕರ್ಮವನ್ನು ನಾನು ನಿಮಗೆ ತಿಳಿಸಲೇ? ನೀವು ಹೀಗೆ ಮಾಡಿರಿ. ಪ್ರತಿಯೊಂದು ನಮಾರು್‌ನ ಬಳಿಕ ತಲಾ 33 ಬಾರಿ ಸುಬ್‌ಹಾನಲ್ಲಾ 


ಕಾಂಡ - 26 


50. ಕಾಫ್‌ 97 


CHAE > ಟಿ ಬ ESOS EE bE 


೪ 


Es FE 009854 Oe Is ಲಪ; (ರಸಕ್ಕೆ 


(41-44) ಕೇಳಿರಿ! ಘೋಷಿಸುವವನು (ಪ್ರತಿಯೊಬ್ಬನ) ಸಮೀಪದಿಂದಲೇ ಘೋಷಿಸುವ ದಿನ್‌ ಮತ್ತು 
ಲೋಕಾಂತ್ಯದ ಕಹಳೆಯನ್ನು ಎಲ್ಲರೂ ಸರಿಯಾಗಿ ಕೇಳುತ್ತಿರುವ ದಿನವು ಭೂಮಿಯಿಂದ ಮೃತರು ಹೊರಬರುವ 
ದಿನವಾಗಿರುವುದು. ನಾವೇ ಜೀವದಾನ ಮಾಡುತ್ತೇವೆ ಮತ್ತು ನಾವೇ ಮರಣ ಕೊಡುತ್ತೇವೆ. ಭೂಮಿಯು ಬಿರಿದು 


““ಅಲ್ಲಮ್ಮುಲಿಲ್ಲಾಹ್‌'' ಮತ್ತು "ಅಲ್ಲಾಹ್‌ ಅಕ್ಬರ್‌'' ಹೇಳಬೇಕು. ಕೆಲ ಸಮಯದ ಬಳಿಕ ಅವರು ಪುನಃ ಬಂದು ಪ್ರವಾದಿವರ್ಯರೊಡನೆ 
ಹೇಳಿದರು: ನಮ್ಮ ಶ್ರೀಮಂತ ಸಹೋದರರೂ ಈಗ ಈ ವಿಷಯವನ್ನು ತಿಳಿದಿದ್ದಾರೆ. ಅವರು ಆ ಕರ್ಮವನ್ನೂ ಮಾಡುತ್ತಿದ್ದಾರೆ. ಆಗ ಪ್ರವಾದಿ 
ಯವರು(ಸ), 5 ಟಿ UNE “ಅದು ಅಲ್ಲಾಹನ ಅನುಗ್ರಹ, ತಾನಿಚ್ಛಿಸಿದವರಿಗೆ ಅವನು ಅದನ್ನು ನೀಡುತ್ತಾನೆ.” 
ಎಂದರು. 

ಇನ್ನೊಂದು ವರದಿಯಲ್ಲಿ ತಲಾ 33ಬಾರಿಯ ಬದಲಾಗಿ ತಲಾ 10 ಬಾರಿ ಎಂದು ಹೇಳಲಾಗಿದೆ. ರುದ್‌ ಬಿನ್‌ ಸಾಬಿತ್‌ ವರದಿ: 
ಪ್ರವಾದಿವರ್ಯರು(ಸ) ನಮಗೆ ಹೀಗೆ ತಿಳಿಸಿದ್ದರು. ನಾವು ನಮಾರುಖ್‌ನ ಬಳಿಕ ತಲಾ 33 ಬಾರಿ ಸುಬ್‌ಹಾನಲ್ಲಾಹ್‌ ಮತ್ತು ಅಲ್‌ಹಮ್ಮುಲಿಲ್ಲಾಹ್‌ 
ಹೇಳಬೇಕು. 34ಬಾರಿ ಅಲ್ಲಾಹು ಅಕ್ಕರ್‌ ಹೇಳಬೇಕು. ಅನಂತರ ಓರ್ವ ಅನ್ನಾರಿಯು “ಯಾರೋ ಒಬ್ಬರು ನನ್ನೊಡನೆ ಕನಸಿನಲ್ಲಿ ಮೂರು 
ಪದಗಳನ್ನು ತಲಾ 25ಬಾರಿ ಹೇಳಬೇಕು. ಆ ಬಳಿಕ 25 ಬಾರಿ ಲಾ ಇಲಾಹ ಇಲ್ಲಲ್ಲಾಹ್‌ ಎಂದು ಹೇಳುವುದು ಉತ್ತಮ'ವೆಂದು 
ತಿಳಿಸಿರುವುದಾಗಿ ಹೇಳಿದರು. ಆಗ ಪ್ರವಾದಿವರ್ಯರು (ಸ) ಹಾಗೆಯೇ ಮಾಡಿರಿ ಎಂದರು. (ಅಹ್ಮದ್‌, ನಸಾಈ, ದಾರಿಮೀ) 

ಅಬೂ ಸಈದ್‌ ಖುದ್ರಿ ಹೇಳಿದ್ದಾರೆ: ನಮಾರುಖ್‌ನಿಂದ ವಿರಮಿಸಿ ಹಿಂತಿರುಗುವಾಗ ಹೀಗೆ ಹೇಳುವುದನ್ನು ನಾವು ಕೇಳಿದ್ದೇನೆ. 

ಘಾಟ ದಿ) 0 ಟಟ] ME ಎದ], ಓಟ ಫೊ ಧಿ) ಸ ಯಿ 

(ಅಹ್‌ಕಾಮುಲ್‌ ಕುರ್‌ಆನ್‌, ಜಸ್ಸಾಸ್‌) ಅವುಗಳ ಹೊರತು ನಮಾರು್‌ನ ಬಳಿಕದ ಸ್ತೋತ್ರಗಳ ಹಲವು ರೂಪಗಳು ಪ್ರವಾದಿಯವರಿಂದ 
ಉದ್ಭೃತವಾಗಿವೆ. ಕುರ್‌ಆನ್‌ನ ಈ ಆದೇಶವನ್ನು ಪಾಲಿಸ ಬಯಸುವವರು ಮಿಶ್ಶಾಶ್‌ ಎಂಬ ಹದೀಸ್‌ ಸಂಗ್ರಹ ಗ್ರಂಥದ ನಮಾರಭ್‌ನ 
ಬಳಿಕದ ಸ್ತೋತ್ರಗಳು ಎಂಬ ಅಧ್ಯಾಯದಿಂದ ಹೃದಯಸ್ಪರ್ಶಿ ಸ್ತೋತ್ರಗಳನ್ನು ಆಯ್ದು ರೂಢಿಗೊಳಿಸಬಹುದು. ಆದರೂ ಪ್ರವಾದಿ 
ವರ್ಯರು(ಸ) ನೇರವಾಗಿ ಕಲಿಸಿದ ಸ್ತೋತ್ರಗಳಿಗಿಂತ ಶ್ರೇಷ್ಠವಾದ ಸ್ತೋತ್ರಗಳು ಬೇರೆ ಯಾವುದಿರಬಹುದು? ಸ್ತೋತ್ರಗಳ ಬಗ್ಗೆ ಕೆಲವು 
ವಿಷಯಗಳನ್ನು ಗಮನದಲ್ಲಿರಿಸಬೇಕು. ಸ್ತೋತ್ರವೆಂದರೆ ಕೆಲವು ನಿರ್ದಿಷ್ಟಪದಗಳನ್ನು ಉಚ್ಚರಿಸುವುದಷ್ಟೇ ಅಲ್ಲ ಅದರ ಅರ್ಥವನ್ನು ಮನ 
ದಲ್ಲಿ ಜಾಗೃತಗೊಳಿಸಿ ದೃಢಗೊಳಿಸಬೇಕು. ಆದ್ದರಿಂದ ಉಚ್ಚರಿಸುವ ಸ್ತೋತ್ರಗಳು ಏನಿದ್ದರೂ ಅದರ ಅರ್ಥವನ್ನು ಚೆನ್ನಾಗಿ ಅರಿತು ಪ್ರಜ್ಞಾ 
ಪೂರ್ವಕ ಹೇಳಬೇಕು. 

52. ಅರ್ಥಾತ್‌ ಪ್ರತಿಯೊಬ್ಬನೂ ಎಲ್ಲಿ ಸತ್ತು ಬಿದ್ದಿರುವನೋ ಅಥವಾ ಎಲ್ಲಿ ಅವನಿಗೆ ಮೃ ತ್ಯು ಬಂದಿತ್ತೋ ಅಲ್ಲೇ ಅವನಿಗೆ ಎದ್ದೇಳು 
ಮತ್ತು ನಿನ್ನ ವರದಿಯೊಪ್ಪಿಸಲು ನಿನ್ನ ಪ್ರಭುವಿನ ಬಳಿಗೆ ನಡೆ ಎಂಬ ಅಲ್ಲಾಹನ ಕರೆಯು ತಕುವುದು. ಈ ಧ್ವನಿಯ ಸ್ಥ ಸ್ವರೂಪ 
ಹೇಗಿರುವುದಂದರೆ, ಭೂಮುಖದ Be ಮೂಲೆಗಳಲ್ಲಿ ಜೀವಂತಗೊಂಡು ಏಳುವ ಪ್ರ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನನ್ನು ಕರೆಯುತ್ತಿರುವವನು 
ಎಲ್ಲೋ ತೀರಾ ಹತ್ತಿರದಿಂದಲೇ ಕರೆಯುತ್ತಿದ್ದಾನೆ ಎಂದು ಅನಿಸುವುದು. 

53. ಮೂಲದಲ್ಲಿ ಕರೆ ಗೆ? ಹಟ (ಯಸ್ನ್ಥಊನ ಸ್ಲಯ್‌ಹತ) ಎಂಬ ನುಡಿಯಿದೆ. ಇದಕ್ಕೆ 2 ಅರ್ಥಗಳಿರಬಹುದು. 
1) ಸಕಲ ಜನರೂ ಸತ್ಯದ ಕರೆಯನ್ನು ಆಲಿಸುವರು. 11) ವಿಚಾರಣಾ ಸಮಾವೇಶದ ಶಬ್ದವನ್ನು ಅವರು ಸರಿಯಾಗಿ ಆಲಿಸುವರು. ಮೊದಲಿನ 
ಅರ್ಥದಂತೆ ತಾತ್ಟರ್ಯ ಹೀಗಿದೆ: ಅವರು ಸ್ವೀಕರಿಸಲೊಪ್ಪದೆ ತೀವ್ರವಾಗಿ ವಿರೋಧಿಸಿ, ಆ ಕುರಿತು ಎಚ್ಚರಿಕೆ ನೀಡುತ್ತಿದ್ದ ಪ್ರವಾದಿಯನ್ನು 
ಗೇಲಿ ಮಾಡುತ್ತಿದ್ದ ಆ ಸತ್ಯದ ಕರೆಯನ್ನು ಅವರು ತಮ್ಮ ಕಿವಿಯಾರೆ ಆಲಿಸುವರು. ಎರಡನೆಯ ಅರ್ಥದ ತಾತ್ಸರ್ಯ ಹೀಗಿದೆ: ಅವರು 
ಖಚಿತವಾಗಿ ಆ ಶಬ್ದವನ್ನು ಆಲಿಸುವರು. ಅದು ಕೇವಲ ಭ್ರಮೆಯಲ್ಲ ಇದು ವಾಸ್ತವದಲ್ಲಿ ವಿಚಾರಣಾ ಸಭೆಯ ಶಬ್ದವೇ ಆಗಿದೆಯೆಂದು 
ಅವರಿಗೆ ಮನವರಿಕೆಯಾಗುವುದು. ತಮಗೆ ಎಚ್ಚರಿಕೆ ನೀಡಲಾಗಿದ್ದ ಆ ವಿಚಾರಣಾ ಸಭೆಯ ವಿಷಯದಲ್ಲಿಯೂ ಇದು ಅದರ ಸದ್ದುಗದ್ದಲವೆಂಬ 
ಬಗ್ಗೆಯೂ ಅವರಿಗೆ ಸಂಶಯ ಉಳಿಯಲಾರದು. 


ಕಾಂಡ - 26 


98 ತಪ್ಪೀಮುಲ್‌ ಕುರ್‌ಆನ್‌ 


4 £4 ೨೫2 ೭ 45ಿಸ್ತಿ 324 TATE NG 
MSSM AE SIGS CHEE 16% 9 US 
ಗ್‌ 
> ೯0 3 
ಈತ ಡಿಟಿ ಕ 


ಜನರು ಅದರೊಳಗಿನಿಂದ ಹೊರಟು ವೇಗವಾಗಿ ಓಡುತ್ತಿರುವ ಆ ದಿನ ಎಲ್ಲರೂ ನಮ್ಮ ಕಡೆಗೇ ಮರಳಬೇಕಾಗಿದೆ. 
ಈ ಹಪ್‌ (ಒಟ್ಟುಗೂಡಿಸುವಿಕೆಯು) ನಮಗೆ ಅತಿ ಸುಲಭ. 

(45) ಸಂದೇಶವಾಹಕರೇ, ಇವರು ಕಟ್ಟುತ್ತಿರುವ ಮಾತುಗಳನ್ನು ನಾವು ಚೆನ್ನಾಗಿ ಬಲ್ಲೆವು. ಇವರನ್ನು ಬಲಾತ್ಕಾರ 
ವಾಗಿ ಒಪ್ಪುವಂತೆ ಮಾಡುವುದು ನಿಮ್ಮ ಕೆಲಸವಲ್ಲ ನೀವು ನನ್ನ ಎಚ್ಚರಿಕೆಯ ಭಯವಿರುವವರಿಗೆ ಈ ಕುರ್‌ಆನಿನ 
ಮೂಲಕ ಉಪದೇಶ ನೀಡಿರಿ.* 


54. ಇದು ಮೂರನೇ ವಚನದಲ್ಲಿ ಉಲ್ಲೇಖಿಸಿರುವ ಸತ್ಯನಿಷೇಧಕರ ಮಾತಿಗೆ ಉತ್ತರ. ಅವರು ಹೇಳುತ್ತಿದ್ದರು: ನಾವು ಮರಣಿಸಿ 
ಮಣ್ಣಾದ ಬಳಿಕ ಆ ಸ್ಥಿತಿಯಲ್ಲಿ ನಮ್ಮನ್ನು ಪುನಃ ಜೀವಂತಗೊಳಿಸಿ ಎಬ್ಬಿಸುವುದಾದರೂ ಹೇಗೆ? ಈ ಪುನರ್ಜನ್ಮವು ಬುದ್ಧಿಗೆ ಮೀರಿದ ಊಹೆ 
ಯಾಗಿದೆ. ಅದಕ್ಕೆ ಹೀಗೆ ಉತ್ತರಿಸಲಾಗುತ್ತಿದೆ: ಈ ಸಮಾವೇಶ ಅರ್ಥಾತ್‌ ಹಿಂದಿನ ಮತ್ತು ಮುಂದಿನ ಎಲ್ಲ ಮಾನವರನ್ನು ಏಕಕಾಲದಲ್ಲಿ 
ಜೀವಂತಗೊಳಿಸಿ ಒಟ್ಟು ಸೇರಿಸುವುದು ನಮಗೆ ಅತಿ ಸುಲಭವಾಗಿದೆ. ಯಾರ ಮಣ್ಣು ಎಲ್ಲಿದೆಯೆಂದು ತಿಳಿಯಲು ನಮಗೇನೂ ಕಷ್ಟವಿಲ್ಲ. 
ಹಾಗೆಯೇ ಚೆಲ್ಲಾಪಿಲ್ಲಿಯಾಗಿ ಚದುರಿ ಹೋಗಿರುವ ಕಣಗಳಲ್ಲಿ ರ್ಳುದ್‌ನದ್ದುಯಾವುದು ಬಕ್ಸ್‌ನದ್ದುಯಾವುದೆಂದು ಪ್ರತ್ಯೇಕಿಸಿ ತಿಳಿಯಲು 
ನಮಗೆ ಯಾವುದೇ ಕಷ್ಟವಿಲ್ಲ. ಈ ಎಲ್ಲ ಚದುರಿ ಹೋಗಿರುವ ಕಣಗಳನ್ನು ಒಟ್ಟು ಸೇರಿಸಿ ಮಾನವ ದೇಹವನ್ನು ಪುನಃ ನಿರ್ಮಿಸಿ, ಆ ದೇಹ 
ದಲ್ಲಿದ್ದ ಹಿಂದಿನ ವ್ಯಕ್ತಿತ್ವವನ್ನು ಹುಟ್ಟಿಸುವುದು ನಮಗೆ ತ್ರಾಸದಾಯಕ ಕೆಲಸವಲ್ಲ, ನಮ್ಮ ಕೇವಲ ಒಂದು ಸೂಚನೆಯಿಂದ ತಕ್ಷಣ ಅವೆಲ್ಲವೂ 
ಸಂಭವಿಸುತ್ತವೆ. ವಸ್ತುತಃ ಆದಮರಿಂದ ಲೋಕಾಂತ್ಯದವರೆಗಿನ ಎಲ್ಲಜನರು ನಮ್ಮ ಕೇವಲ ಒಂದು ಆಜ್ಞೆಯಿಂದ ಸುಲಭದಲ್ಲಿಸೇರಬಲ್ಲರು. 
ನಿಮ್ಮ ಪುಟ್ಟ ಮಿದುಳು ಅದನ್ನು ಅಸಂಭವವೆಂದು ತಿಳಿಯುವುದಿದ್ದರೆ ತಿಳಿಯಲಿ. ಆದರೆ ಅದು ವಿಶ್ವದ ಸೃಷ್ಟಿಕರ್ತನ ಸಾಮರ್ಥ್ಯವನ್ನು 
ಮೀರಿಲ್ಲ 

55. ಈ ನುಡಿಯಲ್ಲಿ ಪ್ರವಾದಿವರ್ಯರಿಗೆ ಸಾಂತ್ಸನವೂ ಇದೆ. ಸತ್ಯನಿಷೇಧಕರಿಗೆ ಎಚ್ಚರಿಕೆಯೂ ಇದೆ. ಪ್ರವಾದಿಯವರನ್ನು 
ಅಭಿಸಂಬೋಧಿಸಿ, ಈ ಜನರು ನಿಮ್ಮ ಬಗ್ಗೆ. ಆರೋಪಿಸುತ್ತಿರುವ ಮಾತುಗಳನ್ನು ಕಿಂಚಿತ್ತೂ ಲೆಕ್ಕಿಸಬೇಡಿರಿ, ನಾವು ಎಲ್ಲವನ್ನೂ ಆಲಿಸುತ್ತಿದ್ದೇ €ವೆ, 
ಅದನ್ನು ನಿವಾರಿಸುವುದು ನಮ್ಮ ಕೆಲಸವಾಗಿದೆ ಎಂದು ಹೇಳಲಾಗಿದೆ. ಸತ್ಯನಿಷೇಧಕರಿಗೆ ಹೀಗೆ ಎಚ್ಚರಿಕೆ ನೀಡಲಾಗಿದೆ: ನಮ್ಮ ಪ್ರವಾದಿಯ 
ಮೇಲಿನ ನಿಮ್ಮ ಅಪವಾದಗಳು ನಿಮಗೆ ದುಬಾರಿಯಾದೀತು. ನಾವು ಸ್ವತಃ ಪ್ರತಿಯೊಂದು ಮಾತುಗಳನ್ನೂ ಆಲಿಸುತ್ತಿದ್ದೇವೆ. ಅದರ ದುಷ್ಕಲ 
ಗಳನ್ನು ನೀವು ಖಂಡಿತ ಅನುಭವಿಸಬೇಕಾದೀತು. 

56. ಪ್ರವಾದಿಯವರು ಬಲಾತ್ಕಾರವಾಗಿ ಜನರಿಂದ ತನ್ನ ಸಂದೇಶವನ್ನು ಒಪ್ಪುವಂತೆ ಮಾಡ ಬಯಸಿದ್ದರೆಂದು ಇದರರ್ಥವಲ್ಲ 
ವಸ್ತುತಃ ಇದು ಪ್ರ ಪ್ರವಾದಿವರ್ಯರನ್ನು ಅಭಿಸಂಬೋಧಿಸಿ ಸತ್ಯ ನಿಷೇಧಕರಿಗೆ ಕೇಳಿಸಲಾಗುತ್ತಿದೆ: ನಮ್ಮ ಪ್ರ ವಾದಿಯನ್ನು ನಿಮ್ಮ ಬಳಿಗೆ ಓರ್ವ 
ಕಠೋರ ಆಡಳಿತಗಾರನಾಗಿ ಕಳುಹಿಸಿಲ್ಲ. ನಿಮ್ಮನ್ನು ಬಲಾತ್ಕಾರದಿಂದ ವಿಶ್ವಾಸಿಗಳಾಗಿ ಮಾಡುವುದು ಅವರ ಕಾರ್ಯಧಾರವಲ್ಲ ಅವರ 

ಲಸವು ಎಚ್ಚರಿಕೆಯಿಂದ ಜಾಗೃತರಾಗುವವರಿಗೆ ಕುರ್‌ಆನ್‌ ಮೂಲಕ ಸತ್ಯವನ್ನು ಮನಗಾಣಿಸುವುದಾಗಿದೆ. ಇನ್ನು ನೀವು ಸ್ವೀಕರಿಸದಿದ್ದರೆ 
ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳುವುದು ಅವರಲ್ಲ ನಾವು. 


ದೂತರೂ 


ಕಾಂಡ - 26 


೨೨ 


51. ಅದ್ದಾರಿಯಾತ್‌ 


ಹೆಸರು 
ಆರಂಭದ ಟ್ಟ ಟು ರಾಯನ್‌: ಎಂಬ ಪದದಿಂದ ಆರಿಸಲಾಗಿದೆ. ಪ್ರಥಮ ಪದ ಅದ್ದಾರಿಯಾತ್‌ನಿಂದ ಆರಂಭ 
ವಾಗುವ ಅಧ್ಯಾ ಯವೆಂದರ್ಥ. | 


ಅವತೀರ್ಣ ಕಾಲ 

ವಿಷಯ ಮತ್ತು ವಿವರಣಾ ಶೈಲಿಯಿಂದ ಸ್ಪಷ್ಟವಾಗುವಂತೆ ಪ್ರವಾದಿವರ್ಯರ(ಸ) ಸಂದೇಶದ ವಿರುದ್ಧ ಖಂಡನೆ, ಗೇಲಿ 
ಮತ್ತು ಕುಪ್ರಚಾರವು ಬಹಳ ತೀವ್ರ ವಾಗಿದ್ದರೂ ಹಿಂಸೆ ದೌರ್ಜನ್ಯ ಗಳು ಆರಂಭವಾಗಿಲ್ಲದ ಕಾಲದಲ್ಲಿ ಈ ಅಧ್ಯಾಯ 
ಅವತೀರ್ಣವಾಗಿದೆ. ಆದ್ದರಿಂದ ಈ ಅಧ್ಯಾಯವೂ 'ಕಾಘ ಕಾಫ್‌' ಅಧ್ಯಾಯದ ಕಾಲದಲ್ಲಿಯೇ ಅವತೀರ್ಣವಾಗಿದೆಯೆಂದು 
ತಿಳಿಯುತ್ತದೆ. 
ಚರ್ಚಾ ವಿಷಯ 

ಇದರ ಹೆಚ್ಚಿನ ಭಾಗವು ಪರಲೋಕಕ್ಕೆ ಸಂಬಂಧಿಸಿದೆ. ಕೊನೆಯಲ್ಲಿ ಏಕದೇವತ್ನದ ಸಂದೇಶ ನೀಡಲಾಗಿದೆ. ಅದರೊಂದಿಗೆ 
ಪ್ರವಾದಿಗಳ ಸಂದೇಶವನ್ನು ಸ್ವೀಕರಿಸದ ಮತ್ತು ತಮ್ಮ ಅಜ್ಞಾನದ ಕಲ್ಪನೆಗಳಲ್ಲಿಯೇ ಅಚಲವಾಗಿರುವ ಮೊಂಡು ನೀತಿಯು ಈ 
ಹಿಂದೆ ಅದನ್ನು ಅನುಸರಿಸಿದ್ದ ಜನಾಂಗಗಳಿಗೆ ಮಾರಕವಾಯಿತೆಂದೂ ಜನರಿಗೆ ಎಚ್ಚರಿಕೆ ನೀಡಲಾಗಿದೆ. 

ಪರಲೋಕದ ಕುರಿತು” ಈ ಅಧ್ಯಾ ಯದ ಸಣ್ಣ ಸಣ್ಣ ಅರ್ಥಗರ್ಭಿತ ಮಡದ ತಿಳಿಸಿರುವ ವಿಷಯಗಳು ಹೀಗಿವೆ: 
ಮಾನವ ಜೀವನದ ಆರಂಭ ಮತ್ತು ಅಂತ್ಯದ ಕುರಿತು "ಜನರಲ್ಲಿರುವ ಭಿನ್ನ ಮತ್ತು ವೈರುಧ್ಯಮಯ ನಂಬಿಕೆಗಳು ಅವು 
ಜ್ಞಾನಾಧಾರಿತವಲ್ಲ, ಬದಲಾಗಿ ಪ್ರತಿಯೊಬ್ಬನು ತನ್ನ ಊಹೆಯಂತೆ ತನಗೆ ಸರಿ ತೋಚಿದ್ದನ್ನು ನಂಬಿಕೆಯಾಗಿ ಮಾಡಿರುವರೆಂಬುದಕ್ಕೆ 
ಸ್ಪಷ್ಟ ಸಾಕ್ಷಿಯಾಗಿದೆ. ಕೆಲವರು ಮರಣಾನಂತರ ಜೀವನವಿಲ್ಲವೆಂದು ಭಾವಿಸುತ್ತಾರೆ. ಕೆಲವರು ನಂಬಿದರೂ ಪುನರ್ಜನ್ಮ 
ಸಿದ್ಧಾಂತದ ರೂಪದಲ್ಲಿ ನಂಬಿದರು. ಕೆಲವರು ಪರಲೋಕದ ರಕ್ಷೆ-ಶಿಕ್ಷೆಗಳನ್ನು ಒಪ್ಪಿದರೂ ಕರ್ಮಫಲದಿಂದ ಮುಕ್ತರಾಗಲಿಕ್ಕಾಗಿ 
ವಿವಿಧ ಆಧಾರಗಳನ್ನು ಸೂಚಿಸುತ್ತಾರೆ. ಮಾನವನ ಜೀವನವು ತಪ್ಪಿದರೆ ಇಡೀ ಜೀವನವೇ ತಪ್ಪಾಗುವ ಮತ್ತು ಅವನ ಭವಿಷ್ಯವನ್ನು 
ಶಾಶ್ವತವಾಗಿ ಹಾಳುಗೆಡಹುವಂಥ ಅತಿದೊಡ್ಡ ಮತ್ತು ಪ್ರಧಾನವಾಗಿರುವ ಸಮಸ್ಯೆಯ ಬಗ್ಗೆ ಜ್ಞಾನವಿಲ್ಲದೆ ಕೇವಲ ಊಹೆಯ 
ಆಧಾರದ ಬುನಾದಿಯಲ್ಲಿ ಏನಾದರೊಂದು ನಂಬಿಕೆಯನ್ನು ಅಂಗೀಕರಿಸುವುದು ಎನಾಶಕಾರಿ ಮೂರ್ಹತನವಾಗಿದೆ. ಘೋರ 
ತಪ್ಪು ತಿಳುವಳಿಕೆಯಿಂದಾಗಿ ಸಂಪೂರ್ಣ ಜೀವನವನ್ನು ಅಜ್ಞಾನ ಮತ್ತು ನಿರ್ಲಕ್ಷ $ದಲ್ಲಿಕಳೆದು, ಮರಣಾನಂತರ ಎದುರಿಸಲಿಕ್ಕಾಗಿ 
ಸಿದ್ಧತೆ ನಡೆಸಿಲ್ಲದ ಭೀಕರ ಸ್ಥಿತಿಗೆ ದಿಢೀರನೆ ಎಸೆ ಸೆಯಲ್ಪಡುವುದೆಂದರ್ಥ. ತ ವಿಷಯಗಳಲ್ಲಿ ಸರಿಯಾದ ಅಭಿಪ್ರಾಯ 
ರೂಪಿಸುವ ಏಕೈಕ ಮಾರ್ಗವೆಂದರೆ, ಪರಲೋಕದ ಕುರಿತು ಅಲ್ಲಾಹನು ತನ್ನ ಪ್ರವಾದಿಗಳ ಮೂಲಕ ನೀಡಿರುವ ಸಂದೇಶಗಳ 
ಬಗ್ಗೆ ಗಂಭೀರವಾಗಿ ಆಲೋಚಿಸಿ, ಭೂಮಿ-ಆಕಾಶಗಳ ವ್ಯವಸ್ಥೆ ಮತ್ತು ಸ್ಹ ಅಸ್ತಿತ್ವದ ಮೇಲೆ ದೃಷ್ಟಿ ಹಾಯಿಸಿ, ಪ್ರವಾದಿಗಳು 
ನೀಡುವ ಜ್ಞಾನವನ್ನು ಸಮರ್ಥಿಸುವ ಸ ಸಾಕ ಗಳು ಅವುಗಳಲ್ಲಿಲ್ಲವೇ ಇಡು: ಕಣ್ಣು ತೆರೆದು ನೋಡುವುದಾಗಿದೆ. ಇದಕ್ಕೆ 
ಸಂಬಂಧಿಸಿ ಗಾಳಿ ಮತ್ತು ಮಳೆಯ ವ್ಯವಸ್ಥೆ, ಭೂಮಿಯ ರಚನೆ, ಅದರಲ್ಲಿರುವ ಸೃಷ್ಟಿಗಳು ಮಾನವನ ಅಸ್ತಿತ್ವ ಆಕಾಶದ 
ನಿರ್ಮಾಣ, ಎಲ್ಲ ವಸ್ತುಗಳನ್ನು ಜೋಡಿಗಳಾಗಿ ಸೃಷ್ಟಿಸಿರುವುದು ಇತ್ಯಾದಿಗಳನ್ನು ಪರಲೋಕದ ಸಾಕ್ಷ್ಯಗಳ ರೂಪದಲ್ಲಿ 
ಸಮರ್ಪಿಸಲಾಗಿದೆ. ಮಾನವೇತಿಹಾಸದ ಉದಾಹರಣೆಗಳನ್ನು ಬೆಟ್ಟು ಮಾಡಿ ವಿಶ್ವಸಾಮ್ರಾಜ್ಯದ ಸ್ವಭಾವವು ಯಾವ ರೀತಿಯಲ್ಲಿ 
ನಿರ್ದಿಷ್ಟ ಪ್ರತಿಫಲವನ್ನು ಅಪೇಕ್ಷಿಸುತ್ತದೆಂದು ವಿವರಿಸಲಾಗಿದೆ. 

ಆ ಬಳಿಕ ಬಹಳ ಸಂಕ್ಟಿಪ್ತವಾಗಿ ಏಕದೇವತ್ನದ ಕಡೆಗೆ ಆಹ್ವಾನಿಸಲಾಗಿದೆ. ಸೃಷ್ಟಿಕರ್ತನು ನಿಮ್ಮನ್ನು ಇತರರ ದಾಸ್ಯತನದ 


ಕಾಂಡ - 26 


100 ತಪ್ಲೀಮುಲ್‌ ಕುರ್‌ಆನ್‌ 


ಬದಲಾಗಿ ತನ್ನ ದಾಸ್ಯತನಕ್ಕಾಗಿ ಸೃಷ್ಟಿಸಿದ್ದಾನೆ. ಅವನು ನಿಮ್ಮ ನೆರವಿಲ್ಲದೆ ದೇವತ್ವವನ್ನು ನಿರ್ವಹಿಸಲಾಗದ ಅಥವಾ ನಿಮ್ಮಿಂದ 
ಆಹಾರ ಬೇಡುವ ಕೃತಕ ದೇವಂದಿರಂಥಲ್ಲ, ವಸ್ತುತಃ ಅವನು ಎಲ್ಲರ ಅನ್ನಃ ದಾತನಾಗಿರುವ, ಯಾರಿಂದಲೂ ಆಹಾರ ಪಡೆಯುವ 
ಅಗತ್ಯವಿಲ್ಲದ ಮತ್ತು ಸ್ವಂತ ಬಲದಿಂದಲೇ ತನ್ನ ದೇವಶ್ಚವನ್ನು ನಡೆಸುವ ಆರಾಧ್ಯನಾಗಿದ್ದಾನೆ. 

ಈ ಬಗ್ಗೆ ಇನ್ನೊಂದು ವಿಷಯವನ್ನೂ ಇಲ್ಲಿ ತಿಳಿಸಲಾಗಿದೆ. ಎಲ್ಲ ಕಾಲಗಳಲ್ಲಿಯೂ ಪ್ರವಾದಿಗಳನ್ನು ಸಮರ್ಪಕ 
ಕಾರಣಗಳಿಂದಾಗಿ ವಿರೋಧಿಸುತ್ತಿರಲಿಲ್ಲ. ಇಂದು.ಪ್ರವಾದಿ ಮುಹಮ್ಮದ್‌ರನ್ನು(ಸ) ವಿರೋಧಿಸುತ್ತಿರುವಂತೆ ಹಠ, ದ್ವೇಷ ಮತ್ತು 
ಅಜ್ಞಾನಜನ್ಯ ದುರಂಹಕಾರದ ಬುನಾದಿಯಲ್ಲಿ ವಿರೋಧಿಸಿದ್ದರು. ಅನಂತರ ಪ್ರವಾದಿವರ್ಯರಿಗೆ(ಸ) ಮಾರ್ಗದರ್ಶನ ನೀಡ 
ಲಾಗುತ್ತಿದೆ: ಈ ಧಿಕ್ಕಾರಿಗಳನ್ನು ಲೆಕ್ಕಿಸದೆ ನಿಮ್ಮ ಉಪದೇಶ ಮತ್ತು ಸಂದೇಶಪ್ರಚಾರ ಕಾರ್ಯವನ್ನು ಮುಂದುವರಿಸಿರಿ. ಏಕೆಂದರೆ 
ಅದು ಈ ಜನರಿಗೆ ಫಲಕಾರಿಯಾಗದಿದ್ದರೂ ವಿಶ್ವಾಸಿಗಳಿಗೆ ಫಲಕಾರಿಯಾಗುವುದು. ಧಿಕ್ಕಾರ ನೀತಿಯಲ್ಲಿ ಸುದ್ಭಢನಾಗಿರುವ 
ಅಕ್ರಮಿಯ ವಿಷಯ, ಇದೇ ನೀತಿಯನ್ನು ಈ ಹಿಂದೆ ಕೈಗೊಂಡವರು ತಮ್ಮ ಶಿಕ್ಷೆಯ ಪಾಲು ಪಡೆದಿದ್ದಾರೆ. ಅವರ ಪಾಲಿನ 
ಶಿಕ್ಷೆಯು ಸಿದ್ಧವಾಗಿದೆ. 


ಕಾಂಡ - 26 


ಜಿತ 
(ಅವತೀರ್ಣ-ಮಕ್ಕಾದಲ್ಲಿ) 


ಗಳು: 69 ರುಕೂಆಟ್‌ಗಳು: 3 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


ಸೆ 
4 


2೨೨೯೨ ಣ್‌ 34 12 ಜೀ ಛ್‌ ಟ್‌ 
ಈ) . ಥಿ॥ ಹ ತ MGA ಖು 
¥4 


(1-6) ಧೂಳೆಬ್ಬಿಸುವ, ಜಲಭರಿತ ಮೇಘಗಳನ್ನು ಹೊರುವ್‌, ಹಗುರವಾಗಿ ಚಲಿಸುವ ಮತ್ತು ಒಂದು 
ಮಹಾಕಾರ್ಯದ (ಮಳೆಯ) ವಿತರಣೆ ಮಾಡುವ ಮಾರುತಗಳಾಣೆ.? ವಾಸ್ತವದಲ್ಲಿ ಯಾವುದರ ಕುರಿತು ನಿಮ್ಮನ್ನು 
ಎಚ್ಚರಿಸಲಾಗುತ್ತಿದೆಯೋ' ಅದು ಸತ್ಯವಾಗಿದೆ. ಕರ್ಮಗಳ ಪ್ರತಿಫಲವು ಖಂಡಿತವಾಗಿಯೂ ಮುಂದೆ ಬರಲಿಕ್ಕಿದೆ.* 


1೩. ಟುಟ ಪ "ಅದ್ದಾರಿಯಾತ್‌' ಎಂದರೆ ಮಲಿನಗೊಳಿಸುವ ಮತ್ತು ಧೂಳೆಬ್ಬಿಸುವ ಗಾಳಿ ಎಂಬ ಬಗ್ಗೆ ಎಲ್ಲವ್ಯಾಖ್ಯಾನಗಾರರಿಗೂ 
ಸಹಮತವಿದೆ. | 3 9 ಮಿಿಟಟಬೆ! (ಭಾರವಾದ ಹೊರೆ ಎತ್ತುವ) ಎಂದರೆ ಸಮುದ್ರಗಳಿಂದ ಲಕ್ಷಾಂತರ ಕೋಟಿಗಟ್ಟಲೆ ಗ್ಯಾಲನ್‌ ನೀರಾವಿ 
ಯನ್ನು ಮೋಡದ ರೂಪದಲ್ಲಿ ಎತ್ತಿಕೊಳ್ಳುವ ಗಾಳಿ. ಹಉಮರ್‌(ರ), ಅಲಿ, ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌, ಅಬ್ದುಲ್ಲಾ ಬಿನ್‌ ಉಮರ್‌, 
ಮುಜಾಹಿದ್‌, ಸಠಈದ್‌ ಬಿನ್‌ ಜುಬೈರ್‌, ಹಸನ್‌ ಬಸರೀ, ಕತಾದಃ, ಸುದ್ದೀ- ಮಾರು ಇದೇ ವ್ಯಾಖ್ಯಾ ನ ಉದ್ದರಿಸಲ್ಲಟ್ಟಿದೆ. 

2; i Sukh 1 ಟ್ಟ! "ಹಗುರವಾಗಿ ಚಲಿಸುವ ಮತ್ತು ಒಂದು ಕರ (ಮಳೆಯ) ವಿತರಣೆ 
ಮಾಡುವ ಮಾರುತಗಳಾಣೆ'' ಎಂಬ ಪದಗಳ ವ್ಯಾಖ್ಯಾನದ ಬಗ್ಗೆ ವ್ಯಾಖ್ಯಾನಗಾರರಲ್ಲಿ ಭಿನ್ನಮತವಿದೆ. ಒಂದು ವಿಭಾಗವು ಅವೆರಡರ 
ಉದ್ದೇಶವು ಮಾರುತ ಎಂಬ ಅರ್ಥಕ್ಕೆ ಒತ್ತು ae ಅರ್ಥಾತ್‌, EN ಮೋಡಗಳನ್ನೆತ್ತಿಕೊಂಡು ಚಲಿಸುತ್ತವೆ ಮತ್ತು ಅವುಗಳನ್ನು 
ಭೂಮಿಯ ನಾನಾ ಕಡೆಗಳಲ್ಲಿ ಹಬ್ಬಿಸಿ ಅಲ್ಲಾಹನ ಆಜ್ಞೆಯಂತೆ ನಿರ್ದಿಷ್ಟ ಪ್ರದೇಶದಲ್ಲಿ ನಿರ್ದಿಷ್ಟ ಪ್ರಮಾಣದ ನೀರನ್ನು ಸುರಿಸುತ್ತದೆ. 
ಇನ್ನೊ ಂದು ವಿಭಾಗವು 1] pd ಮಟ್ಟ ಬ ಎಂದರೆ ವೇಗವಾಗಿ ಸಾಗುವ ನೌಕೆಗಳು ಮತ್ತು! | ಸಿ [| ಎಂದರೆ ದೇವಾಜ್ಞೆಯಂತೆ 
ಅವನ ಸೃಷ್ಟಿಗಳಿಗೆ ಜೀವನಾಧಾರಗಳನ್ನು ವಿತರಿಸುವ ದೇವಚರರೆಂದು ಅರ್ಥೈಸಿದ್ದಾರೆ. ಒಂದು ವರದಿಯಲ್ಲಿ ಉಮರ್‌ರು(ರ) ಈ ವಚನ 
ಗಳನ್ನು ಶೀಗೆ ವ್ಯಾಖ್ಯಾನಿಸುತ್ತಾ ಹೇಳಿದ್ದಾರೆ: ನಾನು ಪ್ರವಾದಿವರ್ಯರಿಂದ ಆಲಿಸದಿರುತ್ತಿದ್ದರೆ ನಾನು ಹೀಗೆ ವ್ಯಾಖ್ಯಾನಿಸುತ್ತಿರಲಿಲ್ಲ ಈ 
ರಸ ಆಧಾರದಲ್ಲಿ ಅಲ್ಲಾಮಾ ಆಲೂಸಿ ಹೀಗೆ ಅಭಿಪ್ರಾಯ: ಪಟ್ಟಿದ್ದಾರೆ. ಅದಕ್ಕೆ ಬೇರೆ ಯಾವುದಾದರೂ Rs, ನ ಅತಿರೇಕ 
ವೆಸಗಿದ್ದಾನೆ. ಆದರೆ ಹಾಫಿರುಖ್‌ ಇಬ್ಲು ಕಸೀರ್‌ ಹೀಗೆಂದಿದ್ದಾಃ ರೆ: ಈ ವರದಿಯ ಶ್ರೆ ಯ ದುರ್ಬಲವಾಗಿದೆ. ಅದರ ಆಧಾರದಲ್ಲಿಪ್ರವಾದಿ 
ಯವರು ಆ ವಚನಗಳನ್ನು ಇದೇ ರೀತಿ ವ್ಯಾಖ್ಯಾನಿಸಿರುವರೆಂದು ಖಚಿತವಾಗಿ ಹೇಳಲಾಗದು. ಸಹಾಬಿಗಳು ಮತ್ತು ತಾಬಿಈಗಳ ಪ್ರಬಲ 
ತಂಡದಿಂದ ಈ ಎರಡು ವ್ಯಾಖ್ಯಾ ನಗಳು ಉದ್ದ ಅತವಾಗಿರುವುದು ನಿರ್ವಿವಾದ. ಆದರೂ ಕುರ್‌ಆನ್‌ ವ್ಯಾಖ್ಯಾ ನಗಾರರಲ್ಲಿ ಡಿ ಹೆಚ್ಚಿನವರು 
ಆರಂಭದ ವ್ಯಾಖ್ಯಾ: ನವನ್ನು ಅಂಗೀಕರಿಸಿದ್ದಾರೆ. ಅದೇ ಹೆಚ್ಚು ರ್ವಿಸಾಂದರ್ಭಿಕವಾಗಿದೆ. ಶಾ ರಫೀಉದ್ದೀನ್‌, ಶಾ ಅಬ್ದುಲ್‌ ಕಾದಿರ್‌, ಮೌಲಾನಾ 
ಮಹ್ನೂದುಲ್‌ ಹಸನ್‌ ಮುಡಾರು ಅವರ ಕುರ್‌ಆನ್‌ ವ್ಯಾಖ್ಯಾನಗಳಲ್ಲಿ ಮೊದಲಿನ ವ್ಯಾಖ್ಯೆಯನ್ನು ಅಂಗೀಕರಿಸಿದ್ದಾರೆ. 

3. ಮೂಲದಲ್ಲಿ ರ್ರ ಟೂ ಭಿ ಎಂದು ಪ್ರಯೋಗಿಸಲಾಗಿದೆ. ಇದು ಪೂ 4 "ವಅದ್‌' (ವಾಗ್ವಾನ) ಭೂಲದಿಂದ ಬಂದಿದ್ದರೆ. ವಾಗ್ದಾನ 


ಕಾಂಡ - 26 


102 ತಪ್ಪೀಮುಲ್‌ ಕುರ್‌ಆನ್‌ 


ಮಾಡಲಾಗಿದ್ದ ವಿಷಯವೆಂದೂ ಟಂ) 'ವರದ್‌' (ಎಚ್ಚರಿಕೆ) ಮೂಲದಿಂದ ಬಂದಿದ್ದರೆ, "ನಿಮ್ಮನ್ನು ಎಚ್ಚರಿಸಲಾಗುತ್ತಿದ್ದ ವಿಷಯ' ಎಂದಾ 
ಗುತ್ತದೆ. ಭಾಷಾ ದೃಷ್ಟಿಯಿಂದ ಎರಡೂ ಅರ್ಥಗಳು ಸರಿಯಾಗಿವೆ. ಆದರೆ ಎರಡನೇ ಅರ್ಥವು ಹೆಚ್ಚು ಸಾಂದರ್ಭಿಕವಾಗಿದೆ. ಯಾಕೆಂದರೆ 
ಅಭಿಸಂಬೋಧಿತರು ಆಜ್ಞೋಲ್ಲಂಘನೆ, ಪಾಪ ಮತ್ತು ವಿಗ್ರಹಾರಾಧನೆಯಲ್ಲಿ ಮುಳುಗಿ ಹೋಗಿದ್ದಾರೆ. ಎಂದಾದರೂ ವಿಚಾರಣೆ ಮತ್ತು 
ರಕ್ಷೆ ಶಿಕ್ಷೆಗಳನ್ನು ಎದುರಿಸಬೇಕಾದೀತೆಂದು ಅವರು ಒಪ್ಪುವುದಿಲ್ಲ. ಆದ್ದರಿಂದ 35 ಭಿ ಎಂಬ ನುಡಿಯನ್ನು ನಾವು ವಾಗ್ದಾನದ ಬದಲಾಗಿ 
ಎಚ್ಚರಿಕೆ ಎಂದು ಅರ್ಥೈಸಿದ್ದೇವೆ. 

4. ಇದು ಆಣೆ ಹಾಕಲಾಗಿರುವ ವಿಷಯ. ಈ ಆಣೆಯ ತಾಶ್ಚರ್ಯ ಹೀಗಿದೆ: ನಿಮ್ಮ ಕಣ್ಣ ಮುಂದೆಯೇ ಅನುಪಮ ಶಿಸ್ತು ಮತ್ತು 
ಕ್ರಮಬದ್ಧವಾಗಿ ನಡೆಯುತ್ತಿರುವ ಮಳೆಯ ಈ ಭವ್ಯ ಪ್ರಕ್ರಿಯೆ ಹಾಗೂ ಅದರಲ್ಲಿ ಗೋಚರಿಸ್ತುತಿರುವ ಯುಕ್ತಿ ಮತ್ತು ಔಚಿತ್ಯಗಳು; ಈ 
ಲೋಕವು ಉದ್ದೇಶರಹಿತ ಮತು ಅರ್ಥಹೀನ ನಿರ್ಮಾಣವಲ್ಲ. ಸಂಪೂರ್ಣ ಯೋಜನಾಬದ್ಧ ವ್ಯವಸ್ಥೆಯಾಗಿದೆ. ಇಲ್ಲಿ ಪ್ರತಿಯೊಂದು 
ಕಾರ್ಯವು ನಿರ್ದಿಷ್ಟ ಧ್ಯೇಯ ಮತ್ತು ಬೇಡಿಕೆಗಾಗಿಯೇ ಸಂಭವಿಸುತ್ತಿದೆ(ಲಕ್ಷ-ಕೋಟ್ಯಾಂತರ ವರ್ಷಗಳಿಂದ ನಡೆಯುತ್ತಿರುವ ಆಟವಲ್ಲ) 
ಯೆಂದು ಸಾಕ್ಟ್ಯವಹಿಸುತ್ತದೆ. ಇಂಥ ಸಮಗ್ರ ವ್ಯವಸ್ಥೆಯಲ್ಲಿ ಮಾನವನೆಂಬ ಸೃಷ್ಟಿಗೆ ಬುದ್ಧಿ ವಿವೇಕ, ಪ್ರಜ್ಞೆ ಮತ್ತು ವ್ಯವಹಾರ ಸ್ವಾತಂತ್ರ್ಯವನ್ನು 
ನೀಡಿ, ಅವನಲ್ಲಿ ಪಾಪ-ಪುಣ್ಯಗಳ ನೈತಿಕ ಪ್ರಜ್ಞೆಯನ್ನು ಬೆಳೆಸಿ, ಅವನಿಗೆ ಒಳ್ಳೆಯ ಮತ್ತು ಕೆಟ್ಟ ಹಾಗೂ ಸರಿ ಮತ್ತು ತಪ್ಪುಗಳನ್ನು ಮಾಡುವ 
ಅವಕಾಶ ಒದಗಿಸಿ ಭೂಮಿಯಲ್ಲಿ ಸ್ವಚ್ಛಂದ ಮೆರದಾಡಲಿಕ್ಕಾಗಿ ಧ್ಯೇಯ ರಹಿತ ಮತ್ತು ಅರ್ಥಹೀನವಾಗಿ ಬಿಟ್ಟು ಬಿಡಲು ಹೇಗೆ ತಾನೇ 
ಸಾಧ್ಯ? ಹಾಗೆಯೇ ಅವನಿಗೆ ನೀಡಲಾಗಿರುವ ಮಾನಸಿಕ, ವೈಚಾರಿಕ ಮತ್ತು ದೈಹಿಕ ಶಕ್ತಿ ಸಾಮರ್ಥ್ಯಗಳನ್ನೂ ಈ ಜಗತ್ತಿನಲ್ಲಿ ಕಾರ್ಯವೆಸಗ 
ಲಿಕ್ಕಾಗಿ ಅವನಿಗೆ ಅಧೀನಗೊಳಿಸಲಾಗಿದ್ದ ಅಪಾರ ಸಾಧನಾನುಕೂಲತೆಗಳು ಹಾಗೂ ದೇವನ ಅಸಂಖ್ಯಾತ ಸೃಷ್ಟಿಗಳಲ್ಲಿ ಅವನಿಗೆ ನೀಡಲಾಗಿದ್ದ 
ನಿಯಂತ್ರಣ ಶಕ್ತಿಯನ್ನು ಅವನು ಹೇಗೆ ಬಳಸಿದನೆಂಬುದರ ವಿಚಾರಣೆ ನಡೆಯದಿರಲು ಹೇಗೆ ತಾನೇ ಸಾಧ್ಯ? ಸಂಪೂರ್ಣ ಸುವ್ಯವಸ್ಥಿತ 
ಮತ್ತು ಉದ್ದೇಶಪೂರ್ಣವಾಗಿರುವ ವಿಶ್ವ ವ್ಯವಸ್ಥೆಯನ್ನು ಮಾನವನಂಥ ಉನ್ನತ ಜೀವಿಯ ಸೃಷ್ಟಿಯು ನಿರರ್ಥಕ ಮತ್ತು ಬಾಲಿಶವಾಗಲು 
ಹೇಗೆ ತಾನೇ ಸಾಧ್ಯ? ಬುದ್ಧಿ ಮತ್ತು ಪ್ರಜ್ಞೇ ಯಿಲ್ಲದ ಜೀವಿಗಳ ಸೃಷ್ಟಿಯ ಉದ್ದೇಶವು ಈ ಲೋಕದಲ್ಲಿಯೇ ಪೂರ್ಣವಾಗುತ್ತದೆ. ಆದ್ದರಿಂದ 
ಅವುಗಳ ಜೀವನಾವಧಿ ಮುಗಿದ ಬಳಿಕ ಅವುಗಳನ್ನು ನಿಷ್ಠಲಗೊಳಿಸಿದರೆ ತರ್ಕಬದ್ಧವಾಗಿದೆ. ಯಾಕೆಂದರೆ ಅವುಗಳಿಗೆ ವಿಚಾರಣೆಯು ಅನ್ಹಯ 
ವಾಗುವಂಥ ಯಾವುದೇ ಅಧಿಕಾರವನ್ನು ನೀಡಲಾಗಿಲ್ಲ. ಆದರೆ ಬುದ್ಧಿ ಪ್ರಜ್ಞೆ ಮತ್ತು ಸ್ವಾಶಂತ್ರ್ಯವಿರುವ ಸೃಷ್ಟಿಗಳ ಕರ್ಮಗಳಿಗೆ ಕೇವಲ 
ಲೌಕಿಕವಲ್ಲದೆ ನೈತಿಕ ಮಾನದಂಡವೂ ಇದೆ. ನೈತಿಕ ಪರಿಣಾಮ ಬೀರುವ ಕರ್ಮಗಳ ಸರಣಿಯು ಕೇವಲ ಜೀವನಾಂತ್ಯದಲ್ಲಿಕೊನೆಗೊಳ್ಳುವುದಿಲ್ಲ. 
ಮರಣಾ ನಂತರವೂ ಅದರ ಪರಿಣಾಮಗಳು ಮುಂದುವರಿಯುತ್ತದೆ. ಆದ್ದರಿಂದ ಮಾನವನ ಲೌಕಿಕ ಕರ್ಮಗಳು ಮುಗಿದ ಕೂಡಲೇ ಸಸ್ಯ 
ಮತ್ತು ಜೀವಜಂತುಗಳಂತೆ ನಿಷ್ಠಲವಾಗಲು ಹೇಗೆ ಸಾಧ್ಯ? ಸ್ವಜಚ್ಛೆ ಮತ್ತು ಅಧಿಕಾರದಿಂದ ಅವನು ಮಾಡಿದ ಒಳಿತು-ಕೆಡುಕುಗಳಿಗೆ 
ನ್ಯಾಯೋಚಿತ ಮತ್ತು ನಿಷ್ಠಕ್ಷ ಪ್ರತಿಫಲ ಲಭಿಸಬೇಕಾದುದು ಅನಿವಾರ್ಯ. ಅದು ಇತರ ಸೃಷ್ಟಿಗಳಿಗಿಂತ ಭಿನ್ನವಾಗಿ ಮಾನವನನ್ನು ಸ್ಥಾತಂತ್ರ್ಯ 
ಮತ್ತು ಅಧಿಕಾರವಿರುವ ಸೃಷ್ಟಿಯಾಗಿ ಮಾಡಿರುವುದರ ಬೇಡಿಕೆಯಾಗಿದೆ. ಅವನ ವಿಚಾರಣೆ ನಡೆಸದೆ, ಕರ್ಮಗಳ ಆಧಾರದಲ್ಲಿ; ಸುರಕ್ಷೆ-ಶಿಕ್ಷೆಗಳನ್ನು 
ನೀಡದೆ, ಇಚ್ಛಾಶಕ್ತಿ ಮತ್ತು ಸ್ವಾತಂತ್ರ್ಯವಿಲ್ಲದ ಸೃಷ್ಟಿಗಳಂತೆ ಲೌಕಿಕ ಜೀವನ ಮುಗಿದಾಗ ನಿಷ್ಠಲವಾಗುವನೆಂದಾದರೆ ಖಂಡಿತವಾಗಿಯೂ ಅವನ 
ಸೃಷ್ಟಿಯು ನಿರರ್ಥಕ ಕಾರ್ಯವಾಗಿದೆ. ಆದರೆ ಓರ್ವ ಯುಕ್ತಿಜ್ಜನಿಂದ ಅಂಥ ನಿರರ್ಥಕ ಕಾರ್ಯಗಳನ್ನು ನಿರೀಕ್ಷಿಸುವಂತಿಲ್ಲ. 

ಪರಲೋಕ ಮತ್ತು ರಕ್ಷೆ-ಶಿಕ್ಷೆಗಳ ಕುರಿತು ಈ ನಾಲ್ಕು ಲೌಕಿಕ ಪ್ರಕ್ರಿಯೆಗಳ ಆಣೆ ಹಾಕಿರುವ ಇನ್ನೊಂದು ಔಚಿತ್ಯವಿದೆ. ನಾವು ಮರಣ 
ಹೊಂದಿ ನಮ್ಮ ದೇಹದ ಕೋಶಗಳೆಲ್ಲವೂ ಮಣ್ಣಿನಲ್ಲಿ ಲೀನವಾಗಿ ಚದುರಿ ಹೋದ ಬಳಿಕ ಆ ಕರಗಿ ಚದುರಿ ಹೋಗಿರುವ ದೇಹ ಭಾಗಗಳನ್ನು 
ಪುನಃ ಸಂಗ್ರಹಿಸಿ ನಮ್ಮನ್ನು ಪುನಃ ನಿರ್ಮಿಸುವುದಾದರೂ ಹೇಗೆ ಎಂಬ ಸಂಶಯದಿಂದ ಪರಲೋಕ ನಿಷೇಧಕರು ಮರಣಾ ನಂತರ ಜೀವನ 
ಅಸಾಧ್ಯವೆಂದು ಭಾವಿಸಿದ್ದರು. ಈ ಸಂಶಯವು ಪ್ರಸ್ತುತ ನಾಲ್ಕುಲೌಕಿಕ ಪ್ರಕ್ರಿಯೆಗಳ ಕುರಿತು ಆಲೋಚಿಸಿ ನೋಡಿದರೆ ಸ್ವಯಂ ನಿವಾರಣೆಯಾ 
ದೀತು. ಸೂರ್ಯನ ತಾಪವು ತಲಪುವ ಭೂಮಿಯ ಎಲ್ಲ ಜಲ ಸಂಗ್ರಹಗಳ ಮೇಲೆಯೂ ತನ್ನ ಪ್ರಭಾವವನ್ನು ಬೀರುತ್ತವೆ. ಅದರಿಂದ ನೀರಿನ 
ಕಣಗಳು ಅವುಗಳ ಸ್ವಸ್ಥಾನಗಳಲ್ಲಿಉಳಿಯುವುದೂ ಇಲ್ಲ, ನಾಶವಾಗುವುದೂ ಇಲ್ಲ; ಪ್ರತಿಯೊಂದು ಕಣವೂ ನೀರಾವಿಯ ರೂಪದಲ್ಲಿವಾತಾ 
ವರಣದಲ್ಲಿಸಂಗ್ರಹವಾಗುತ್ತದೆ. ಅನಂತರ ಅಲ್ಲಾಹನ ಅಪ್ಪಣೆಯಾದಾಗ ಇದೇ ಗಾಳಿಯು ಆ ಕಣಗಳನ್ನು ಸಂಗ್ರಹಿಸುತ್ತದೆ. ಅನಂತರ ಅವುಗಳನ್ನು 
ಜಲಭರಿತ ಮೋಡಗಳಾಗಿ ಪರಿವರ್ತಿಸುತ್ತದೆ. ಆ ಮೋಡಗಳನ್ನು ಎತ್ತಿಕೊಂಡು ಭೂಖಂಡದ ನಾನಾ ಭಾಗಗಳಲ್ಲಿಹರಡುತ್ತದೆ ಮತ್ತು ಅಲ್ಲಾಹನು 
ನಿರ್ಣಯಿಸಿದ ವೇಳೆಯಲ್ಲಿ ಪ್ರತಿಯೊಂದು ಕಣವನ್ನು ಪೂರ್ವ ರೂಪದಲ್ಲಿಯೇ ಭೂಮಿಗೆ ತಲುಪಿಸುತ್ತದೆ. ಇದು ಮರಣ ಹೊಂದಿದ ಮಾನವನ 
ದೇಹ ಭಾಗಗಳನ್ನು ಕೇವಲ ಒಂದು ಸೂಚನೆಯಿಂದ ಒಟ್ಟು ಸೇರಿಸಿ ಹಿಂದಿನ ಅದೇ ರೂಪದಲ್ಲಿ ಸಂಯೋಜಿಸಲು ಅಲ್ಲಾಹನಿಗೆ 
ಸಾಧ್ಯವಿದೆಯೆಂಬುದಕ್ಕೆ ಜ್ವಲಂತ ಸಾಕ್ಷಿಯಾಗಿದೆ. ಈ ದೇಹ ಭಾಗಗಳು ಮಣ್ಣಿನಲ್ಲಿ-ನೀರಿನಲ್ಲಿ ಅಥವಾ ಗಾಳಿಯಲ್ಲಿಇದ್ದರೂ ಅವು ಭೂಮಿ 
ಮತ್ತು ಪರಿಸರದಲ್ಲಿಯೇ ಇವೆ. ವಾಯುವಿನಿಂದ ಚದುರಿ ಹೋಗಿರುವ ನೀರಾವಿಯನ್ನು ವಾಯುವಿನ ಮೂಲಕವೇ ಸಂಗ್ರಹಿಸಿ ಮಳೆಯಾಗಿ 
ಸುರಿಸುವ ದೇವನಿಗೆ ನೆಲ ಮತ್ತು ನೀರಿನಲ್ಲಿಚದುರಿ ಹೋಗಿರುವ ಮಾನವ ಭಾಗಗಳನ್ನು ಸಂಗ್ರಹಿಸಿ ಸಂಯೋಜಿಸುವುದು ಹೇಗೆ ಕಷ್ಟವಾದೀತು? 


ಕಾಂಡ - 26 


51. ಅದ್ದಾರಿಯಾತ್‌ 193 


೫1 HE SELES 2 NL AA PLD 2 
ಉಟಕಿಂ ಟಟ 3 POSS (0641 O° 45 ಒಟ್ಟಿ 
೨೬೫ %1 > ಯಿ 5 22 ೨2೨ £ರ2್ನಿಂ೨ಿ ಲಳ ೨ 0 
MBC 2೬ ಟು ಆ ತುಸ ಸಷ ತ OME SE 
ಬೆ ಕ್ಷಿ ೨೨ ಆಪ ಛಿ ೨೨೨ ಹ AS 


}* Me pe LAO 34 ಕ್ರಯ Hols ಸ 


(7-19) ವಿಭಿನ್ನ ರೂಪಗಳ ಆಕಾಶದಾಣೆ.* (ಪರಲೋಕದ ಕುರಿತು) ನಿಮ್ಮ ಹೇಳಿಕೆಗಳು ಪರಸ್ಪರ ವಿಭಿನ್ನವಾಗಿವೆ.* 
ಸತ್ಯದಿಂದ ವಿಮುಖನಾದವನು ಮಾತ್ರ ಅದರಿಂದ ತಿರುಗಿಸಲ್ಪಡುತ್ತಾನೆ.' ಅನುಮಾನದ ಆಧಾರದಲ್ಲಿ ತೀರ್ಮಾನ 
ಮಾಡುವವರು ನಾಶವಾದರು.* ಅವರು ಅಜ್ಞಾನದಲ್ಲಿ ಮುಳುಗಿದ್ದಾರೆ ಮತ್ತು ನಿರ್ಲಕ್ಷ ದಲ್ಲಿ ಮೈಮರೆತಿದ್ದಾರೆ” ಪ್ರತಿ 
ಫಲದ ಆ ದಿನ ಯಾವಾಗ ಬರಲಿದೆ?' ಎಂದು ಅವರು ಕೇಳುತ್ತಾರೆ. ಅದು, ಇವರು ಅಗ್ನಿಯಲ್ಲಿ ಸುಡಲ್ಲಡುವಂದು 


5. ಮೂಲದಲ್ಲಿ | ಈಕಿ "ದಾತಿಲ್‌ ಹುಬುಕಿ' ಎಂದು ಪ್ರಯೋಗಿಸಲಾಗಿದೆ. "ಹುಬುಕ್‌' ಎಂದು ರಸ್ತೆಗಳಿಗೂ ಹೇಳುತ್ತಾರೆ. 
ಗಾಳಿ ಬೀಸುವಾಗ ಮರಳುಗಾಡಿನ ಮರಳಿನಲ್ಲಿ ಮತ್ತು ನಿಂತ ನೀರಲ್ಲಿ ಮೂಡುವ ಅಲೆಗಳಿಗೂ ಹೇಳುತ್ತಾರೆ. ಗುಂಗುರು ಕೂದಲುಗಳ 
ಸುಳಿಗಳಿಗೂ ಈ ಪದ ಪ್ರಯೋಗವಾಗುತ್ತದೆ. ಇಲ್ಲಿ ಆಕಾಶವನ್ನು ಹುಬುಕ್‌ ಇರುವ ಆಕಾಶವೆಂದು ಪ್ರಾಯಶಃ ಆಕಾಶದಲ್ಲಿ ಎಎಧ ರೂಪದ 
ಮೋಡಗಳು ಕವಿದಿರುತ್ತವೆ, ಗಾಳಿಯ ಪ್ರಭಾವದಿಂದ ಅದರಲ್ಲಿ ನಿರಂತರ ಬದಲಾವಣೆಯಾಗುತ್ತದೆ. ಅದರಲ್ಲಿ ಯಾವ ರೂಪವೂ 
ಶಾಶ್ವತವಾಗಿ ಉಳಿಯುವುದಿಲ್ಲ. ಬೇರೆ ರೂಪವನ್ನು ಹೋಲುವುದೂ ಇಲ್ಲವೆಂಬ ಅರ್ಥದಲ್ಲಾಗಿರಬಹುದು ಅಥವಾ ಆಕಾಶದಲ್ಲಿ ತಾರೆಗಳು 
ಮಿನುಗುತ್ತಿರುವಾಗ ಪರಸ್ಪರ ಹೋಲಿಕೆಯಿಲ್ಲದ ವೈವಿಧ್ಯಮಯ ರೂಪದಲ್ಲಿ ಮಾನವನಿಗೆ ಕಾಣಿಸುತ್ತದೆಂಬ ಆಧಾರದಲ್ಲಾಗಿರಬಹುದು. 

6. ಈ ಭಿನ್ನ ಹೇಳಿಕೆಗಳ ಬಗ್ಗೆ ಉಪಮೆಯಾಗಿ ವೈವಿಧ್ಯಮಯ ರೂಪಗಳಿರುವ ಆಕಾಶದ ಆಣೆ ಹಾಕಲಾಗಿದೆ. ಅರ್ಥಾತ್‌ ಮೋಡಗಳ 
ಮತ್ತು ನಕ್ಷತ್ರ ಪುಂಜಗಳ ರೂಪಗಳು ಭಿನ್ನವಾಗಿದ್ದು ಅವುಗಳಲ್ಲಿ ಪರಸ್ಪರ ಯಾವುದೇ ಹೋಲಿಕೆಯಿಲ್ಲದಂತೆಯೇ ಪರಲೋಕದ ಬಗ್ಗೆ ನೀವು 
ನಾನಾ ರೀತಿಯ ಮಾತುಗಳನ್ನು ಆಡುತ್ತಿರುವಿರಿ. ನಿಮ್ಮ ಪ್ರತಿಯೊಬ್ಬರ ಮಾತು ಪರಸ್ಪರ ಭಿನ್ನವಾಗಿವೆ. ಕೆಲವರು ಈ ಲೋಕವು ಅನಾದಿ 
ಮತ್ತು ಅನಂತವಾಗಿದೆ, ಅಂತ್ಯದಿನ ಎಂದೂ ಸಂಭವಿಸಲಾರದೆಂದು ಹೇಳುತ್ತಾರೆ. ಇನ್ನು ಕೆಲವರು, ಈ ಲೋಕವು ಎಂದೋ ಆಕಸ್ಮಿಕವಾಗಿ 
ಆಗಿದೆ, ಮುಂದೊಂದು ದಿನ ಅದು ಅಳಿದು ಹೋಗುತ್ತದೆ. ಆದರೂ ಮಾನವನು ಸೇರಿದಂತೆ ನಾಶವಾಗುವ ಯಾವುದೇ ವಸ್ತುವಿನ ಪುನರ್‌ 
ನಿರ್ಮಾಣ ಅಸಂಭವ. ಕೆಲವರು ಪುನರುತ್ಥಾನದ ಸಂಭಾವ್ಯತೆಯನ್ನು ಒಪ್ಪತ್ತಾರೆ. ಆದರೆ ಕರ್ಮಫಲ ಅನುಭವಿಸಲಿಕ್ಕಾಗಿ ಮಾನವನು ಈ 
ಲೋಕದಲ್ಲಿ ಪದೇ ಪದೇ ಹುಟ್ಟಲಿದ್ದಾನೆಯೆಂದು ಅವರ ನಂಬಿಕೆ. ಕೆಲವರು ಸ್ವರ್ಗ ನರಕಗಳಿವೆಯೆಂದು ಒಪ್ಪುತ್ತಾರೆ. ಅದರೊಂದಿಗೆ 
ಪುನರ್ಜನ್ನವನ್ನೂ ಸೇರಿಸುತ್ತಾರೆ. ಪಾಪಿಗಳು ನರಕಕ್ಕೆ ಹೋಗಿ ಶಿಕ್ಷೆ ಅನುಭಸಿದ ಬಳಿಕ ಈ ಲೋಕದಲ್ಲಿಯೂ ಶಿಕ್ಷೆ ಅನುಭಸಲಿಕ್ಕಾಗಿ ಪುನರ್ಜನ್ಮ 
ತಾಳುವರೆಂದು ಅವರು ಸಂಕಲ್ಪಿಸುತ್ತಾರೆ. ಕೆಲವರು ಹೀಗೆನ್ನುತ್ತಾರೆ: ಐಹಿಕ ಜೀವನವೇ ಒಂದು ಶಿಕ್ಷೆ. ಮಾನವ ಆತ್ಮಕ್ಕೆ ಲೌಕಿಕ ಜೀವನದ 
ಸಂಬಂಧವಿರುವ ತನಕ ಅವನು ಮರಣ ಹೊಂದಿದರೆ ಪುನಃ ಜನ್ಮತಾಳುತ್ತಲಿರುತ್ತಾನೆ. ಮರಣವೇ ಅವನ ನೈಜ ಮೋಕ್ಷವಾಗಿದೆ. ಅರ್ಥಾತ್‌ 
ಸಂಪೂರ್ಣ ಶೂನ್ಯವಾಗುವುದು. ಪರಲೋಕ ಮತ್ತು ಸ್ವರ್ಗ ನರಕಗಳನ್ನು ಒಪ್ಪುವ ಕೆಲವರು ಹೀಗೆನ್ನುತ್ತಾರೆ: ದೇವನು ತನ್ನ ಏಕಪುತ್ರನನ್ನು 
ಶಿಲುಬೆಗೇರಿಸಿ ಎಲ್ಲ ಕಾಲಗಳ ಮಾನವ ಪುತ್ರರ ಪಾಪದ ಪ್ರಾಯಶ್ಚಿತ್ತ ಮಾಡಿರುತ್ತಾನೆ. -ಆ ದೇವ ಪುತ್ರನಲ್ಲಿ ವಿಶ್ವಾಸವಿರಿಸಿ ಮಾನವನು 
ತನ್ನ ದುಷ್ಕರ್ಮಗಳ ದುಷ್ಕಲಗಳಿಂದ ವಿಮೋಚನೆ ಪಡೆಯಬಹುದು. ಕೆಲವರು ಪರಲೋಕ ಮತ್ತು ಸುರಕ್ಷೆ-ಶಿಕ್ಷೆಗಳ ಬಗ್ಗೆ ನಂಬಿಕೆಯಿರಿಸಿದ 
ಬಳಿಕ ಅನೇಕ ಶಿಫಾರಸುದಾರರನ್ನು ಸೂಚಿಸಿ ಹೀಗೆನ್ನುತ್ತಾರೆ: ಇವರು ಅಲ್ಲಾಹನಿಗೆ ಅತ್ಯಂತ ಪ್ರಿಯರು. ಇವರಿಗೆ ಅಲ್ಲಾಹನ ಬಳಿ ಭಾರೀ 
ಪ್ರಭಾವವಿದೆ. ಅವರನ್ನು ಅವಲಂಬಿಸಿದವರು ಈ ಲೋಕದಲ್ಲಿ ಏನೇ ಮಾಡಿದ್ದರೂ ಶಿಕ್ಷೆಯಿಂದ ಪಾರಾಗುತ್ತಾರೆ. ಮಹಾ ಪುರುಷರಿಗೆ 
ಸಂಬಂಧಿಸಿದ ವಿಶ್ವಾಸದಲ್ಲಿಯೂ ಎಲ್ಲರಿಗೂ ಒಮ್ಮತಾಭಿಪ್ರಾಯವಿಲ್ಲ. ಪ್ರತಿಯೊಂದು ವಿಭಾಗವೂ ಎಭಿನ್ನ ಶಿಫಾರಸುದಾರರನ್ನು ಮಾಡಿ 
ಕೊಂಡಿದ್ದಾರೆ. ದಿವ್ಯವಾಣಿ ಮತ್ತು ಪ್ರವಾದಿತ್ವವನ್ನು ಅವಲಂಬಿಸದೆ, ಮಾನವನು ತನ್ನ ಮತ್ತು ಈ ವಿಶ್ವದ ಪರಿಣಾಮದ ಬಗ್ಗೆ ಅಭಿಪ್ರಾಯ 
ರೂಪಿಸಿದಾಗಲೆಲ್ಲಅವು ಜ್ಞಾನಾಧಾರಿತವಾಗಿರಲಿಲ್ಲವೆಂಬುದಕ್ಕೆ ಈ ಭಿನ್ನ ವಾದಗಳೇ ಪುರಾವೆಯಾಗಿವೆ. ಅವುಗಳ ಹೊರತು ಈ ವಿಷಯಗಳನ್ನು 
ನೇರವಾಗಿ ತಿಳಿಯುವ ಯಾವುದಾದರೂ ಉಪಾಧಿಯು ಮಾನವನಲ್ಲಿರುತಿ್ದರೆ ಈವೈರುದ್ಧ: ಮಯ ಕಲ್ಪನೆ ಮತ್ತು ವಿಶ್ವಾಸಗಳು ಹುಟ್ಟುತ್ತಿರಲಿಲ್ಲ. 

7. ಮೂಲದಲ್ಲಿ 54 ಪ: ಜಬ ಟೀ? ಕ್ಲ (ಯೂಫಕು ಅನ್‌ಹು ಮನ್‌ ಉಫಿಕ್‌) ಎಂದಿದೆ. ಇಲ್ಲಿ "ಅನ್ನು' ಎಂಬ ಸರ್ವನಾಮವು 


ಕಾಂಡ - 26 


104 ತಪ್ಪೀಮುಲ್‌ ಕುರ್‌ಆನ್‌ 


ಎರಡು ವಿಷಯಗಳನ್ನು ಸೂಚಿಸುತ್ತಿರಬಹುದು. 1) ಕರ್ಮಗಳ ಫಲ. ಅಂದರೆ ಕರ್ಮಗಳ ಪ್ರತಿಫಲ ಖಂಡಿತ ಪ್ರಕಟವಾಗಲಿದೆ. ಆ ಕುರಿತು 
ನೀವು ವಿಭಿನ್ನ ನಂಬಿಕೆಯಿರಿಸಿರುವಿರಿ. ಆದರೆ ಸತ್ಯದಿಂದ ವಿಮುಖನಾದವನು ಮಾತ್ರ ಇದನ್ನು ನಿರಾಕರಿಸಬಲ್ಲನು. 2) ಭಿನ್ನ ಹೇಳಿಕೆಗಳು. 
ಅಂದರೆ ಈ ಭಿನ್ನ ಹೇಳಿಕೆಗಳಿಂದಾಗಿ ಸತ್ಯದಿಂದ ಮುಖ ತಿರುಗಿಸಿದವನೇ ಪಥಭ್ರಷ್ಟನಾಗುತ್ತಾನೆ. 

8. ಈ ನುಡಿಗಳಿಂದ ಒಂದು ಪ್ರಮುಖ ವಾಸ್ತವಿಕತೆಯ ಬಗ್ಗೆ ಕುರ್‌ಆನ್‌ ಮಾನವನನ್ನು ಎಚ್ಚರಿಸುತ್ತಿದೆ. ಊಹೆ ಮತ್ತು ಗುಮಾನಿಗಳ 
ಆಧಾರದಲ್ಲಿ ಏನಾದರೂ ಅಂದಾಜಿಸುವುದು ಅಥವಾ ನಿರ್ಧರಿಸುವುದು ಲೌಕಿಕ ಜೀವನದ ಚಿಕ್ಕಪುಟ್ಟ ವಿಷಯಗಳಲ್ಲಿ ಸ್ವಲ್ಪಂಶ ಸರಿಯಾಗುವ 
ಸಾಧ್ಯತೆಯಿದೆ. ಆದರೂ ಅದು ಜ್ಞಾನದ ಪರ್ಯಾಯವಾಗಲಾರದು. ಆದರೆ ಇಷ್ಟು ದೊಡ್ಡ ಮೌಲಿಕ ವಿಷಯವನ್ನು ಅರ್ಥಾತ್‌ ಜೀವನದ 
ಎಲ್ಲ ಕರ್ಮಗಳ ಕುರಿತು ನಾವು ಯಾರಿಗಾದರೂ ಉತ್ತರಿಸಬೇಕಾಗಿದೆಯೇ ಇಲ್ಲವೇ, ಒಂದು ವೇಳೆ ಇದ್ದರೆ ಯಾರ ಮುಂದೆ, ಯಾವಾಗ, 
ಯಾವ ವಿಚಾರಣೆಯನ್ನು ಎದುರಿಸಬೇಕಾಗಿದೆ? ಅದರ ವಿಜಯ ಪರಾಜಯಗಳ ಪರಿಣಾಮವೇನಾಗಿರುತ್ತದೆ ಎಂಬಿತ್ಯಾದಿಗಳು ಮಾನವನು 
ಸ್ವತಃ ಊಹೆ ಮತ್ತು ಗುಮಾನಿಗಳ ಬುನಾದಿಯಲ್ಲಿ ಅಂದಾಜಿಸಿ ಅದರಂತೆ ಜೀವನದ ಸಂಪೂರ್ಣ ಬಂಡವಾಳವನ್ನು ತೊಡಗಿಸಬಹುದಾದ 
ಸಮಸ್ಯೆಯಲ್ಲ. ಯಾಕೆಂದರೆ ಈ ಅಂದಾಜು ತಪ್ಪಿದರೆ ಅದು ವ್ಯಕ್ತಿಯು ತನ್ನನ್ನು ತಾನೇ ನಾಶ ನಷ್ಟಗಳಿಗೆ ದೂಡಿದಂತಾಗುವುದು. ಅದಲ್ಲದೆ 
ಈ ಪ್ರಶ್ನೆಗಳು ಮಾನವನು ಸ್ವತಃ ಊಹೆ ಮತ್ತು ಗುಮಾನಿಗಳಿಂದ ಸರಿಯಾದ ತೀರ್ಮಾನ ಕೈಗೊಳ್ಳುವಂಥ ವಿಷಯವೂ ಅಲ್ಲ. ಯಾಕೆಂದರೆ 
ಊಹೆ ಮತ್ತು ಗುಮಾನಿಯು ಮಾನವನ ಇಂದ್ರಿಯಗಳ ವ್ಯಾಪ್ತಿಯಲ್ಲಿರುವ ವಿಷಯಗಳಿಗೆ ಮಾತ್ರ ಪರಿಣಾಮಕಾರಿಯಾಗಬಹುದು. ಆದರೆ 
ಈ ಸಮಸ್ಯೆಗಳು ಮಾನವನ ಇಂದ್ರಿಯ ಜ್ಞಾನದ ವ್ಯಾಪ್ತಿಗೆ ಬರುವುದಿಲ್ಲ. ಆದ್ದರಿಂದ ಈ ವಿಷಯದಲ್ಲಿ ಯಾವುದಾದರೂ ಅನುಮಾನಾಸ್ಪದ 
ತೀರ್ಮಾನವು ಸರಿಯಾಗಲಾರದು. ಹಾಗಾದರೆ ಇಂಥ ಇಂದ್ರಿಯಾತೀತ ವಾಸ್ತವಿಕತೆಗಳ ಕುರಿತು ಮಾನವನು ಸರಿಯಾದ ದೃಷ್ಟಿಕೋನವನ್ನು 
ಬೆಳೆಸುವುದು ಹೇಗೆಂಬ ಪ್ರಶ್ನೆಯು ಸೂಕ್ತವಾಗಿದೆ. ಕುರ್‌ಆನ್‌ ಹಲವೆಡೆಗಳಲ್ಲಿ ಅದಕ್ಕೆ ಉತ್ತರಿಸಿದೆ. ಈ ಅಧ್ಯಾಯದಲ್ಲಿಯೂ ಅದರ ಸೂಚನೆ 
ಇದೆ. ಮಾನವನಿಗೆ ಈ ವಾಸ್ತವಿಕತೆಯನ್ನು ಸ್ವತಃ ನೇರವಾಗಿ ತಿಳಿಯಲು ಸಾಧ್ಯವಿಲ್ಲ, ವಾಸ್ತವಿಕ ಜ್ಞಾನವನ್ನು ಅಲ್ಲಾಹನು ಅವನ ಪ್ರವಾದಿಯ 
ಮೂಲಕ ನೀಡುತ್ತಾನೆ. ಪ್ರವಾದಿಯವರು ನೀಡುವ ಜ್ಞಾನದ ಸಿಂಧುತ್ವವನ್ನು ಖಚಿತಪಡಿಸುವ ಮಾರ್ಗವೂ ಇದುವೆ. ಆಕಾಶ ಭೂಮಿಗಳಲ್ಲಿ 
ಮತ್ತು ಸ್ವಂತ ಅಸ್ತಿತ್ವದಲ್ಲಿ ತುಂಬಿಕೊಂಡಿರುವ ಅಸಂಖ್ಯಾತ ನಿದರ್ಶನಗಳನ್ನು ಗಾಢವಾಗಿ ಅವಲೋಕಿಸಿ ಅವು ಪ್ರವಾದಿಗಳ ಸಂದೇಶವನ್ನು 
ದೃಢೀಕರಿಸುತ್ತಿದೆಯೇ ಅಥವಾ ಇತರರ ವಿಭಿನ್ನ ದೃಷ್ಟಿಕೋನಗಳನ್ನು ಸಮರ್ಥಿಸುತ್ತಿವೆಯೇ ಎಂದು ನಿಷಕ್ಷಬುದ್ದಿ ಯಿಂದ ಆಲೋಚಿಸಬೇಕು. 
ದೇವ ಮತ್ತು ಪರಲೋಕದ ವೈಜ್ಞಾ ನಿಕ ಅಧ್ಯಯನಕ್ಕೆ ಕುರ್‌ಆನ್‌ ಕೇವಲ ಈ ಒಂದೇ ಮಾರ್ಗವನ್ನು ಆದೇಶಿಸಿದೆ. ಈ ಮಾರ್ಗವನ್ನು ತೊರೆದು 
ತಮ್ಮ ಊಹೆ ಮತ್ತು ಗುಮಾನಿಗಳಂತೆ ಸಾಗಿದವನು ನಾಶವಾಗಿ ಬಿಟ್ಟನು. 

9. ಅರ್ಥಾತ್‌, ಈ ತಪ್ಪು ಅಂದಾಜಿನಿಂದ ನಾವು ಯಾವ ದುರ್ಗತಿಗೆ ಸಾಗುತ್ತಿದ್ದೇವೆಂದು ಅವರಿಗೆ ತಿಳಿದಿಲ್ಲ. ಆದರೆ ಈ 
ದೃಷ್ಟಿಕೋನಗಳಿಂದ ಯಾರು ಯಾವ ಮಾರ್ಗದಲ್ಲಿ ಸಾಗಿದರೂ ನೇರವಾಗಿ ನಾಶಕ್ಕೆ ತಲುಪುತ್ತಾರೆ. ಪರಲೋಕ ನಿಷೇಧಿಯು ಯಾವುದೇ 
ರೀತಿಯ ವಿಚಾರಣೆ ಎದುರಿಸುವ ಸಿದ್ಧತೆ ನಡೆಸುವುದಿಲ್ಲ ಅವನು ಮರಣಾ ನಂತರ ಇನ್ನೊಂದು ಜೀವನವಿಲ್ಲವೆಂದೇ ತಿಳಿದಿರುತ್ತಾನೆ. ಆದರೆ 
ಅವನ ನಿರೀಕ್ಷೆಗಳಿಗೆ ತದ್ವಿರುದ್ಧವಾಗಿ ಪರಲೋಕದಲ್ಲಿ ದಿಢೀರನೆ ಅವನ ಕಣ್ಣುಗಳು ತೆರೆಯುತ್ತವೆ. ಇಲ್ಲಿ ತನ್ನ ಪ್ರತಿಯೊಂದು ಕರ್ಮಗಳಿಗೆ 
ಉತ್ತರಿಸಬೇಕಾಗಿದೆಯೆಂದು ಅವನಿಗೆ ಮನವರಿಕೆಯಾಗುವುದು. ಮರಣದ ಬಳಿಕ ಪುನಃ ಈ ಲೋಕಕ್ಕೆ ಮರಳಬಹುದೆಂಬ ಭಾವನೆಯಿಂದ 
ಜೀವನವನ್ನು ನಿಷ್ಠಲಗೊಳಿಸಿದವರಿಗೆ; ಇಹಲೋಕಕ್ಕೆ ಮರಳುವ ದ್ವಾರಗಳು ಶಾಶ್ವತವಾಗಿ ಮುಚ್ಚಿವೆ, ಹೊಸ ಸತ್ಯರ್ಮಗಳಿಂದ ಹಿಂದಿನ 
ಜೀವನದ ದುಷ್ಕರ್ಮಗಳನ್ನು ನಿವಾರಿಸುವ ಅವಕಾಶ ಇನ್ನು ಲಭಿಸಲಾರದು, ಮುಂದೆ ಐಹಿಕ ಜೀವನದ ಫಲಗಳನ್ನು ಅನುಭವಿಸುವ 
ಬೇರೊಂದು ಅನಂಶ ಜೀವನವಿದೆಯೆಂದು ವ್ಯಕ್ತವಾಗುವುದು. ದೇಹ ಮತ್ತು ಅದರ ಆಗ್ರಹಾಭಿಲಾಷೆಗಳನ್ನು ಸಂಪೂರ್ಣ ನಿಗ್ರಹಿಸಿದರೆ 
ಮೋಕ್ಷಗಳಿಸಿ ದೈಹಿಕ ಹಿಂಸೆಗಳಿಂದ ಮುಕ್ತಿ ಪಡೆಯಬಹುದೆಂದು ತನ್ನ ಜೀವನವನ್ನು ನಿರರ್ಥಕಗೊಳಿಸಿದ್ದ. ವ್ಯಕ್ತಿಯು, ಮರಣದ ದ್ವಾರವನ್ನು 
ಪ್ರವೇಶಿಸಿದ ಕೂಡಲೇ ತನ್ನ ಮುಂದೆ ಅಳಿವಿಲ್ಲ, ಉಳಿವಿದೆಯೆಂದು ಮನಗಾಣುತ್ತಾನೆ. ಈಗ ಅದಕ್ಕೆ ಈ ಪ್ರಶ್ನೆಗಳಿಗೆ ಉತ್ತರಿಸುವ ಸಂದರ್ಭ 
ಬಂದಿದೆ; ನೀನು ಸ್ವತಃ ಪೋಷಿಸಿ ಸುಂದರಗೊಳಿಸಲಿಕ್ಕಾಗಿ ನೀಡಲಾದ ಅಸ್ತಿತ್ವವನ್ನು ದಮನಿಸಿ ನಿಗ್ರಹಿಸಲಿಕ್ಕಾಗಿ ನಿನ್ನ ಪ್ರಯತ್ನ ಪರಿಶ್ರಮಗಳನ್ನು 
ವ್ಯಯಿಸಿದ್ದೇಕೆ? ಹಾಗೆಯೇ ಕೆಲವು ದೇವಪುತ್ರರು ಪಾಪಗಳನ್ನು ಪರಿಹರಿಸುತ್ತಾರೆ ಅಥವಾ ಮಹಾಪುರುಷರ ಶಿಫಾರಸಿನಿಂದ ಪಾರಾಗಬಹುದೆಂಬ 
ನಂಬಿಕೆಯಿಂದ ಸಂಪೂರ್ಣ ಜೀವನವನ್ನು ದೇವನ ಆಜ್ಜೋಲ್ಲಂಘನೆಯಲ್ಲಿ ಕಳೆದವರಿಗೆ ದೇವನ ಸನ್ನಿಧಿ ತಲುಪಿದಾಗ ತಿಳಿಯುತ್ತದೆ: ಇಲ್ಲಿ 
ಪಾಪ ಪರಿಹಾರಕರಿಲ್ಲ. ದೇವ ಸಾಮಿಪ್ಯದಿಂದ ಅಥವಾ ತಮ್ಮ ಪ್ರಭಾವದಿಂದ, ದೇವನ ಮುಷ್ಠಿಯಿಂದ ನಮ್ಮನ್ನು ರಕ್ಷಿಸುವ ಶಕ್ತಿ ಯಾರಿಗೂ 
ಇಲ್ಲ. ಆದ್ದರಿಂದ ಅಂಥ ಅನುಮಾನಾಸ್ಪದ ವಿಶ್ವಾಸಗಳೆಲ್ಲವೂ ವಾಸ್ತವದಲ್ಲಿ ಈ ಜನರನ್ನು ಮಂಕುಗೊಳಿಸುವ ಅಫೀಮು ಮಾತ್ರವಾಗಿದೆ. 
ಅಲ್ಲಾಹ್‌ ಮತ್ತು ಪ್ರವಾದಿ(ಸ) ನೀಡಿರುವ ನೈಜ ಜ್ಞಾನವನ್ನು ನಿರ್ಲಕ್ಷಿಸಿ ದುರಭಿಮಾನದಿಂದ ನಾವು ತಲ್ಲೀನರಾಗಿರುವ ಅಜ್ಞಾನವು ನಮ್ಮನ್ನು 
ಸಾಗಿಸುತ್ತಿದೆಯೆಂದು ಅವರಿಗೆ ತಿಳಿದಿಲ್ಲ. 


ಕಾಂಡ - 26 


51. ಅದ್ದಾರಿಯಾತ್‌ 105 


SE 1 ಛಬಿ 48೫ (68 


ಬರಲಿದೆ.” "ಈಗ ನೀವು ನಿಮ್ಮ ಕ್ಲೋಭೆಯ ರುಚಿಯನ್ನು ಸವಿಯಿರಿ." ನೀವು ಯಾವುದಕ್ಕಾಗಿ ತವಕಪಡುತ್ತಿದ್ದಿರೋ 
ಅದೇ ಇದು' ಎಂದು ಇವರೊಡನೆ ಹೇಳಲಾಗುವುದು.” ಆದರೆ ಧರ್ಮದಿಷ್ಠರು* ಮಾತ್ರ ಅಂದು ಉದ್ಯಾನಗಳಲ್ಲೂ 
ಚಿಲುಮೆಗಳಲ್ಲೂ ಇರುವರು. ಅವರ ಪ್ರಭು ಅವರಿಗೆ ದಯಪಾಲಿಸಿದ್ದೆಲ್ಲವನ್ನೂ ಸಂತೋಷದಿಂದ ಸ್ನೀಕರಿಸುತ್ತಿರುವರು.' 


10. ವಿಜಾರಣಾ ದಿನ ಯಾವಾಗ ಬರುವುದೆಂಬ ಸತ್ಯನಿಷೇಧಕರ ಪ್ರಶ್ನೆಯು ಜ್ಞಾನಾರ್ಜನೆಯ ಬದಲಾಗಿ ಗೇಲಿ ಮತ್ತು ಆಕ್ಷೇಪವಾಗಿತ್ತು. 
ಆದ್ದರಿಂದ ಅವರಿಗೆ ಈ ಧಾಟಿಯಲ್ಲಿಉತ್ತರಿಸಲಾಗಿದೆ. ಅದರ ಉದಾಹರಣೆ ಹೀಗಿದೆ: ನೀವು ಓರ್ವರೊಡನೆ ದುರ್ನಡತೆಯ ಕಹಿ ಫಲವನ್ನು 
ಭವಿಷ್ಯ ದಲ್ಲಿ ನೀನು ಅನುಭಸಬೇಕಾದೀತು ಅದನ್ನು ತೊರೆ ಎಂದು ಹೀಗೆ ಉಪದೇಶಿಸುತ್ತೀರಿ: ಆಗ ಆತನು ಗೇಲಿ ಮಾಡುತ್ತಾ ಕೇಳುತ್ತಾನೆ: 
ಹೌದೇ? ಆ ದಿನ ಯಾವಾಗ ಬರುತ್ತದೆ? ಈ ಪ್ರಶ್ನೆಯ ಉದ್ದೇಶವು ಆ ದುಷ್ಪರಿಣಾಮದ ದಿನ ಮತ್ತು ತಾರೀಕನ್ನು ತಿಳಿಯುವುದಲ್ಲವೆಂಬುದು 
ವ್ಯಕ್ತವಾಗುತ್ತದೆ. ಅವನು ಆ ಮೂಲಕ ಹಿತೈಷಿಯ ಉಪದೇಶವನ್ನು ಗೇಲಿ ಮಾಡುತ್ತಿದ್ದಾನೆ. ನಿನ್ನ ದೌರ್ಭಾಗ್ಯ ಹತ್ತಿರವಾದಾಗ ಅದು 
ಬರುವುದೆಂಬುದೇ ಅದರ ಸರಿಯಾದ ಉತ್ತರ. ಇಲ್ಲಿ ಇನ್ನೊಂದು ವಿಷಯ ಗಮನಾರ್ಹ. ಪರಲೋಕದ ವಿಷಯದಲ್ಲಿ ಓರ್ವ ಪರಲೋಕ 
ನಿಷೇಧಿಯು ಸಭ್ಯವಾಗಿ ಸಂವಾದ ನಡೆಸುವುದಿದ್ದರೆ ತಮಗೆ ಅನುಕೂಲ ಮತ್ತು ಪ್ರತಿಕೂಲದ ಸಾಕ್ಷ್ಯಗಳ ಕುರಿತು ಅವನು ಮಾತಾಡಬಹುದು. 
ಆದರೆ ಮೆದುಳು ಸರಿಯಿರುವ ಯಾರೊಬ್ಬರೂ, “ಹೇಳಿರಿ, ಪರಲೋಕ ಬರುವ ದಿನಾಂಕ ಯಾವುದು?" ಎಂದು ಸರ್ವಥಾ ಪ್ರಶ್ನಿಸ ಸಲಾರರು. 
ಈ ಧಾಟಿಯು ಕೇವಲ ತಾತ್ಲಾರ ಮತ್ತು ವ್ಯಂಗ್ಯವಾಗಿರಲು ಸಾಧ್ಯ. ಆದ್ದರಿಂದ ಪರಲೋಕವು ಪ್ರತ್ಯಕ್ಷವಾಗುವ ದಿನಾಂಕವನ್ನು ಹೇಳುವುದು 
ಅಥವಾ ಹೇಳದಿರುವುದು ಮೂಲ ಚರ್ಚಾ ವಿಷಯದ ಮೇಲೆ ಯಾವ ಪ್ರಭಾವವನ್ನೂ ಬೀರುವುದಿಲ್ಲ. ಪರಲೋಕವು ಸಂಭವಿಸುವ ವರ್ಷ. 
ನಿರ್ದಿಷ್ಟ ತಿಂಗಳು ಮತ್ತು ದಿನಾಂಕವನ್ನು ಹೇಳಿಲ್ಲವೆಂಬ ಕಾರಣದಿಂದ ಯಾರೂ ಪರಲೋಕವನ್ನು ನಿರಾಕರಿಸುವುದಿಲ್ಲ. ಅಥವಾ ಅದು 
ನಿರ್ದಿಷ್ಟ ವರ್ಷ, ತಿಂಗಳು ಮತ್ತು ದಿನದಲ್ಲಿ ಸಂಭವಿಸುವುದೆಂದು ಹೇಳಿದರೂ ಅವನು ನಂಬಲಾರನು. ದಿನಾಂಕ ನಿರ್ಣಯವು 
ನಿರಾಕರಿಸುವವನನ್ನು ಒಪ್ಪುವಂತ ಪ್ರೆ ಪ್ರೇರೇಪಿಸಬಹುದಾದ ಸಾಕ್ಷ $ವಲ್ಲ ಯಾಕೆಂದರೆ ಆ ಬಳಿಕವೂ ಅವನು ಪ್ರಸ್ತುತ ದಿನಾಂಕ ಬರುವುದಕ್ಕಿಂತ 
ಮುಂಚೆ ನೀವು ಹೇಳಿದಂತೆ ಪರಲೋಕ MES ಹೇಗೆ? 

11. ಹಚಿ "ಫತ್ನ' ಎಂಬ ಪದಕ್ಕೆ ಇಲ್ಲಿ 2 ಅರ್ಥಗಳಿವೆ. 1) ಈ ಶಿಕ್ಷೆಯ ರುಚಿಸಿ. 8) ನೀವು ಭೂಮಿಯಲ್ಲಿ ಮಾಡಿದ ಕ್ಷೋಭೆಯ 
ರುಚಿಯನ್ನು ಸವಿಯಿರಿ. 

12. "ಈ ಕರ್ಮದಿನ ಬರುವುದು ಯಾವಾಗ?' ಎಂಬ ನಿಷೇಧಕರ ಪ್ರಶ್ನೆಯಲ್ಲಿ ಅದು ಬರಲು ತಡವಾಗುವುದೇಕೆಂಬ ಸೂಚನೆಯೂ 
ಇದೆ. ವಸ್ತುತಃ ನಾವು ಅದನ್ನು ನಿರಾಕರಿಸುತ್ತಿದ್ದೇವೆ-ಅದನ್ನು ತಿರಸ್ಕರಿಸಿದ ಶಿಕ್ಷೆಯು ನಮಗೆ ಅನಿವಾರ್ಯವಾಗಿದೆ. ಹಾಗಿದ್ದರೂ ಅದು ಯಾಕೆ 
ಸಂಭವಿಸುವುದಿಲ್ಲ? ಆದ್ದರಿಂದ ಅವರು ನರಕದಲ್ಲಿ ಉರಿಯುತ್ತಿರುವಾಗ ನೀವು ಅವಸರಪಡುತ್ತಿದ್ದ ವಿಷಯ ಇದೇ ಆಗಿದೆ ಎಂದು 
ಅವರೊಡನೆ ಹೇಳಲಾಗುವುದು. ಈ ಮಾತಿನಲ್ಲಿ ಇನ್ನೊಂದು ಸೂಚನೆಯೂ ಇದೆ. ನಿಮ್ಮಿಂದ ಆಜ್ಞೋಲ್ಲಂಘನೆ ವ್ಯಕ್ತವಾದ ಕೂಡಲೇ ನಿಮ್ಮನ್ನು 
ಹಿಡಿದು ದಂಡಿಸದೆ ನಿಮಗೆ ಚೆನ್ನಾಗಿ ಆಲೋಚಿಸಿ ತಿಳಿದು ಸುಧಾರಿಸಿಕೊಳ್ಳಲಿಕ್ಕಾಗಿ ಸುದೀರ್ಫ್ಥ ಕಾಲಾವಕಾಶವನ್ನು ಅವನ ಅಪಾರ ಕೃಪೆ 
ಯಿಂದಲೇ ನೀಡಿರುತ್ತಾರೆ. ಆದರೆ ಆ ಸದವಕಾಶದ ಪ್ರಯೋಜನ ಪಡೆಯದೆ ತದ್ವಿರುದ್ಧವಾಗಿ ನೀವು ಈ ಶಿಕ್ಷೆಯು ಬೇಗನೆ ಬರಲೆಂದು 
ಕಾತರಿಸುವ ಮೂರ್ಯರಾಗಿದ್ದೀರಿ. ನೀವು ಕ್ಷಿಪ್ರವಾಗಿ ಬರಲೆಂದು ಅಪೇಕ್ಷಿಸುತ್ತಿದ್ದ ವಸ್ತು ಯಾವುದೆಂದು ಈಗ ನೋಡಿರಿ. 

13. ಈ ಸಾಂದರ್ಭಿಕ ಹಿನ್ನೆಲೆಯಲ್ಲಿ ಆಸಿ "ಮುತ್ತಕಿ' (ಧರ್ಮನಿಷ್ಠ) ಪದದ ಸ್ಪಷ್ಟ ಅರ್ಥ ಹೀಗಿದೆ: ದೇವಗ್ರಂಥ ಮತ್ತು 
ಪ್ರವಾದಿಯು ನೀಡಿದ ಸಂದೇಶವನ್ನು ಸತ್ಯವೆಂದು ನಂಬಿ ಪರಲೋಕದಲ್ಲಿ ವಿಶ್ವಾಸವಿರಿಸಿದ ಹಾಗೂ ಪರಲೋಕದ ಯಶಸ್ಸಿಗಾಗಿ ಅವರಿಗೆ 
ತಿಳಿಸಲಾಗಿರುವ ನೀತಿಯನ್ನು RSLS ಮತ್ತು ದೇವಶಿಕ್ಷೆಯ ಬಗ್ಗೆ ಎಚ್ಚರಿಸಲಾಗಿದ್ದ ನೀತಿಯಿಂದ ದೂರವಿರುವವರು. 

14. ಮೂಲದಲ್ಲಿ ಚೆ ಟೂ? (ಆಖಿದೀನ ಮಾ ಆತಾಹುಮ್‌ ರಬ್ಬುಹುಮ್‌) ಎಂದು ಹೇಳಲಾಗಿದೆ. "ಅವರ 
ಪ್ರಭು ಅವರಿಗೆ ನೀಡಿರುವುದೆಲ್ಲವನ್ನೂ ಸಿ ಸ್ವೀಕರಿಸುತ್ತಾರೆ' ಎಂಬುದು ಅದರ ಶಬ್ದಾರ್ಥ. ಹಾಗಿದ್ದರೂ ಸಾಂದರ್ಭಿಕ ಔಚಿತ್ಯವನ್ನು ಗಮನಿಸಿದರೆ, 
ಇಲ್ಲಿ ಅದರ ತಾತ್ಪರ್ಯವು "ಸ್ವೀಕರಿಸುವುದು' ಎಂದರೆ ಕೇವಲ ಸ್ಲೀಕಾರವಲ್ಲ. ಸಂತೋಷ ಪೂರ್ವಕ ಸ್ಟೀಕರಿಸುವುದಾಗಿದೆ. ಓರ್ವ ಉದಾರಿ 
ಯಾದ ದಾನಿಯುಕ್ಕೆತುಂಬಾ ಉಡುಗೊರೆಗಳನ್ನು ನೀಡುತ್ತಿರುವಾಗ ಅದನ್ನು ಲಗುಬಗೆಯಿಂದ ಪಡೆಯುವಂತೆ. ಓರ್ವ ವ್ಯಕ್ತಿಗೆ ಮನಮೆಚ್ಚುವ 
ವಸ್ತುಗಳನ್ನು ಕೊಟ್ಟಾಗ ಆ ಸ್ವೀಕಾರದಲ್ಲಿ ಬಹಳ ಸಂತೋಷದಿಂದ ಸ್ವೀಕರಿಸಿದನೆಂಬ ಭಾವನೆಯು ಸ್ವತಃ ಮೂಡುತ್ತದೆ. ಕುರ್‌ಆನಿನ 


ಕಾಂಡ - 26 


106 ತಪ್ಪೀಮುಲ್‌ ಕುರ್‌ಆನ್‌ 


XY) ರಿಯ ಸ್ಪ ಆ TELS NANG ಆ ಟ್‌ 
Os NBN SIO MALE AI BOs 
ಅವರು ಆ ದಿನ ಬರುವುದಕ್ಕೆ ಮುಂಚೆ ಸದಾಚಾರಿಗಳಾಗಿದ್ದರು. ರಾತ್ರೆ ಸ್ವಲ್ಪವೇ ನಿದ್ರಿಸುತ್ತಿದ್ದರು ಮತ್ತು ಅವರು 
ರಾತ್ರಿಯ ಕೊನೆಯ ಜಾವಗಳಲ್ಲಿ ಕ್ಷಮಾಯಾಚನೆ ಮಾಡುತ್ತಿದ್ದರು.'* ಅವರ ಸೊತ್ತುಗಳಲ್ಲಿ ಬೇಡುವವರಿಗೂ ವಂಚಿತರಿಗೂ 


ಹಕ್ಕಿತ್ತು 7 


ಇನ್ನೊಂದೆಡೆಯಲ್ಲಿ ಹೀಗಿದೆ: 2) 45155 6515 55 JE dh | ಯು)! “ನಿಮಗೆ ತಿಳಿದಿದೆಯೇ? ಆ ಅಲ್ಲಾಹನೇ 
ತನ್ನ ದಾಸರಿಂದ ಪಶ್ಚಾತ್ತಾಪ ಸ್ವೀಕರಿಸುತ್ತಾನೆ ಮತ್ತು ದಾನಗಳನ್ನು ಪಡೆಯುತ್ತಾನೆ.'' (ಅತ್ತೌಬ:104) ಇಲ್ಲಿದಾನಗಳನ್ನು ಪಡೆಯುವುದೆಂದರೆ 
ಕೇವಲ ಅದನ್ನು ತೆಗೆದುಕೊಳ್ಳುವುದಲ್ಲ, ಬದಲಾಗಿ ಸಂಪ್ರೀತಿಯಿಂದ ಸ್ವೀಕರಿಸುವುದಾಗಿದೆ. 

15. ಕುರ್‌ಆನ್‌ ವ್ಯಾಖ್ಯಾನಗಾರರ ಒಂದು ವಿಭಾಗವು ಈ ವಚನವನ್ನು ಹೀಗೆ ಅರ್ಥೈಸಿದೆ. ಅವರು ರಾತ್ರಿಯಿಡೀ ನಿದ್ರೆಯಲ್ಲಿ 
ಕಳೆಯುವ ಮತ್ತು ಅದರ ಸ್ವಲ್ಪ ಭಾಗವನ್ನು ಹೆಚ್ಚು ಕಡಿಮೆ ಮೊದಲ ಜಾವದಲ್ಲಿ ಮಧ್ಯ ಜಾವದಲ್ಲಿ ಅಥವಾ ಅಂತ್ಯಜಾವದಲ್ಲಿ ಎಚ್ಚರವಿದ್ದು 
ಅಲ್ಲಾಹನ ಆರಾಧನೆಯಲ್ಲಿ ಕಳೆಯದ ದಿನಗಳು ತೀರಾ ವಿರಳವಾಗಿದ್ದುವು. ಈ ವ್ಯಾಖ್ಯಾನವನ್ನು ಅಲ್ಪಸ್ವಲ್ಪ ಪದಗಳ ವ್ಯತ್ಯಾಸದೊಂದಿಗೆ 
ಇಬ್ನು ಅಬ್ಬಾಸ್‌, ಅನಸ್‌ ಬಿನ್‌ ಮಾಲಿಕ್‌, ಮುಹಮ್ಮದುಲ್‌ ಬಾಖಿರ್‌, ಮುಶ್‌ರಫ್‌ ಬಿನ್‌ ಅಬ್ದುಲ್ಲಾ, ಅಬುಲ್‌ ಆಲಿಯ, ಮುಜಾಹಿದ್‌, 
ಕತಾದಃ, ರ ಬೀಚ್‌ ಬಿನ್‌ ಅನಸ್‌ ಮೊದಲಾದವರಿಂದ ಉದ್ಭೃತವಾಗಿದೆ. ಇನ್ನೊಂದು ವಿಭಾಗದ ವ್ಯಾಖ್ಯಾನ ಹೀಗಿದೆ. ಅವರು ತಮ್ಮ 
ರಾತ್ರೆಯ ಹೆಚ್ಚಿನ ಭಾಗವನ್ನು ಆರಾಧನೆಯಲ್ಲಿ ಕಳೆದು ಸ್ವಲ್ಪ ಹೊತ್ತು ಮಾತ್ರ ನಿದ್ರಿಸ್ತುತಿದ್ದರು. ಇದು ಹಸನ್‌ ಬಸರಿ, ಆಹ್‌ನಫ್‌ ಬಿನ್‌ 
ಕೈಸ್‌ ಮತ್ತು ಇಬ್ನ್‌ ಶಿಹಾಬ್‌ ರುಪ್ರೀಯವರ ಹೇಳಿಕೆಯಾಗಿದೆ. ಅನಂತರದ ಅನುವಾದಕರು ಮತ್ತು ವ್ಯಾಖ್ಯಾನಗಾರರು ಈ ಅರ್ಥಕ್ಕೆ 
ಆದ್ಯತೆ ನೀಡಿದ್ದಾರೆ. ಯಾಕೆಂದರೆ, ವಚನದ ಪದಗಳು ಮತ್ತು ಹಿನ್ನೆಲೆಯನ್ನು ಗಮನಿಸಿದಾಗ ಈ ಅರ್ಥವು ಹೆಚ್ಚು ಔಚಿತ್ಯಪೂರ್ಣವಾಗಿದೆ. 
ಆದ್ದರಿಂದ ನಾವು ಅನುವಾದದಲ್ಲಿ ಅದೇ ಅರ್ಥವನ್ನು ಸ್ವೀಕರಿಸಿದ್ದೇವೆ. 

16. ಅರ್ಥಾತ್‌, ರಾತ್ರಿಯಿಡೀ ದುರಾಚಾರ, ಪಾಪ ಮತ್ತು ಅಶ್ಲೀಲ ಕಾರ್ಯಗಳಲ್ಲಿ ಕಳೆಯುತ್ತಲಿದ್ದು ಮನದಲ್ಲಿ ಪಶ್ಚಾತ್ತಾಪದ 
ಭಾವನೆಯೂ ಮೂಡದ ಜನರ ಸಾಲಿಗೆ ಅವರು ಸೇರಿದವರಾಗಿರಲಿಲ್ಲ. ಅದಕ್ಕೆ ತದ್ವಿರುದ್ಧವಾಗಿ ಇವರು ರಾತ್ರಿಯ ಹೆಚ್ಚಿನ ಭಾಗವನ್ನು 
ದೇವೋಪಾಸನೆಗಳಲ್ಲಿ ಕಳೆಯುತ್ತಿದ್ದರು. ತರುವಾಯ ರಾತ್ರೆಯ ಅಂತ್ಯಜಾವಗಳಲ್ಲಿ ದಾಸ್ಯ-ಆರಾಧನೆಯ ಕರ್ತವ್ಯ ನಿರ್ವಹಣೆಯಲ್ಲಿ 
ತಮ್ಮಿಂದ ಸಂಭವಿಸಿರಬಹುದಾದ ಲೋಪದೋಷಗಳ ಬಗ್ಗೆ ತಮ್ಮ ಪ್ರಭುವಿನ ಮುಂದೆ ಕ್ಹಮೆಯಾಚಿಸ್ತುತಿದ್ದರು. 0 ಟಮ್ಯ pe ಎಂಬ 
ನುಡಿಯಲ್ಲಿ ಈ ನೀತಿಯು ಕೇವಲ ಅವರಿಗೆ ಮಾತ್ರ ಭೂಷಣವೆಂಬ ಸೂಚನೆಯೂ ಇದೆ. ಅವರೇ ದಾಸ್ಯತನದ ಶ್ರೇಷ್ಠತೆಗೆ ಅರ್ಹರಾಗಿದ್ದರು. 
ಅರ್ಥಾತ್‌, ತಮ್ಮ ಪ್ರಭುವಿನ ದಾಸ್ಯ-ಆರಾಧನೆಯಲ್ಲಿ ಸಂಪೂರ್ಣ ಜೀವವನ್ನೇ ಸಮರ್ಪಿಸಿದರೂ ಆ ಬಗ್ಗೆ ಅಹಂಭಾವ ಅಥವಾ ತಮ್ಮ 
ಸಜ್ಜನಿಕೆಗಾಗಿ ದುರಭಿಮಾನ ಪಡದೆ ವಿನೀತರಾಗಿ ಕಂಪಿಸುತ್ತಾ ತಮ್ಮ ಲೋಪದೋಷಗಳಿಗಾಗಿ ಕ್ಷಮೆಯಾಚಿಸುತ್ತಾರೆ. ಇದು ಪಾಪಗಳನ್ನು 
ಮಾಡಿ ಆ ಬಗ್ಗೆ ಹೆಮ್ಮೆ ಪಡುವ ಲಜ್ಜಾಹೀನರ ನಡವಳಿಕೆಯಾಗಿರಲು ಸಾಧ್ಯವಿಲ್ಲ 

17. ಬೇರೆ ಮಾತುಗಳಲ್ಲಿ ಒಂದೆಡೆಯಲ್ಲಿ ತಮ್ಮ ಪ್ರಭುವಿನ ಹಕ್ಕುಗಳನ್ನು ಈ ರೀತಿ ಗುರುತಿಸಿ ಪೂರೈಸುವಾಗ ಇನ್ನೊಂದೆಡೆಯಲ್ಲಿ 
ದೇವನ ದಾಸರೊಡನೆ ಅವರ ವ್ಯವಹಾರ ಹೀಗಿರುತ್ತದೆ: ಅಲ್ಲಾಹನು ಅವರಿಗೆ ಏನೇ ನೀಡಿದರೂ ಅದು ಕಡಿಮೆಯಿದ್ದರೂ ಅಧಿಕವಿದ್ದರೂ 
ಅದರಲ್ಲಿ ಕೇವಲ ತನ್ನ ಮತ್ತು ತನ್ನ ಕುಟುಂಬದ ಹಕ್ಕು ಮಾತ್ರವಿರುವುದಲ್ಲ. ನಮ್ಮ ಈ ಸಂಪತ್ತಿನಲ್ಲಿ ನಮ್ಮ ಸಹಾಯದ ಅಗತ್ಯವಿರುವ 
ಪ್ರತಿಯೊಬ್ಬ ಮಾನವನ ಹಕ್ಕಿದೆ. ಅವರು ಆ ಸಹಾಯವನ್ನು ದಾನದ ರೂಪದಲ್ಲಿ ಅಥವಾ ಕೃತಜ್ಞತೆ ಅಪೇಕ್ಷೆಯಿಂದ ಅಥವಾ ಅವರ ಮೇಲೆ 
ಖುಣಭಾರವಿರಿಸಲಿಕ್ಕಾಗಿ ನೀಡುತ್ತಿರಲಿಲ್ಲ, ಬದಲಾಗಿ ಇದು ಅವರ ಹಕ್ಕು ಮತ್ತು ನಮ್ಮ ಕರ್ತವ್ಯ ಎಂಬ ಮನೋಭಾವದಿಂದ ಸಹಾಯ 
ಮಾಡುತ್ತಿದ್ದರು. ಅವರ ಈ ಸಮಾಜ ಸೇವೆಯು ಕೇವಲ ಭಿಕ್ಷೆ ಬೇಡುತ್ತಾ ಬರುವವರಿಗೆ ಸೀಮಿತವಾಗಿರಲಿಲ್ಲ, ಯಾರಿಗಾದರೂ ಉಪಜೀವನ 
ಮಾರ್ಗವಿಲ್ಲವೆಂದು ತಿಳಿದೊಡನೆ ಅವರು ಆತನ ನೆರವಿಗಾಗಿ ತವಕಿಸುತ್ತಿದ್ದರು. _ ., 

ನಿರ್ಗತಿಕರಾದ ಅನಾಥ ಮಕ್ಕಳು, ನಿರಾಶ್ರಿತರಾಗಿರುವ ವಿಧವೆಯರು, ಜೀವನೋಪಾಯಕ್ಕಾಗಿ ಸ್ವತಃ ದುಡಿಯಲಾಗದ ವಿಕಲ 
ಚೇತನರು, ನಿರುದ್ಯೋಗಿಗಳು, ಉದ್ಯೋಗವಿದ್ದರೂ ಖರ್ಚಿಗೆ ಅಗತ್ಯವಿರುವಷ್ಟು ಸಂಪಾದನೆಯಿಲ್ಲದವರು, ಆಪತ್ತಿಗೆ ಸಿಲುಕಿ ಅದರಿಂದಾದ 
ನಷ್ಟವನ್ನು ಸ್ವತಃ ಭರ್ತಿಗೊಳಿಸಲಾಗದವರು ಹೀಗೆ ಯಾವುದೇ ಅಗತ್ಯವಿರುವವರ ಬಗ್ಗೆ ತಿಳಿದರೆ ಮತ್ತು ತನ್ನಿಂದ ಸಾಧ್ಯವಿದ್ದರೆ ಅದು ಅವರ 


ಕಾಂಡ - 26 


51. ಅದ್ದಾರಿಯಾತ್‌ 107 


TNS BoE 65 EH ಸಕ್ರಿ ಆಂಟಿಯ ಜಸ; 


[4 


(20-23) ದ್ದ ಢ ವಿಶ್ವಾಸವಿರಿಸುವವರಿಗೆ ಭೂಮಿಯಲ್ಲಿ ಅಸಂಖ್ಯಾತ ನಿದರ್ಶನಗಳಿವೆ" ಮತ್ತು ಸ್ವತಃ ನಿಮ್ಮ 


[eS 


ಅಸ್ತಿತ್ವದಲ್ಲೂ ಇವೆ! ತ ಜರು ಕಾಣುವುದಿಲ್ಲವೇ? ಆಕಾಶದಲ್ಲೇ ನಿಮ್ಮ ಜೀವನಾಧಾರವೂ ನಿಮಗೆ ವಾಗ್ದಾನ 


ಹಕ್ಕೆಂದು ಒಪ್ಪಿ ಅದನ್ನು ಪೂರೈಸಲು ಹಿಂಜರಿಯುತ್ತಿರಲಿಲ್ಲ. ಅಲ್ಲಾಹನು ಈ ಮೂರು ಗುಣಗಳಿಂದ ಅವರನ್ನು ಧರ್ಮಭಕ್ತರು (ಮುತ್ತಕೀ) 
ಮತ್ತು ಪರೋಪಕಾರಿ(ಮುಹಿನ್‌)ಗಳೆಂದು ಸಾರಿ, ಆ ಮೂರು ಗುಣಗಳ ಆಧಾರದಲ್ಲಿಯೇ ಸ್ವರ್ಗದ ಹಕ್ಕುದಾರರಾಗಿ ಮಾಡಿರುವೆನೆಂದು 
ಹೇಳಿದ್ದಾನೆ: 1) ಪರಲೋಕದಲ್ಲಿ ವಿಶ್ವಾಸವಿರಿಸಿ, ಪರಲೋಕ ಜೀವನಕ್ಕೆ ವಿನಾಶಕವೆಂದು ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರು 
ತಿಳಿಸಿರುವ ಎಲ್ಲಕಾರ್ಯಗಳನ್ನೂ ತೊರೆದರು. 11) ಜೀವವನ್ನು ಪಣವಿರಿಸಿ ಅಲ್ಲಾಹನ ದಾಸ್ಯತನದ ಕರ್ತವ್ಯಗಳನ್ನು ಪೂರೈಸಿದರೂ ಆ ಬಗ್ಗೆ 
ಹೆಮ್ಮೆ ಪಡದೆ ತಮ್ಮ ಲೋಪದೋಷಗಳಿಗಾಗಿ ಕ್ಷಮೆಯಾಚನೆ ಮಾಡಿದರು. 11) ಅವರು ಜನಸೇವೆಯನ್ನು ಅವರಿಗೆ ತೋರುತ್ತಿರುವ 
ಔದಾರ್ಯವೆಂಬ ಭಾವನೆಯಿಂದ ಮಾಡದೆ ಅದು ನಮ್ಮ ಕರ್ತವ್ಯ ಮತ್ತು ಅವರ ಹಕ್ಕು ಎಂಬ ದೃಷ್ಟಿಯಿಂದ ಮಾಡಿದರು. 

ಇಲ್ಲಿಇನ್ನೊಂದು ವಿಷಯವೂ ಗಮನಾರ್ಹ. ಇಲ್ಲಿ ಸತ್ಯವಿಶ್ವಾಸಗಳ ಸಂಪತ್ತಿನಲ್ಲಿ. ಬೇಡುವವರಿಗೆ ಮತ್ತು ನಿರಾಶ್ರಿತರಿಗೆ ಹಕ್ಕಿದೆಯೆಂದು 
ಧರ್ಮಶಾಸ್ತ್ರದಂತೆ ಕಡ್ಡಾಯವಾಗಿರುವ ರುಕಾತ್‌ನ ಬಗ್ಗೆ ಹೇಳಿದ್ದಲ್ಲ ವಾಸ್ತವದಲ್ಲಿ ಅದು ಓರ್ವ ಸ್ಥಿತಿವಂತ ಸತ್ಯವಿಶ್ವಾಸಿಯು ರುಕಾತ್‌ 
ಪಾವತಿಸಿದ ಬಳಿಕ ಧರ್ಮಶಾಸ್ತ್ರವು ಆ ತನ್ನ ಮೇಲೆ ಕಡ್ಡಾಯಗೊಳಿಸಿಲ್ಲದಿದ್ದರೂ ಉಳಿದ ಸಂಪತ್ತಿನಿಂದ ಮನಃಪೂರ್ವಕ ನೀಡುವುದಾಗಿದೆ. 
ಮುಜಾಹಿದ್‌, ರುದ್‌ ಬಿನ್‌ ಅಸ್ಸಮ್‌, ಇಬ್ನು ಅಬ್ಬಾಸ್‌ ಮುಂತಾದ ಮಹನೀಯರು ಈ ವಚನಕ್ಕೆ ಇದೇ ಅರ್ಥ ನೀಡಿದ್ದಾರೆ. ವಸ್ತುತಃ 
ಈ ದಿವ್ಯವಚನದ ತಿರುಳು ಹೀಗಿದೆ: ನನ್ನ ಸಂಪತ್ತಿನಿಂದ ದೇವನ ಮತ್ತು ಅವನ ದಾಸರ ಎಲ್ಲ ಹಕ್ಕುಗಳು ರುಕಾತ್‌ ನೀಡಿರುವುದರಿಂದ 
ಸಂಪೂರ್ಣ ಸಂದಾಯವಾಗಿದೆ. ಇನ್ನು ಪ್ರತಿಯೊಬ್ಬ ಬಟ್ಟೆಯಿಲ್ಲದ, ಹೊಟ್ಟೆಗಿಲ್ಲದ ಮತ್ತು ಕಷ್ಟದಲ್ಲಿರುವವರಿಗೆ ನೆರವಾಗುತ್ತಾ ತಿರುಗಾಡುವ 
ಗುತ್ತೇದಾರಿಕೆಯನ್ನು ಸ ವಹಿಸಿಕೊಂಡಿಲ್ಲವೆಂಬ ತಪ್ಪು ಭಾವನೆಯಲ್ಲಿ ಧರ್ಮಭಕ್ತ ಮತ್ತು ಉದಾರಿ ವ್ಯಕ್ತಿಯು ಎಂದೂ ನಿಲುಕಲಾರ. ತದ್ವಿರುದ್ಧ 
ವಾಗಿ ನೈಜ ದೇವಭಕ್ತ ಮತ್ತು ಉದಾರಿಯಾದ ವ್ಯಕ್ತಿಯು ತನ್ನಿಂದ ಸಾಧ್ಯವಿರುವ ಸತ್ಕಾರ್ಯ ಲಾ ತನುಮನದಿಂದ ಸದ್ಧನಿರುತ್ತಾನೆ. 
ಈ ಲೋಕದಲ್ಲಿ ಸತ್ಯರ್ಮವನ್ನು ಮಾಡುವ ಹನ ಅವಕಾಶವನ್ನೂ ಅವನು ವ್ಯ ರ್ಥಗೊಳಿಸುವುದಿಲ್ಲ ನನಗೆ ಕಡ್ಡಾಯವಾಗಿದ್ದ 
ಸತ್ಯರ್ಮಗಳನ್ನು ಮಾಡಿ ಆಗಿದೆ, ಪುನಃ ಹೆಚ್ಚಿನ ಸತ್ಯರ್ಮಗಳನ್ನು ನಾನು ಯಾಕೆ ಮಾಡಲಿ? ಎಂದು ಅವನು ಭಾವಿಸುವುದೇ ಇಲ್ಲ, ಸತ್ಯರ್ಮ 
ಗಳಶ್ರೆ ಶ್ರೇಷ್ಠತೆಯನ್ನು ತಿಳಿದಿರುವವರು ಅದನ್ನು ಹೊರೆಯೆಂದು ಭಾವಿಸದೆ ಲಾಭದಾಯಕ ವ್ಯವಹಾರವೆಂದು ಪರಿಗಣಿಸಿ ಹೆಚ್ಚೆಚ್ಚುಲಾಭಗಳಿಸಲು 
ಉತ್ಸುಕನಾಗುತ್ತಾನೆ. 

18. ನಿದರ್ಶನಗಳೆಂದರೆ ಪರಲೋಕದ ಸಾಧ್ಯತೆ ಮತ್ತು ಅನಿವಾರ್ಯತೆಗಳ ಕುರಿತು ಸಾಕ್ಷ್ಯವಹಿಸುವ ನಿದರ್ಶನಗಳು. ಭೂಮಿಯ 
ಅಸ್ತಿತ್ವ ಮತ್ತು ವ್ಯವಸ್ಥೆ, ಸೂರ್ಯನನ್ನು ನಿರ್ದಿಷ್ಟ ದೂರದಲ್ಲಿ ಮತ್ತು ನಿರ್ದಿಷ್ಟ ಕೋನದಲ್ಲಿ ಇರಿಸಿರುವುದು, ಅದರ ಮೇಲೆ ತಾಪ ಮತ್ತು 
ಬೆಳಕು ಬೀಳುವ ವ್ಯವಸ್ಥೆ, ವಿವಿಧ ಯತುಗಳ ಬದಲಾವಣೆ, ಅದರ ಮೇಲೆ ಗಾಳಿ ಮತ್ತು ನೀರಿನ ಸರಬರಾಜು, ಅದರ ಗರ್ಭದಲ್ಲಿ 
ಅಸಂಖ್ಯಾತ ಧಾತುಗಳ ನಿಕ್ಷೇಪ, ಅದರ ಮೇಲ್ತಳದಲ್ಲಿ ಫಲಸಮೃದ್ಧವಾದ ಪದರವನ್ನು ಹಾಸಿರುವುದು, ಅದರಲ್ಲಿ ನಾನಾ ರೀತಿಯ ಸಸ್ಯ 
ವರ್ಗಗಳ ಬೆಳವಣಿಗೆ, ಅದರಲ್ಲಿ ನೆಲ, ಜಲ ಮತ್ತು ವಾಯುವಿನಲ್ಲಿ ವ್ಯಾಪಿಸಿರುವ ಅಸಂಖ್ಯಾತ ಪ್ರಾಣಿವರ್ಗಗಳ ಸೃಷ್ಟಿ ಅವುಗಳ 
ಪ್ರತಿಯೊಂದು ವರ್ಗದ ಬದುಕಿಗೆ ಸೂಕ್ತವಾದ ವಾತಾವರಣ ಮತ್ತು ಆಹಾರದ ವ್ಯವಸ್ಥೆ, ಅದರಲ್ಲಿ ಮಾನವನನ್ನು ವಾಸಗೊಳಿಸುವುದಕ್ಕಿಂತ 
ಮುಂಚೆಯೇ ಇತಿಹಾಸದ ಪ್ರತಿಯೊಂದು ಹಂತದಲ್ಲಿಯೂ ಅವನ ದೈನಂದಿನ ಬೇಡಿಕೆಗಳನ್ನು ಪೂರೈಸಿರುವುದಲ್ಲದೇ ಸಂಸ್ಕೃತಿ ಮತ್ತು 
ನಾಗರಿಕತೆಯ ವಿಕಾಸದ ಏರ್ಪಾಡು ಮಾಡಿರುವುದು ಮೊದಲಾದ ಅಸಂಖ್ಯಾತ ನಿದರ್ಶನಗಳು, ಕಣ್ಣಿರುವವರು ಭೂಮಿ ಮತ್ತು ಅದರ 

ಪರಿಸರದಲ್ಲಿ ದೃಷ್ಟಿ ಹಾಯಿಸಿ ದರೂ ಅವು ಅವನ ಮನಸೂರೆಗೊಳ್ಳದಿರಲಾರವು. ಆದರೆ ವಿಶ್ವಾಸದ ಕುರಿತು ತಮ್ಮ ಮನಸ್ಸಿನ ಬಾಗಿಲನ್ನು 
ಮುಂಚೆಯೇ ಮುಚ್ಚಿಕೊಂಡಿರುವವರ ವಿಷಯ | ಬೇರೆ. ಅವರು ಇವುಗಳನ್ನು ನೋಡಿದರೂ ಸತ್ಯ ವನ್ನು ಸೂಚಿಸುವ ಯಾವ ನಿದರ್ಶನವನ್ನೂ 
ಕಾಣಲಾರರು. ಆದರೆ ನಿಷಕ್ಷಪಾತಿ ಮತ್ತು ಸತ್ಯ ಕ್ಕಾಗ ಮನಸ್ಸನ್ನು ಸದಾ ಮುಕ್ತವಾಗಿರಿಸುವವನು. ಈ ವಿಷಯಗಳನ್ನು ನೋಡಿ ಇವು ವಿಶ್ವದಲ್ಲಿ 
ಕೋಟ್ಯಂತರ ವರ್ಷಗಳ ಹಂದೆ ಸಂಭವಿಸಿದ ಆಕ್ಟಾ ಸ್ಫೋಟದ ಪರಿಣಾಮವೆಂದು ಖಂಡಿತ ಭಾವಿಸಲಾರ. ಈ ಅದ್ಭುತ ಮಟ್ಟದ 
ಯುಕ್ತಿಪೂರ್ಣ ಯೋಜನೆಯು ಯುಕ್ತಿಜ್ಞ ಮತ್ತು 'ಸರ್ವವೀಕ್ಛಕನಾಗಿರುವ ಅಲ್ಲಾಹನ ಸೃಷ್ಟಿಯೆಂಬ ನಂಬಿಕೆ ಆತನಲ್ಲಿ ಖಂಡಿತ ದೃಢ 
ವಾದೀತು. ಹಾಗೆಯೇ ಈ ಭೂಮಿಯನ್ನು. ನಿರ್ಮಿಸಿ ರುವ ದೇವನು ಮಾನವನನ್ನು ಮರಣಾನಂತರ ಪುನಃ ಜೀವಂತಗೊಳಿಸಲು ಸಮರ್ಥ 
ನೆಂದೂ ವ್ಯಕ್ತವಾದೀತು. ಅಂತೆಯೇ ಅವನು ತನ್ನ ಭೂಮಿಯಲ್ಲಿ ಬುದ್ಧಿ ವಿವೇಕವಿರುವ ಓರ್ವ ಸೃಷ್ಟಿಗೆ ಸ್ವಾತಂತ್ಯ ನೀಡಿ ಮೂಗುದಾರವಿಲ್ಲದ 


ಕಾಂಡ - 26 


108 ತಪ್ಪೀಮುಲ್‌ ಕುರ್‌ಆನ್‌ 


ಗೂಳಿಯಂತೆ ಸ್ವಚ್ಛಂದ ಬಿಡುವ ತಿಳಿಗೇಡಿಯಾಗಿರಲು ಸಾಧ್ಯವಿಲ್ಲ, ಸ್ವಾತಂತ್ರ್ಯ ನೀಡಿರುವುದೇ ವಿಚಾರಣೆಯನ್ನು ಅಪೇಕ್ಷಿಸುತ್ತದೆ. ಅನ್ಯಥಾ 
ಅದು ನ್ಯಾಯ ಮತ್ತು ಯುಕ್ತಿಗೆ ವಿರುದ್ಧವಾದೀತು. ದೇವನು ಮಾನವನಿಗೆ ಮುಕ್ತ ಸ್ವಾತಂತ್ರ್ಯ ನೀಡಿರುವುದು, ಈ ಭೂಮಿಯಲ್ಲಿ ಮಾನವನ 
ಕಾರ್ಯಭಾರ ಮುಗಿದ ಬಳಿಕ ಸೃಷ್ಟಿಕರ್ತನು ತಾನಿಚ್ಛಿ ಸಿದಾಗ ಭೂಮಿಯ ವಿವಿಧ ಭಾಗಗಳಲ್ಲಿ ಮರಣಿಸಿ ಬಿದ್ದಿರುವ ಮಾನವರನ್ನು 
ಎಬ್ಬಿಸಿ ವಿಚಾರಣೆಗಾಗಿ ಸೇರಿಸಬಲ್ಲನೆಂಬುದಕ್ಕೆ ಜ್ವಲಂತ ಪುರಾವೆಯಾಗಿದೆ. 

19. ಅರ್ಥಾತ್‌ ಹೊರಗೆ ನೋಡಬೇಕಾಗಿಯೂ ಇಲ್ಲ. ಸ್ವತಃ ನೀವು ನಿಮ್ಮನ್ನೇ ನೋಡಿದರೂ ಈ ವಾಸ್ತಕತೆಯ ಕುರಿತು ಸಾಕ್ಷ ಸ್ಯ 
ಹೇಳುವ ಅನೇಕ ನಿದರ್ಶನಗಳು ನಿಮಗೆ ಸಿಗುತ್ತವೆ. ಅತಿಸೂಕ್ಷ ಕ್ಷ್ಮೃವಾದ ಒಂದು ಅಣುವನ್ನು ಅದೇ ರೀತಿ ಅತಿಸೂಕ್ಷ್ಮ ಗಿರುವ ಒಂದು 
ಅಂಡದೊಂದಿಗೆ ಸೇರಿಸಿ ತಾಯಿಯ ದೇಹದೊಳಗೆ ಒಂದು ಮೂಲೆಯಲ್ಲಿ ನಿಮ್ಮ ಸೃಷ್ಟಿಯನ್ನು ಮಾಡಲಾಗಿದೆ. ನಿಮ್ಮನ್ನು ಆ ಕತ್ತಲೆಯ 
ಮೂಲೆಯಲ್ಲಿ ಕ್ರಮಬದ್ಧವಾಗಿ ಪೋಷಿಸಿ ಬೆಳೆಸಲಾಯಿತು. ನಿಮಗೆ ಅನುಪಮ ದೇಹ ವ್ಯವಸ್ಥೆ ಮತ್ತು ಅದ್ಭುತ ಶಕ್ತಿ ಸಾಮರ್ಥ್ಯಗಳಿರುವ 
ಮನಸ್ಸನ್ನೂ ನೀಡಲಾಯಿತು. ನಿಮ್ಮ ನಿರ್ಮಾಣಕಾರ್ಯ ಮುಗಿದೊಡನೆಯೇ ತಾಯಿಯ ಗರ್ಭಾಶಯದ ಸಂಕುಚಿತ ಮತ್ತು ಅಂಧಕಾರದ 
ಲೋಕದಿಂದ ಅತಿವಿಶಾಲವಾದ ಈ ಲೋಕಕ್ಕೆ ತರಲಾಯಿತು. ನಿಮ್ಮ ದೇಹದೊಳಗೆ ಜನನದಿಂದ ಯೌವನ ಮತ್ತು ವೃದ್ಧಾಪ್ಯದ ತನಕ ಉಸಿರಾ 
ಡುವ, ಆಹಾರವನ್ನು ಜೀರ್ಣಿಸಿ ರಕ್ತವನ್ನು ತಯಾರಿಸಿ ನರನಾಡಿಗಳಲ್ಲಿ ಹರಿಯುವ, ನಿರರ್ಥಕ ವಸ್ತುಗಳನ್ನು ವಿಸರ್ಜಿಸುವ, ಶಿಥಿಲವಾದ 
ಕೋಶಗಳ ಸ್ಥಾನದಲ್ಲಿಹೊಸ ಕೋಶಗಳನ್ನು ನಿರ್ಮಿಸುವ, ಆಂತರಿಕ ಮತ್ತು ಬಾಹ್ಯ ಅಪಾಯಗಳನ್ನು ಎದುರಿಸುವ, ನಷ್ಟಗಳನ್ನು ಭರ್ತಿಗೊಳಿ 
ಸುವ ಮಾತ್ರವಲ್ಲ, ನೀವು ದಣಿದಾಗ ವಿಶ್ರಾಂತಿಗಾಗಿ ನಿಮ್ಮನ್ನು ನಿದ್ರಾಧೀನಗೊಳಿಸುವ ಎಲ್ಲ ಕ್ರಿಯೆಗಳನ್ನು ಸ್ವಯಂಚಾಲಿತವಾಗಿ ನಡೆಸುವ 
ಅಂಗಾಂಗಗಳನ್ನು ನಿಮ್ಮೊಳಗೆ ಅಳವಡಿಸಲಾಗಿದೆ. ಜೀವನದ ಈ ಮೂಲಭೂತ ಬೇಡಿಕೆಗಳಲ್ಲಿ ನೀವು ನಿಮ್ಮ ಗಮನ ಅಥವಾ ಪ್ರಯತ್ನಗಳ 
ಅಗತ್ಯವಿಲ್ಲದ ರೀತಿಯಲ್ಲಿ ಅವು ದಕ್ಷತೆಯಿಂದ ನಡೆಸುತ್ತದೆ. ನಿಮ್ಮತಲೆಬುರುಡೆಯೊಳಗೆ ಒಂದು ಅದ್ಭುತ ಮಿದುಳನ್ನು ಇರಿಸಲಾಗಿದೆ. ಅದರ 
ಸಂಕೀರ್ಣ ಪದರಗಳಲ್ಲಿ ಬುದ್ಧಿ ವಿಚಾರಶಕ್ತಿ, ವಿವೇಚನಾ ಪ್ರಜ್ಞೆ, ವಿವೇಕ, ಸ್ಥರಣೆ, ಆಶೆ ಆಕಾಂಕ್ಷೆ, ಅಭಿರುಚಿ, ಭಾವನೆ, ಒಲವು ಇತ್ಯಾದಿ 
ಮನೋಭಾವಗಳಿಂದ ತುಂಬಿದ ಅಮೂಲ್ಯ ಭಂಡಾರವಿದೆ. ನಿಮಗೆ ಜ್ಞಾನದ ಅನೇಕ ಉಪಾಧಿಗಳನ್ನು ಒದಗಿಸಲಾಗಿದೆ. ಕಣ್ಣು ಕಿವಿ, ಮೂಗು 
ಮತ್ತು ಇಡೀ ದೇಹದ ಚರ್ಮದಿಂದ ಎಲ್ಲ ರೀತಿಯ ಮಾಹಿತಿಗಳನ್ನು ನಿಮಗೆ ತಲುಪಿಸಲಾಗುತ್ತಿದೆ. ನಿಮಗೆ ನಾಲಗೆ ಮತ್ತು ಮಾತಾಡುವ 
ಶಕ್ತಿ ನೀಡಲಾಗಿದೆ. ಅದರಿಂದ ನೀವು ಎಲ್ಲ ಮನದಿಂಗಿತಗಳನ್ನು ತಿಳಿಸಬಲ್ಲಿರಿ. ತರುವಾಯ ನಿಮ್ಮ ಅಸ್ತಿತ್ವದ ಈ ಮಹಾ ಸಾಮ್ರಾಜ್ಯದಲ್ಲಿ 
ಈ ಎಲ್ಲಶಕ್ತಿಗಳನ್ನು ಉಪಯೋಗಿಸಿ ದೃಷ್ಟಿಕೋನಗಳನ್ನು ರೂಪಿಸಲು, ಅನಂತರ ನೀವು ನಿಮ್ಮ ಸಮಯ, ಪ್ರಯತ್ನ, ಪರಿಶ್ರಮಗಳನ್ನು ಯಾವ 
ಮಾರ್ಗದಲ್ಲಿ ವ್ಯಯಿಸಬೇಕು, ಯಾವ ವಿಷಯವನ್ನು ಸ್ವೀಕರಿಸಬೇಕು, ಯಾವ ವಿಷಯವನ್ನು ತೊರೆಯಬೇಕು, ನೀವು ಯಾವುದನ್ನು 
ಜೀವನದ ಗುರಿಯಾಗಿ ಮಾಡಬೇಕು, ಯಾವುದನ್ನು ಮಾಡಬಾರದೆಂದು ತೀರ್ಮಾನಿಸಲು ನಿಮ್ಮ "ಅಹಂ' ಎಂಬುದನ್ನು ಒಂದು ನಾಯಕನಾಗಿ 
ಮಾಡಲಾಗಿದೆ. 

ಈ ರೂಪದಿಂದ ನಿಮ್ಮನ್ನು ಈ ಲೋಕಕ್ಕೆ ತಂದ ಸಂದರ್ಭವನ್ನು ಜ್ಞಾಫಿಸಿರಿ! ನಿಮ್ಮ ಮನೆ, ಪೋಷಣೆ, ಬೆಳವಣಿಗೆ, ಪ್ರಗತಿ ಮತ್ತು 
ಉಳಿವಿಗಾಗಿ ಇಲ್ಲಿ ಎಷ್ಟೆಲ್ಲ ಸಾಧನಾನುಕೂಲತೆಗಳನ್ನು ಸಿದ್ಧಪಡಿಸಲಾಗಿತ್ತು! ಅವುಗಳ ನೆರವಿನಿಂದಲೇ ನೀವು ಜೀವನದ ಒಂದು ನಿರ್ದಿಷ್ಟ 
ಹಂತಕ್ಕೆ ತಲುಪಿ ಈ ಅಧಿಕಾರಗಳನ್ನು ಚಲಾಯಿಸಲು ಶಕ್ತರಾದಿರಿ. ಈ ಅಧಿಕಾರಗಳ ಬಳಕೆಗೆ ನಿಮಗೆ ಭೂಮಿಯಲ್ಲಿ ಅನೇಕ ಸವಲತ್ತುಗಳನ್ನು 
ನೀಡಲಾಯಿತು. ಸಂದರ್ಭವಕಾಶಗಳನ್ನು ಒದಗಿಸಲಾಯಿತು. ಅನೇಕ ವಸ್ತುಗಳ ಮೇಲೆ ನಿಮಗೆ ಅಧಿಕಾರ ಶಕ್ತಿ ನೀಡಲಾಯಿತು. ಇತರ 
ಮಾನವರೊಂದಿಗೆ ನೀವು ನಾನಾ ರೀತಿಯ ವ್ಯವಹಾರಗಳನ್ನು ಮಾಡಿದಿರಿ. ನಿಮ್ಮ ಮುಂದೆ ನಿರಾಕರಣೆ-ವಿಶ್ವಾಸ, ಅನುಸರಣೆ-ಅವಿಧೇಯತೆ, 
ನ್ಯಾಯ- ಅನ್ಯಾಯ, ಪುಣ್ಯ ಪಾಪ, ಸತ್ಯ -ಅಸತ್ಯ ಇತ್ಯಾದಿ ಸಕಲ ಮಾರ್ಗಗಳೂ ತೆರೆದಿದ್ದುವು. ಆ ಮಾರ್ಗಗಳ ಪೈಕಿ ಪ್ರತಿಯೊಂದರ ಕಡೆಗೆ 
ಕರೆಯುವ ಮತ್ತು ಪ್ರತಿಯೊಂದರ ಕಡೆಗೆ ಸೆಳೆಯುವ ಉಪಾಧಿಗಳಿದ್ದುವು. ನಿಮ್ಮಲ್ಲಿ ಪ್ರತಿಯೊಬ್ಬನೂ ಅದರಲ್ಲಿಯಾವ ಮಾರ್ಗವನ್ನು ಆಯ್ಕೆ 
ಮಾಡಿದ್ದರೂ ಸ್ವಂತ ಹೊಣೆಗಾರಿಕೆಯಿಂದಲೇ ಮಾಡಿದ್ದಾನೆ. ಯಾಕೆಂದರೆ ನಿರ್ಧಾರ ಮತ್ತು ಆಯ್ಕೆಯ ಶಕ್ತಿಯನ್ನು ಅವನಲ್ಲಿಯೇ ಇರಿಸ 
ಲಾಗಿತ್ತು. ಪ್ರತಿಯೊಬ್ಬನು ಸ್ವಂತ ಆಯ್ಕೆಯಂತೆ ದೊರೆತ ಅವಕಾಶವನ್ನು ತನ್ನ ಆಶೆ ಆಕಾಂಕ್ಷೆಗಳನ್ನು ಈಡೇರಿಸುವುದಕ್ಕೆ ಬಳಸಿದನು. ಅದರಂತೆ 
ಕೆಲವರು ಸಜ್ಜನರಾದರೆ ಕೆಲವರು ದುರ್ಜನರಾದರು, ಒಬ್ಬನು ವಿಶ್ವಾಸದ ಹಾದಿ ಹಿಡಿದರೆ ಇನ್ನೊಬ್ಬನು ನಿಷೇಧ, ದೇವ ಸಹಭಾಗಿತ್ವ ಮತ್ತು 
ನಾಸ್ತಿಕತೆಯ ದಾರಿ ಹಿಡಿದನು. ಒಬ್ಬನು ತನ್ನನ್ನು ದುರಭಿಲಾಷೆಗಳಿಂದ ತಡೆದನು. ಇನ್ನೊಬ್ಬನು ಸ್ವೇಚ್ಛೆಯ ಗುಲಾಮನಾಗಿ ಮಾಡಬಾರದ್ದನ್ನೆಲ್ಲಾ 
ಮಾಡಿದನು. ಒಬ್ಬನು ಅಕ್ರಮವೆಸಗಿದನು, ಇನ್ನೊಬ್ಬನು ಅಕ್ರಮವನ್ನು ಸಹಿಸಿದನು. ಕೆಲವರು ಹಕ್ಕುಗಳನ್ನು ಪೂರೈಸಿದರು, ಕೆಲವರು ಹಕ್ಕು 
ಗಳನ್ನು ವಂಚಿಸಿದರು. ಕೆಲವರು ಕೊನೆಯುಸಿರಿನ ತನಕ ಈ ಲೋಕದಲ್ಲಿ ಸತ್ಕರ್ಮವೆಸಗಿದರು. ಕೆಲವರು ಜೀವಮಾನವಿಡೀ ಕೆಡುಕನ್ನೇ ಮಾಡಿ 
ದರು. ಕೆಲವರು ಸತ್ಯದ ಉನ್ನತಿಗಾಗಿ ಹೆಣಗಾಡಿದರು. ಇನ್ನು ಕೆಲವರು ಮಿಥ್ಯದ ಅಭ್ಯುದಯಕ್ಕಾಗಿ ಸತ್ಯಪ್ರಿಯರ ಮೇಲೆ ಅತಿರೇಕವೆಸಗಿದರು. 

ಹೀಗಿರುತ್ತಾ ಈ ರೀತಿಯ ಒಂದು ವ್ಯಕ್ತಿತ್ವವು ಭೂಮಿಯಲ್ಲಿ ಆಕಸ್ಥಿಕವಾಗಿ ಉಂಟಾಯಿತೆಂದು ಅಂತಃಕರಣವಿರುವ ಯಾರಿಂದಲೂ 
ಹೇಳಲು ಸಾಧ್ಯವಿದೆಯೇ? ಇದರ ಹಿಂದೆ ಯಾವುದೇ ಯುಕ್ತಿ ಅಥವಾ ಯೋಜನೆ ಸಕ್ರಿಯವಾಗಿಲ್ಲ ಭೂಮಿಯಲ್ಲಿ ಅವನ ಕರಗಳಿಂದ 


ಕಾಂಡ - 26 


51. ಅದ್ದಾರಿಯಾತ್‌ 109 


೩ರ ಟೋ ಲೆ ಟಟ ಯ £ KET 1೭. ಓಳ Gy, 24 ಕ 
OSD 1೬೬ EN ೬668/5861 ಊಟ ೫%(|( 
ಮಾಡಲಾಗುತ್ತಿರುವ ವಸ್ತುವೂ ಇದೆ. ಆದುದರಿಂದ ಆಕಾಶ ಮತ್ತು ಭೂಮಿಯ ಪ್ರಭುವಿನಾಣೆ, ಇದು ಸತ್ಯವಾಗಿದೆ. 


ಶೆ 
ನೀವು ಮಾತನಾಡುತ್ತಿರುವಷ್ಟೇ ಖಚಿತವಾಗಿದೆ. 
(24-30) ಸಂದೇಶವಾಹಕರೇ"', ಇಬ್ರಾಹೀಮರ ಸನ್ಮಾನ್ಯ ಅತಿಥಿಗಳ ವೃತ್ತಾಂತವು ನಿಮಗೆ ತಲುಪಿದೆಯೇ” 


ನಡೆಯುತ್ತಿರುವ ಈ ಎಲ್ಲ ಕೋಲಾಹಲಗಳು ನಿರರ್ಥಕ ಮತ್ತು ಎಲ್ಲವು ಯಾವುದೇ ಪರಿಣಾಮವಿಲ್ಲದೆ ಮುಗಿದು ಹೋಗಲಿದೆಯೆಂದು 
ಹೇಳಬಲ್ಲನೇ? ಯಾವುದೇ ಒಳಿತಿಗೆ ಸತ್ಫಲ ಅಥವಾ ಕೆಡುಕಿಗೆ ದುಷ್ಕಲವಿರಲಾರದು, ಮರ್ದಿತನಿಗೆ ಪರಿಹಾರ ಅಥವಾ ಮರ್ದಕನ ವಿಚಾರಣೆ 
ನಡೆಯಲಾರದೆಂದು ಹೇಳಬಲ್ಲನೇ? ಇಂಥ ಮಾತುಗಳನ್ನು ಓರ್ವ ಬುದ್ಧಿಹೀನ ಅಥವಾ ಮಾನವನ ಈ ಸೃಷ್ಟಿಯ ಹಿಂದೆ ಯಾವನೇ ಯುಕ್ತಿ 
ಜ್ಞನ ಯುಕ್ತಿಯನ್ನು ಒಪ್ಪುವುದಿಲ್ಲವೆಂದು ಮೊದಲೇ ಶಪಥ ಮಾಡಿದವರಿಗೆ ಮಾತ್ರ ಹೇಳಲು ಸಾಧ್ಯ. ಆದರೆ ಓರ್ವ ನಿಷ್ಠಕ್ಷಮತಿ ಮತ್ತು 
ಬುದ್ಧಿಯಿರುವ ಯಾವೊಬ್ಬರಿಗೂ ಮಾನವನು ಈ ಲೋಕದಲ್ಲಿ ಯಾವೆಲ್ಲ ಶಕ್ತಿ ಸಾಮರ್ಥ್ಯ ಮತ್ತು ಯೋಗ್ಯತೆಗಳಿಂದ ಹುಟ್ಟಿದ್ದಾನೆ ಮತ್ತು 
ಅವನಿಗೆ ಈ ಲೋಕದಲ್ಲಿ ಯಾವೆಲ್ಲ ಸ್ಥಾನಮಾನಗಳನ್ನು ನೀಡಲಾಗಿದೆಯೋ ಅವೆಲ್ಲವೂ ಖಂಡಿತವಾಗಿ ಓರ್ವ ಮಹಾ ಯುಕ್ತಿಜ್ಞನ 
ಯೋಜನೆಯೆಂದು ಒಪ್ಪದೆ ನಿರ್ವಾಹವಿಲ್ಲ. ಈ ಯೋಜನೆಯನ್ನು ರೂಪಿಸಿದ ದೇವನ ಯುಕ್ತಿಜ್ಞಾನ ನವು ಮಾನವನನ್ನು ಅವನ ಕರ್ಮಗಳಿಗಾಗಿ 
ವಿಚಾರಣೆ ನಡೆಸಬೇಕೆಂದು ಅಪೇಕ್ಷಿಸುತ್ತದೆ. ಒಂದು ಸೂಕ್ಷ್ಮಾಣವಿನಿಂದ ಆರಂಭಿಸಿ ಮಾನವನನ್ನು ಈ ಮಟ್ಟಕ್ಕೆ ತಲುಪಿಸಿರುವ ದೇವನು 
ಅವನನ್ನು ಪುನಃ ನಿರ್ಮಿಸಲು ಅಸಮರ್ಥನೆಂದು ಅಂದಾಜಿಸುವುದು ಮೂಢತನವೆಂದು ಅವನು ಒಪ್ಪದಿರಲಾರನು. 

20. ಇಲ್ಲಿ ಆಕಾಶವೆಂದರೆ ಮೇಲಿನ ಲೋಕವೆಂದರ್ಥ. ಜೀವನಾಧಾರವೆಂದರೆ ಲೋಕದಲ್ಲಿ ಬದುಕಿ ಬಾಳಲಿಕ್ಕಾಗಿ ನೀಡಿರುವ ಎಲ್ಲ 
ವಸ್ತುಗಳು. ೦೨1 ಓ "ಮಾ ತೂ ಅದೂನ್‌' (ವಾಗ್ದಾನ ಮಾಡಲಾಗಿರುವ) ಎಂದರೆ ಅಂತ್ಯದಿನ, ಪುನರುತ್ಥಾನ, ವಿಚಾರಣೆ, 
ರಕ್ಷೆ-ಶಿಕ್ಷೆಗಳು ಮತ್ತು ಸ್ವರ್ಗ-ನರಕಗಳು. ಇವು ಬರಲಿದೆಯೆಂದು ಕುರ್‌ಆನ್‌ ಸೇರಿದಂತೆ ಎಲ್ಲ ದಿವ್ಯಗ್ರಂಥಗಳು ಎಚ್ಚರಿಕೆ ನೀಡಿವೆ. ಇಲ್ಲಿ 
ವಚನದ ತಾತ್ಸರ್ಯ ಹೀಗಿದೆ: ನಿಮಗೆ ಈ ಲೋಕದಲ್ಲಿ ಏನೆಲ್ಲ ನೀಡಲಾಗುವುದೆಂದು ಗಗನ ಲೋಕದಲ್ಲಿಯೇ ತೀರ್ಮಾನಿಸಲಾಗಿದೆ. 
ವಿಚಾರಣೆ ಮತ್ತು ಕರ್ಮಫಲ ನೀಡಲಿಕ್ಕಾಗಿ ನಿಮ್ಮನ್ನು ಯಾವಾಗ ಕರೆಯಬೇಕೆಂದು ಅಲ್ಲಿಯೇ ತೀರ್ಮಾನವಾಗಬೇಕು. 

21. ಈಗ ಇಲ್ಲಿಂದ 2ನೆಯ ಪರಿಚ್ಛೇದದ ಕೊನೆಯ ತನಕ ಪ್ರವಾದಿಗಳ ಮತ್ತು ಕೆಲವು ಪೂರ್ವ ಜನಾಂಗಗಳ ಪರ್ಯಾವಸಾನವನ್ನು 
ನಿರಂತರವಾಗಿ ಸಂಕ್ಷಿಪ್ತ ಸೂಚನೆಗಳನ್ನು ನೀಡಲಾಗಿದೆ. ವಾಚಕರಿಗೆ 2ವಿಷಯಗಳನ್ನು ಮನಗಾಣಿಸುವುದೇ ಇದರ ಉದ್ದೇಶ. ಮಾನವ 
ಇತಿಹಾಸದಲ್ಲಿ ದೇವನ ಪ್ರತಿಫಲ ನಿಯಮವು ಸತತ ಸಕ್ರಿಯವಾಗಿದೆ. ಅದರಲ್ಲಿ ಸಜ್ಜನರಿಗೆ ಪುರಸ್ಕಾರ ಮತ್ತು ದುರ್ಜನರಿಗೆ ಶಿಕ್ಷೆ ಲಭಿಸುವ 
ಉದಾಹರಣೆಗಳು ಧಾರಾಳವಾಗಿ ಕಾಣಿಸ್ತುತಿವೆ. ಈ ಐಹಿಕ ಜೀವನದಲ್ಲಿಯೂ ಮಾನವರೊಂದಿಗೆ ಸೃಷ್ಟಿಕರ್ತನ ಧೋರಣೆಯು ಕೇವಲ ಲೌಕಿಕ 
ನಿಯಮ (Physical Law) ಗಳನ್ನು ಅವಲಂಬಿಸಿಲ್ಲ, ಅವರೊಂದಿಗೆ ನೈತಿಕ ನಿಯಮಗಳೂ (Moral Law) ಸಕ್ರಿಯವಾಗಿವೆಯೆಂಬುದಕ್ಕೆ 
ಸ್ಪಷ್ಟ ನಿದರ್ಶನವಾಗಿದೆ. ವಿಶ್ವ ಸಾಮ್ರಾಜ್ಯದ ಸ್ವಭಾವ ಹೀಗಿದೆ: ಭೌತಿಕ ದೇಹವಿರುತ್ತಾ ನೈತಿಕ ಕರ್ಮಗಳ ಅವಕಾಶವನ್ನು ನೀಡಿರುವ ಸೃಷ್ಟಿ 
ಯೊಂದಿಗೆ ಪ್ರಾಣಿ ಮತ್ತು ಸಸ್ಯಗಳಂತೆ ಕೇವಲ ನೈಸರ್ಗಿಕ ನಿಯಮಗಳ ಪ್ರಕಾರ ವ್ಯವಹರಿಸುವ ಬದಲಾಗಿ ನೈತಿಕ ನಿಯಮಗಳನ್ನೂ ಅನ್ವಯ 
ಗೊಳಿಸಬೇಕು. ಈ ವಾಸ್ತವಿಕತೆಯು ಈ ಭೌತಿಕ ಜಗತ್ತಿನಲ್ಲಿ ಮಾನವನ ಕಾರ್ಯಭಾರ ಮುಗಿದ ಬಳಿಕ ಶುದ್ಧ ನೈತಿಕ ನಿಯಮಗಳಂತೆ ಅವನ 
ನೈತಿಕ ಕರ್ಮಗಳ ಪರಿಣಾಮವು ಸಂಪೂರ್ಣ ಪ್ರಕಟವಾಗುವ ಸಮಯವು ಬರಲೇ ಬೇಕೆಂದು ಸ್ಪಷ್ಟವಾಗಿ ಸೂಚಿಸುತ್ತದೆ. ಯಾಕೆಂದರೆ ಅದು 
ನೈಸರ್ಗಿಕವಾಗಿ ಈ ಜಗತ್ತಿನಲ್ಲಿ ಸಂಪೂರ್ಣವಾಗಿ ಲಭಿಸಲು ಸಾಧ್ಯವಿಲ್ಲ. ಪ್ರವಾದಿಗಳ ಸಂದೇಶವನ್ನು ತಿರಸ್ಕರಿಸಿ ತಮ್ಮ ಜೀವನವನ್ನು ಏಕ 
ದೇವತ್ವ ಪ್ರವಾದಿತ್ವ ಮತ್ತು ಪರಲೋಕದ ನಿರಾಕರಣೆಯಲ್ಲಿಯೇ ದೃಢವಾಗಿ ನಿಂತ ಎಲ್ಲಸಮುದಾಯಗಳು ಕೊನೆಗೆ ವಿನಾಶಕ್ಕೆ ಅರ್ಹವಾದವು. 

` ಪ್ರವಾದಿಗಳ ಮೂಲಕ ನೀಡಲಾಗಿರುವ ದೇವನ ನೈತಿಕ ನಿಯಮ ಮತ್ತು ಆ ಪ್ರಕಾರ ಪರಲೋಕದಲ್ಲಿ ನಡೆಯಲಿರುವ ಮಾನವನ ಕರ್ಮಗಳ 
ವಿಚಾರಣೆಯು ಸಂಪೂರ್ಣ ಸತ್ಯದ ಬುನಾದಿಯಲ್ಲಿದೆಯೆಂಬುದಕ್ಕೆ ಇತಿಹಾಸದ ಈ ನಿರಂತರ ಅನುಭವಗಳು ಸಾಕ್ಷಿಯಾಗಿವೆ. ಯಾಕೆಂದರೆ 
ಈ ನಿಯಮಗಳನ್ನು ನಿರ್ಲಕ್ಷಿಸಿ ನಾವು ಹೊಣೆಮುಕ್ತರು ಮತ್ತು ಬೇಜವಾಬ್ದಾರರೆಂದು ಭಾವಿಸಿ ಇಹಲೋಕದಲ್ಲಿ ಸ್ವಂತ ಧೋರಣೆಯನ್ನು 
ನಿರ್ಧರಿಸಿದ ಸಮುದಾಯಗಳು ನೇರವಾಗಿ ವಿನಾಶ ಕೂಪಕ್ಕೆ ಸಾಗಿವೆ. 

22. ಈ ಕಥೆಯು ಪವಿತ್ರ ಕುರ್‌ಆನ್‌ನ ಮೂರು ಕಡೆಗಳಲ್ಲಿ ಈಗಾಗಲೇ ಬಂದಿದೆ. ವಿವರಣೆಗಾಗಿ ನೋಡಿರಿ (ತಪ್ವೀಮುಲ್‌ 
ಕುರ್‌ಆನ್‌, ಭಾಗ-2, ಹೂದ್‌: 69ರಿಂದ 76, ಅಲ್‌ ಹಿಜ್ರ್‌ 51-60 ಮತ್ತು ಅಲ್‌ ಅಂಕಬೂತ್‌: 31-32) 


ಕಾಂಡ - 26 


110 ತಪ್ಪೀಮುಲ್‌ ಕುರ್‌ಆನ್‌ 


> ANA (2ಗ್ಗ 1 [4 ತ್‌ ೭೨5 ೨,೩ 2 PTS PE 
BAG IIHS ಇ 600 BLL ISLS 04, 19553) 
ಸಟಟ 2 


3 ೨೨೨% ಒಡವೆ p ಜಟ 15 60. 
EPS 05.4 ಸಿ54. 44664082 ಬಲಲ 


OSES EES es 6 Sh lies 


ಅವರು, ಅವರ (ಇಬ್ರಾಹೀಮರ) ಬಳಿಗೆ ಬಂದು "ತಮಗೆಸಲಾಮ್‌' ಎಂದರು. ಅವರು, "ನಿಮಗೂಸಲಾಮ್‌ ಅಪರಿಚಿತ 
ಜನರು!' ಎಂದರು. ತರುವಾಯ ಅವರು ಮೆಲ್ಲನೆ ತಮ್ಮ ಮನೆಯವರ ಬಳಿಗೆ ಹೋದರು* ಮತ್ತು ಒಂದು (ಹುರಿದ) 
ಕೊಬ್ಬಿದ ಕರುವನ್ನು” ತಂದು ಅತಿಥಿಗಳ ಮುಂದಿಟ್ಟು "ನೀವು ತಿನ್ನುವುದಿಲ್ಲವೇ?' ಎಂದು ಕೇಳಿದರು. ತರುವಾಯ 
ಅವರ ಬಗ್ಗೆ ಅಂಜಿದರು.* ಅವರು "ಹೆದರಬೇಡಿ' ಎಂದರು ಮತ್ತು ಅವರಿಗೆ ಓರ್ವ ಸುಜ್ಞಾನಿ ಪುತ್ರನು ಜನಿಸುವನೆಂಬ 
ಸುವಾರ್ತೆ ನೀಡಿದರು.” ಇದನ್ನು ಕೇಳಿ ಅವರ ಪತ್ನಿ ಚೀರುತ್ತ ಮುಂದೆ ಬಂದಳು ಮತ್ತು ತನ್ನ ಮುಖಕ್ಕೆ ಬಡಿದುಕೊಳ್ಳುತ್ತ, 
"ವೃದ್ಧೆ, ಬಂಜೆ!' ಎನ್ನತೊಡಗಿದಳು. ಆಗ ಅವರು, "ನಿನ್ನ ಪ್ರಭು ಹೀಗೆಯೇ ಹೇಳಿರುತ್ತಾನೆ. ಅವನು ಮಹಾ ಯುಕ್ತಿ 
ಪೂರ್ಣನೂ ಸರ್ವಜ್ಞನೂ ಆಗಿರುತ್ತಾನೆ' ಎಂದರು.” 


23. ಸಾಂದರ್ಭಿಕ ಹಿನ್ನೆಲೆಯಲ್ಲಿ ಈ ನುಡಿಗೆ ಎರಡು ಅರ್ಥಗಳಿರಬಹುದು. 1) ಪ್ರವಾದಿ ಇಬ್ರಾಹೀಮರೇ ಅತಿಥಿಗಳೊಡನೆ, ಈ 
ಮುಂಚೆ ನಿಮ್ಮನ್ನು ಭೇಟಿಯಾಗುವ ಭಾಗ್ಯ ಲಭಿಸಿಲ್ಲ- ಪ್ರಾಯಶಃ ನೀವು ಈ ಪ್ರದೇಶಕ್ಕೆ ಪ್ರಥಮ ಬಾರಿ ಬಂದಿದ್ದೀರಿ ಎಂದು ಹೇಳಿದರು. 
ii) ಅವರ ಸಲಾಮಿಗೆ ಉತ್ತರಿಸುತ್ತಾ ಇಬ್ರಾಹೀಮರು ಮನದಲ್ಲಿಯೇ ಅಥವಾ ಔತಣ ತಯಾರಿಯ ಏರ್ಪಾಟಿಗಾಗಿ ಹೋಗುತ್ತಿರುವಾಗ 
ತಮ್ಮ ಸೇವಕರೊಡನೆ, ಇವರು ಯಾರೋ ಅಪರಿಚಿತರು, ಈ ಹಿಂದೆ ಇಲ್ಲಿ ಇಂಥ ಜನರನ್ನು ನೋಡಿಲ್ಲ ಎಂದು ಹೇಳಿದರು. 

24. ಅರ್ಥಾತ್‌ ಅವರು ಅತಿಥಿಗಳೊಡನೆ, "ನಾನು ಹೋಗಿ ನಿಮಗೆ ಭೋಜನದ ವ್ಯವಸ್ಥೆ ಮಾಡುತ್ತೇನೆ' ಎಂದು ಹೇಳಲಿಲ್ಲ. ಅವ 
ರನ್ನು ಕುಳ್ಳಿರಿಸಿದ ಬಳಿಕ "ಯಾಕೆ ವೃಥಾ ಕಷ್ಟ ತೆಗೆದುಕೊಳ್ಳುತ್ತೀರಿ' ಎಂದು ಅತಿಥಿಗಳು ಹೇಳದಿರಲೆಂದು ಮೌನವಾಗಿ ಭೋಜನದ ಏರ್ಪಾಟು 
ಮಾಡಲು ಹೋದರು. 

25. ಹೂದ್‌ ಅಧ್ಯಾಯದಲ್ಲಿ Pp ಸೌ ಹ “ಇಜ್‌ಲಿನ್‌ ಹನೀದ್‌' ಪಾಕ ಮಾಡಿದ (ಹುರಿದ) ದನದ ಕರು ಎಂದಿದೆ. ಅಲ್ಲಿ 
ಅವರು ಒಂದು ಕೊಬ್ಬಿದ ದನದ ಕರುವನ್ನು ಆರಿಸಿ ಹುರಿಸಿದ್ದರು ಎನ್ನಲಾಗಿದೆ. 

26. ಅರ್ಥಾತ್‌, ಅವರು ಊಟಕ್ಕೆ ಕೈ ಹಾಕದಿರುವುದನ್ನು ಕಂಡಾಗ ಇಬ್ರಾ. ಹೀಮರಿಗೆ(ಅ) ಭಯವಾಯಿತು. ಪ್ರಾಯಶಃ ಈ ಭಯಕ್ಕೆ 
ಆ ಹಿಂದಿನ ಗೋತ್ರಗಳ ಸಂಪ್ರದಾಯದಂತೆ ಮನೆಗೆ ಬಂದ ಅಪರಿಚಿತ ಅತಿಥಿಗಳು ಊಟ ಮಾಡದಿದ್ದರೆ ಅವರು ಯಾವುದೋ ದುರುದ್ದೇಶ 
ದಿಂದ ಬಂದವರೆಂದು ಭಾವಿಸುತ್ತಿದ್ದುದೇ ಕಾರಣವಾಗಿತ್ತು ಅಥವಾ ಅವರ ಈ ಊಟದ ನಿರಾಕರಣೆಯಿಂದಲೇ ಅವರು ಮಾನವ ರೂಪದಲ್ಲಿ 
ಬಂದ ದೇವಚರರಾಗಿರಬಹುದೆಂದು ಇಬ್ರಾಹೀಮರು ಬಹುವಂಶ ಗ್ರಹಿಸಿದ್ದರು. ಕೇವಲ ಅಸಾಧಾರಣ ಪರಿಸ್ಥಿತಿಗಳಲ್ಲಿಮಾತ್ರ ದೇವಚರರು 
ಆಗಮಿಸುತ್ತಾರೆ. ಆದ್ದರಿಂದ ಯಾವುದೋ ಭಯಾನಕ ಘಟನೆ ಸಂಭಸಲಿರುವುದರಿಂದ ದೇವಚರರು ಈ ರೂಪದಲ್ಲಿ ಆಗಮಿಸಿರುವರೆಂದು 
ಅವರು ಹೆದರಿದರು. 

27. ಇದು ಇಸ್ಲಾಕರ(ಅ) ಜನನದ ಶುಭವಾರ್ತೆಯಾಗಿತ್ತೆಂದು ಹೂದ್‌ ಅಧ್ಯಾಯದಲ್ಲಿ ಸ್ಪಷ್ಟಪಡಿಸಲಾಗಿದೆ. ಇಸ್‌ಹಾಕ್‌ರಿಂದ 
ಅವರಿಗೆ ಯಆ್‌ಕೂಬ್‌ರಂಥ ಮೊಮ್ಮಗ ಜನಿಸಲಿರುವನೆಂದೂ ಅಲ್ಲಿ ಸುವಾರ್ತೆ ನೀಡಲಾಗಿತ್ತು. 

28. ಅರ್ಥಾತ್‌, ನಾನು ಮೊದಲೇ ಹಣ್ಣು ಮುದುಕಿ, ಅಷ್ಟೇ ಅಲ್ಲಬಂಜೆಯೂ ಆಗಿದ್ದೇನೆ. ಹೀಗಿರುತ್ತಾ ನನಗೆ ಮಗು ಹೇಗಾದೀತು? 
ಆಗ ಇಬ್ರಾಹೀಮರಿಗೆ 100 ಮತ್ತು ಸಾರಾರಿಗೆ 90ವರ್ಷ ಪ್ರಾಯವಾಗಿತ್ತೆಂದು ಬೈಬಲ್‌ನಲ್ಲಿದೆ. (ಆದಿಕಾಂಡ 18:17) 

29. ಈ ಕಥೆಯಿಂದ ಹೀಗೆ ಸ್ಪಷ್ಟಪಡಿಸಲು ಉದ್ದೇಶಿಸಲಾಗಿದೆ. ತನ್ನ ಪ್ರಭುವಿನ ದಾಸ್ಯತನದ ಕರ್ತವ್ಯವನ್ನು ಈ ಲೋಕದಲ್ಲಿ ಚಾಚೂ 
ತಪ್ಪದೆ ಪೂರೈಸಿದ ದಾಸನಿಗೆ ಪರಲೊಕದಲ್ಲಿ ಸಿಗಲಿರುವುದು ಖಂಡಿತ ಸಿಗಲಿದೆ. ಈ ಲೋಕದಲ್ಲಿಯೇ ಅವರಿಗೆ ಇಂಥ ವಿಶೇಷ ಕೊಡುಗೆಗಳು 
ಲಭಿಸುತ್ತವೆ. ಅರ್ಥಾತ್‌, ಸಾಮಾನ್ಯ ನೈಸರ್ಗಿಕ ನಿಯಮಗಳಂತೆ ಮಗು ಜನಿಸಲು ಸಾಧ್ಯವಿಲ್ಲದ ವಯಸ್ಸಿನಲ್ಲಿ'ಅವರ ಮುದುಕಿ ಮತ್ತು 
ಜೀವನವಿಡೀ ಬಂಜೆಯಾಗಿ ಹತಾಶಳಾಗಿದ್ದ ಪತ್ನಿಯಿಂದ ಅಲ್ಲಾಹನು ಈ ತನಕ ಯಾರಿಗೂ ಲಭಿಸಿಲ್ಲದ ಸೌಭಾಗ್ಯವಂತ ಸಂತಾನಗಳನ್ನು 


ಕಾಂಡ - 26 


51. ಅದ್ದಾರಿಯಾತ್‌ 111 


(A fe Sei ELS TRE FEGEYS |. ಬ್ರ WE) 


PAE 3% ೨ ೨ ೨ ೨ v] ೨4 
SLO IOI pe 

pa ೨/೭೦ Re LE > 5 (1೫49 ತಶಿ 

ಭಿ ಟಿಟಕ 11 1. ೮ ಸೈ 

, 12 ೩&7» ಘಂ 4೧ ಯ ME PE 

NSH C36 HY 0 1 SSL ಬಿಬಿ ಟ್ರ Kd 

೨9೫೬೨6 L% PA 3 ೨4 

111%. 08; ಯಿ sol Sub TH SET FUE] 

(31-37) xಇಬ್ರಾಹೀಮರು ಕೇಳಿದರು, "ದೇವದೂತರೇ, ನಿಮ್ಮ ಮುಂದಿನ ಕಾರ್ಯಾಚರಣೆ ಏನು" 
ಅವರು ಹೇಳಿದರು, "ನಾವು ಒಂದು ಅಪರಾಧಿ ಜನಾಂಗದೆಡೆಗೆ ಕಳುಹಿಸಲ್ಪಟ್ಟಿದ್ದೇವೆ' ಅವರ ಮೇಲೆ ಸುಟ್ಟಮಣ್ಣಿನ 
ಕಲ್ಲುಗಳ ಮಳೆಗೆರೆಯಲಿಕ್ಕಾಗಿ, ನಿಮ್ಮ ಪ್ರಭುವಿನ ಬಳಿ, ಮೇರೆ ಮೀರುವವರಿಗಾಗಿ ಅವುಗಳನ್ನು ಗುರುತು ಹಾಕಿ 
ಇಡಲಾಗಿದೆ.” ತರುವಾಯ? ನಾವು ಆ ನಾಡಿನಲ್ಲಿದ್ದ ಸತ್ಯವಿಶ್ಚಾಸಿಗಳನ್ನೆಲ್ಲ ಅಲ್ಲಿಂದ ಹೊರತೆಗೆದೆವು ಮತ್ತು ಅಲ್ಲಿ 
ನಾವು ಒಂದು ಮನೆಯ ಹೊರತು ಮುಸ್ಲಿಮರ ಬೇರಾವ ಮನೆಯನ್ನೂ ಕಾಣಲಿಲ್ಲ" ಅನಂತರ ನಾವು ವೇದನಾಯುಕ್ತ 
ಯಾತನೆಗೆ ಭಯಪಡುವ ಜನರಿಗಾಗಿ ಒಂದು ನಿದರ್ಶನವನ್ನು ಅಲ್ಲಿ ಬಿಟ್ಟೆವು.” 

(38-40) ಮೂಸಾರ(ಅ) ವೃತ್ತಾಂತದಲ್ಲಿ (ನಿಮಗೆ ನಿದರ್ಶನವಿದೆ). ನಾವು ಅವರನ್ನು ಸುಸ್ಪಷ್ಟ ಆಧಾರ 


ಪ್ರಮಾಣದೊಂದಿಗೆ ಫಿರ್‌ಔನನ ಬಳಿಗೆ ಕಳುಹಿಸಿದಾಗ ಅವನು ತನ್ನ ಅಧಿಕಾರ ಬಲದ ಬಗ್ಗೆ ಅಹಂಕಾರಪಟ್ಟು 


ದಯಪಾಲಿಸಿದನು. ಈ ಜಗತ್ತಿನಲ್ಲಿ ತನ್ನ ವಂಶದಲ್ಲಿ ನಿರಂತರ 4 ಪ್ರವಾದಿಗಳು ಜನಿಸಿದ ಬೇರೊಬ್ಬಮಾನವನಿಲ್ಲ. ಕೇವಲ ಇಬ್ರಾಹೀಮರ(ಅ) 
ಮನೆತನದಲ್ಲಿ ಮೂರು ತಲೆಮಾರುಗಳ ತನಕ ಪ್ರವಾದಿತ್ವ ಪರಂಪರೆ ಮುಂದುವರಿದು ಇಸ್ಮಾಈಲ್‌, ಇಸ್ಸಾಕ್‌, ಯಾಕೂಬ್‌ ಮತ್ತು 
ಯೂಸುಫ್‌ರಂಥ ಮಹಾನ್‌ ಪ್ರವಾದಿಗಳು ಹುಟ್ಟಿದರು. 

30. ದೇವಚರರು ಯಾವುದಾದರೂ ಮಹತ್ವಪೂರ್ಣ ಕಾರ್ಯಕ್ಕಾಗಿ ಮಾನವ ರೂಪದಲ್ಲಿ ಬರುತ್ತಾರೆ. ಆದ್ದರಿಂದಲೇ ಪ್ರವಾದಿ 
ಇಬ್ರಾಹೀಮರು ಅವರ ಆಗಮನದ ಉದ್ದೇಶವನ್ನು ವಿಚಾರಿಸಲಿಕ್ಕಾಗಿ "ಖತ್ನ್‌' ಎಂಬ ಪದ ಉಪಯೋಗಿಸಿದ್ದರು. ಅರಬಿ ಭಾಷೆಯಲ್ಲಿ 
'ಖತ್ಸ್‌ ಎಂಬ ಪದವನ್ನು ಸಾಮಾನ್ಯ ಕೆಲಸಗಳ ಬದಲಾಗಿ ಯಾವುದಾದರೂ ಮಹತ್ವಪೂರ್ಣ ಕಾರ್ಯಕ್ಕೆ ಹೇಳಲಾಗುತ್ತದೆ. 

31. ಅರ್ಥಾತ್‌, ಲೂಶ್‌ ಜನಾಂಗ ಕೇವಲ ಅಪರಾಧಿ ಜನಾಂಗವೆಂಬ ಮಾತಿನಿಂದಲೇ ಸಾಮಾನ್ಯವಾಗಿ ಗುರುತಿಸಬಹುದಾದ 
ರೀತಿಯಲ್ಲಿ ಆ ಜನಾಂಗದ ಅಕ್ರಮಗಳು ಅಷ್ಟೊಂದು ಮಿತಿ ಮೀರಿತ್ತು. ಈ ಮುಂಚೆ ಪವಿತ್ರ ಕುರ್‌ಆನ್‌ನ ಈ ಕೆಳಗಿನ ಸ್ಥಳಗಳಲ್ಲಿ ಈ 
ಜನಾಂಗದ ಪ್ರಸ್ತಾಪವಿದೆ. ತಪ್ಪೀಮುಲ್‌ ಕುರ್‌ಆನ್‌, ಭಾಗ-2, ಅಲ್‌ ಅಆ್‌ರಾಫ್‌ 80-84, ಹೂದ್‌ 77-81, ಅಲ್‌ ಹಿಜ್ರ್‌: 61-66; 
ಭಾಗ-3, ಅಲ್‌ ಅಂಬಿಯಾ 74-75, ಅನ್ನಮ್ಸ್‌; 54-58, ಅಲ್‌ ಅಂಕಬೂತ್‌ 28-30, 33-35; ಭಾಗ-4, ಅಸ್ಸಾಫ್ಟಾಶ್‌ 133-138. 

32. ಅರ್ಥಾತ್‌ ಪ್ರತಿಯೊಂದು ಕಲ್ಲು ಯಾವ ಅಪರಾಧಿಯನ್ನು ಧ್ವಂಸಗೊಳಿಸಬೇಕೆಂದು ಪ್ರಭುವಿನ ವತಿಯಿಂದ ಅದರ ಮೇಲೆ 
ಗುರುತು ಹಾಕಲಾಗಿದೆ. ಹೂದ್‌ ಮತ್ತು ಅಲ್‌ ಹಿಜ್ರ್‌ ಅಧ್ಯಾಯಗಳಲ್ಲಿ ಈ ಶಿಕ್ಷೆಯನ್ನು ಹೀಗೆ ವಿವರಿಸಲಾಗಿದೆ. ಅವರ ನಿವಾಸಗಳನ್ನು 
ಬುಡಮೇಲುಗೊಳಿಸಲಾಯಿತು. ಮೇಲಿನಿಂದ ಸುಟ್ಟ ಮರಳಿನ ಹೆಂಟೆಗಳನ್ನು ಸುರಿಸಲಾಯಿತು. ಭಯಾನಕ ಭೂಕಂಪದಿಂದ ಆ ಪ್ರದೇಶ 
ಸಂಪೂರ್ಣ ಧ್ವಂಸವಾಯಿತು. ಅದರಿಂದ ಓಡಿ ಪಾರಾದವರನ್ನು ಬೆಂಕಿಯ ಶಿಲಾ ವರ್ಷದಿಂದ ದಮನಿಸಲಾಯಿತು. 

33. ದೇವಚರರು ಪ್ರವಾದಿ ಇಬ್ರಾಹೀಮ್‌ರ ಬಳಿಯಿಂದ ಲೂತ್‌ರ (ಅ) ಬಳಿಗೆ ಹೇಗೆ ತಲುಪಿದರು? ಲೂತ್‌ ಜನಾಂಗ ಮತ್ತು ಅವರ 
ಮಧ್ಯೆ ಏನೆಲ್ಲ ನಡೆಯಿತು ಎಂಬಿತ್ಯಾದಿ ವಿವರಗಳನ್ನು ಮಧ್ಯದಲ್ಲಿ ಬಿಡಲಾಗಿದೆ. ಹೂದ್‌, ಆಲ್‌ಹಿಜ್ರ್‌ ಮತ್ತು ಅಲ್‌ ಅಂಕಬೂತ್‌ ಎಂಬೀ 
ಅಧ್ಯಾಯಗಳಲ್ಲಿ ಆದರ ವಿವರಣೆ ಬಂದಿದೆ. ಇಲ್ಲಿ ಆ ಜನಾಂಗದ ಮೇಲೆ ಶಿಕ್ಷೆ ಎರಗಲಿರುವ ಕೊನೆಯ ಸಂದರ್ಭವನ್ನು ಪ್ರಸ್ತಾಪಿಸಲಾಗಿದೆ. 

34. ಅರ್ಥಾತ್‌, ಇಡೀ ಸಮುದಾಯದಲ್ಲಿ ಮತ್ತು ಅವರ ಇಡೀ ಪ್ರದೇಶದಲ್ಲಿ ಕೇವಲ ಒಂದು ಮನೆಯಲ್ಲಿ ಇಸ್ಲಾಮ್‌ ಮತ್ತು 


ಇಲ್ಲಿಂದ 27ನೇ ಕಾಂಡ ಆರಂಭ 


112 ತಪ್ಪೀಮುಲ್‌ ಕುರ್‌ಆನ್‌ 


ವಿಶ್ವಾಸದ ಪ್ರಕಾಶವಿತ್ತು. ಅದು ಲೂತ್‌ರ (ಅ) ಏಕೈಕ ಮನೆಯಾಗಿತ್ತು. ಸಮುದಾಯದ ಇತರೆಲ್ಲರೂ ಅತ್ಯಾಚಾರ, ಅನಾಚಾರ, ದುರಾಚಾರ 
ಗಳಲ್ಲಿ ಮುಳುಗಿದ್ದರು. ಇಡೀ ನಾಡು ಹೊಲಸಿನಿಂದ ತುಂಬಿತ್ತು. ಆದ್ದರಿಂದ ಅಲ್ಲಾಹನು ಆ ಒಂದು ಮನೆಯವರನ್ನು ಸುರಕ್ಷಿತವಾಗಿ 
ಪಾರುಗೊಳಿಸಿ, ಆ ಬಳಿಕ ಆ ದುರಾಚಾರಿ ಜನಾಂಗದ ಯಾವೊಬ್ಬ ವ್ಯಕ್ತಿಯೂ ಉಳಿಯದಂತೆ ಆ ದೇಶದ ಮೇಲೆ ಶಿಕ್ಷೆ ಎರಗಿಸಿದನು. 

ಈ ವಚನದಲ್ಲಿ ಮೂರು ಪ್ರಧಾನ ವಿಷಯಗಳನ್ನು ಪ್ರಸ್ತಾಪಿಸಲಾಗಿದೆ. 

1) ನಿರ್ದಿಷ್ಟ ಷ್ಟ ಸಮುದಾಯವನ್ನು ಅದರಲ್ಲಿ ಕೆಲವು ಗಮನಾರ್ಹ ಒಳಿತುಗಳಿರುವ ತನಕ ಅಲ್ಲಾಹನ "ಪ್ರತಿಫಲ ನಿಯಮ'ದಂತೆ ಆ 
ಸಮುದಾಯವನ್ನು ಸಂಪೂರ್ಣ ನಾಶಗೊಳಿಸುವ ತೀರ್ಮಾನವಾಗುವುದಿಲ್ಲ. 

ದುರ್ಜನರು ಬಹುಸಂಖ್ಯೆಯಲ್ಲಿರುವ ಸಮುದಾಯದಲ್ಲಿ ಕೆಡುಕಿನಿಂದ ತಡೆದು ಒಳಿತಿನೆಡೆಗೆ ಆಹ್ವಾನಿಸುವ ಒಂದು ಸಣ್ಣಸಮೂಹವಿದ್ದರೆ 
ಅಲ್ಲಾಹನು.ಅದಕ್ಕೆ ಕಾರ್ಯಾವಕಾಶವನ್ನು ನೀಡಿ ಒಳಿತಿನಿಂದ ಸಂಪೂರ್ಣ ಮುಕ್ತವಾಗಿಲ್ಲದ ಆ ಸಮುದಾಯದ ಕಾಲಾವಧಿಯನ್ನು ಹೆಚ್ಚಿಸು 
ತ್ತಾನೆ. ಆದರೆ ನಿರ್ದಿಷ್ಟ ಸಮುದಾಯದಲ್ಲಿ ಒಳಿತು ಕಿಂಚಿತ್ತೂ ಉಳಿದಿಲ್ಲವೆಂಬ ಸ್ಥಿತಿಗೆ ತಲುಪಿದರೆ ಅಲ್ಲಾಹನ ನಿಯಮವು ಹೀಗಿರುತ್ತದೆ: 
ಕೆಡುಕಿನ ವಿರುದ್ದ ಹೋರಾಡಿ ವಿವಶರಾಗಿರುವ ಆ ಅಲ್ಪ ಸಂಖ್ಯಾತರನ್ನು ತನ್ನ ವಿಶೇಷ. ಕೃಪೆಯಿಂದ ಪಾರುಗೊಳಿಸಿ ಉಳಿದ ದುರ್ಜನರೊಂದಿಗೆ 
ವಿವೇಕವಂತ ಮಾಲಿಕನು ತನ್ನ ಕೊಳೆತ ಹಣ್ಣುಗಳೊಂದಿಗೆ ವರ್ತಿಸುವ ರೀತಿಯಲ್ಲಿ ವ್ಯವಹರಿಸುತ್ತಾನೆ. 

ii) ಮುಸ್ಲಿಮ್‌ ಎಂಬುದು ಕೇವಲ ಪ್ರವಾದಿ ಮುಹಮ್ಮದ್‌ರ (ಸ) ಅನುಯಾಯಿಗಳಿಗಿರುವ ಹೆಸರಲ್ಲ. ಅವರ ಹಿಂದಿನ ಸಕಲ 
ಪ್ರವಾದಿಗಳು ಮತ್ತು ಅವರ ಅನುಯಾಯಿಗಳೂ ಮುಸ್ಲಿಮರೇ ಆಗಿದ್ದರು. ಅವರ ಧರ್ಮಗಳು ಇಬ್ರಾಹೀಮಿ, ಮೂಸವೀ, ಈಸವಿ ಎಂಬ 
ಹೆಸರಿನ ಭಿನ್ನ ಧರ್ಮಗಳಾಗಿರಲಿಲ್ಲ. ಅವರೆಲ್ಲರೂ ಮುಸ್ಲಿಮರಾಗಿದ್ದರು. ಎಲ್ಲರ ಧರ್ಮವೂ ಇದೇ ಇಸ್ಲಾಮ್‌ ಧರ್ಮವಾಗಿತ್ತು. ಕುರ್‌ಆನ್‌ನ 
ಅನೇಕ ಕಡೆಗಳಲ್ಲಿ ಈ ವಾಸ್ತವಿಕತೆಯನ್ನು ಯಾವುದೇ ಸಂಶಯಕ್ಕೆ ಆಸ್ಪದವಿಲ್ಲದಂತೆ ಪದೇ ಪದೇ ಸ್ಪಷ್ಟಪಡಿಸಲಾಗಿದೆ. ಉದಾಹರಣೆಗಾಗಿ 
ಈ ಕೆಳಗಿನ ವಚನಗಳನ್ನು ನೋಡಿರಿ: ಅಲ್‌ ಬಕರ: 128, 131-133; ಆಲಿ ಇಮ್ರಾನ್‌: 67, ಅಲ್‌ ಮಾಇದ: 44, 101; ಆಲ್‌ ಅಆ್‌ರಾಫ್‌: 
126 ಯೂನುಸ್‌: 72, 84; ಯೂಸುಫ್‌: 101; ಅನ್ನಮ್ಸ್‌; 33, 42, 44 

iii) ಈ ವಚನದಲ್ಲಿ ಮುಆ್‌ಮಿನ್‌ ಮತ್ತು ಮುಸ್ಲಿಮ್‌ ಎಂಬ ಪದಗಳನ್ನು ಸಮನಾರ್ಥದಲ್ಲಿ ಬಳಸಲಾಗಿದೆ. ಈ ವಚನ ಮತ್ತು 
ಹುಜುರಾತ್‌ ಅಧ್ಯಾಯದ 14ನೇ ವಚನವನ್ನು ಸೇರಿಸಿ ಓದಿದರೆ ಕೆಲವರಲ್ಲಿರುವ ತಪ್ಪು ತಿಳುವಳಿಕೆ ಸಂಪೂರ್ಣ ನಿವಾರಣೆಯಾದೀತು. ಅವರ 
ಭಾವನೆಯಂತೆ ಮುಆ್‌ಮಿನ್‌ ಮತ್ತು ಮುಸ್ಲಿಮ್‌ ಎಂಬೀ ಪದಗಳು ಕುರ್‌ಆನಿನ ಎಲ್ಲೆಡೆಗಳಲ್ಲಿಯೂ ಒಂದೇ ಅರ್ಥದಲ್ಲಿಪ್ರಯೋಗಿಸಲಾಗಿರುವ 
ಎರಡು ಸ್ವತಂತ್ರ ಪಾರಿಭಾಷಿಕಗಳಾಗಿವೆ. ವಿಶ್ವಾಸವಿಲ್ಲದೆ ಕೇವಲ ಬಾಹ್ಯವಾಗಿ ಇಸ್ಲಾಮಿನ ವಲಯದಲ್ಲಿ ಪ್ರವೇಶಿಸಿದವರನ್ನು ಮುಸ್ಲಿಮ್‌ 
ಎನ್ನಲಾಗುತ್ತದೆ. (ಹೆಚ್ಚಿನ ವಿವರಣೆಗೆ ನೋಡಿರಿ: ತಪೀಮುಲ್‌ ಕುರ್‌ಆನ್‌, ಭಾಗ-5, ಅಲ್‌ ಹುಜುರಾತ್‌: ಟಪ್ಪಣಿ 31) 

35. ಈ ನಿದರ್ಶನವೆಂದರೆ ಮೃತ ಸಮುದ್ರ ಅದರ ದಕ್ಷಿಣ ಭಾಗಗಳಲ್ಲಿ ಭಯಾನಕ ದುರಂತದ ಕುರುಹುಗಳು ಇಂದಿಗೂ 
ಕಾಣಿಸುತ್ತಿವೆ. ಪ್ರಾಚ್ಯ ವಸ್ತು ಸಂಶೋಧಕರ ಅಂದಾಜಿನಂತೆ, ಲೂತ್‌ ಜನಾಂಗದ ಮಹಾ ನಗರವು ಭೀಕರ ಭೂಕಂಪದಿಂದ ಕುಸಿದು ಹೋಗಿ 
ಅದರ ಮೇಲೆ ಮೃತ ಸಮುದ್ರದ ನೀರು ಆವರಿಸಿರಬೇಕು. ಏಕೆಂದರೆ ಈ ಸಮುದ್ರದ ಅಲ್ಲಿಸಾನ್‌ ಎಂದು ಕರೆಯಲಾಗುವ ದ್ವೀಪದ ದಕ್ಷಿಣ 
ದಲ್ಲಿರುವ ಭಾಗವು ಆ ಬಳಿಕ ನಿರ್ಮಾಣವಾಗಿದೆಯೆಂದು ಸ್ಪಷ್ಟವಾಗಿ ತಿಳಿಯುತ್ತದೆ. ಈ ದ್ವೀಪಗಳ ಉತ್ತರ ಭಾಗದಲ್ಲಿ ಗೋಚರಿಸುತ್ತಿರುವ 
ಪ್ರಾಚೀನ ಮೃತ ಸಮುದ್ರದ ಅವಶೇಷಗಳು ಮತ್ತು ದಕ್ಷಿಣ ಭಾಗದಿಂದ ದೊರೆತ ಅವಶೇಷಗಳಲ್ಲಿ ಪರಸ್ಪರ ಬಹಳಷ್ಟು ಅಂತರವಿದೆ. ದಕ್ಷಿಣ 
ಭಾಗವು ಹಿಂದೆ ಮೃತ ಸಮುದ್ರದ ಮಟ್ಟದಿಂದ ಎತ್ತರದಲ್ಲಿತ್ತು. ಕ್ರಮೇಣ ಅದು ಕೆಳಗೆ ಕುಸಿದು ಮುಳುಗಿ ಹೋಯಿತೆಂದು ಇದರಿಂದ 
ಅಂದಾಜಿಸಬಹುದು. ಈ ಮುಳುಗಡೆಯ ಕಾಲವು ಸುಮಾರು ಕ್ರಿ.ಪೂ. 2000ವೆಂದು ಅಂದಾಜಿಸಬಹುದು. ಐತಿಹಾಸಿಕವಾಗಿ ಇಬ್ರಾಹೀಮ್‌ 
ಮತ್ತು ಲೂತ್‌ರ ಕಾಲವೂ ಇದೇ ಆಗಿದೆ. 1965ರಲ್ಲಿ ಅಮೇರಿಕದ ಪ್ರಾಚ್ಯವಸ್ತು ಸಂಶೋಧಕರ ಒಂದು ತಂಡವು ಅಲ್ಲಿಸಾನ್‌ನಲ್ಲಿಸುಮಾರು 
20 ಸಾವಿರಕ್ಕೂ ಅಧಿಕ ಸಮಾಧಿಗಳಿರುವ ಒಂದು ಸ್ಥಶಾನವನ್ನು ಪತ್ತೆ ಹಚ್ಚಿತು. ಅದರಿಂದಾಗಿ ಅದರ ಪರಿಸರದಲ್ಲಿ ಯಾವುದೋ 
ಮಹಾನಗರವಿತ್ತೆಂದು ವ್ಯ ಕ್ಷವಾಯಿತು. ಆದರೆ ಅಷ್ಟು ದೊಡ್ಡ ಸ್ಫಶಾನಕ್ಕೆ ಸ ಸರಿ ಹೊಂಟುವಂಧ ನಗರದ ಕುರುಹುಗಳು ಪರಿಸರದಲ್ಲಿ ಲಭಿಸಿಲ್ಲ. 
ಆದ್ದರಿಂದ ಈ ಸ್ಥಶಾನಕ್ಕೆ ಸಂಬಂಧಿಸಿದ ನಗರವು ಸಮುದ್ರದಲ್ಲಿ ಮುಳುಗಿದೆಯೆಂಬ ಅಂದಾಜನ್ನು ಇದು ದೃಢೀಕರಿಸುತ್ತದೆ. 

ಮೃತ ಸಮುದ್ರದ ದಕ್ಷಿಣ ಭಾಗದಲ್ಲಿ ದುರಂತದ ಅವಶೇಷಗಳು ಇಂದಿಗೂ ಧಾರಾಳವಾಗಿ ಕಾಣಸಿಗುತ್ತವೆ. ಭೂಮಿಯಲ್ಲಿ ಕಚ್ಚಾ 
ತೈಲ, ಗಂಧಕ, ಟಾರು, ಕಲ್ಲಿದ್ದಲು ಮತ್ತು ನೈಸರ್ಗಿಕ ಅನಿಲದ ಬೃಹತ್‌ ನಿಕ್ಷೇಪವಿದೆ. ಇದನ್ನು ನೋಡಿದರೆ ಇಲ್ಲಿ ಒಂದೊಮ್ಮೆ ವ್ಯಾಪಕವಾಗಿ 
ಸಿಡಿಲು ಬಡಿದು ಅಥವಾ ಭೂಕುಸಿತದಿಂದ ಲಾವಾರಸ ಹೊರ ಚಿಮ್ಮಿ ಮಹಾ ಪ್ರಳಯಾಗ್ಗಿ ಭುಗಿಲೆದ್ದಿರಬಹುದೆಂದು ಊಹಿಸಬಹುದು. 
ಹೆಚ್ಚಿನ ವಿವರಣೆಗೆ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ : ಅಶ್ಶುಅರಾ: ಟಿಪ್ಪಣಿ 114) 

36. ಅರ್ಥಾತ್‌ ಮೂಸಾರನ್ನು ಆಕಾಶ ಭೂಮಿಗಳ ಸೃಷ್ಟಿಕರ್ತನಿಂದ ನೇಮಿಸಲಾದವರೆಂಬ ಬಗ್ಗೆ ಯಾವುದೇ ಸಂಶೆಯಕ್ಕೆ ಆಸ್ಪದವಿಲ್ಲದಂತೆ 
ಸುಸ್ಪಷ್ಟ ಪವಾಡ ಮತ್ತು ಜ್ವಲಂತ ನಿದರ್ಶನ ಸಹಿತ ಕಳುಹಿಸಲಾಗಿತ್ತು. 


ಕಾಂಡ - 27 


51. ಅದ್ದಾರಿಯಾತ್‌ 113 


೨ ಕ್ಷಿ 347 (ನೆ {5} 4 ಶಿಕ್ಷಿ > ul & 72) 
OR ೫ ೬1 Ne BOL SSG AS 
pp | ಓಂ Au I ್‌್‌ 27 ೨: 22% »% ೨» ಇ 
ES NSS OLDE LYLE ES OIE 
ಜ್‌ ಲ್‌ಿ ಜಯ ಟ್‌ ಲೊ (ತ್ತೆ uf ND 241% > 
1ರ CSO 05/45, 51054ಜ ಪ್ರಾ 
“ಇವನು ಜಾದೂಗಾರನೋ ಹುಚ್ಚನೋ ಆಗಿದ್ದಾನೆ' ಎಂದನು. ಕೊನೆಗೆ ನಾವು ಅವನನ್ನೂ ಅವನ ಸೇನೆಗಳನ್ನೂ 
ಹಿಡಿದೆವು ಮತ್ತು ಸಮುದ್ರಕ್ಕೆ ಎಸೆದು ಬಿಟ್ಟೆವು ಮತ್ತು ಅವನು ನಿಂದ್ಯ ನಾಗಿ ಬಿಟ್ಟನು. 3 
(41-42) 'ಆದ್‌' ಜನಾಂಗದಲ್ಲಿ (ನಿಮಗೆ ನಿದರ್ಶನವಿದೆ). ನಾವು ಅವರ ಮೇಲೆ ಒಂದು ಅಶುಭ ಗಾಳಿಯನ್ನು 
ಕಳುಹಿಸಿದಾಗ ಅದು ತಾನು ಹಾದು ಹೋದ ಪ್ರತಿಯೊಂದು ವಸ್ತುವನ್ನೂ ಶಿಥಿಲಗೊಳಿಸಿಬಿಟ್ಟಿತು.* 


(43-45) 'ಸಮೂದ್‌' ಜನಾಂಗದಲ್ಲಿ (ನಿಮಗೆ ನಿದರ್ಶನವಿದೆ) ಒಂದು ನಿಶ್ಚಿತ ಕಾಲದವರೆಗೆ ಸುಖಭೋಗಗಳಲ್ಲಿ 
ಇದ್ದುಕೊಳ್ಳಿರೆಂದು ಅವರೊಡನೆ ಹೇಳಲಾಗಿತ್ತು." ಆದರೆ, ಈ ಎಚ್ಚರಿಕೆ ಸಿಕ್ಕಿದ ಬಳಿಕವೂ ಅವರು ತಮ್ಮ ಪ್ರಭುವಿನ 


37. ಕೆಲವೊಮ್ಮೆ ಅವರು ಮೂಸಾರನ್ನು ಜಾದುಗಾರನೆಂದು ಕರೆದರೆ ಕೆಲವೊಮ್ಮೆ ಇವರು ಹುಚ್ಚನೆಂದರು. 

38. ಈ ಪುಟ್ಟ ನುಡಿಯಲ್ಲಿ ಚರಿತ್ರೆಯ ಸಂಪೂರ್ಣ ವೃತ್ತಾಂತವನ್ನು ಸಂಗ್ರಹಿಸಲಾಗಿದೆ. ಇದನ್ನು ಗ್ರಹಿಸುವುದಕ್ಕೆ ಈ ದೃಶ್ಯವನ್ನು 
ಮನದಾಳದಲ್ಲಿ ಚಿತ್ರಿಸಿಕೊಳ್ಳಿರಿ. ಅಂದು ಫಿರ್‌ಔನ್‌ ಜಗತ್ತಿನ ಅತಿದೊಡ್ಡ ಸಾಂಸ್ಕೃತಿಕ ಮತ್ತು ನಾಗರಿಕ ಕೇಂದ್ರದ ಮಹಾ ನಾಯಕನಾಗಿದ್ದ. 
ಅವನ ಕ್ರೌರ್ಯ ಪ್ರತಾಪ ಮತ್ತು ಪರಿಸರದ ಎಲ್ಲ ಜನಾಂಗಗಳಿಗೆ ಭಯಜನಕವಾಗಿತ್ತು. ಅಂಥ ಓರ್ವ ಚಕ್ರವರ್ತಿಯು ದಿಢೀರನೆ ಒಂದು 
ದಿನ ಮುಳುಗಿ ಬಿಟ್ಟರೆ ಆ ಘಟನೆಯು ಈಜಿಪ್ಟ್‌ನಲ್ಲಿ ಮಾತ್ರವಲ್ಲ, ಪರಿಸರದ ಎಲ್ಲ ಜನಾಂಗಗಳಲ್ಲಿಯೂ ದೊಡ್ಡ ಸುದ್ದಿಯಾಗಿರಬಹುದು. 
ಆದರೂ ಫಿರ್‌ಔನನ ಜತೆಯಲ್ಲಿ ಮುಳುಗಿದವರ ಸಂಬಂಧಿಕರ ಹೊರತು ಆತನ ದೇಶದಲ್ಲಿ ಅಥವಾ ಜಗತ್ತಿನ ಇತರ ಜನಾಂಗಗಳಲ್ಲಿ 
ಅವನಿಗಾಗಿ ದುಃಖಿಸುವ, ಪ್ರಲಾಪಿಸುವ ಅಥವಾ ಕನಿಷ್ಠ ಪಕ್ಷ ಅಯ್ಯೋ ದುರದೃಷ್ಟವೇ। ಇಷ್ಟೊಂದು ಒಳ್ಳೆಯ ಜನರು ಈ ದುರಂತಕ್ಕೆ 
ಬಲಿಯಾದರಲ್ಲ] ಎಂದು ವಿಷಾದಿಸುವವರೂ ಇರಲಿಲ್ಲ. ಅದರ ಬದಲಾಗಿ ಅವನ ಅಕ್ರಮದಿಂದ ಜಗತ್ತು ಉಸಿರುಗಟ್ಟಿತ್ತು. ಆದ್ದರಿಂದ ಈ 
ಪಾಠಬೋಧಕ ಅಂತ್ಯದಿಂದ ಎಲ್ಲರೂ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಎಲ್ಲ ನಾಲಗೆಗಳೂ ಆತನನ್ನು ಶಪಿಸಿದವು. ಆ ಸುದ್ದಿಯನ್ನು 
ಕೇಳಿದವರೆಲ್ಲರೂ ಈ ದುಷ್ಟನು ಈ ಪರಿಣಾಮಕ್ಕೇ ಅರ್ಹನಾಗಿದ್ದನು.. ದುಖಾನ್‌ ಅಧ್ಯಾಯದಲ್ಲಿ ಈ ಸ್ಥಿತಿಯನ್ನು ಹೀಗೆ ಚಿತ್ರಿಸಲಾಗಿದೆ: 
CTA] wb ೬845 ಆನಂತರ ಅವನಿಗಾಗಿ ಆಕಾಶವೂ ಅಳಲಿಲ್ಲ ಭೂಮಿಯೂ ಅಳಲಿಲ್ಲ (ಹೆಚ್ಚಿನ ವಿವರಣೆಗಾಗಿ 
ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌, ಭಾಗ-4, ಅದ್ದುಖಾನ್‌: ಟಿಪ್ಪಣಿ 25) 

39. ಈ ಗಾಳಿಯನ್ನುಜಸ "ಅಕೀಮ್‌' ಎಂದು ವರ್ಣಿಸಲಾಗಿದೆ. ಬಂಜೆ ಸ್ತ್ರೀಯನ್ನು ಸೂಚಿಸಲಿಕ್ಕಾಗಿ ಈ ಪದವನ್ನು ಬಳಸಲಾಗುತ್ತದೆ. 
ಶಬ್ದಕೋಶದಲ್ಲಿ ಅದರ ಅರ್ಥವು ಯಾಬಿಸ (ಒಣ) ಎಂದಿದೆ. ಭಾಷಾರ್ಥದಂತೆ ವಚನದ ತಾತ್ಸರ್ಯ ಹೀಗಿದೆ: ಅದು ಅತ್ಯುಷ್ಟ ಮತ್ತು 
ಒಣಗಾಳಿಯಾಗಿತ್ತು. ಆ ಗಾಳಿಯು ಬೀಸಿದ ಪ್ರತಿಯೊಂದು ವಸ್ತುವೂ ಒಣಗಿ ಸುಕ್ಕುಗಟ್ಟುವುದು. ಪಡೆ-ನುಡಿಯ ಅರ್ಥದಲ್ಲಿ ಅದರ 
ತಾತ್ಪರ್ಯ ಹೀಗಿದೆ: ಬಂಜೆ ಮಹಿಳೆಯಂತೆ ಅದು ಒಳಗೆ ಫಲವಿಲ್ಲದ ಗಾಳಿಯಾಗಿತ್ತು. ತಂಪು ಬೀಸುವ ಅಥವಾ ಮಳೆ ಸುರಿಸುವ, ಫಲ 
ಬೆಳೆಸುವ ಅಥವಾ ಗಾಳಿಯ ಚಲನೆಯಿಂದ ದೊರೆಯುವ ಪ್ರ ಪ್ರಯೋಜನಗಳನ್ನು ಒದಗಿಸುವಂಥದ್ದಾಗಿರಲಿಲ್ಲ. ಬೇರೆಡೆಗಳಲ್ಲಿ ಈ ಗಾಳಿಯ 
ಕುರಿತು ಅದು ನಿಷ್ಪ್ರಯೋಜಕ ಮತ್ತು ಶುಷ್ಕವಾಗಿತ್ತಲ್ಲದೆ, ಜನರನ್ನು ಎತ್ತಿ ಅಪ್ಪಳಿಸುವಂತೆ ರಭಸದಿಂದ ಬೀಸುವ ಚಂಡಮಾರುತವಾಗಿತ್ತು 
ಮತ್ತು ಅದು ನಿರಂತರ ಏಳು ರಾತ್ರಿ ಮತ್ತು ಎಂಟು ಹಗಲುಗಳ ಕಾಲ ಬೀಸುತ್ತಾ ಆದ್‌ ಜನಾಂಗದ ಎಲ್ಲಪ್ರದೇಶಗಳನ್ನೂ ಧ್ಹಂಸಗೊಳಿಸಿತೆಂದು 
ಹೇಳಲಾಗಿದೆ. (ಹೆಚ್ಚಿನ ವಿವರಣೆಗಾಗಿ ನೋಡಿರಿ: ಹಾಮ್ಜೀಮ್‌ ಅಸ್ಪಜ್ಜ; ಟಿಪ್ಪಣಿ: 20,21; ಅಹ್‌ಕಾಫ್‌: 25ರಿಂದ 28) 

40. ಇದು ಯಾವ "ನಿಶ್ಚಿತ ಕಾಲ' ಎಂಬ ಬಗ್ಗೆ ವ್ಯಾಖ್ಯಾನಗಾರರಲ್ಲಿ ಭಿನ್ನಾಭಿಪ್ರಾಯವಿದೆ. ಕತಾದಃರ ದೃಷ್ಟಿಕೋನದಂತೆ ಇದು 
ಹೂದ್‌ ಅಧ್ಯಾಯದಲ್ಲಿ ಸಮೂದ್‌ ಜನಾಂಗದ ನಾಶದ ಪ್ರಸ್ತಾಪವಿರುವ ವಚನವನ್ನು ಸೂಚಿಸುತ್ತದೆ. ಅದರಲ್ಲಿ ಸಮೂದ್‌ ಜನಾಂಗವು 
ಸಾಲಿಹ್‌ರ ಒಂಟೆಯನ್ನು ಕೊಂದಾಗ ಅಲ್ಲಾಹನು ಅವರಿಗೆ ನೀವು ಮೂರು ದಿನ ಸುಖ ಭೋಗಿಸಿರಿ. ಅನಂತರ ನಿಮ್ಮ ಮೇಲೆ ಶಿಕ್ಷೆ 
ಎರಗುವುದೆಂದು ಎಚ್ಚರಿಸಿದ್ದನು. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಹಸನ್‌ ಬಸರಿ ಹೀಗೆ ಹೇಳಿದ್ದಾರೆ: ಇದು ಪ್ರವಾದಿ ಸಾಲಿಹ್‌ರು ಸಂದೇಶ 


ಕಾಂಡ - 27 


114 ತಪ್ಪೀಮುಲ್‌ ಕುರ್‌ಆನ್‌ 


pA 


A 16 G5 ದೆ ಸ್ಥಿ ತಿದ್ದು 4 AAA 
ಕಿಲಾ 596 ಯಿತು ELISE LS 


ಳಂ 


SLs sO 3 ಟಿ4೫, ೫ 
STS GAG epee SEK AG 14 


ಆಜ್ಞೋಲ್ಲ ೦ಘನೆ ಮಾಡಿದರು. ಕೊನೆಗೆ ಅವರು ನೋಡುತ್ತಿದ್ದಂತೆಯೇ ಹಠಾತ್ತನೆ ಸಿಡಿದು ಬೀಳುವ ಒಂದು ಯಾತನೆ" 
ಅವರ ಮೇಲೆರಗಿತು. ಅನಂಶರ ಅವರಲ್ಲಿ ಎದ್ದು ನಿಲ್ಲುವ ಶಕ್ತಿಯಾಗಲಿ ತಮ್ಮನ್ನು ರಕ್ಷಿಸಿಕೊಳ್ಳುವ ಸಾಮರ್ಥ್ಯವಾಗಲಿ 
ಉಳಿಯಲಿಲ್ಲ 

(46) ಇವರೆಲ್ಲರಿಗಿಂತ ಮುಂಚೆ ನಾವು 'ನೂಹ'ರ ಜನಾಂಗವನ್ನು ನಾಶಗೊಳಿಸಿದೆವು. ಏಕೆಂದರೆ ಅವರು 
ಕರ್ಮಭ್ರಷ್ಟ ಜನರಾಗಿದ್ದರು. 

(47-51) ನಾವು ಆಕಾಶವನ್ನು" ನಮ್ಮ ಶಕ್ತಿಯಿಂದ ನಿರ್ಮಿಸಿರುತ್ತೇವೆ ಮತ್ತು ನಮಗೆ ಅದರ ಸಾಮರ್ಥ್ಯವಿದೆ.“ 
ಭೂಮಿಯನ್ನು ನಾವು ಹಾಸಿರುತ್ತೇವೆ, ನಾವು ಅತ್ಯುತ್ತಮವಾಗಿ ಸಮತಟ್ಟುಗೊಳಿಸುವವರಾಗಿದ್ದೇವೆ. ನಾವು 


ಪ್ರಚಾರದ ಆರಂಭ ಕಾಲದಲ್ಲಿ ತಮ್ಮ ಜನಾಂಗದವರೊಡನೆ ಹೇಳಿದ ಮಾತು. ಅವರ ಇಂಗಿತ ಹೀಗಿತ್ತು: ಈ ಪಾಪ ಕಾರ್ಯಗಳಿಂದ ಪಶ್ಚಾ 
ತ್ತಾಪಪಟ್ಟು ಮರಳಿ ವಿಶ್ವಾಸದ ಹಾದಿಯನ್ನು ಸ್ವೀಕರಿಸದಿದ್ದರೆ ಒಂದು ನಿಶ್ಚಿತ ಕಾಲದ ತನಕ ಮಾತ್ರ ನಿಮಗೆ ಈ ಲೋಕದಲ್ಲಿ ಜೀವಿಸುವ 
ಅವಕಾಶವಿರುವುದು. ಆನಂತರ ದುರ್ಗತಿ ಬಂದರಗುವುದು. ಈ ಎರಡರಲ್ಲಿ ಎರಡನೆಯ ವ್ಯಾಖ್ಯಾನವು ಹೆಚ್ಚುಸರಿ ಎನಿಸುತ್ತಿದೆ. ಯಾಕೆಂದರೆ 
ಮುಂದೆ ನ ) 3 ಲ್‌ 338 ಅನಂತರ ಅವರು ತಮ್ಮ ಪ್ರಭುವಿನ ಆಜ್ಞೆಯನ್ನು ಉಲ್ಲಂಘಿಸಿದರು ಎಂದು ಹೇಳಲಾಗಿದೆ. ಇಲ್ಲಿನೀಡಲಾಗಿ 
ರುವ ನಿಶ್ಚಿತ ಕಾಲವು ಆಜ್ಞೋಲ್ಲಂಘನೆಗಿಂತ ಮುಂಚೆ ನೀಡಲಾಗಿದೆ ಮತ್ತು ಈ ಎಚ್ಚರಿಕೆ ನೀಡಿದ ಬಳಿಕ ಅವರು ಆಜ್ಞೋಲ್ಲಂಘನೆ ಮಾಡಿದ 
ರೆಂದು ಇದು ಸೂಚಿಸುತ್ತದೆ. ತದ್ವಿರುದ್ಧವಾಗಿ ಹೂದ್‌ ಅಧ್ಯಾಯದ ವಚನದಲ್ಲಿ ಹೇಳುವ ನಿಶ್ಚಿತ ಕಾಲವು ಅಕ್ರಮಿಗಳಿಂದ ಅಂತಿಮ ಮತ್ತು 
ನಿರ್ಣಾಯಕ ಧಿಕ್ಕಾರದ ಬಳಿಕ ನೀಡಿರುವುದಾಗಿದೆ. 

41. ಕುರ್‌ಆನಿನ ವಿವಿಧೆಡೆಗಳಲ್ಲಿ ಶಿಕ್ಷೆಯ ಕುರಿತು ವಿವಿಧ ಪದಗಳ ಪ್ರಯೋಗವಾಗಿದೆ. ಕೆಲವೆಡೆಗಳಲ್ಲಿ ಹಾ) "ರಜ್‌ಫ್‌ 
(ನಡುಗಿಸುವ, ವಿನಾಶಕ ವಿಪತ್ತು) ಕೆಲವೆಡೆಗಳಲ್ಲಿ ಹಿಂ "ಸೈಹತ' (ಘನಸ್ಟೋಟ, ಗುಡುಗು) ಬೇರೆ ಕೆಲವೆಡೆ ಸ್ಥಿಶಿಹಿ "ತಾಗಿಯ' 
(ಅತಿಘೋರ ವಿಪತ್ತು) ಎನ್ನಲಾಗಿದೆ. ಇಲ್ಲಿ ಹೂಂ "ಸಾಇಕ' ಎಂದಿದೆ. ಅರ್ಥಾತ್‌ ಹಠಾತ್ತನೆ ಸಿಡಿಲೆರಗಿದಂಥ ವಿಪತ್ತು, ಭೀಕರ 
ಗುಡುಗು. ಪ್ರಾಯಶಃ ಈ ಶಿಕ್ಷೆಯು ಭಯಾನಕ ಶಬ್ದದೊಂದಿಗೆ ಭೂಕಂಪನದ ರೂಪದಲ್ಲಿ ಬಂದಿತ್ತು. 

42. ಮೂಲದಲ್ಲಿ ಯೂ | 15 ಎಂಬ ಪದಗಳಿವೆ. )ಓಯ! (ಇಂತಿಸಾರ್‌) ಪದಕ್ಕೆ ಅರಬಿಯಲ್ಲಿ 2 ಅರ್ಥಗಳಿವೆ. 
1) ಇತರರ ಆಕ್ರಮಣದಿಂದ ಸ್ವತಃ ರಕ್ಷಿಸಿಕೊಳ್ಳುವುದು. 11) ಆಕ್ರಮಣವೆಸಗುವವನ ಮೇಲೆ ಸೇಡು ತೀರಿಸುವುದು. 

43. ಪರಲೋಕದ ಕುರಿತು ಐತಿಹಾಸಿಕ ದೃಷ್ಟಾಂತಗಳನ್ನು ನೀಡಿದ ಬಳಿಕ ಪುನಃ ಅದೇ ವಿಷಯದಲ್ಲಿ ನೈಸರ್ಗಿಕ ದೃಷ್ಟಾಂತಗಳನ್ನು 
ನೀಡಲಾಗುತ್ತಿದೆ. 

44. ಮೂಲದಲ್ಲಿ & ಪು sd ಗ್ಗ |] ಎಂಬ ಪದಗಳಿವೆ. ಹ ಜು "ಮೂಸಿಆ್‌' ಎಂದರೆ ಶಕ್ತಿ ಮತ್ತು ಸಾಮರ್ಥ್ಯವಿರುವವ ಅಥವಾ 
ವಿಶಾಲಗೊಳಿಸುವವನೆಂದರ್ಥ. ಮೊದಲಿನ ಅರ್ಥದಂತೆ ಅದರ ತಾತ್ಟರ್ಯ ಹೀಗಿದೆ: ಈ ಆಕಾಶವನ್ನು ನಾವು ಯಾರದೇ ನೆರವಿಲ್ಲದೆ ಸ್ವಂತ 
ಬಲದಿಂದ ನಿರ್ಮಿಸಿದ್ದೇವೆ. ಅದರ ಸೃಷ್ಟಿಯು ನಮ್ಮ ಶಕ್ತಿಗೆ ಮೀರಿರಲಿಲ್ಲ ಹೀಗಿರುತ್ತಾ ನಾವು ನಿಮ್ಮನ್ನು ಸೃಷ್ಟಿಸಲು ಶಕ್ತರಲ್ಲವೆಂಬ ಭಾವನೆ 
ನಿಮ್ಮಲ್ಲಿ ಹೇಗೆ ಮೂಡಿತು? ಎರಡನೆಯ ಅರ್ಥದಂತೆ ಅದರ ತಾತ್ತರ್ಯ ಹೀಗಿದೆ: ನಾವು ಈ ಭವ್ಯ ವಿಶ್ವವನ್ನು ಸೃಷ್ಟಿಸಿ ಹಾಗೆಯೇ 
ಸುಮ್ಮನಾಗಲಿಲ್ಲ. ಅದನ್ನು ನಿರಂತರ ವಿಶಾಲಗೊಳಿಸುತ್ತಿದ್ದೇವೆ. ಇದರಲ್ಲಿ ನಮ್ಮ ಸೃಷ್ಟಿ ಕ್ರಿಯೆಯ ನೂತನ ವೈಚಿತ್ರ ಗಳು ಪ್ರತಿಕ್ಷಣ 
ಕಾಣಿಸುತ್ತಿವೆ. ಇಂಥ ಪ್ರಚಂಡ ಸೃಷ್ಟಿ ಸಾಮರ್ಥ್ಯವಿರುವವನು ಮರು ಸೃಷ್ಟಿ ಕಾರ್ಯಕ್ಕೆ ಅಸಮರ್ಥನೆಂದು ನೀವು ಭಾವಿಸಿರುವುದೇಕೆ? 

45. ಇದರ ವಿವರಣೆ 18ನೇ ಟಿಪ್ಪಣಿಯಲ್ಲಿ ಬಂದಿದೆ. ಹೆಚ್ಚಿನ ವಿವರಣೆಗೆ ನೋಡಿರಿ- ತಪ್ಲೀಮುಲ್‌ ಕುರ್‌ಆನ್‌, ಭಾಗ-3, 
ಅನ್ನಮ್ಸ್‌; 74; ಭಾಗ-4, ಯಾಸೀನ್‌:29, ಅರುಯ್ದುಖ್ರುಪ್‌: 7-10. 


ಕಾಂಡ - 27 


51. ಅದ್ದಾರಿಯಾಶ್‌ 115 


2 ಸ್ಯ 03, £9 3. 8 PPR PO 
ಜರ ಪ ಚ ಜಟ್‌ Ss EBS 
೨೨2೭ 4 ಪ್ರಜ ೨ಬ ೨2 ೨(. ಜೈ 22೨ ೧54 ಸನ್ನಿಧಿ ಬ ಕಿಸ 
ಬರ 6೫೬: 1/೬॥  220ಶಿಕಿಭ LIEN IES 


ಪ್ರತಿಯೊಂದು ವಸ್ತುವಿನ ಜೋಡಿಗಳನ್ನು ಮಾಡಿರುತ್ತೇವೆ,“ ನೀವು ಇದರಿಂದ ಪಾಠ ಕಲಿಯಬಹುದೆಂದು. ಆದುದರಿಂದ 
ನೀವು ಅಲ್ಲಾಹನ ಕಡೆಗೆ ಧಾವಿಸಿರಿ. ನಾನು ನಿಮಗೆ ಅವನ ಕಡೆಯಿಂದ ಸುವ್ಯಕ್ತ ಎಚ್ಚರಿಕೆ ನೀಡುವವನಾಗಿದ್ದೇನೆ. 
ಅಲ್ಲಾಹನೊಂದಿಗೆ ಇತರರನ್ನು ಆರಾಧ್ಯರಾಗಿ ಮಾಡಿಕೊಳ್ಳಬೇಡಿರಿ. ನಾನು ನಿಮಗೆ ಅವನ ಕಡೆಯಿಂದ ಸುವ್ಯಕ್ತ ಎಚ್ಚರಿಕೆ 
ನೀಡುವವನಾಗಿದ್ದೇನೆ.* 

(52-55) ಹೀಗೆಯೇ ಆಗುತ್ತಾ ಬಂದಿದೆ. ಇವರಿಗಿಂತ ಮುಂಚಿನ ಜನಾಂಗಗಳ ಬಳಿಗೂ ಸಂದೇಶವಾಹಕರು 


46. ಅರ್ಥಾತ್‌, ಜಗತ್ತಿನ ಎಲ್ಲವಸ್ತುಗಳನ್ನು ಜೋಡಿಯ ನೀತಿಯನ್ಹಯ ಸ್ಫ ೃಷ್ಟಿಸಲಾಗಿದೆ. ವಿಶ್ವವೆಂಬ ಈ ಮಹಾ ಕಾರ್ಯಾಗಾರದಲ್ಲಿ 
ಪ್ರತಿಯೊಂದು ವಸ್ತುವೂ ಅದರ ಜೋಡಿಯೊಂದಿಗೆ ಸೆ ಸೇರಿ ಹೊಸ ಸಂಯೋಜಿತ ವಸ್ತುಗಳು ಅಸ್ತಿತ್ವಕ್ಕೆ ಬರುವ ನಿಯಮದಂತೆ ಸಕ್ರಿಯವಾಗಿದೆ. 
ಹೀಗೆ ಇಲ್ಲಿ ಜೋಡಿಯಲ್ಲದ ಯಾವ ಒಂಟಿ ವಸ್ತುವೂ ಇಲ್ಲ ಪ್ರತಿಯೊಂದು ವಸ್ತುವೂ ತನ್ನ ಜೋಡಿಯೊಂದಿಗೆ ಸೇರಿಯೇ ಫಲದಾಯಕವಾಗು 
ತ್ತದೆ. ಹೆಚ್ಚಿನ ವಿವರಣೆಗಾಗಿ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌, ಭಾಗ-4, ಯಾಸೀನ್‌: ಟಿಪ್ಪ ್ರೇಣಿ:31, ಅರ್ದುಖ್ರುಫ್‌ : ಟಿಪ್ಪಣಿ: 12 

47. ತಾತ್ಪರ್ಯ ಹೀಗಿದೆ: ಅಖಿಲ ವಿಶ್ವವು ಜೋಡಿಯ ತತ್ವದಂತೆ ಸ್ಥ ರೃಷ್ಟಿಯಾಗಿರುವುದು ಮತ್ತು ಜಗತ್ತಿನ ಸಕಲ ವಸ್ತುಗಳ 
ಜೋಡಿಗಳಿರುವುದು ಪರಲೋಕವು ಅನಿವಾರ್ಯವೆಂಬುದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿದೆ. ನೀವು ಸ್ವಲ್ಪ ಆಲೋಚಿಸಿದರೆ ನಿಮ್ಮ ಬುದ್ಧಿಗೆ ಈ ವಿಷ 
ಯ ವ್ಯಕ್ತವಾದೀತು. ಲೋಕದ ಪ್ರತಿಯೊಂದು ವಸ್ತುವಿಗೂ ಒಂದು ಜೋಡಿಯಿದ್ದು ಯಾವ ವಸ್ತುವೂ ಅದರ ಜೋಡಿಯಿಲ್ಲದೆ 
ಫಲಕಾರಿಯಾಗುವುದಿಲ್ಲವೆಂದಾದರೆ ಕೇವಲ ಈ ಲೋಕದ ಜೀವನವು ಜೋಡಿ ರಹಿತವಾಗಿರಲು ಹೇಗೆ ಸಾಧ್ಯ? ಖಂಡಿತವಾಗಿಯೂ 
ಪರಲೋಕವೇ ಅದರ ಜೋಡಿಯಾಗಿದೆ. ಅನ್ಯಥಾ ಈ ಜೀವನವು ಅರ್ಥಹೀನವಾಗುತ್ತದೆ. 

ಮುಂದಿನ ವಿಷಯವನ್ನು ಅರ್ಥೈಸುವುದಕ್ಕೆ ಇಲ್ಲಿಇನ್ನೊಂದು ಅಂಶವನ್ನು ತಿಳಿದಿರಬೇಕಾಗಿದೆ. ಈವರೆಗಿನ ಚರ್ಚೆಯು ಸಂಪೂರ್ಣವಾಗಿ 
ಪರಲೋಕಕ್ಕೆ ಸಂಬಂಧಿಸಿದ್ದರೂ ಇದೇ ಚರ್ಚೆ ಮತ್ತು ದೃಷ್ಟಾಂತಗಳಲ್ಲಿ ಏಕದೇವತ್ನದ ಪುರಾವೆಗಳೂ ಲಭಿಸುತ್ತವೆ. ಮಳೆಯ ವ್ಯವಸ್ಥೆ, 
ಭೂಮಿಯ ಫಲವತ್ತತೆ, ಆಕಾಶದ ನಿರ್ಮಾಣ, ಮಾನವನ ಅಸ್ತಿತ್ವ ಭೂಮಿಯಲ್ಲಿ ಜೋಡಿಯಾಗುವ ತತ್ವದ ಅದ್ಭುತ ಪ್ರಕ್ರಿಯೆ ಇತ್ಯಾದಿಗಳು 
ಪರಲೋಕದ ಸಾಧ್ಯ ತೆಗೆ ಸಾಕ್ಷಿಯಾಗಿರುವಂತೆಯೇ ಈ ವಿಶ್ವವು ದೇವ ರಹಿತವಾಗಿಲ್ಲ ಅಥವಾ ಇದಕ್ಕೆ ಅನೇಕ ದೇವರಿಲ್ಲ. ಅದರ ಸ್ತ ೃಷ್ಟಿಕರ್ತ 
ಮತ್ತು ಒಡೆಯನಾಗಿ ಸರ್ವಜ್ಞ ಮತ್ತು ಸರ್ವಶಕ್ತನಾದ ಏಕೈಕ ಶಕ್ತಿಯಿದೆಯೆಂದೂ ಸಾಕ್ಷ್ಯ ವಹಿಸುತ್ತವೆ. ಆದ್ದರಿಂದ ಮುಂದೆ ಇದೇ 
ದೃಷ್ಟಾಂತದ ಆಧಾರದಲ್ಲಿ ಏಕದೇವತ್ವದ ಕರೆ ನೀಡಲಾಗಿದೆ. ಮಾತ್ರವಲ್ಲ, ಮಾನವನು ದೇವಧಿಕ್ಕಾರದ ನೀತಿಯನ್ನು ತೊರೆದು 
ದಾಸ್ಯ-ಅನುಸರಣೆಯ ಮಾರ್ಗವನ್ನು ಅಂಗೀಕರಿಸುವುದು ಪರಲೋಕ ವಿಶ್ವಾಸದ ಅನಿವಾರ್ಯ ಪರಿಣಾಮವಾಗಿದೆ. ಆದ್ದರಿಂದಲೇ 
ಪರಲೋಕದ ದೃಷ್ಟಾಂತವನ್ನು ಮುಗಿಸಿದ ಕೂಡಲೇ "ಆದ್ದರಿಂದ ಅಲ್ಲಾಹನೆಡೆಗೆ ಧಾವಿಸಿರಿ' ಎಂದು ಹೇಳಲಾಗಿದೆ. 

48. ಈ ವಾಕ್ಯವು ದೇವ ವಚನವಾಗಿದ್ದರೂ ಇದರಲ್ಲಿಸಂಬೋಧಕನು ಅಲ್ಲಾಹನಲ್ಲ, ಪ್ರವಾದಿಯಾಗಿದ್ದಾರೆ. ಇಲ್ಲಿಪ್ರವಾದಿವರ್ಯರ 
ಮೂಲಕ ಅಲ್ಲಾಹನು ಹೀಗೆ ಹೇಳಿಸುತ್ತಾನೆ: ಅಲ್ಲಾಹನ ಕಡೆಗೆ ಧಾವಿಸಿರಿ. ನಾನು ಅವನ ಕಡೆಯಿಂದ ನಿಮಗೆ ಎಚ್ಚರಿಕೆ ನೀಡುವವನಾಗಿದ್ದೇನೆ. 
ಈ ರೀತಿಯ ಮಾತಿಗೆ ಉದಾಹರಣೆ ಕುರ್‌ಆನಿನ ಪ್ರಥಮ ಅಧ್ಯಾಯ ಅರ್ಥಾತ್‌ ಫಾತಿಹಾದಲ್ಲಿದೆ. ಅದರಲ್ಲಿರುವುದು ಅಲ್ಲಾಹನ 
ನುಡಿಯಾಗಿದ್ದರೂ ಸಂಬೋಧಕನಾಗಿ ದಾಸನು ಅಪೇಕ್ಷಿಸುತ್ತಾನೆ. 43 ೨1) Ga ಪಟ SU 515356 ಲ್ಲ 
"ವಿಶ್ವಾಸಿಗಳೇ, ನೀವು ದೇವನೊಡನೆ ಹೀಗೆ ಪ್ರಾರ್ಥಿಸಿರಿ' ಎಂದು ಹೇಳಿಲ್ಲ ಹಾಗಿದ್ದರೂ ಇದು ಅಲ್ಲಾಹನು ಅವನ ದಾಸರಿಗೆ ಕಲಿಸುವ ಒಂದು 
ಪ್ರಾರ್ಥನೆಯೆಂದು ವಚನದ ಶೈಲಿಯಿಂದ ಸ್ವತಃ ತಿಳಿಯುತ್ತದೆ. ಫಾತಿಹ ಅಧ್ಯಾಯದ ಹೊರತು ಇಂಥ ವಚನಗಳಿಗೆ ಇತರ ಅನೇಕ 
ಉದಾಹರಣೆಗಳಿವೆ. ನುಡಿಯು ಅಲ್ಲಾಹನದ್ದಾಗಿದ್ದರೂ ಕೆಲವೊಮ್ಮೆ ಹೇಳುವವರು ದೇವಚರರಾಗಿದ್ದರೆ ಕೆಲವೆಡೆ ಪ್ರವಾದಿವರ್ಯರಾಗಿರು 
ತ್ತಾರೆ. ಇಲ್ಲಿ ವಕ್ತಾರ ಯಾರೆಂದು ಪ್ರತ್ಯೇಕವಾಗಿ ತಿಳಿದಿಲ್ಲದಿದ್ದರೂ ಅಲ್ಲಾಹನು ಈ ಮಾತುಗಳನ್ನು ಯಾರಿಂದ ಹೇಳಿಸುತ್ತಿರುವನೆಂದು 
ಸಾಂದರ್ಭಿಕ ಹಿನ್ನೆಲೆಯಿಂದ ಸತಃ ವ್ಯಕ್ತವಾಗುತ್ತದೆ. ಉದಾಹರಣೆಗಾಗಿ ನೋಡಿರಿ: ಮರ್ಯಮ್‌, 64-65, ಅಸ್ಸಾಹ್ಟಾತ್‌: 159-167, 
ಅಶ್ವೂರಾ: 10. 


ಕಾಂಡ - 27 


116 ತಪ್ಪೀಮುಲ್‌ ಕುರ್‌ಆನ್‌ 


ರೋಲ್‌ ್‌ಯೆಿಲ್ಟಿರರ([(೯೯ರ್ಬ್ಪರ್ಟ್ಟ್ಸ್ಟರ್ಟ್ಟ್ಷ್‌ೆ_ೆುು 241A 

ois 6x! CELSO ESN SSSI SHG 
ಬಂದಾಗ ಅವರನ್ನು ಇವರು ಜಾದೂಗಾರ ಅಥವಾ ಹುಚ್ಚಎಂದು ಹೇಳದೆ ಬಿಡಲಿಲ್ವ* ಇವರೆಲ್ಲರೂ ಈ ವಿಷಯದಲ್ಲಿ 
ಪರಸ್ಪರ ಒಪ್ಪಂದ ಮಾಡಿಕೊಂಡಿರುವರೇ? ಇಲ್ಲ. ವಾಸ್ತವದಲ್ಲಿ ಇವರೆಲ್ಲರೂ ವಿದ್ರೋಹಿಗಳಾಗಿದ್ದಾರೆ.₹ ಆದುದರಿಂದ 
ಸಂದೇಶವಾಹಕರೇ, ಇವರ ಕಡೆಯಿಂದ ಮುಖ ತಿರುಗಿಸಿಕೊಳ್ಳಿರಿ. ನಿಮ್ಮ ಮೇಲೇನೂ ಅಪವಾದವಿಲ್ಲ* ಆದರೆ 


49. ಅಲ್ಲಾಹನು ಕಳುಹಿಸಿದ ಸಂದೇಶವಾಹಕರ ಬಾಯಿಂದ ಪರಲೋಕದ ಸುದ್ದಿ ಮತ್ತು ಏಕದೇವತ್ನದ ಸಂದೇಶ ಕೇಳಿದಾಗ ಜನರು 
ಅವರನ್ನು ಜಾದುಗಾರ ಮತ್ತು ಹುಚ್ಚನೆಂದು ಕರೆದಿರುವುದು ಇದು ಮೊದಲ ಘಟನೆಯೇನಲ್ಲ ಮಾನವ ಕುಲದ ಮಾರ್ಗದರ್ಶನಕ್ಕಾಗಿ 
ಪ್ರವಾದಿಗಳ ನೇಮಕದ ಆರಂಭದ ದಿನದಿಂದ ಈ ತನಕ ಮೂಢ ಜನರು ಈ ಮೂರ್ಪತನವನ್ನು ಒಗ್ಗಟ್ಟಿನಿಂದ ಪುನರಾವರ್ತಿಸುತ್ತಿದ್ದರೆಂಬುದಕ್ಕೆ 
ದೇವ ಸಂದೇಶವಾಹಕತ್ನದ ಇತಿಹಾಸವೇ ಸಾಕ್ಷಿಯಾಗಿದೆ. ಓರ್ವ ಪ್ರವಾದಿಯು ಆಗಮಿಸಿ, ನೀವು ಅನೇಕ ದೇವರ ದಾಸರಲ್ಲ ಲ ಏಕೈಕ ದೇವನೇ 
ನಿಮ್ಮ ಸೃಷ್ಟಿಕರ್ತ, ಆರಾಧ್ಯ, ಅನ್ನದಾತ, ಸಾರ್ವಭೌಮನೆಂದು ಎಚ್ಚರಿಕೆ ನೀಡಿದಾಗಲೆಲ್ಲ ಇವನು ಮಂತ್ರಗಳಿಂದ ನಮ್ದು ತಲೆ ತಿರುಗಿಸುವ 
ಮಾಟಗಾರನೆಂದು ಜನರು ಗುಲ್ಲೆಬ್ಬಿಸಿದ್ದರು. ಹಾಗೆಯೇ ಪ್ರವಾದಿಗಳು ಆಗಮಿಸಿ ನಿಮ್ಮನ್ನು ಬೇಜವಾಬ್ದಾರರಾಗಿ ಸ್ವಚ್ಛಂದವಾಗಿ ಈ ಲೋಕ 
ದಲ್ಲಿ ವಿಹರಿಸಲು ಬಿಟ್ಟಿಲ್ಲ, ಬದಲಾಗಿ ನಿಮ್ಮ ಜೀವನವು ಕೊನೆಯಾದರೆ ಸೃಷ್ಟಿಕರ್ತ ಮತ್ತು ಒಡೆಯನಾಗಿರುವವನ ಮುಂದೆ ಹಾಜರುಗೊಳಿಸಿ 
ನಿಮಗೆ ರಕ್ಷೆ-ಶಿಕ್ಷೆಗಳನ್ನು ನೀಡಲಾಗುವುದೆಂದು ಎಚ್ಚರಿಸಿದ ಎಲ್ಲ ಕಾಲಗಳಲ್ಲಿಯೂ ಜನರು, ಇವನು ಹುಚ್ಚ, ಇವನ ಬುದ್ಧಿ ಕೆಟ್ಟಿದೆ ಎಂದು 
ಮರಣದ ಬಳಿಕ ನಾವು ಪುನಃ ಹುಟ್ಟುವುದಾದರೂ ಹೇಗೆ ಎಂದು ಬೊಬ್ಬಿರಿದಿದ್ದರು. 

50. ಅರ್ಥಾತ್‌, ಸಹಸ್ರಾರು ವರ್ಷಗಳಿಂದ ಎಲ್ಲ ಕಾಲಗಳಲ್ಲಿಯೂ ವಿವಿಧ ದೇಶ ಮತ್ತು ವಿಭಿನ್ನ ಜನಾಂಗಗಳ ಜನರು ಪ್ರವಾದಿಗಳ 
ಸಂದೇಶಗಳನ್ನು ಒಂದೇ ರೀತಿಯ ಮಾತು ಮತ್ತು ಕೃತಿಗಳಿಂದ ವಿರೋಧಿಸುತ್ತಿದ್ದರೆ ಅದಕ್ಕೆ ತಲೆತಲಾಂತರಗಳ ಜನರು ಒಂದು ಮಹಾ 
ಸಮ್ಮೇಳನ ಜರಗಿಸಿ ಪ್ರವಾದಿಗಳು ಬಂದು ನಮಗೆ ಇಂಥ ಸಂದೇಶಗಳನ್ನು ನೀಡಿದರೆ ಅವರಿಗೆ ಹೀಗೆ ಉತ್ತರಿಸಬೇಕೆಂದು ಒಮ್ಮತದಿಂದ 
ಕೈಗೊಂಡ ತೀರ್ಮಾನ ಕಾರಣವಾಗಿರಲಿಲ್ಲವೆಂಬುದು ವ್ಯಕ್ತ. ಹಾಗಿದ್ದರೆ ಅವರ ಈ ಸಮಾನ ಧೋರಣೆ ಮತ್ತು ಪ್ರತಿಕ್ರಿಯೆಯ ಈ ನಿರಂತರ 
ಪುನರಾವರ್ತನೆಗೆ ಕಾರಣವೇನು? ಅಹಂಕಾರ ಮತ್ತು ಅವಿಧೇಯತೆಯೇ ಅವರ ಸಾಮಾನ್ಯ ಗುಣವಾಗಿತ್ತು. ಎಲ್ಲಕಾಲದ ಮೂಢರು ದೇವ 
ದಾಸ್ಯದಿಂದ ಮುಕ್ತರಾಗಿ ಮತ್ತು ಕರ್ಮಗಳ ವಿಜಾರಣೆಯ ಬಗ್ಗೆ ನಿರ್ಭೀತರಾಗಿ ಲಂಗುಲಗಾಮಿಲ್ಲದ ಕುದುರೆಯಂತೆ ಈ ಲೋಕದಲ್ಲಿ ಬದುಕ 
ಲಿಚ್ಛಿಸಿದ್ದರು. ಕೇವಲ ಈ ಒಂದು ಕಾರಣದಿಂದಲೇ ದೇವದಾಸ್ಯ ಮತ್ತು ದೇವಭಕ್ತಿಯ ಕರೆ ನೀಡಿದ ಎಲ್ಲರಿಗೂ ಪೂರ್ವಯೋಜಿತ ಉತ್ತರ 
ವನ್ನೇ ನೀಡುತ್ತಿದ್ದರು. 

ಈ ವಚನವು ಇನ್ನೊಂದು ಪ್ರಧಾನ ವಾಸ್ತವಿಕತೆಯತ್ತ ಬೆಳಕು ಬೀರುತ್ತದೆ. ಅರ್ಥಾತ್‌, ಸನ್ನಾರ್ಗ ಮತ್ತು ದುರ್ಮಾರ್ಗ, ಒಳಿತು 
ಮತ್ತು ಕೆಡುಕು, ನ್ಯಾಯ ಮತ್ತು ಅನ್ಯಾಯ ಇತ್ಯಾದಿ ಕರ್ಮಗಳಿಗೆ ಮಾನವ ಮನಸ್ಸಿನ ನೈಸರ್ಗಿಕ ಪ್ರತಿಕ್ರಿಯೆಯು ಎಲ್ಲಕಾಲಗಳಲ್ಲಿಯೂ 
ಭೂಮಿಯ ಎಲ್ಲ ಮೂಲೆಗಳಲ್ಲಿಯೂ ಏಕಪ್ರಕಾರ ಪ್ರಕಟವಾಗುತ್ತವೆ. ಒಂದು ವೇಳೆ ಸಾಧನಾನುಕೂಲತೆಗಳ ವಿಕಾಸದಿಂದ ಅದರಲ್ಲಿ ಎಷ್ಟೇ 
ಬದಲಾವಣೆ ಕಾಣಿಸುತ್ತಿದ್ದರೂ ಸರಿ. ಇಂದಿನ ಮಾನವನು ಟ್ಯಾಂಕು, ವಿಮಾನ ಮತ್ತು ಹೈಡ್ರೋಜನ್‌ ಬಾಂಬುಗಳ ಮೂಲಕ ಯುದ್ಧ 
ಮಾಡುತ್ತಿದ್ದಾನೆ. ಪ್ರಾಚೀನ ಕಾಲದ ಮಾನವನು ಕಲ್ಲು ಮತ್ತು ದೊಣ್ಣೆಗಳಿಂದ ಕಾದಾಡಿರಬಹುದು. ಹಾಗಿದ್ದರೂ ಮಾನವರ ಪರಸ್ಪರ 
ಯುದ್ಧದ ಮೂಲ ಪ್ರೇರಣೆಗಳಲ್ಲಿ ಯಾವ ಬದಲಾವಣೆಯೂ ಆಗಿಲ್ಲ. ಅದೇ ರೀತಿ ಇಂದಿನ ನಾಸ್ತಿಕನು ತನ್ನ ದೇವ ನಿರಾಕರಣೆಯ 
ಸಮರ್ಥನೆಗಾಗಿ ಪುರಾವೆಗಳ ರಾಶಿಯನ್ನೇ ಮುಂದಿರಿಸಿದರೂ, ಈ ಮಾರ್ಗವನ್ನು ಸ್ವೀಕರಿಸುವ ಅವರ ಪ್ರೇರಕೆಗಳು 6000 ವರ್ಷಗಳ ಹಿಂದಿನ 
ನಾಸ್ತಿಕನನ್ನು ಆ ಮಾರ್ಗದಲ್ಲಿ ಸಾಗಿಸಿದ್ದ ಅದೇ ಪ್ರೇರಕಗಳಾಗಿವೆ. ತಮ್ಮ ಸಮರ್ಥನೆಗಳಲ್ಲಿಯೂ ಇವರು ಪೂರ್ವ ಮಾರ್ಗದರ್ಶಿಗಳಿಗಿಂತ 
ಸ್ವಲ್ಪವೂ ಭಿನ್ನವಾಗಿಲ್ಲ, 

51. ಈ ವಚನದಲ್ಲಿ ಚೆನ್ನಾಗಿ ತಿಳಿದಿರಬೇಕಾದ ಸಂದೇಶ ಪ್ರಚಾರದ ಒಂದು ನಿಯಮವನ್ನು ತಿಳಿಸಲಾಗಿದೆ. ಓರ್ವ ಸತ್ಯ ಪ್ರಚಾರಕನು 
ಸೂಕ್ತ ಸಾಕ್ಷ್ಯಾಧಾರಗಳ ಸಹಿತ ತನ್ನ ಸಂದೇಶವನ್ನು ಸುಸ್ಪಷ್ಟವಾಗಿ ತಿಳಿಸಿ ಅವನ ಸಂಶಯ ಮತ್ತು ಆಕ್ಷೇಪಗಳಿಗೆ ಪ್ರಾಮಾಣಿಕವಾಗಿ ಉತ್ತರಿಸಿದರೆ, 
ಸತ್ಯ ಸಂದೇಶವನ್ನು ತಲುಪಿಸುವ ತನ್ನ ಹೊಣೆಗಾರಿಕೆಯಿಂದ ಅವನು ಸಂಪೂರ್ಣ ಮುಕ್ತನಾಗುತ್ತಾನೆ. ಆ ಬಳಿಕವೂ ಆ ವ್ಯಕ್ತಿಯು ತನ್ನ 
ವಿಶ್ವಾಸ ವಿಚಾರಗಳಿಗೆ ಅಂಟಿಕೊಂಡಿದ್ದರೆ ಸತ್ಯ ಪ್ರಚಾರಕನ ಮೇಲೆ ಅವನ ಬಗ್ಗೆ ಯಾವುದೇ ಹೊಣೆಗಾರಿಕೆ ಉಳಿಯುವುದಿಲ್ಲ ಅವನ ಬೆನ್ನ 
ಹಿಂದೆ ನಡೆಯಬೇಕಾದ ಯಾವ ಅಗತ್ಯವೂ ಇಲ್ಲ ಅವನೊಂದಿಗೆ ವಾದಿಸಿ ಸಮಯ ಹಾಳು ಮಾಡಬೇಕಾಗಿಲ್ಲ. ಹೇಗಾದರೂ ಮಾಡಿ ಆ 


ಕಾಂಡ - 27 


51. ಅದ್ದಾರಿಯಾತ್‌ 117 


ಗ ಗ. 1೫ ಆಗಿ 


ಜರ ಟೆ ಯ್ಯ ಯ ೨೨ [ಸ PEI “ಕ A DAS 
೫60 ಆಸಿ ಶ್ರಿ IGS G5 5 As ಟ್ರ Logika 


ಉಪದೇಶ ಮಾಡುತ್ತಲಿರಿ. ಏಕೆಂದರೆ ಉಪದೇಶವು ಸತ್ಯವಿಶ್ವಾಸ ಸ್ವೀಕರಿಸುವವರ ಪಾಲಿಗೆ ಉಪಯುಕ್ತವಾಗಿರುತ್ತದೆ.* 


[5] 
(56-60) ನಾನು ಜಿನ್ನ್‌ಗಳನ್ನೂ ಮನುಷ್ಯರನ್ನೂ ಸೃಷ್ಟಿಸಿರುವುದು ನನ್ನ ದಾಸ್ಯ ಮತ್ತು ಆರಾಧನೆಗಾಗಿಯೇ 
ಹೊರತು ಬೇರಾವುದೇ ಕಾರ್ಯಕ್ಕಾಗಿ ಅಲ್ಲ ನಾನು ಅವರಿಂದ ಜೀವನಾಧಾರವನ್ನೇನೂ ಬಯಸುವುದಿಲ್ಲ ಮತ್ತು 


ವ್ಯಕ್ತಿಯಲ್ಲಿ ತನ್ನ ವಿಚಾರಧಾರೆಯನ್ನು ಬೆಳೆಸುವುದೇ ಆತನ ಕೆಲಸವಲ್ಲ, ಓರ್ವ ಸಂದೇಶಪ್ರಜಾರಕನೆಂಬ ದೃಷ್ಟಿಯಲ್ಲಿ ಆ ವ್ಯಕ್ತಿಯ ವಿಷ 
ಯದಲ್ಲಿ ಆತನು ತನ್ನ ಕರ್ತವ್ಯ ಮುಗಿಸಿದ್ದಾನೆ. ಇನ್ನು ಆ ವ್ಯಕ್ತಿಯು ವಿಶ್ವಾಸವಿರಿಸದಿದ್ದರೆ ಇರಲಿ, ಆತನನ್ನು ನಿರ್ಲಕ್ಷಿಸಿ ಪಥಭ್ರಷ್ಟನಾಗಲು 
ಯಾಕೆ ಬಿಟ್ಟೆ ಎಂದು ಸತ್ಯಪ್ರಚಾರಕನೊಡನೆ ಪ್ರಶ್ನಿಸಲಾಗುವುದಿಲ್ಲ. ತನ್ನ ಪಥಭ್ರಷ್ಟತೆಗೆ ಸ್ವತಃ ಆ ವ್ಯಕ್ತಿಯೇ ಹೊಣೆಗಾರನಾಗುತ್ತಾನೆ. 

ಪ್ರವಾದಿವರ್ಯರಿಗೆ(ಸ) ಈ ನಿಯಮವನ್ನು, ಅವರು ಜನರ ಬೆನ್ನು ಬಿಡದೆ ತಪ್ಪು ರೀತಿಯಲ್ಲಿ (ಅಲ್ಲಾಹ್‌ ಕ್ಷಮಿಸಲಿ) ಸಂದೇಶ 
ಪ್ರಚಾರ ನಡೆಸಿ ಅಲ್ಲಾಹನು ಅದನ್ನು ತಡೆಯಲಿಕ್ಕಾಗಿ ಹೇಳಿರುವುದಲ್ಲ. ವಾಸ್ತವದಲ್ಲಿ ಅದರ ಉದ್ದೇಶವು, ಓರ್ವ ಸಂದೇಶ ಪ್ರಚಾರಕನು 
ಹಲವರಿಗೆ ಯೋಗ್ಯ ರೀತಿಯಲ್ಲಿಸತ್ಯವನ್ನು ಮನಗಾಣಿಸುವ ತನ್ನ ಕರ್ತವ್ಯವನ್ನು ಪೂರೈಸಿದ ಬಳಿಕ ಅವರಲ್ಲಿ ಹಠ ಮತ್ತು ಜಗಳಗಂಟತನವನ್ನು 
ಕಂಡು ಅವರಿಂದ ದೂರವಾದರೆ, ಅವರು ಆತನನ್ನು ಹಿಂಬಾಲಿಸಿ ಆತನ ಮೇಲೆ, ಓ ಮಹಾತ್ಮ, ನೀವೆಂಥ ಸತ್ಯಪ್ರಚಾರಕರು, ನಾವು 
ನಿಮ್ಮೊಂದಿಗೆ ಚರ್ಚಿಸಲು ಪ್ರಯತ್ನಿಸುವಾಗ ನೀವು ನಮ್ಮನ್ನು ಗಮನಿಸುವುದೇ ಇಲ್ಲ ಎಂದು ಆರೋಪಿಸಲಾರಂಭಿಸಿದರೆ, ಸತ್ಯವನ್ನು 
ಗ್ರಹಿಸುವುದು ಅವರ ಉದ್ದೇಶವಲ್ಲ, ಬದಲಾಗಿ ಸಂದೇಶ ಪ್ರಚಾರಕನನ್ನು ವಾದ ವಿವಾದಗಳಲ್ಲಿ ಸಿಲುಕಿಸಿ ಅವನ ಅಮೂಲ್ಯ ಸಮಯವನ್ನು 
ಹಾಳು ಮಾಡುವುದೇ ಆಗಿದೆ. ಆದ್ದರಿಂದಲೇ ಅಲ್ಲಾಹನು ತನ್ನ ಪವಿತ್ರ ವಚನದಲ್ಲಿ ಸ್ಪಷ್ಟ ಮಾತುಗಳಲ್ಲಿ ಹೀಗೆ ಹೇಳಿದ್ದಾನೆ: ಅಂಥ 
ಜನರನ್ನು ಗಮನಿಸಬೇಡಿರಿ. ಅವರನ್ನು ನಿರ್ಲಕ್ಷಿಸಿದ್ದಕ್ಕಾಗಿ ನಿಮ್ಮನ್ನು ಆಕ್ಷೇಪಿಸಲಾಗುವುದಿಲ್ಲ. ಆ ಬಳಿಕ ಯಾರೊಬ್ಬರಿಗೂ ಪ್ರವಾದಿಯವರ 
ಮೇಲೆ, ನೀವು ಸಮರ್ಪಿಸುತ್ತಿರುವ ದಿವ್ಯಗ್ರಂಥದಂತೆ ನಮಗೆ ನಿಮ್ಮ ಧರ್ಮವನ್ನು ಕಲಿಸಲಿಕ್ಕಾಗಿ ನಿಮ್ಮನ್ನು ನೇಮಿಸಲಾಗಿದೆಯಲ್ಲವೇ, 
ಹಾಗಿರುತ್ತಾ ಈಗ ನೀವು ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವುದಿಲ್ಲವೇಕೆ? ಎಂದು ಆರೋಪ ಹೊರಿಸಲು ಸಾಧ್ಯವಿರಲಿಲ್ಲ. 

52. ಈ ವಚನದಲ್ಲಿ ಧರ್ಮಪ್ರಜಾರದ ಇನ್ನೊಂದು ನಿಯಮವನ್ನು ತಿಳಿಸಲಾಗಿದೆ. ಸತ್ಯವಿಶ್ವಾಸವೆಂಬ ಅನುಗ್ರಹದ ಬೆಲೆಯನ್ನು 
ಅರಿತು ಅದನ್ನು ಗಳಿಸಬಯಸುವ ಸಹೃದಯಿಗಳಿಗೆ ವಿಶ್ವಾಸವನ್ನು ತಲುಪಿಸುವುದೇ ಸಂದೇಶಪ್ರ ಚಾರದ ನೈಜ ಉದ್ದೇಶವಾಗಿದೆ. ಆದರೆ 
ಕೋಟ್ಯಂತರ ಜನರಿರುವ ಈ ಮಾನವ ಸಮುದಾಯದಲ್ಲಿ ಸಹೃದಯಿಗಳು ಎಲ್ಲಿರುವರೆಂದು ಸಂದೇಶ ಪ್ರಚಾರಕನಿಗೆ ತಿಳಿದಿರುವುದಿಲ್ಲ. 
ಆದ್ದರಿಂದ ತನ್ನ ಸಾರ್ವಜನಿಕ ಸಂದೇಶ ಪ್ರಚಾರ ಕಾರ್ಯವನ್ನು ಅವನು ನಿರಂತರ ಮಾಡುತ್ತಿರಬೇಕು. ವಿಶ್ವಾಸ ಸ್ಟೀಕರಿಸಬಹುದಾದ 
ಜನರಿರುವ ಎಲ್ಲ ಕಡೆಗಳಿಗೂ ಅವನ ಧ್ವನಿ ತಲುಪಬೇಕು. ಈ ಜನರೇ ಅವನ ಬಂಡವಾಳ. ಅವರನ್ನು ಗುರುತಿಸುವುದೇ ಅವರ ಪ್ರಧಾನ 
ಕಾರ್ಯಭಾರವಾಗಿದೆ. ಅವರನ್ನು ಸಂಘಟಿಸಿ ದೇವಮಾರ್ಗದಲ್ಲಿ ತಂದು ನಿಲ್ಲಿಸುವುದೇ ಅವನ ಗುರಿಯಾಗಿರಬೇಕು. ಮಧ್ಯದಲ್ಲಿ ಸಂದೇಶ 
ಪ್ರಚಾರಕನು ಸಂಪರ್ಕಿಸುವ ನಿರರ್ಥಕ ಆಸಾಮಿಗಳ ಬಗ್ಗೆ ವಹಿಸಬೇಕಾದ ಕಾಳಜಿಗೂ ಮಿತಿಯಿದೆ. ಅಭಿಸಂಬೋಧಿತನು ಪೂರ್ವಗ್ರಹ 
ಪೀಡಿತನಲ್ಲವೆಂದು ಖಚಿತವಾಗುವ ತನಕ ಮಾತ್ರ ಸಂದೇಶ ಪ್ರಚಾರಕನು ಅವನನ್ನು ಅನುಗಮಿಸಬೇಕು. ತಿಳಿಸುವುದು ವ್ಯರ್ಥವೆಂದು 
ಮನಗಂಡ ಬಳಿಕ ಅವನಿಗಾಗಿ ತನ್ನ ಅಮೂಲ್ಯ ಸಮಯವನ್ನು ವ್ಯಯಿಸಬಾರದು. ಯಾಕೆಂದರೆ ಅವನು ಉಪದೇಶಗಳನ್ನು ಸ್ವೀಕರಿಸುವವರ 
ಸಾಲಿಗೆ ಸೇರಿದವನಲ್ಲ, ಆಂಥವರಿಗಾಗಿ ತನ್ನ ಸಾಮರ್ಥ್ಯವನ್ನು ವಿನಿಯೋಗಿಸಿದರೆ ಆ ಸಂದೇಶವನ್ನು ಕೇಳಿ ಅದರಿಂದ ಪ್ರಯೋಜನ ಪಡೆ 
ಯುವ ಜನರಿಗೆ ನಷ್ಟವಾದೀತು. 

53. ಅರ್ಥಾತ್‌, ನಾನು ಅವರನ್ನು ನನ್ನ ದಾಸ್ಯ-ಆರಾಧನೆಗಾಗಿ ಸೃಷ್ಟಿಸಿರುವೆನೇ ಹೊರತು ಅನ್ಯರ ಆರಾಧನೆಗಲ್ಲ, ನಾನು ಇವರ 
ಸೃಷ್ಟಿಕರ್ಶನಾಗಿರುವುದರಿಂದ ಇವರು ನನ್ನ ದಾಸ್ಯ ಆರಾಧನೆಯನ್ನು ಮಾತ್ರ ಮಾಡಬೇಕು. ಬೇರೆ ಯಾರೊಬ್ಬರೂ ಇವರನ್ನು ಸೃಷ್ಟಿಸಿಲ್ಲದಿರುವಾಗ 
ಇವರು ಅವರ ದಾಸ್ಯತನ ಮಾಡಬೇಕಾದ ಹಕ್ಕೇನಿದೆ? ಹಾಗೆಯೇ ನಾನು ಇವರ ಸೃಷ್ಟಿಕರ್ತನಾಗಿರುವಾಗ ಇವರು ಇತರರ ದಾಸ್ಯ-ಆರಾಧನೆ 
ಮಾಡುತ್ತಾ ತಿರುಗಿದರೆ ಹೇಗೆ ಸರಿಯಾದೀತು? 

ಇಲ್ಲಿ ಒಂದು ಪ್ರಶ್ನೆ ಮೂಡಬಹುದು. ಅಲ್ಲಾಹನು ಕೇವಲ ಮಾನವರು ಮತ್ತು ಯಕ್ಷರನ್ನು ಮಾತ್ರವಲ್ಲ ಅಖಿಲ ವಿಶ್ವದಲ್ಲಿರುವ 
ಸಕಲ ವಸ್ತುಗಳನ್ನು ಅವನೇ ಸೃಷ್ಟಿಸಿದ್ದಾನೆ. ಹೀಗಿರುತ್ತಾ ಯಕ್ಷರು ಮತ್ತು ಮಾನವರ ಕುರಿತು ಮಾತ್ರ ಅವರನ್ನು ಕೇವಲ ನನ್ನ ಹೊರತು 
ಬೇರೆ ಯಾರ ದಾಸ್ಯ-ಆರಾಧನೆಗಾಗಿಯೂ ಸೃಷ್ಟಿಸಿಲ್ಲವೆಂದು ಹೇಳಿರುವುದೇಕೆ? ವಸ್ತುತಃ ಪ್ರತಿಯೊಂದು ಸೃಷ್ಟಿಯ ಕಣಕಣವೂ ಕೇವಲ 


ಕಾಂಡ - 27 


118 ತಪ್ಪೀಮುಲ್‌ ಕುರ್‌ಆನ್‌ 


ಹೋ AS 12% 4 TLC (3314 2% £1 5 ಲ ಛ್ಛಜಜ 
ಅಲಾಯ್‌ rol ಎ5 (ಖ್ಯ BES HE AL Eb EH 
p 


೬/283 ೨ TS TT 
ಕ OSES El mp EES ಉರಿತ 
ಅವರು ನನಗೆ ಉಣಿಸಬೇಕೆಂದೂ ಅಪೇಕ್ಷಿಸುವುದಿಲ್ಲ ಅಲ್ಲಾಹನು ಸ್ವಯಂ ಮಹಾ ಅನ್ನದಾತನು, ಮಹಾಶಕ್ಷಿಶಾಲಿ 
ಮತ್ತು ಪ್ರಚಂಡನಾಗಿದ್ದಾನೆ.* ಆದುದರಿಂದ ಯಾರು ಅಕ್ರಮವೆಸಗಿದರೋ್‌್‌ ಅವರ ಪಾಲಿಗೆ, ಅವರಂತಿದ್ದವರ 
ಪಾಲಿಗೆ ಸಿಕ್ಕಿದಂತಹ ಯಾತನೆಯೇ ಸಿದ್ಧವಿದೆ. ಅದಕ್ಕಾಗಿ ಇವರು ನನ್ನೊಡನೆ ತವಕಪಡುವುದು ಬೇಡ. ಕೊನೆಯಲ್ಲಿ 


ಯಾವ ದಿನದ ಬಗ್ಗೆ ಎಚ್ಚರಿಸಲಾಗುತ್ತಿದೆಯೋ ಆ ದಿನ ಸತ್ಯನಿಷೇಧಿಗಳಿಗೆ ವಿನಾಶವಿದೆ. 


ಅಲ್ಲಾಹನ ದಾಸ್ಯ-ಆರಾಧನೆಗಾಗಿದೆಯಷ್ಟೆ. ಉತ್ತರ ಹೀಗಿದೆ: ಸೃಷ್ಟಿಗಳ ಪೈಕಿ ಕೇವಲ ಯಕ್ಷ ಮತ್ತು ಮಾನವರಿಗೆ ತಮ್ಮ ಅಧಿಕಾರ 
ವ್ಯಾಪ್ತಿಯಲ್ಲಿ ಇಷ್ಟವಿದ್ದರೆ ಅಲ್ಲಾಹನ ದಾಸ್ಯ-ಆರಾಧನೆ ಮಾಡುವ ಅಥವಾ ಮಾಡದಿರುವ ಅಥವಾ ಅಲ್ಲಾಹೇತರರ ದಾಸ್ಯ-ಆರಾಧನೆ 
ಮಾಡುವ ಸ್ವಾತಂತ್ರ್ಯವನ್ನು ನೀಡಲಾಗಿದೆ. ಭೂಮಿಯಲ್ಲಿರುವ ಇತರ ಯಾವ ಸೃಷ್ಟಿಗಳಿಗೂ ಈ ಸ್ವಾತಂತ್ರ್ಯವಿಲ್ಲ. ಅವುಗಳಿಗೆ ಅಲ್ಲಾಹನ 
ದಾಸ್ಯ-ಆರಾಧನೆಯನ್ನು ಮಾಡದೆ ಇತರರ ದಾಸ್ಯ-ಆರಾಧನೆಯನ್ನು ಮಾಡುವ ಆಯ್ಕೆಯ ಸ್ವಾತಂತ್ರ್ಯವಿಲ್ಲ. ಆದ್ದರಿಂದಲೇ ಇಲ್ಲಿ ಕೇವಲ 
ಯಕ್ಷರು ಮತ್ತು ಮಾನವರ ಕುರಿತು ಹೀಗೆ ಹೇಳಲಾಗಿದೆ. ಅವರು ತಮ್ಮ ಸ್ವಾತಂತ್ರ್ಯದ ಮಿತಿಯಲ್ಲಿ ತಮ್ಮ ಸೃಷ್ಟಿಕರ್ತನ ಅನುಸರಣೆ ಮತ್ತು 
ದಾಸ್ಯತನದಿಂದ ವಿಮುಖರಾಗಿ ಸೃಷ್ಟಿಕರ್ತನ ಬದಲಿಗೆ ಇತರರ ದಾಸ್ಯತನವನ್ನು ಸ್ವೀಕರಿಸಿದರೆ ಆ ಮೂಲಕ ಅವರು ಸ್ವತಃ ತಮ್ಮ ಸಹಜ 
ಪ್ರಕೃತಿಯ ವಿರುದ್ಧ ಹೋರಾಡುತ್ತಿದ್ದಾರೆ. ಅವರು ತಮ್ಮನ್ನು ಸೃಷ್ಟಿಕರ್ತನ ಹೊರತು ಇತರರ ದಾಸ್ಯತನಕ್ಕಾಗಿ ಸೃಷ್ಟಿಸಿಲ್ಲವೆಂಬುದನ್ನು 
ತಿಳಿದಿರಬೇಕು. ಅವನಿಗೆ ನೀಡಲಾಗಿರುವ ಸ್ವಾತಂತ್ರ್ಯವನ್ನು ದುರುಪಯೋಗಿಸದೆ, ಸ್ವಾತಂತ್ರ್ಯದ ಮಿತಿಯಲ್ಲಿಯೂ ಮನಃಪೂರ್ವಕ ದೇವನ 
ದಾಸ್ಯಾನುಸರಣೆ ಮಾಡುವುದೇ ಅವನಿಗೆ ಸರಿಯಾದ ದಾರಿಯಾಗಿದೆ. ಯಾಕೆಂದರೆ ಸ್ವಾತಂತ್ರ್ಯವನ್ನು ಮೀರಿದ ವಿಷಯಗಳಲ್ಲಿ ಅವನ ದೇಹದ 
ಪ್ರತಿಯೊಂದು ರೋಮವೂ ಸ್ವತಃ ದೇವನ ದಾಸ್ಯಕ್ಕೆ ಬದ್ಧವಾಗಿವೆ. 

ಈ ವಚನದಲ್ಲಿ ಇಬಾದತ್‌ ಪದವನ್ನು ಕೇವಲ ಉಪವಾಸ, ನಮಾರು್‌ ಮುಂತಾದ ಆರಾಧನಾ ಕರ್ಮಗಳೆಂಬ ಅರ್ಥಕ್ಕೆ 
ಸೀಮಿತಗೊಳಿಸಿಲ್ಲ ಆದ್ದರಿಂದ ಯಕ್ಷ ಮತ್ತು ಮಾನವನನ್ನು ನಮಾರಫ್‌, ಉಪವಾಸ, ಸ್ತುತಿ ಸ್ತೋತ್ರ ಮಾಡಲಿಕ್ಕಾಗಿಯೇ ಸೃಷ್ಟಿಸಲಾಗಿದೆಯೆಂದು 
ಇದರ ಅರ್ಥವೆಂದು ಯಾರೂ ತಪ್ಪು ತಿಳಿಯಬಾರದು. ಆ ಅರ್ಥವೂ ಅದರಲ್ಲಿ ಸೇರಿದ್ದರೂ ಅದೇ ಸಂಪೂರ್ಣ ತಾತ್ನರ್ಯವಲ್ಲ. ಅದರ 
ಸಂಪೂರ್ಣ ತಾಶ್ಚರ್ಯ ಹೀಗಿದೆ: ಯಕ್ಷ ಮತ್ತು ಮಾನವರನ್ನು ಅಲ್ಲಾಹನ ಹೊರತು ಇತರರ ಉಪಾಸನೆ, ಅನುಸರಣೆ, ವಿಧೇಯತೆ, 
ಆತ್ಮಾರ್ಪಣೆಗಾಗಿ ಸೃಷ್ಟಿಸಿಲ್ಲ. ಇತರರ ಮುಂದೆ ಬಾಗುವುದು, ಇತರರ ಆಜ್ಞಾಖಾಲನೆ, ಇತರರ ಭಯಭಕ್ತಿ, ಇತರರ ಧರ್ಮದ ಅನುಸರಣೆ, 
ಇತರರನ್ನು ತಮ್ಮಸೌಭಾಗ್ಯ-ದೌರ್ಭಾಗ್ಯಗಳಿಗೆ ಕಾರಣರೆಂಬ ಭಾವನೆ, ಇತರರ ಮುಂದೆ ಕೈಚಾಚಿ ಬೇಡುವುದು ಇತ್ಯಾದಿ ಅವನ ಕೆಲಸವಲ್ಲ, 
(ಹೆಚ್ಚಿನ ವಿವರಣೆಗಾಗಿ ನೋಡಿರಿ: ತಪ್ಲೀಮುಲ್‌ ಕುರ್‌ಆನ್‌ ಭಾಗ-4, 34: ಟಿ. 63, 39: ಟಿ. 2, 45: ಟಿ. 30) 

ಆಂಶಿಕವಾಗಿ ಈ ವಚನದಿಂದ ಇನ್ನೊಂದು ವಿಷಯವೂ ವ್ಯಕ್ತವಾಗುತ್ತದೆ. ಯಕ್ಷರು, ಮಾನವರಿಗಿಂತ ಭಿನ್ನವಾದ ಬೇರೆಯೇ 
ಸೃಷ್ಟಿಯಾಗಿದ್ದಾರೆ. ಇದರಿಂದ ಮಾನವರಲ್ಲಿಯೇ ಕೆಲವರನ್ನು ಕುರ್‌ಆನ್‌ನಲ್ಲಿ ಯಕ್ಷರೆಂದು ಕರೆಯಲಾಗಿದೆಯೆಂಬ ಕೆಲವರ ವಾದವು 
ತಪ್ಪೆಂದು ಸ್ಪಷ್ಟವಾಗುತ್ತದೆ. ಈ ವಾಸ್ತವಿಕತೆಯನ್ನು ಕೆಳಗಿನ ಕುರ್‌ಆನ್‌ ವಚನಗಳು ಅನಿಷೇಧ್ಯವಾಗಿ ದೃಢೀಕರಿಸುತ್ತವೆ. ಈ ವಿಷಯದಲ್ಲಿ 
ಹೆಚ್ಚಿನ ಚರ್ಚೆಗಾಗಿ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌, ಭಾಗ-1, ಆಲ್‌ ಅನ್‌ಆಮ್‌: 100, 128, ಅಲ್‌ ಅಆ್‌ರಾಫ್‌: 38, 179; 
ಭಾಗ-2, ಹೂದ್‌: 119, ಅಲ್‌ ಹಿಜ್ರ್‌: 27ರಿಂದ 33, ಬನೀ ಇಸ್ರಾಈಲ್‌: 88, ಆಲ್‌ ಕಹ್ಹ್‌: 105, ಅಸ್ಪಜ್ಜ: 13, ಸಬಾ: 41 ಸಾದ್‌:75-76, 
ಹಾಮ್ಮೀಮ್‌ ಅಸ್ಪಜ್ಞ:25, ಅಹ್‌ಕಾಫ್‌:18, ಅರ್ರಹ್ಮಾನ್‌:15, 39, 56 ತಪ್ಪೀಮುಲ್‌ ಕುರ್‌ಆನ್‌, ಭಾಗ-3, ಅಲ್‌ ಅಂಬಿಯಾ: ಟಿಪ್ಪಣಿ: 
21, ಅನ್ನಮ್ಮ್‌ ಟಿಪ್ಪಣಿ 23-45, ಸಂಪುಟ-4, ಸಬಾ: ಟಿಪ್ಪಣಿ: 24. 

54. ಅರ್ಥಾತ್‌, ನನ್ನ ಯಾವುದೇ ಹಿತಾಸಕ್ತಿಯು ಮಾನವರು ಮತ್ತು ಯಕ್ಷರನ್ನು ಅವಲಂಬಿಸಿಲ್ಲ. ಈ ಉಭಯ ವರ್ಗಗಳು ನನ್ನ 
ಆರಾಧನೆ ಮಾಡಿದರೆ ಮಾತ್ರ ನನ್ನ ದೇವತ್ವನಡೆಯುತ್ತದೆ. ನನ್ನ ದಾಸ್ಯತನದಿಂದ ಮುಖ ತಿರುಗಿಸಿದರೆ ನಾನು ದೇವನಲ್ಲನೆಂದಾಗುವುದಿಲ್ಲ. 
ನನಗೆ ಇವರ ದಾಸ್ಯ-ಆರಾಧನೆಯ ಅಗತ್ಯವಿಲ್ಲ. ಅದು ವಾಸ್ತವದಲ್ಲಿ ಅವರ ನೈಸರ್ಗಿಕ ಬೇಡಿಕೆಯಾಗಿದೆ. ಅದಕ್ಕಾಗಿಯೇ ಅವರನ್ನು 
ಸೃಷ್ಟಿಸಲಾಗಿದೆ. ತಮ್ಮ ಪ್ರಕೃತಿಗೆ ಎರುದ್ಧ ವರ್ತಿಸಿದರೆ ಅವರಿಗೇ ನಷ್ಟ. "ನಾನು ಅವರಿಂದ ಆಹಾರ ಬೇಡುವುದಿಲ್ಲ. ಅವರು ನನಗೆ 


ಕಾಂಡ - 27 


51. ಅದ್ದಾರಿಯಾತ್‌ 119 


ಉಣಿಸಬೇಕೆಂದೂ ಬಯಸುವುದಿಲ್ಲ” ಎಂಬ ಮಾತಿನಲ್ಲಿ ಮಾರ್ಮಿಕ ವಿಮರ್ಶೆಯಿದೆ. ಅವರು ನೈಜ ದೇವನನ್ನು ತೊರೆದು ಜಗತ್ತಿನಲ್ಲಿ. 
ಆರಾಧಿಸ್ತುತಿರುವ ಎಲ್ಲ ದೇವಂದಿರೂ ವಾಸ್ತವದಲ್ಲಿ ಅವರ ಆರಾಧಕರ ಅವಲಂಬಿತರಾಗಿದ್ದಾರೆ. ಈ ಆರಾಧಕರೂ ಅವರ ದೇವತ್ವವನ್ನು 
ಕೊಂಡಾಡದಿದ್ದರೆ ಅವರ ದೇವತ್ನವು ಒಂದು ದಿನವೂ ನಡೆಯಲಾರದು. ಅವರು ಇವರ ಅನ್ನದಾತರಲ್ಲ. ತದ್ವಿರುದ್ಧವಾಗಿ ಇವರೇ ಅವರಿಗೆ 
ಆಹಾರ ಒದಗಿಸುತ್ತಾರೆ. ಅವರು ಇವರಿಗೆ ಉಣಿಸುವುದಿಲ್ಲ. ಇವರೇ ಅವರಿಗೆ ಉಣಿಸುತ್ತಾರೆ. ಅವರು ಇವರ ಪ್ರಾಣ ರಕ್ಷಿಸುವುದಿಲ್ಲ, ಇವರು 
ಅವರ ಪ್ರಾಣ ರಕ್ಷಿಸ ಬೇಕಾಗುತ್ತದೆ. ಆರಾಧಕರೇ ಆ ದೇವಂದಿರ ಸೇನೆ. ಆ ಸೇನೆಯ ಬಲದಿಂದ ಅವರ ದಿವ್ಯತ್ವ ನಡೆಯುತ್ತದೆ. ಇಂಥ 
ನಕಲಿ ದೇವಂದಿರನ್ನು ರಕ್ಷಿಸುವ ದಾಸರಿಲ್ಲದಿದ್ದರೆ ಅಥವಾ ದಾಸರು ಅವರ ಆರಾಧನೆಯನ್ನು ನಿಲ್ಲಿಸಿದರೆ ಇವರ ಎಲ್ಲ ಶೌರ್ಯವೂ ಸೋರಿ 
ಹೋಗಿ ಸಂಪೂರ್ಣ ಅಸಹಾಯಕರಾಗುವುದನ್ನು ಜಗತ್ತು ನೋಡಿದೆ. ಸಕಲ ಆರಾಧ್ಯರಲ್ಲಿ ಕೇವಲ ಅಲ್ಲಾಹನೊಬ್ಬನ ದೇವತ್ವವೇ ಸ್ವಂತ 
ಬಲದಿಂದ ನಡೆಯುತ್ತಿದೆ. ಅವನು ತನ್ನ ದಾಸರಿಂದ ಏನನ್ನೂ ಪಡೆಯುವುದಿಲ್ಲ ಬದಲಾಗಿ ದಾಸರಿಗೆ ಎಲ್ಲವನ್ನೂ ಅವನೇ ನೀಡುತ್ತಾನೆ. 

55. ಮೂಲದಲ್ಲಿ ವಿಜ್‌ 'ಮತೀನ್‌' ಎಂಬ ಪದ ಪ್ರಯೋಗವಾಗಿದೆ. ಅರ್ಥಾತ್‌ ಯಾರಿಂದಲೂ ಕದಲಿಸಲು ಅಸಾಧ್ಯವಾಗಿರುವಂತೆ 
ಸುದೃಢ ಮತ್ತು ಅಚಲವಾದುದು. 

56. ಇಲ್ಲಿ ಅಕ್ರಮವೆಂದರೆ, ಸತ್ಯ ಮತ್ತು ಸದಾಚಾರದ ಮೇಲೆ ಹಾಗೂ ಸ್ವಂತ ಪ್ರಕೃತಿಯೊಂದಿಗೆ ನಡೆಸುವ ಅಕ್ರಮವಾಗಿದೆ. ಇಲ್ಲಿ 
ಆಕ್ರಮಿಗಳೆಂದರೆ, ವಿಶ್ವದೊಡೆಯನಾದ ಅಲ್ಲಾಹನ ಹೊರತು ಇತರ ಅಸ್ತಿತ್ವಗಳನ್ನು ಆರಾಧಿಸುವ, ಪರಲೋಕವನ್ನು ನಿರಾಕರಿಸುವ, ತಮ್ಮನ್ನು 
ಈ ಲೋಕದಲ್ಲಿ ಬೇಜವಾಬ್ದಾರರೆಂದು ಭಾವಿಸುವ, ವಾಸ್ತವಿಕತೆಯ ಕುರಿತು ಎಚ್ಚರಿಕೆ ನೀಡುವ ಮತ್ತು ಪ್ರವಾದಿವರ್ಯರನ್ನು ತಿರಸ್ಕರಿಸುವ 
ಜನರು. 

57. ಇದು ಪ್ರತಿಫಲ ದಿನವು ಬರಬರುತ್ತಾ ಎಲ್ಲಿ ನಿಂತು ಬಿಟ್ಟಿದೆ ಮತ್ತು ಕೊನೆಗೂ ಅದು ಬರುವುದಿಲ್ಲವೇಕೆ ಎಂಬ ಸತ್ಯನಿಷೇಧಕರ 
ಅಪೇಕ್ಷೆಗೆ ಉತ್ತರವಾಗಿದೆ. 


ಕಾಂಡ - 27 


52. ಅತ್ತೂರ್‌ 


ಹೆಸರು 

ಪ್ರಾರಂಭದ 'ವತ್ತೂರ್‌' ಎಂಬ ಪದದಿಂದ ಹೆಸರಿಸಲಾಗಿದೆ. 
ಅವತೀರ್ಣ ಕಾಲ | 

ಪ್ರವಾದಿವರ್ಯರ(ಸ) ಮಕ್ಕಾ ಜೀವನದಲ್ಲಿ "ಅದ್ದಾರಿಯಾತ್‌' ಅಧ್ಯಾಯ ಅವತೀರ್ಣವಾದ ಕಾಲದಲ್ಲಿಯೇ ಈ 
ಅಧ್ಯಾಯವೂ ಅವತೀರ್ಣವಾಗಿದೆಯೆಂದು ಇದರ ವಿಷಯದ ಆಂತರಿಕ ಸಾಕ್ಸ್ಯದಿಂದ ತಿಳಿಯುತ್ತದೆ. ಇದರ ಅವತೀರ್ಣಕಾಲದಲ್ಲಿ 
ಪ್ರವಾದಿವರ್ಯರ(ಸ) ವಿರುದ್ಧ ಆಕ್ಷೇಪ ಆರೋಪಗಳ ಜಡಿಮಳೆ ಸುರಿಯುತ್ತಿತ್ತೆಂದು ಇದನ್ನು ಓದುವಾಗ ಸ್ಪಷ್ಟವಾಗಿ ತಿಳಿಯು 
ತ್ತದೆ. ಹಾಗಿದ್ದರೂ ಅಂದು ಅಕ್ರಮ ಮರ್ದನಗಳ ಗಾಣವು ರಭಸದಿಂದ ತಿರುಗಲಾರಂಭಿಸಿದ್ದಂತೆ ಭಾಸವಾಗುವುದಿಲ್ಲ. 
ಚರ್ಚಾ ವಿಷಯ 

ಪರಲೋಕವು ಇದರ ಪ್ರಥಮ ಪರಿಚ್ಛೇದದ ವಿಷಯವಾಗಿದೆ. ಅದ್ದಾರಿಯಾತ್‌ನಲ್ಲಿ ಅದರ ಸಾಧ್ಯತೆ, ಸಂಭಾವ್ಯತೆ ಮತ್ತು 
ಅನಿವಾರ್ಯತೆಯ ಕುರಿತು ಪುರಾವೆಗಳನ್ನು ನೀಡಲಾಗಿತ್ತು. ಆದ್ದರಿಂದ ಇಲ್ಲಿ ಅದನ್ನು ಪುನರಾವರ್ಶಿಸಲಾಗಿಲ್ಲ. ಬದಲಾಗಿ 
ಪರಲೋಕದ ಬಗ್ಗೆ ಸಾಕ್ಷ $ವಹಿಸುವ ಕೆಲವು ವಾಸ್ತವಿಕತೆಗಳ ಆಣೆ ಹಾಕಿ ಅದು ಖಂಡಿತ ಬಂದೇ ತೀರುವುದೆಂದು ಬಹಳ ಒತ್ತಿ 
ಹೇಳಲಾಗಿದೆ. ಅದರ ಆಗಮನವನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ಲ. ಅನಂತರ ಅದು ಸಂಭವಿಸಿದಾಗ ಅದನ್ನು ನಿರಾಕರಿಸಿದ್ದವರ 
ಪರಿಣಾಮವೇನಾಗುವುದು ಮತ್ತು ಅದನ್ನು ನಂಬಿ ದೇವ ಭಯದಿಂದ ಬಾಳಿದವರು ಪುರಸ್ಕಾರಕ್ಕೆ ಹೇಗೆ ಪಾತ್ರರಾಗುವರೆಂದು 
ತಿಳಿಸಲಾಗಿದೆ. 

ತರುವಾಯ ಎರಡನೆಯ ಪರಿಚ್ಛೇದದಲ್ಲಿ ಪ್ರವಾದಿವರ್ಯರ(ಸ) ಸಂದೇಶ ಪ್ರಚಾರದ ವಿರುದ್ಧ ಕುರೈಶ್‌ ನಾಯಕರು 
ಕೈಗೊಂಡಿದ್ದ ನೀತಿಯನ್ನು ಖಂಡಿಸಲಾಗಿದೆ. ಅವರು ಪ್ರವಾದಿವರ್ಯರನ್ನು(ಸ) ಜ್ಯೋತಿಷಿ, ಹುಚ್ಚ, ಕವಿ ಎಂದು ಮುಂತಾಗಿ 
ಆರೋಪಿಸುತ್ತಾ ಜನರು ಅವರ ಸಂದೇಶದ ಬಗ್ಗೆ ಗಂಭೀರವಾಗಿ ಆಲೋಚಿಸದಂತೆ ದಾರಿ ತಪ್ಪಿಸುತ್ತಿದ್ದರು. ಅವರನ್ನು ನಮ್ಮ 
ಪಾಲಿಗೆ ಮಹಾ ಅಪಶಕುನವೆಂದು ಭಾವಿಸುತ್ತಿದ್ದರು. ಅವರಿಗೇನಾದರೂ ಬಂದರೆ ನಾವು ಅವರಿಂದ ಸುರಕ್ಷಿತರಾಗಬಹುದೆಂದು 
ಬಹಿರಂಗವಾಗಿ ಹೇಳುತ್ತಿದ್ದರು. ಈ ಕುರ್‌ಆನನ್ನು ಅವರು ಸ್ವತಃ ರಚಿಸಿ ಅಲ್ಲಾಹನ ಹೆಸರಲ್ಲಿ ಪ್ರಚಾರ ಮಾಡುತ್ತಿರುವುದು ಮಹಾ 
ಮೋಸವೆಂದೂ ಆರೋಪಿಸುತ್ತಿದ್ದರು. ದೇವನಿಗೆ ಸಂದೇಶವಾಹಕನಾಗಿ ನೇಮಿಸಲು ಈ ಆಸಾಮಿಯೇ ಸಿಗಬೇಕೇ ಎಂದು ಪದೇ 
ಪದೇ ವ್ಯಂಗ್ಯವಾಡುತ್ತಿದ್ದರು. ಅವರು ಏನೋ ಬೇಡಲಿಕ್ಕಾಗಿ ನಿಮ್ಮ ಬೆನ್ನು ಹಿಡಿದಿದ್ದಾರೆ ಮತ್ತು ಅವರಿಂದ ತಪ್ಪಿಸಿಕೊಳ್ಳಲಿಕ್ಕಾಗಿ 
ನಾವು ಅವರ ಬಾಯಿ ಮುಚ್ಚಿಸಲು ಪ್ರಯತ್ನಿಸುತ್ತಿರುವೆವೆಂಬ ರೀತಿಯಲ್ಲಿ ಉಪದೇಶ ಮತ್ತು ಸಂದೇಶ ಪ್ರಚಾರದ ಬಗ್ಗೆ 
ಕಳವಳಗೊಂಡಿದ್ದರು. ಅವರ ಈ ಪ್ರಚಾರ ಕಾರ್ಯವನ್ನು ತಡೆಯುವ ತಂತ್ರಗಳ ಕುರಿತು ನಿರಂತರ ಗೂಢಾಲೋಚನೆ ನಡೆಸುತ್ತಿದ್ದರು. 
ಹೀಗೆಲ್ಲ ಮಾಡುತ್ತಿದ್ದರೂ ಅವರಿಗೆ ನಾವು ಅದೆಂಥ ಮೂಢನಂಬಿಕೆಯಲ್ಲಿ ಸಿಲುಕಿರುವೆವೆಂಬ ಪರಿಜ್ಞಾನವಿರಲಿಲ್ಲ. ವಸ್ತುತಃ 
ಪ್ರವಾದಿವರ್ಯರು(ಸ) ಜನರನ್ನು ಅಂಥ ಮೂಢನಂಬಿಕೆಗಳಿಂದ ಮುಕ್ತಗೊಳಿಸಲಿಕ್ಕಾಗಿಯೇ ತಮ್ಮ ಜೀವನವನ್ನು ಮುಡಿಪಾ 
ಗಿಟ್ಟಿದ್ದರು. ಅಲ್ಲಾಹನು ಅವರ ಈ ನೀತಿಯನ್ನು ಖಂಡಿಸುತ್ತಾ ಸರದಿಯಂತೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾನೆ. ಆ ಪೈಕಿ ಪ್ರತಿ 
ಯೊಂದು ಪ್ರಶ್ನೆಯೂ ಅವರ ಆಕ್ಷೇಪಗಳಿಗೆ ಉತ್ತರ ಅಥವಾ ಅವರ ಮೂಢ ವಿಚಾರಗಳೆ ವಿಮರ್ಶೆಯಾಗಿದೆ. ಅನಂತರ ಈ 
ಜನರು ನಿಮ್ಮ ಪ್ರವಾದಿಶ್ವವನ್ನು ಒಪ್ಪುವಂತೆ ಮಾಡಲಿಕ್ಕಾಗಿ ದಿವ್ಯ ಪವಾಡಗಳನ್ನು ತೋರಿಸುವುದು ನಿಷ್ಠಲವೆಂದು ಹೇಳಲಾಗಿದೆ. 
ಯಾಕೆಂದರೆ ಅವರಿಗೆ ಯಾವ ನಿದರ್ಶನಗಳನ್ನು ತೋರಿಸಿದರೂ ಅವರು ಬಹಳ ಹಠವಾದಿಗಳು. ತೋರಿಸಿದರೂ ಅದನ್ನು 
ಹೇಗಾದರೂ ವ್ಯಾಖ್ಯಾನಿಸಿ ವಿಶ್ವಾಸದಿಂದ ವಿಮುಖರಾಗುತ್ತಾರೆ. 


ಕಾಂಡ - 27 


52. ಅತ್ತೂರ್‌ 121 


ಈ ಪರಿಚ್ಛೇದದ ಆರಂಭದಲ್ಲಿಯೂ ಪ್ರವಾದಿವರ್ಯರಿಗೆ ಈ ವಿರೋಧಿಗಳ ಮತ್ತು ಹಠಸಾಧಕರ ಆಕ್ಷೇಪ ಮತ್ತು 
ಆರೋಪಗಳನ್ನು ನಿರ್ಲಕ್ಷಿಸಿ ನಿಮ್ಮ ಧರ್ಮಪ್ರಚಾರ ಹಾಗೂ ಬೋಧನೆಯ ಕೆಲಸವನ್ನು ಎಡೆಬಿಡದೆ ಮುಂದುವರಿಸಿರೆಂದು 
ಆದೇಶಿಸಲಾಗಿದೆ. ಕೊನೆಯಲ್ಲಿಯೂ ಅಲ್ಲಾಹನ ತೀರ್ಮಾನ ಬರುವ ತನಕ ತಾಳ್ಮೆಯಿಂದ ಈ ಪ್ರತಿರೋಧವನ್ನು ಎದುರಿಸಿ 
ಮುಂದೆ ಸಾಗಬೇಕೆಂದು ಒತ್ತಿ ಹೇಳಲಾಗಿದೆ. ಅದರೊಂದಿಗೆ ಅವರನ್ನು ಹೀಗೆ ಸಾಂತ್ವನಗೊಳಿಸಲಾಗಿದೆ: ನಿಮ್ಮನ್ನು ಸತ್ಯನಿಷೇಧಕರ 
ವಿರುದ್ಧ ನೇಮಿಸಿ ನಿಮ್ಮ ಪಾಡಿಗೆ ಬಿಟ್ಟಿಲ್ಲ. ಅವನು ನಿರಂತರ ನಿಮ್ಮನ್ನು ನೋಡುತ್ತಿದ್ದಾನೆ. ಅಂತಿಮ ತೀರ್ಮಾನ ಬರುವ ತನಕ 
ನೀವು ಎಲ್ಲವನ್ನೂ ತಾಳ್ಮೆಯಿಂದ ಸಹಿಸಬೇಕು. ನಿಮ್ಮ ಪ್ರಭುವಿನ ಸ್ತುತಿ ಸ್ತೋತ್ರವನ್ನು ಮಾಡುತ್ತಾ ಇಂಥ ಪರಿಸ್ಥಿತಿಗಳಲ್ಲಿ ಅಲ್ಲಾಹನ 
ಸೇವೆಗೆ ಶಕ್ತಿಯನ್ನು ಗಳಿಸಬೇಕು. 


ಕಾಂಡ - 27 


ರಾ 


52. ಅತ್ತೂರ್‌ 


( ಅವತೀರ್ಣ-ಮಕ್ಕಾದಲ್ಲಿ) 
ಸೂಕ್ತಗಳು: 49 ರುಕೂಆ್‌ಗಳು: 2 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


೨% ೨೯1 FPN 3೨೨7] ೫ 25ಸಿ ಜ್ಯ ೨5 ಹೀ 
BuO edie IY ತಿರಿ HOS 


ಶ್‌ 


63396 23ರ ಹಸ ೨ 116 ೩. ೫೪೮ೌಳ್ಯಗಳ (1 KC ೨೦3 ಗೈ, ೨11 / 
Obs ಭಕಿ ಟ್ರ ಕು ok ಶಿಕ 0; 
(1-16) ತೂರ್‌(ಪರ್ವತ)', ಕೋಮಲವಾದ ಹಾಳೆಯ ಮೇಲೆ ಬರೆಯಲ್ಪಟ್ಟಿರುವ ತೆರೆದ ಗ್ರಂಥ”, ತುಂಬಿದ 

ಮನೆ, ಎತ್ತರವಾದ ಛಾವಣಿ" ಮತ್ತು ತೆರೆಯೇಳುವ ಸಮುದ್ರಗಳಾಣೆ, ನಿನ್ನ ಪ್ರಭುವಿನ ಯಾತನೆ ಖಂಡಿತ ಸಂಭವಿ 
ಸಲಿದೆ. ಅದನ್ನು ಯಾರೂ ತಡೆಯುವವರಿಲ್ಲ ಆಕಾಶವು ತೀವ್ರವಾಗಿ ಓಲಾಡುವ' ಹಾಗೂ ಪರ್ವತಗಳು ಹಾರಾಡುವ 


1. 2೨9 'ತೂರ್‌' ಪದದ ನೈಜ ಅರ್ಥ ಪರ್ವತ. ಇಲ್ಲಿ ) ಖೆ! "ಆತ್ತೂರ್‌' ಎಂದರೆ ಅಲ್ಲಾಹನು ಮೂಸಾರಿಗೆ ಪ್ರವಾದಿತ್ವವನ್ನು 
ನೀಡಿದ ನಿರ್ದಿಷ್ಟ ಪರ್ವತ. 

2. ಪ್ರಾಚೀನ ಕಾಲದಲ್ಲಿ ಗ್ರಂಥ ಮತ್ತು ಲಿಖಿತಗಳನ್ನು ಸುದೀರ್ಫ ಕಾಲ ಸುರಕ್ಷಿತವಾಗಿಡಲಿಕ್ಕಾಗಿ ಕಾಗದದ ಬದಲಿಗೆ ಜಿಂಕೆಯ 
ಚರ್ಮದಲ್ಲಿ ಬರೆದಿಡಲಾಗುತ್ತಿತ್ತು. ಈ ಚರ್ಮವನ್ನು ಬರೆಯುವುದಕ್ಕಾಗಿ ನಯವಾದ ತೊಗಲು ಅಥವಾ ಹಾಳೆಯ ರೂಪದಲ್ಲಿ 
ಸಿದ್ಧಗೊಳಿಸಲಾಗುತ್ತಿತ್ತು. ಪಾರಿಭಾಷಿಕದಲ್ಲಿ ಅದನ್ನು "ರಕ್ಕ್‌' ಎನ್ನಲಾಗುತ್ತಿತ್ತು. ಗ್ರಂಥ ವಿಶ್ವಾಸಿಗಳು ತೌರಾತ್‌, ರುಬೂರ್‌, ಇಂಜೀಲ್‌ ಮತ್ತು 
ಪ್ರವಾದಿಗಳ ಕಡತಗಳನ್ನು ಸುರಕ್ಷಿತವಿರಿಸಲಿಕ್ಕಾಗಿ ಇದೇ ರಕ್ಕ್‌ನಲ್ಲಿ ಬರೆಯುತ್ತಿದ್ದರು. ಇಲ್ಲಿ ತೆರೆದ ಗ್ರಂಥವೆಂದರೆ ಅಂದು ಗ್ರಂಥದವರ 
ಸ್ವಾಧೀನವಿದ್ದ ಈ ಗ್ರಂಥ ಸಂಕಲನವಾಗಿದೆ. ಅವು ಲಭ್ಯ ಹಾಗೂ ಓದಲಾಗುತ್ತಿರುವ ಹಾಗೂ ಏನು ಬರೆದಿದೆಯೆಂದು ಸುಲಭದಲ್ಲಿ 
ತಿಳಿಯಬಹುದಾದ ಎಂಬರ್ಥದಲ್ಲಿ ಅದನ್ನು ತೆರೆದ ಗ್ರಂಥ ಎನ್ನಲಾಗಿದೆ. 

3. ತುಂಬಿದ ಮನೆ ಎಂದರೆ ಹಸನ್‌ ಬಸರಿಯವರ ದೃಷ್ಟಿಯಲ್ಲಿ ಕಅಬಾ ಭವನವಾಗಿದೆ. ಅದು ಸದಾ ಹಜ್ಜ್‌ ಉಮ್ರಾ, ತವಾಫ್‌ 
ಮತ್ತು ಯುಯಾರತ್‌ಗಾಗಿ ಬರುವವರಿಂದ ತುಂಬಿರುತ್ತದೆ. ಹ.ಅಲಿ, ಇಬ್ನು ಅಬ್ಬಾಸ್‌, ಇಕ್ರಿಮ, ಮುಜಾಹಿದ್‌, ಕತಾದಃ, ದಹ್ನಾಕ್‌, ಇಬ್ನು 
ರುದ್‌ ಮುಂತಾದ ವ್ಯಾಖ್ಯಾನಗಾರರು ಅದನ್ನು ಪ್ರವಾದಿವರ್ಯರ ಗಗನಾರೋಹಣ ಘಟನೆಯಲ್ಲಿತಿಳಿಸಲಾಗಿರುವ ಬೈತುಲ್‌ ಮಆ್‌ಮೂರ್‌ 
ಎಂದು ಗ್ರಹಿಸಿದ್ದಾರೆ. ಅದರ ಗೋಡೆಗೆ ಪ್ರವಾದಿ ಇಬ್ರಾಹೀಮರು ಒರಗಿ ನಿಂತಿರುವುದನ್ನು ಕಂಡಿರುವೆನೆಂದು ಪ್ರವಾದಿ(ಸ) ಹೇಳಿದ್ದರು. 
ಮುಜಾಹಿದ್‌, ಕತಾದ ಮತ್ತು ಇಬ್ನು ರುದ್‌ ಹೇಳುತ್ತಾರೆ: ಮಕ್ಕಾದ ಕಅಬಾಲಯವು ಭೂಮಿಯಲ್ಲಿ ದೇವದಾಸರ ಅಧಿಕೃತ 
ಕೇಂದ್ರವಾಗಿರುವಂತೆಯೇ ಆಕಾಶದಲ್ಲಿಯೂ ಅದರ ನಿವಾಸಿಗಳಿಗಾಗಿ ಒಂದು ಕಅಬಾಲಯವಿದೆ. ಅಲ್ಲಾಹನ ಆರಾಧಕರಿಗೆ ಅದು ಈ 
ಕಅಬಾ ಭವನದಷ್ಟೇ ಪ್ರಧಾನವಾಗಿದೆ. ಆ ಪೈಕಿ ಒಂದು ಕಅಬಾಕ್ಕೆ ಇಬ್ರಾಹೀಮ್‌(ಅ) ಒರಗಿ ನಿಂತಿರುವುದನ್ನು ಪ್ರವಾದಿ(ಸ) ಕಂಡಿದ್ದರು. 
ಅವುಗಳೊಂದಿಗೆ ಇಬ್ರಾಹೀಮ್‌ರ(ಅ) ಸಂಬಂಧವು ಸಹಜವಾಗಿತ್ತು. ಯಾಕೆಂದರೆ ಅವರೇ ಭೂಮಿಯ ಕಅಬಾಲಯದ ಸ್ಥಾಪಕರಾಗಿದ್ದರು. 
ವಿವರಣೆಯನ್ನು ಗಮನಿಸಿದಾಗ ಈ ಎರಡನೆಯ ವ್ಯಾಖ್ಯಾನವು ಹಸನ್‌ ಬಸರಿಯವರ ವ್ಯಾಖ್ಯಾನಕ್ಕೆ ವಿರುದ್ಧವಾಗಿರುವುದಿಲ್ಲ. ಆ ಎರಡನ್ನೂ 
ಸೇರಿಸಿದಾಗ ನಮಗೆ ಇಲ್ಲಿಕೇವಲ ಭೂಮಿಯ ಕಅಬಾದ ಮಾತ್ರವಲ್ಲ, ಈ ಕಅಬಾಗಳ ಆಣೆಯಲ್ಲಿ ಅಖಿಲ ವಿಶ್ವದಲ್ಲಿರುವ ಎಲ್ಲಕಅಬಾಗಳ 
ಆಣೆಯೂ ಸೇರಿದೆಯೆಂದು ತಿಳಿಯುತ್ತದೆ. 


ಕಾಂಡ - 27 


52. ಅತ್ತೂರ್‌ 123 


4. ಎತ್ತರವಾದ ಛಾವಣಿ ಎಂದರೆ ಭೂಮಿಯನ್ನು ಒಂದು ಗುಂಬಜವು ಆವರಿಸಿದಂತೆ ಕಾಣಿಸುತ್ತಿರುವ ಆಕಾಶ. ಇಲ್ಲಿ ಈ ಪದವನ್ನು 
ಸಂಪೂರ್ಣ ನಭೋಮಂಡಲಕ್ಕೆ ಉಪಯೋಗಿಸಲಾಗಿದೆ. (ಹೆಚ್ಚಿನ ವಿವರಣೆ ನೋಡಿ: ತಪ್ಪೀಮುಲ್‌ ಕುರ್‌ಆನ್‌ ಭಾಗ-5, ಕಾಫ್‌; ಟಿಪ್ಪಣಿ: 7) 

5. ಮೂಲದಲ್ಲಿ) ಅವೆ! ಟೆ! (ಅಲ್‌ ಬಹ್ರುಲ್‌ ಮಸ್‌ಜೂರ್‌) ಎಂದು ಪ್ರಯೋಗಿಸಲಾಗಿದೆ. ಅದಕ್ಕೆ ಅನೇಕ ಅರ್ಥಗಳನ್ನು 
ನೀಡಲಾಗಿದೆ. ಕೆಲವರು ಅಗ್ನಿಯಿಂದ ತುಂಬಿದ ಎಂದು ಅರ್ಥ ಮಾಡಿದ್ದಾರೆ. ಕೆಲವರು ನೀರು ಭೂಮಿಯಲ್ಲಿ ಇಂಗಿ ಹೋಗಿ ಬರಿದಾದ, 
ಮುಕ್ತವಾದ ಎಂದು ಅರ್ಥೈಸಿದ್ದಾರೆ. ಇನ್ನು ಕೆಲವರು ಅದಕ್ಕೆ ಬಂಧಿತ ಎಂಬ ಅರ್ಥ ನೀಡಿ, ಸಮುದ್ರದ ನೀರು ಭೂಮಿಯಲ್ಲಿಇಂಗಿ ಹೋಗಿ 
ಮಾಯವಾಗಬಾರದು ಮತ್ತು ಭೂ ನಿವಾಸಿಗಳನ್ನು ಮುಳುಗಿಸುವ ರೀತಿಯಲ್ಲಿ ವ್ಯಾಪಿಸದಂತೆ ತಡೆಯುವುದೆಂದು ವಿವರಿಸಿದ್ದಾರೆ. ಇತರ 
ಕೆಲವರು ಅದನ್ನು ಮಿಶ್ರಿತ ಎಂದು ಅರ್ಥೈಸಿದ್ದಾರೆ. ಅಂದರೆ ಸಿಹಿ, ಉಪ್ಪು, ಬಿಸಿ, ತಂಪು ಹೀಗೆ ಎಲ್ಲಬಗೆಯ ನೀರು ಬಂದು ಸೇರಿದ ಮಿಶ್ರಣ. 
ಕೆಲವರು ತುಂಬಿದ ಮತ್ತು ಉಕ್ಕೇರುವ ಅಲೆ ಎಂದಿದ್ದಾರೆ. ಇದರಲ್ಲಿ ಮೊದಲ ಎರಡು ಅರ್ಥಗಳು ಸಂದರ್ಭೋಚಿತವಾಗಿಲ್ಲ. ಸಮುದ್ರದ 
ನೀರು ಭೂಮಿಯಲ್ಲಿ ಇಂಗಿ ಒಣಗಿ ಹೋಗುವುದು ಮತ್ತು ಅಗ್ನಿ ತುಂಬುವುದೆಲ್ಲವೂ ಅಂತ್ಯದಿನದಲ್ಲಿ ಗೋಚರಿಸುವ ವಿಷಯಗಳಾಗಿವೆ. 
ಅತ್ತಕ್ವೀರ್‌: 6 ಮತ್ತು ಅಲ್‌ ಇನ್‌ಫಿತಾರ್‌: 3ರಲ್ಲಿ ಅದನ್ನು ಪ್ರಸ್ತಾಪಿಸಲಾಗಿದೆ. ಈಗ ಅಸ್ತಿತ್ವದಲ್ಲಿಲ್ಲದ ಮತ್ತು ಮುಂದೆ ಪ್ರತ್ಯಕ್ಟವಾಗಲಿರು 
ವ ಪ್ರಕ್ರಿಯೆಗಳ ಆಣೆ ಹಾಕಿ ಇಂದಿನ ಜನರಿಗೆ ಪರಲೋಕದ ವಾಸ್ತವಿಕತೆಗಳನ್ನು ಮನಗಾಣಿಸುವುದು ಔಚಿತ್ಯ ಪೂರ್ಣವೆನಿಸುವುದಿಲ್ಲ, 
ಆದ್ದರಿಂದ ಇಲ್ಲಿಆ ಎರಡು ಅರ್ಥಗಳನ್ನು ಬಿಟ್ಟು ) ಟೆ! ಪಿ! (ತೆರೆಯೇಳುವ ಸಮುದ್ರಗಳಾಣೆ) ಎಂಬುದನ್ನು ಬಂಧಿತ, ಮಿಶ್ರಿತ, 
ಅಲೆ ಎಬ್ಬಿಸುವ ಎಂಬ ಅರ್ಥಗಳಲ್ಲಿ ತಿಳಿಯುವುದೇ ಸೂಕ್ತವಾಗಿದೆ. 

6. ಇದು ಆ 5 ವಸ್ತುಗಳಿಂದ ಆಣೆ ಹಾಕಿರುವ ವಾಸ್ತವಿಕತೆಯಾಗಿದೆ. ಪ್ರಭುವಿನ ಶಿಕ್ಷೆ ಎಂದರೆ ಪರಲೋಕ. ಇಲ್ಲಿ ಅಭಿಸಂಬೋಧಿತರು 
ವಿಶ್ವಾಸಿಗಳಾಗಿರದೆ ಪರಲೋಕ ನಿಷೇಧಕರಾಗಿದ್ದಾರೆ. ಅವರಿಗೆ ಅದರ ಆಗಮನವೇ ಶಿಕ್ಷೆಯಾಗಿದೆ. ಆದ್ದರಿಂದಲೇ ಅಂತ್ಯದಿನ, ಪರಲೋಕ 
ಮತ್ತು ಪ್ರತಿಫಲ ದಿನವೆನ್ನದೆ ಪ್ರಭುವಿನ ಶಿಕ್ಷೆ ಎಂದೇ ಹೇಳಲಾಗಿದೆ. ಇಲ್ಲಿ ಹೆಸರೆತ್ತಿ ಆಣೆ ಹಾಕಲಾಗಿರುವ ಆ 5 ವಿಷಯಗಳು ಪರಲೋಕಕ್ಕೆ 
ಹೇಗೆ ಪುರಾವೆಯಾಗುವುದೆಂದು ಆಲೋಚಿಸಿ ನೋಡೋಣ. ತೂರ್‌, ಇದು ದಲಿತ ಮರ್ದಿತ ಜನಾಂಗದ ಅಭ್ಯುದಯ ಮತ್ತು ವಿಜೇತ 
ಹಾಗೂ ಪರಾಕ್ರಮಿಗಳಾದ ಜನಾಂಗದ ಪತನ ಸಂಭವಿಸಿದ ಸ್ಥಳವಾಗಿದೆ. ಈ ತೀರ್ಮಾನವನ್ನು ಭೌತಿಕ ನಿಯಮ(Physical Law)ದ 
ಬದಲಾಗಿ ನೈತಿಕ ನಿಯಮ(Mಂral Law) ಮತ್ತು ಪ್ರತಿಫಲ ನಿಯಮ4(Law Retribution}ದಂತೆ ಕೈಗೊಳ್ಳಲಾಗಿತ್ತು. ಆದ್ದರಿಂದಲೇ 
ಪರಲೋಕದ ಐತಿಹಾಸಿಕ ಸಾಕ್ಷ ವಾಗಿ ತೂರ್‌ ಪರ್ವತವನ್ನು ಸಂಕೇತವಾಗಿ ಸೂಚಿಸಲಾಗಿದೆ. ತಾತ್ಚರ್ಯ ಹೀಗಿದೆ: ಇಸ್ರಾಈಲೀ ಜನಾಂಗದಂಥ 
ದುರ್ಬಲ ಜನಾಂಗದ ಉತ್ಥಾನ ಮತ್ತು ಫಿರ್‌ಔನ್‌ನಂಥ ಪ್ರಬಲ ಚಕ್ರವರ್ತಿಯನ್ನು ಮುಳುಗಿಸುವ ತೀರ್ಮಾನವನ್ನು ಸೀನಾಯ್‌ ಪರ್ವತ 
ದಲ್ಲಿ ಅದೊಂದು ನೀರವ ರಾತ್ರೆಯಲ್ಲಿ ಕೈಗೊಳ್ಳಲಾಗಿತ್ತು. ಇದು ವಿಶ್ವಸಾಮ್ರಾ ಜ್ಯದ ಸ್ವಭಾವವು ಹೇಗಿದೆಯೆಂದು ಸ್ಪಷ್ಟಪಡಿಸುವಂಥ ಉದಾ 
ಹರಣೆಯಾಗಿದೆ. ಮಾನವನಂತೆ ಬುದ್ದಿ ಮತ್ತು ಸ್ವಾತಂತ್ರ (ವಿರುವ ಸೃಷ್ಟಿಗಳ ವಿಷಯದಲ್ಲಿ ಅದು ನೈತಿಕ ವಿಚಾರಣೆ ಮತ್ತು ಕರ್ಮಫಲ 
ವಿತರಣೆಯನ್ನು ಅಪೇಕ್ಷಿಸುತ್ತಿದೆ. ಈ ಬೇಡಿಕೆಯ ಈಡೇರಿಕೆಗಾಗಿ ಅಖಿಲ ಮಾನವ ಕುಲವನ್ನು ಒಟ್ಟು ಸೇರಿಸಿ ವಿಚಾರಣೆ ನಡೆಯುವ 
ವಿಚಾರಣಾ ದಿನ ಅನಿವಾರ್ಯವಾಗುತ್ತಿದೆ. (ವಿವರಣೆಗಾಗಿ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಭಾಗ-5, ಅದ್ದಾರಿಯಾತ್‌: ಟಿಪ್ಪಣಿ 21) 
ವಿಶ್ವದೊಡೆಯನಿಂದ ನೇಮಕಗೊಂಡ ಎಲ್ಲಪ್ರವಾದಿಗಳೂ ಜನರಿಗೆ ಈಗ ಪ್ರವಾದಿ ಮುಹಮ್ಮದ್‌ರು() ನೀಡುತ್ತಿರುವ ಸಂದೇಶವನ್ನೇ ನೀಡಿ 
ದ್ವರೆಂಬ ಆಧಾರದಲ್ಲಿ ಗ್ರಂಥ ಸಂಕಲನದ ಆಣೆ ಹಾಕಲಾಗಿದೆ. ಅರ್ಥಾತ್‌, ಹಿಂದಿನ ಮತ್ತು ಮುಂದಿನ ಎಲ್ಲ ಜನರೂ ಒಂದು ದಿನ ಹೊಸ 
ಜೀವ ಪಡೆದು ತಮ್ಮ ಪ್ರಭುವಿನ ಮುಂದೆ ಹಾಜರಾಗಿ ಸ್ವಕರ್ಮಗಳನುಸಾರ ಪುರಸ್ಕಾರ ಅಥವಾ ಶಿಕ್ಷೆಗೆ ಪಾತ್ರ ರಾಗಬೇಕು. ಈ ಎಚ್ಚರಿಕೆಯಿಲ್ಲದಂಥ 
ದೇವಗ್ರಂಥ ಎಂದೂ ಅವತೀರ್ಣವಾಗಿಲ್ಲ. ಅದಕ್ಕೆ ವ್ಯತಿರಿಕ್ತವಾಗಿ, ಮಾನವ ಜೀವನವು ಕೇವಲ ಈ ಲೋಕಕ್ಕೆ ಸೀಮಿತವಾಗಿದೆ, ಮಾನವನು 
ಮೃತನಾಗಿ ಮಣ್ಣಾಗುವ ಹೊರತು ಆ ಬಳಿಕ ಯಾವುದೇ ಎಚಾರಣೆ ಅಥವಾ ಲೆಕ್ಕಪತ್ರವಿಲ್ಲವೆಂದು ಯಾವ ದಿವ್ಯಗ್ರಂಥವೂ ಹೇಳಿಲ್ಲ 

ಟೆ! ವ್ಯ "ತುಂಬಿದ ಮನೆ'ಯ ಆಣೆಯ ಔಚಿತ್ಯ ಹೀಗಿದೆ: ವಿಶೇಷವಾಗಿ ಆ ಕಾಲದ ಅರಬರಿಗೆ ಕಅಬಾಲಯದ 
ಜನಬಾಹುಳ್ಯವು ಒಂದು ಜ್ವಲಂತ ದೃಷ್ಟಾಂತವಾಗಿತ್ತು. ಪ್ರವಾದಿವರ್ಯರ(ಸ) ಸತ್ಯಸಂಧತೆ ಮತ್ತು ಅಲ್ಲಾಹನ ಯುಕ್ತಿ ಮತ್ತು ಅಜೇಯ 
ಸಾಮರ್ಥ್ಯವು ಅವರಿಗೆ ನೆರವಾಗಿರುವುದನ್ನು ಆ ದೃಷ್ಟಾಂತಗಳು ದೃಢೀಕರಿಸಿದ್ದವು. ಈ ವಚನ ಅವತೀರ್ಣವಾಗುವ 2500 ವರ್ಷಗಳ ಹಿಂದೆ 
ನಿರ್ಜನ ಮತ್ತು ನಿರ್ಜಲವಾಗಿದ್ದ ಬೆಟ್ಟದ ಕಣಿವೆಯಲ್ಲಿ ಓರ್ವರು ಸೇನಾ ಪರಿವಾರ ಮತ್ತು ಸಾಧನ ಸಾಮಗ್ರಿಗಳಿಲ್ಲದೆ ಬರುತ್ತಾರೆ. ಅವರು 
ತನ್ನ ಪತ್ನಿ ಮತ್ತು ಆಳುತ್ತಿರುವ ಹಸುಳೆಯನ್ನು ಅಲ್ಲಿ ತೊರೆದು ಹೋಗುತ್ತಾರೆ. ತರುವಾಯ ಕೆಲದಿನ ಬಳಿಕ ಅದೇ ವ್ಯಕ್ತಿಯು ಮರಳಿ ಬಂದು 
ಆ ನಿರ್ಜನ ಪ್ರದೇಶದಲ್ಲಿ ಅಲ್ಲಾಹನ ದಾಸ್ಯ-ಆರಾಧನೆಗಾಗಿ ಒಂದು ಭವನವನ್ನು ನಿರ್ಮಿಸುತ್ತಾರೆ. ತರುವಾಯ ಆ ಭವನದ ಸಂದರ್ಶನಕ್ಕಾಗಿ 
ಬರುವಂತೆ ಜನರಿಗೆ ಕರೆ ನೀಡುತ್ತಾರೆ. ಆ ಭವನ ಮತ್ತು ಕರೆಗೆ ಅದ್ಭುತ ಮನ್ನಣೆ ದೊರೆತು ಆ ಭವನವು ಅಖಿಲ ಅರಬರ ಕೇಂದ್ರವಾಯಿತು. 
ಆ ಕರೆಯಂತೆ ಅರೇಬಿಯಾದ ನಾನಾ ಮೂಲೆಗಳಿಂದ ಜನರು ಲಬ್ಬೈಕ್‌ ಲಬ್ಬೈಕ್‌ ಹೇಳುತ್ತಾ ಧಾವಿಸಿ ಬರುತ್ತಾರೆ. 2500 ವರ್ಷಗಳಿಂದ 


ಕಾಂಡ - 27 


124 ತಪ್ಲೀಮುಲ್‌ ಕುರ್‌ಆನ್‌ 
ಅದಾದ ಸ) ಸತತ. ೯ ಲ 


ಈ ಭವನವು ಶಾಂತಿಧಾಮವಾಗಿತ್ತು. ಪರಿಸರದ ದೇಶಗಳಲ್ಲಿ ಹಿಂಸೆ, ರಕ್ತಪಾತ ನಡೆಯುತ್ತಲಿದ್ದರೂ ಆ ಭವನದ ಗಡಿಯೊಳಗೆ ಯಾರಿಗೂ 
ಪರಸ್ಪರ ಕೈಯೆತ್ತುವ ಧೈರ್ಯವಿರಲಿಲ್ಲ. ಅದಲ್ಲದೇ ಈ ಭವನದಿಂದಾಗಿಯೇ ವರ್ತಕ ತಂಡಗಳಿಗೆ ಸುರಕ್ಷಿತವಾಗಿ ಸಂಚರಿಸಿ, ವ್ಯಾಪಾರ 
ವಹಿವಾಟುಗಳನ್ನು ಹೆಚ್ಚಿಸಿ ಸಂತೆ ಜರುಗಿಸಲು ಅನುಕೂಲವಾಗುವಂತೆ ವರ್ಷದಲ್ಲಿ ನಾಲ್ಕು ಯುದ್ಧರಹಿತ ತಿಂಗಳು ಈ ಭವನದಿಂದಾಗಿಯೇ 
ಅವರಿಗೆ ಲಭಿಸಿದೆ. ಅದರ ಗಾಂಭೀರ್ಯದಿಂದಾಗಿಯೇ ಈ ತನಕ ಯಾವ ಶೂರ ಪರಾಕ್ರಮಿಗೂ ಅದರತ್ತ ಕಣ್ಣೆತ್ತಿ ನೋಡಲಾಗಲಿಲ್ಲ. ಅದಕ್ಕೆ 
ಧ್ಯ ರ್ಯ ತೋರಿದವರು ಅಲ್ಲಾಹನ ಕೋಪಕ್ಕೆ ತುತ್ತಾಗಿ ಜಗತ್ತಿಗೆ ಪಾಠವಾಗಿ ಉಳಿದರು. ಈ ಸೋಜಿಗವನ್ನು ಈ ವಚನವು ಅವತೀರ್ಣವಾಗುವ 
ಕೇವಲ 45 ವರ್ಷಗಳ ಹಿಂದೆ ಜನರು ಕಣ್ಣಾರೆ ನೋಡಿದ್ದರು. ಅದನ್ನು ಪ್ರ ತ್ಯ ಕ್ಟ ನೋಡಿದ್ದ ಅನೇಕ ಮಂದಿ ಈ ವಚನ ಅವತೀರ್ಣವಾಗುವ 
ಕಾಲದಲ್ಲಿ ಮಕ್ಕಾದಲ್ಲಿ ಬದುಕಿದ್ದರು. ಅಲ್ಲಾಹನ ಸಂದೇಶವಾಹಕರು ಗಾಳಿಮಾತು ಹೇಳುತ್ತಿರುವುದಲ್ಲವೆಂಬುದಕ್ಕೆ ಇದಕ್ಕಿಂತ ದೊಡ್ಡ ದೃ ಷ್ಟಾಂತ 
ಬೇರೇನು ಬೇಕು? ಇತರರಿಗೆ ಕಾಣಿಸದ ಅನೇಕ ವಿಷಯಗಳನ್ನು ಅವರು ನೋಡುತ್ತಿದ್ದಾರೆ. ಜನರ ಬುದ್ಧಿಗೆ ಹೊಳೆಯದ ಅನೇಕ ವಾಸ್ತವಿಕತೆ 
ಗಳು ಅವರ ನಾಲಗೆಯಿಂದ ಹೊರಡುತ್ತದೆ. ಒಂದೊಮ್ಮೆ ಜನರು ಬಾಹ್ಯವಾಗಿ ಹುಚ್ಚಿಂದು ಭಾವಿಸುವ ಕಾರ್ಯಗಳನ್ನು ಮಾಡುತ್ತಿದ್ದರು. 
ಆದರೆ ಶತಮಾನಗಳ ಬಳಿಕ ಅದೇ ಕಾರ್ಯವನ್ನು ನೋಡಿದ ಜನರು ಅವರ ದೂರದೃಷ್ಟಿಯನ್ನು ಗ್ರಹಿಸಿ ಚಕಿತರಾದರು. ಇಂಥ ಮಹಾತ್ಮರು 
ಅಂತ್ಯದಿನ ಮತ್ತು ವಿಚಾರಣೆ ನಡೆಯಲಿದೆಯೆಂದು ಎಚ್ಚರಿಕೆ ನೀಡುವಾಗ ಅದು ಹುಚ್ಚೆಂದು ಭಾವಿಸುವವರು ವಾಸ್ತವದಲ್ಲಿ ಸ್ವತಃ 
ಹುಚ್ಚರಾಗುತ್ತಾರೆ. 
ಎತ್ತರದ ಛಾವಣಿ (ಆಕಾಶ) ಮತ್ತು ತೆರೆಯೇಳುವ ಸಮುದ್ರ ದ್ರವು ಅಲ್ಲಾಹನ ಸಾಮರ್ಥ್ಯ ಮತ್ತು ಯುಕ್ತಿಯದ್ದ ೃಷ್ಟಾಂತವಾಗಿರುವುದರಿಂದ 
ಅವೆರಡರ ಆಣೆ ಹಾಕಲಾಗಿದೆ. ಈ ಯುಕ್ತಿ ಮತ್ತು ಸಾಮರ್ಥ್ಯಗಳಿಂದಲೇ ಪರಲೋಕದ ಸಾಧ್ಯತೆಯೂ ಸಾಬೀತಾಗುತ್ತದೆ. ಆಕಾಶಗಳ 
ಸಾಕ್ಷ್ಯಗಳ ಕುರಿತು ನಾವು ಈ ಹಿಂದೆ ಕಾಫ್‌ ಅಧ್ಯಾಯದ 7ನೇ ಟಪ್ಪ ಸಣಿಯಲ್ಲಿ ವಿವರಿಸಿರುತ್ತೇವೆ. ಇನ್ನು ಸಮುದ್ರದ ಬಗ್ಗೆ ್ಗೆ ಹೇಳುವುದಿದ್ದರೆ 
ನಿರಾಕರಣೆಯ ಪೂರ್ವತೀರ್ಮಾನ ಕೈಗೊಂಡವನ ಹೊರತು ಅದನ್ನು ಗಮನವಿರಿಸಿ ನೋಡುವ ಯಾರೇ ಆದರೂ ಭೂಮಿಯಲ್ಲಿ ಇಂಥ 
ಬೃಹತ್‌ ಜಲಾಗಾರವು ಆಕಸ್ಥಿಕವಾಗಿ ನಿರ್ಮಾಣವಾಗಿರಲಾರದು. ಬದಲಾಗಿ ಅದು ಮಹಾನ್‌ ಯೋಜನೆಯ ಪರಿಣಾಮವೆಂದು ಮನಗಾಣ 
ದಿರಲಾರನು. ಹೀಗೆ ಯುಕ್ತಿಪೂರ್ಣವಾದ ಒಂದು ವ್ಯ ವಸ್ಥೆಯು ಕೇವಲ ಆಕಸ್ಥಿಕವಾಗಿ ನಿರ್ಮಾಣವಾಗುವುದು ಸಂಭವನೀಯವಲ್ಲ ಅದರಲ್ಲಿ 
ಅಸಂಖ್ಯಾತ ಜೀವಜಾಲಗಳು ಹುಟ್ಟುತ್ತವೆ. ಪ್ರ ತಿಯೊಂದು ವರ್ಗಕ್ಕೂ ಅದರ ಅಗಾಧತೆಯಲ್ಲಿ ಬದುಕುವುದಕ್ಕೆ ಯೋಗ್ಯ ವಾದವ್ಯ ವಸ್ಥೆಯಿದೆ. 
ಅದರ ನೀರು ಲವಣ ಮಿಶ್ರಿತವಾಗಿದೆ. ದಿನನಿತ್ಯ ಅದರಲ್ಲಿ ಸತ್ತು ಹೋಗುವ ಕೋಟಿಗಟ್ಟಲೆ ಜೀವಿಗಳ ದೇಹಗಳು ಕೊಳೆತು ಅದರ. ನೀರು 
ಮಲಿನವಾಗದಿರಲು ಇದು ಸಹಕಾರಿಯಾಗಿದೆ. ಆ ನೀರು ಭೂಮಿಯ ದ್ವಾರಗಳಿಂದ ಇಂಗಿ ಹೋಗಿ ಬರಡಾಗದಂತೆ ಅಥವಾ ದಡ ಮೀರಿ 
ಹರಿದು ನೆಲವನ್ನು ಮುಳುಗಿಸಿ ಬಿಡದಂತೆ ನಿರ್ದಿಷ್ಟ ಗಡಿಯಲ್ಲಿ ತಡೆದು ನಿಲ್ಲಿಸಲಾಗಿದೆ. ಲಕ್ಷೋಪಲಕ್ಷ ಕೋಟಿ ವರ್ಷಗಳಿಂದ ಅದು ಈ 
ಗಡಿಯೊಳಗೆಯೇ ನಿಂತಿದೆ. ಈ ಬೃಹತ್‌ ಜಲಾಗಾರದ ಸಾನ್ನಿಧ್ಯ ಮತ್ತು ಸ್ಥಿರತೆಯಿಂದಾಗಿ, ಸೂರ್ಯತಾಪ ಮತ್ತು ಗಾಳಿಯ ಕ್ರಮಬದ್ಧ 
ಚಲನೆಯ ನೆರವಿನಿಂದ ಭೂಮಿಯ ಓಣಪ್ರದೇಶಗಳಲ್ಲಿ ಮಳೆ ಸುರಿಯುತ್ತದೆ. ಸಮುದ್ರವು ಜೀವಿರಹಿತವಾಗಿರದೆ ನಾನಾ ರೀತಿಯ ಜೀವ 
ಜಾಲಗಳ ವಾಸಸ್ಥಾನವಾಗಿರುವುದರಿಂದ ಮಾನವನಿಗೆ ಅದರಿಂದ ಆಹಾರ ಮತ್ತು ಇತರ ಅವಶ್ಯಕ ವಸ್ತುಗಳು ಧಾರಾಳವಾಗಿ ಲಭಿಸುತ್ತಿವೆ. 
ಅದನ್ನು ನಿರ್ದಿಷ್ಟ ಮಿತಿಯಲ್ಲಿ ತಡೆದು ನಿಲ್ಲಿಸಿರುವುದರಿಂದ ಮಾನವ ವಾಸಕ್ಕೆ ಯೋಗ್ಯವಾದ ಭೂಖಂಡ ಮತ್ತು ದ್ವೀಪಗಳು ನೆಲೆ ನಿಂತಿವೆ. 
ಸಮುದ್ರವು ಕೆಲವು ಅಚಂಚಲ ನಿಯಮಗಳಿಗೆ ಬದ್ಧವಾಗಿರುವುದರಿಂದ ಮಾನವರಿಗೆ ಅದರಲ್ಲಿ ಹಡಗು ಚಲಾಯಿಸಲು ಸಾಧ್ಯ ವಾಗುತ್ತಿದೆ. 
ಓರ್ವ ಮಹಾ ಯುಕ್ತಿಜ್ಞನ ಯುಕ್ತಿ ಮತ್ತು ಶಕ್ತಿವಂತನ ಅಪಾರ ಸ ಸಾಮರ್ಥ್ಯದ ವಿನಾ ಈ ಯೋಜನೆಯನ್ನು ಊಹಿಸಲು ಸಾಧ್ಯವಿಲ್ಲ. 
ಮಾನವರು ಮತ್ತು ಭೂಮಿಯ ಇತರ ಜೀವಿಗಳ ಹಿತಾಸಕ್ತಿಗಳೊಂದಿಗೆ ಅಭೇದ್ಯ ಸಂಬಂಧವಿರುವ ಈ ಸಾಗರ ವ್ಯವಸ್ಥೆಯು ಕೇವಲ 
ಆಕಸ್ಮಿಕವಾಗಿ ಅಸ್ತಿ ತ್ವಕ್ಕೆ ಬಂದಿದೆಯೆಂದು ಊಹಿಸುವಂತಿಲ್ಲ. ಯುಕ್ತಿಜ್ಞ ಮತ್ತು ಸರ್ವಶಕ್ತನಾದ ಓರ್ವ ದೇವನು ಮಾನವನಿಗೆ ಈ ಭೂಮಿಯಲ್ಲಿ 
ವಾಸಿಸಲಿಕ್ಕಾಗಿ ಮಾಡಿದ ಇತರ ಅನೇಕ ವ್ಯ ವಸ್ಥೆಗಳಲ್ಲಿ ಸಮುದ್ರ ವನ್ನು ಈ ರೀತಿ ಸೃಷ್ಟಿಸಿರುವುದೂ ಸೇರಿದೆಯೆಂದು ಈ ವಾಸ್ತವಿಕತೆಗಳು 
ಅನಿಷೇಧ್ಯವಾಗಿ ಸಾಕ್ಷ್ಯ ವಹಿಸುತ್ತವೆ. ಹಾಗಾದರೆ ಸಮುದ್ರಗಳನ್ನು ಮಾನವನ ಗದ್ದೆಗಳಿಗೆ ನೀರು ಒದಗಿಸಿ, ಅದರಿಂದ ಅವನಿಗೆ ಆಹಾರ 
ಉತ್ಪಾದಿಸುವ ಏರ್ಪಾಡು ಮಾಡಿರುವ ಮಹೋನ್ನತನಾದ ದೇವನು ತನ್ನ ಸಂಪನ್ಮೂಲಗಳನ್ನು ತಿಂದು ಮಾನವನು ತನ್ನೊಂದಿಗಿನ ಕರ್ತವ್ಯವನ್ನು 
ಹೇಗೆ? ನಿರ್ವಹಿಸುತ್ತಿರುವನೆಂದು ವಿಚಾರಿಸದೆ, ಸಮುದ್ರದ ತೆರೆಯನ್ನು ಸೀಳಿ ಹಡಗು ಚಲಾಯಿಸುವ ಸಾಮಥ್ಯ ೯ವನ್ನು ಮಾನವನಿಗೆ ನೀಡಿ, 
ಅನಂತರ ನೀನು ಹಡಗನ್ನು ನ್ಯಾಯ ಮತ್ತು ಸತ್ಯಕ್ಕಾಗಿ ಚಲಾಯಿಸುತ್ತಿರುವೆಯಾ ಅಥವಾ ಜಗತ್ತಿನ ದರೋಡೆಗಾಗಿಯೇ. ಎಂದು ಅವನೊಡನೆ 
ಪ್ರಶ್ನಿಸದೆ ಇರುವುದು ಅಜ್ಜಾ ್ಲೌನವೆಂದು ಭಾವಿಸುವವನು ಮಹಾ ಮೂರ್ಬನೇಸರಿ. ಹಾಗೆಯೇ ತನ್ನ ಮಹೋನ್ನತ ಶಕ್ತಿ ಸಾಮರ್ಥ್ಯದ ನಗಣ್ಯ 
ಸೋಜಿಗವಾಗಿರುವ ಈ ಅಗಾಧ ಸಮುದ್ರವನ್ನು ಸೃಷ್ಟಿಸಿರುವ, ವಾತಾವರಣದಲ್ಲಿ ತಿರುಗುತ್ತಿರುವ ಈ ಗೋಳದಲ್ಲಿ ನೀರಿನ ಸಂಗ್ರ! ಹಗಳನ್ನು 
ಸ್ಥಿರಗೊಳಿಸಿರುವ, ಅದರಲ್ಲಿ ಅಪಾರ ಪ್ರಮಾಣದಲ್ಲಿ ಲವಣ ಮಿಶ್ರಗೊಳಿಸಿರುವ ಅಸಂಖ್ಯಾತ ಜೀವ ಜಂತುಗಳನ್ನು ಸೃಷ್ಟಿಸಿ ಅದರಲ್ಲಿಯೇ 


ಕಾಂಡ - 27 


52. ಅತ್ತೂರ್‌ 125 


ANN I Ca Te ಟ್ಟ HR DG I ಟ್‌ ಟ್‌ LLY 
ES SM OSE 28 BOLL ly ಓ 118// 


NW 
ಆ 
te 
AS 
[9 


6 
3 


೨ DAR ಕ್‌ “ALA y 34 “ಹಿ 
0S Gy AIO ಪಿಕ; ME OBL ಕ 
ಖ್ಯ *್‌ ೨೦.1 3% 3೯ ಸ (೨3 ೨ 4 2% ೨4 
ois 1118250 OSES IH 
ELA 7 AS 244 ಗ ೨೨ಸಿ ಹಕ py ¢ 
RAN GSO SS SEG A NOMS ಜಡ L OHH 
ಆಟ ಡಿ 3 ೨ 6 ೨ ಭಿ > ಗ ಟ್‌ ಟ್‌್‌್‌ಪಟಟ ಸ ಉಔ 
ASOT ESET Bods! lle A 4315 
ದಿನ ಅದು ಸಂಭವಿಸುವುದು." ಇಂದು ವಿನೋದಕ್ಕಾಗಿ ವಾಗ್ದಾದಗಳನ್ನು ನಡೆಸುವುದರಲ್ಲೇ ಮಗ್ಗರಾಗಿರುವ ಸತ್ಯಧಿಕ್ಕಾರಿ 
ಗಳಿಗೆ ಅಂದು ವಿನಾಶವಿದೆ.? ಅವರನ್ನು ದೂಡಿ ದೂಡಿ ನರಕಾಗ್ನಿಯ ಕಡೆಗೆ ಕೊಂಡೊಯ್ಯುವಂದು, ಅವರೊಡನೆ "ಇದು 
ನೀವು ಸುಳ್ಳಾಗಿಸುತ್ತಿದ್ದ ನರಕಾಗ್ನಿಯೇ ಆಗಿದೆ. ಈಗ ಹೇಳಿರಿ ಇದು ಮಾಟವೇ ಅಥವಾ ನಿಮಗೆ ತೋಚುವುದಿಲ್ಲವೇ?" 
ಇನ್ನು ಅದರೊಳಗೆ ಬಿದ್ದು ಕರಟಿ ಹೋಗಿರಿ. ನೀವು ಸಹಿಸಿದರೂ ಸಹಿಸದಿದ್ದರೂ ನಿಮ್ಮ ಮಟ್ಟಿಗೆ ಸಮಾನವಾಗಿದೆ. ನೀವು 
ಯಾವ ತರದ ಕರ್ಮವೆಸಗಿದ್ದಿರೋ ಅದೇ ತರದ ಪ್ರತಿಫಲವನ್ನು ನಿಮಗೆ ಕೊಡಲಾಗುತ್ತಿದೆ' ಎಂದು ಹೇಳಲಾಗುವುದು. 
(17-28) ಮುತ್ತಕೀಗಳು” (ಧರ್ಮನಿಷ್ಠರು) ಅಲ್ಲಿ ಸ್ವರ್ಣೋದ್ಯಾನಗಳಲ್ಲಿಯೂ ಸುಖ ಸೌಭಾಗ್ಯಗಳಲ್ಲಿಯೂ 
ಇರುವರು. ಅವರ ಪ್ರಭು ಅವರಿಗೆ ದಯಪಾಲಿಸಲಿರುವ ವಸ್ತುಗಳನ್ನು ಆಸ್ವದಿಸುತ್ತಿರುವರು ಮತ್ತು ಅವರ ಪ್ರಭು 


ದ್‌ 
ಬ ಜಾ 
yo ಆ 

ಇ 
ಬಿ ಫೊ 
ರ 


ಅವುಗಳ ಆಹಾರ ವ್ಯವಸ್ಥೆಯನ್ನು ಮಾಡಿರುವ ವರ್ಷಂಪ್ರತಿ ಕೋಟಿಗಟ್ಟಲೆ ನೀರನ್ನು ವಾತಾವರಣದಲ್ಲಿ ತೇಲಾಡಿಸಿ ಮಾರುತಗಳ ಮೂಲಕ 
ಸಾಗಿಸಿ ಲಕ್ಷಾಂತರ ಕೋಟಿ ಚದರ ಮೈಲಿ ಪ್ರದೇಶದಲ್ಲಿ ಸುವ್ಯವಸ್ಥಿತವಾಗಿ ಸುರಿಸುವವನು, ಈ ಎಲ್ಲ ಪ್ರಕ್ರಿಯೆಗಳನ್ನು ನಡೆಸುತ್ತಿರುವ 
ಸರ್ವಶಕ್ತನಾದ ದೇವನು ಒಮ್ಮೆ ಸೃಷ್ಟಿಸಿ ಮರಣಗೊಳಿಸಿದ ಮಾನವನನ್ನು ಬಯಸಿದಾಗ ಪುನಃ ಸೃಷ್ಟಿಸಲು ಅಶಕ್ತನೆಂದು ಭಾವಿಸುವುದೂ 
ಮಹಾ ಸಂಕುಚಿತ ಮನೋಭಾವವಾಗಿದೆ. 

7. ಮೂಲದಲ್ಲಿ 1) 5! ೨» 'ಆಕಾಶವು ತೀವ್ರವಾಗಿ ಓಲಾಡುವ' ಎಂಬ ಪದಗಳಿವೆ. ಅರಬಿ ಭಾಷೆಯಲ್ಲಿ !)೨* 
"ಮೌರ' ಪದಕ್ಕೆ ಸುತ್ತುವುದು, ತಿರುಗುವುದು, ದೂಡುವುದು, ಓಲಾಡುವುದು ಮತ್ತು ಹಿಂದೆ ಮುಂದೆ ನಿರಂತರ ಚಲಿಸು ಎಂಬ 
ಅರ್ಥಗಳಿವೆ. ಈ ಪದಗಳಿಂದ ಅಂತ್ಯದಿನದ ಭೂಮಿಯ ಸ್ಥಿತಿಯನ್ನು ಚಿತ್ರಿಸಲಾಗಿದೆ. ಅಂದು ವಿಶ್ವ ವ್ಯವಸ್ಥೆಯು ಸಂಪೂರ್ಣ 
ಬದಲಾಗುವುದು. ನೋಡುವವನಿಗೆ ಈ ಹಿಂದೆ ಒಂದೇ ರೀತಿಯಲ್ಲಿ ಸ್ಥಿರವಾಗಿ ಗೋಚರಿಸುತ್ತಿದ್ದ ಆಕಾಶದ ದೃಶ್ಯವು ಬುಡಮೇಲಾಗಿ 
ಎಲ್ಲೆಡೆಗಳಲ್ಲಿ ಉದ್ದಿಗ್ನತೆ ವ್ಯಾಪಿಸಿರುವಂತೆ ಭಾಸವಾಗುವುದು. 

8. ಅರ್ಥಾತ್‌, ಪರ್ವತಗಳನ್ನು ಸುಸ್ಥಿರವಾಗಿರಿಸಿದ್ದ ಭೂಮಿಯ ಹಿಡಿತವು ಸಡಿಲವಾಗಿ ಅವು ತಮ್ಮ ಸ್ಥಾನದಿಂದ ಕದಲಿ ಗಾಳಿಯಲ್ಲಿ 
ಮೋಡಗಳಂತೆ ಹಾರಾಡುವುದು. 

9. ತಾಶ್ಚರ್ಯ ಹೀಗಿದೆ: ಅವರು ಪ್ರವಾದಿವರ್ಯರಿಂದ ಪುನರುತ್ಥಾನ, ಪರಲೋಕ ಮತ್ತು ಸ್ಪರ್ಗ-ನರಕಗಳ ಸುದ್ದಿ ಕೇಳಿ ಅವರನ್ನು 
ಹಾಸ್ಯಾಸ್ಟದಗೊಳಿಸುತ್ತಿದ್ದಾರೆ. ಅವುಗಳ ಬಗ್ಗೆ ಗಂಭೀರವಾಗಿ ಆಲೋಚಿಸದೆ ಅದರ ಬಗ್ಗೆ ಕಟಕಿಯಾಡುತ್ತಿದ್ದಾರೆ. ಪರಲೋಕದ ಬಗ್ಗೆ ಅವರು 
ನಡೆಸುತ್ತಿರುವ ಚರ್ಚೆಯ ಉದ್ದೇಶವು ಸತ್ಯವನ್ನು ತಿಳಿಯಲು ಪ್ರಯತ್ನಿಸುವುದಲ್ಲ ಬದಲಾಗಿ ಒಂದು ಮನೋರಂಜನೆಯಾಗಿದೆ. ವಾಸ್ತವದಲ್ಲಿ 
ಇವರು ಯಾವ ದುರ್ಗತಿಯೆಡೆಗೆ ಸಾಗುತ್ತಿರುವರೆಂದು ಅವರು ಅರಿತಿಲ್ಲ. 

10. ಅರ್ಥಾತ್‌, ಪ್ರವಾದಿಗಳು ಭೂಲೋಕದಲ್ಲಿ ನಿಮಗೆ ನರಕದ ಬಗ್ಗೆ ಎಚ್ಚರಿಕೆ ನೀಡುತ್ತಿದ್ದಾಗ, ಇವು ಕೇವಲ ಮಾತಿನ ಮೋಡಿ, 
ಅದರಿಂದ ನಮ್ಮನ್ನು ಮೂರ್ಯಗೊಳಿಸಲಾಗುತ್ತಿದೆಯೆಂದು ನೀವು ಹೇಳುತ್ತಿದ್ದಿರಿ. ಈಗ ಹೇಳಿರಿ: ನಿಮ್ಮ ಮುಂದೆ ಪ್ರತ್ಯಕ್ಷವಾಗಿರುವ ಈ 
ನರಕವು ಮಾತಿನ ಮೋಡಿಯೇ? ಅಥವಾ ನಿಜಕ್ಕೂ ಈ ಹಿಂದೆ ಎಚ್ಚರಿಸಲಾಗಿದ್ದನರಕವು ಆವರಿಸಿದೆಯೆಂದು ಈಗಲೂ ನಿಮಗೆ ತಿಳಿಯಲಿಲ್ಲವೇ? 

11. ಅರ್ಥಾತ್‌, ಪ್ರವಾದಿಗಳು ನೀಡಿದ ಮುನ್ನೆಚ್ಚರಿಕೆಗಳ ಮೇಲೆ ವಿಶ್ವಾಸ ತಾಳಿ ಭೂಲೋಕದಲ್ಲಿಯೇ ತಮ್ಮ ಸುರಕ್ಷೆಗೆ ಬೇಕಾದ 
ಏರ್ಪಾಡು ಮಾಡಿದವರು ಮತ್ತು ಮಾನವರನ್ನು ನರಕಕ್ಕೆ ಅರ್ಹಗೊಳಿಸುವ ಆಚಾರ ವಿಚಾರಗಳಿಂದ ದೂರವಿದ್ದವರು. 


ಕಾಂಡ - 27 


126 ತಪ್ಲೀಮುಲ್‌ ಕುರ್‌ಆನ್‌ 


ಆ ಟ್ಟ ಲ NO ALL LE Rp 02 2 ಊಟ ಟಟ ಸಿ 314 
ಯ ಪಂ ಯಬ ಯ ಬ HDI 
ಆ ೨1860 


ಕ ಸಿ FAN w ೩1೪ (೧ ಮ 
METS OS CL EEN sl BES MEL pS 
© ೫51485 (ಟಿ ೫೦ LGA MS 


ಅವರನ್ನು ನರಕ ಯಾತನೆಯಿಂದ ರಕ್ಷಿಸಿಕೊಳ್ಳುವನು.” "ನೀವು ಮಾಡುತ್ತಲಿದ್ದ ಕರ್ಮಗಳ ಪ್ರತಿಫಲವಾಗಿ ಸಂತೋಷದಿಂದ 
ಉಣ್ಣಿರಿ ಮತ್ತು ಕುಡಿಯಿರಿ' (ಎಂದು ಅವರೊಡನೆ ಹೇಳಲಾಗುವುದು). ಅವರು ಎದುರುಬದುರಾಗಿ ಇರಿಸಲಾಗಿರುವ 
ಪೀಠಗಳಲ್ಲಿ ದಿಂಬುಗಳಿಗೆ ಒರಗಿ ಕುಳಿತಿರುವರು ಮತ್ತು ಸುಂದರ ನಯನಗಳುಳ್ಳ "ಹೂರ್‌'ಗಳನ್ನು ನಾವು ಅವರಿಗೆ 
ವಿವಾಹ ಮಾಡಿ ಕೊಡುವೆವು." ಸತ್ಯವಿಶ್ವಾಸಿಗಳನ್ನೂ ವಿಶ್ವಾಸದ ಯಾವ ಮಟ್ಟದಲ್ಲಾದರೂ ಅವರನ್ನು ಅನುಸರಿಸಿದ 
ಅವರ ಸಂತಾನಗಳನ್ನೂ ನಾವು ಸ್ವರ್ಗದಲ್ಲಿ ಅವರೊಂದಿಗೆ ಸೇರಿಸುವೆವು ಮತ್ತು ಅವರ ಕರ್ಮದಲ್ಲೇನೂ ಅವರಿಗೆ ಕೊರತೆ 
ಮಾಡಲಾರೆವು.'* ಪ್ರತಿಯೊಬ್ಬನೂ ತನ್ನ ದುಡಿಮೆಯ ಬದಲಿಗೆ ಅಡವಾಗಿದ್ದಾನೆ.** ನಾವು ಅವರಿಗೆ ಎಲ್ಲ ತರದ 


ಫಲವನ್ನೂ ಮಾಂಸವನ್ನೂ`” ಅವರ ಮನಸ್ಸು ಇಷ್ಟಪಡುವಂತಹದ್ದೆಲ್ಲವನ್ನೂ ಧಾರಾಳವಾಗಿ ಕೊಡುತ್ತಲೇ ಇರುವೆವು.ಅವರು 


12. ಒಬ್ಬರು ಸ್ವರ್ಗ ಪ್ರವೇಶಿಸಿದರೆಂದು ಹೇಳಿದ ಬಳಿಕ ಅನಂತರ ಅವರನ್ನು ನರಕದಿಂದ ಮುಕ್ತಗೊಳಿಸಲಾಯಿತೆಂದು ಹೇಳುವುದು 
ಮೇಲ್ನೋಟಕ್ಕೆ ಅನಗತ್ಯವೆನಿಸುತ್ತಿದೆ. ಆದರೆ ಪವಿತ್ರ ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಈ ಎರಡು ವಿಷಯಗಳನ್ನು ಬೇರೆ ಬೇರೆಯಾಗಿ 
ಹೇಳಿರುವುದು ಕಂಡು ಬರುತ್ತಿದೆ. ಯಾಕೆಂದರೆ ನರಕದಿಂದ ಮುಕ್ತನಾಗುವುದೆಂದರೆ ಅದೇ ಮಹಾ ಅನುಗ್ರಹವಾಗಿದೆ. ಕೇವಲ ಅಲ್ಲಾಹನ 
ಕೃಪೆ ಮತ್ತು ಅನುಗ್ರಹದಿಂದ ಮಾತ್ರ ನರಕದಿಂದ ಪಾರಾಗಲು ಸಾಧ್ಯವೆಂಬ ವಾಸ್ತವಿಕತೆಯನ್ನು ಅಲ್ಲಾಹನು ಅವರನ್ನು ನರಕ ಶಿಕ್ಷೆಯಿಂದ 
ರಕ್ಷಿಸುವನು ಎಂಬ ನುಡಿಯು ಸೂಚಿಸುತ್ತದೆ. ಅನ್ಯಥಾ ಮಾನವೀಯ ದೌರ್ಬಲ್ಯಗಳಿಂದ ಸಂಭವಿಸುವ ಲೋಪದೋಷಗಳನ್ನು ಅಲ್ಲಾಹನು 
ತನ್ನ ಔದಾರ್ಯದಿಂದ ನಿರ್ಲಕ್ಷಿಸದೆ ಬಿಗಿ ವಿಚಾರಣೆಗೆ ಗುರಿಪಡಿಸಿದರೆ ಯಾರೂ ಅವನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ 
ಓರ್ವರ ಸ್ವರ್ಗ ಪ್ರವೇಶವು ಅಲ್ಲಾಹನ ಮಹಾ ಅನುಗ್ರಹವಾಗಿರುವಂತೆಯೇ ನರಕದಿಂದ ಮುಕ್ತವಾಗುವ ಅನುಗ್ರಹವೂ ಅದಕ್ಕಿಂತ 
ಕಡಿಮೆಯೇನಲ್ಲ, 

13. ಇಲ್ಲಿಸಂತೋಷದಿಂದ ಎಂಬ ನುಡಿಯು ಬಹಳ ವಿಶಾಲಾರ್ಥವನ್ನು ಹೊಂದಿದೆ. ಸ್ಪರ್ಗದಲ್ಲಿ ಮಾನವನಿಗೆ ಲಭಿಸುವ ಪ್ರತಿಯೊಂದು 
ವಸ್ತುವೂ ಯಾವುದೇ ಕಷ್ಟ ಮತ್ತು ಪರಿಶ್ರಮವಿಲ್ಲದೆಯೇ ಲಭಿಸುತ್ತಿದೆ. ಅದು ಮುಗಿದು ಬಿಡುವ ಅಥವಾ ಅದರಲ್ಲಿ ಕಡಿಮೆಯಾಗುವ 
ಅವಕಾಶವೇ ಇಲ್ಲ ಅದಕ್ಕಾಗಿ ಮಾನವನು ಏನೂ ಖರ್ಚು ಮಾಡಬೆಕಾಗಿಲ್ಲ. ಅವು ಅವನ ಮನಸ್ಸು ಮೆಚ್ಚುವ ಮತ್ತು ಇಷ್ಟಪಡುವವುಗಳೇ 
ಆಗಿರುವುದು. ಬಯಸಿದಾಗ ಬಯಸುವಷ್ಟನ್ನು ಒದಗಿಸಲಾಗುವುದು. ಅಲ್ಲಿ ಅವನು ಕೇಳಿ ಪಡೆಯಲು ಸಂಕೋಚಪಡುವ ಓರ್ವ 
ಅತಿಥಿಯಂತಾಗಿರದೆ, ಎಲ್ಲವೂ ಅವನ ಪೂರ್ವಕರ್ಮಗಳ ಪ್ರತಿಫಲ ಮತ್ತು ಸಂಪಾದನೆಯಾಗಿರುವುದು. ಅಲ್ಲಿನ ಆಹಾರ ಪಾನೀಯಗಳ 
ಸೇವನೆಯಿಂದ ಅನಾರೋಗ್ಯದ ಭೀತಿಯಿರಲಾರದು. ಅವು ಹಸಿವು ನಿವಾರಣೆ ಅಥವಾ ಬದುಕಿನ ಬದಲಾಗಿ ಕೇವಲ ರುಚಿ 
ಸವಿಯಲಿಕ್ಕಾಗಿರುವುದು. ಮಾನವನು ಅವುಗಳನ್ನು ಯಥೇಚ್ಛವಾಗಿ ಸವಿಯಬಹುದು. ಆದರಿಂದ ಅಜೀರ್ಣವಾಗಲಾರದು. ಅಲ್ಲಿನ ಆಹಾರ 
ಪದಾರ್ಥಗಳಿಂದ ಯಾವುದೇ ರೀತಿಯ ಮಾಲಿನ್ಯವಾಗಲಾರದು. ಆದ್ದರಿಂದ ಸ್ವರ್ಗದಲ್ಲಿ ಸಂತೋಷದಿಂದ ತಿನ್ನುವ, ಕುಡಿಯುವ ಕ್ರಿಯೆಯ 
ಅರ್ಥವು ಭೂಮಿಯಲ್ಲಿ ಸಂತೋಷದಿಂದ ಕುಡಿಯುವ ಕ್ರಿಯೆಗಿಂತ ಎಷ್ಟೋ ಪಾಲು ಅಧಿಕ ವಿಶಾಲ ಮತ್ತು ಉನ್ನತವಾಗಿದೆ. 

14. ವಿವರಣೆಗಾಗಿ ನೋಡಿರಿ- ತಪ್ಲೀಮುಲ್‌ ಕುರ್‌ಆನ್‌ ಭಾಗ-2, 37: ಟಿ. 26-29, 44: ಟೆ. 42. 

15. ಈ ವಿಷಯವು ಹಿಂದೆ ಅರ್ರಆ್‌ದ್‌ನ 23ನೇ ಮತ್ತು ಅಲ್‌ ಮುಆ್‌ಮಿನ್‌ ಅಧ್ಯಾಯದ 8ನೇ ವಚನಗಳಲ್ಲಿ ಬಂದಿದೆ. ಆದರೂ 
ಇಲ್ಲಿ ಆ ಎರಡು ಸ್ಥಳಗಳಿಗಿಂತ ದೊಡ್ಡದೊಂದು ಸುವಾರ್ತೆಯನ್ನು ನೀಡಲಾಗಿದೆ. ಅರ್ರಆ್‌ದ್‌ ಅಧ್ಯಾಯದ ವಚನಗಳಲ್ಲಿ ಸ್ಪರ್ಗವಾಸಿಗಳ 
ಸಚ್ಚರಿತರಾದ ಪಿತರು, ತಾತಂದಿರು, ಮಕ್ಕಳು ಮತ್ತು ಅವರ ಮಡದಿಯರನ್ನು ಅವರೊಂದಿಗೆ ಸ್ವರ್ಗದಲ್ಲಿ ಪ್ರವೇಶಗೊಳಿಸಲಾಗುವುದೆಂದು 
ಹೇಳಲಾಗಿತ್ತು. ಅಲ್‌ ಮುಆ್‌ಮಿನ್‌ನ ವಚನದಲ್ಲಿ ಹೀಗಿತ್ತು: ಅವರ ಸಚ್ಚರಿತರಾದ ಪಿತರು, ಮಡದಿ ಮತ್ತು ಮಕ್ಕಳನ್ನು ಅವರ ಜತೆಯಲ್ಲಿ 
ಸ್ವರ್ಗದಲ್ಲಿ ಪ್ರವೇಶಗೊಳಿಸೆಂದು ದೇವಚರರು ವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸುವರು. ಇಲ್ಲಿ ಆ ಎರಡು ವಚನಗಳಿಗಿಂತ ಅಧಿಕವಾಗಿ 


ಕಾಂಡ - 27 


52. ಅತ್ತೂರ್‌ 127 


ಹೇಳಲಾಗುತ್ತಿದೆ. ಮಕ್ಕಳು ಯಾವುದಾದರೂ ಮಟ್ಟದಲ್ಲಿ ವಿಶ್ವಾಸದಿಂದ ತಮ್ಮ ಹಿರಿಯರ ಹೆಜ್ಜೆಗಳಲ್ಲಿ ನಡೆದಿದ್ದರೆ, ಅವರು ಕರ್ಮಗಳ 
ದೃಷ್ಟಿಯಿಂದ ಹಿರಿಯರಿಗೆ ಅವರ ಅತ್ಯುನ್ನತ ಮಟ್ಟದ ವಿಶ್ವಾಸದ ಫಲವಾಗಿ ಸಿಗುವ ಸ್ಥಾನಮಾನಗಳಿಗೆ ಅರ್ಹರಾಗಿದ್ದರೂ ಈ ಮಕ್ಕಳನ್ನು 
ಆ ಹಿರಿಯರೊಂದಿಗೆ ಸೇರಿಸಲಾಗುವುದು. ಈ ಸೇರ್ಪಡೆಯು ಆಗಾಗ್ಗೆ ಸಂಧಿಸಿ ಬೇರೆಯಾಗುವಂತಿರಬಾರದು. ಬದಲಾಗಿ ಯಲೆ 
(ಅಲ್‌ ಹಕ್‌ನಾ ಬಿಹಿಮ್‌) ಆಗಿರುವುದು. ಅರ್ಥಾತ್‌ ಅವರನ್ನು ಸ್ವರ್ಗದಲ್ಲಿ ಇವರ ಜತೆಯಲ್ಲಿಯೇ ವಾಸಗೊಳಿಸಲಾಗುವುದು. ಅದಲ್ಲದೆ 
ಮಕ್ಕಳ ಜತೆ ಸೇರುವುದಕ್ಕೆ ತಂದೆಯಂದಿರ ಸ್ಥಾನವನ್ನು ಕೆಳಗಿಳಿಸುವುದಿಲ್ಲ. ಮಕ್ಕಳ ಸ್ಥಾನವನ್ನು ಹೆಚ್ಚಿ ಸಿ ಅವರನ್ನು ಉನ್ನ; ತಗೊಳಿಸಲಾಗುವುದೆಂಬ 
ಭರವಸೆಯನ್ನು ನೀಡಲಾಗಿದೆ. 

ಇಲ್ಲಿ ಇನ್ನೊಂದು ವಿಷಯವೂ ಗಮನಾರ್ಹ. ಈ ಹೇಳಿಕೆಯು ಬುದ್ಧಿ ಬಂದ ಬಳಿಕ ಸ್ವತಃ ವಿಶ್ವಾಸವನ್ನು ಸ್ವೀಕರಿಸಲು ನಿರ್ಧರಿಸಿದ 
ಪ್ರೌಢ ಮಕ್ಕಳಿಗೆ ಸಂಬಂಧಿಸಿದೆ. ಅವರು ಸ್ವಂತ ಇಚ್ಛೆಯಿಂದ ತಮ್ಮಸಚ್ಚರಿತ ಪೂರ್ವಜರ ಹಾದಿಯನ್ನು ಅನುಗಮಿಸುತ್ತಾರೆ. ಆದರೆ ವಿಶ್ವಾಸಿಗಳ 
ಮಕ್ಕಳು ಪ್ರೌಢರಾಗುವುದಕ್ಕಿಂತ ಮುಂಚೆ ಮೃತರಾದರೆ, ಅವರ ವಿಷಯದಲ್ಲಿ ವಿಶ್ವಾಸ, ಸತ್ಯನಿಷೇಧ, ಅನುಸರಣೆ ಮತ್ತು ಅವಿಧೇಯತೆಯ 
ಮಸ್ಯೆ ಉದ್ಭವಿಸುವುದಿಲ್ಲ, ಅವರನ್ನು ಯಥಾವತ್ತಾಗಿ ಸ್ಪರ್ಗಕ್ಕೆ ಪ್ರವೇಶಗೊಳಿಸಲಾಗುವುದು ಮತ್ತು ಪಿತರ ಕಣ್ತಂಪಿಗಾಗಿ ಅವರ ಜತೆಯಲ್ಲಿಯೇ 
ವಾಸಗೊಳಿಸಲಾಗುವುದು. 

16. ಇಲ್ಲಿ ರಹ್‌ನ್‌ ಎಂಬ ವರ್ಣನೋಕ್ತಿಯು ಅರ್ಥಗರ್ಭಿತವಾಗಿದೆ. ಒಬ್ಬರು ಇನ್ನೊಬ್ಬರಿಂದ ಸಾಲ ಪಡೆದು ಅದಕ್ಕೆ ಜಾಮೀನಿಗಾಗಿ 
ಒಂದು ವಸ್ತುವನ್ನು ಅಡವಿರಿಸಿದರೆ, ಅವನು ಸಾಲ ಸಂದಾಯ ಮಾಡುವ ತನಕ ಆ ವಸ್ತುವು ಅಡವಿನಿಂದ ಮುಕ್ತವಾಗುವುದಿಲ್ಲ ನಿರ್ದಿಷ್ಟ 
ಅವಧಿ ಮುಗಿದ ಬಳಿಕವೂ ಸಾಲ ಸಂದಾಯ ಮಾಡದಿದ್ದರೆ ಅಡವಿನ ವಸ್ತುವನ್ನು ಜಪ್ತಿ ಮಾಡಲಾಗುವುದು. ಇಲ್ಲಿ ಅಲ್ಲಾಹ್‌ ಮತ್ತು ಮಾನವನ 
ಪರಸ್ಪರ ವ್ಯವಹಾರವನ್ನೂ ಅದಕ್ಕೆ ಹೋಲಿಸಲಾಗಿದೆ. ದೇವನು ಮಾನವನಿಗೆ ನೀಡಿರುವ ಸಾಧನಾನುಕೂಲತೆ, ಶಕ್ತಿ ಸಾಮರ್ಥ್ಯ ಮತ್ತು 
ಪ್ರತಿಭೆಗಳು ಮಾಲಕನು ತನ್ನ ದಾಸನಿಗೆ ಭೂಮಿಯಲ್ಲಿ ನೀಡಿರುವ ಸಾಲವಾಗಿದೆ. ಈ ಸಾಲದ ಜಾಮೀನಾಗಿ ದಾಸನ ಜೀವವು ಮಾಲಕನಲ್ಲಿ 
ಅಡವಿದೆ. ದಾಸನು ತನಗೆ ನೀಡಲಾಗಿರುವ ಸಾಧನಾನುಕೂಲತೆ, ಶಕ್ತಿ-ಸಾಮರ್ಥ್ಯ ಮತ್ತು ಸ್ವಾತಂತ್ರ್ಯಗಳನ್ನು ಸರಿಯಾಗಿ ಉಪಯೋಗಿಸಿ 
ತನ್ನ ಸಾಲ ಸಂದಾಯಕ್ಕೆ ಬೇಕಾದ ಪುಣ್ಯಗಳನ್ನು ಸಂಪಾದಿಸಿದರೆ ಅಡವಿನ ವಸ್ತು ಅರ್ಥಾತ್‌ ಸ್ವಂತ ಜೀವವು ಬಿಡುಗಡೆಯಾಗುತ್ತದೆ. ಅನ್ಯಥಾ 
ಅದು ಜಪ್ತಿಯಾಗುತ್ತದೆ. ವಿಶ್ವಾಸಿಗಳು ಮತ್ತು ಸಚ್ಚರಿತರಾದ ಜನರು ಎಷ್ಟೇ ಉನ್ನತ ಮಟ್ಟದಲ್ಲಿದ್ದರೂ ಅವರ ಮಕ್ಕಳು ಬಿಡುಗಡೆ ಹೊಂದ 
ಬೇಕಾದರೆ ಅವರು ಸ್ವಕರ್ಮಗಳಿಂದ ತಮ್ಮ ಜೀವನವನ್ನು ಬುಣಮುಕ್ತಗೊಳಿಸಬೇಕೆಂದು ಸ್ಪಷ್ಟಪಡಿಸಲಿಕ್ಕಾಗಿ ಹಿಂದಿನ ವಚನದ ಜತೆಯಲ್ಲಿಯೇ 
ಈ ವಿಷಯವನ್ನೂ ತಿಳಿಸಲಾಗಿದೆ. ಮಕ್ಕಳು ಗಳಿಸಿದ ವಿಶ್ವಾಸ ಮತ್ತು ಸತ್ಯರ್ಮಗಳು ಕೆಳಮಟ್ಟದಲ್ಲಿದ್ದರೂ ಸ್ವಯಂ ವಿಮೋಚಿತರಾಗಬೇಕಾದರೆ, 
ಅಲ್ಲಾಹನು ತನ್ನ ಕೃಪೆ ಮತ್ತು ಔದಾರ್ಯದಿಂದ ಅವರನ್ನು ಕೆಳಮಟ್ಟದಿಂದ ಪಿತರ ಮಟ್ಟಕ್ಕೆ ಏರಿಸಿರಬೇಕು. ತಂದೆ ತಾಯಂದಿರ ಪುಣ್ಯ ಫಲವು 
ಅವರಿಗೂ ಲಭಿಸುವುದು. ಆದರೂ ಅವರ ಸ್ವಸಂಪಾದನೆಯು ಅವರನ್ನು ನರಕಾರ್ಹಗೊಳಿಸಿದ್ದರೆ ಅನಂತರ ಅವರನ್ನು ಯಾವ ರೀತಿಯಲ್ಲಿಯೂ 
ಸ್ವರ್ಗಕ್ಕೆ ಪ್ರವೇಶಗೊಳಿಸುವುದಿಲ್ಲ. ಅದರೊಂದಿಗೆ ಈ ವಚನವು ಇನ್ನೊಂದು ವಿಷಯವನ್ನು ಸ್ಪಷ್ಟಪಡಿಸುತ್ತದೆ. ಕೆಳಮಟ್ಟದ ಪುಣ್ಯ ಗಳಿಸಿದ 
ಮಕ್ಕಳನ್ನು ಉನ್ನತ ಮಟ್ಟದ ಪುಣ್ಯಗಳಿಸಿದ ತಂದೆಯರೊಂದಿಗೆ ಆ ಮಕ್ಕಳ ಕರ್ಮಗಳ ಫಲದ ಬದಲಾಗಿ ತಂದೆಯರ ಕರ್ಮಗಳ ಫಲವಾಗಿ 
ಸೇರಿಸಲಾಗುತ್ತದೆ. ಅವರು ತಮ್ಮ ಕರ್ಮದಿಂದ ಈ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ. ಅವರನ್ನು ಸಂತೋಷಗೊಳಿಸಲಿಕ್ಕಾಗಿ ಮಕ್ಕಳನ್ನು 
ಅವರೊಂದಿಗೆ ತಂದು ಸೇರಿಸಲಾಗುತ್ತದೆ. ಆದ್ದರಿಂದ ಅಲ್ಲಾಹನು ಅವರ ಮಟ್ಟವನ್ನು ಇಳಿಸಿ ಮಕ್ಕಳ ಬಳಿಗೆ ಕರೆದೊಯ್ಯುವುದಿಲ್ಲ ಬದಲಾಗಿ 
ಮಕ್ಕಳ ಮಟ್ಟವನ್ನು ಉನ್ನತಗೊಳಿಸಿ ಅವರ ಬಳಿಗೆ ಕರೆದೊಯ್ಯಲಾಗುತ್ತದೆ. ಅದರಿಂದಾಗಿ ದೇವಾನುಗ್ರಹಗಳ ಪರಿಪೂರ್ಣತೆಯಲ್ಲಿ ಮಕ್ಕಳ 
ವಿರಹದ ಕೊರತೆಯು ನಿವಾರಣೆಯಾಗುತ್ತದೆ. 

17.ಈ ವಚನದಲ್ಲಿ ಸ್ವರ್ಗವಾಸಿಗಳಿಗೆ ಎಲ್ಲ ವಿಧದ ಮಾಂಸಗಳನ್ನು ಧಾರಾಳವಾಗಿ ನೀಡಲಾಗುವುದೆನ್ನಲಾಗಿದೆ. ಅಲ್‌ ವಾಕಿಅ 
ಅಧ್ಯಾಯದ ವಚನ: 21ರಲ್ಲಿ, ಹಕ್ಕಿಗಳ ಮಾಂಸದಿಂದ ಅವರನ್ನು ಸತ್ಮರಿಸಲಾಗುವುದೆಂದು ಹೇಳಲಾಗಿದೆ. ಈ ಮಾಂಸದ ಸ್ವರೂಪವೇನೆಂದು 
ನಮಗೆ ಸರಿಯಾಗಿ ತಿಳಿದಿಲ್ಲ. ಆದರೆ ಕುರ್‌ಆನಿನ ಕೆಲವು ವ್ಯಾಖ್ಯಾನ ಮತ್ತು ಕೆಲವು ಹದೀಸ್‌ಗಳಲ್ಲಿ ಸ್ವರ್ಗದ ಹಾಲು ಜಾನುವಾರುಗಳ 
ಕೆಚ್ಚಲಿನಿಂದ ಬರುವುದಿಲ್ಲ, ಸ್ವರ್ಗದ ಜೇನು ನೊಣಗಳಿಂದ ನಿರ್ಮಿಸಿದ್ದಲ್ಲ, ಸ್ವರ್ಗೀಯ ಮದಿರೆಯು ಹಣ್ಣುಗಳನ್ನು ಕೊಳೆಯಿಸಿ ತಯಾರಿಸಿದ್ದಲ್ಲ 
ಬದಲಾಗಿ ಈ ಎಲ್ಲವಸ್ತುಗಳು ಅಲ್ಲಾಹನ ಮಹಾತ್ಮೆಯಿಂದ ಚಿಲುಮೆಗಳಿಂದ ಹೊರಚಿಮ್ಮಿ ಕಾಲುವೆಗಳಾಗಿ ಹರಿಯುವುದೆಂದು ಹೇಳಲಾಗಿದೆ. 
ಇವುಗಳೊಂದಿಗೆ ಹೋಲಿಸಿದಾಗ ಸ್ವರ್ಗದ ಮಾಂಸವು ಪ್ರಾಣಿಗಳಿಂದ ಕೊಯ್ದದ್ದಾಗಿರಲಾರದು. ಅಲ್ಲಾಹನು ತನ್ನ ಮಹಿಮೆಯಿಂದ ಬೇರೆ 
ರೀತಿಯಲ್ಲಿ ರೂಪಿಸಿರಬಹುದೆಂದು ಗ್ರಹಿಸಬಹುದು. ಲೌಕಿಕ ಧಾತುಗಳಿಂದ ನೇರವಾಗಿ ಹಾಲು, ಜೇನು ಮತ್ತು ಮದಿರೆ ತಯಾರಿಸಬಲ್ಲ 
ಅಲ್ಲಾಹನು ಪ್ರಾಣಿ ಮಾಂಸಕ್ಕಿಂತ ಸ್ವಾದಿಷ್ಟವಾದ ಎಲ್ಲ ರೀತಿಯ ಮಾಂಸಗಳನ್ನು ಸಿದ್ಧಪಡಿಸಬಲ್ಲನೆಂಬುದು ವಿಶೇಷವೇನಲ್ಲ. ಹೆಚ್ಚಿನ 
ವಿವರಣೆಗಾಗಿ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಭಾಗ-4, ಅಸ್ಸಾಪ್ಟಾತ್‌; ಟಿಪ್ಪಣೆ: 25; ಭಾಗ-5, ಮುಹಮ್ಮದ್‌: ಟಿಪ್ಪಣಿ 21-23. 


ಶ್ಲ 


ಕಾಂಡ - 27 


128 ಮ ತಪ್ಪೀಮುಲ್‌ ಕುರ್‌ಆನ್‌ 


ಆ ಬಟ ಉಟ HEE rl ಚ ie SES 
Eos 01115 CE ಯಾ NOSE EG 
ic 2 A, CTC up KK ನ್ನ ೨೨ CLL LES 392 0%» ( 
SH Wo HG GELS GEE OS 


ಪರಸ್ಥರರಿಂದ ಪಾನ ಪಾತ್ರೆ ಗಳನ್ನು ತೆಗೆದುಕೊಳ್ಳುವರು. ಅಸಂಬದ್ಧಮಾತಾಗಲಿ, ದುರ್ನಡೆಯಾಗಲಿ ಅವರಲ್ಲಿರಲಾರದು.* 
ಅವರಿಗಾಗಿಯೇ ಮೀಸಲಿರುವ ಬಾಲಕರು ಅವರ ಸೇವೆಗಾಗಿ ಧಾವಿಸುತ್ತಿರುವರು.* ಅವರು ಬಚ್ಚಿಟ್ಟಮುತ್ತಿನಂತೆ ಸುಂದರ 
ರಾಗಿರುವರು. ಈ ಜನರು ಪರಸ್ಪರರೊಡನೆ (ಭೂಲೋಕದಲ್ಲಿಗತಿಸಿದ) ಪರಿಸ್ಥಿತಿಗಳನ್ನು ವಿಚಾರಿಸುವರು. ಅವರು ಹೇಳು 
ವರು; ನಾವು ಹಿಂದೆ ನಮ್ಮಮನೆಯವರ ನಡುವೆ ಹೆದರುತ್ತ ಜೀವನ ನಡೆಸುತ್ತಿದ್ದೆವು.” ಕೊನೆಗೆ ಅಲ್ಲಾಹನು ನಮ್ಮ ಮೇಲೆ 
ಅನುಗ್ರಹ ತೋರಿದನು ಮತ್ತು ಸುಟ್ಟು ಹಾಕುವಂತಹ ಗಾಳಿಯ* ಯಾತನೆಯಿಂದ ನಮ್ಮನ್ನು ರಕ್ಷಿಸಿಬಿಟ್ಟನು. ನಾವು 
ಗತಜೀವನದಲ್ಲಿ ಅವನನ್ನೇ ಪ್ರಾರ್ಥಿಸುತ್ತಿದ್ದೆವು. ಅವನು ನಿಜಕ್ಕೂಮಹಾ ಉಪಕಾರಿಯೂ ಕರುಣಾಳುವೂ ಆಗಿರುವನು. 

(29) ಆದುದರಿಂದ ಸಂದೇಶವಾಹಕರೇ, ನೀವು ಉಪದೇಶ ಮಾಡುತ್ತ ಹೋಗಿರಿ. ನಿಮ್ಮ ಪ್ರಭುವಿನ 
ಅನುಗ್ರಹದಿಂದ, ನೀವು ಮಾಟಗಾರನೂ ಅಲ್ಲ ಹುಚ್ಚನೂ ಅಲ್ಲ.” 


18, ಅರ್ಥಾತ್‌ ಆ ಮದಿರೆಯು ಅಮಲು ರಹಿತವಾಗಿರುವುದು. ಅದನ್ನು ಕುಡಿದವನು ಈ ಲೋಕದ ಕುಡುಕನಂತೆ ಉನ್ನತ್ತನಾಗಿ 
ಅವಾಚ್ಯ ಶಬ್ದಗಳಿಂದ ಬೈದು ಅಶ್ಲೀಲವಾಗಿ ವರ್ತಿಸಲಾರನು. (ವಿವರಣೆಗೆ ನೋಡಿರಿ. ತಪ್ಲೀಮುಲ್‌ ಕುರ್‌ಆನ್‌: ಭಾಗ-4, 37:ಟಿ.27) 

19.ಇಲ್ಲಿ ಜಮ "ಅವರ ಬಾಲಕರು' ಎಂದು ಹೇಳದೆ ಜೆ ಕಿಟ "ಅವರಿಗಾಗಿರುವ ಬಾಲಕರು' ಎಂದಿರುವುದು ಗಮನಾರ್ಹ. 
"ಗಿಲ್ದಾನುಹುಮ್‌' ಎಂದು ಹೇಳಿದ್ದರೆ ಈ ಲೋಕದಲ್ಲಿ ಅವರ ಸೇವಕರಾಗಿದ್ದವರನ್ನು ಸ್ವರ್ಗದಲ್ಲಿಯೂ ಅವರಿಗೆ ಸೇವಕರಾಗಿ ನೀಡಲಾಗುವುದೆಂದು 
ಊಹಿಸಬಹುದಾಗಿತ್ತು. ಆದರೆ ಅವರೆಲ್ಲರೂ ಸ್ವಂತ ಅರ್ಹತೆಯಿಂದಲೇ ಸ್ಪರ್ಗ ಪ್ರವೇಶಿಸುತ್ತಾರೆ. ಮಾಲಿಕನು ಸ್ಪರ್ಗದಲ್ಲಿಪ್ರವೇಶಿಸಿರುವುದಕ್ಕಾಗಿ 
ಇಹಲೋಕದಲ್ಲಿ ಆತನ ಸೇವೆ ಮಾಡುತ್ತಿದ್ದವನು ಅಲ್ಲಿಯೂ ಸೇವಕನಾಗಿ ಸರ್ಗ ಪ್ರವೇಶಿಸುವುದಿಲ್ಲ. ಹಾಗೆಯೇ ಸ್ಪರ್ಗ ಪ್ರವೇಶಿಸಿದವರು 
ಅಲ್ಲಿಯೂ ಈ ಲೋಕದಲ್ಲಿ ಸೇವೆ ಸಲ್ಲಿಸಿದ ಮಾಲಿಕನ ಸೇವಕನಾಗಿರುವುದಕ್ಕೂ ಯಾವುದೇ ನ್ಯಾಯವಿಲ್ಲ, ಮಾತ್ರವಲ್ಲ, ಓರ್ವ ಸೇವಕನು 
ತನ್ನ ಕರ್ಮಗಳಿಂದಾಗಿ ಸ್ವರ್ಗದಲ್ಲಿ ತನ್ನ ಯಜಮಾನನಿಗಿಂತ ಉನ್ನತ ಸ್ಥಾನ ಪಡೆಯಬಾರದೆಂದಿಲ್ಲ. ಆದ್ದರಿಂದ ಸಂಶಯಾಸ್ಟದವಿಲ್ಲದಂತೆ 
ಶಿಟ್ರೊಎಂದು ಹೇಳಲಾಗಿದೆ. ಈ ಬಾಲಕರು ಸ್ಪರ್ಗದಲ್ಲಿ ಅವರ ಸೇವೆಗಾಗಿ ವಿಶೇಷವಾಗಿ ನೇಮಕಗೊಂಡವರೆಂದು ಈ ಪದ 
ಪ್ರಯೋಗದಿಂದ ವ್ಯಕ್ತವಾಗುತ್ತದೆ. (ಹೆಚ್ಚಿನ ವಿವರಣೆಗಾಗಿ ನೋಡಿರಿ, ತಪ್ಪೀಮುಲ್‌ ಕುರ್‌ಆನ್‌, ಭಾಗ-4, ಅಸ್ಸಾಘ್ಟಾತ್‌: ಟಿಪ್ಪಣಿ: 26) 

20. ಅರ್ಥಾತ್‌ ಅಲ್ಲಿ ನಾವು ಸುಖಭೋಗಗಳಲ್ಲಿ ಮೈಮರೆತು ಐಹಿಕ ಹಿತಾಸಕ್ತಿಗಳಲ್ಲಿ ಮಗ್ನರಾಗಿ ನಿರ್ಲಕ್ಷ್ಯದಿಂದ ಜೀವನ 
ಸಾಗಿಸುತ್ತಿರಲಿಲ್ಲ ನಮ್ಮ ಯಾವುದಾದರೂ ಕರ್ಮವು ಅಲ್ಲಾಹನ ಬಳಿ ಶಿಕ್ಷಾರ್ಹವಾದೀತೇ ಎಂಬ ಭಯದಿಂದ ನಾವು ಬಾಳುತ್ತಿದ್ದೆವು. ಇಲ್ಲಿ 
ಕುಟುಂಬದವರ ಮಧ್ಯೆ ಭಯದಿಂದ ಬಾಳುತ್ತಿದ್ದೆವೆಂದೂ ಹೇಳಲಾಗಿದೆ. ವಾಸ್ತವದಲ್ಲಿ ಕುಟುಂಬ ಮತ್ತು ಮಕ್ಕಳ ಸುಖ ಸೌಲಭ್ಯ ಹಾಗೂ 
ಅವರ ಐಹಿಕ ಜೀವನವನ್ನು ಬೆಳಗಿಸುವ ಚಿಂತೆಯು ಮಾನವನನ್ನು ಹೆಚ್ಚಾಗಿ ಪಾಪಕ್ಕೆ ದೂಡುತ್ತದೆ. ಕುಟುಂಬ ಮತ್ತು ಮಕ್ಕಳಿಗಾಗಿ ಅವರು 
ನಿಷಿದ್ಧ ಮಾರ್ಗದಲ್ಲಿ ಸಂಪಾದಿಸುತ್ತಾರೆ. ಇತರರ ಹಕ್ಕುಗಳನ್ನು ಕಬಳಿಸುತ್ತಾರೆ ಮತ್ತು ಹಲವು ರೀತಿಯ ಅಸಮೃತ ವಿಧಾನಗಳನ್ನು 
ಅವಲಂಬಿಸುತ್ತಾರೆ. ಈ ಆಧಾರದಲ್ಲಿಯೇ ಸ್ಪರ್ಗವಾಸಿಗಳು ಪರಸ್ಪರ ಹೀಗೆ ಹೇಳುತ್ತಾರೆ: ನಮ್ಮನ್ನು ಕೆಟ್ಟ ಪರ್ಯಾವಸಾನದಿಂದ ವಿಶೇಷವಾಗಿ 
ರಕ್ಷಿಸಿರುವ ವಿಷಯವು ಹೀಗಿದೆ: ಕುಟುಂಬ ಪರಿವಾರದ ಮಧ್ಯೆ ಬಾಳುವಾಗ ಅವರ ಜೀವನವನ್ನು ಸುಗಮಗೊಳಿಸಿ ಅವರ ಭವಿಷ್ಯವನ್ನು 
ಉಜ್ಜಲಗೊಳಿಸುವುದಕ್ಕಾಗಿ ನಾವು ಹೆಚ್ಚುತಲೆ ಕೆಡಿಸಲಿಲ್ಲ. ನಮ್ಮ ಪರಲೋಕವನ್ನು ನಾಶಗೊಳಿಸುವ ಯಾವ ಮಾರ್ಗವನ್ನೂ ನಾವು ಅವರಿಗಾಗಿ 
ಸ್ವೀಕರಿಸಲಿಲ್ಲ. ನಾವು ನಮ್ಮ ಮಕ್ಕಳನ್ನು ದೇವಶಿಕ್ಷೆಗೆ ಅರ್ಹರಾಗುವ ಮಾರ್ಗಗಳಲ್ಲಿ ಬಿಟ್ಟು ಬಿಡಲಿಲ್ಲ. 

21. ಮೂಲದಲ್ಲಿ (ಜಿ "ಸಮೂಮ್‌' ಎಂಬ ಪದ ಪ್ರಯೋಗವಾಗಿದೆ. ಅರ್ಥಾತ್‌ ಕಠಿಣ ತಾಪವಿರುವ ಗಾಳಿ. ನರಕದಿಂದ 
ಭುಗಿಲೇಳುವ ಅಗ್ನಿಜ್ಜಾಲೆಯೇ ಅದರ ಉದ್ದೇಶ. 

22. ಪರಲೋಕ ಚಿತ್ರಣದ ಬಳಿಕ ಉಪನ್ಯಾಸವು ಪ್ರವಾದಿವರ್ಯರ(ಸ) ಸಂದೇಶವನ್ನು ವಿರೋಧಿಸುತ್ತಿದ್ದ ಮಕ್ಕಾದ ಸತ್ಯನಿಷೇಧಕ 


ಕಾಂಡ - 27 


52: ಅತ್ತೂರ್‌ ` 129 - 


ಹಟಮಾರಿತನದ ಕಡೆಗೆ ತಿರುಗುತ್ತಿದೆ. ಇಲ್ಲಿಮೇಲ್ನೋಟಕ್ಕೆ ಪ್ರವಾದಿವರ್ಯರನ್ನು ಅಭಿಸಂಬೋಧಿಸಲಾಗಿದ್ದರೂ ಆ ಮೂಲಕ ಸತ್ಯನಿಷೇಧಕರಿಗೆ 
ಈ ವಿಷಯವನ್ನು ತಿಳಿಸುವುದೇ ಉದ್ದೇಶವಾಗಿದೆ. ಪ್ರವಾದಿವರ್ಯರು(ಸ) ಅವರಿಗೆ ವಿಚಾರಣೆ; ಕರ್ಮಪತ್ರ, ಸುರಕ್ಷೆ-ಶಿಕ್ಷೆ, ಸ್ವರ್ಗ-ನರಕ 
ಇತ್ಯಾದಿ ವಿಷಯಗಳನ್ನು ತಿಳಿಸಿ ಅದರೊಂದಿಗೆ ಅವುಗಳ ಕುರಿತು ಕುರ್‌ಆನ್‌ ವಚನಗಳನ್ನು ಕೇಳಿಸಿ ಈ ವೃತ್ತಾಂತಗಳು ನನಗೆ ದೇವನಿಂದ 
ದೊರೆತಿವೆ, ಈ ವಚನಗಳು ದಿವ್ಯವಾಣಿಯ ಮೂಲಕ ದೇವನಿಂದ ಅವತೀರ್ಣವಾಗಿದೆಯೆಂದು 'ಹೇಳಿದಾಗ ಸರದಾರರು; ಧಾರ್ಮಿಕ 
ನಾಯಕರು ಮತ್ತು ಪುಂಡರು ಆ ಕುರಿತು'ಗಂಭೀರವಾಗಿ ಆಲೋಚಿಸಲು ಸಿದ್ಧರಾಗಲಿಲ್ಲ. ಜನಸಾಮಾನ್ಯರು'ಆಲಿಸುವುದನ್ನು ಮೆಚ್ಚುತ್ತಿರಲಿಲ್ಲ. 
ಆದ್ದರಿಂದ ಅವರು ಪ್ರವಾದಿವರ್ಯರ(ಸ) ಕುರಿತು ಹಲವು ರೀತಿಯ ಆರೋಪಗಳನ್ನು ಪ್ರಚಾರ ಮಾಡಿದರು. ಕೆಲವೊಮ್ಮೆ ಅವರು 
ಜ್ಯೋತಿಷಿ, ಕೆಲವೊಮ್ಮೆ ಹುಚ್ಚು. ಕೆಲವೊಮ್ಮೆ ಕವಿ ಎಂದು ಆರೋಪಿಸಿದರು. ಕೆಲವೊಮ್ಮೆ ಹೀಗೆನ್ನುತ್ತಿದ್ದರು, ಇದು ಅವರ ಸ್ವರಚಿತ ವಚನ 
ಗಳಾಗಿವೆ. ಅದಕ್ಕೆ ಪಾವಿತ್ರ್ಯದ ಬಣ್ಣ ಲೇಪಿಸಿ ತನ್ನ ಘನತೆ ಹೆಚ್ಚಿಸಲಿಕ್ಕಾಗಿ ಅದು ದೇವವಾಣಿಯೆಂದು ಪ್ರಚಾರ ಮಾಡುತ್ತಿದ್ದಾರೆ.`ಈ ಮಾತು 
ಗಳಿಂದ ಜನರಲ್ಲಿಅವರ ಬಗ್ಗೆ ತಪ್ಪು ತಿಳುವಳಿಕೆ ಮೂಡಿಸಿ ಅವರ ಎಲ್ಲ: ಮಾತುಗಳನ್ನು ಗಾಳಿಯಲ್ಲಿಹಾರಿಸಿ ಬಿಡಬಹುದೆಂದು ಅವರು ಭಾವಿಸಿ 
ದ್ದರು. ಆ ಬಗ್ಗೆ ಹೇಳಲಾಗುತ್ತಿದೆ: ಓ ಸಂದೇಶವಾಹಕರೇ, ಈ ಅಧ್ಯಾಯದ ಆರಂಭದಿಂದ ಈವರೆಗೆ ಹೇಳಿರುವುದೇ 'ವಾಸ್ತವಿಕತೆಯಾಗಿದೆ. ` 
ಈಗ ಇವರು ಈ ಮಾತುಗಳಿಗಾಗಿ ನಿಮ್ಮನ್ನು ಜ್ಯೋತಿಷಿ ಮತ್ತು ಹುಚ್ಚನೆಂದು ಕರೆಯುವುದಿದ್ದರೆ 'ಲೆಕ್ಕಿಸಬೇಡಿರಿ. ದೇವನ ದಾಸರನ್ನು 
ನಿರ್ಲಕ್ಷ್ಯದಿಂದ ಜಾಗೃತಗೊಳಿಸುವ ಮತ್ತು-ಸತ್ಯದ ಬಗ್ಗೆ ಎಚ್ಚರಿಸುವ ಕಾರ್ಯವನ್ನು ಮಾಡುತ್ತಾ ಮುಂದೆ ಸಾಗಿರಿ. ಯಾಕೆಂದರೆ ದೇವನ 
ದಯೆಯಿಂದ"ನೀವು `ಜ್ಯೋತಿಷಿನೂ ಅಲ್ಲ, ಹುಚ್ಚನೂ ಅಲ್ಲ. 

ಅರಬಿ ಭಾಷೆಯಲ್ಲಿ `ಆ" "ಕಾಹಿನ್‌' ಪದವನ್ನು ಜ್ಯೋತಿಷಿ, ಭವಿಷ್ಯ ನುಡಿಯುವವ, ಚತುರ ಎಂಬರ್ಥದಲ್ಲಿ ಬಳಸಲಾಗುತ್ತದೆ. : 
ಅಜ್ಞಾನ ಕಾಲದಲ್ಲಿ ಅದೊಂದು ಕಸುಬಾಗಿತ್ತು. ನಮಗೆ ಗ್ರಹಗಳು, ಆತ್ಮಗಳು, ಯಕ್ಷ ಮತ್ತು ಶೈತಾನರೊಂದಿಗೆ ವಿಶೇಷ ಸಂಬಂಧವಿದೆ. ಆ 
ಮೂಲಕ ನಮಗೆ ಅಗೋಚರ ವಿಷಯಗಳನ್ನು ತಿಳಿಯುವ ಸಾಮರ್ಥ್ಯವಿದೆಯೆಂದು ಜ್ಯೋತಿಷಿಗಳು ವಾದಿಸುತ್ತಿದ್ದರು ಮತ್ತು ದುರ್ಬಲ 
ಮನಸ್ಕರು ಅದನ್ನು. ನಂಬುತ್ತಿದ್ದರು. ಯಾವುದಾದರೂ.ವಸ್ತುವು`ಕಾಣೆಯಾದರೆ ಅದು. ಎಲ್ಲಿದೆಯೆಂದು. ಜ್ಯೋತಿಷಿಗಳು ಹೇಳುತ್ತಿದ್ದರು... 
ಕಳ್ಳತನವಾದರೆ ಯಾರು'ಕಳ್ಳನೆಂದು ಅವರು ಹೇಳಬಲ್ಲವರಾಗಿದ್ದರು. ಯಾರಾದರೂ ತಮ್ಮ ಅದೃಷ್ಟವನ್ನು ಕೇಳಿದರೆ ಅವರ ಅದೃಷ್ಟದಲ್ಲಿಏನು 
ಬರೆದಿದೆಯೆಂದು ಹೇಳುತ್ತಿದ್ದರು. ಈ ಬೇಡಿಕೆಗಳಿಗಾಗಿ ಜನರು-ಅವರ ಬಳಿಗೆ ಹೋಗುತ್ತಿದ್ದರು. ಅವರು ಕಾಣಿಕೆ,`ದಕ್ಷಿಣೆಗಳನ್ನು ಸ್ವೀಕರಿಸಿ 
ಅಗೋಚರ ವಿಷಯಗಳನ್ನು-ತಿಳಿಸುತ್ತಿದ್ದರು. ಕೆಲವೊಮ್ಮೆ ಈ:ಜ್ಯೋತಿಷಗಳು ಜನರ ಗಮನ ಸೆಳೆಯಲಿಕ್ಕಾಗಿ ರಸ್ತೆಯಲ್ಲಿ ಬೊಬ್ಬರಿಯುತ್ತಾ 
ನಡೆಯುತ್ತಿದ್ದರು. ಅವರ ಗುರುತಿಗಾಗಿ ವಿಶೇಷ ವೇಷಭೂಷಣಗಳಿದ್ದವು: ಅವರ ಮಾತಿನ ಶೈಲಿಯೂ ರೂಢಿಗಿಂತ ಭಿನ್ನವಾಗಿರುತ್ತಿತ್ತು. ಪ್ರತಿ - 
ಯೊಬ್ಬರು'ತಮಗೆ: ಬೇಕಾದ ರೀತಿಯಲ್ಲಿ ವ್ಯಾಖ್ಯಾನಿಸಬಹುದಾದಂತೆಹ.ದ್ವಯಾರ್ಥದ “ಮಾತುಗಳನ್ನು ಪ್ರಾಸ ಮತ್ತು. ತಾಳಬದ್ಧವಾಗಿ 
ಹೇಳುತ್ತಿದ್ದರು.'ಜನರಿಗೆ ಅಗೋಚರವಾದ. ಸತ್ಯಗಳನ್ನು-ಬಹಿರಂಗಪಡಿಸುತ್ತಿರುವರೆಂಬ ಆಧಾರದಲ್ಲಿ. ಜನಸಾಮಾನ್ಯರನ್ನು ಮೋಸಗೊಳಿಸಲಿಕ್ಕಾಗಿ 
ಕುರೈಶರು `ಪ್ರವಾದಿವರ್ಯರನ್ನು-ಜ್ಯೋತಿಷಿ :ಎಂದು:ಆರೋಪಿಸಿದರು..ದೇವನಿಂದ ಓರ್ವ ದೇವಚರ ಬಂದು ತನಗೆ ದಿವ್ಯ ಸಂದೇಶ 
ಬರುತ್ತಿದೆಯೆಂದು`ಅವರು ವಾಡದಿಸುತ್ತಿದ್ದರಷ್ಟೇ. .ದೇವನಿಕದ:ಅವರಿಗೆಅವತಿರ್ಷಾವಾದ ವಚನಗಳು 'ತಾಳಬದ್ಧವಾಗಿದ್ದವು. ಆದರೆ ಅವರ : 
ಈ ಆರೋಪದಿಂದ ಅರೇಬಿಯಾದಲ್ಲಿಯಾರನ್ನೂ[ವಂಚಿಸಲು ಸಾಧ್ಯವಿರಲಿಲ್ಲ: ಯಾಕೆಂದರೆ ಜ್ಯೋತಿಷಿಗಳ ವ್ಯಾಪಾರ, ಅವರ ವೇಷಭೂಷಣ 
ಮತ್ತು ಮಾತಿನ `ಧಾಟಿಯು`ಅಲ್ಲಿ ಯಾರಿಗೂ ಅಪರಿಟಿತವಾಗಿರಲಿಲ್ಲ:ಅವರು`ಯಾವ ಕೆಲಸ ಮಾಡುತ್ತಿದ್ದಾರೆ,`ಜನರು ಅವರ ಬಳಿಗೆ-ಯಾಕೆ` 
ಹೋಗುತ್ತಾರೆ,: ಅವರೊಂದಿಗೆ ಏನು ಹೇಳುತ್ತಾರೆ,:ಅವರ ಪ್ರಾಸಬದ್ಧನುಡಿ ಹೇಗಿರುತ್ತದೆ; ಅವರು'ಯಾವ ವಷಯಗಳ ಬಗ್ಗೆ ಮಾತಾಡುತ್ತಾರೆ 
ಎಂಬಿತ್ಯಾದಿ ಅಂಶಗಳು ಅಜ್ಞಾತವಾಗಿರಲಿಲ್ಲ- ಎಲ್ಲಕ್ಕಿಂತ ಮಿಗಿಲಾಗಿ ಸಮುದಾಯದಲ್ಲಿ ರೂಢಿಯಲ್ಲಿರುವ ಸಮಕಾಲೀನ ಆಚಾರ ವಿಚಾರಗಳ 
ವಿರುದ್ಧ ಒಂದು:ಸಿದ್ಧಾಂತವನ್ನು :ಎತ್ತಿ-ತೋರಿಸಿ' ಅದರ: ಪ್ರಚಾರಕ್ಕಾಗಿ ಜೀವನವನ್ನು ಅರ್ಪಿಸಿ ಅದಕ್ಕಾಗಿ ಇಡೀ ಜನಾಂಗದ ವೈರತ್ವವನ್ನು 
ಕಟ್ಟಿಕೊಳ್ಳುವುದು”ಸರ್ವಥಾ: ಓರ್ವ “ಜ್ಯೋತಿಷಿಯ”ಕಾಯಕವಾಗಿರಲಿಲ್ಲ: ಆದ್ದರಿಂದ `ಪ್ರವಾದಿಯವರ- ಬಗ್ಗೆ ಜ್ಯೋತಿಷಿಯೆಂಬ ಈ 
ಆರೋಪವು ನಾಮಮಾಶ್ರಕ್ಕೂ-ಅವರಿಗೆ.ಸರಿಹೊಂದುತ್ತಿರಲಿಲ್ಲ-ಮಾತ್ರವಲ್ಲ-ಆ ಪ್ರಹಸನದಿಂದ `ಅರೇಬಿಯದ ಅತಿಮೊಂಡು ಬುದ್ಧಿಯ 
ಜನರೂ'ಮೋಸ ಹೋಗಲಿಲ್ಲ: ಅದೇ ರೀತಿ`ಮಕ್ಕಾದ ಸತ್ಯನಿಷೇಧಕರು:ಕೇವಲ ತಮ್ಮ.ಮಾನಸಿಕ ಸಂತೃಪ್ತಿಗಾಗಿ ಪ್ರವಾದಿಯವರನ್ನು ಹುಚ್ಚ": 
ನೆಂದು ಆರೋಪಿಸಿದ್ದರು.`ಇಂದಿನ ಕೆಲವು ಪಾಶ್ಚಾತ್ಯ ಲಜ್ಜಾಹೀನ ಬರಹಗಾರರೂ ಇಸ್ಲಾಮಿನ ಬಗ್ಗೆ ತಮ್ಮ ಕೋಪ ತಣಿಸಲಿಕ್ಕಾಗಿ ಹೀಗೆ ವಾದಿ 
ಸುತ್ತಾರೆ:`ಪ್ರವಾದಿಯವರಿಗೆ-(ಅಲ್ಲಾಹ್‌. ಕ್ಷಮಿಸಲಿ) ಅಪಸ್ಥಾರ (pilepy)-ರೋಗವಿತ್ತು, ಆ ಸಂದರ್ಭದಲ್ಲಿ ಅವರು ಹೇಳಿದ ಮಾತು 
ಗಳನ್ನು:ಜನರು' ದಿವ್ಯವಾಣಿಯೆಂದು:ನಂಬುತ್ತಿದ್ದರು'ಎಂಬಂಥ ಮೂಢ ಆರೋಪಗಳನ್ನು ಆ ಕಾಲದಲ್ಲಿಯೂ ಸಾಮಾನ್ಯ ಬುದ್ಧಿಯಿರುವ 
ಯಾರೂ'ಗಮನಾರ್ಹವೆಂದು ಭಾವಿಸಿರಲಿಲ್ಲ; ಈ ಕಾಲದಲ್ಲಿಯೂ ಪವಿತ್ರ ಕುರ್‌ಆನ್‌ ಓದುವ ಮತ್ತು ಪ್ರವಾದಿವರ್ಯರ(ಸ) ನಾಯಕತ್ವ 
ಮತ್ತು ಮಾರ್ಗದರ್ಶನದ ಚರಿತ್ರೆಯನ್ನು ಅವಲೋಕಿಸುವ ಯಾರಿಗೂ ಅವು ಅಪಸ್ಥಾರ ರೋಗಿಯ ನುಡಿಗಳೆಂದು ಆಕ್ಷೇಪಿಸಲು ಸಾಧ್ಯವಿಲ್ಲ. 


ಕಾಂಡ. - 27” 


130 ತಪ್ಪೀಮುಲ್‌ ಕುರ್‌ಆನ್‌ 


(30-32) ಇವನು ಕವಿ, ಇವನ ವಿಷಯದಲ್ಲಿನಾವು ಕಾಲಚಕ್ರ .ಉರುಳುವುದನ್ನು ಕಾಯುತ್ತಿದ್ದೇವೆಂದು ಇವರು 
ಹೇಳುತ್ತಿರುವರೇ?* ಸರಿ, ನೀವು ಕಾಯುತ್ತಲೇ ಇರಿ, ನಿಮ್ಮ ಜೊತೆ ನಾನೂ ಕಾಯುತ್ತೇನೆ ಎಂದು ಹೇಳಿರಿ.* ಇವರ 
ಬುದ್ಧಿಯು ಇವರಿಗೆ ಇಂತಹದೇ ಮಾತುಗಳನ್ನಾಡಲು ಹೇಳುತ್ತಿದೆಯೇ? ಅಥವಾ ಇವರು ನಿಜವಾಗಿ ವಿದ್ರೋಹದಲ್ಲಿ 
ಮಿತಿ ಮೀರಿರುವ ಜನರಾಗಿರುವರೇ?* 

(33-34) ಇವನು ಕುರ್‌ಆನನ್ನು ಸ್ವತಃ ಸೃಷ್ಟಿಸಿಕೊಂಡಿರುವನೆಂದು ಇವರು ಹೇಳುತ್ತಾರೆಯೇ? ವಾಸ್ತವದಲ್ಲಿ 
ಇವರು ಸತ್ಯವಿಶ್ವಾಸ ಸವನ್ನು ಸ್ವೀಕರಿಸಲು ಇಚ್ಛಿಸುವುದಿಲ್ಲ 24 ಇವರು ಸ ಸತ್ಯ ಹೇಳುವವರಾಗಿದ್ದರೆ ಇದೇ ಮಟ್ಟದ ಒಂದು 
ವಾಣಿಯನ್ನು ರಚಿಸಿ ತರಲಿ. 7 


23. ಅರ್ಥಾತ್‌, ಆ ವ್ಯಕ್ತಿಯ ಮೇಲೆ ಏನಾದರೂ ಆಪತ್ತು ಬಂದಿರಬೇಕು ಅಥವಾ ಹೇಗಾದರೂ ಇವರ ಪೀಡೆ ತೊಲಗಬೇಕೆಂದು 
ನಾವು ಕಾಯುತ್ತಿದ್ದೇವೆ. ಮುಹಮ್ಮದ್‌ರು(ಸ) ನಮ್ಮ ದೇವರನ್ನು ವಿರೋಧಿಸಿ ಅವುಗಳ ಮಹಾಶ್ಮೆಯನ್ನು ನಿರಾಕರಿಸುತ್ತಿರುವುದರಿಂದ ಅವರ 
ಮೇಲೆ ನಮ್ಮ ಯಾವುದಾದರೂ ಆರಾಧ್ಯನ ಹೊಡೆತ ಬೀಳಬಹುದು ಅಥವಾ ಯಾವನಾದರೂ ತಲೆ ಹಿಡುಕನು ಅವರ ಈ ಮಾತುಗಳನ್ನು 
ಕೇಳಿ ಕುಪಿತನಾಗಿ ಅವರನ್ನು ಕೊಲ್ಲಬಹುದೆಂದು ಅವರು ಬಲವಾಗಿ ನಂಬಿದ್ದರು. 

24. ಇದಕ್ಕೆ ಎರಡು ಅರ್ಥಗಳಿರಬಹುದು. ನಿಮ್ಮ ಈ ಆಶೆ ಈಡೇರುವುದೋ ಇಲ್ಲವೋ ಎಂದು ನಾನೂ ನೋಡುತ್ತೇನೆ. ನಿಮಗೆ 
ಕೆಟ್ಟಕಾಲ ಬರುವುದೋ ಅಥವಾ ನನಗೋ ಎಂದೂ ನಾನು ಕಾದು ನೋಡುತ್ತೇನೆ. 

25. ಈ ಎರಡು ನುಡಿಗಳಿಂದ ವಿರೋಧಿಗಳ ಕುಪ್ರಚಾರದ ಪೊಳ್ಳುತನವನ್ನು ಬಯಲಿಗೆಳೆಯಲಾಗಿದೆ. ಈ ವಾದದ ತಾತ್ಪರ್ಯ 
ಹೀಗಿದೆ; ಈ ಕುರೈಶ್‌ ನಾಯಕರು ಮತ್ತು ವಿದ್ವಾಂಸರು ಮಹಾ. ಬುದ್ಧಿವಂತರಂತೆ ಮೆರೆಯುತ್ತಿದ್ದಾರೆ. ಆದರೆ ಇವರ ಬುದ್ಧಿಯು ಕವಿ 
ಯಲ್ಲದವನನ್ನು ಕವಿಯೆಂದು ಕರೆಯಬೇಕು. ಇಡೀ ಜನಾಂಗವು ಬುದ್ಧಿವಂತನೆಂದು ತಿಳಿದಿರುವ ವ್ಯಕ್ತಿಯನ್ನು ಹುಚ್ಚನೆಂದು ಕರೆಯಬೇಕು 
ಮತ್ತು-ಜ್ಯೋತಿಷ್ಯದೊಂದಿಗೆ ದೂರದ ಸಂಬಂಧವೂ ಇಲ್ಲದವರನ್ನು ಜ್ಯೋತಿಷಿ ಎಂದು ಕರೆಯಬೇಕೆಂದು ಕಲಿಸುತ್ತಿದೆಯೇ? ಒಂದು ವೇಳೆ 
ಈ ಜನರು ಬುದ್ಧಿಯ ಆಧಾರದಲ್ಲಿ ತೀರ್ಮಾನಿಸುತ್ತಿದ್ದರೆ ನಿರ್ದಿಷ್ಟ ತೀರ್ಮಾನಕ್ಕೆ ಬರುತ್ತಿದ್ದರು. ಏಕಕಾಲದಲ್ಲಿ ಅನೇಕ ತದ್ವಿರುದ್ದ 
ತೀರ್ಮಾನಗಳನ್ನು ಕೈಗೊಳ್ಳುತ್ತಿರಲಿಲ್ಲ. ಒಬ್ಬನೇ ವ್ಯಕ್ತಿಯು ಏಕಕಾಲದಲ್ಲಿ ಜಾದೂಗಾರ, ಹುಚ್ಚ ಮತ್ತು ಜ್ಯೋತಿಷಿಯಾಗುವುದು ಹೇಗೆ 
ಸಾಧ್ಯ? ಅವರು ಹುಚ್ಚನಾಗಿದ್ದರೆ ಜ್ಯೋತಿಷಿ ಅಥವಾ ಕವಿಯಾಗಿರಲಾರ. ಜ್ಯೋತಿಷಿಯಾಗಿದ್ದರೆ ಜಾದೂಗಾರನಾಗಿರಲಾರ, ಕವಿಯಾಗಿದ್ದರೆ 
ಜ್ಯೋತಿಹಿಯಾಗಿರಲಾರ, ಯಾಕೆಂದರೆ ಕವಿತೆಯ ಭಾಷೆ ಮತ್ತು ಚರ್ಚಾ ವಿಷಯ ಭಿನ್ನವಾಗಿರುತ್ತವೆ ಮತ್ತು ಜ್ಯೋತಿಷ್ಯದ ಭಾಷೆ ಮತ್ತು 
ವಿಷಯಗಳು ಭಿನ್ನವಾಗಿರುತ್ತದೆ. ಒಂದೇ ವಚನವನ್ನು ಏಕಕಾಲದಲ್ಲಿ ಕವಿತೆ ಮತ್ತು ಜ್ಯೋತಿಷ್ಯವೆನ್ನಲು ಅವುಗಳ ಪರಸ್ಪರ ಅಂತರವನ್ನು 
ತಿಳಿಯದವರು ಮಾತ್ರ ಹೇಳಬಲ್ಲರು. ಪ್ರವಾದಿ ಮುಹಮ್ಮದ್‌ರ ಬಗ್ಗೆ ಈ ವಿರೋಧಾಭಾಸದ ಮಾತುಗಳೇ ಅವು ಬುದ್ಧಿಪೂರ್ವಕವಲ್ಲ, 
ಸಂಪೂರ್ಣ ಹಠ ಮತ್ತು ವೈರ ಪ್ರೇರಿತವೆಂದು ಸ್ಪಷ್ಟಪಡಿಸುತ್ತದೆ. ಜನಾಂಗದ ದೊಡ್ಡ ದೊಡ್ಡ ನಾಯಕರು ವಿರೋಧಾವೇಶದಿಂದ ಕುರುಡರಾಗಿ ` 
ಸ್ಥಿತಪ್ರಜ್ಞರು ಗಮನಾರ್ಹವೆಂದೂ ಭಾವಿಸದ ಕೇವಲ ಕುತ್ಸಿತ ಮತ್ತು ನಿರಾಧಾರ ಆರೋಪಗಳನ್ನು ಹೊರಿಸುತ್ತಿದ್ದರು. (ನೋಡಿರಿ: ತಪ್ಲೀಮುಲ್‌ 
ಕುರ್‌ಆನ್‌, ಭಾಗ-2, 7:104, 10:3, 17: 53-54; ಭಾಗ-3, 26:130, 131, 140, 142, 143-144 ಟಿಪ್ಪಣಿಗಳು) - 

26. ಈ ವಚನವನ್ನು ಹೀಗೂ ಅರ್ಥೈಸಬಹುದು. ಕುರೈಶರ ಪೈಕಿ ಈ ಕುರ್‌ಆನ್‌ ಮುಹಮ್ಮದ್‌ರ(ಸ) ಸ್ವಂತ ರಚನೆಯೆಂದು 
ಹೇಳುವವರಿಗೂ. ಅದು ಪ್ರವಾದಿವರ್ಯರ(ಸ) ರಚನೆಯಾಗಿರಲು ಸಾಧ್ಯವಿಲ್ಲವೆಂದು ಸ್ವತಃ ತಿಳಿದಿದೆ. ಸಮಕಾಲೀನರಾದ ಇತರರು. 
ಕುರ್‌ಆನ್‌ ಆಲಿಸಿ ಇದು ಮಾನವ ವಚನಗಳಿಗೆ ಮೀರಿದ ಅತ್ಯುನ್ನತ ವಚನವೆಂದು ಮನಗಂಡಿದ್ದರು. ಮಾತ್ರವಲ್ಲ. ಪ್ರವಾದಿವರ್ಯರ(ಸ)" 
ಪರಿಚಿತರಿಗೆ ಇದು ಅವರ ವಚನವೆಂದು: ಊಹಿಸಲೂ ಸಾಧ್ಯವಿರಲಿಲ್ಲ. ಆದ್ದರಿಂದ ಕುರ್‌ಆನ್‌, ಗ್ರಂಥವು ಪ್ರವಾದಿವರ್ಯರ(ಸ) ಸ್ವಯಂ 


ಕಾಂಡ - 27... 


52; ಅತ್ತೂರ್‌ 131 


ಕೃತಿಯೆಂದು ವಾದಿಸುವವರು ವಾಸ್ತವದಲ್ಲಿ ವಿಶ್ವಾಸವಿರಿಸಲು ಇಚ್ಛೆಸುತ್ತಿರಲಿಲ್ಲವೆಂಬುದೇ ಸತ್ಯ. ಅದಕ್ಕಾಗಿ ಅವರು ನಾನಾ ರೀತಿಯ ಸುಳ್ಳು 
ನೆಪಗಳನ್ನು ಹೇಳುತ್ತಿದ್ದರು. ಇದೂ ಆದರಲ್ಲೊಂದಾಗಿತ್ತು. (ಹೆಚ್ಚಿನ ವಿವರಣೆಗಾಗಿ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌, ಭಾಗ-2, 
ಯೂನುಸ್‌: 21; ಭಾಗ-3, ಅಲ್‌ ಫುರ್ಕಾನ್‌: 12, ಅಲ್‌ ಕಸಸ್‌: 64, ಆಲ್‌ ಅಂಕಬೂತ್‌: 88-89; ಭಾಗ-2, ಅಸ್ಪಜ್ಜ1-4, ಹಾಮೀಮ್‌ 
ಅಸ್ಪಜ್ಜ 54, ಅಲ್‌ ಅಹ್‌ಕಾಫ್‌ 8-10 ಟಿಪ್ಪ ್ವಣಿಗಳು): 

27. ಅರ್ಥಾತ್‌, ಇದು ಕೇವಲ ಪ್ರವಾದಿ ಮುಹಮೃದ್‌ರ ರಚನೆಯಲ್ಲವೆಂಬುದಷ್ಟೇ ಅಲ್ಲ, ವಾಸ್ತವದಲ್ಲಿ ಇದು ಮಾನವವಾಣಿಯೇ 
ಅಲ್ಲವೆಂಬುದೇ ಸತ್ಯ. ಇಂಥ ವಾಣಿಯ ರಚನೆಯು ಮಾನವನ ಸಾಮರ್ಥ್ಯಕ್ಕೆ ಮೀರಿದೆ. ನೀವು ಇದನ್ನು ಮಾನವವಾಣಿಯೆಂದು 
ವಾದಿಸುವುದಿದ್ದರೆ ಮಾಹ ಮಾನವನು ಇಂಥ ಕೃತಿಯನ್ನು ರಚಿಸಿರುವುದನ್ನು ತಂದು ತೋರಿಸಿರಿ. ಈ ಪಂಥಾಹ್ವಾನವನ್ನು ಕೇವಲ 
ಕುರೈಶರಿಗೆ ಮಾತ್ರವಲ್ಲ ಅಖಿಲ ಜಗತ್ತಿನ ಸತ್ಯನಿಷೇಧಕರಿಗೆ ಪ್ರಥಮವಾಗಿ ಈ ವಚನದಲ್ಲಿ ನೀಡಲಾಗಿದೆ. ಅನಂತರ' ಮೂರು ಬಾರಿ 
ಮಕ್ಕಾದಲ್ಲಿ ಆ ಬಳಿಕ ಕೊನೆಯ ಬಾರಿ ಮದೀನದಲ್ಲಿಯೂ ಈ ಪಂಥಾಹ್ನಾನವನ್ನು ಪುನರಾವರ್ತಿಸಲಾಗಿತ್ತು. (ನೋಡಿರಿ: ಅಲ್‌ ಬಕರ: 
ಸೂಕ್ತ 23, ಯೂನುಸ್‌: 38, ಹೂದ್‌:13, ಬನೀಇಸ್ರಾಈಲ್‌: 88) ಆದರೆ ಅಂದು ಅದಕ್ಕೆ ಯಾರಿಗೂ ಉತ್ತರಿಸಲಾಗಲಿಲ್ಲ. ಆ ಬಳಿಕ 
ಈವರೆಗೂ ಕುರ್‌ಆನ್‌ಗೆ ಸಮಾನವಾದ ಮಾನವ ಕೃತಿ ರಚಿಸುವ ಸಾಹಸಕ್ಕೆ ಯಾರೂ ಕೈ ಹಾಕಿಲ್ಲ, ಕೆಲವರು ಈ ಪಂಥಾಹ್ಹಾನದ ನೈಜ 
ಸ್ವಭಾವವನ್ನು ತಿಳಿಯದೆ, ಹೀಗೆ ಹೇಳುತ್ತಾರೆ: ಕುರ್‌ಆನ್‌ ಮಾತ್ರವಲ್ಲ, ಒಬ್ಬರಿಗೆ ಇನ್ನೊಬ್ಬರ ಶೈಲಿಯಲ್ಲಿ ಪದ್ಯ ಅಥವಾ ಗದ್ಯ ಬರೆಯಲು 
ಸಾಧ್ಯವಿಲ್ಲ ಈ ದೃಷ್ಟಿಯಲ್ಲಿ ಹೋಮರ್‌, ರೂಮಿ, ಶೇಕ್ಸ್‌ಪಿಯರ್‌, ಗೋಯಥೆ, ಗಾಲಿಬ್‌, ಠಾಗೋರ್‌, ಇಕ್ಬಾಲ್‌ ಮುಂತಾದವರೆಲ್ಲರೂ 
ಆದ್ವಿತೀಯರಾಗಿದ್ದಾರೆ. ಅವರು ರಚಿಸಿದಂಥ ಕೃತಿಗಳನ್ನು ರಚಿಸಲು ಬೇರೆಯವರಿಂದ: ಸಾಧ್ಯವಿಲ್ಲ. ಕುರ್‌ಆನಿನ ಈ ಪ ಪಂಥಾಹ್ನಾನಕ್ಕೆ 
ಉತ್ತರಿಸುವವರು ವಾಸ್ತವದಲ್ಲಿ ರಿ ತಪ್ಪು ತಿಳಿದಿದ್ದಾರೆ. ಖು ಮ! Fat “ಇದೇ ಮಟ್ಟದ ಒಂದು ವಾಣಿಯನ್ನು ಇವರು ರಚಿಸಿ ತರಲಿ' 
ಎಂಬ ವಚನವನ್ನು ಅವರು ಕುರ್‌ಆನಿನ ತೈಃ ಲಿಯಲ್ಲಿ ಒಂದು ಗ್ರ. ೦ಥವನ್ನು ರಚಿಸಿ ತನ್ನಿರಿ ಎ ಅರ್ಥ ಮಾಡಿಕೊಂಡಿದ್ದಾರೆ. ಆದರೆ ಅದರ 
ತಾತ್ಸರ್ಯವು ಶೈಲಿಯಲ್ಲಿರುವ ಸಮಾನತೆಯಲ್ಲಿ ವಸ್ತುತಃ ಅದರ ಉದ್ದೇಶವು ಕುರ್‌ಆನ್‌ನಷ್ಟು ಸುಭದ್ರ, ಗಂಭೀರ ಮತ್ತು ಮಹತ್ವಪೂರ್ಣ 
ಪುಸ್ತಕವನ್ನು ಸ ಎಂದಾಗಿದೆ. ಅದು ಅರಬಿ ಭಾಷೆಯಲ್ಲಿಯೇ ಆಗಿರಬೇಕಾಗಿಲ್ಲ ಜಗತ್ತಿನ ಗು ಭಾಷೆಯಲ್ಲಿಯೂ ಆಗಬಹುದು. 
ಯಾವ ವೈಶಿಷ್ಟ್ಯಗಳಿಂದ ಕುರ್‌ಆನ್‌ ಒಂದು ದಿವ್ಯ ಪವಾಡವಾಗಿದೆಯೇ, ಆ ವೈಶಿಷ್ಟ ಗಳಲ್ಲಿ ಅದು ಕುರ್‌ಆನಿಗೆ ಸಾಟಿಯಾಗಿರಬೇಕು. 
ಕಾ ಹಿಂದೆಯೂ ಈಗಲೂ ದಿವ್ಯ ಪವಾಡವಾಗಿದೆ ಎಂಬುದಕ್ಕೆ ME Se ಕೆಲವು ಪ್ರಮುಖ ವೈಶಿಷ್ಟ್ಯ ಗಳನ್ನು ಇಲ್ಲಿ 
ಸಂಕ್ಷೇಪಿಸಲಾಗಿದೆ: 

1) ಕುರ್‌ಆನ್‌ ಅವತೀರ್ಣವಾದ ಅರಬಿ ಭಾಷೆಯಲ್ಲಿ ಅದು ಸಾಹಿತ್ಯದ ಸಮಗ್ರ ಮತ್ತು ಅತ್ಯು, ನ್ನತ ಮಾದರಿಯಾಗಿದೆ. ಸಂಪೂರ್ಣ 

ಗ್ರಂಥದಲ್ಲಿ ಒಂದು.ಪದ ಅಥವಾ ವಾಕ್ಯವು ಸಾಹಿತ್ಯ ಮಟ್ಟಕ್ಕಿಂತ ಕೆಳಗಿಲ್ಲ. ಪ್ರತಿಯೊಂದು ವಿಷಯವನ್ನೂ ಸೂಕ್ತ ಪದ ಮತ್ತು ಉತ್ತಮ 
ಶ್ಯ ಲಿಯಿಂದ ಸಮರ್ಪಿಸಲಾಗಿದೆ. ಒಂದೇ ವಿ ಷಯವನ್ನು ಸನಯಸ: ಆದರೆ ಪ್ರತಿ ಬಾರಿಯೂ ಹೊಸ ಸನ್ನಿವೇಶದಲ್ಲಿ 
ಪರೋಧಾಭಾಸ ಮತ್ತು ನೀರಸವಾಗದಂತೆ ಪುನರಾವರ್ತನೆಯಾಗಿದೆ. ಇಡೀ ಗ್ರಂಥದಲ್ಲಿ ಆರಂಭದಿಂದ ಅಂತ್ಯದ ತನಕ ಪದಗಳನ್ನು ಆಯ್ದ 
ಮುತ್ತುಗಳಂತೆ ಪೋಣಿಸಲಾಗಿದೆ. ಷಾ ಜ್ಞಾನವಿರುವ, ೦ ಯಾರೇ, ಆದರೂ ಅದರ ಮಾಧುರ್ಯದಲ್ಲಿ ತನ್ನಯರಾಗದಿರಲಾರರು. ಕಡು 
ವೈರಿಗಳ ಮನಸ್ಸನ್ನೂ ಅದು ಕರಗಿಸಿದೆ. 1400 ವರ್ಷಗಳು ಕಳೆದರೂ ಈ ಗ್ರಂಥವು ಇಂದಿಗೂ ಅರಬಿ ಸಾಹಿತ್ಯದಲ್ಲಿ ಅತ್ಯುತ್ತಮ ಕೃತಿಯಾಗಿದೆ. 
ಅರಬಿ ಭಾಷೆಯ ಯಾವ ಗ್ರ ಗ್ರಂಥವೂ ಇದಕ್ಕೆ ಸರಿಸಾಟಿಯಾಗುವುದಿರಲಿ, ಅರಬಿ ಸಾಹಿತ್ಯದ ಸ್ಥಾನಮಾನಗಳಲ್ಲಿ, ಅದರ ಹತ್ತಿರ ಸುಳಿಯುವ 
ಅರ್ಹತೆಯನ್ನೂ "ಪಡೆದಿಲ್ಲ. ಅದಲ್ಲದೆ ಹದಿನಾಲ್ಕು ಶತಮಾನಗಳ ಬಳಿಕವೂ ಈ ಗ್ರಂಥವು ಅರಬೀ ಭಾಷೆಯ ಸಾಹಿತ್ಯಿಕ ಮಟ್ಟವನ್ನು 
ಹಾಗೆಯೇ sabe. ವಸ್ತುತಃ ಈ ಸುದೀರ್ಪ ಕಾಲದಲ್ಲಿ ಭಾಷೆಗಳು ಬದಲಾಗಿ ಏನೇನೋ ಆಗಿ ಬಿಡುತ್ತವೆ. ಈ ಕಾಲಾಂತರದಲ್ಲಿ 
ಹಲವು ರೀತಿಯ ಬದಲಾವಣೆಗಳಾಗಿದ್ದರೂ ಉಪನ್ಯಾಸ, , ಪ್ರಬಂಧ, ನುಡಿಗಟ್ಟು, ಭಾಷಾ ನಿಯಮ ಮತ್ತು ಪದಪ್ರ ಯೋಗಗಳಲ್ಲಿ ಇಷ್ಟು 
ಸುದೀರ್ಥ ಕಾಲದ ತನಕ ಏಕ ಪ್ರಕಾರವಾಗಿ ಉಳಿದಿರುವ ಯಾವ ಭಾಷೆಯೂ ಖಂಡಿತ ಜಗತ್ತಿನಲ್ಲಿಲ್ಲ ಕೇವಲ ಪವಿತ್ರ ಕುರ್‌ಆನಿನ 
ಬಲದಿಂದಲೇ ಅರಬಿ ಭಾಷೆಯು ಸ್ವಷ್ವಾನದಿಂದ 'ಕದಶಿದೆ ಸ್ಥಿರವಾಗಿ ನಿಂತಿದೆ. ಅದರ ಯಾವ ಪದವೂ ಈ ತನಕ ತಿರಸ್ಕೃ: ತವಾಗಿಲ್ಲ ಅದರ 
ಎಲ್ಲ ನುಡಿಗಟ್ಟುಗಳು ಅರಬಿ ಸಾಹಿತ್ಯ ದಲ್ಲಿ ಇಂದಿಗೂ ಪ್ರ ಪ್ರಚಾರದಲ್ಲಿದೆ. ಅದರ ಸಾಹಿತ್ಯ ಶ್ಯ ಲಿಯು ಅರಜಿ ಸಾಹಿತ್ಯದ ಜಜಸಡೆವಾ/ಚ, 
14ಶತಮಾನಗಳ ಬಳಿಕವೂ ಭಾಷಣ, ಉಪನ್ಯಾ ಸಗಳಲ್ಲಿ; ಕುರ್‌ಆನ್‌ ಸ್ವೀಕರಿಸಿದ ಶೈಲಿಯೇ ತುದ್ಧ ಶೈ ಲಿಯೆಂದು ಮನ್ನಣೆ ಪಡೆದಿದೆ. ಜಗತ್ತಿನ 
ಯಾವುದೇ ಭಾಷೆಯಲ್ಲಿ ಯಾರಾದರೂ ಇಂಥ ಕೃತಿಯನ್ನು ರಚಿಸಿದ್ದಾರೆಯೇ? 

11) ಇದು ಜಗತ್ತಿನಲ್ಲಿಮಾನವಕುಲದ ವಿಚಾರಗಳು, ಚಾರಿತ್ರ್ಯ, ಸಂಸ್ಕೃತಿ ಮತ್ತು ಜೀವನ ಕ್ರಮದ ಮೇಲೆ ಇಷ್ಟೊಂದು ಗಾಢ, ವಿಶಾಲ 
ಮತ್ತು ಅಗಾಧ ಪ್ರಭಾವ ಬೀರಿದ ಏಕೈ ಕ ಗ್ರಂಥವಾಗಿದೆ. ಅದರ ಇನ್ನೊಂದು KE ಕಾಣಿಸಲಾರದು. ಆರಂಭದಲ್ಲಿ ಅದರ ಪ್ರಭಾವವು 
ಒಂದು ಜನಾಂಗವನ್ನು ಕಾಜು ಅನಂತರ ಆ ಜಾಗವು ಜಾಗೃತವಾಗಿ ಜಗತ್ತಿನ ಬಹುದೊಡ್ಡ ಭಾಗವನ್ನು ಬದಲಾಯಿಸಿತು. 


ಕಾಂಡ - 27- 


132: ತಷ್ಲೀಮುಲ್‌ ಕುರ್‌ಆನ್‌ನ” 


ಜಗತ್ತಿನಲ್ಲಿ ಇಂಥ ಮಹಾನ್‌ 'ಕ್ರಾಂತಿಯನ್ನು:ಸಾಧಿಸಿದ ಗ್ರಂಥ ಬೇರೊಂದಿಲ್ಲ. ಈ ಗ್ರಂಥವು ಕೇವಲ ಕಾಗದದ ಬರಹಗಳಿಗೆ ಸೀಮಿತವಾಗಿಲ್ಲ... 
ವ್ಯಾವಹಾರಿಕ ಜಗತ್ತಿನಲ್ಲಿ ಅದರ ಪ್ರತಿಯೊಂದು 'ಪದವೂ.ವಿಚಾರಗಳಿಗೆ' ರೂಪು ನೀಡಿ ಒಂದು ಸುದೃಢ ಸಂಸ್ಕೃತಿಯನ್ನು: ಬೆಳೆಸಿತು: ಕಳೆದ 
14: ಶತಮಾನಗಳಿಂದ -ಈ.ಪ್ರತಿಕ್ರಿಯೆಯ ಸರಣಿಯು ನಿರಂತರ ಮುಂದುವರಿಯುತ್ತಿದೆ. ಅದರ ಪ್ರಭಾವವು.ದಿನೇದಿನೇ' ವ್ಯಾಪಿಸುತ್ತಿದೆ... 

11) ಆದಿಯಿಂದ ಅಂತ್ಯದವರೆಗಿನ ವಿಶ್ವವ್ಯಾಪಿಯಾದ ವಿಶಾಲ ವಿಷಯಗಳ ಬಗ್ಗೆ ಈ:ಗ್ರಂಥ `ಚರ್ಚಿಸುತ್ತಿದೆ: ವಿಶ್ವದ ವಾಸ್ತವಿಕತೆ, -. 
ಅದರ ಆದಿ ಮತ್ತು 'ಅಂತ್ಯ;-ಶಿಸ್ತು-ಮತ್ತು-ನಿಯಮಗಳ.ಕುರಿತು ಅದು -ಮಾತಾಡುತ್ತಿದೆ: ಈ ವಿಶ್ವದ ಸೃಷ್ಟಿಕರ್ತ, ಸಂಯೋಜಕ. ಮತ್ತು 
ಪರಿಪಾಲಕ ಯಾರು,'ಅವನ ಗುಣವೈಶಿಷ್ಟ ;ಗಳೇಮ?:ಅವನ ಅಧಿಕಾರಗಳೇನು, ಈ ಅಖಿಲ ವಿಶ್ವವನ್ನು ಸ್ಥಿರಗೊಳಿಸಿರುವ ಪರಮಾರ್ಥವೇಮು?. ` 
ಇತ್ಯಾದ್ದಿ ಪ್ರಶ್ನೆಗಳಿಗೆ ಆದು ಉತ್ತರಿಸುತ್ತಿದ್ದೆ ಈ ಲೋಕದಲ್ಲಿ ಮಾನವನಸ್ಥಿಶಿ ಮತ್ತು ಸ್ಥಾನವನ್ನು ಅದು ಕ್ಷಪ್ಪವಾಗಿ ನಿರ್ಣಯಿಸುತ್ತದೆ-ಮಾನವ`:" 
ನಿಂದ ಸ್ವಯಂ ಬದಲಾಯಿಸಲಾಗದ ನೈಸರ್ಗಿಕ ಸ್ಥಾನವೇನು ಮತ್ತು ಹುಟ್ಟುಸ್ಪಭಾವವೇನೆಂದು ಅದು ತಿಳಿಸುತ್ತಿದೆ. ಈ ಸ್ಥಾನ ಮತ್ತುಧೋರಣೆ” 
ಯಂತೆ. ಮಾನವನು :ಅಂಗೀಕರಿಸಬೇಕಾದ ಪರಮಾರ್ಥದ 'ಬುನಾದಿಯಲ್ಲಿರುವ ಆಚಾರ ವಿಚಾರಗಳ' ಸರಿಯಾದ ಮಾರ್ಗ" ಯಾವುದು;”: 
ಪರಮಾರ್ಥನ್ಕೆ ವಿರುದ್ಧವಾದ ತಪ್ಪುದಾರಿಗಳು ಯಾವುವು'ಎಂದು ತೋರಿಸುತ್ತಿದೆ. ಸನ್ಮಾರ್ಗವು ಯಾಕೆ ಸನ್ಯಾರ್ಗವಾಗಿದೆ ಮತ್ತು.ದುರ್ಮಾರ್ಗವು: 
ಯಾಕೆ ದುರ್ಮಾರ್ಗವಾಗಿದೆ ಎಂಬುದಕ್ಕೆ ಅದು ಆಕಾಶದ ಪ್ರತಿಯೊಂದು ಕೋನದಿಂದ, ಸ್ವತಃ ಮಾನವನ ಅಸ್ತಿತ್ನದಿಂದ, ಅವನ ಜೀವನದಿಂದ '. 
ಮತ್ತು:ಮಾನವೇತಿಹಾಸದಿಂದ ಆಸಂಖ್ಯಾತಸಾಕ್ಷ;ಗಳನ್ನು ಬೆಟ್ಟುಮಾಡಿ ತೋರಿಸುತ್ತಿದೆ:ಅದರೊಂದಿಗೆ ಮಾನವನು'ಹೇಗೆ ದಾರಿ ತಪ್ಪುತ್ತಾನೆ;::. 
ಅದಕ್ಕೆ 'ಕಾರಣಗಳೇನು-ಎಂಬುದನ್ನು' ವಿವರಿಸುತ್ತದೆ. ಸರಿಯಾದ ಮಾರ್ಗವು ಹಿಂದೆಯೂ ಒಂದೇ ಆಗಿತ್ತು. ಮುಂದೆಯೂ ಒಂದೇ” 
ಆಗಿರುವುದು, ಅದನ್ನು ಹೇಗೆ 'ಗುರುತಿಸಬೇಕು: ಮತ್ತು -ಅದನ್ನು “ಹೇಗೆ `ತಿಳಿಸಲಾಗುತ್ತದೆಯೆಂದು:-ಈ: ಗ್ರಂಥ ಸ್ಪಷ್ಟಪಡಿಸುತ್ತದೆ: ಅದು 
ಸನ್ಮಾರ್ಗವನ್ನು ಸೂಚಿಸುವುದಲ್ಲದೇ: ಆ -ಮಾರ್ಗದಿಂದ ಸಂಚರಿಸುವ ಸಂಪೂರ್ಣ .ಜೀವನ ಕ್ರಮವನ್ನೂ ತಿಳಿಸಿದೆ.`.ಆದರಲ್ಲಿ ವಿಶ್ವಾಸ”. 
ಶಿಷ್ಟಾಚಾರ, ಆತ್ಮ'ಸಂಸ್ಕರಣೆ, -ಆರಾಧನೆ,`ಸಾಮಾಜಿಕ ವ್ಯವಹಾರಗಳು, -ಸಂಸ್ಕೃತಿ, ನಾಗರಿಕತೆ, `ರಾಜಕೀಯ,'ನ್ಯಾಯಾ0ಗ,- ಕಾನೂನುಗಳು: 
ಇತ್ಯಾದಿ ಮಾನವ ಜೀವನದ ಸಕಲ ರಂಗಗಳ ಕುರಿತು ಸ್ಪಷ್ಟಮತ್ತು ಸುದೃಢ ವ್ಯವಸ್ಥೆಗಳನ್ನು ನಿರ್ಣಯಿಸಿದೆ. ಸನ್ನಾರ್ಗ ಮತ್ತು ದುರ್ಮಾರ್ಗಗಳಲ್ಲಿ- 
ನಡೆಯುವುದರಿಂದ "ಈ" ಲೋಕದಲ್ಲಿ:ಯಾವ “ಪರಿಣಾಮವಾಗುತ್ತಿದೆ, "ಪ್ರಚಲಿತ `ಲೌಕಿಕ: ವ್ಯವಸ್ಥೆ ಕೊನೆಗೊಂಡ : ಬಳಿಕ. ಪರಲೋಕದಲ್ಲಿ 
ಅನುಭವಿಸಲಿರುವ ಅಂತಿಮ. ಪರಿಣಾಮಗಳೇನೆಂದೂ ಅದು ವಿವರವಾಗಿ ತಿಳಿಸುತ್ತಿದೆ. ಈ. ಭೌತಿಕ ಜಗತ್ತಿನ ಅಂತ್ಯ ಮತ್ತು ಇನ್ನೊಂದು". 
ಲೋಕವು ನಿರ್ಮಾಣವಾಗುವ ರೂಪವನ್ನು ಸ್ಪಷ್ಟವಾಗಿ-ಚಿತ್ರಿಸಿದೆ. ಈ ಬದಲಾವಣೆಯ ಪ್ರಕ್ರಿಯೆಯ. ಪ್ರತಿಯೊಂದು-ಹಂತವನ್ನೂ!ಪ್ರತ್ಯೇಕ್ಷ 
ವಾಗಿ ವಿವರಿಸಿ ಪರಲೋಕದ ಸಂಪೂರ್ಣ ಚಿತ್ರಣವನ್ನು ನೀಡಿದೆ. ಅನಂತರ ಅಲ್ಲಿ ಮಾನವನ ಜೀವನವು ಹೇಗಿರುತ್ತದೆ. ಐಹಿಕ. ಜೀವನದ - 
ಕರ್ಮಗಳ ವಿಚಾರಣೆ ಹೇಗೆ ನಡೆಯುತ್ತದೆ. -ಯಾವ ವಿಷಯಗಳಿಗೆ' ಉತ್ತರಿಸಬೇಕಾಗಿದೆ.. ತನ್ನ'ಕರ್ಮಪತ್ರವನ್ನ್ನಿ:ನಿರಾಕಠಿಸಲಾಗದ ರೀತಿ. 
ಯಲ್ಲಿಹೇಗೆ ಸಂಪೂರ್ಣವಾಗಿ ಪ್ರದರ್ಶಿಸಲಾಗುತ್ತದೆ. ಅವುಗಳ ದೃಢೀಕರಣಕ್ಕಾಗಿ ಎಂಥ ಪ್ರಬಲ ಸಾಕ್ಷ ಗಳನ್ನು'ಹಾಜರುಪಡಿಸಲಾಗುವುದು.:-. 
ಶಿಕ್ಷೆ ಮತ್ತು ಪುರಸ್ಕಾರ,ಲಭಿಸುವವರಿಗೆ ಅದು ಲಭಿಸುವುದೇಕೆ, ಪುರಸ್ಕೃತರಿಗೆ ಲಭಿಸುವ ಅನುಗ್ರಹಗಳು ಯಾವುವು? ಶಿಕ್ಷೆ.ಪಡೆಯುವವರು.`: 
ತಮ್ಮ ಕರ್ಮಫಲಗಳನ್ನು ಯಾವೆಲ್ಲ ರೂಪಗಳಲ್ಲಿ ಅನುಭವಿಸುತ್ತಾರೆ ಇತ್ಯಾದಿ -ಎಲ್ಲ ವಿಷಯಗಳ.ಕುರಿತು. ಈ ಗ್ರಂಥ ಮಾತಾಡುತ್ತಿದೆ.-ಈ 
ಗ್ರಂಥದಲ್ಲಿ ಚರ್ಚಿಸಲಾಗಿರುವ ವಿಶಾಲ ವಿಷಯಗಳು.ಇದರ ಕರ್ತನು ಸಣ್ಣ ದೊಡ್ಡ ವಿವರಗಳನ್ನು ಸೇರಿಸಿ ಕೆಲವು ಊಹೆಗಳ ಆಧಾರದಲ್ಲಿ... 
ಒಂದು ಕೃತಿಯನ್ನು ರೂಪಿಸಿದಂತೆ ರಚಿಸಿದ್ದಲ್ಲ, ಬದಲಾಗಿ ಇದರ ಕರ್ತನು ಸ್ವತಃ ಜ್ಞಾನಿಯಾಗಿದ್ದಾನೆ, ಅವನು ಆದಿಯಿಂದ ಅಂತ್ಯದವರೆಗಿನ ` 
ಎಲ್ಲವನ್ನೂ ನೋಡುತ್ತಿದ್ದಾನೆ. ಎಲ್ಲ ವಾಸ್ತವಿಕತೆಗಳೂ ಅವನ ಮುಂದೆ ಬಹಿರಂಗವಾಗಿದೆ. ಅಖಿಲ ವಿಶ್ವವು: ಅವನ ಮುಂದೆ ತೆರೆದ" 
ಗ್ರಂಥದಂತಿದೆ.- ಮಾನವ ಕುಲದ `ಆರಂಭದಿಂದ ಅಂತ್ಯದವರೆಗೆ. ಮಾತ್ರವಲ್ಲ, ಅಂತ್ಯದ: ಬಳಿಕ ಅವನ ಎರಡನೆಯ ಜೀವನದ ತನಕವೂ: - 
ಅವನು ಏಕಕಾಲದಲ್ಲಿ ನೋಡುತ್ತಿದ್ದಾನೆ. ಅವನು ಮಾನವನ ಮಾರ್ಗದರ್ಶನವನ್ನು ಜ್ಞಾನದ ಆಧಾರದಲ್ಲಿಯೇ ಮಾಡುತ್ತಿದ್ದಾನೆ. ಊಹೆ 
ಅಥವಾ ಗುಮಾನಿಗಳಿಂದಲ್ಲ. ಜ್ಞಾನದ'ಆಧಾರದಲ್ಲಿ ಅವನು ತಿಳಿಸುತ್ತಿರುವ ವಾಸ್ತವಿಕತೆಗಳಲ್ಲಿ ಯಾವುದನ್ನೂ ಈತನಕ ತಪ್ಪೆಂದು ಸಾಬೀತು: ` 
ಪಡಿಸಲಾಗಿಲ್ಲ. ವಿಶ್ವಮತ್ತು ಮಾನವನ ಕುರಿತು.ಅದುನೀಡುತ್ತಿರುವ ಕಲ್ಪನೆಗಳು, ದೃಶ್ಯ ಮತ್ತು ಘಟನೆಗಳ ಸಮಗ್ರ'ವಿಶ್ಲೇಷಣೆಯಾಗಿಡೆ:ಅಿದುಸ: 
ಜ್ಞಾನದ ಎಲ್ಲ ಶಾಖೆಗಳಲ್ಲಿ ಸಂಶೋಧನೆಗೆ' ಬುನಾದಿ ಒದಗಿಸಬಲ್ಲದು: ತತ್ವ ಜ್ಞಾನ, ವಿಜ್ಞಾನ ಮತ್ತು-ಸಮಾಜ ಶಾಸ್ತ್ರಗಳ ಸಕಲ'ಸಮಸ್ಯೆಗಳ 
ಅಂತಿಮ-ಪರಿಹಾರವು `ಅದರ. ವಚನಗಳಲ್ಲಿದೆ.."ಅವುಗಳ ಮಧ್ಯೆ ಯಿರುವ ತರ್ಕಬದ್ಧ 'ಸಂಬಂಧದಿ6ದ ಅದರ" ಬುನಾದಿಯಲ್ಲಿ'ಓಂದು- 
ಸಂಪೂರ್ಣ, ಸುಭದ್ರ ಮತ್ತು-ಸಮಗ್ರವಾದ ಒಂದು ವಿಚಾರಧಾರೆಯನ್ನು ಸ್ಥಾಪಸಬಹುದುಅದಲ್ಲದೆ.ಮಾನವ'ಜೀವನದ-ಬಲ್ಲ ರಂಗಗಳ" 
ಕುರಿತು ಅದು ನೀಡಿರುವ ವ್ಯಾವಹಾರಿಕ ಮಾರ್ಗದರ್ಶನವು ಅತ್ಯಂತ ಸಮರ್ಪಕ ಮತ್ತು `ಪರಿಶುದ್ಧವಾಗಿದೆ.-ಮಾತ್ರವಲ್ಲ, `ಅದು-14:” 
ಶತಮಾನಗಳಿಂದ: ಭೂಗೋಳದ “ವಿವಿಧ ಪ್ರದೇಶಗಳಲ್ಲಿ' ಜನರು ಕಾರ್ಯತಃ ಅನುಸರಿಸುತ್ತಿದ್ದಾರೆ `ಮತ್ತು":ಅತ್ಯುತ್ತಮವೆಂದು 
ಅನುಭವವೇದ್ಯವಾಗಿದೆ. ಈ ವೈಶಿಷ್ಟ್ಯಗಳಿರುವ ಮಾನವ ಕೃತಿಯು ಜಗತ್ತಿನಲ್ಲಿಎಲ್ಲಾದರೂ'ಇದೆಯೇ?'ಅಥವಾಅದಕ್ಕೆಸಾಟಿಯಾದ ಗ್ರಂಥ ನ" 
ಎಂದಾದರೂ ಇತ್ತೇ? 


ಕಾರಿಡ.- 27: 


5:52: ಅತ್ತೂರ್‌ 133 


` iv) ಈ ಗ್ರಂಥವನ್ನು ಸಂಪೂರ್ಣವಾಗಿ ಏಕಕಾಲದಲ್ಲಿ ಬರೆದು ಜಗತ್ತಿನ ಮುಂದಿರಿಸಿಲ್ಲ, ಕೆಲವು ಪ್ರಾಥಮಿಕ ಆದೇಶಗಳಿಂದ ಒಂದು 
ಸುಧಾರಣಾ ಆಂದೋಲನವನ್ನು 2 'ಪ್ರಾರಂಭಿಸಲಾಗಿತ್ತು. ಆ ಬಳಿಕ 23 ವರ್ಷಗಳಲ್ಲಿ ಆ ಆಂದೋಲನವು ಸಾಗಿದ ವಿವಿಧ:ಹಂತಗಳ ಪರಿಸ್ಥಿತಿ 
ಮತ್ತು ಬೇಡಿಕೆಗಳನ್ನಯ ಅದರ; ಭಾಗಗಳನ್ನು ಆ ಆಂದೋಲನದ ಮಾರ್ಗದರ್ಶಕನ ಬಾಯಿಯಿಂದ. ಕೆಲವೊಮ್ಮೆ ಸುದೀರ್ಥ ಉಪನ್ಯಾ ಸಗ 
ಎನ್ನು ಕೆಲವೊಮ್ಮೆಸ ಣ್ಣ ವಚನಗಳಾಗಿ ಅವತೀರ್ಣವಾಗುತ್ತಲಿತ್ತು. ಅನಂತರ ಈ ಮಹಾ ಹಾ ಕಾರ್ಯಭಾರವು (Mission) ಸಂಪೂರ್ಣಗೊಂಡಾಗ 
ವಿವಿಧ ಕಾಲಗಳಲ್ಲಿ ಅವತೀರ್ಣವಾಗುತ್ತಿದ್ದ ಈ ಭಾಗಗಳನ್ನು ಒಂದು ಸಮಗ್ರ ಗ್ರಂಥದ ರೂಪದಲ್ಲಿ ಕ್ರೋಡೀಕರಿಸಿಸುರ್‌ಆನ್‌ ಎಂದು ಹೆಸರಿಸಿ 
ಜಗತ್ತಿಗೆ ಸಮರ್ಪಿಸಲಾಯಿತು: ಪ್ರಸ್ತುತ ಅಂದೋಲನದ ಮಾರ್ಗದರ್ಶಕನು ಈ ಉಪನ್ಯಾಸ ಮತ್ತು ವಚನಗಳು ನನ್ನ ಸ್ವಂತದ್ದ ಲ್ಲ, ಬದಲಾಗಿ 
“ ಸರ್ವಲೋಕಪಾಲಕನಾದ ಅಲ್ಲಾಹನ ವತಿಯಿಂದ-ನನಗೆ ಅವತೀರ್ಣವಾಗಿದೆಯೆಂದು ಹೇಳುತ್ತಿದ್ದಾರೆ. ಇದು ಆಂದೋಲನದ ನಾಯಕನ 
- ಸೃಜನಶೀಲ ಸೃಷ್ಟಿಯೆಂದು. ಯಾರಾದರೂ ವಾದಿಸುವುದಿದ್ದರೆ ಜಾಗತಿಕ ಇತಿಹಾಸದಲ್ಲಿ ಇದಕ್ಕೆ:ಸಾಟಿಯಾದ ಒಂದು ಘಟನೆಯನ್ನು ಎತ್ತಿ 
,` ತೋರಿಸಬೇಕು. ಅರ್ಥಾತ್‌, ಹಲವು ವರ್ಷಗಳ ತನಕ ಒಂದು ಪ್ರ ಪ್ರಬಲ ಸಾಮಾಜಿಕ ಆಂದೋಲನದ ನಾಯಕತ್ವ ವಹಿಸಿದ ಓರ್ವರು ಒಮ್ಮೆ 
ಸದುಪದೇಶಕ ಮತ್ತು ನೀತಿ ಬೋಧಕನಾಗಿ, ಇನ್ನೊಮ್ಮೆ ಮರ್ದಿತ ಸ ಸಮಾಜದ ನಾಯಕನಾಗಿ, ಮತ್ತೊಮ್ಮೆ ಒಂದುಸಾಮ್ರಾ ಜ್ಯದ ಆಡಳಿತಗಾರ 
ನಾಗಿ, ಒಮ್ಮೆ ಯುದ್ಧ ನಿರತ ಸೇನೆಯ ದಂಡನಾಯಕನಾಗಿ, ಇನ್ನೊಮ್ಮೆ ದಿಗ್ನಿಜಯಿಯಾಗಿ, ಶಾಸನಾಧಿಕಾರಿಯಾಗಿ, ನ್ಯಾಯಾಧೀಶನಾಗಿ 
£ ಹೀಗೆ ವಿವಿಧ ಸಂದರ್ಭ ಮತ್ತು ಸನ್ನಿವೇಶಗಳಲ್ಲಿ ವೈವಿಧ್ಯಮಯ ಉಪನ್ಯಾಸ ನೀಡಿದ್ದರೂ,-ಅದರಲ್ಲಿ ಆರಂಭದಿಂದ ಅಂತ್ಯದ ತನಕ ಒಂದೇ 
. ಕೇಂದ್ರೀಯ ವಿಷಯ ಮತ್ತು ವಿಚಾರಧಾರೆ ಕಾರ್ಯಾಚರಿಸಿರುವುದು, ಅದು ಆರಂಭದ ದಿನದಲ್ಲಿವಿವರಿಸಿದ ಮೂಲ ಸಿದ್ಧಾ ೦ತಗಳ ಬುನಾದಿ 
..ಯಲ್ಲಿರುವ ಆಚಾರ, ವಿಚಾರ, ಕರ್ಮಸೂಚಿಗಳ ಸಮಗ್ರ ವ್ಯವಸ್ಥೆಯನ್ನು ಕೊನೆಯ ದಿನದ ತನಕ ಸಂತುಲಿತವಾಗಿ ಮುನ್ನಡೆಸುವುದು, ಅದರ 
ಭಾಗಗಳಲ್ಲಿಪರಸ್ಥರ ಹೊಂದಾಣಿಕೆಯಿರುವುದು. ಅದರ ಸಂಗ್ರಹವನ್ನು ಓದಿ ನೋಡುವ ದೂರದೃಷ್ಟಿಯುಳ್ಳ ವ್ಯಕ್ತಿಗೆ, ಈ ಆಂದೋಲನವನ್ನು 
ಆರಂಭಿಸಿದ ಸಮಯದಲ್ಲಿಯೇ ಅದರ ಮಾರ್ಗದರ್ಶಕನ ಮುಂದೆ ಆ ಆಂದೋಲನದ ಪೂರ್ಣ ಬೆಳವಣಿಗೆಯ ಸ್ಪಷ್ಟ ಚಿತ್ರವಿತ್ತು. ಹಿಂದೆ 
ಅವರಿಗೆ ಸ್ಥ ಸಷ್ಟವಾಗಿರದ ಮತ್ತು ಆ ಬಳಿಕ ಬದಲಾಯಿಸಬೇಕಾದ ವಿಚಾರವು ಮಧ್ಯ ಪ್ರವೇಶಿಸಿಲ್ಲವೆಂದು ಖಂಡಿತ ಮನವರಿಕೆಯಾಗದಿರಲಾರದು. 
'ಈ ರೀತಿಯಲ್ಲಿ ತನ್ನ ಅದ್ಭುತ ಸೃಜನಶೀಲ ಪ್ರತಿಭೆಯನ್ನು ತೋರಿಸಿದವರಿದ್ದರೆ ಅವರನ್ನು ಬೆಟ್ಟು ಮಾಡಿ ತೋರಿಸಲಿ. 

- ೫) ಯಾವ Se ನಾಲಗೆಯಿಂದ ಈ ಭಾಷಣ ಮತ್ತು ವಚನಗಳು ಹೊರಡುತ್ತಿದ್ದುವೋ ಅವರು ದಿಢೀರನೆ-ಯಾವುದೋ 
ಮೂಲೆಯಿಂದ ಬಂದು ಅದನ್ನು ಕೇಳಿಸಿ ಆ ಕೂಡಲೇ ಎಲ್ಲಿಗೋ ಹೊರಟು ಹೋಗುತ್ತಿರಲಿಲ್ಲ. ಅವರು ಈ ಆಂದೋಲನದ ಆರಂಭಕ್ಕಿಂತ 
`ಮುಂಚೆಯೂ ಆ ಬಳಿಕ ಕೊನೆಯುಸಿರಿನ [ತನಕವೂ ಅದೇ ಸಮಾಜದಲ್ಲಿಬಾಳಿ ಬದುಕಿದ್ದರು. ಅವರ ಸಂಭಾಷಣೆ-ಭಾಷಣಗಳ ಭಾಷೆ ಮತ್ತು 
“ಶೈಲಿಯೂ ಜನರಿಗೆ ಚಿರಪರಿಚಿತವಾಗಿತ್ತು. ಅದರ ಒಂದು: ದೊಡ್ಡ ಭಂಡಾರವೇ ಇಂದಿಗೂ ಹದೀಸ್‌ಗಳ ರೂಪದಲ್ಲಿ ಸುರಕ್ಷಿತವಾಗಿದೆ. 
..-ಅವುಗಳನ್ನು . ಓದುವ ಅನಂತರ ಕಾಲದ. ಅರಬಿ ಜ್ಞಾನವಿರುವವರು ಆ ನಾಯಕನ” ಸ್ವಂತ; ಭಾಷಾ. ಶೈಲಿ "ಹೇಗಿತ್ತೆಂದು ಸುಲಭದಲ್ಲಿ 

ನ ತಿಳಿಯಬಹುದು. , ಅವರ ಸಹಭಾಷೀಯರು ಆ ಕಾಲದಲ್ಲಿಯೇ ಈ ಗ್ರಂಥದ ಭಾಷೆ: ಮತ್ತು: ಶೈ ಲಿಯು. ಆ -ನಾಯಕನ ಶೈಲಿಗಿಂತ 
. ಭಿನ್ನವಾಗಿದೆಯೆಂದು ಮನಗಂಡಿದ್ದರು. ಅರಬಿ ಭಾಷೆ ಬಲ್ಲವರಿಗೂ ಇಂದು ಕೂಡಾ ಆ ಗ್ರಂಥದ ಭಾಷೆ: ಮತ್ತು ಅದರ ಶೈಲಿ ಹಾಗೂ ಆ 
'ಮಾರ್ಗದರ್ಶಕನ ಭಾಷೆ ಮತ್ತು-ಅವರ ಶೈಲಿಯು ಸಂಪೂರ್ಣ ಭಿನ್ನವಾಗಿವೆಯೆಂದು ಅರಿಯಬಲ್ಲರು. ಎಲ್ಲಿಯವರೆಗೆಂದರೆ ಅವರು 
ಮಾಡಿದ ಭಾಷಣದ ಮಧ್ಯೆ ಈ ಗ್ರಂಥದ ಒಂದು ವಚನವು ಬಂದರೆ ಅವೆರಡರ ಭಾಷಾ ವ್ಯತ್ಯಾಸವು ಸ್ಪಷ್ಟವಾಗಿ ತಿಳಿಯುತ್ತದೆ: ಇಲ್ಲಿ ಒಂದು 
: ಪ್ರಶ್ನೆ ಕೇಳಬೇಕಾಗಿದೆ.ಹಲವು ವರ್ಷಗಳ-ಕಾಲ ಪರಸ್ಪರ ಭಿನ್ನವಾದ ಎರಡು ಭಾಷಾ ಶೈಲಿಗಳಲ್ಲಿ ಮಾತಾಡುವ ಕ್ರಮವನ್ನು ಸುಸೂತ್ರವಾಗಿ 
``ನಿರ್ವಹಿಸಿದ: ಅಥವಾ ನಿರ್ವಹಿಸಬಲ್ಲ-ಯಾರಾದರೂ ಎಂದಾದರೂ ಆಗಿದ್ದಾರೆಯೇ? ಅಥವಾ ಆಗಿದ್ದರೆ ಆ ಎರಡೂ ಶೈಲಿಗಳು ಒಬ್ಬನೇ 
ವ್ಯಕ್ತಿಯದ್ದೆಂಬ-ರಹಸ್ಯ ಬಯಲಾಗದಿರಲು ಸಾಧ್ಯವಿದೆಯೇ? ಕ್ಷಣಿಕ ಮತ್ತು-ತಾತ್ಕಾಲಿಕವಾಗಿ ಈ ಸೋಗು 'ಯಶಸ್ವಿಯಾಗಬಹುದಾದರೂ 
ಜಸುದೀರ್ಥ:23 ವರ್ಷಗಳ ಕಾಲ ಓರ್ವರು. ದೇವನಿಂದ ನನಗೆ. ದೊರೆತ ದಿವ್ಯವಾಣಿಯೆಂದು ವಾದಿಸುತ್ತಾ: ಮಾತಾಡುವಾಗ ಅವರ:ಭಾಷೆ 
ಮತ್ತು ಶೈಲಿಯು ಒಂದು ರೀತಿಯಲ್ಲಿದ್ದು ರಃ ತನ್ನ ಸ್ವಂತ ವತಿಯಿಂದ ಎಂದು ಹೇಳುವಾಗ ಅಥವಾ ಭಾಷಣ ಮಾಡುವಾಗ-ಭಾಷೆ ಮತ್ತು 
ಶೈಲಿಯು ಸ ಸಂಪೂರ್ಣ ಬೇರೊಂದು ರೀತಿಯಲ್ಲಿರಲು ಸಾಧ್ಯ ವಿದೆಯೇ? 
, i) ಮಾರ್ಗದರ್ಶಕನು ಈ ಆಂದೋಲನವನ್ನು ಮುನ್ನಡೆಸುವಾಗ ವಿವಿಧ ಪರಿಸ್ಥಿತಿಗಳನ್ನು ಎದುರಿಸಬೇಕಾಯಿತು. ಅನೇಕ ವರ್ಷಗಳ 
“ತನಕ ಅವರು ಸ್ವಜನರ- ಅಪಹಾಸ್ಯ, ಅವಹೇಳನ, ಹಿಂಸೆ ಮರ್ದನಗಳಿಗೆ oi, “ಕ್ರೂರ ಹಿಂಸೆಯಿಂದ ಅವರ ಶಿಷ್ಯರು 
ತ ಹಲವೊಮ್ಮೆ ಊರು ತೊರೆಯಲು ನಿರ್ಬಂಧಿತರಾದರು. ಅವರೂ ದೇಶ ತೊರೆಯಬೇಕಾಯಿತು. ಹಲವೊಮ್ಮೆ ಅತ್ಯಂತ ಅಸಹಾಯಕ ಮತ್ತು 
“ದುರಂತಮಯ: ಜೀವನ 'ಸಾಗಿಸಬೇಕಾಯಿತು. ಕೆಲವೊಮ್ಮೆ ಅವರು- ಯುದ್ಧ; ಮಾಡಬೇಕಾಯಿತು; ಕೆಲ ಯುದ್ಧದಲ್ಲಿ "ಗೆದ್ದರು; ಕೆಲ 
“ಯುದ್ಧಗಳಲ್ಲಿ ಸೋತರು. ತನ್ನನ್ನು ಹಿಂಸಿಸಿ ಪೀಡಿಸಿದ ವೈರಿಗಳ ಮೇಲೆ ಅವರು ಪ್ರಚಂಡ ವಿಜಯ ಸಾಧಿಸಿ, ಅವರು ಅವರ ಮುಂದೆ ತಲೆಬಾಗಿ 
ನಿಲ್ಲುವ ಸಂದರ್ಭವೂ ಬಂತು. ಅವರಿಗೆ ಇತರ “ಯಾರಿಗೂ ಲಭಿಸದಂತಹ ಅಧಿಕಾರಗಳು. ಲಭಿಸಿದವು: ಈ ಸ್ಥಿತ್ಯಂತರಗಳಲ್ಲಿ ಓರ್ವರ 


ತಾಂಡ -- 


"134 ತಪ್ಪೀಮುಲ್‌ ಕುರ್‌ಆನ್‌ 


43 M ಗಸ ಬಬ ಶ್‌ 4 ಪ್ಲ? ಹಿ ೧ ಜಟ ಚ್‌ 
ಓಸಿ ರಚ is ನ yd bl ಈಜು 4 yk 


(35-36) - ಇವರು ಒಬ್ಬ ಸೃಷ್ಟಿಕರ್ತನಿಲ್ಲದೆ ಸ್ವಯಂ ಹುಟ್ಟಿಕೊಂಡರೇ?: ಅಥವಾ..ಇವರು ತಾವೇ ತಮ್ಮ 
ಸೃಷ್ಟಿಕರ್ತರೇ? ಅಥವಾ ಭೂಮಿಆಕಾಶಗಳನ್ನು ಇವರು ಸೃಷ್ಟಿಸಿದ್ದಾರೆಯೇ? ವಾಸ್ತವದಲ್ಲಿ ಇವರಿಗೆ ನಂಬಿಕೆ ಇಲ್ಲ. 


ಬ 


ಮನೋಸ್ಥಿತಿಯು ಯಾವಾಗಲೂ ಒಂದೇ ರೀಶಿಯಲ್ಲಿರಲಾರದು. ಈ ಮಾರ್ಗದರ್ಶಕನು ಇಂತಹ ಪರಿಸ್ಥಿತಿಗಳಲ್ಲಿ ಸ್ವಂತ ರೀತಿಯಲ್ಲಿ 
ಮಾತಾಡಿದಾಗ ಇಂಥ ಸನ್ನಿವೇಶಗಳಲ್ಲಿ ಓರ್ವರ ಭಾವನೆಗಳಲ್ಲಾಗುವ ಪ್ರಭಾವ ಗೋಚರಿಸುತ್ತಿತ್ತು. ಆದರೆ ಕೆ ಪರಸ್ಥತಿಗಳಲ್ಲಿ ದೇವನಿಂದ 
ಬಂದ ದಿವ್ಯವಾಣಿಯೆಂದು. ಅವರು ಹೇಳಿದ ವಚನಗಳು ಮಾನವೀಯ ಭಾವನೆಗಳ ಪ್ರಭಾವದಿಂದ ಸಂಪೂರ್ಣ ಮುಕ್ತವಾಗಿತ್ತು. ನಿರ್ದಿಷ್ಟ 
ಸ್ಥಳವನ್ನು ಬೆಟ್ಟುಮಾಡಿ ಇಲ್ಲಿ ಮಾನವೀಯ ಭಾವನೆಯ ಪ್ರಭಾವವಿದೆಯೆಂದು ಯಾವ ತಜ್ಞ ವಿಮರ್ಶಕನಿಂದಲೂ ಬೆಟ್ಟು ಮಾಡಿ ಹೇಳಲು 
ಸಾಧ್ಯವಿಲ್ಲ. 

vii) ಈ ಗ್ರಂಥದಲ್ಲಿ ಸುಪ್ತವಾಗಿರುವ ವಿಶಾಲ ಮತ್ತು ಸಮಗ್ರ ಜ್ಞಾನವು ಆ ಕಾಲದ ಅರಬರು, ರೋಮನರು, ಗ್ರೀಕರು ಮತ್ತು 
ಇರಾನೀಯರಲ್ಲಿ ಹಾಗಿರಲಿ, 20ನೇ ಶತಮಾನದ ಘನ ವಿದ್ವಾಂಸರಲ್ಲಿಯೂ ಇಲ್ಲ, ಇಂದು ಒಬ್ಬ ವ್ಯಕ್ತಿ ತತ್ವಶಾಸ್ತ್ರ ವಿಜ್ಞಾನ ಮತ್ತು ಸಮಾಜ 
ಶಾಸ್ತ್ರಗಳ ನಿರ್ದಿಷ್ಟಶಾಖೆಯ ಅಧ್ಯಯನದಲ್ಲಿತನ್ನ ಇಡೀ ಜೀವಮಾನವನ್ನು ಸವೆಸಿದ ಬಳಿಕ ಮಾತ್ರ ಅವನಿಗೆ ಜ್ಞಾನದ ಆ ಶಾಖೆಯ ಕೊನೆಯ 
ಸಮಸ್ಯೆ ಗಳೇನೆಂದು ತಿಳಿಯುತ್ತಾನೆ. ಆ ಬಳಿಕ ಅದೇ ವ್ಯಕ್ತಿಯು ಕುರ್‌ಆನಿನ ಗಾಢ ಅಧ್ಯಯನ ನಡೆಸಿದಾಗ ಈ ಗ್ರಂಥದಲ್ಲಿ ಆ ಸಮಸ್ಯೆಗಳಿಗೆ 
ಸ್ಪಷ್ಟಉತ್ತರವಿರುವುದನ್ನು ಕಾಣುತ್ತಾನೆ. ಈ ವಿಶೇಷತೆಯು ಕೇವಲ ನಿರ್ದಿಷ್ಟ ಜ್ಞಾನಕ್ಕೆ ಸೀಮಿತವಾಗಿಲ್ಲ, ವಿಶ್ವದಲ್ಲಿ ಮಾನವನಿಗೆ ಸಂಬಂಧಿಸಿದ 
ಎಲ್ಲ ಜ್ಞಾನಗಳಿಗೂ ಅನ್ವಯವಾಗುತ್ತಿದೆ. ಹೀಗಿರುತ್ತಾ 14 ಶತಮಾನಗಳ ಹಿಂದೆ ಅರಬ್‌ ಮರುಭೂಮಿಯಲ್ಲಿದ್ದ ಓರ್ವ ನಿರಕ್ಷರಿಗೆ ಜ್ಞಾನದ 
ಎಲ್ಲಶಾಖೆಗಳಿಗೆ ಸಂಬಂಧಿಸಿದ ಸಮಗ್ರ ದೃಷ್ಟಿಕೋನವಿತ್ತು, ಅವನು ಪ್ರತಿಯೊಂದು ಮೂಲ ಸಮಸ್ಯೆಯ ಬಗ್ಗೆ ವಿವೇಚನೆ ಮತ್ತು ಸಂಶೋಧನೆ 
ನಡೆಸಿ ಅದಕ್ಕೆ ಖಚಿತ ಮತ್ತು ಸ್ಪಷ್ಟ ಉತ್ತರವನ್ನು ಕಂಡು ಹಿಡಿದಿರುವನೆಂದು ನಂಬಲು ಹೇಗೆ ತಾನೇ ಸಾಧ್ಯ? 

ಪವಿತ್ರ ಕುರ್‌ಆನ್‌ ಪವಾಡವೆಂಬುದಕ್ಕೆ ಇನ್ನೂ ಅನೇಕ ಕಾರಣಗಳಿವೆ. ಆದರೂ ಓರ್ವ ವ್ಯಕ್ತಿಯು ಇವೇ ಕೆಲವು ಕಾರಣಗಳ ಕುರಿತು 
ಆಲೋಚಿಸಿದರೆ ಪವಿತ್ರ ಕುರ್‌ಆನ್‌ ಅವತೀರ್ಣವಾದ ಕಾಲದಲ್ಲಿ ಯಾವ ರೀತಿಯಲ್ಲಿ ಪವಾಡವೆಂದು ಸ್ಪಷ್ಟವಾಗಿತ್ತೋ ಇಂದು ಅದಕ್ಕಿಂತ 
ಎಷ್ಟೋ ಅಧಿಕ ಪಾಲು ಸ್ಪಷ್ಟವಾಗಿದೆ. ದೇವನಿಚ್ಛೆಸಿದರೆ ಮುಂದೆ ಅಂತ್ಯದಿನದ ತನಕ ಅದು ಇನ್ನಷ್ಟು ಸಷ್ಟವಾಗಲಿದೆಯೆಂದು ಮನವರಿಕೆಯಾದೀತು. 

" 28.ಈ ಮುಂಚೆ ಮುಹಮೃದ್‌ರ(ಸ) ಪ್ರವಾದಿತ್ನವನ್ನು ತಿರಸ್ಕರಿಸಲಿಕ್ಕಾಗಿ ಸತ್ಯನಿಷೇಧಕರು ಹೇಳುತ್ತಿರುವ ಮೊಂಡುವಾದವು 
ಎಷ್ಟೊಂದು ವಿವೇಕಹೀನವೆಂದು ಮನಗಾಣಿಸಲಿಕ್ಕಾಗಿ ಅವರೊಂದಿಗೆ ಈ ಮುಂಚೆ ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಇಲ್ಲಿ ಈ ವಚನಗಳಲ್ಲಿ 
ಅವರು ಕೇಳಿದ ಪ್ರಶ್ನೆಗಳು ಹೀಗಿವೆ: ಪ್ರವಾದಿಯವರ(ಸ) ಸಂದೇಶದಲ್ಲಿ ನಿಮ್ಮನ್ನು ಹೀಗೆ ಕೆರಳಿಸುವ ವಿಷಯವೇನಿದೆ? ಅಲ್ಲಾಹನೇ ನಿಮ್ಮ 
ಸೃಷ್ಟಿಕರ್ತ, ನೀವು ಅವನ ದಾಸ್ಯ-ಆರಾಧನೆ ಮಾಡಬೇಕು ಎಂದಷ್ಟೇ ಹೇಳುತ್ತಿದ್ದಾರೆ. ಇದರಲ್ಲಿ ನೀವು ಕೆರಳುವ ಯಾವ ಸೂಕ್ತ 
ಕಾರಣಗಳಿವೆ? ನೀವು: ಸ್ವತಃ ನಿರ್ಮಾಣವಾಗಿದ್ದೀರಾ? ಯಾವನೇ ನಿರ್ಮಾಪಕನು ನಿಮ್ಮನ್ನು ನಿರ್ಮಿಸಿಲ್ಲವೇ? ನೀವು ನಿಮ್ಮ ಸ್ವಂತ 
ನಿರ್ಮಾಪಕರಾಗಿದ್ದೀರಾ? ಇದರಲ್ಲಿ ಯಾವುದೂ ಸರಿಯಲ್ಲವೆಂದಾದರೆ, ಮತ್ತು ನಿಮ್ಮನ್ನು ಅಲ್ಲಾಹನೇ ಸೃಷ್ಟಿಸಿದ್ದಾನೆ, ಈ ವಿಶ್ವದ 
ಸೃಷ್ಟಿಕರ್ತನೂ ಅವನೇ ಎಂದು ನೀವು ಒಪ್ಪುವಿರಾದರೆ, ಅದೇ ಅಲನ ಆರಾಧಿಸಬೇಕೆಂದು ಹೇಳುವ ವ್ಯಕ್ತಿಯ ಬಗ್ಗೆ ನೀವು ಯಾಕೆ 
ಕೋಪಿಸಬೇಕು? ವಸ್ತುತಃ ಸೃಷ್ಟಿಕರ್ತನಲ್ಲದವನನ್ನು ಆರಾಧಿಸಬೇಕು, ಸೃಷ್ಟಿಕರ್ತನನ್ನು ಆರಾಧಿಸಬಾರದೆಂದು ` ಹೇಳುತ್ತಿದ್ದರೆ ಕೋಪ 
ಬರಬೇಕಾಗಿತ್ತು. ಅಲ್ಲಾಹನೇ ನಿಮ್ಮ ಮತ್ತು ವಿಶ್ವದ ಸೃಷ್ಟಿಕರ್ತನೆಂದು ಹ ಒಪ್ಪುತ್ತೀರಿ, ಆದರೆ ನಿಮಗೆ ನಿಜವಾಗಿಯೂ ಆ ಬಗ್ಗೆ ದೃಢ 

ಶ್ವಾಸವಿದ್ದರೆ ಅವನ ದಾಸ್ಕ ಕ್ಯ -ಆರಾಧನೆಯ ಕರೆ ನೀಡುವವನನ್ನು ಈ `ರೀತಿ ಸತಾಯಿಸುತ್ತಿರಲಿಲ್ಲ, 

ಸದು ಬಹುದೇವಾರಾಧಕ ವಿಶ್ವಾಸದ ಬುಡವನ್ನೇ ಅಲ್ಲಾಡಿಸುವ ಪ್ರಬಲ ಪ್ರಶ್ನೆಯಾಗಿತ್ತು. ಬುಖಾರಿ ಮತ್ತು ಮುಸ್ಲಿಮ್‌ ವರದಿ 
ಮಾಡಿದ್ದಾರೆ: ಬದ್ರ್‌ ಯುದ್ಧದ ಬಳಿಕ: ಕುರೈಶಿ` ಕೈದಿಗಳ ಬಿಡುಗಡೆಯ ಕುರಿತು ಮಾತನಾಡಲಿಕ್ಕಾಗಿ ಜುಬೈರ್‌ ಬಿನ್‌ ಮುತ್‌ಇಮ್‌ 
ಸತ್ಯನಿಷೇಧಕರ ಪ್ರತಿನಿಧಿಯಾಗಿ ಮದೀನಕ್ಕೆ ಬಂದರು. ಅವರು ಅಲ್ಲಿಗೆ ಬಂದಾಗ ಪ್ರವಾದಿವರ್ಯರು(ಸ) ಮಗ್ರಿಬ್‌ ನಮಾರು್‌ 
ಮಾಡುತ್ತಿದ್ದರು. ಅದರಲ್ಲಿ ಅವರು ಈ ಅಧ್ಯಾಯವನ್ನು ಓದುತ್ತಿದ್ದರು. ಜುಬೈರ್‌ ಹೇಳುತ್ತಾರೆ: ಪ್ರವಾದಿಯವರ(ಸ) ಪಾರಾಯಣವುಇಲ್ಲಿಗೆ 
ತಲುಪಿದಾಗ ನನ್ನ ಹೃದಯವು ನನ್ನ ಎದೆಯಿಂದ ಹಾರಿ ಹೋಗುವಂತಾಯಿತು. ಅನಂತರ ಅವರ ಇಸ್ಲಾಮ್‌ 'ಸ್ಟೀಕಾರಕ್ಕೆ ಇದೇ ಪ್ರಮುಖ 
ಕಾರಣವಾಗಿತ್ತು. ಅಂದು ಅವರು ಈ ವಚನಗಳನ್ನು ಆಲಿಸಿದಾಗ ಇಸ್ಲಾಮ್‌ ಅವರ ಮನದೊಳಗೆ ಹೊಕ್ಕು ಬಿಟ್ಟಿತ್ತು. 


“ಕಾಂಡ - 27 


52: ಅತ್ತೂರ್‌ 135 


೨೫೨ ವೂ ಗೀಗಿ! ತೃ ೫22 $25 ಗ ಈಖ ib] »2 ಚ ME: 
೫ 4 
Ke ಸು ಬ ನಗ 6 ಪಿಸ ರಿ 
» 


ಗಗ ಗ ೪೧) ಸಮತಟು 


% ಸಿ 


ಶೆಟ್ಟಿ ಸ las “| DLN oS 16055 LD ks ಚ 
ಓ3 ANS ES NS 8119044 a ಅಬ ಹಿ ೬ಬ Alf 


(37) ನಿಮ್ಮ ಪ್ರಭುವಿನ ಭಂಡಾರಗಳು ಇವರ ವಶದಲ್ಲಿವೆಯೇ? ಅಥವಾ ಅವುಗಳ ಮೇಲೆ ಇವರದೇ ಅಧಿಕಾರ 
ನಡೆಯುತ್ತಿದೆಯೇ?” 

(38-39) ಇವರ ಬಳಿ ಆಕಾಶದ ರಹಸ್ಯಗಳನ್ನು ಕೇಳಲು ಅಂತಹ ಏಣಿಯೇನಾದರೂ ಇದೆಯೇ? ಇವರ ಪೈಕಿ 
ರಹಸ್ಯವನ್ನು ಕದ್ದು ಕೇಳಿದವನು ಯಾವುದಾದರೂ ವ್ಯಕ್ತ ಪುರಾವೆಯನ್ನು ತರಲಿ. ಏನು! ಅಲ್ಲಾಹನಿಗೆ ಪುತ್ರಿಯರು 
ಮತ್ತು ನಿಮಗೆ ಪುತ್ರರೇ?* 

.(40) ಇವರು ಯಣಭಾರದಲ್ಲಿಮುಳುಗುವಂತಾಗಲು, ನೀವು ಇವರಿಂದೇನಾದರೂ ಸಂಭಾವನೆ ಕೇಳುತ್ತೀರಾ?" 

(41) ಇವರ ಬಳಿ ಅಗೋಚರ ವಾಸ್ತವಿಕತೆಗಳ ಜ್ಞಾನವಿದ್ದು ಅದರ ಆಧಾರದಲ್ಲಿ ಇವರು ಸ 
ಇವರೇನಾದರೂ ಕುತಂತ್ರ ವನ್ನು ಹೂಡಬಯಸುತ್ತಾರೆಯೇ?* 

(42) ಹಾಗಾದರೆ ಸತ್ಯನಿಷೇಧಿಗಳ ಕುತಂತ್ರವು ಅವರ ಮೇಲೆಯೇ ತಿರುಗಿ ಬೀಳಲಿದೆ. 

(43) ಇವರಿಗೆ ಅಲ್ಲಾಹನ ಹೊರತು ಬೇರೊಬ್ಬ ಆರಾಧ್ಯನಿದ್ದಾನೆಯೇ? ಇವರು ಮಾಡುತ್ತಿರುವ ಸಹಭಾಗಿತ್ವದಿಂದ 
ಅಲ್ಲಾಹನು ಪರಿಶುದ್ಧನು.* 


29. ಇದು ಅಬ್ದುಲ್ಲಾರ ಪುತ್ರ ಮುಹಮ್ಮದ್‌(ಸ) ಅವರನ್ನೇ ಯಾಕೆ ಸಂದೇಶವಾಹಕನಾಗಿ ನೇಮಿಸಲಾಯಿತು ಎಂಬ ಸತ್ಯನಿಷೇಧಕರ 
ಆಕ್ಷೇಪಕ್ಕೆ ಉತ್ತರ. ಅದರ ತಾಶ್ಚರ್ಯ ಹೀಗಿದೆ: ಏನಿದ್ದರೂ ಜನರನ್ನು ಪಥಭ್ರಷ್ಟತೆಯಿಂದ ರಕ್ಷಿಸಲಿಕ್ಕಾಗಿ ಯಾರಾದರೊಬ್ಬರನ್ನು ಪ್ರವಾದಿಯಾಗಿ 
ನೇಮಿಸಲೇ ಬೇಕಾಗಿತ್ತು. ಈಗ ಇಲ್ಲಿನ ಪ್ರಶ್ನೆಯೇನೆಂದರೆ ದೇವನು ಯಾರನ್ನು ಅವನ ಪ್ರವಾದಿಯಾಗಿ ನೇಮಿಸಬೇಕು, ಯಾರನ್ನು 
ನೇಮಿಸಬಾರದೆಂದು ಯಾರು ತೀರ್ಮಾನಿಸಬೇಕು? ಈ ಮಂದಿ ದೇವನು Foc ಪ್ರವಾದಿಯನ್ನು ನಂಬಲು ಸಿದ್ಧರಿಲ್ಲವೆಂದಾದರೆ ಅದರ 
ಅರ್ಥ ಹೀಗಿದೆ: ಒಂದೋ ಇವರು ನಾವೇ ದೇವನ ದಿವ್ಯತ್ನದ ಒಡೆಯರಾಗಿದ್ದೇವೆಂಬ ಭ್ರ ಮೆಯಲ್ಲಿದ್ದಾರೆ ಟ್ರಕಮ' ಅಲ್ಲಾಹನೇ ದಿವ್ಯತ್ನದ 
ಒಡೆಯನಾಗಿದ್ದರೂ ಅದರಲ್ಲಿ ನಮ್ಮ ಅಧಿಕಾರ ನಡೆಯಬೇಕೆಂಬ ದುರಹಂಕಾರಿಗಳಾಗಿದ್ದಾರೆ. 

30. ಈ ಸಂಕ್ಷಿಪ್ತ ನುಡಿಗಳಲ್ಲಿ ಒಂದು ದೊಡ್ಡ ವಾದವನ್ನು ಸಂಕ್ಷೇಪಿಸಲಾಗಿದೆ. ಅದರ ವಿವರಣೆ ಹೀಗಿದೆ: ನೀವು ಪ್ರವಾದಿವರ್ಯರ(ಸ) 
ಮಾತನ್ನು ತಿರಸ್ಕರಿಸಿದರೆ ವಾಸ್ತವಿಕತೆಯನ್ನು ತಿಳಿಯಲು ನಿಮ್ಮ ಬಳಿ ಯಾವ ಮಾಧ್ಯಮವಿದೆ? ನಿಮ್ಮ ಪೈಕಿ ಯಾವನಾದರೂ ಉನ್ನತ ಲೋಕಕ್ಕೆ 
ತಲುಪಿ, ನೀವು ನಿಮ್ಮಧರ್ಮದ ಭುಷದಿಗೊಳಿಕುವ ಎಲ್ಲನಂಬಿಕೆಗಳು ಸತ್ಯ ಕ್ಕೆ ಬದ್ಧವಾಗಿವೆಯೆಂದು ಅಲ್ಲಾಹ್‌ ಅಥವಾ ದೇವಚರರಿಂದ 
ತಿಳಿದುಕೊಂಡಿದ್ದೀರಾ? ಈರೀತಿ ವಾದಿಸುವವನಿದ್ದರೆ ಮುಂದೆ ಬರಲಿ. ಅವನು ಯಾವಾಗ ಮತ್ತು ಹೇಗೆ ಉನ್ನತ ಲೋಕದೊಂದಿಗೆ ಸಂಬಂಧ 
ಸ್ಥಾಪಿಸಿದನು ಮತ್ತು ಯಾವೆಲ್ಲ ಮಾಹಿತಿಗಳನ್ನು ಸಂಗ್ರಹಿಸಿದನೆಂದು ಸ್ಪಷ್ಟಪಡಿಸಲಿ. ನಿಮ್ಮ ಪೈಕಿ ಯಾರೂ ಆ ರೀತಿ ವಾದಿಸಲಾರರೆಂದಾದರೆ, 
ಅಲ್ಲಾಹನಿಗೆ ಸಂಶತಿಯಿದೆ ಎಂದಷ್ಟೆ ಸ್ಟೇ ಅಲ್ಲ ನೀವು ಸ್ವತ ಅಪಮಾನವೆಂದು ಭಾವಿಸುವ ಪತ್ರಿ ಯರಿದ್ದಾರೆನ್ನುವುದು ಎಷ್ಟೊಂದು ಹಾಸ್ಯಾ: ಸ್ಪದ 
ವಿಶ್ವಾಸವೆಂದು ನೀವೇ ಯೋಜಿಸಿ ನೋಡಿರಿ: ಅಜ್ಞಾನದ ಅಂಧಕಾರದಲ್ಲಿ ಅಲೆದಾಡುತ್ತಿರುವ ನವು ದೇವ ವತಿಯಿಂದ ನಿಮ್ಮ ಮಡ 
ಜ್ಞಾನದ ಪ್ರಕಾಶವನ್ನು: ಬೆಳಗುತ್ತಿರುವ ವ್ಯಕ್ತಿಯ ಕಡುವೈರಿಗಳಾಗಿ' ಬಿಟ್ಟಿದ್ದೀರಿ. 

31.ಈ ಪ್ರಶ್ನೆಯ ದಿಕ್ಸೂಚಿಯು ಸತ್ಯನಿಷೇಧಕರ ಕಡೆಗಿದೆ. ಒಂದು ವೇಳೆ ಪ್ರವಾದಿವರ್ಯರು(ಸ) ತಮ್ಮ ಸ್ವಾರ್ಥ ಹಿತಾಸಕ್ತಿ ಮತ್ತು 
'ಲಾಭಕ್ಕಾಗಿ ಹೀಗೆ ಪರಿಶ್ರ ಶ್ರಮಿಸುತ್ತಿರುವರೆಂದಾದರೆ ನೀವು ಅವರಿಂದ ದೂರ ಓಡುವುದಕ್ಕೆ ಸೂಕ್ತ ಕಾರಣವಾಗುತ್ತಿತ್ತು. ಆದರೆ ಅವರು ಈ 


ಕಾಂಡ -'27 


i136 ಶಪ್ಲೀಮುಲ್‌ ಕುರ್‌ಆನ್‌ 


2 

ಸಂದೇಶ ಪ್ರಚಾರದಲ್ಲಿ ಸಂಪೂರ್ಣ ನಿಸ್ವಾರ್ಥಿಯಾಗಿದ್ದಾರೆ ಮತ್ತು ನಿಮ್ಮ ಹಿತಕ್ಕಾಗಿಯೇ ತಮ್ಮ ಜೀವವನ್ನು ಸವೆಸುತ್ತಿದ್ದಾರೆಂದು ನೀವೇ 
ತಿಳಿದಿದ್ದೀರಿ; ಆದರೂ ಅವರ,ಮಾತುಗಳನ್ನು ಶಾಂತಚಿತ್ತದಿಂದ ಆಲಿಸುವುದಕ್ಕಾದರೂ ಸಹನೆ ತೋರಿಸುವುದಿಲ್ಲವೇಕೆ?-ಈ ಪ್ರಶ್ನೆಯಲ್ಲಿಒಂದು 
ಮಾರ್ಮಿಕ ವಿಮರ್ಶೆಯಿದೆ. ಜಗತ್ತಿನಾದ್ಯಂತ ಧಾರ್ಮಿಕ ಕೇಂದ್ರಗಳಲ್ಲಿರುವ ಸ್ವಯಂಘೋಷಿತ ಮುಖಂಡರು ಮತ್ತು ಪುರೋಹಿತರಂತೆಯೇ 
ಅರಬ್‌ ದೇಶದ ನಾಯಕರು, ಪಂಡಿತರು: ಮತ್ತು ಪುರೋಹಿತರೂತಮ್ಮ;ಧಾರ್ಮಿಕ ಚಟುವಟಿಕೆಗಳನ್ನು: ನಡೆಸುತ್ತಿದ್ದಾರೆ. ಆ ಕುರಿತು ಒಂದು 
ಪ್ರಶ್ನೆ ಕೇಳಲಾಗಿದೆ. ಒಂದೆಡೆಯಲ್ಲಿ ಧಾರ್ಮಿಕ ವ್ಯಾಪಾರಿಗಳು ನಿಮ್ಮಿಂದ ಹರಕೆ, ಕಾಣಿಕೆ.ಮತ್ತು. ಧಾರ್ಮಿಕ ಸೇವೆಗಳ ಪ್ರತಿಫಲ ವಸೂಲು 
ಮಾಡುತ್ತಿದ್ದಾರೆ. ಇನ್ನೊಂದೆಡೆಯಲ್ಲಿ ಓರ್ವರು ನಿಸ್ಜಾರ್ಥವಾಗಿ ಮಾತ್ರವಲ್ಲತನ್ನ ಸ್ವಂತ ವ್ಯಾಪಾರ ವಹಿವಾಟುಗಳನ್ನು ತೊರೆದು, ಸಮರ್ಪಕ 
ಸಾಕ್ಷ್ಯಾಧಾರಗಳ ಸಹಿತ ನಿಮಗೆ ಧರ್ಮದ ನೇರ ಮಾರ್ಗವನ್ನು ತೋರಿಸುವ ಪ್ರಯತ್ನ ನಡೆಸುತ್ತಿದ್ದಾರೆ. ಹೀಗಿರುತ್ತಾ ನೀವು ಈ ವ್ಯಕ್ತಿಯಿಂದ 
ದೂರವಾಗಿ ಆ ಪುರೋಹಿತರ ಬಳಿಗೆ ಧಾವಿಸುತ್ತಿರುವುದು ಮಹಾ ತಿಳಿಗೇಡಿತನವಲ್ಲವೇ? 

32. ಪ್ರವಾದಿವರ್ಯರು(ಸ) ನಿಮಗೆ ತಿಳಿಸುತ್ತಿರುವ ವಾಸ್ತವಿಕತೆಗಳನ್ನು ತಿರಸ್ಕರಿಸುವುದಕ್ಕೆ, ಪ್ರತ್ಯಕ್ಷದ ಹಿಂದೆ ಗುಪ್ತವಾಗಿರುವ 
ವಾಸ್ತವಿಕತೆಗಳನ್ನು ನೀವು ತಿಳಿಯಬಲ್ಲಿರೆಂದು ಆಧಾರ ಸಹಿತ ಮುಂದಿರಿಸಲು ನಿಮ್ಮ ಬಳಿ ಯಾವ ಜ್ಞಾನವಿದೆ? ನಿಮಗೆ ದೇವನು ಒಬ್ಬನಲ್ಲ, 
ನೀವು ಆರಾಧ್ಯರಾಗಿ ಮಾಡಿರುವ ಎಲ್ಲರಿಗೂ ದಿವ್ಯಗುಣ ವೈಶಿಷ್ಟ ಗಳಿವೆಯೆಂಬ ಜ್ಞಾನವಿದೆಯೇ? ದೇವಚರರು ಸ್ತ್ರೀಯರೆಂದು ನೀವು 
`ಕಣ್ಣಾರೆ ನೋಡಿದ್ದೀರಾ? ಅಲ್ಲಾಹ್‌ ಕ್ಚಮಿಸಲಿ- ಅವರು ದೇವನ ಬಳಿ ಹುಟ್ಟಿದವರೆಂದು ನಿಮಗೆ ತಿಳಿಯಿತೇ?. ಮುಹಮ್ಮದ್‌ರಿಗೆ(ಸ) ಯಾವ 
ದಿವ್ಯವಾಣಿಯೂ ಲಭಿಸಿಲ್ಲ ಅಥವಾ ದೇವ ವತಿಯಿಂದ ಯಾರಿಗೂ ಬರಲು ಸಾಧ್ಯವಿಲ್ಲವೆಂದು ನೀವು ಅರಿತಿದ್ದೀರಾ? 

ನಿಜವಾಗಿಯೂ ನಿಮಗೆ ಅಂತ್ಯದಿನ ಬರುವುದಿಲ್ಲ ಮರಣದ ಬಳಿಕ ಇನ್ನೊಂದು ಜೀವನವಿರಲಾರದು, ಮಾನವನ ವಿಚಾರಣೆ ನಡೆದು 
ರಕ್ಷೆ-ಶಿಕ್ಷೆ ಲಭಿಸುವ ಪರಲೋಕ ಸ್ಥಾಪನೆಯಾಗಲಾರದು ಎಂಬಿತ್ಯಾದಿ ಜ್ಞಾನವಿದೆಯೇ? ನೀವು ಈ ಬಗೆಯ ಯಾವುದಾದರೂ ಜ್ಞಾನವಿದೆಯೆಂದು 
ವಾದಿಸುವುದಾದರೆ. ಅರ್ಥಾತ್‌, ನೀವು ಅಗೋಚರ ಲೋಕದ ವಾಸ್ತವಿಕತೆಗಳ ಬಗ್ಗೆ ಪ್ರವಾದಿಯವರು(ಸ) ಹೇಳುತ್ತಿರುವುದೆಲ್ಲವೂ 
ಅವಾಸ್ತ್ರವಿಕವೆಂದು ಸ್ವತಃ ಮನಗಂಡಿದ್ದೇವೆ ಮತ್ತು ಅದರ ಆಧಾರದಲ್ಲಿಯೇ ತಿರಸ್ಕರಿಸುತ್ತಿದೇವೆ. ನೀವು ಬರೆದು ಕೊಡಬಲ್ಲಿರಾ? ಇಲ್ಲಿ 
ಯಾರಿಗಾದರೂ ಸಂಶಯವಿರಬಹುದು. ಒಂದು ವೇಳೆ ಓರ್ವ ಕಿಡಿಗೇಡಿಯು ಇದಕ್ಕೆ ಉತ್ತರವನ್ನು ಬರೆದುಕೊಟ್ಟರೆ ಈ ವಾದವು 
ಅರ್ಥಹೀನವಾಗುವುದಿಲ್ಲವೇ? ಆದರೆ ಈ ಸಂಶಯ ಸರಿಯಲ್ಲ ಯಾಕೆಂದರೆ ಒಂದು ವೇಳೆ ಓರ್ವ ಹಠವಾದಿಯು ಹಠದಿಂದ ಆ ರೀತಿ 
ಬರೆದು ಕೊಟ್ಟರೂ ಈ ಪಂಥಾಹ್ವಾನವನ್ನು ನೀಡಲಾದ ಸಮಾಜದ ಜನಸಾಮಾನ್ಯರು ಕುರುಡರಾಗಿರಲಿಲ್ಲ ಇದನ್ನು ಹಠದಿಂದ ಬರೆಯಲಾಗಿದೆ. 
ಪ್ರವಾದಿಯವರ ಸಂದೇಶಗಳನ್ನು ನಿರಾಕರಿಸುತ್ತಿರುವುದಕ್ಕೆ, ಅದು ವಾಸ್ತವ ವಿರುದ್ಧವಾದುದೇ ಎಂಬ ಜ್ಞಾನ ಲಭಿಸಿದೆಯೆಂಬುದಲ್ಲವೆಂದು 
ಪ್ರತಿಯೊಬ್ಬ ವ್ಯಕ್ತಿಗೂ ಚೆನ್ನಾಗಿ ತಿಳಿದಿತ್ತು. 

33. ಇದು ಮಕ್ಕಾದ ಸತ್ಯನಿಷೇಧಕರು ಪ್ರವಾದಿವರ್ಯರನ್ನು ಅಪಮಾನಿಸಲಿಕ್ಕಾಗಿ ಮತ್ತು ಅವರನ್ನು ನಾಶಗೊಳಿಸಲಿಕ್ಕಾಗಿ ನಿರಂತರ 
ನಡೆಸುತ್ತಿದ್ದ ಒಳಸಂಚುಗಳ ಕಡೆಗೆ ಸೂಚನೆ. 

34.ಇದು ಪವಿತ್ರ ಕುರ್‌ಆನಿನ. ಸುಸ್ಪಷ್ಟ. ಭವಿಷ್ಯೋಕ್ತಿಗಳಲ್ಲಿ ಒಂದಾಗಿದೆ. ಪ್ರವಾದಿವರ್ಯರ(ಸ) ಮಕ್ಕಾ ಜೀವನದ ಆರಂಭ 
ದಿನಗಳಲ್ಲಿ ಸಂಪತ್ತು. ಮತ್ತು ಪ್ರಭಾವವಿಲ್ಲದ ಬೆರಳೆಣಿಕೆಯ ಮುಸ್ಲಿಮರ ಹೊರತು ಬಾಹ್ಯವಾಗಿ ಯಾವ ಶಕ್ತಿಯೂ ಅವರ ಜತೆಯಿರಲಿಲ್ಲ. 

. ಸಮುದಾಯವು ಸಂಪೂರ್ಣವಾಗಿ ಅವರ ವಿರುದ್ಧ ಹೋರಾಡುತ್ತಿತ್ತು. ಇಸ್ಲಾಮ್‌ ಮತ್ತು ಸತ್ಯನಿಷೇಧದ ಪರಸ್ಪರ ಸ್ಪರ್ಧೆಯು ತೀರಾ 
ಅಸಮಾನ ಪಕ್ಷಗಳ ನಡುವಣ ಸ್ಪರ್ಧೆಯೆಂದು ನೋಡುವ ಪ್ರತಿಯೊಬ್ಬರಿಗೂ ಕಾಣಿಸುತ್ತಿತ್ತು. ಕೆಲವಾರು ವರ್ಷಗಳಲ್ಲಿ ಇಲ್ಲಿ ಸತ್ಯನಿಷೇಧಕರ 
. ಸದ್ಧಡಗಲಿದೆಯೆಂದು ಅಂದು ಯಾರಿಗೂ.ಊಹಿಸಲಿಕ್ಕೂ ಸಾಧ್ಯವಿರಲಿಲ್ಲ, ಮಾತ್ರವಲ್ಲ, ಕುರೈಶರು ಹಾಗೂ ಇತರೆಲ್ಲ ಅರಬರ ವಿರೋಧವು 
. ಶೀಘ್ರದಲ್ಲಿಯೇ ಮುಹಮ್ಮದರ ಆಂದೋಲನವನ್ನು ಮುಗಿಸಿ ಬಿಡಬಹುದೆಂದು ಪ್ರತಿಯೊಬ್ಬ ಪ್ರತ್ಯಕ್ಷದಶ್ಶಿಣಗೂ. ಭಾಸವಾಗುತ್ತಿತ್ತು. ಇಂಥ 
ಪರಿಸ್ಥಿತಿಯಲ್ಲಿ. ಪಂಥಾಹ್ವಾನದ ಧಾಟಿಯಲ್ಲಿ. ಸತ್ಯನಿಷೇಧಕರೊಡನೆ. ಸ್ಪಷ್ಟವಾಗಿ. ಸಾರಿ. ಹೇಳಲಾಗುತ್ತಿದೆ. ಈ ಸಂದೇಶ ಪ್ರಚಾರವನ್ನು 
. ಸೋಲಿಸಲಿಕ್ಕಾಗಿ.ನೀವು ಯಾವ ತಂತ್ರವನ್ನು ಬೇಕಾದರೂ ಪ್ರಯೋಗಿಸಿರಿ. ನೋಡಿರಿ, ಅವೆಲ್ಲವೂ ನಿಮಗೇ ತಿರುಗು ಬಾಣವಾಗಲಿದೆ. ಇದನ್ನು 
, ಸೋಲಿಸುವ ಕಾರ್ಯದಲ್ಲಿ ನೀವು ಸರ್ವಥಾ. ಯಶಸ್ವಿಯಾಗಲಾರಿರಿ. 

35. ಅರ್ಥಾತ್‌, ಅವರು ಯಾರನ್ನು. ಆರಾಧ್ಯರೆಂದು.ಮಾಡಿಕೊಂಡಿರುವರೋ ಅವರು ವಾಸ್ತವದಲ್ಲಿ. ದೇವರಲ್ಲ. ಬಹುದೇವತ್ಸವು 

ಸಂಪೂರ್ಣ ನಿರಾಧಾರವಾಗಿದೆ. ಆದ್ದರಿಂದ ಏಕದೇವತ್ನದ ಸಂದೇಶದೊಂದಿಗೆ. ಎದ್ದು ನಿಂತವರಿಗೆ ಸತ್ಯದ. ಬೆಂಬಲವಿದೆ. ಬಹುದೇವತ್ವದ 
. ಶಕ್ನೆಣೆಗಾಗಿ ಹೋರಾಡುವವರು ವಾಸ್ತವದಲ್ಲಿ ಅವಾಸ್ತಎಕೆ. ವಿಷಯಕ್ಕಾಗಿ .ಹೋರಾಡುತ್ತಿದ್ದಾರೆ. ಅಂಥ. ಹೋರಾಟದಲ್ಲಿ ಅಂತಿಮವಾಗಿ 
.ಬಹುದೇವತ್ವವು ಹೇಗೆ ವಿಜಯಿಯಾದೀತು? 


“ತಾಂಡ - 27 


52. ಅತ್ತೂರ್‌ 137 


ಬ್ಗ. 4. 45 ಸೆ ನಂ ಸಟ ಯ ಇ ೨4 LL 
ಹಂಜಿ 5460 MEL ETO Ok WE 
S63 i 1% 


p 


85 535 05 SEE OCA LSS 
> ಬ 241 114113 ಸ್ಕಿ % PASTE) ಹಿ 
ಯಾತಾ 1 ಹ್ಮ Sb ಖ್ಠ ITA PSA 

೨೨ಸಿ ಟ್‌ ಟ್ಟ PITA 
OE Sd a) sD b t 

(44-47) ಆಕಾಶದ ತುಂಡುಗಳೇ ಉದುರಿ ಬೀಳುತ್ತಿರುವುದನ್ನು ಕಂಡರೂ ಇವು ಧಾವಿಸಿ ಬರುತ್ತಿರುವ 
ಮೋಡಗಳು ಎಂದು ಇವರು ಹೇಳುವರು. ಆದುದರಿಂದ ಸಂದೇಶವಾಹಕರೇ, ಇವರು ಹೊಡೆದುರುಳಿಸಲ್ಪಡುವ 
ದಿನವನ್ನು ತಲಪುವ ವರೆಗೂ ಇವರನ್ನು ಇವರ ಪಾಡಿಗೆ ಬಿಟ್ಟು ಬಿಡಿರಿ, ಅಂದು ಇವರ ಯಾವ ಕುತಂತ್ರವೂ ಇವರಿಗೆ 
ಫಲಕಾರಿಯಾಗದು. ಇವರ ಸಹಾಯಕ್ಕೂ ಯಾರೂ ಬರಲಾರನು ಮತ್ತು ಆ ಸಮಯ ಬರುವುದಕ್ಕೆ ಮುಂಚೆಯೂ 
ಅಕ್ರಮಿಗಳಿಗೆ ಒಂದು ಯಾತನೆ ಇದೆ. ಆದರೆ ಇವರಲ್ಲಿ ಹೆಚ್ಚಿನವರು ತಿಳಿಯುವುದಿಲ್ಲ? 

(48-49) ಸಂದೇಶವಾಹಕರೇ, ನಿಮ್ಮ ಪ್ರಭುವಿನ ತೀರ್ಮಾನ ಬರುವವರೆಗೆ ತಾಳ್ಜೆ ವಹಿಸಿರಿ.” ನೀವು ನಮ್ಮ 
ಕಣ್ಣ ಮುಂದೆಯೇ ಇದ್ದೀರಿ.” ನೀವು ಏಳುವಾಗ ನಿಮ್ಮ ಪ್ರಭುವಿನ ಪ್ರಶಂಸೆಯೊಂದಿಗೆ ಅವನನ್ನು ಕೀರ್ತಿಸಿರಿ."” 
ಇರುಳಲ್ಲೂ ಅವನನ್ನು ಕೀರ್ತಿಸಿರಿ," ನಕ್ಷತ್ರಗಳು ಮರಳುವಾಗಲೂ (ಕೀರ್ತಿಸಿರಿ)"”, 


36. ಈ ಆದೇಶದ ಉದ್ದೇಶವು ಒಂದೆಡೆಯಲ್ಲಿ ಕುರೈಶ್‌ ಸರದಾರರ ಹಟಮಾರಿತನವನ್ನು ಬಯಲುಗೊಳಿಸಿ ಇನ್ನೊಂದೆಡೆಯಲ್ಲಿ 
ಪ್ರವಾದಿ(ಸ) ಮತ್ತು ಅವರ ಸಂಗಾತಿಗಳಿಗೆ ಸಾಂತ್ಚನ ನೀಡುವುದಾಗಿದೆ. ಈ ಜನರಿಗೆ ಮಹಮೃದ್‌ರ(ಸ) ಪ್ರವಾದಿತ್ವದ ಸತ್ಯತೆಯು 
ಮನವರಿಕೆಯಾಗುವಂಥ ಯಾವುದಾದರೂ ದಿವ್ಯ ಪವಾಡವು ಅಲ್ಲಾಹನ ವತಿಯಿಂದ ತೋರಿಸಲ್ಪಡಬೇಕೆಂಬ ಬಯಕೆಯು ಪ್ರವಾದಿ ಮತ್ತು 
ಅನುಯಾಯಿಗಳ ಮನದಲ್ಲಿ ಪದೇ ಪದೇ ಮೂಡುತ್ತಿತ್ತು. ಆ ಕುರಿತು ಹೇಳಲಾಗುತ್ತಿದೆ: ದಿವ್ಯ ಪವಾಡವನ್ನು ಕಣ್ಣಾರೆ ಕಂಡರೂ ಇವರು 
ತಮ್ಮ ಸತ್ಯ ನಿಷೇಧ ನೀತಿಯಲ್ಲೀಯೇ ಸ್ಥಿರವಾಗಿರಲಿಕ್ಕಾಗಿ ಅದನ್ನು ದುರ್ವ್ಯಾಖ್ಯಾನಿಸಿ ನೆಪವನ್ನು ಹುಡುಕುತ್ತಾರೆ. ಯಾಕೆಂದರೆ ಅವರು 
ಮನಃಪೂರ್ವಕ ವಿಶ್ವಾಸವಿರಿಸಲು ಸಿದ್ಧರಿಲ್ಲ, ಪವಿತ್ರ ಕುರ್‌ಆನಿನ ಇತರ ಅನೇಕ ಕಡೆಗಳಲ್ಲಿಯೂ ಅವರ ಈ ಮೊಂಡುವಾದದ ಪ್ರಸ್ತಾಪವಿದೆ. 
ಉದಾ: ಅಲ್‌ ಅನ್‌ಆಮ್‌ ಅಧ್ಯಾಯದಲ್ಲಿ ಹೀಗಿದೆ: "ನಾವು ದೇವಚರರನ್ನೇ ಕಳುಹಿಸಿದರೂ, ಮೃತರು ಅವರೊಂದಿಗೆ ಮಾತನಾಡಿದರೂ 
ಜಗತ್ತಿನ ಎಲ್ಲವಸ್ತುಗಳನ್ನು ಅವರ ಮುಂದೆ ರಾಶಿ ಹಾಕಿದರೂ ಅವರು ವಿಶ್ವಾಸವಿರಿಸುತ್ತಿರಲಿಲ್ಲ.'' (ವಚನ:111)ಅಲ್‌ ಹಿಜ್ರ್‌ನಲ್ಲಿ ಹೀಗಿದೆ: 
""ನಾವು ಅವರಿಗಾಗಿ ಆಕಾಶದಲ್ಲಿಕೆಲವು ದ್ವಾರಗಳನ್ನು ಮಾಡಿ ನಡು ಹಗಲಿನಲ್ಲಿ ಅದರಿಂದ ಮೇಲೇರಲಾರಂಭಿಸಿದರೂ, ನಮ್ಮ ದೃಷ್ಟಿಗಳನ್ನು 
ವಂಚಿಸಲಾಗಿದೆ, ಹೌದು ನಮಗೆ ಮಾಟ ಮಾಡಲಾಗಿದೆಯೆಂದೇ ಅವರು ಹೇಳುವರು.'' (ವಚನ:15) 

37.ಇದು ಅಸ್ಸಜ್ಜ ಅಧ್ಯಾಯದಲ್ಲಿಹೇಳಿದ ವಿಷಯವೇ ಆಗಿದೆ. ಇವರು (ತಮ್ಮ ಬಂಡಾಯ ನೀತಿಯಿಂದ) ಹಿಂಜರಿಯಬಹುದೆಂದು 
ನಾವು ಇವರಿಗೆ ಆ ಮಹಾ ಯಾತನೆಗೆ ಮುಂಚೆ ಈ ಲೋಕದಲ್ಲೇ (ಒಂದಲ್ಲೊಂದು ಚಿಕ್ಕಪುಟ್ಟ) ಯಾತನೆಯ ರುಚಿಯನ್ನು ಸವಿಸುತ್ತಲೇ 
ಇರುವೆವು. (ವಚನ:21) ಒಂದಿಲ್ಲೊಂದು ರೀತಿಯಲ್ಲಿ ಶಿಕ್ಷೆ ಅನುಭವಿಸುತ್ತಲಿರುವರು. ಅವರು ಅಕ್ರಮದ ಮಾರ್ಗದಿಂದ ಮರಳಲೂ 
ಬಹುದು! ಅರ್ಥಾತ್‌ ಆಗಾಗ್ಗೆ ಸಾಮಾಜಿಕ ಅಥವಾ ವೈಯಕ್ತಿಕ ದುರಂತಗಳಿಗೆ ದೂಡಿ, ತಮ್ಮ ಮೇಲೆ ಒಂದು ಮಹಾ ಶಕ್ತಿಯಿದೆ, ಅವನೇ 
ಸರ್ವ ವಿಧಾತ, ಅವನ ತೀರ್ಮಾನವನ್ನು ಮೀರಿಸಲು ಯಾರಿಂದಲೂ ಸಾಧ್ಯವಿಲ್ಲವೆಂದು ನಾವು ನೆನಪಿಸುತ್ತಲಿರುತ್ತೇವೆ. ಆದರೆ ಆಪ 
ತ್ತಿಗೀಡಾದವರು ಹಿಂದೆಯೂ ಇಂಥ ಘಟನೆಗಳಿಂದ ಪಾಠ ಕಲಿಯಲಿಲ್ಲ. ಮುಂದೆಯೂ ಪಾಠ ಕಲಿಯಲಾರರು. ಅವರು ಈ ಲೋಕದಲ್ಲಿ 
ಕಾಣುತ್ತಿರುವ ಸೋಜಿಗಗಳ ಅರ್ಥ ಗ್ರಹಿಸುವುದಿಲ್ಲ. ಅದರ ವಾಸ್ತವಿಕತೆಗಳಿಂದ ಹೆಚ್ಚು ದೂರ ಸರಿಸುವ ವ್ಯಾಖ್ಯಾನಗಳನ್ನು ಅವರು 
ಅವಲಂಬಿಸುತ್ತಾರೆ. ತಮ್ಮ ನಾಸ್ತಿಕತೆ ಮತ್ತು ಬಹುದೇವತ್ನದ ತಪ್ಪುಗಳನ್ನು ಸ್ಪಷ್ಟಪಡಿಸುವ ವ್ಯಾಖ್ಯಾನದ ಬಗ್ಗೆ ಅವರು ಆಲೋಜಿಸುವುದಿಲ್ಲ. 

ಇದೇ ವಿಷಯವನ್ನು ಪ್ರವಾದಿಯವರು(ಸ) ಹೀಗೆ ಹೇಳಿದ್ದಾರೆ: ಅರ್ಥಾತ್‌, ಕಪಟ ವಿಶ್ವಾಸಿಯು ರೋಗಪೀಡಿತನಾಗಿ ಅನಂತರ 
ರೋಗ ಮುಕ್ತನಾದರೆ, ಅದು ಓರ್ವ ಮಾಲಕನು ತನ್ನ ಒಂಟೆಯನ್ನು ಕೆಲ ಸಮಯ ಕಟ್ಟಿಹಾಕಿ ಅನಂತರ ಬಿಟ್ಟು ಬಿಡುವುದಕ್ಕೆ ಸಮಾನವಾಗಿದೆ. 


ಕಾಂಡ - 27 


138 ತಪ್ಲೀಮುಲ್‌ ಕುರ್‌ಆನ್‌ 


ಯಾಕೆಂದರೆ, ನನ್ನನ್ನು ಯಾಕೆ ಕಟ್ಟಿ ಹಾಕಲಾಗಿತ್ತು ಅಥವಾ ಯಾಕೆ ಬಿಡಲಾಗಿದೆಯೆಂದು ಅದಕ್ಕೆ ತಿಳಿದಿರುವುದಿಲ್ಲ. (ಅಬೂ ದಾವೂದ್‌, 
ಕಿತಾಬುಲ್‌ ಜನಾಇರ್‌) (ಹೆಚ್ಚಿನ ಎವರಣೆಗಾಗಿ ನೋಡಿರಿ: ತಪ್ಲೀಮುಲ್‌ ಕುರ್‌ಆನ್‌, ಸಂಪುಟ: 3, 21: 45, 27:66, 29:72-73 
ಟಿಪ್ಪಣಿಗಳನ್ನು ನೋಡಿರಿ) 

38. ಇದನ್ನು ತಮ್ಮ ಪ್ರಭುವಿನ ಆಜ್ಞಾಘಾಲನೆಯಲ್ಲಿ ಸಹನೆ ಮತ್ತು ಸ್ಥೈರ್ಯದಿಂದ ಸ್ಥಿರವಾಗಿರಿ ಎಂದೂ ಅರ್ಥೈಸಬಹುದು. 

39. ಅರ್ಥಾತ್‌, ನಾವು ನಿಮ್ಮ ಮೇಲ್ನೋಟ ವಹಿಸುತ್ತಿದ್ದೇವೆ. ನಿಮ್ಮನ್ನು ನಿಮ್ಮ ಪಾಡಿಗೆ ಬಿಟ್ಟು ಬಿಟ್ಟಿಲ್ಲ 

40. ಈ ಆದೇಶಕ್ಕೆ ಅನೇಕ ಅರ್ಥಗಳಿರಬಹುದು. ಅವೆಲ್ಲವೂ ಉದ್ದೇಶವಾಗಿರಬಹುದು. 1) ನೀವು ಯಾವುದಾದರೂ ಸಭೆಯಿಂದ 
ಏಳುವಾಗ ಅಲ್ಲಾಹನ ಸ್ತುತಿ ಮತ್ತು ಪ್ರಕೀರ್ತನೆ ಮಾಡುತ್ತಾ ಏಳಬೇಕು. ಪ್ರವಾದಿಯವರು ಆ ಕ್ರಮವನ್ನು ಪಾಲಿಸುತ್ತಿದ್ದರು. ಅದೇ ಪ್ರಕಾರ 
ಅನುಯಾಯಿಗಳಿಗೆ ಆದೇಶಿಸಿದ್ದರು. ಅದು ಸಭೆಯಲ್ಲಿಸಂಭವಿಸಿದ ಎಲ್ಲವಿಷಯಗಳಿಗೂ ಪ್ರಾಯಶ್ಚಿಶ್ವವಾಗಿದೆಯೆಂದು ಅವರು ಕಲಿಸಿದರು. 
(ಅಬೂ ದಾವೂದ್‌, ತಿರ್ಮಿದಿ, ನಸಾಈ) ಅಬೂ ಹುರೈರಾರಿಂದ ಹಾಕಿಮ್‌ ಉದ್ಧರಿಸಿದ ಒಂದು ಪ್ರವಾದಿ ವಚನದಲ್ಲಿ ಹೀಗಿದೆ: ಒಬ್ಬರು 
ಒಂದು ಸಭೆಯಲ್ಲಿ ಕುಳಿತು ಹಲವು ವಿಷಯಗಳ ಬಗ್ಗೆ ಮಾತಾಡಿದರೆ ಅಲ್ಲಿಂದ ಏಳುವುದಕ್ಕೆಂತ ಮುಂಚೆ SW 3 4% HL 
Sho gi 514ಎ EY ಕ! ಹ್ಯಪಿ (ಸುಬ್‌ಹಾನಕಲ್ಲಾಹುಮ್ಮ ವಬಿಹಮ್‌ದಿಕ ಅಶ್‌ಹದು ಅಲ್ಲಾಜಲಾಹ ಇಲ್ಲಾ ಅಂತ 
ಅಸಕ್ತಿಗ್‌ಫಿರುಕ ವ ಅತೂಬು ಇಲ್ಫೈಕ್‌) ಅಲ್ಲಾಹನೇ, ನೀನು ಮಹಾ ಪರಿಶುದ್ಧನು, ನಿನ್ನನ್ನು ಸ್ತುತಿಸುತ್ತಾ ನಾನು ಹೀಗೆ ಸಾಕ್ಷ್ಯ ವಹಿಸು 
ತ್ತೇನೆ. ನಿನ್ನ ಹೊರತು ಅನ್ಯ ಆರಾಧ್ಯರಿಲ್ಲ, ನಿನ್ನಿಂದ ನಾನು ಪಾಪ ವಿಮೋಚನೆಗಾಗಿ ಬೇಡುತ್ತೇನೆ. ನಿನ್ನೆಡೆಗೆ ನಾನು ಪಶ್ಚಾತ್ತಾಪ ಪಟ್ಟು 
ಮರಳುತ್ತೇನೆ ಎಂದು ಹೇಳಿದರೆ ಅಲ್ಲಾಹನು ಅಲ್ಲಿ ಆಡಿದ ಮಾತುಗಳ ಲೋಪದೋಷಗಳನ್ನು ಕೃಮಿಸುತ್ತಾನೆ. 

ii) ನಿದ್ರಿಸಿದ ಬಳಿಕ ತಮ್ಮ ಹಾಸಿನಿಂದ ಏಳುವಾಗ ಪ್ರಶಂಸೆಯೊಂದಿಗೆ ಅಲ್ಲಾಹನನ್ನು ಸ್ತುತಿಸಿರಿ. ಪ್ರವಾದಿಯವರು ಸ್ವತಃ ಅದನ್ನು 
ಪಾಲಿಸುತ್ತಿದ್ದರು ಮತ್ತು ಅನುಯಾಯಿಗಳಿಗೂ ನಿದ್ದೆಯಿಂದ ಏಳುವಾಗ ಹೀಗೆ ಹೇಳಬೇಕೆಂದು ಕಲಿಸಿದ್ದರು. 
ಜಯ ರಾ IE 5 ಬಜ ಪಟ್ಟ ಉಟ] 

suse) HUGO SSG A 3s 

""ಅಲ್ಲಾಹನ ಹೊರತು ಅನ್ಯ ಆರಾಧ್ಯರಿಲ್ಲ, ಅವನು ಏಕನು. ಅವನಿಗೆ ಸಹಭಾಗಿಗಳಿಲ್ಲ. ಪ್ರಭುತ್ವವು ಅವನಿಗೆ ಸೇರಿದೆ. ಅವನಿಗೇ 
ಸರ್ವಸ್ತುತಿ. ಅವನು ಸಕಲ ಕಾರ್ಯಗಳಿಗೂ ಸಮರ್ಥನಾಗಿದ್ದಾನೆ. ಅಲ್ಲಾಹನ ಪಾವಿತ್ರ್ಯವನ್ನು ನಾನು ಹೊಗಳುತ್ತೇನೆ. ಅವನಿಗೇ ಸರ್ವಸ್ತುತಿ. 
ಅಲ್ಲಾಹನ ವಿನಾ ಯಾವ ಆರಾಧ್ಯನೂ ಇಲ್ಲ, ಅವನು ಅತ್ಯಂತ ಮಹಾನನು. ಅಲ್ಲಾಹನ ಹೊರತು ಯಾವ ಶಕ್ತಿಯೂ ಸಾಮರ್ಥ್ಯವೂ ಇಲ್ಲ.'' 

iii) ಯಾವುದೇ ನಮಾರುಥ್‌ಗೆ ನಿಲ್ಲುವಾಗ ಅಲ್ಲಾಹನ ಸ್ತುತಿಯಿಂದ ಆರಂಭಿಸಬೇಕು. ಈ ನಿಯಮದ ವ್ಯಾವಹಾರಿಕ ರೂಪವಾಗಿ 
ಪ್ರವಾದಿವರ್ಯರು(ಸ) ಹೀಗೆ ಕಲಿಸಿದ್ದಾರೆ: ತಕ್ಬೀರತುಲ್‌ ಇಹ್ರಾಮ್‌ನ ಬಳಿಕ ನಮಾರುನ್ನು ಈ ವಾಕ್ಯಗಳಿಂದ ಆರಂಭಿಸಬೇಕು. 

ಎಟ!) ರ್ಟ) Sal SUSY ಟ್ಟ ಬೂ 

'"ಅಲ್ಲಾಹನೇ, ನಿನ್ನನ್ನು ಸ್ತುತಿಸುವುದರೊಂದಿಗೆ ನಿನ್ನ ಪಾವಿತ್ರ್ಯವನ್ನು ನಾನು ಪ್ರಶಂಸಿಸುತ್ತೇನೆ. ನಿನ್ನ ನಾಮವು ಸರ್ವಗುಣ ಸಂಪನ್ನವಾಗಿದೆ. 
ನಿನ್ನ ಮಹಾನತೆಯು ಅತ್ಯುನ್ನತವಾಗಿದೆ. ನಿನ್ನ ಹೊರತು ಅನ್ಯ ಆರಾಧ್ಯನಿಲ್ಲ.'' 

1೪) ನೀವು ಅಲ್ಲಾಹನೆಡೆಗೆ ಕರೆ ನೀಡಲು ಹೊರಡುವಾಗ ಅಲ್ಲಾಹನ ಸ್ತುತಿ ಮತ್ತು ಪ್ರಶಂಸೆಯಿಂದ ಆರಂಭಿಸಬೇಕು. ಇದು 
ಪ್ರವಾದಿವರ್ಯರ ಚರ್ಯೆಯಾಗಿತ್ತು. ಅವರು ತಮ್ಮ ಎಲ್ಲ ಭಾಷಣಗಳನ್ನು ಸ್ತುತಿ ಮತ್ತು ಪ್ರಕೀರ್ತನೆಗಳಿಂದ ಆರಂಭಿಸ್ತುತಿದ್ದರು. 

ಕುರ್‌ಆನ್‌ ವ್ಯಾಖ್ಯಾನಗಾರ ಇಬ್ನು ಜರೀರ್‌ ಈ ವಚನಕ್ಕೆ ಇನ್ನೊಂದು ಅರ್ಥವನ್ನೂ ನೀಡಿದ್ದಾರೆ. ಮಧ್ಯಾಹ್ನ ನಿದ್ರಿಸಿ ಎದ್ದಾಗ 
ನಮಾರು್‌ ಮಾಡಬೇಕು. ರುುಹರ್‌ ನಮಾರು್‌ ಅದರ ಉದ್ದೇಶವೆಂದೂ ಅವರು-ಸ್ಪಷ್ಟಪಡಿಸಿದ್ದಾರೆ. 

41. ಮಗ್ರಿಬ್‌, ಇಶಾ, ತಹಜ್ಜುದ್‌ ನಮಾರುಖ್‌ಗಳು ಮತ್ತು ಕುರ್‌ಆನ್‌ ಪಾರಾಯಣ ಹಾಗೂ ಅಲ್ಲಾಹನ ಸ್ತುತಿ ಸ್ತೋತ್ರಗಳು ಇದರ 
ಉದ್ದೇಶವಾಗಿದೆ. 

42. ನಕ್ಚತ್ರಗಳು ಹಿಂತೆರಳುವುದೆಂದರೆ, ರಾತ್ರೆಯ ಕೊನೆಯ ಜಾಮದಲ್ಲಿ ಅವು ಅಸ್ತಮಿಸುವುದು, ಮುಂಬೆಳಕು ಹರಿದಾಗ ಅವುಗಳ 
ಬೆಳಕು ಮಂದವಾಗುವುದು ಎಂದರ್ಥ. ಇದು ಪ್ರಭಾತ ನಮಾರುಖ್‌ನ ಸಮಯವಾಗಿದೆ. 


ಚ್‌ 
ಹಾ ದ ಎ 


ಕಾಂಡ - 27 


53: ಅನಜ್‌ 
«ಆಕಿ 
ಹೆಸರು § 

ಆರಂಭದ ಅನ್ನಜ್ಞ್‌ ಪದದಿಂದ ಈ ಹೆಸರು ಬಂದಿದೆ. ಇದು ಅಧ್ಯಾಯದ ವಿಷಯಕ್ಕೆ ಸಂಬಂಧಿಸಿದ ಹೆಸರಲ್ಲ, ಕೇವಲ 
ಸಾಂಕೇತಿಕವಾಗಿ ಈ ಹೆಸರನ್ನು ನಿರ್ಣಯಿಸಲಾಗಿದೆ. 
ಅವತೀರ್ಣ ಕಾಲ 

ಬುಖಾರಿ, ಮುಸ್ಲಿಮ್‌, ಅಬೂ ದಾವೂದ್‌ ಮತ್ತು ನಸಾಈಯವರು ಅಬ್ಬುಲ್ಲಾ ಬಿನ್‌ ಮಸ್‌ವೂದ್‌ರಿಂದ ಉದ್ದರಿಸಿದ್ದಾರೆ: 
ಸೂರಾಃ ಅನ್ನಜ್ಞ್‌ ಸಾಷ್ಟಾಂಗ(ಸಜ್ಜ)ದ ವಚನವು ಅವತೀರ್ಣವಾದ ಪ್ರಥಮ ಅಧ್ಯಾಯವಾಗಿದೆ. ಅಸ್ನದ್‌ ಬಿನ್‌ ಯರೀದ್‌, 
ಅಬೂ ಇಸ್‌ಹಾಕ್‌ ಮತ್ತು ರುುಹೈರ್‌ ಬಿನ್‌ ಮುಆವಿಯಾರು ಇಬ್ನು ಮಸ್‌ವೂದ್‌ರಿಂದ ಉಲ್ಲೇಖಿಸಿರುವ ಈ ಹದೀಸ್‌ನ ಭಾಗ 
ದಿಂದ ತಿಳಿಯುವಂತೆ, ಇದು ಪ್ರವಾದಿವರ್ಯರು(ಸ) ಕುರೈಶರಿಗೆ ಒಂದು ಸಾರ್ವಜನಿಕ ಸಭೆಯಲ್ಲಿ ಓದಿ ಕೇಳಿಸಿದ ಮೊದಲ 
ಅಧ್ಯಾಯ. ಇಬ್ನು ಮರ್ದೂಯರ ವರದಿಯಂತೆ ಇದನ್ನು ಹರಮ್‌ನಲ್ಲಿ ಓದಿ ಕೇಳಿಸಿದ್ದರು. ಸಭೆಯಲ್ಲಿ ಸತ್ಯವಿಶ್ವಾಸಿಗಳು ಮತ್ತು 
ಸತ್ಯನಿಷೇಧಕರಿದ್ದರು. ಕೊನೆಗೆ ಪ್ರವಾದಿವರ್ಯರು(ಸ) ಸಜ್ಜದ ವಚನವನ್ನು ಓದಿ ಸಾಷ್ಟಾಂಗವೆರಗಿದಾಗ ಅಲ್ಲಿ ಹಾಜರಿದ್ದವರೆಲ್ಲರೂ 
ಅವರ ಜತೆಯಲ್ಲಿ ಸಾಷ್ಟಾಂಗವೆರಗಿದರು. ಪ್ರಬಲ ವಿರೋಧಿಗಳಾಗಿದ್ದ ಬಹುದೇವಾರಾಧಕರ ದೊಡ್ಡ ದೊಡ್ಡ ನಾಯಕರಿಗೂ 
ಸಾಷ್ಟಾಂಗವೆರಗದಿರಲಾಗಲಿಲ್ಲ. ಇಬ್ನು ಮಸ್‌ವೂದ್‌ ಹೇಳುತ್ತಾರೆ: ಸತ್ಯನಿಷೇಧಕರ ಪೈಕಿ ಉಮಯ್ಯತ್‌ ಬಿನ್‌ ಖಲಫ್‌ ಮಾತ್ರ 
ಸಾಷ್ಟಾಂಗವೆರಗದಿರುವುದನ್ನು ನಾನು ಕಂಡೆ. ಅವರು ಸಾಷ್ಟಾಂಗವೆರಗುವ ಬದಲಿಗೆ ಸ್ವಲ್ಪ ಮಣ್ಣು ತೆಗೆದು ತಮ್ಮ ಹಣೆಗೆ ತಾಗಿಸಿ, 
ನನ್ನ ಮಟ್ಟಿಗೆ ಇಷ್ಟೇ ಸಾಕು ಎಂದು ಹೇಳಿದರು. ತರುವಾಯ ಅವರು ಸತ್ಯನಿಷೇಧಕನಾಗಿಯೇ ಹತರಾದುದನ್ನು ನಾನು ಕಣ್ಣಾರೆ 
ನೋಡಿದೆ. 

ಆ ತನಕ ಮುಸ್ಲಿಮರಾಗಿಲ್ಲದ ಮುತ್ತಲಿಬ್‌ ಬಿನ್‌ ಅಬೀ ವದಾಅ ಅವರು ಆ ಘಟನೆಯ ಎರಡನೇ ಪ್ರತ್ಯಕ್ಷದರ್ಶಿಯಾಗಿದ್ದರು. 
ನಸಾಈ ಮತ್ತು ಮುಸ್ನದ್‌ ಅಹ್ಮದ್‌ನಲ್ಲಿ ಉಲ್ಲೇಖಿಸಿರುವ ಅವರ ಹೇಳಿಕೆ ಹೀಗಿದೆ: ಪ್ರವಾದಿವರ್ಯರು ಅನ್ನಜ್ಞ್‌ ಅಧ್ಯಾಯ 
ಪಠಿಸಿ ಸಜ್ಜಾ ಮಾಡಿದಾಗ ಎಲ್ಲರೂ ಸಾಷ್ಟಾಂಗವೆರಗಿದರು. ನಾನು ಮಾತ್ರ ಮಾಡಲಿಲ್ಲ. ಅದಕ್ಕೆ ಪ್ರಾಯಶ್ಚಿತ್ತವಾಗಿ ನಾನು ಈಗ 
ಈ ಅಧ್ಯಾಯ ಓದುವಾಗ ಒಮ್ಮೆಯೂ ಸಾಷ್ಟಾಂಗ ತೊರೆಯುವುದಿಲ್ಲ. 

ಇಬ್ನು ಸಅದ್‌ ಹೇಳುತ್ತಾರೆ: ಇದಕ್ಕಿಂತ ಮುಂಚೆ ಪ್ರವಾದಿ ಶಕ 5ನೇ ರಜಬ್‌ ತಿಂಗಳಲ್ಲಿ ಸಹಾಬಿಗಳ ಒಂದು ಸಣ್ಣ ತಂಡವು 
ಇಥಿಯೋಪಿಯಾಕ್ಕೆ ವಲಸೆ ಹೋಗಿತ್ತು. ಅದೇ ವರ್ಷ ರಮರುಾನ್‌ನಲ್ಲಿ ಈ ಘಟನೆ ನಡೆದಿತ್ತು. ಪ್ರವಾದಿವರ್ಯರು ಕುರೈಶರ 
ಒಂದು ಸಭೆಯಲ್ಲಿ ಈ ಅಧ್ಯಾಯ ಪಾರಾಯಣ ಮಾಡಿದರು. ವಿಶ್ವಾಸಿಗಳು ಮತ್ತು ಅವಿಶ್ನಾಸಿಗಳೆಲ್ಲರೂ ಪ್ರವಾದಿಯವರ 
ಜೊತೆಯಲ್ಲಿ ಸಾಷ್ಟಾಂಗವೆರಗಿದರು. ಆದರೆ ಸತ್ಯನಿಷೇಧಿಗಳೆಲ್ಲರೂ ಮುಸ್ಲಿಮರಾಗಿ ಬಿಟ್ಟರೆಂಬ ರೀತಿಯಲ್ಲಿ ಈ ಸುದ್ದಿ 
ಇಥಿಯೋಪಿಯಾದಲ್ಲಿ ಪಸರಿಸಿತು. ಈ ಸುದ್ದಿ ಕೇಳಿ ಅವರಲ್ಲಿ ಕೆಲವರು ಪ್ರವಾದಿತ್ವದ 5ನೇ ವರ್ಷದ ಶವ್ವಾಲ್‌ನಲ್ಲಿ ಮಕ್ಕಾಕ್ಕೆ 
ಮರಳಿದರು. ಆದರೆ ಅಲ್ಲಿಗೆ ಬಂದಾಗ ಹಿಂಸೆಯ ಚಕ್ರವು ಹಿಂದಿನಂತೆಯೇ ತಿರುಗುತ್ತಿದೆಯೆಂದು ಅವರಿಗೆ ತಿಳಿಯಿತು. ಕೊನೆಗೆ 
ಇಥಿಯೋಪಿಯಾಕ್ಕೆ ಎರಡನೇ ಬಾರಿ ವಲಸೆ ನಡೆಯಿತು. ಅದರಲ್ಲಿ ಮೊದಲಿಗಿಂತ ಹೆಚ್ಚು ಜನರಿದ್ದರು. 
ಐತಿಹಾಸಿಕ ಹಿನ್ನೆಲೆ ನ 

ಪ್ರಸ್ತುತ ವಿವರಣೆಯಿಂದ ಈ ಅಧ್ಯಾಯವು ಯಾವ ಪರಿಸ್ಥಿತಿಯಲ್ಲಿ ಅವಶೀರ್ಣವಾಗಿತ್ತೆಂದು ವ್ಯಕ್ತವಾಗುತ್ತದೆ. ಪ್ರವಾದಿತ್ವದ 
ಆರಂಭದ 5 ವರ್ಷಗಳ ತನಕ ಪ್ರವಾದಿವರ್ಯರು(ಸ) ತಮ್ಮ ಆಪ್ತ ಮಿಶ್ರರು ಮತ್ತು ಖಾಸಗಿ ಕೂಟಗಳಲ್ಲಿ ದೇವವಾಣಿಯನ್ನು 
ಕೇಳಿಸುತ್ತಾ ಜನರಿಗೆ ಧರ್ಮದ ಸಂದೇಶವನ್ನು ನೀಡುತ್ತಿದ್ದರು. ಈ ಕಾಲಾವಧಿಯಲ್ಲಿ ಸಾರ್ವಜನಿಕ ಕೂಟಗಳಲ್ಲಿ ಕುರ್‌ಆನ್‌ ಓದಿ 


ಕಾಂಡ - 27 


140 ತಪ್ಪೀಮುಲ್‌ ಕುರ್‌ಆನ್‌ 


ಕೇಳಿಸುವ ಅವಕಾಶ ಅವರಿಗೆ ಲಭಿಸಿರಲಿಲ್ಲ. ಸತ್ಯನಿಷೇಧಕರ ತೀವ್ರ ವಿರೋಧವು ಅದಕ್ಕೆ ಅಡ್ಡಿಯಾಗಿತ್ತು. ಪ್ರವಾದಿವರ್ಯರ(ಸ) 
ವ್ಯಕ್ತಿತ್ವ ಮತ್ತು ಸಂದೇಶ ಪ್ರಚಾರವು ನಮಗೆ ಎಷ್ಟೊಂದು ಅಪಾಯಕಾರಿಯಾದೀತು ಮತ್ತು ಕುರ್‌ಆನ್‌ ವಚನಗಳು ಎಷ್ಟೊಂದು 
ಕೆರಳಿಸಬಹುದೆಂದೂ ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಆದ್ದರಿಂದ ಅವರು ಕುರ್‌ಆನ್‌.ವಚನಗಳನ್ನು ಸ್ಪಶಃ ಆಲಿಸದೆ ಮತ್ತು ಇತರರೂ 
ಆಲಿಸದಂತೆ ಮಾಡಲು ಹಾಗೂ ಪ್ರವಾದಿಯವರ ವಿರುದ್ಧ ನಾನಾ ರೀತಿಯ ತಪ್ಪ ತಿಳುವಳಿಕೆಗಳನ್ನು ಹಬ್ಬಿಸಿ ಅಪಪ್ರಚಾರಗಳನ್ನು 
ತೀವ್ರಗೊಳಿಸಿ ಅವರ ಸಂದೇಶ ಪ್ರಚಾರ ಕಾರ್ಯವನ್ನು ಅಣಗಿಸಲು ಪ್ರ ಪ್ರಯತ್ನಿಸುತ್ತಿದ್ದರು. ಅದಕ್ಕಾಗಿ ಅವರು ನಾನಾ ಕಡೆಗಳಲ್ಲಿ 
ಮುಹಮ್ಮೃದ್‌ರು(ಸ) ದಾರಿ ತಪ್ಪಿದ್ದಾರೆ ಮತ್ತು ಜನರ. ದಾರಿ ತಪ್ಪಿಸುತ್ತಿರುವರಂದು ಸ ಸಾರಿ ಹೇಳುತ್ತಿದ್ದರು. ಇನ್ನೊಂದೆಡೆಯಲ್ಲಿ 
ಕುರ್‌ಆನ್‌ ಓದಿ ಹೇಳಲು ಪ್ರಯತ್ನಿಸುತ್ತಿರುವ ಎಲ್ಲಕಡೆಗಳಲ್ಲಿಯೂ ಗಲಾಟೆ ಗದ್ದಲವೆಬ್ಬಿಸುವ ತಂತ್ರವನ್ನು ಪ್ರಯೋಗಿಸುತ್ತಿದ್ದರು. 
ಇದರಿಂದ ಜನರಿಗೆ ಅವರನ್ನು ಯಾವ ಕಾರಣಕ್ಕಾಗಿ ಪಥಭ್ರಷ್ಟ ಮತ್ತು ವಂಚಕನೆಂದು ಹೇಳಲಾಗುತ್ತಿದೆಯೆಂದು 
ತಿಳಿಯಬಾರದೆಂಬುದೇ ಅದರ ಉದ್ದೇಶವಾಗಿತ್ತು. 

ಈ ಪರಿಸ್ಥಿತಿಯಲ್ಲಿ ಪ್ರವಾದಿವರ್ಯರು(ಸ) ಒಂದುದಿನ ಮಸ್ಸಿದುಲ್‌ ಹರಾಮ್‌ನಲ್ಲಿ ಕುರೈಶರು ಹೆಚ್ಚಿನ ಸಂಖ್ಯೆಯಲ್ಲಿ 
ನೆರೆದಿದ್ದ ಕೂಟದಲ್ಲಿ ದಿಢೀರನೇ ಅವರ ಮುಂದೆ ಭಾಷಣಕ್ಕಾಗಿ ಎದ್ದು ನಿಂತರು. ಆ ಸಂದರ್ಭದಲ್ಲಿ ಅಲ್ಲಾಹನ ವತಿಯಿಂದ 
ಅವರಪವಿಶ್ರ ನಾಲಗೆಯಿಂದ ಹೊರ ಬಂದ ಭಾಷಣವು "ಅನ್ನಜ್ಜ್‌' ' ಅಧ್ಯಾಯದ ರೂಪದಲ್ಲಿ ನಮ್ಮ ಮುಂದಿದೆ. ಈ ವಚನಗಳ 
ತೀವ್ರ ಪ್ರಭಾವದಿಂದ ಪ್ರವಾದಿಯವರು ಅದನ್ನು ಓದಿ eo ವೈರಿಗಳು ಗದ್ದಲವೆಬ್ಬಿಸುವುದನ್ನೇ ಮರೆತು 
ಬಿಟ್ಟರು.ಮಾತ್ರವಲ್ಲ, ಕೊನೆಯಲ್ಲಿ ಪ್ರ ಪ್ರವಾದಿಯವರು ಸಾಷ್ಟಾಂಗವೆರಗಿದಾಗ ಅವರೂ ಎರಗಿದರು. ಅನಂತರ ತಮ್ಮಿಂದಾದ 
ಪ್ರ ಪ್ರಮಾದಕ್ಕಾಗಿ ಅವರು ಸಹಜವಾಗಿ ಗಾಬರಿಗೊಂಡಿದ್ದರು. ಅದಲ್ಲದೆ ಜನರೂ ಕೂಡಾ ಇತರರನ್ನು ಕುರ್‌ಆನ್‌ ಓದಬಾರದೆಂದು 
ತಡೆಯುತ್ತಿದ್ದವರು ಈಗ ಕಿವಿ ನಿಮಿರಿಸಿ ಕೇಳುತ್ತಿದ್ದಾರೆ. ಮಾತ್ರವಲ್ಲ ಮುಹಮ್ಮದ್‌ರ ಜತೆಯಲ್ಲಿ ಸಾಷ್ಟಾಂಗವೆರಗಿದರೆಂದೂ 
ಅವರನ್ನು ದೂರಲಾರಂಭಿಸಿದರು. ಕೊನೆಗೆ ತಮ್ಮ ಸಾಷ್ಟಾಂಗದ ಸಮರ್ಥನೆಗಾಗಿ ಅವರೊಂದು ಕಥೆ ರಚಿಸಿ ಪ್ರಚಾರ ಮಾಡಿದರು. 
ಅದು ಹೀಗಿತ್ತು: 

sy ಓರಿ 151 65 ಮಥ] ಎಂಬ ವಚನದ ಬಳಿಕ ಮುಹಮ್ಮದ್‌ನ ನಾಲಗೆಯಿಂದ ಹಸ 
ಅನೇನ) "ಅವರು ಅತ್ಯುನ್ನತ ದೇವಂದಿರಾಗಿದ್ದಾರೆ, ಆದ್ದರಿಂದ ಅವರ ಶಿಫಾರಸನ್ನು ಖಂಡಿತ ನಿರೀಕ್ಷಿಸಬಹುದು' 
ಎಂಬ ಮಾತುಗಳನ್ನು ಆಲಿಸಿದೆವು. ಆದ್ದರಿಂದ ಮುಹಮ್ಮದ್‌ ನಮ್ಮ ಧರ್ಮಕ್ಕೆ ಮರಳಿದನೆಂದು ನಾವು ಭಾವಿಸಿದೆವು. ವಸ್ತುತಃ 
ಈ ಸಂಪೂರ್ಣ ಅಧ್ಯಾಯದ ಸರಳ ಹಿನ್ನೆಲೆಯಲ್ಲಿ ಎಲ್ಲಿಯಾದರೂ ಪ್ರಸ್ತುತ ವಾಕ್ಯಕ್ಕೆ ಏನಾದರೂ ಸಂಬಂಧವಿದೆಯೆಂದು 
ಓರ್ವ ಮತಿಭ್ರಾಂತನಿಂದ ಮಾತ್ರ ಆಲೋಚಿಸಲು ಸಾಧ್ಯ. (ಹೆಚ್ಚಿನ ವಿವರಣೆಗೆ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌, 
ಸಂಪುಟ-3, ಅಲ್‌ ಹಜ್ಜ್‌: ಟಿಪ್ಪಣಿಗಳು 96-101) 
ಚರ್ಚಾ ವಿಷಯ 

ಪವಿತ್ರ ಕುರ್‌ಆನ್‌ ಮತ್ತು ಪ್ರವಾದಿ ಮುಹಮ್ಮದ್‌ರ (ಸ) ವಿರುದ್ಧ ಮಕ್ಕಾದ ಸತ್ಯನಿಷೇಧಕರ ತಪ್ಪು ಧೋರಣೆಯ ಕುರಿತು 
ಎಚ್ಚರಿಸುವುದೇ ಈ ಉಪನ್ಯಾಸದ ವಿಷಯವಾಗಿದೆ. ನೀವು ಪ್ರಜಾರ ಮಾಡುತ್ತಾ ತಿರುಗುತ್ತಿರುವಂತೆ ಮುಹಮ್ಮದ್‌ರು(ಸ) ದಾರಿ 
ತಪ್ಪಿದ ಅಥವಾ ದಾರಿ ತಪ್ಪಿಸುವ ವ್ಯಕ್ತಿಯಲ್ಲವೆಂದು ಹೇಳುತ್ತಾ ವಚನ ಆರಂಭವಾಗಿದೆ. ನೀವು ಭಾವಿಸಿರುವಂತೆ ಇಸ್ಲಾಮಿನ ಈ 
ಶಿಕ್ಷಣ ಮತ್ತು ಸಂದೇಶವು ಸ್ವಂತ ರಚಿಸಿದ್ದಲ್ಲ, ಅವರು ಹೇಳುತ್ತಿರುವುದೆಲ್ಲವೂ ಅವರಿಗೆ ಅವತೀರ್ಣವಾಗುತ್ತಿರುವ ಅಪ್ಪಟ ದಿವ್ಯ 
ವಾಣಿಯಾಗಿದೆ. ಅವರು ನಿಮ್ಮ ಮುಂದೆ ವಿವರಿಸುತ್ತಿರುವ ವಾಸ್ತವಿಕತೆಗಳು ಸ್ವಂತ ಊಹೆ ಅಥವಾ ಗುಮಾನಿಯ ಸೃಷ್ಟಿಯಲ್ಲ, 
ಅವರು ಕಣ್ಣಾರೆ ನೋಡಿದ ವಾಸ್ತವಿಕತೆಗಳಾಗಿವೆ. ಅವರಿಗೆ ಈ ಜ್ಞಾನವನ್ನು ತಲುಪಿಸಿದ ಮಾಧ್ಯ ಮವಾಗಿರುವ ದೇವಚರನನ್ನು 
ಅವರು ಪ್ರ ಸ್ರತ ಕ್ಲೆ ನೋಡಿದ್ದಾರೆ. ತಮ್ಮ ಪ್ರಭುವಿನ ಮಹೋನ್ನತ ದೃಷ್ಟಾಂತಗಳ ದೃಶ್ಯಗಳನ್ನು ಅವರಿಗೆ ತೋರಿಸಲಾಗಿದೆ. ಅವರು 
ಹೇಳುತ್ತಿರುವುದಲ್ಲವನ್ನೂ ನೋಡಿ ಹೇಳುತ್ತಿದ್ದಾರೆಯೇ ವಿನಾ ಆರೋಚಿಸಿಯಲ್ಲ. ವಾಸ್ತವದಲ್ಲಿ ನಿಮ್ಮ ಈ ತರ್ಕವು ಒಂದು 
ವಸ್ತುವಿನ ಕುರಿತು ಕುರುಡನು ಕಣ್ಣಿದ್ದವನೊಂದಿಗೆ ಶರ್ಕಿಸಿದಂತಿದೆ. 

ಆ ಬಳಿಕ ಮೂರು ವಿಷಯಗಳನ್ನು ಕ್ರಮ ಪ್ರಕಾರ ಹೇಳಲಾಗಿದೆ: 1) ನೀವು ಅನುಸರಿಸುತ್ತಿರುವ ಧರ್ಮವು 
ಊಹಾಪೋಹ ಮತ್ತು ಕಲ್ಪನೆಗಳ ಬುನಾದಿಯಲ್ಲಿದೆಯೆಂದು ಶ್ರೋತೃಗಳಿಗೆ ಮನಗಾಣಿಸಲಾಗಿದೆ. ನೀವು ಆರಾಧ್ಯರಾಗಿ ಮಾಡಿ 


ಕಾಂಡ - 27 


53: ಅನ್ನಜ್ಮ್‌ ಚ 141 


ಕೊಂಡಿರುವ ಲಾತ, ಉರ್ದ್ಲುಮತ್ತು ಮನಾತ ಮುಂತಾದ ದೇವತೆಗಳಿಗೆ ದೇವತ್ನದಲ್ಲಿ ನಾಮ ಮಾತ್ರವೂ ಸಹಭಾಗಿತ್ನವಿಲ್ಲ ನೀವು 
ದೇವಚರರನ್ನು ದೇವನ ಪುತ್ರಿಯರಾಗಿ ನಿರ್ಣಯಿಸಿದ್ದೀರಿ. ವಸ್ತುತಃ ಪುತ್ರಿಯರನ್ನು ನೀವು ಅವಮಾನವೆಂದು ಭಾವಿಸುತ್ತೀರಿ. 
ಈ ಆರಾಧ್ಯರು ಅಲ್ಲಾಹನ ಬಳಿ ನಿಮ್ಮ ಕಾರ್ಯ ಸಾಧಿಸಿಕೊಡುವರೆಂದು ನೀವು ತೀರ್ಮಾನಿಸಿದ್ದೀರಿ. ವಸ್ತುತಃ ಎಲ್ಲ ನಿಕಟವರ್ತಿ 
ದೇವಚರರು ಒಟ್ಟು ಸೇರಿದರೂ ಯಾವುದೇ ಕಾರ್ಯವನ್ನು ಅಲ್ಲಾಹನಿಂದ ಅಂಗೀಕರಿಸುವಂತೆ ಮಾಡಲು ಸಾಧ್ಯವಿಲ್ಲ. ನೀವು 
ಸ್ವೀಕರಿಸಿರುವ ಈ ವಿಶ್ವಾಸ ಸಿದ್ಧಾಂತಗಳೂ ಜ್ಞಾನ ಅಥವಾ ಸಾಕ್ಷ್ಯಾಧಾರಿತವಾಗಿಲ್ಲ. ಅವು ನೀವು ವಾಸ್ತವಿಕತೆಗಳಿಂದು ತಪ್ಪು ಕಿಳಿದಿ 
ರುವ ಕೆಲವು ಅಭಯ. ಅದಕ್ಕಾಗಿ ನೀವು ಕೆಲವು ಮೂಢನಂಬಿಕೆಗಳನ್ನು ಸತ್ಯವೆಂದು ತಿಳಿದಿದ್ದೀರಿ. ನಿಮಗೆ ಅತಿದೊಡ್ಡ 
ಮೌಲಿಕ ತಪ್ಪು ಸಂಭವಿಸಿದೆ. ವಾಸ್ತವಿಕತೆಯ ಬುನಾದಿಯಲ್ಲಿರುವುದೇ ಸರಿಯಾದ ಹ ಒಂದು ವಿಷಯವು ವಾಸ್ತವಿಕತೆಯ 
ಬುನಾದಿಯಲ್ಲಿರಬೇಕಾದರೆ ಊಹಾಪೋಹ ಮತ್ತು ಗುಮಾನಿ ಸಾಕಾಗಲಾರದು. ಅದಕ್ಕೆ ಸುದೃಢ ಜ್ಞಾನವೇ ಬೇಕು. ಅಂಥ ಜ್ಞಾನ 
ವನ್ನು ನಿಮ್ಮ ಮುಂದಿರಿಸುತ್ತಿರುವಾಗ ನೀವು ಮುಖ ತಿರುಗಿಸುತ್ತೀರಿ ಮತ್ತು ನಿಮಗೆ ಸರಿಯಾದ ವಿಷಯವನ್ನು ತಿಳಿಸುವಾತನನ್ನು 
ದಾರಿ ತಪ್ಪಿದವನೆಂದು ಆರೋಪಿಸುತ್ತೀರಿ, ನಿಮಗೆ ಪರಲೋಕದ ಚಿಂತೆಯಿಲ್ಲದಿರುವುದೇ ನೀವು ಈ ತಪ್ಪಿನಲ್ಲಿ ಸಿಲುಕಿರುವ 
ಮೂಲಕಾರಣ. ನೀವು ಕೇವಲ ಲೌಕಿಕ ಜೀವನವನ್ನು ಗುರಿಯಾಗಿರಿಸಿದ್ದೀರಿ. ಆದ್ದರಿಂದ ನೀವು ನೈಜ ಜ್ಞಾನವನ್ನು ಬಯಸುವುದೇ 
ಇಲ್ಲ. ನೀವು ಅನುಗಮಿಸುತ್ತಿರುವ ವಿಶ್ವಾಸ ಸಿದ್ಧಾಂತಗಳು ಸತ್ಯದ ಬುನಾದಿಯಲ್ಲಿವೆಯೋ ಇಲ್ಲವೋ ಎಂಬುದನ್ನು ನೀವು ಗಮನಿ 
ಸುವುದಿಲ್ಲ, 

2) ಜನರಿಗೆ ಹೀಗೆ ತಿಳಿಸಲಾಗಿದೆ. ಕೇವಲ ಅಲ್ಲಾಹನೇ ವಿಶ್ವದೊಡೆಯ ಮತ್ತು ಸಾರ್ವಭೌಮ, ಅವನ ಮಾರ್ಗದಲ್ಲಿ 
ಸಂಚರಿಸುತ್ತಿರುವವರೇ ಸನ್ಮಾರ್ಗಿಗಳು. ಅದರಿಂದ ವಿಮುಖರಾದವರೇ ಪಥಭ್ರಷ್ಟರು. ಸನ್ಮಾರ್ಗಿಯ ಸನ್ಮಾರ್ಗವೂ ದುರ್ಮಾರ್ಗಿಯ 
ದುರ್ಮಾರ್ಗವೂ ಅಲ್ಲಾಹನಿಗೆ ಅಜ್ಞಾತವಾಗಿಲ್ಲ. ಪ್ರತಿಯೊಬ್ಬರ ಕರ್ಮವನ್ನೂ ಅವನು ಅರಿತಿದ್ದಾನೆ. ಆತನ ಬಳಿಯೇ ದುಷ್ಕರ್ಮ 
ಗಳಿಗೆ ದುಷ್ಟಲ ಮತ್ತು ಸತ್ಕರ್ಮಗಳಿಗೆ ಸತ್ಫಲ ಲಭಿಸಲೇಬೇಕಾಗಿದೆ. ಅಂತಿಮ ತೀರ್ಮಾನವು ನೀವು ನಿಮ್ಮ ಬಗ್ಗೆ ಸ್ವತಃ ಏನು 
ತಿಳಿದಿದ್ದೀರಿ ಮತ್ತು ನೀವು ನಿಮ್ಮ ಚಾರಿತ್ರ್ಯದ ಬಗ್ಗೆ ಏನು ಹೇಳುತ್ತಿರುವಿರಿ ಎಂಬುದನ್ನು ಅವಲಂಬಿಸಿಲ್ಲ. ಬದಲಾಗಿ ಅಲ್ಲಾಹನ 
ತಿಳುವಳಿಕೆಯಂತೆ ನೀವು ದೇವಭಕ್ತರಾಗಿರುವಿರೋ ಇಲ್ಲವೋ ಎಂಬುದನ್ನು ಅವಲಂಬಿಸಿದೆ. ನೀವು ದೊಡ್ಡ ಪಾಪಗಳಿಂದ ದೂರ 
ವುಳಿದರೆ ಅಲ್ಲಾಹನು ತನ್ನ ಅನುಗ್ರಹದಿಂದ ನಿಮ್ಮ ಚಿಕ್ಕಪುಟ್ಟ ದೋಷಗಳನ್ನು ಕ್ಷಮಿಸುವನು. 

3) ಕುರ್‌ಆನ್‌ ಅವತೀರ್ಣವಾಗುವುದಕ್ಕಿಂತ ಶತಮಾನಗಳ ಹಿಂದೆಯೇ ಇಬ್ರಾಹೀಮ್‌, ಮೂಸಾ ಮುಂತಾದ ಪ್ರವಾದಿಗಳಿಗೆ 
ಅವತೀರ್ಣವಾದ ಗ್ರಂಥಗಳಲ್ಲಿ ವಿವರಿಸಲಾಗಿರುವ, ಸತ್ಯಧರ್ಮದ ಕೆಲವು ಮೂಲ ತತ್ವಗಳನ್ನು ಜನರ ಮುಂದಿರಿಸುತ್ತದೆ. 
ಮುಹಮ್ಮದ್‌ರು(ಸ) ಹೊಸ ಪವಿತ್ರ ಧರ್ಮವನ್ನು ಪ್ರತಿಪಾದಿಸುತ್ತಿರುವರೆಂದು ಜನರು ತಪ್ಪು ತಿಳಿಯಬಾರದು, ಎಲ್ಲ ಕಾಲದ 
ಪ್ರವಾದಿಗಳು ಹೇಳುತ್ತಿದ್ದ ಮೌಲಿಕ ವಾಸ್ತವಿಕತೆಗಳನ್ನು ಮುಹಮ್ಮದ್‌ರು ಹೇಳುತ್ತಿರುವರೆಂದು ತಿಳಿಯಬೇಕೆಂಬುದೇ ಅದರ 
ಉದ್ದೇಶವಾಗಿದೆ. ಅದರೊಂದಿಗೆ ಆ ಗ್ರಂಥಗಳಿಂದ ಆದ್‌, ಸಮೂದ್‌ ಮತ್ತು ಲೂತ್‌ ಮುಂತಾದ ಜನಾಂಗಗಳ ದುರಂತಗಳನ್ನು 
ಉದ್ಭರಿಸಲಾಗಿದೆ. ಅವು ಆಕಸ್ಮಿಕ ದುರಂತವಾಗಿರಲಿಲ್ಲ, ಮಕ್ಕಾದ ಸತ್ಯನಿಷೇಧಕರು ಇಂದು ತೊರೆಯಲು ನಿರಾಕರಿಸುತ್ತಿರುವ 
ಅಕ್ರಮ ಅನ್ಯಾಯಗಳ ಫಲವಾಗಿ ಅಲ್ಲಾಹನು ಅವರನ್ನು ud 

ಈ ವಿಷಯಗಳನ್ನು ವಿವರಿಸಿದ ಬಳಿಕ ಉಪನ್ಯಾಸದ ಕೊನೆಯಲ್ಲಿ ಹೀಗೆ ಹೇಳಲಾಗಿದೆ: ಅಂತಿಮ ತೀರ್ಮಾನದ 
ಸಮಯವು ಹತ್ತಿರವಾಗಿದೆ. ಯಾರಿಂದಲೂ ಅದನ್ನು ತಡೆ ಹಿಡಿಯಲು ಸಾಧ್ಯವಿಲ್ಲ ಆ ಸಮಯ ಬರುವುದಕ್ಕಿಂತ ಮುಂಚೆ 
ಪ್ರವಾದಿ ಮುಹಮೃದ್‌(ಸ) ಮತ್ತು ಕುರ್‌ಆನಿನ oN ನಿಮಗೆ ಹಿಂದಿನ ಜನಾಂಗಗಳ 0% ಎಚ್ಚರಿಕೆ ನೀಡಲಾಗುತ್ತಿದೆ. 
ಇದು ನಿಮಗೆ ವಿಚಿತ್ರವೆನಿಸುತ್ತಿದೆಯೇ? ನೀವು' ಅದನ್ನು ಗೇಲಿ ಮಾಡುತ್ತಿರುವಿರಾ? ನೀವು ಸ್ವತಃ ಆಲಿಸದಿರಲು ಮತ್ತು ಇತರರು 
ಆಲಿಸದಂತೆ ತಡೆಯಲು ನಿರಾಕರಿಸುತ್ತಿರುವ ವಿಷಯವೇ ಇದು? ಈ ಮೌಢ್ಯಕ್ಕಾಗಿ ನೀವೇಕೆ ಅಳುವುದಿಲ್ಲ. ಈ ನೀತಿಯನ್ನು 
ತೊರೆಯಿರಿ, ಅಲ್ಲಾಹನ ಮುಂದೆ ಬಾಗಿರಿ, ಅವನ ದಾಸರಾಗಿರಿ. 

ಮನಸ್ಸಿಗೆ ನಾಟುವ ಈ ಸಮಾರೋಪ ಮಾತುಗಳನ್ನು ಆಲಿಸಿದಾಗ ಅತಿ ಕಠೋರ ನಿಷೇಧಕರಿಗೂ ಸ್ಥಯಂ ನಿಯಂತ್ರಿಸ 
ಲಾಗಲಿಲ್ಲ ಪ್ರವಾದಿವರ್ಯರ(ಸ) ಪಾರಾಯಣವು ಈ ವಚನಕ್ಕೆ ತಲುಪಿದಾಗ ಅವರು ಸ್ವಯಂ ಅರಿಯದೆ ಅವರೊಂದಿಗೆ 
ಸಾಷ್ಟಾಂಗವೆರಗಿದರು. 


ಕಾಂಡ - 27 


ಆ ಲ್‌ 


ಗ್‌ ಸ್ಯ 
ರ್‌ ಗ 
ರ ಗ 


53, ಅನ್ನಜ್ಜ್‌ 


(ಅವತೀರ್ಣ-ಮಕ್ಕಾದಲ್ಲಿ) 
ಗಳು: 62 ರುಕೂಆ್‌ಗಳು: 3 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


ತೆ 
4 


ಬಿ 


HRS oS BLO SSS SL Shh 0 ಜ॥ 
TE 


(1-12) ನಕ್ಷತ್ರದಾಣೆ" ಅದು ಅಸ್ತಮಿಸಿದಾಗ. ನಿಮ್ಮ ಸಂಗಾತಿ' ದಾರಿಗೆಡಲೂ ಇಲ್ಲ, ವಂಚಿಸಲ್ಪಡಲೂ ಇಲ್ಲಃ 
ಅವರು ತಮ್ಮ ಸ್ವಚಿತ್ರ ದಿಂದ ನುಡಿಯುವುದಿಲ್ಲ ಇದು ಅವರಿಗೆ ಅವತೀರ್ಣಗೊಳ್ಳುವಂತಹ ಒಂದು ವಹ್ಯ್‌ (ದಿವ್ಯವಾಣಿ) ಆಗಿದೆ.* 


l. ಮೂಲದಲ್ಲಿ ಅನ್ನಜ್ಞ್‌ ಎಂಬ ಪದ ಪ್ರಯೋಗವಾಗಿದೆ. ಅರ್ಥಾತ್‌ ವೃಷಭ ರಾಶಿಯ ಸಣ್ಣ; ನಕ್ಷತ್ರ ಪುಂಜ ಸುರಯ್ಯ (71018605) 
ಎಂದು ಇಬ್ನು ಅಬ್ಬಾಸ್‌, ಮುಜಾಹಿದ್‌ ಮತ್ತು ಸುಫ್‌ಯಾನುಸೌರಿಯವರು ಹೇಳಿದ್ದಾರೆ. ಇಬ್ನು ಜರೀರ್‌ ಮತ್ತು ರುಮಕ್ಷರಿಯವರು 
ಈ ಅಭಿಪ್ರಾಯವನ್ನು ಬೆಂಬಲಿಸಿದ್ದಾರೆ. ಯಾಕೆಂದರೆ ಅರಬಿ ಭಾಷೆಯಲ್ಲಿ ಕೇವಲ ಅನ್ನಜ್ಞ್‌ ಎಂದು ಹೇಳಿದರೆ ಸಾಮಾನ್ಯವಾಗಿ ಸುರಯ್ಯ 
ನಕ್ಷತ್ರವೆಂದೇ ಪರಿಗಣಿಸಲಾಗುತ್ತಿದೆ. ಆದರೆ ಇಲ್ಲಿರುಖುಹ್ರಾ (Penus) ನಕ್ಚತ್ರವನ್ನು ಸೂಚಿಸಲಾಗಿದೆಯೆಂದು ಸುದೀಯವರು ಹೇಳಿದ್ದಾರೆ. 
ಆದರೆ ವ್ಯಾಕರಣ ಪಂಡಿತ ಅಬೂ ಉಬೈದರು ಇಲ್ಲಿ ಅನ್ನಜ್ಞ್‌ ಎಂದರೆ ನಕ್ಷತ್ರದ ವರ್ಗನಾಮವೆಂದು ಹೇಳಿದ್ದಾರೆ. ಅಂದರೆ ಸೂರ್ಯೋದಯವಾಗಿ 
ನಕ್ಷತ್ರಗಳೆಲ್ಲವೂ ಅಸ್ತಮಿಸುವಾಗ ಎಂದರ್ಥ. ಸಾಂದರ್ಭಿಕ ಹಿನ್ನೆಲೆಯನ್ನು ನೋಡುವಾಗ ಕೊನೆಯಲ್ಲಿ ಹೇಳಿದ ಈ ಅಭಿಪ್ರಾಯವು ಹೆಚ್ಚು 
ಪ್ರಬಲವೆನಿಸುತ್ತಿದೆ. 

2. ಇದು ಪ್ರವಾದಿವರ್ಯರನ್ನು ಉದ್ದೇಶಿಸಲಾಗಿದ್ದು ಇದರ ಅಭಿಸಂಬೋಧಿತರು ಕುರೈಶರಾಗಿದ್ದಾರೆ. ಮೂಲದಲ್ಲಿ | ಲ 
(ಸಾಹಿಬುಕುಮ್‌) ಎಂದು ಪ್ರಯೋಗಿಸಲಾಗಿದೆ. ಅರಬಿಯಲ್ಲಿ ಗೆಳೆಯ, ಬಂಧು, ಸಂಗಡಿಗ, ನಿಕಟವರ್ತಿ ಮತ್ತು ಒಡನಾಡಿಗಳಿಗೆ ಸಾಹಿಬ್‌ 
ಎನ್ನಲಾಗುತ್ತಿದೆ. ಇಲ್ಲಿ ಪ್ರವಾದಿಯವರ ಹೆಸರೆತ್ತದೆ ಅಥವಾ ನಿಮ್ಮ ಪ್ರವಾದಿ ಎಂದು ಹೇಳದೆ ನಿಮ್ಮ ಸಂಗಾತಿ ಎಂದು ಹೇಳಿರುವುದಕ್ಕೆ 
ಗಹನವಾದ ಅರ್ಥವಿದೆ. ಕುರೈಶರಿಗೆ ಹೀಗೆ ಮನವರಿಕೆ ಮಾಡಿಸುವುದೇ ಅದರ ಉದ್ದೇ €ಶವಾಗಿದೆ. ನೀವು ಯಾರ ಬಗ್ಗೆ: ಮಾತಾಡುತ್ತಿರುವಿರೋ 
ಆ ವ್ಯಕ್ತಿಯು ನಿಮ್ಮ ಬಳಿಗೆ ಹೊರಗಿನಿಂದ ಬಂದ, ನಿಮಗೆ ಪರಿಚಯವೇ ಇಲ್ಲದ ಪರಕೇಯನಲ್ಲ. ನಿಮ್ಮ ಸಮುದಾಯದವರಾಗಿದ್ದಾರೆ, 
ನಿಮ್ಮ ಜತೆಯಲ್ಲಿಯೇ ವಾಸಿಸುತ್ತಿದ್ದಾರೆ. ಅವರು ಯಾರು, ಏನು, ಅವರು ಎಂಥ ಗುಣ ನಡತೆಯವರು , ಅವರ ವ್ಯವಹಾರ ಹೇಗಿದೆ 
ಅವರ ಅಭ್ಯಾಸ ಮತ್ತು ಹವ್ಯಾಸಗಳೇನು, ಈ ತನಕ ನಿಮ್ಮ ಮಧ್ಯೆ ಅವರ ಜೀವನ ಹೇಗಿತ್ತು ಇತ್ಯಾದಿ ವಿಷಯಗಳನ್ನು ನಿಮ್ಮ ಪ್ರತಿಯೊಂದು 
ಮಗುವೂ ತಿಳಿದಿದೆ. ಅವರ ಕುರಿತು ನೀವು ಏನಾದರೂ ಬಾಯಿ ಬಿಟ್ಟು ಹೇಳಿದರೆ ಆದು ಅವರಿಗೆ ಸರಿ ಹೊಂದುವುದೋ ಇಲ್ಲವೋ ಎಂದು 
ನೋಡಿ ತಿಳಿಯಬಲ್ಲ ಅವರ ಸಾವಿರಾರು ಚಿರಪರಿಚಿತರಿದ್ದಾರೆ. ಸ 

3. ಅಸ್ತಮಿಸುವ ನಕ್ಷತ್ರ ಅಥವಾ ನಕ್ಷತ್ರಗಳ ಆಣೆ ಹಾಕಿ ಹೇಳಿರುವ ಮೂಲ ವಿಷಯ ಇದೇ ಆಗಿದೆ. ದಾರಿ ತಪ್ಪುವುದೆಂದರೆ ಬಾರಿ 
ತಿಳಿಯದಿರುವುದರಿಂದ ದಾರಿ ತಪ್ಪ ನಡೆಯುವುದಾಗಿದೆ. ತಪ್ಪು ದಾರಿ ಹಿಡಿಯುವುದೆಂದರೆ ಮನಃಪೂರ್ವಕವಾಗಿ ತಪ್ಪು ದಾರಿಯನ್ನು ಆಯ್ಕೆ 
ಮಾಡುವುದಾಗಿದೆ. ದಿವ್ಯ ವಚನದ ತಾತ್ಪರ್ಯ ಹೀಗಿದೆ: ಪ್ರವಾದಿ ಮುಹಮ್ಮದ್‌ರು ನಿಮಗೆ ಚಿರಪರಿಚಿತ ವ್ಯಕ್ತಿಯಾಗಿದ್ದಾರೆ. ಅವರು ದಾರಿ 


ಕಾಂಡ - 27 


53: ಅನ್ನಜ್ಮ್‌ 143 


ತಪ್ಪಿದ್ದಾರೆ ಅಥವಾ ತಪ್ಪು ದಾರಿ ಹಿಡಿದಿದ್ದಾರೆ ಎಂಬ ನಿಮ್ಮ ಆರೋಪವು ಸಂಪೂರ್ಣ ತಪ್ಪು. ವಾಸ್ತವದಲ್ಲಿ ಅವರು ದಾರಿ ತಪ್ಪಿಲ್ಲ. ತಪ್ಪು 
ಹಾದಿಯನ್ನೂ ಹಿಡಿದಿಲ್ಲ ಈ ವಿಷಯದಲ್ಲಿ ನಕ್ಷತ್ರಗಳ ಅಸ್ತಮನದ ಕುರಿತು ಆಣೆ ಹಾಕಿರುವ ಔಚಿತ್ಯ ಹೀಗಿದೆ: ರಾತ್ರೆಯ ಅಂಧಕಾರದಲ್ಲಿ 
ನಕ್ಷತ್ರಗಳು ಉದಿಸಿದಾಗ ಓರ್ವನಿಗೆ ತನ್ನ ಪರಿಸರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುವುದಿಲ್ಲ. ಅವನು ವಿವಿಧ ವಸ್ತುಗಳ 
ಅಸ್ಪಷ್ಟ ಆಕಾರಗಳನ್ನು ನೋಡಿ ಅವುಗಳ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ತಾಳುತ್ತಾನೆ. ಉದಾಹರಣೆಗೆ, ಕತ್ತಲೆಯಲ್ಲಿ ದೂರದಲ್ಲಿ ಒಂದು 
ಮರವನ್ನು ನೋಡಿ ಯಾವುದೋ ದೆವ್ಹವೆಂದು ಭಾವಿಸಬಹುದು. ಒಂದು ಹಗ್ಗ ಬಿದ್ದಿರುವುದನ್ನು ನೋಡಿ ಹಾವು ಎಂದು ಭ್ರಮಿಸಬಹುದು. 
ಮರುಭೂಮಿಯಲ್ಲಿ ಎತ್ತರ ಬಂಡೆಯನ್ನು ಕಂಡಾಗ ಯಾವುದೋ ಕ್ರೂರ ಮೃಗ ಕುಳಿತಿರುವಂತೆ ಭಾಸವಾಗಬಹುದು. ಆದರೆ ನಕ್ಷತ್ರಗಳು 
ಅಸ್ತಮಿಸಿ ಸೂರ್ಯೋದಯವಾದಾಗ ಪ್ರತಿಯೊಂದು ವಸ್ತುವೂ ಅದರ ನೈಜ ರೂಪದಲ್ಲಿ ವ್ಯಕ್ತಿಯ ಮುಂದೆ ಗೋಚರಿಸುತ್ತದೆ. ಆಗ 
ಯಾವುದೇ ವಸ್ತುವಿನ ಮೂಲ ರೂಪದ ಕುರಿತು ಸಂಶಯ ಉಳಿಯುವುದಿಲ್ಲ. ಮುಹಮ್ಮದ್‌ರ(ಸ) ಕುರಿತು ನಿಮ್ಮ ಸ್ಥಿತಿಯು ಅದೇ ಆಗಿದೆ. 
ಅವರ ವ್ಯಕ್ತಿತ್ವ ಮತ್ತು ಜೀವನವು ಕತ್ತಲೆಯಲ್ಲಿ ಮರೆಯಾಗಿಲ್ಲ, ಹಗಲಿನ ಬೆಳಕಿನಷ್ಟೇ ಸುಸ್ಪಷ್ಟವಾಗಿದೆ. ನಿಮ್ಮ ಈ ಸಂಗಾತಿಯು ಎಂಥ 
ವಿನಯಶೀಲ, ಬುದ್ಧಿಶಾಲಿ ಮತ್ತು ಪ್ರತಿಭಾವಂತನೆಂದು ನಿಮಗೆ ತಿಳಿದಿದೆ. ಕುರೈಶರಲ್ಲಿ ಯಾರೊಬ್ಬರಿಗೂ ಅವರು ದಾರಿ ತಪ್ಪಿರುವರೆಂದು 
ತಿಳಿಯುವ ಅವಕಾಶವೆಲ್ಲಿದೆ? ಅವರು ಎಂಥ ಉನ್ನತ ಮಟ್ಟದ ಸಂಕಲ್ಪ ಶುದ್ಧಿ ಮತ್ತು ಧ್ಯೇಯಪ್ರಜ್ಞೆಯ ವ್ಯಕ್ತಿಯೆಂದೂ ನಿಮಗೆ ತಿಳಿದಿದೆ. 
ಹೀಗಿರುತ್ತಾ ನಿಮ್ಮ ಪೈಕಿ ಯಾವನೇ ವ್ಯಕ್ತಿಯು ಅವರ ಕುರಿತು ಅವರು ಉದ್ದೇಶ ಪೂರ್ವಕ ತಪ್ಪುದಾರಿ ಹಿಡಿದಿದ್ದಾರೆ. ಮಾತ್ರವಲ್ಲಇತರರನ್ನೂ 
ತಪ್ಪುದಾರಿಗೆ ಆಹ್ವಾನಿಸುತ್ತಿರುವರೆಂದು ತೀರ್ಮಾನಿಸಲು ಹೇಗೆ ತಾನೇ ಸಾಧ್ಯ? 

4. ಅರ್ಥಾತ್‌, ಯಾವ ಮಾತುಗಳಿಗಾಗಿ ನೀವು ಅವರನ್ನು ದಾರಿ ತಪ್ಪಿದ್ದಾರೆ ಅಥವಾ ತಪ್ಪು ದಾರಿ ಹಿಡಿದಿರುವರೆಂದು 
ಆರೋಪಿಸುತ್ತಿರುವಿರೋ, ಅದು ಅವರ ಸ್ವಯಂ ಕೃತವಲ್ಲ. ಅವರ ಸ್ಟೇಚ್ಛೆಯು ಅದಕ್ಕೆ ಪ್ರೇರಕವಲ್ಲ. ಅದು ಅವರಿಗೆ ದೇವನಿಂದ 
ಅವತೀರ್ಣವಾದ ದಿವ್ಯವಾಣಿಯಾಗಿದೆ ಮತ್ತು ಈಗಲೂ ಅವರೀರ್ಣವಾಗುತ್ತಿದೆ. ಅವರು ಸ್ನಾರ್ಥ ಸಾಧನೆಗಾಗಿ ಸ್ವತಃ ಪ್ರವಾದಿಯಾಗ 
ಬಯಸಿ ಪ್ರವಾದಿತ್ನವನ್ನು ವಾದಿಸುತ್ತಿಲ್ಲ. ದಿವ್ಯವಾಣಿಯ ಮೂಲಕ ಅಲ್ಲಾಹನು ಅವರನ್ನು ಆ ಸ್ಥಾನಕ್ಕೆ ನೇಮಿಸಿದ್ದಾನೆ. ಆದ್ದರಿಂದಲೇ ಅವರು 
ನಿಮ್ಮ ಮಧ್ಯೆ ದಿವ್ಯ ಕಾರ್ಯಭಾರದ ನಿರ್ವಹಣೆಗಾಗಿ ರಂಗಪ್ರವೇಶಿಸಿ ನಾನು ನಿಮ್ಮ ಕಡೆಗೆ ಕಳುಹಿಸಲಾಗಿರುವ ದೇವಪ್ರವಾದಿಯೆಂದು 
ಸಾರಿದರು. ಹಾಗೆಯೇ ಇಸ್ಲಾಮಿನ ಏಕದೇವ ಸಿದ್ಧಾಂತ, ಪರಲೋಕ, ವಿಚಾರಣೆ, ಕರ್ಮಫಲವಾಗಿರುವ ಶಿಕ್ಷೆ, ವಿಶ್ವ ಮತ್ತು ಮಾನವನಿಗೆ 
ಸಂಬಂಧಿಸಿದ ವಾಸ್ತವಿಕತೆಗಳು, ಸುಶೀಲ ಜೀವನದ ಮೂಲ ತತ್ವಗಳು ಇತ್ಯಾದಿ ಅವರು ಪ್ರತಿಪಾದಿಸುತ್ತಿರುವ ವಿಷಯಗಳು ಅವರ 
ಸ್ವಯಂಕೃತ ತತ್ನಶಾಸ್ತವಲ್ಲ, ಬದಲಾಗಿ ಅಲ್ಲಾಹನು ದಿವ್ಯವಾಣಿಯಿಂದ ಅವರಿಗೆ ಆ ಎಲ್ಲ ವಿಷಯಗಳ ಜ್ಞಾನ ನೀಡಿದ್ದಾನೆ. ಅದೇ ರೀತಿ 
ಅವರು ನಿಮಗೆ ಕೇಳಿಸುತ್ತಿರುವ ಈ ಕುರ್‌ಆನ್‌ ಕೂಡಾ ಅವರ ಸ್ವರಚಿತ ಕೃತಿಯಲ್ಲ ಅವರಿಗೆ ದಿವ್ಯವಾಣಿಯಿಂದ ಅವತೀರ್ಣವಾದ 
ದೇವವಾಣಿಯಾಗಿದೆ. 

ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ. ಅವರು ಸ್ವೇಚ್ಛಾನುಸಾರ ಮಾತಾಡುವುದಿಲ್ಲ, ಅವರು ಹೇಳುವ ಎಲ್ಲಮಾತುಗಳೂ ಅಲ್ಲಾಹನಿಂದ 
ಅವರಿಗೆ ಅವತೀರ್ಣವಾದ ದಿವ್ಯವಾಣಿಯಾಗಿದೆ ಎಂಬ ಹೇಳಿಕೆಯು ಪ್ರವಾದಿವರ್ಯರ(ಸ)ಯಾವೆಲ್ಲ ಮಾತುಗಳಿಗೆ ಅನ್ವಯಿಸುತ್ತದೆ? 
ಅದು ಅವರ ಎಲ್ಲ ಮಾತುಗಳಿಗೂ ಅನ್ವಯವಾಗುತ್ತದೆಯೇ ಅಥವಾ ಕೆಲವು ಮಾತುಗಳಿಗೆ ಮಾತ್ರ ಅನ್ವಯವಾಗಿ ಇತರ ಮಾತುಗಳು 
ಅದರಿಂದ ಹೊರತಾಗಿದೆಯೇ? ಅದರ ಉತ್ತರ ಹೀಗಿದೆ: ಇದು ಪ್ರಥಮವಾಗಿ ಕುರ್‌ಆನಿಗೆ ಸಂಬಂಧಿಸಿದ ವಿಷಯಗಳಿಗೆ ಅನ್ವಯವಾಗು 
ತ್ತದೆ. ಕುರ್‌ಆನಿನ ಹೊರತು ಇತರ ವಿಷಯಗಳ ಕುರಿತು ಪ್ರವಾದಿಗಳ ಮಾತುಗಳಲ್ಲಿ ಮೂರು ವಿಧಗಳಿವೆ. 

i) ಧರ್ಮಪ್ರಚಾರ ಮತ್ತು ಜನರನ್ನು ಅಲ್ಲಾಹನೆಡೆಗೆ ಆಹ್ನಾನಿಸಲಿಕ್ಕಾಗಿ ಹೇಳುತ್ತಿದ್ದ ಮಾತುಗಳು ಅಥವಾ ಪವಿತ್ರ ಕುರ್‌ಆನ್‌ನ 
ವಿಷಯಗಳು, ಅವುಗಳ ಶಿಕ್ಷಣ ಹಾಗೂ ಆದೇಶ ಮತ್ತು ಮಾರ್ಗದರ್ಶನಗಳ ವಿವರಣೆಗಳು ಅಥವಾ ಕುರ್‌ಆನಿನ ಉದ್ದೇಶ ಮತ್ತು ಬೇಡಿಕೆಗಳ 
ಈಡೇರಿಕೆಗಾಗಿ ನೀಡುತ್ತಿದ್ದ ಉಪನ್ಯಾಸ ಮತ್ತು ಸದುಪದೇಶ ಹಾಗೂ ಪಾಠ ಇತ್ಯಾದಿ ಎಲ್ಲವಿಷಯಗಳು ಸ್ವಯಂಕೃತವೆಂದು ಹೇಳುವ ಯಾವ 
ಅವಕಾಶವೂ ಇಲ್ಲ. ಇಂಥ ವಿಷಯಗಳಲ್ಲಿ ಪ್ರವಾದಿವರ್ಯರು(ಸ) ಕುರ್‌ಆನ್‌ನ ಅಧಿಕೃತ ವ್ಯಾಖ್ಯಾನಕಾರ ಮತ್ತು ಕೇವಲ ಅಲ್ಲಾಹನ 
ಪ್ರತಿನಿಧಿಯೆಂಬ ಸ್ಥಾನವನ್ನು ಹೊಂದಿದ್ದಾರೆ. ಈ ವಿಷಯಗಳು ಕುರ್‌ಆನಿನಂತೆ ಪದಾನುಪದ ದಿವ್ಯವಾಣಿಯಾಗಿ ಅವತೀರ್ಣವಾಗಿಲ್ಲ. 
ಆದರೂ ಆ ಜ್ಞಾನವು ಮೌಲಿಕವಾಗಿ ದಿವ್ಯವಾಣಿಯಿಂದ ಅವತೀರ್ಣವಾಗುವುದು ಅನಿವಾರ್ಯವಾಗಿತ್ತು. ಅವು ಮತ್ತು ಕುರ್‌ಆನಿನ ಪರಸ್ಪರ 
ಅಂತರ ಹೀಗಿದೆ: ಕುರ್‌ಆನಿನ ಪದಗಳು ಮತ್ತು ಅರ್ಥಗಳು ಸಂಪೂರ್ಣವಾಗಿ ಅಲ್ಲಾಹನ ವತಿಯಿಂದ ಬರುತ್ತವೆ. ಇತರ ಮಾತುಗಳ ಅರ್ಥ 
ಮತ್ತು ತಾಶ್ಚರ್ಯವನ್ನು ಅಲ್ಲಾಹನೇ ಅವರಿಗೆ ಕಲಿಸಿದ್ದನು. ಅವರು ಅದನ್ನು ತನ್ನ ಮಾತುಗಳಿಂದ ವಿವರಿಸುತ್ತಿದ್ದರು. ಈ ವ್ಯತ್ಯಾಸದ 
ಆಧಾರದಲ್ಲಿ ಕುರ್‌ಆನನ್ನು ದಿವ್ಯವಾಣಿ ಬೆ! ಕ್ರಿ di (ಪ್ರತ್ಯಕ್ಷವಾಣಿ) ಮತ್ತು ಪ್ರವಾದಿವರ್ಯರ(ಸ) ಇತರ ಹೇಳಿಕೆಗಳನ್ನು ದಿವ್ಯವಾಣಿ 
ಆಸೆ! ಹ (ಗುಪ್ತವಾಣಿ) ಎಂದೂ ಕರೆಯಲಾಗುತ್ತಿದೆ. 


ಕಾಂಡ - 27 


144 ತಪ್ಪೀಮುಲ್‌ ಕುರ್‌ಆನ್‌ 


1) ದೇವವಚನವನ್ನು ಉನ್ನತಗೊಳಿಸುವ ಪ್ರಯತ್ನ ಮತ್ತು ಧರ್ಮಸಂಸ್ಥಾಪನೆಯ ಸೇವೆಗಾಗಿ ಹೇಳುತ್ತಿದ್ದ ಮಾತುಗಳು. ಮುಸ್ಲಿಮ್‌ 
ಸಮುದಾಯದ ನಾಯಕ ಮತ್ತು ಮಾರ್ಗದರ್ಶಕರಾಗಿ ಹಲವು ರೀತಿಯ ಅಸಂಖ್ಯಾತ ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗುತ್ತಿತ್ತು. ಹಲವೊಮ್ಮೆ 
ಅವರು ತಮ್ಮ ಸಂಗಾತಿಗಳೊಡನೆ ಸಮಾಲೋಚನೆ ನಡೆಸಿ ತನ್ನ ಅಭಿಪ್ರಾಯವನ್ನು ತೊರೆದು ಅವರ ಅಭಿಪ್ರಾಯವನ್ನು ಸ್ವೀಕರಿಸುತ್ತಿದ್ದರು. 
ಕೆಲವೊಮ್ಮೆ ಅನುಯಾಯಿಗಳು ಅವರ ಅಭಿಪ್ರಾಯದ ಸ್ವಭಾವದ ಬಗ್ಗೆ ವಿಚಾರಿಸಿದಾಗ ಅದು ದೇವಾದೇಶವಲ್ಲ ನಾನು ಸ್ವತಃ ಕಂಡುಕೊಂಡ 
ಅಭಿಪ್ರಾಯವೆಂದು ಹೇಳುತ್ತಿದ್ದರು. ಅವರು ಸ್ವತಃ ಆಲೋಚಿಸಿ ಒಂದು ಅಭಿಪ್ರಾಯ ಸ್ನೀಕರಿಸಿದ ಬಳಿಕ ತದ್ದಿರುದ್ದವಾಗಿ ಅಲ್ಲಾಹನ ಆದೇಶ 
ಬಂದ ಘಟನೆಗಳೂ ಸಂಭವಿಸಿವೆ. ಆದರೆ ಈ ವಿಧದ ಯಾವೊಂದು ಮಾತುಗಳಿಗೂ ಅವರ ದೇಹೇಚ್ಛೆ ಆಧಾರವಾಗಿರಲಿಲ್ಲ. ಆಗಿರಲು 
ಸಾಧ್ಯವೂ ಇಲ್ಲ. ಹಾಗಾದರೆ ಅವುಗಳಿಗೆ ದಿವ್ಯವಾಣಿ ಆಥಾರವಾಗಿತ್ತೆಂಬ ಪ್ರಶ್ನೆಗೆ ಉತ್ತರ ಹೀಗಿದೆ: ಇದು ಅಲ್ಲಾಹನ ಆದೇಶವಲ್ಲವೆಂದು 

ಪ್ರವಾದಿಯವರು ಸ್ವಯಂ ಸ್ಪಷ್ಟಪಡಿಸಿರುವ ವಿಷಯಗಳು, ಅವರು ಶಿಷ್ಯರೊಂದಿಗೆ ಸಮಾಲೋಚನೆ ನಡೆಸಿ ಅವರ ಅಭಿಪ್ರಾಯವನ್ನು 
ಸ್ಟೀಕರಿಸಿರುವುದು, ಪ್ರವಾದಿಯವರಿಂದ ಒಂದು ಮಾತು ಅಥವಾ ಕೃತ್ಯ ಸಂಭವಿಸಿದ ಬಳಿಕ ಅಲ್ಲಾಹನು ತದ್ದಿರುದ್ಧ ಮಾರ್ಗದರ್ಶನ 
ನೀಡಿರುವುದು ಎಂಬಿತ್ಯಾದಿಗಳಿಗೆ ಸೇರದ ಉಳಿದೆಲ್ಲವೂ ಮೊದಲನೆ ವಿಧದ ಮಾತುಗಳಂತೆಯೇ ಸ್ಪಷ್ಟ ದಿವ್ಯವಾಣಿಯನ್ನು ಅವಲಂಬಿಸಿದೆ. 
ಯಾಕೆಂದರೆ ಇಸ್ಲಾಮೀ ಸಂದೇಶ ಪ್ರಚಾರದ ನಾಯಕ, ಮಾರ್ಗದರ್ಶಕ, ವಿಶ್ವಾಸೀ ಸಮಾಜದ ನೇತಾರ, ಇಸ್ಲಾಮೀ ಸರಕಾರದ ಅಧಿಪತಿ 
ಎಂಬಿತ್ಯಾದಿ ಸ್ಥಾನಗಳನ್ನು ಅವರು ಸ್ವತಃ ಆಯ್ಕೆ ಮಾಡಿಲ್ಲ ಅಥವಾ ಅದನ್ನು ಜನರು ಅವರಿಗೆ ಒಪ್ಪಿಸಿಲ್ಲ. ವಸ್ತುತಃ ಆ ಎಲ್ಲ ಸ್ಥಾನಗಳಿಗೂ 
ಅವರು ಅಲ್ಲಾಹನಿಂದ ನೇಮಕಗೊಂಡಿದ್ದರು. ಈ ಸ್ಥಾನಗಳ ಹೊಣೆ ನಿರ್ವಹಣೆಗಾಗಿ ಅವರು ಮಾಡಿದ ಎಲ್ಲ ವಿಷಯಗಳಲ್ಲಿ ದೇವ 
ಸಂಪ್ರೀತಿಯ ಪ್ರಾತಿನಿಧ್ಯವೇ ಅವರ ನಿಲುಮೆಯಾಗಿತ್ತು. ಈ ರಂಗದಲ್ಲಿ ಸ್ವಂತ ಸಂಶೋಧನೆಯಂತೆ ಅವರು ಮಾಡಿದ ಕಾರ್ಯಗಳೂ 
ಅಲ್ಲಾಹನ ಇಚ್ಛೆಗೆ ಬದ್ಧವಾಗಿತ್ತು. ಅಲ್ಲಾಹನು ಅವರಿಗೆ ನೀಡಿದ ಜ್ಞಾನದಿಂದಲೇ ಅವರು ಅದರ ಬೆಳಕನ್ನು ಪಡೆಯುತ್ತಿದ್ದರು. ಆದ್ದರಿಂದ 
ಅವರ ಸಂಶೋಧನೆಯು ಅಲ್ಲಾಹನ ಸಂತೃಪ್ತಿಯಿಂದ ಸ್ಟಲ್ಪ ತಪ್ಪಿದರೆ ಕೂಡಲೇ ಪ್ರತ್ಯಕ್ಷ ದಿವ್ಯವಾಣಿಯಿಂದ ಅದನ್ನು ಸರಿಪಡಿಸಲಾಗುತ್ತಿತ್ತು. 
ಪ್ರವಾದಿವರ್ಯರ(ಸ) ಕೆಲವು ಸಂಶೋಧನೆಗಳಲ್ಲಿ ಆಗಿರುವ ಈ ಸಂಸ್ಕರಣೆಯು ಇತರೆಲ್ಲ ಸಂಶೋಧನೆಗಳು ಸಂಪೂರ್ಣ ದೇವ ಸಂಪ್ರೀತಿಗೆ 
ಬದ್ಧವಾಗಿತ್ತೆಂಬುದಕ್ಕೆ ಸಾಕ್ಷಿಯಾಗಿದೆ. 

iii) ಪ್ರವಾದಿವರ್ಯರು(ಸ) ಓರ್ವ ಮಾನವರೆಂಬ ನೆಲೆಯಲ್ಲಿ ಜೀವನದ ಸಾಮಾನ್ಯ ವ್ಯವಹಾರಗಳಲ್ಲಿ ಹೇಳುತ್ತಿದ್ದ ಮಾತುಗಳು 
ಅವುಗಳಿಗೆ ಪ್ರವಾದಿತ್ವದ ಕರ್ತವ್ಯಗಳೊಂದಿಗೆ ಸಂಬಂಧವಿಲ್ಲ. ಪ್ರವಾದಿತ್ವ. ಲಭಿಸುವುದಕ್ಕೆಂತ ಮುಂಚೆಯೂ ಆ ಬಳಿಕವೂ ಅಂಥ ಮಾತುಗಳನ್ನು 
ಹೇಳಿದ್ದರು. ಈ ವಿಧದ ವಿಷಯಗಳ ಬಗ್ಗೆ ಸತ್ಯನಿಷೇಧಕರಿಗೆ ಯಾವುದೇ ವಿವಾದವಿರಲಿಲ್ಲವೆಂಬುದನ್ನು ಮೊದಲು ತಿಳಿದಿರಬೇಕಾಗಿದೆ. 
ಅವುಗಳಿಗಾಗಿ ಪ್ರವಾದಿಯವರನ್ನು ಅವರು ಪಥಭ್ರಷ್ಟ ಮತ್ತು ದುರ್ಮಾರ್ಗಿಯೆಂದು ಆರೋಪಿಸುತ್ತಿರಲಿಲ್ಲ. ಆದರೆ ಆರಂಭದ ಎರಡು 
ವಿಧದ ಮಾತುಗಳ ಕುರಿತು ಆ ರೀತಿ ಆರೋಪಿಸುತ್ತಿದ್ದರು. ಈ ಮೂರನೆಯ ವಿಧದ ಮಾತುಗಳು ಈ ದಿವ್ಯವಚನ ಅವತೀರ್ಣವಾಗುವಾಗ 
ಚರ್ಚಾ ವಿಷಯವಾಗಿರಲಿಲ್ಲ, ಆದ್ದರಿಂದ ಈ ವಚನವು ಪ್ರಸ್ತುತ ವಿಧದ ಮಾತುಗಳಿಗೆ ಸಂಬಂಧಿಸಿದೆಯೆಂದು ಭಾವಿಸುವುದು ಸೂಕ್ತವಲ್ಲ. 
ಆದರೆ ಈ ಸಂದರ್ಭದಲ್ಲಿ ಚರ್ಚೆಯಿಂದ ಹೊರತಾಗಿರುವುದರೊಂದಿಗೆ ಇನ್ನೊಂದು ವಿಷಯವನ್ನೂ ಇಲ್ಲಿ ಸ್ಥರಿಸಬೇಕಾಗಿದೆ. ಅರ್ಥಾತ್‌, 
ಪ್ರವಾದಿವರ್ಯರ(ಸ) ಜೀವನದ ಖಾಸಗಿ ರಂಗಗಳಲ್ಲಿಯೂ ಅವರ ಬಾಯಿಯಿಂದ ಸತ್ಯಕ್ಕೆ ವಿರುದ್ಧವಾದ ಯಾವ ಮಾತೂ ಹೊರಡುತ್ತಿರಲಿಲ್ಲ. 
ಅವರ ಮಾತು ಮತ್ತು ಕೃತಿಯು ಎಲ್ಲ ಸಂದರ್ಭಗಳಲ್ಲಿಯೂ ಪ್ರವಾದಿತ್ವ ಹಾಗೂ ಭಕ್ತಿಮಯ ಜೀವನಕ್ಕೆ ಅಲ್ಲಾಹನು ನಿರ್ಣಯಿಸಿದ 
ಮಿತಿಯೊಳಗಿರುತ್ತಿತ್ತು. ಆದ್ದರಿಂದ ದಿವ್ಯವಾಣಿಯ ಪ್ರಭಾವ ಅದರಲ್ಲಿಯೂ ದಿವ್ಯಜ್ಞಾನದ ಸಕ್ರಿಯವಾಗಿತ್ತು. ಈ ವಿಷಯವು ಕೆಲವು ಪ್ರಬಲ 
ಹದೀಸ್‌ಗಳಿಂದ ಪ್ರವಾದಿವರ್ಯರಿಂದ ಉದ್ಭೃತವಾಗಿವೆ. ಮುಸ್ನದ್‌ ಅಹ್ಮದ್‌ನಲ್ಲಿ ಅಬೂ ಹುರೈರರಿಂದ ಹೀಗೆ ವರದಿಯಾಗಿದೆ: ಒಮ್ಮೆ 
ಪ್ರವಾದಿವರ್ಯರು(ಸ) ಹೇಳಿದರು: ನಾನು ಸತ್ಯದ ವಿನಾ ಬೇರೇನೂ ಹೇಳುವುದಿಲ್ಲ. ಓರ್ವ ಸಹಾಬಿಯು ಕೇಳಿದರು: ಪ್ರವಾದಿವರ್ಯರೇ, 
ಕೆಲವೊಮ್ಮೆ ನೀವು ನಮ್ಮೊಡನೆ ಹಾಸ್ಯದ ಮಾತಾಡುತ್ತೀರಿ. ಪ್ರವಾದಿ(ಸ) ಹೇಳಿದರು: ವಾಸ್ತವದಲ್ಲಿ ನಾನು ಸತ್ಯದ ವಿನಾ ಬೇರೇನೂ 
ಹೇಳುವುದಿಲ್ಲ ಮುಸ್ಟದ್‌ ಅಹ್ಮದ್‌ ಮತ್ತು ಅಬೂ ದಾವೂದ್‌ನಲ್ಲಿ ಅಬ್ದುಲ್ಲಾ ಬಿನ್‌ ಅಮ್ರ್‌ ಬಿನ್‌ ಅಸ್‌ ವರದಿ ಮಾಡಿದ್ದಾರೆ: ಅವರು ಹೇಳು 
ತ್ತಾರೆ: ಪ್ರವಾದಿವರ್ಯರ(ಸ) ನಾಲಗೆಯಿಂದ ಹೊರಡುವ ಪ್ರತಿಯೊಂದು ಮಾತನ್ನೂ ಸುರಕ್ಷಿತಗೊಳಿಸಲಿಕ್ಕಾಗಿ ಬರೆದಿಡುತ್ತಿದ್ದೆ. ಕುರೈಶರು 
ಅದರಿಂದ ನನ್ನನ್ನು ತಡೆದು ಹೀಗೆ ಹೇಳಲಾರಂಭಿಸಿದರು: ನೀವು ಪ್ರತಿಯೊಂದು ಮಾತನ್ನು ಬರೆದಿಡುತ್ತೀರಿ. ವಾಸ್ತವದಲ್ಲಿ ಪ್ರವಾದಿಯೂ 
ಓರ್ವ ಮಾನವನಷ್ಟೇ. ಕೆಲವೊಮ್ಮೆ ಕೋಪದಿಂದ ಏನಾದರೂ ಹೇಳಬಹುದು. ಅನಂತರ ನಾನು ಬರೆಯುವುದನ್ನು ನಿಲ್ಲಿಸಿದೆ. ಈ 
ವಿಷಯವನ್ನು ಪ್ರವಾದಿವರ್ಯರಿಗೆ ತಿಳಿಸಿದಾಗ ಹೀಗೆಂದರು: ನೀವು ಬರೆಯಿರಿ. ನನ್ನ ಪ್ರಾಣವು ಯಾರ ಹಸ್ತದಲ್ಲಿದೆಯೋ ಆತನಾಣೆ. ನನ್ನ 
ನಾಲಗೆಯಿಂದ ಸತ್ಯದ ಹೊರತು ಬೇರೇನೂ ಎಂದೂ ಹೊರಡುವುದಿಲ್ಲ. (ಈ ವಿಷಯದ ಹೆಚ್ಚಿನ ವಿಶ್ಲೇಷಣೆಗಾಗಿ ನನ್ನ ತಫ್‌ಹೀಮಾತ್‌ 
ಭಾಗ-1ರ ರಿಸಾಲತ್‌ ಔರ್‌ ಉಸ್‌ಕೆ ಅಹ್ಮಾಮ್‌ ಎಂಬ ಶಿರೋನಾಮೆಯಲ್ಲಿ ನೋಡಬಹುದು.) 


ಕಾಂಡ - 27 


53: ಅನ್ನಜ್ಜ್‌ 145 


J 34 ಸಳ 2% 


ಜಟ್‌ 4% b ing ಶ್‌ ಗ 3 “(ಓಟ್‌ ಭ 4 ಸ್‌ 
SN SLO SIE 2085460118 (8058044 
a es? us £4 Be AP MLC NLT ಪ್‌ ಲ್‌ 
೫೫ ಹಿರಿ ಎ೫! SSL ES los 


ಅವರಿಗೆ ಮಹಾಶಕ್ತಿಶಾಲಿಯಾದವನು ಕಲಿಸಿರುತ್ತಾನೆ* ಅವನು ಬಹಳ ಯುಕ್ತಿವಂತ.* ಅವನು ಪ್ರತ್ಯಕ್ಷನಾದನು, 
ಅವನು ಉನ್ನತ ದಿಗಂತದಲ್ಲಿದ್ದಾಗ.? ತರುವಾಯ ಅವನು ಹತ್ತಿರ ಬಂದನು ಮತ್ತು ಮೇಲೆ ತೇಲತೊಡಗಿದನು ಎರಡು 
ಕಮಾನುಗಳಷ್ಟು ಅಥವಾ ಅದಕ್ಕಿಂತ ತುಸು ಕಡಿಮೆ ಅಂತರ ಇರುವ ತನಕ.* ಆಗ ಅವನು ಅಲ್ಲಾಹನ ದಾಸನಿಗೆ ತಾನು 
ತಲಪಿಸಬೇಕಾಗಿದ್ದ ದಿವ್ಯವಾಣಿಯನ್ನು ತಲಪಿಸಿದನು ಕಣ್ಣು ಯಾವುದನ್ನು ಕಂಡಿತೋ, ಮನಸ್ಸು ಅದಕ್ಕೆ ಸುಳ್ಳನ್ನು 
ಸೇರಿಸಲಿಲ್ಲ" ನೀವೀಗ ಅವರು ಕಣ್ಣಾರೆ ಕಾಣುತ್ತಿರುವಂತಹ ವಿಷಯದ ಬಗ್ಗೆ ಅವರೊಡನೆ ಜಗಳಾಡುತ್ತೀರಾ? 


5. ಅರ್ಥಾತ್‌, ನೀವು ಊಹಿಸುತ್ತಿರುವಂತೆ ಯಾವನೇ ಮಾನವನು ಇದನ್ನು ಅವರಿಗೆ ಕಲಿಸುತ್ತಿಲ್ಲ. ಈ ಜ್ಞಾನವು ಅವರಿಗೆ ಅತಿ 
ಮಾನವ ಮೂಲಗಳಿಂದ ಲಭಿಸುತ್ತಿದೆ. ಕೆಲವರು ಮಹಾಶಕ್ಷಿಶಾಲಿ ಎಂದರೆ ಅಲ್ಲಾಹ್‌ ಎಂದು ಅಭಿಪ್ರಾ ಯಿಸಿದ್ದಾರೆ. ಆದರೆ ವ್ಯಾಖ್ಯಾನಗಾರರಲ್ಲಿ 
ಹೆಚ್ಚಿನವರು ಅದರ ಉದ್ದೇಶವು ಜಿಬ್ರೀಲ್‌ ಎಂಬ ಬಗ್ಗೆ ಒಮ್ಮತ ಹೊಂದಿದ್ದಾರೆ. ಇದೇ ಅಭಿಪ್ರಾಯವನ್ನು ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌, 
ಆಯಿಶಾ(ರ), ಅಬೂ ಹುರೈರ, ಕತಾದ ಮತ್ತು ರಬೀಅ ಬಿನ್‌ ಅನಸ್‌ರೂ ಬೆಂಬಲಿಸಿದ್ದಾರೆ. ಇಬ್ನು ಜರೀರ್‌, ಇಬ್ನು ಕಸೀರ್‌ ಮತ್ತು ಆಲೂಸಿ 
ಮುಂತಾದವರೂ ಈ ಅಭಿಪ್ರಾಯವನ್ನು ಅಂಗೀಕರಿಸಿದ್ದಾರೆ. ಶಾ ವಲಿಯುಲ್ಲಾ ಮತ್ತು ಮೌಲಾನಾ ಅಶ್ರಫ್‌ ಅಲಿಯವರೂ ತಮ್ಮ 
ವ್ಯಾಖ್ಯಾನಗಳಲ್ಲಿಯೂ ಅದನ್ನು ಅವಲಂಬಿಸಿದ್ದಾರೆ. ವಸ್ತುತಃ ಕುರ್‌ಆನಿನ ಇತರ ವಿವರಣೆಯಿಂದಲೂ ಅದೇ ದೃಢವಾಗುತ್ತದೆ. 

ಬ ಬ ್‌ ಬ iS Si pss ess ೈ ಲ 

“ನಿಜವಾಗಿಯೂ ಇದು ಓರ್ವ ಸನ್ಮಾನ್ಯ ದೂತನ ಮಾತಾಗಿದೆ. ಅವನು ಮಹಾಶಕ್ತಿಶಾಲಿ. ವಿಶ್ವಸಿಂಹಾಸನದ ಒಡೆಯನ ಬಳಿ ಉನ್ನತ 
ಸ್ಥಾನವಿರುವವನು. ಅಲ್ಲಿ ಅವನ ಆದೇಶವನ್ನು ಪಾಲಿಸಲಾಗುತ್ತಿದೆ. ಅವನು ವಿಶ್ವಾಸಾರ್ಹನಾಗಿರುತ್ತಾನೆ. ಮತ್ತು (ಮಕ್ಕಾ ವಾಸಿಗಳೇ) ನಿಮ್ಮ 
ಸಂಗಾತಿ ಹುಚ್ಚನಲ್ಲ ಅವರು ಆ ದೂತನನ್ನು ಪ್ರಕಾಶಮಯ ದಿಗಂತದಲ್ಲಿ ಕಂಡಿದ್ದಾರೆ.'' (ಅತ್ತಕ್‌ವೀರ್‌: 19-23) ಅದೇ ರೀತಿ ಅಲ್‌ 
ಬಕರ ಅಧ್ಯಾಯದಲ್ಲಿ ಈ ಸಂದೇಶವನ್ನು ಪ್ರವಾದಿಯವರ ಹೃದಯಕ್ಕೆ ಅವತೀರ್ಣಗೊಳಿಸಿದ ಮಧ್ಯವರ್ಶಿಯ ಹೆಸರನ್ನೂ ತಿಳಿಸಲಾಗಿದೆ. 
1 oy eG 04 ಸೂಚ 515 56 ಈ 13 "ಅವರೊಡನೆ ಹೇಳಿರಿ, ಜಿಬ್‌ರೀಲ್‌ರೊಂದಿಗೆ ಹಗೆತನವನ್ನಿರಿಸಿದವನು, ಜಿಬ್ರೀಲ್‌ 
ಅಲ್ಲಾಹನ ಅಪ್ಪಣೆಯಿಂದಲೇ ಈ ಕುರ್‌ಆನನ್ನು ನಿಮ್ಮ ಹೃದಯದಲ್ಲಿ ಇಳಿಸುತ್ತಾನೆಂಬುದು ತಿಳಿದಿರಲಿ.'' (ಅಲ್‌ ಬಕರ: 97) 

ಈ ಎಲ್ಲವಚನಗಳನ್ನು ಅನ್ನಜ್ಮ್‌ ಅಧ್ಯಾಯದ ಈ ವಚನದೊಂದಿಗೆ ಸೇರಿಸಿ ಓದಿದಾಗ ಮಹಾ ಶಕ್ತಿಶಾಲಿ ಶಿಕ್ಷಕ ಎಂದರೆ ಅಲ್ಲಾಹನಲ್ಲ, 
ಜಿಬ್ರೀಲರೇ ಎಂಬ ಬಗ್ಗೆ ಯಾವುದೇ ಸಂಶಯಕ್ಕೆ ಆಸ್ಪದ ಕಾಣಿಸುತ್ತಿಲ್ಲ. ಈ ಕುರಿತು ಹೆಚ್ಚಿನ ವಿವರಣೆ ಮುಂದೆ ಬರುತ್ತಿದೆ. ಇಲ್ಲಿ ಜಿಬ್ರೀಲ್‌ರನ್ನು 
ಪ್ರವಾದಿವರ್ಯರ ಶಿಕ್ಷಕನೆಂದು ಹೇಗೆ ಪರಿಗಣಿಸಲಾಗುವುದು ಎಂದು ಕೆಲವು ವ್ಯಾಖ್ಯಾನಗಾರರು ಸಂಶಯ ವ್ಯಕ್ತಪಡಿಸಿದ್ದಾರೆ. ವಸ್ತುತಃ 
ಅದರ ಅರ್ಥವು ಜಿಬ್ರೀಲ್‌ರು ಶಿಕ್ಷಕ ಮತ್ತು ಪ್ರವಾದಿವರ್ಯರು ಶಿಷ್ಕರೆಂದಾಗುತ್ತದೆ. ಹಾಗಾದರೆ ಜಿಬ್ರೀಲ್‌ರು ಪ್ರವಾದಿಯವರಿಗಿಂತ 
ಶ್ರೇಷ್ಠರೆಂದು ಪರಿಗಣಿಸಬೇಕಾಗುತ್ತದೆ. ಆದರೆ ಈ ಸಂಶಯವು ಅರ್ಥಶೂನ್ಯವಾಗಿದೆ. ಯಾಕೆಂದರೆ ಜಿಬ್ರೀಲ್‌ರು ತನ್ನ ಸ್ಥಂತ ಜ್ಞಾನದಿಂದ 
ಪ್ರವಾದಿವರ್ಯರಿಗೆ ಕಲಿಸುತ್ತಿರಲಿಲ್ಲ ಹಾಗಿರುತ್ತಿದ್ದರೆ ಜಿಬ್ರೀಲರು ಪ್ರವಾದಿವರ್ಯರಿಗಿಂತ ಶ್ರೇಷ್ಠರಾಗಿರುತ್ತಿದ್ದರಷ್ಟೆ. ಅಲ್ಲಾಹನು ಜಿಬ್ರೀಲರನ್ನು 
ಪ್ರವಾದಿಯವರಿಗೆ ಜ್ಞಾನವನ್ನು ತಲುಪಿಸುವ ಒಂದು ಮಾಧ್ಯಮಗೊಳಿಸಿದ್ದನು. ಅಲ್ಲಾಹನ ಒಂದು ಶಿಕ್ಷಣದ ವಕ್ತಾರನೆಂಬ ನೆಲೆಯಲ್ಲಿ 
ಶಿಕ್ಷಕರಂದು ವರ್ಣಿಸಿರುವುದಾಗಿದೆ. ಇದರಲ್ಲಿ ಜಿಬ್ರೀಲ್‌ನ ಶ್ರೇಷ್ಠತೆಯ ಸಮಸ್ಯೆ ಉದ್ಭವಿಸುವುದಿಲ್ಲ. ಇದು ಐದು ಹೊತ್ತಿನ ನಮಾರುನ್ನು 
ಕಡ್ಡಾಯಗೊಳಿಸಿದ ಬಳಿಕ ಪ್ರವಾದಿವರ್ಯರಿಗೆ ಅವುಗಳಿಗೆ ಕ್ಷಪ್ಪ ಸಮಯಗಳನ್ನು ವಿವರಿಸಲಿಕ್ಕಾಗಿ ಅಲ್ಲಾಹನು ಜಿಬ್ರೀಲ್‌ರನ್ನು ಕಳುಹಿಸಿ 
2 ದಿನಗಳ ತನಕ 5 ನಮಾರು್‌ಗಳ ತರಬೇತಿ ನೀಡಿರುವುದಕ್ಕೆ ಸಮಾನವಾಗಿದೆ. ಈ ಚರಿತ್ರೆಯು ಬುಖಾರಿ, ಮುಸ್ಲಿಮ್‌, ಅಬೂ ದಾವೂದ್‌, 
ತಿರ್ಮಿದಿ ಮತ್ತು ಮುಅತ್ತಾ ಹಾಗೂ ಇತರ ಪ್ರಬಲ ಸರಣಿಗಳಿಂದ ಉದ್ಭೃತವಾಗಿದೆ. ಅಂದು ಜಿಬ್ರೀಲ್‌ರನ್ನು ಇಮಾಮ್‌ಗೊಳಿಸಿ ನಮಾರು್‌ 
ಮಾಡಿರುವುದಾಗಿ ಪ್ರವಾದಿವರ್ಯರು(ಸ) ಅದರಲ್ಲಿ ಹೇಳಿದ್ದಾರೆ. ಹೀಗೆ ಕೇವಲ ತರಬೇತಿಗಾಗಿ ಜಿಬ್ರೀಲ್‌ರನ್ನು ಇಮಾಮ್‌ಗೊಳಿಸುವುದರಿಂದ 
ಜಿಬ್ರೀಲ್‌, ಪ್ರವಾದಿಯವರಿಗಿಂತ ಶ್ರೇಷ್ಠರಾಗುವುದಿಲ್ಲ. 


ಕಾಂಡ - 27 


146 ತಪ್ಲೀಮುಲ್‌ ಕುರ್‌ಆನ್‌ 


6. ಮೂಲದಲ್ಲಿ 1, 38 ಎಂಬ ಪದವಿದೆ. ಇಬ್ನು ಅಬ್ಬಾಸ್‌ ಮತ್ತು ಕತಾದರು ಅದಕ್ಕೆ ಸುಂದರ ಮತ್ತು ಗೌರವಾನ್ನಿತವೆಂದೂ 
ಹಸನ್‌ ಬಸರಿ, ಇಬ್ನು ರುದ್‌, ಸುಫ್‌ಯಾನ್‌ ಸೌರಿ ಮತ್ತು ಮುಜಾಹಿದ್‌ರು ಬಲಿಷ್ಠವೆಂದೂ ಅರ್ಥ ನೀಡಿದ್ದಾರೆ. ಸಈದ್‌ ಬಿನ್‌ 
ಮುಸಯ್ಯಬ್‌ರ ದೃಷ್ಟಿಯಲ್ಲಿ ಯುಕ್ತಿವಂತ ಎಂದರ್ಥ. ಒಂದು ಪ್ರವಾದಿ ವಚನದಲ್ಲಿ ಹೀಗಿದೆ: ಆವಿಫ್ರೊಳ ಸ ಆತೆ! ಆಳ 
ಇದರಲ್ಲಿಎಂಬ ಪದವು ಶಕ್ತಿ, ಆರೋಗ್ಯ ಎಂಬರ್ಥದಲ್ಲಿ ಪ್ರಯೋಗವಾಗಿದೆ. ಅರಬಿ ಪಡೆನುಡಿಯಲ್ಲಿಈ ಪದವು ಸದಭಿಪ್ರಾಯ ನೀಡುವವ, 
ಬುದ್ಧಿವಂತ ಮತ್ತು ಧೀಮಂತ ಎಂಬ ಅರ್ಥಗಳಲ್ಲಿ ಪ್ರಯೋಗವಾಗುತ್ತದೆ. ಜಿಬ್ರೀಲ್‌ರಲ್ಲಿ ದೈಹಿಕ ಮತ್ತು ಬೌದ್ಧಿಕ ಶಕ್ತಿಗಳೆರಡೂ 
ಮೇಳೈಸಿರುವುದರಿಂದ ಅಲ್ಲಾಹನು ಈ ಸಮಗ್ರ ಪದವನ್ನು ಬಳಸಿದ್ದಾನೆ. ಉರ್ದು ಭಾಷೆಯಲ್ಲಿ ಈ ಎಲ್ಲ ಅರ್ಥಗಳಿರುವ ಒಂದೇ ಪದವಿಲ್ಲ. 
ಆದ್ದರಿಂದ ನಾವು ಒಂದೇ ಅರ್ಥವನ್ನು ತೆಗೆದುಕೊಂಡಿದ್ದೇವೆ. ಯಾಕೆಂದರೆ ದೈಹಿಕ ಶಕ್ತಿಯನ್ನು ಈ ಹಿಂದಿನ ವಚನದಲ್ಲಿ ಹೇಳಲಾಗಿದೆ. 

7. ಈ ಉಪುಕ್‌ ಎಂದರೆ ಸೂರ್ಯವು ಉದಿಸಿ ಕಿರಣಗಳು ಪಸರಿಸುವ ಪೂರ್ವ ದಿಗಂತ. ಅತ್ತಕ್‌ವೀರ್‌ ಅಧ್ಯಾಯದ 23ನೇ 
ವಚನದಲ್ಲಿ ಫಿ ಫೆ (ಉಫ್‌ಕಿನ್‌ ಮುಬೀನ್‌) ಎಂದು ಹೇಳಲಾಗಿದೆ. ಪ್ರವಾದಿವರ್ಯರಿಗೆ ಜಿಬ್ರೀಲ್‌ ಪ್ರಥಮವಾಗಿ ಆಕಾಶದ ಪೂರ್ವ 
ಅಂಚಿನಲ್ಲಿ ಪ್ರತ್ಯಕ್ಷರಾದವರೆಂದು ಈ ಎರಡೂ ವಚನಗಳಿಂದ ವ್ಯಕ್ತವಾಗುತ್ತದೆ. ಆಗ ಅದು ಅಲ್ಲಾಹನು ಸೃಷ್ಟಿಸಿದ ನೈಜ ರೂಪದಲ್ಲಿತ್ತೆಂದು 
ಅನೇಕ ಪ್ರಬಲ ವರದಿಗಳಿಂದಲೂ ತಿಳಿಯುತ್ತದೆ. ಈ ವಿಷಯ ವಿವರಿಸಿರುವ ಆ ಎಲ್ಲ ಹದೀಸ್‌ಗಳನ್ನು ನಾವು ಮುಂದೆ ಉದ್ಧರಿಸಲಿದ್ದೇವೆ. 

8. ಅರ್ಥಾತ್‌, ಆಕಾಶದ ಪೂರ್ವ ಅಂಚಿನಿಂದ ಪ್ರತ್ಯಕ್ಷರಾದ ಬಳಿಕ ಜಿಬ್ರೀಲ್‌ರು ಪ್ರವಾದಿಯವರ ಬಳಿಗೆ ::ರಲಾರಂಭಿಸಿದರು. 
ಆ ರೀತಿ ಬರುತ್ತಾ ಕೊನೆಗೆ ಪ್ರವಾದಿಯವರ ಮೇಲೆ ವಾತಾವರಣದಲ್ಲಿ ತೇಲಿ ನಿಂತರು. ಅನಂತರ ಅವರಿಬ್ಬರ ನಡುವೆ ಎರಡು ಬಿಲ್ಲುಗಳಷ್ಟು 
ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಅಂತರದಷ್ಟು ಸನಿಹಕ್ಕೆ ಪ್ರವಾದಿಯವರ ಕಡೆಗೆ ಬಾಗಿದರು. ಹೆಚ್ಚಿನ ವ್ಯಾಖ್ಯಾನಗಾರರು ಛಾ pl 
(ಕಾಬ ಕೌಸೈನಿ) ಪದಕ್ಕೆ ಸುಮಾರು ಎರಡು ಬಿಲ್ಲುಗಳಷ್ಟು ಎಂದೇ ಅರ್ಥೈಸಿದ್ದಾರೆ. ಆದರೆ ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ ಮತ್ತು ಅಬ್ದುಲ್ಲಾ 
ಬಿನ್‌ ಮಸ್‌ವೂದ್‌ರು ಗೆ ಮೊಳ ಎಂಬ ಅರ್ಥ ನೀಡಿದ್ದಾರೆ. ಅವರು ಬಿಕೆ ಈಕೆ $8" ಎಂಬ ನುಡಿಯನ್ನು ಎರಡು ಬಿಲ್ಲುಗಳಷ್ಟು 
ಅಂತರದಲ್ಲಿನಿಂತರು ಎಂದು ವ್ಯಾಖ್ಯಾನಿಸಿದ್ದಾರೆ. ಎರಡು ಬಿಲ್ಲಿನಷ್ಟು ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಅಂತರದಲ್ಲಿ ಎಂದು ಹೇಳಿರುವುದಕ್ಕೆ 
(ಅಲ್ಲಾಹ್‌ ಕ್ಷಮಿಸಲಿ) ಸ್ವತಃ ಅಲ್ಲಾಹನಿಗೆ ಅವರ ನಡುವಣ ಅಂತರವು ಕ್ಲಪ್ಪವಾಗಿ ತಿಳಿದಿರಲಿಲ್ಲವೆಂದರ್ಥವಲ್ಲ. ಈ ಶೈಲಿಯಲ್ಲಿ ವಿವರಿಸಿರುವು 
ದೇಕೆಂದರೆ ಎಲ್ಲ ಬಿಲ್ಲುಗಳ ಅಳತೆಯು ಒಂದೇ ಆಗಿರುವುದಿಲ್ಲ, ಆದ್ದರಿಂದ ಯಾವುದೇ ದೂರವನ್ನು ಅದರಿಂದ ನಿಖರವಾಗಿ ಸೂಚಿಸಿದರೆ 
ಅಳತೆಗಾಗಿ ಬಳಸುವ ಬಿಲ್ಲಿನ ಅಳತೆಗನುಸಾರವಾಗಿ ಅದು ಹೆಚ್ಚು ಕಡಿಮೆಯಾಗಬಹುದು. 

೨. ಮೂಲದಲ್ಲಿ 510೨ 5-30 ಎಂಬ ಪದಗಳಿವೆ. ಈ ವಾಕ್ಯಕ್ಕೆ ಎರಡು ಅರ್ಥಗಳಿರಬಹುದು. 1) ಅವನು ಅವನ 
ದಾಸನಿಗೆ ವಹ್ಯ್‌ (ದಿವ್ಯವಾಣಿ) ಮಾಡಬೇಕಾದುದನ್ನು ವಹ್ಯ್‌ ಮಾಡಿದನು. 1) ಅವನು ತನ್ನ ದಾಸನಿಗೆ ವಹ್ಯ್‌ ಮಾಡಬೇಕಾದುದನ್ನು ವಹ್ಯ್‌ 
ಮಾಡಿದನು. ಒಂದನೆಯ ಅರ್ಥದ ತಾತ್ಸರ್ಯ: ಅಲ್ಲಾಹನ ದಾಸನಿಗೆ ತಲುಪಿಸಬೇಕಾದ ದಿವ್ಯವಾಣಿಯನ್ನು ಜಿಬ್ರೀಲ್‌(ಅ), 
ಪ್ರವಾದಿವರ್ಯರಿಗೆ ತಲುಪಿಸಿತು. ಎರಡನೆಯ ಅರ್ಥದ ಶಾತ್ಪರ್ಯ: ಅಲ್ಲಾಹನು ತನ್ನ ದಾಸನಿಗೆ ತಾನು ತಲುಪಿಸಬೇಕಾಗಿದ್ದ ದಿವ್ಯವಾಣಿಯನ್ನು 
ಜಿಬ್ರೀಲ್‌ರ ಮೂಲಕ ತಲುಪಿಸಿದನು, ಕುರ್‌ಆನ್‌ ವ್ಯಾಖ್ಯಾನಗಾರರು ಈ ಎರಡು ರೀತಿಯಲ್ಲಿಯೂ ವ್ಯಾಖ್ಯಾನಿಸಿದ್ದಾರೆ. ಆದರೆ ಮೊದಲನೆಯ 
ಅರ್ಥವೇ ಸಾಂದರ್ಭಿಕ ಹಿನ್ನೆಲೆಯಲ್ಲಿ. ಹೆಚ್ಚು ಸರಿ ಹೊಂದುತ್ತದೆ. ಹಸನ್‌ ಬಸರಿ ಮತ್ತು ಇಬ್ದು ರ್ಭುದ್‌ರಿಂದಲೂ ಅದೇ ಉದ್ದ ಪತವಾಗಿದೆ. 
ಅಧ್ಯಾಯದ ಆರಂಭದಿಂದ ಈ ತನಕ ಅಲ್ಲಾಹನ ಹೆಸರು ಪ್ರಸ್ತಾಪಿಸಲಾಗಿಲ್ಲ. 4-9 ಔಹಾದ ಕರ್ತೃವಿನ ಬದಲಿಗೆ ಅಲ್ಲಾಹನಿಗೆ 
ಜೋಡಿಸುವ ಔಚಿತ್ಯವೇನಿದೆ ಎಂಬ ಪ್ರಶ್ನೆ ಇಲ್ಲಿ ಉದ್ಭವಿಸಬಹುದು. ಅದರ ಉತ್ತರ ಹೀಗಿದೆ: ಸರ್ವ ನಾಮವು ನಿರ್ದಿಷ್ಟ ವ್ಯಕ್ತಿಯನ್ನು 
ಸೂಚಿಸುತ್ತಿದೆಯೆಂದು ಸಂದರ್ಭದಿಂದ ವ್ಯಕ್ತವಾದರೆ ಅದನ್ನು ಪ್ರಸ್ತಾಪಿಸಿದ್ದರೂ ಇಲ್ಲದಿದ್ದರೂ ಅಲ್ಲಿ ಆ ಸೂಚನೆಯ ಕಡೆಗೆ ತಿರುಗುತ್ತದೆ. 
ಪವಿತ್ರ ಕುರ್‌ಆನಿನಲ್ಲಿಯೇ ಅದಕ್ಕೆ ಧಾರಾಳ ಉದಾಹರಣೆಗಳಿವೆ. ಅಲ್ಲಾಹನು ಹೇಳುತ್ತಾನೆ: ಸ 34050 “ನಾವು ಅದನ್ನು 
ವಿಧಿ ನಿರ್ಣಾಯಕ ರಾತ್ರಿಯಲ್ಲಿ ಅವಶೀರ್ಣಗೊಳಿಸಿದೆವು.'' ಇದರಲ್ಲಿಕುರ್‌ಆನ್‌ ಎಂದು ಎಲ್ಲಿಯೂ ಪ್ರಸ್ತಾಪಿಸಿಲ್ಲ ಆದರೂ "ಅದು' ಎಂಬ 
ಸರ್ವನಾಮವು ಕುರ್‌ಆನನ್ನು ಸೂಚಿಸುತ್ತಿದೆಯೆಂದು ಹಿನ್ನೆಲೆಯಿಂದ ವ್ಯಕ್ತವಾಗುತ್ತದೆ. ಇನ್ನೊಂದು ವಚನದಲ್ಲಿ ಹೀಗಿದೆ: 
SYS ಬ dl || 13 “ಒಂದು ವೇಳೆ ಅಲ್ಲಾಹನು ಜನರ ತಪ್ಪಿಗಾಗಿ ಒಮ್ಮೆಲೆ ಹಿಡಿಯುತ್ತಿದ್ದರೆ "ಅದರ' ಮೇಲೆ 
ಒಂದು ಪ್ರಾಣಿಯನ್ನೂ ಉಳಿಸುತ್ತಿರಲಿಲ್ಲ.'' ಇಲ್ಲಿ ಹಿಂದೆ ಅಥವಾ ಮುಂದೆ ಭೂಮಿಯ ಕುರಿತು ಯಾವುದೇ ಪ್ರಸ್ತಾಪವಿಲ್ಲ, ಅದರ ಎಂಬ 
ಸರ್ವನಾಮವು ಭೂಮಿಯನ್ನು ಸೂಚಿಸುತ್ತಿದೆಯೆಂದು ಸಂದರ್ಭವು ಬೆಟ್ಟು ಮಾಡುತ್ತಿದೆ. ಭೂಮಿಯನ್ನು ಬೆಟ್ಟು ಮಾಡಲಾಗಿದೆಯೆಂದು 
ಯಾಸೀನ್‌ ಅಧ್ಯಾಯದಲ್ಲಿ ಹೇಳಿದೆ: ಸಭ) ಮೆ 8/0 1; “ನಾವು ಅವರಿಗೆ ಕವಿತೆ ಕಲಿಸಿಲ್ಲ, ಅವರಿಗೆ ಅದು ಭೂಷಣವೂ 
ಅಲ್ಲ.'' ಹಿಂದೆ ಮತ್ತು ಮುಂದೆ ಪ್ರವಾದಿವರ್ಯರ ಪ್ರಸ್ತಾಪವಿಲ್ಲದಿದ್ದರೂ ಅವರು ಎಂಬ ಸರ್ವನಾಮವು ಪ್ರವಾದಿಯವರನ್ನು ಸೂಚಿಸು 
ತ್ತಿದೆಯೆಂದು ಹಿನ್ನೆಲೆಯಿಂದ ವ್ಯಕ್ತವಾಗುತ್ತದೆ. 


ಕಾಂಡ - 27 


53: ಅನ್ನಜ್ಮ್‌ 147 


ಅರ್ರಹ್ನಾನ್‌ ಅಧ್ಯಾಯದಲ್ಲಿ ಹೀಗಿದೆ: ಬಟ ಟೂ ೫.೪ “ಅದರ ಮೇಲಿರುವುದೆಲ್ಲವೂ ನಶ್ಚರವಾಗಿದೆ.'' ಇಲ್ಲಿಯೂ ಭೂಮಿಯ 
ಬಗ್ಗೆ ಹೇಳಿಲ್ಲ. ಆದರೂ 'ಅದು' ಎಂದು ಭೂಮಿಯನ್ನು ಸೂಚಿಸಲಾಗಿದೆಯೆಂದು ಸಂದರ್ಭದಿಂದ ವ್ಯಕ್ತವಾಗುತ್ತದೆ. ಅಲ್‌ ವಾಕಿಯ: 
ಅಧ್ಯಾಯದಲ್ಲಿಹೀಗಿದೆ: 1 £153) (ಓಟ ಗ್ರೆ ನಾವು ಅವರನ್ನು ವಿಶಿಷ್ಟವಾಗಿ ಸೃಷ್ಟಿಸಿದೆವು.'' ಇದರಲ್ಲಿ ಅವರನ್ನು ಎಂಬ ಸರ್ವನಾಮವನ್ನು 
ಸೂಚಿಸುವ ಏನೊಂದೂ ಹತ್ತಿರದಲ್ಲಿ ಕಾಣಿಸುವುದಿಲ್ಲ. ಆದರೂ ಸ್ವರ್ಗದ ಸುಂದರಿಯರನ್ನು ಸೂಚಿಸಲಾಗಿದೆಯೆಂದು ಮಾತಿನ ಶೈಲಿಯಿಂದ 
ವ್ಯಕ್ತವಾಗುತ್ತದೆ. ಆದ್ದರಿಂದ 945 4! 4 ಎಂಬುದರ ಸರ್ವನಾಮವು ಯಾವ ರೀತಿಯಲ್ಲಿಯೂ ಜಿಬ್ರೀಲ್‌ನತ್ತ ಮರಳಿ, ಜಿಬ್ರೀಲ್‌ರು 
ತನ್ನ ದಾಸನಿಗೆ ದಿವ್ಯವಾಣಿ ಮಾಡಿದವರೆಂಬ ಅರ್ಥ ಬರುವುದಿಲ್ಲವೆಂಬುದು ಖಚಿತ. ಆದ್ದರಿಂದ ಇದನ್ನು ಅನಿವಾರ್ಯವಾಗಿ ಜಿಬ್ರೀಲ್‌ 
ಅಲ್ಲಾಹನ ದಾಸನಿಗೆ ಅಥವಾ ಅಲ್ಲಾಹನು ಜಿಬ್ರೀಲ್‌ರ ಮೂಲಕ ತನ್ನ ದಾಸನಿಗೆ ದಿವ್ಯವಾಣಿ ತಲುಪಿಸಿದರೆಂಬ ಅರ್ಥದಲ್ಲಿಯೇ ಸ್ವೀಕರಿಸ 
ಬೇಕಾಗಿದೆ. 

10. ಅರ್ಥಾತ್‌, ಇದು ಹಗಲಿನ ಬೆಳಕಿನಲ್ಲಿಸಂಪೂರ್ಣ ಜಾಗೃತಾವಸ್ಥೆಯಲ್ಲಿ ಪ್ರವಾದಿವರ್ಯರು ಕಣ್ಣಾರೆ ನೋಡಿದ ದೃಶ್ಯವಾಗಿತ್ತು. 
ಆದ್ದರಿಂದ ಇದೊಂದು ಭ್ರಮೆ ಮತ್ತು ಶೈತಾನ್‌ ಅಥವಾ ಜಿನ್ನ್‌ ಈ ರೀತಿ ಕಾಣಿಸುತ್ತಿರಬಹುದು. ಯಾವುದೋ ಕಾಲ್ಪನಿಕ ರೂಪವು ನನ್ನ 
ಕಣ್ಣ ಮುಂದೆ ಸುಳಿಯುತ್ತಿದೆ ಮತ್ತು ನಾನು ಹಗಲುಗನಸು ಕಾಣುತ್ತಿರುವೆನೆಂದು ಅವರ ಮನಸ್ಸಿಗೆ ಭಾಸವಾಗಲಿಲ್ಲ. ಅವರು ಕಣ್ಣಾರೆ 
ನೋಡಿರುವುದನ್ನೇ ಮನಸ್ಸು ತಿಳಿದುಕೊಂಡಿತು. ಅದು ನಿಜವಾಗಿಯೂ ಜಿಬ್ರೀಲ್‌ ಆಗಿದ್ದಾರೆ ಮತ್ತು ಅವರು ತಲುಪಿಸುತ್ತಿರುವ ಸಂದೇಶವು 
ನಿಜವಾಗಿಯೂ ಅಲ್ಲಾಹನ ವತಿಯಿಂದ ದಿವ್ಯವಾಣಿಯಾಗಿದೆಯೆಂಬ ಬಗ್ಗೆ ಅವರಿಗೆ ಕಿಂಚಿತ್ತೂ ಸಂಶಯವಿರಲಿಲ್ಲ. ಇಲ್ಲಿ ಈ ಅದ್ಭುತ ಮತ್ತು 
ಅಸಾಮಾನ್ಯ ದೃಶ್ಯವನ್ನು ನೋಡಿಯೂ ಪ್ರವಾದಿವರ್ಯರಿಗೆ ಸ್ವಲ್ಪವೂ ಸಂಶಯವಾಗದಿರಲು ಕಾರಣವೇನು? ಮತ್ತು ನಾನು ನೋಡುತ್ತಿ 
ರುವುದೆಲ್ಲವೂ ವಾಸ್ತವಿಕ, ಯಾವುದೇ ಭ್ರಮೆಯಿಲ್ಲಮತ್ತು ಯಾವುದೋ ಜಿನ್ನ್‌ ಅಥವಾ ಶೈತಾನ್‌ ಅಲ್ಲವೆಂದು ಖಚಿತವಾಗಿ ಹೇಗೆ ತಿಳಿಯಿತು 
ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಆ ಕುರಿತು ಆಲೋಚಿಸಿದಾಗ ನಮಗೆ 5 ಕಾರಣಗಳು ಕಂಡು ಬರುತ್ತವೆ. 

i) ಆ ದೃಶ್ಯದ ಬಾಹ್ಯ ಪರಿಸ್ಥಿತಿಯು ಅದರ ವಾಸ್ತವಿಕತೆಯನ್ನು ದೃಢೀಕರಿಸುವಂತಿತ್ತು. ಪ್ರವಾದಿಯವರಿಗೆ ಈ ದೃಶ್ಯವು ಕತ್ತಲೆ, 
ಧ್ಯಾನಾವಸ್ಥೆಯಲ್ಲಿ, ಕನಸಿನಲ್ಲಿ ಅಥವಾ ಅರೆ ಪ್ರಜ್ಞಾವಸ್ಥೆಯಲ್ಲಿ ಗೋಚರಿಸಿದ್ದಲ್ಲ. ಆಗ ಸೂರ್ಯೋದಯವಾಗಿತ್ತು. ಅವರು ಸಂಪೂರ್ಣ 
ಎಚ್ಚರವಾಗಿದ್ದರು. ಶುಭ್ರ ವಾತಾವರಣದಲ್ಲಿ ಮತ್ತು ಹಗಲಿನ ಪೂರ್ಣ ಬೆಳಕಿನಲ್ಲಿ ಸ್ವಂತ ಕಣ್ಣುಗಳಿಂದ ಯಾರಾದರೂ ಜಗತ್ತಿನ ಇತರ 
ದೃಶ್ಯಗಳನ್ನು ನೋಡುವಂತೆಯೇ ಆ ದೃಶ್ಯವನ್ನು ಸ್ಪಷ್ಟವಾಗಿ ಕಂಡಿದ್ದರು. ಒಂದು ವೇಳೆ ಆ ಕುರಿತು ಸಂಶಯಪಡುವುದಿದ್ದರೆ, ನೀವು ಹಗಲಿನ 
ಬೆಳಕಿನಲ್ಲಿಕಾಣುವ ನದಿ, ಪರ್ವತ, ಮಾನವ, ಮನೆ ಎಂಬಿತ್ಯಾದಿ ಎಲ್ಲವನ್ನೂ ಸಂಶಯಾಸ್ಪದ ಮತ್ತು ಕಣ್ಣಿನ ಮೋಡಿಯೆಂದು ಪರಿಗಣಿಸಬಹುದು. 

ii) ಸ್ವತಃ ಅವರ ಆಂತರಿಕ ಸ್ಥಿತಿಯೂ ಆ ದೃಶ್ಯವು ವಾಸ್ತವಿಕವೆಂದು ದೃಢೀಕರಿಸುತ್ತಿತ್ತು. ಅವರ ಬುದ್ಧಿ ಮತ್ತು ಇಂದ್ರಿಯಗಳು 
ಸಂಪೂರ್ಣ ಜಾಗೃತವಾಗಿದ್ದವು. ಹಿಂದಿನಿಂದಲೇ ಅವರ ಮನದಲ್ಲಿ ಇಂಥ ಒಂದು ದೃಶ್ಯ ಗೋಚರಿಸಬೇಕು ಅಥವಾ ಗೋಚರಿಸಲಿದೆ ಎಂಬ 
ಆಲೋಚನೆಯೇ ಇರಲಿಲ್ಲ. ಅದರ ಆಗ್ರಹ ಮತ್ತು ನಿರೀಕ್ಷೆಯೂ ಇರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ದಿಢೀರನೆ ಈ ಘಟನೆ ಸಂಭವಿಸಿತ್ತು. 
ಆದ್ದರಿಂದ ಕಣ್ಣುಗಳು ವಾಸ್ತವಿಕತೆಯ ಬದಲಾಗಿ ಕಾಲ್ಪನಿಕ ದೃಶ್ಯಗಳನ್ನು ನೋಡುತ್ತಿದೆಯೆಂಬ ಸಂಶಯಕ್ಕೆ ಆಸ್ಪದವಿರಲಿಲ್ಲ. 

iii) ಆ ಸಂದರ್ಭದಲ್ಲಿ ಪ್ರವಾದಿವರ್ಯರ ಮುಂದೆ ಪ್ರತ್ಯಕ್ಷವಾದ ರೂಪವು ಈ ಹಿಂದೆ ಅವರು ಒಮ್ಮೆಯೂ ಭಾವಿಸಿಲ್ಲದ ಘನತೆ, 
ಗಾಂಭೀರ್ಯ, ಸುಂದರ, ಮಹೋನ್ನತ ಮತ್ತು ತೇಜೋಮಯವಾಗಿತ್ತು. ಅವರು ಅದನ್ನು ದೇವಚರವಲ್ಲವೆಂದು ಭಾವಿಸುವುದಕ್ಕೆ ಶೈತಾನ್‌ 
ಅಥವಾ ಜಿನ್ನ್‌ಗೆ ಅಷ್ಟೊಂದು ತೇಜಸ್ಸಿರಲು ಸಾಧ್ಯವಿಲ್ಲ. ಪ್ರವಾದಿ(ಸ) ಹೇಳಿರುವುದಾಗಿ ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ ವರದಿ ಮಾಡಿದ್ದಾರೆ: 
ನಾನು ಜಿಬ್ರೀಲ್‌ರನ್ನು 600 ರೆಕ್ಕೆಗಳಿರುವ ರೂಪದಲ್ಲಿ ನೋಡಿದೆ. (ಮುಸ್ನದ್‌ ಅಹ್ನದ್‌) ಇನ್ನೊಂದು ವರದಿಯಲ್ಲಿ ಇಬ್ನು ಮಸ್‌ವೂದ್‌ರು 
ಅದನ್ನು ಪುನಃ ವಿವರಿಸುತ್ತಾ ಜಿಬ್ರೀಲ್‌ರ ಪ್ರತಿಯೊಂದು ರೆಕ್ಕೆಯೂ ದಿಗಂತವನ್ನು ಆವರಿಸಿರುವಂತೆ ಭಾಸವಾಗುವಷ್ಟು ವಿಶಾಲವಾಗಿತ್ತೆಂದು 
ಹೇಳಿದ್ದಾರೆ. (ಮುಸ್ನದ್‌ ಅಹ್ಮದ್‌) ಅಲ್ಲಾಹನೇ ಅದರ ಘನತೆಯನ್ನು ಕೊಸ ಆಸೆ ಸಿಹಿ (ಶದೀದುಲ್‌ ಕುವಾ, ದೂ ಮಿರ್ರತಿನ್‌) ಎಂಬ 
ಪದದಿಂದ ವರ್ಣಿಸಿದ್ದಾನೆ. 

iv) ಆ ವ್ಯಕ್ತಿತ್ವವು ಅವರಿಗೆ ನೀಡುತ್ತಿದ್ದ ಶಿಕ್ಷಣಗಳೂ ಆ ದೃಶ್ಯವು ವಾಸ್ತವಿಕವೆಂಬ ಸಂತೃಪ್ತಿ ನೀಡುವಂತಿತ್ತು. ಆ ಮೂಲಕ ಅವರಿಗೆ 
ಅಖಿಲ ವಿಶ್ವವ್ಯಾಪೀ ವಾಸ್ತವಿಕತೆಗಳ ಜ್ಞಾನದ ಕಲ್ಪನೆಯೂ ಅದಕ್ಕಿಂತ ಮುಂಚೆ ಅವರಲ್ಲಿ ಇರಲಿಲ್ಲ, ಒಂದು ವೇಳೆ ಇರುತ್ತಿದ್ದರೆ ತನ್ನ ಮನದ 
ಭಾವನೆಗಳೇ ಸಾಕಾರವಾಗಿದೆಯೆಂದು ಭಾವಿಸಬಹುದಾಗಿತ್ತು. ಶೈತಾನನು ಈ ರೂಪದಲ್ಲಿ ಬಂದು ನನ್ನನ್ನು ವಂಚಿಸುತ್ತಿದೆಯೆಂಬ ಸಂಶಯಕ್ಕೂ 
ಆಸ್ಪದವಿರಲಿಲ್ಲ, ಯಾಕೆಂದರೆ ಆದು ನೀಡುತ್ತಿರುವ ಜ್ಞಾನವು ಶೈತಾನನ ಕೆಲಸ ಹೇಗಾದೀತು? ಅದು ಮಾನವನಿಗೆ ಬಹುದೇವತ್ವ ಮತ್ತು 
ವಿಗ್ರಹಾರಾಧನೆಯ ಬದಲು ಅಪ್ಪಟ ಏಕದೇವವಾದವನ್ನು ಕಲಿಸಿರುವುದು? ಪರಲೋಕ ವಿಜಾರಣೆ ಕುರಿತು ಎಚ್ಚರಿಕೆ ನೀಡಿರುವುದು? 
ಅಜ್ಞಾನ ಮತ್ತು ಅದರ ವಿಧಾನಗಳನ್ನು ನಿರುತ್ತೇಜಿಸಿರುವುದು ಹಾಗೂ ಉತೃೃಷ್ಟಗುಣಗಳನ್ನು ಬೋಧಿಸಿರುವುದು ಯಾವಾಗ? ಜನರೊಡನೆ 


ಕಾಂಡ - 27 


148 ತಪ್ಪೀಮುಲ್‌ ಕುರ್‌ಆನ್‌ 


4 ) 2» pS 
2 


34 ೨ ದಿಸೆ ಗ್‌ 11 AE 
Hub ois & ಭಟತ್ರಿಯುಬುಜಿಸಿಕಿ ೫0 EAS 
(13-18) ಇನ್ನೊಮ್ಮೆ ಅವರು, ಆತನು "ಸಿದ್ರತುಲ್‌ ಮುಂತಹಾ'ದ ಬಳಿ ಇಳಿಯುತ್ತಿರುವುದನ್ನು ಕಂಡರು." 
"ಜನ್ನತುಲ್‌ ಮಲ್‌ವಾ' (ಸ್ವರ್ಗದ ನೆಲೆ) ಅದರ ಹತ್ತಿರದಲ್ಲೇ ಇದೆ. ಆಗ "ಸಿದ್‌ರ'ವನ್ನು ಕವಿದುಕೊಂಡಿದ್ದುದು 


ನೀವು ಸ್ವತಃ ಈ ತತ್ವಗಳನ್ನು ಸ್ಟೀಕರಿಸಬೇಕೆಂದು ಮಾತ್ರವಲ್ಲ, ಇಡೀ ಜಗತ್ತಿನಿಂದ ಅಕ್ರಮ, ಅನ್ಯಾಯ ಮತ್ತು ಬಹುದೇವತ್ನಗಳನ್ನು ಉಚ್ಚಾಟಿಸಿ 
ಆ ಕೆಡುಕುಗಳ ಸ್ಥಾನದಲ್ಲಿ ಏಕದೇವತ್ವ, ನ್ಯಾಯ, ದೇವಭಕ್ತಿ ಮುಂತಾದ ಒಳಿತುಗಳ ಸ್ಥಾಪನೆಗೆ ಶ್ರಮಿಸಬೇಕೆಂದು ಒತ್ತಾಯಿಸಿರುವುದು 
ಯಾವಾಗ? 

೪) ಅತ್ಯಂತ ಪ್ರಮುಖ ಕಾರಣ ಹೀಗಿದೆ: ಅಲ್ಲಾಹನು ಓರ್ವರನ್ನು ತನ್ನ ಸಂದೇಶವಾಹಕತ್ವಕ್ಕೆ ಆಯ್ಕೆ ಮಾಡುತ್ತಾನೆ. ಅವರ ಹೃದಯ 
ವನ್ನು ಎಲ್ಲ ರೀತಿಯ ಸಂಶಯ, ಸಂದೇಹ, ಭ್ರಮೆಗಳಿಂದ ಮುಕ್ತಗೊಳಿಸಿ ಅದರಲ್ಲಿ ದೃಢವಿಶ್ವಾಸ, ಭರವಸೆ ಮತ್ತು ಸ್ಥಿರತೆಯನ್ನು ತುಂಬು 
ತ್ತಾನೆ. ಈ ಹಿನ್ನೆಲೆಯಲ್ಲಿ, ಅವರ ಕಣ್ಣುಗಳು ನೋಡುವ, ಕಿವಿಗಳು ಆಲಿಸುವ ವಾಸ್ತವಿಕತೆಗಳ ಬಗ್ಗೆ ಅವರ ಮನದಲ್ಲಿ ವಂಚಿತ್‌ ಸಂಶಯ 
ಮೂಡುವುದಿಲ್ಲ, ಅವರು ತಮ್ಮ ಪ್ರಭುವಿನ ವತಿಯಿಂದ ಪ್ರಕಟವಾಗುವ ಕಣ್ಣಿಗೆ ಕಾಣಿಸುವ ದೃಶ್ಯ ರೂಪದಲ್ಲಿರುವ, ಮನಸ್ಸಿಗೆ ಭಾಸವಾಗುವ 
ಜ್ಞಾನೋದಯದ ರೂಪದಲ್ಲಿರುವ ಅಥವಾ ಪದಾನುಪದವಾಗಿ ಕೇಳಿಸಲಾಗುವ ದಿವ್ಯವಾಣಿಯ (ವಹ್ಯ್‌) ರೂಪದಲ್ಲಿರುವ ಪ್ರತಿಯೊಂದು 
ವಾಸ್ತವಿಕತೆಯನ್ನು ಸಂತೃಪ್ತ ಮನಸ್ಸಿನಿಂದ ಸ್ವೀಕರಿಸುತ್ತಾರೆ. ಹೀಗೆ ಯಾವ ರೂಪದಲ್ಲಿ ಬಂದರೂ ಸಂದೇಶವಾಹಕನಿಗೆ, ನಾನು ಶೈತಾನನ 
ಎಲ್ಲಬಗೆಯ ಹಸ್ತಕ್ಷೇಪಗಳಿಂದ ಸಂಪೂರ್ಣ ಸುರಕ್ಷಿತನಾಗಿದ್ದೇನೆ ಮತ್ತು ನನಗೆ ಯಾವುದೇ ರೂಪದಲ್ಲಿತಲುಪುವ ಸಂದೇಶವು ಖಂಡಿತವಾಗಿಯೂ 
ತನ್ನ ಪ್ರಭುವಿನಿಂದಲೇ ಬಂದಿದೆ ಎಂಬ ಸಂಪೂರ್ಣ ಪ್ರಜ್ಞೆಯಿರುತ್ತದೆ. ದೇವದತ್ತವಾದ ಇತರೆಲ್ಲ ಭಾವನೆಗಳಂತೆಯೇ ಸಂದೇಶವಾಹಕನ 
ಈ ಭಾವನೆ ಮತ್ತು ಪ್ರಜ್ಞೆಯೂ ಯಾವುದೇ ತಪ್ಪು ತಿಳುವಳಿಕೆಗೆ ಆಸ್ಪದವಿಲ್ಲದ ಖಚಿತ ವಿಷಯವಾಗಿದೆ. ಮೀನಿಗೆ ತಾನು ಜಲಚರ ಮತ್ತು 
ಪಕ್ಷಿಗೆ ತಾನು ಖೇಚರ ಹಾಗೂ ಮಾನವನಿಗೆ ತಾನು ಮಾನವನೆಂಬ ಪ್ರಜ್ಞೆಯು ದೇವದತ್ತ ಮತ್ತು ಸಂಶಯಾತೀತವಾಗಿರುವಂತೆಯೇ 
ಸಂದೇಶವಾಹಕನಿಗೆ ತಾನು ಸಂದೇಶವಾಹಕನೆಂಬ ಪ್ರಜ್ಞೆಯು ದೇವದತ್ತವಾಗಿರುತ್ತದೆ. ನಾನು ದೇವಸಂದೇಶವಾಹಕನೆಂಬ ತಪ್ಪ ತಿಳುವಳಿಕೆ 
ನನ್ನಲ್ಲಿದೆಯೇ ಎಂಬ ಭಾವನೆಯು ಅವರ ಮನದಲ್ಲಿ ಕ್ಷಣ ಕಾಲವೂ ಮೂಡುವುದಿಲ್ಲ. 

11. ಇದು ಜಿಬ್ರೀಲ್‌ರನ್ನು ಪ್ರವಾದಿ ಮುಹಮ್ಮದ್‌ರು(ಸ) ಎರಡನೆಯ ಬಾರಿ ಭೇಟಿಯಾದ ಪ್ರಸ್ತಾಪ. ಈ ಸಂದರ್ಭದಲ್ಲಿ ಅವರು 
ತಮ್ಮನಿಜ ರೂಪದಲ್ಲಿ ಪ್ರತ್ಯಕ್ಷರಾದರು. ಈ ಭೇಟಿಯ ಸ್ಥಳವು ಸಿದ್‌ರತುಲ್‌ ಮುಂತಹಾ ಎನ್ನಲಾಗಿದೆ. ಅದರೊಂದಿಗೆ ಅದರ ಸಮೀಪದಲ್ಲಿ 
ಜನ್ನತುಲ್‌ ಮಲ್‌ವಾ ಇದೆಯೆಂದೂ ಹೇಳಲಾಗಿದೆ. ಸಿದ್‌ರ ಎಂದರೆ ಅರಬಿ ಭಾಷೆಯಲ್ಲಿ ಬೋರೆಹಣ್ಣಿನ ಮರ. ಮುಂತಹಾ ಎಂದರೆ 
ಕೊನೆಯ ತುದಿ. ಸಿದ್‌ರತುಲ್‌ ಮುಂತಹಾದ ಶಬ್ದ ಕೋಶಾರ್ಥವು ಕೊನೆಯ ಅಥವಾ ಅಂತಿಮ ತುದಿಯಲ್ಲಿರುವ ಬೋರೆ ಹಣ್ಣಿನ ಮರ, 
ಅಲ್ಲಾಮಾ ಅಲೂಸಿಯವರು ರೂಹುಲ್‌ ಮಲನಿ ಎಂಬ ಗ್ರಂಥದಲ್ಲಿ ಇದನ್ನು ವಿವರಿಸುತ್ತಾ "ಎಲ್ಲ; ಜ್ಞಾನಿಗಳ ಜ್ಞಾನವು ಅಲ್ಲಿಗೆ ಕೊನೆಯಾಗುತ್ತದೆ. 
ಅದರಾಚೆ ಇರುವುದನ್ನು ಅಲ್ಲಾಹನ ಹೊರತು ಬೇರೆ ಯಾರೂ ಅರಿತಿಲ್ಲ' ಎಂದಿದ್ದಾರೆ. ಸರಿಸುಮಾರು ಇದೇ ರೀತಿಯಲ್ಲಿ ಇಬ್ನು ಜರೀರ್‌ರು 
ತಮ್ಮ ವ್ಯಾಖ್ಯಾನದಲ್ಲಿ ಮತ್ತು ಇಬ್ನುಲ್‌ ಅಸೀರ್‌ರು ಅನ್ನಿಹಾಯಃ ಫೀ ಗರೀಬಿಲ್‌ ಹದೀಸಿ ವಲ್‌ ಅಸರ್‌ನಲ್ಲಿಯೂ ವಿವರಿಸಿದ್ದಾರೆ. 

ನಮಗೆ ಈ ಭೌತಿಕ ಲೋಕದ ಕೊನೆಯ ಅಂಚಿನಲ್ಲಿರುವ ಆ ಬೋರೆ ಹಣ್ಣಿನ ಮರ ಹೇಗಿದೆ ಮತ್ತು ಅದರ ಸ್ವರೂಪ ಹಾಗೂ 
ವಾಸ್ತವಿಕತೆಯೇನೆಂದು ತಿಳಿಯಲು ಕಷ್ಟನಿದೆ. ಅದು ನಮ್ಮ ಊಹೆಯನ್ನು ಮೀರಿದ ವಿಶ್ವದ ನಿಗೂಢ ವಿಷಯಗಳಲ್ಲಿ ಸೇರಿದೆ. ಅದೇನಿದ್ದರೂ 
ಅದು ಅಲ್ಲಾಹನ ದೃಷ್ಟಿಯಲ್ಲಿ ಮಾನವ ಭಾಷೆಯ ಸಿದ್ರಃ ಎಂಬ ಪದದಿಂದಲೇ ಗುರುತಿಸಬಹುದಾದ ವಸ್ತುವಾಗಿದೆ. ಜನ್ನತುಲ್‌ ಮಆ್‌ವಾ 
ಇದರ ಶಬ್ದಾರ್ಥ ವಾಸ ಸಸ್ಥಳವಾದ ಸ್ವರ್ಗ ಎಂದಿದೆ. ಹಸನುಲ್‌ ಬಸರಿ ಹೇಳುತ್ತಾರೆ: ಇದು ಪರಲೋಕದಲ್ಲಿ ವಿಶ್ವಾಸಿಗಳು ಮತ್ತು ಧರ್ಮ 
ನಿಷ್ಠರಿಗೆ ದೊರೆಯುವಸ ಸ್ಪರ್ಗವೇ ಆಗಿದೆ. ಆ ಸ್ವರ್ಗವು ಆಕಾಶ ಲೋಕದಲ್ಲಿದೆಯೆಂಬುದಕ್ಕೆ ಇದೇ ವಚನವನ್ನು ಅವರು ಆಧಾರಗೊಳಿಸಿದ್ದಾರೆ. 
ಆದರೆ ಕತಾದದ ದೃಷ್ಟಿಯಲ್ಲಿ ಅದರ ಇಂಗಿತವು ಪರಲೋಕದಲ್ಲಿ ಲಭಿಸುವ ಸ್ವರ್ಗವಾಗಿರದೆ ಹುತಾತ್ಮರ ಆತ್ಮಗಳು ಅಂತ್ಯ ದಿನದ ತನಕ 
ಉಳಿದುಕೊಳ್ಳುವ ಸ್ವರ್ಗವಾಗಿದೆ. ಇಬ್ನು ಅಬ್ಬಾಸ್‌ರಿಗೂ ಇದೇ ಅಭಿಪ್ರಾಯವಿದ್ದು ಅವರು ಅದಕ್ಕೆ ಹೀಗೆ ಸೇರಿಸಿದ್ದಾರೆ. ಪರಲೋಕದಲ್ಲಿ 
ವಿಶ್ವಾಸಿಗಳಿಗೆ ಲಭಿಸುವ ಸ್ವರ್ಗದ ಸ್ಥಾನವು ಆಕಾಶದಲ್ಲಿಲ್ಲ ಈ ಭೂಮಿಯಲ್ಲಿದೆ. 

12. ಅರ್ಥಾತ್‌, ಅದರ ಉಜ್ವಲ ಸ್ವರೂಪವು ಅವರ್ಣನೀಯವಾಗಿದೆ. ಅದರ ತೇಜಸ್ಸು ಮಾನವನಿಗೆ ಕಲ್ಪನಾತೀತ ಮತ್ತು ಮಾನವ 
ಭಾಷೆಯಿಂದ ವಿವರಿಸಲು ಅಸಾಧ್ಯವಾಗಿತ್ತು. 


ಕಾಂಡ - 27 


53: ಅನ್ನಜ್ಮ್‌ 149 


ಸ ್‌ಚಚ್ಚ CL ಇತ್ತಿ ಲ ಹ್ಯಸಿ ಜ್‌ ತ್ತು ಬ ಲ್‌್ಮಯೆ.ೆೆ 
MSCS HE OSHS ಲಸ 45 
ಕವಿದುಕೊಂಡಿತ್ತು.” ದೃಷ್ಟಿಕೋರೈಸಲೂ ಇಲ್ಲ, ಅತಿಕ್ರಮಿಸಲೂ ಇಲ್ಲ? ಮತ್ತು ಅವರು ತಮ್ಮ ಪ್ರಭುವಿನ ದೊಡ್ಡ ದೊಡ್ಡ 
ನಿದರ್ಶನಗಳನ್ನು ಕಂಡರು." 


13. ಪ್ರವಾದಿವರ್ಯರ(ಸ) ಅದ್ಭುತ ಮನೋಬಲವು ತೀಕ್ಷ್ಣ ತೇಜಸ್ಸಿನ ಮುಂದೆಯೂ ಕಣ್ಣು ಕೋರೈಸದಷ್ಟು ಉನ್ನತವಾಗಿತ್ತು. 
ಅವರು ಬಹಳ ಶಾಂತಚಿತ್ತದಿಂದ ಅದನ್ನು ನೋಡುತ್ತಾ ನಿಂತರು. ಇನ್ನೊಂದೆಡೆಯಲ್ಲಿ ಅವರ ಆತ್ಮ ನಿಯಂತ್ರಣ ಮತ್ತು ಏಕಾಗ್ರತೆಯು 
ಅವ ರನ್ನು ಕರೆಯಲಾದ ಉದ್ದೇಶದಲ್ಲಿಯೇ ದೃಷ್ಟಿ ಮತ್ತು ಗಮನವನ್ನು ಕೇಂದ್ರೀಕರಿಸುವಷ್ಟು ಉನ್ನತವಾಗಿತ್ತು. ಅವರು ವಿನೋದವನ್ನು 
ನೋಡುವ ಪ್ರೇಕ್ಟಕನಂತೆ ಅಲ್ಲಿನ ಅದ್ಭುತ ದೃಶ್ಯಗಳ ಮೇಲೆ ದೃಷ್ಟಿ ಹಾಯಿಸಲಾರಂಭಿಸಲಿಲ್ಲ ಅದರ ಉದಾಹರಣೆ ಹೀಗಿದೆ: ಒಬ್ಬ ವ್ಯಕ್ತಿಗೆ 
ಮಹಾ ಪರಾಕ್ರಮಶಾಲಿಯಾದ ಓರ್ವ ಚಕ್ರವರ್ಶಿಯ ಆಸ್ಥಾನಕ್ಕೆ ಹೋಗುವ ಅವಕಾಶ ಲಭಿಸಿತು. ಅಲ್ಲಿ ಅವನಿಗೆ ಈ ಹಿಂದೆ ಎಂದೂ 
ಊಹಿಸಿಲ್ಲದಂಥ ವೈಭವಾಡಂಬರಗಳು ಕಾಣಿಸುತ್ತವೆ. ಒಂದು ವೇಳೆ ಅವನು ಅಲ್ಬಬುದ್ಧಿಯವನಾಗಿದ್ದರೆ ಅಲ್ಲಿ ತಲುಪಿದೊಡನೆ ಬೆಕ್ಕಸ 
ಬೆರಗಾಗಬಹುದು. ರಾಜ ದರ್ಬಾರಿನ ಶಿಷ್ಟಾಚಾರಗಳನ್ನು ತಿಳಿಯದವನಾಗಿದ್ದರೆ ರಾಜನ ಸಾನ್ನಿಧ್ಯವನ್ನು ಮರೆತು ದರ್ಬಾರಿನ 
ಶೃಂಗಾರಾದಿಗಳನ್ನು ನೋಡುತ್ತಾ ಅತ್ತಿತ್ತ ದೃಷ್ಟಿ ಹಾಯಿಸಬಹುದು. ಆದರೆ ಶಿಷ್ಟಾಚಾರವನ್ನು ತಿಳಿದಿರುವ ಕರ್ತವ್ಯಪ್ರ ಜ್ಞನಾದ ಓರ್ವ 
ವಿವೇಕಶಾಲಿಯು ಅಲ್ಲಿ ಹೋಗಿ ಮೂಕವಿಸ್ಟಿತನಾಗಲಾರ ಅಥವಾ ದರ್ಬಾರಿನ ಶೃಂಗಾರಗಳನ್ನು ನೋಡುತ್ತಾ ಮೈ ಮರೆಯಲಾರ. ಅವನು 
ಸಂಪೂರ್ಣ ಗಾಂಭೀರ್ಯ ದಿಂದ ಹಾಜರಾಗಿ ತನ್ನ ಗಮನವನ್ನು ಅಲ್ಲಿಗೆ ಕರೆಯಿಸಿದ ಉದ್ದೇಶದಲ್ಲಿಯೇ ಸಂಪೂರ್ಣ ಕೇಂದ್ರೀಕರಿಸುವನು. 
ಪ್ರವಾದಿವರ್ಯರ(ಸ) ಇದೇ ವೈಶಿಷ್ಟ್ಯವನ್ನು ಈ ವಚನದಲ್ಲಿ ಹೇಳಲಾಗಿದೆ. 

14. ಈ ವಚನವು ಪ್ರವಾದಿವರ್ಯರು(ಸ) ಅಲ್ಲಾಹನನ್ನು ನೋಡಲಿಲ್ಲ, ಅವನ ದೃಷ್ಟಾ ;ಿತಗಳನ್ನು ನೋಡಿದರೆಂದು ವಿವರಿಸಲಾಗಿದೆ. 
ಎರಡನೆಯ ಬಾರಿಯ ಭೇಟಿಯೂ ಮೊದಲನೇ ಬಾರಿಯ ವ್ಯಕ್ತಿತ್ವದೊಂದಿಗೆ ನಡೆದಿತ್ತೆಂದು ಸಾಂದರ್ಭಿಕ ಹಿನ್ನೆಲೆಯಿಂದ ವ್ಯಕ್ತವಾಗುತ್ತದೆ. 
ಆದ್ದರಿಂದ ಉನ್ನತ ದಿಗಂತದಲ್ಲಿ ಅವರು ಪ್ರಥಮ ಬಾರಿ ನೋಡಿರುವುದು ಅಲ್ಲಾಹನನ್ನಲ್ಲಮತ್ತು ಎರಡನೆ ಬಾರಿ ಸಿದ್ರಾತುಲ್‌ ಮುಂತಹಾದಲ್ಲಿ 
ನೋಡಿರುವುದೂ ಅಲ್ಲಾಹನನ್ನಲ್ಲವೆಂದು ಅನಿವಾರ್ಯವಾಗಿ ಒಪ್ಪಬೇಕಾಗುತ್ತದೆ. ಈ ಪೈಕಿ ಯಾವುದೇ ಸಂದರ್ಭದಲ್ಲಿಪ್ರವಾದಿವರ್ಯರು(ಸ) 
ಅಲ್ಲಾಹನನ್ನು ನೋಡಿದ್ದರೆ ಆ ಮಹಾ ಕಾರ್ಯವನ್ನು ಇಲ್ಲಿ ಖಂಡಿತವಾಗಿಯೂ ಪ್ರಸ್ತಾಪಿಸಲೇಬೇಕಾಗಿತ್ತು. ಮೂಸಾರ ಕುರಿತು ಅವರು 
ಅಲ್ಲಾಹನನ್ನು ನೋಡ ಬಯಸಿದಾಗ ಹೀಗೆ ಉತ್ತರಿಸಲಾಯಿತೆಂದು ಕುರ್‌ಆನ್‌ ಹೇಳಿದೆ: ಗ್ಯ "ನಿನಗೆ ನನ್ನನ್ನು ನೋಡಲು 
ಸಾಧ್ಯವಿಲ್ಲ.'' (ಅಲ್‌ಮಾಇದ: 143) ಒಂದು ವೇಳೆ ಮೂಸಾರಿಗೆ ನೀಡದಿದ್ದ ಗೌರವವನ್ನು ಪ್ರವಾದಿ ಮುಹಮ್ಮದ್‌ರಿಗೆ ನೀಡಿರುತ್ತಿದ್ದರೆ ಅದು 
ಇಲ್ಲಿ ವಿವರಿಸಬೇಕಾದ ಮಹತ್ವಪೂರ್ಣ ವಿಷಯವಾಗಿದೆ. ಆದರೆ ಪ್ರವಾದಿವರ್ಯರು(ಸ) ಅಲ್ಲಾಹನನ್ನು ಎಂದಾದರೂ ನೋಡಿದ್ದರೆಂದು 
ಕುರ್‌ಆನಿನಲ್ಲಿ ನಮಗೆ ಎಲ್ಲಿಯೂ ಕಾಣಸಿಗುವುದಿಲ್ಲ. ಮಾತ್ರವಲ್ಲ, ಪ್ರವಾದಿವರ್ಯರ(ಸ) ಗಗನಾರೋಹಣ ಘಟನೆ ಎವರಿಸುವ ಬನೀ 
ಇಸ್ರಾ ಈಲ್‌ನಲ್ಲಿಯೂ( ಟಿ] ಕೀ ಸೃತಿ) 'ನಾವು ನಮ್ಮದಾಸನನ್ನು ನಮ್ಮ ನಿದರ್ಶನಗಳನ್ನು ತೋರಿಸಲಿಕ್ಕಾಗಿ ಕರೆದೊಯ್ದೆವು' ಎಂದು ಹೇಳ 
ಲಾಗಿದೆ. ಇಲ್ಲಿ ಸಿದ್ರಾತುಲ್‌ ಮುಂತಹಾದ ಸಾನ್ನಿಧ್ಯದ ಬಗ್ಗೆಯೂ (ಆರಿ 4 oll sul Wy ""ಅವರು ತನ್ನ ಪ್ರಭುವಿನ ಕೆಲವು 
ಅದ್ಭುತ ದೃಷ್ಟಾಂತಗಳನ್ನು ನೋಡಿದರು'' ಎಂದು ಹೇಳಿದೆ. 

ಈ ಕಾರಣಗಳಿಂದ ಆ ಎರಡು ಸಂದರ್ಭಗಳಲ್ಲಿಯೂ ಪ್ರವಾದಿವರ್ಯರು ಅಲ್ಲಾಹನನ್ನು ನೋಡಿದರೋ ಅಥವಾ ಜಿಬ್ರೀಲ್‌ರನ್ನೋ 
ಎಂಬ ಚರ್ಚೆಗೆ ಯಾವ ಅವಕಾಶವೂ ಇಲ್ಲ, ಹಾಗಿದ್ದರೂ ಈ ಸಮಸ್ಯೆಯ ಕುರಿತು ಹದೀಸ್‌ಗಳಲ್ಲಿ ಕಂಡು ಬರುವ ವ್ಯತ್ಯಾಸಗಳಿಂದಾಗಿ ಹೀಗೊಂದು 
ಚರ್ಚೆ ಹುಟ್ಟಿಕೊಂಡಿದೆ. ಈ ವಿಷಯದಲ್ಲಿ ವಿವಿಧ ಸಹಾಬಿಗಳಿಂದ ಉದ್ಧರಿಸಲಾದ ಪ್ರವಾದಿ ವಚನಗಳನ್ನು ಇಲ್ಲಿ ಕ್ರಮಶಃ ನೀಡಲಾಗಿದೆ. 

i) ಬುಖಾರಿಯವರು ಕಿತಾಬುತ್ತಫ್ಲೀರ್‌ನಲ್ಲಿ ಮಸ್ರೂಕ್‌ರ ಮಾತನ್ನು ಹೀಗೆ ಉದ್ದರಿಸಿದ್ದಾರೆ: ನಾನು ಆಯಿಶಾರೊಡನೆ(ರ) ಕೇಳಿದೆ: 
ಅಮ್ಮಾ ಪ್ರವಾದಿವರ್ಯರು(ಸ) ಅಲ್ಲಾಹನನ್ನು ಕಂಡಿದ್ದಾರೆಯೇ? ಅವರು ಹೇಳಿದರು. ನಿನ್ನ ಪ್ರಶ್ನೆಯು ನನ್ನನ್ನು ರೋಮಾಂಚನ 
ಗೊಳಿಸಿತು. ಮೂರು ವಿಷಯಗಳ ಬಗ್ಗೆ ಯಾರೇ ವಾದಿಸಿದರೂ ಅವು ಸುಳ್ಳೆಂಬುದನ್ನು ನೀವು ಮರೆತಿರಿ. ಅದರಲ್ಲೊಂದು ವಿಷಯವನ್ನು 
ಪ್ರವಾದಿ ತಿಳಿಸಿದರು: ಪ್ರವಾದಿ ಮುಹಮ್ಮದ್‌ರು ಅಲ್ಲಾಹನನ್ನು ನೋಡಿದರೆಂದು ಯಾರಾದರೂ ಹೇಳಿದರೆ ಅವನು ಸುಳ್ಳು ಹೇಳಿದನು. 
ಅನಂತರ ಆಯಿಶಾರು ಈ ವಚನವನ್ನು ಪಠಿಸಿದರು. ಟಖ ಟೆ ಬಳ (ಕಣ್ಣುಗಳು ಅವನನ್ನು ದರ್ಶಿಸಲಾರವು.) 


ಬ ಬ್‌ ಬ ಬ ಬ್‌ hls atu ಯಾವೊಬ್ಬ ಮಾನವನಿಗೂ ಅಲ್ಲಾಹ 


ಕಾಂಡ - 27 


150 ತಪ್ಪೀಮುಲ್‌ ಕುರ್‌ಆನ್‌ 


ನೊಡನೆ ನೇರವಾಗಿ ಮಾತಾಡಲಾಗುವುದಿಲ್ಲ. ದಿವ್ಯವಾಣಿಯ ಮೂಲಕ ಅಥವಾ ಪರದೆಯ ಹಿಂದಿನಿಂದ ನಿಂತು ಅಥವಾ ಓರ್ವ ದೇವಚರ 
ನನ್ನು ಕಳುಹಿಸಿ ತನ್ನಿಚ್ಛೆಯಂತೆ ಬೋಧಿಸುವ ಹೊರತು. ಅನಂತರ ಅವರು ಹೇಳಿದರು: ಆದರೆ ಅವರು ಎರಡು ಬಾರಿ ಜಿಬ್ರೀಲ್‌ರನ್ನು 
ನಿಜರೂಪದಲ್ಲಿ ನೋಡಿದ್ದಾರೆ. 

ಈ ಪ್ರವಾದಿ ವಚನದ ಒಂದು ಭಾಗವನ್ನು ಬುಖಾರಿಯವರು ಕಿತಾಬುತ್ತೌಹೀದ್‌ನ ನಾಲ್ಕನೆಯ ಅಧ್ಯಾಯದಲ್ಲಿಯೂ ಉದ್ದರಿಸಿದ್ದಾರೆ. 
ಕಿತಾಬು ಬದಉಲ್‌ ಖಲ್ಫ್‌ನಲ್ಲಿ ಬುಖಾರಿಯವರು ಮಸ್ರೂಕ್‌ರಿಂದ ಉದ್ಧರಿಸಿದ ವರದಿಯಲ್ಲಿಹೀಗಿದೆ: ನಾನು ಇದನ್ನು ಕೇಳಿ ಆಯಿಶಾರೊಡನೆ 
ವಿಚಾರಿಸಿದೆ: ಹಾಗಾದರೆ si ಗೆ] pe 24853 ಆಚರ ಜೆ ಎಂಬ ಮಾತಿನಲ್ಲಿ ಅಲ್ಲಾಹನ ಉದ್ದೇಶವೇನು? ಅವರು ಹೇಳಿದರು: ಅದು 
ಜಿಬ್ರೀಲ್‌, ಅವರು ಸಾಮಾನ್ಯ ಮಾನವರ ರೂಪದಲ್ಲಿ ಬಂದಿದ್ದರು. ಆದರೆ ಆ ಸಂದರ್ಭದಲ್ಲಿ: ತನ್ನ ಮೂಲ ರೂಪದಲ್ಲಿಪ್ರವಾದಿವರ್ಯರ(ಸ) 
ಸನಿಹಕ್ಕೆ ಬಂದು ದಿಗಂತದಲ್ಲಿ ತುಂಬಿ ನಿಂತಿದ್ದರು. 

ಮುಸ್ಲಿಮ್‌, ಕಿತಾಬುಲ್‌ ಈಮಾನ್‌ ಫೀದಿಕ್ರಿ ಸಿದ್ರತಿಲ್‌ ಮುಂತಹಾ ಅಧ್ಯಾಯದಲ್ಲಿ ಆಯಿಶಾ ಮತ್ತು ಮುಸ್ರೂಕ್‌ರ ಈ 
ಸಂಭಾಷಣೆಯು ಹೆಚ್ಚು ವಿವರವಾಗಿ ಉದ್ದ ಎತೆವಾಗಿದೆ. ಅದರ ಮುಖ್ಯಾಂಶ ಹೀಗಿದೆ: ಮುಹಮ್ಮಬ್‌ರು(ಸ) ಅಲ್ಲಾಹನನ್ನು ನೋಡಿರುವರೆಂದು 
ಯಾರಾದರೂ ವಾದಿಸಿದರೆ ಅವನು ಅಲ್ಲಾಹನ ಮೇಲೆ ಘೋರ ಸುಳ್ಳಾರೋಪವನ್ನು ಹೊರಿಸಿದನು. ಆಯಿಶಾ ಹೇಳುತ್ತಾರೆ: ಆರಾಮವಾಗಿ 
ಕುಳಿತಿದ್ದ ನಾನು ಈ ಮಾತು ಕೇಳಿ ಧಿಗ್ಯನೆ ಎದ್ದು ಬಿಟ್ಟೆ ನಾನು ವಿಚಾರಿಸಿದೆ: ಉಮ್ಮುಲ್‌ ಮುಅಮಿನೀನ್‌, ಅವಸರ ಪಡಬೇಡಿ. ಅಲ್ಲಾಹನು 
ಭಾಟೆ ಘಃ [x 5 123 ಮತ್ತು ಆ) iis 5 ೩೫ ಎಂದು ಹೇಳಿರುವನಲ್ಲವೇ? ಆಯಿಶಾ ಉತ್ತರಿಸಿದರು: ಈ ಸಮುದಾಯದಲ್ಲಿ ಪ್ರಸ್ತುತ 
ವಿಷಯದ ಕುರಿತು ಪ್ರವಾದಿವರ್ಯರೊಡನೆ ನಾನೇ ಪ್ರಥಮವಾಗಿ ವಿಚಾರಿಸಿದ್ದೆ. ಪ್ರವಾದಿವರ್ಯರು ಹೇಳಿದ್ದರು: ಅದು ಜಿಬ್ರೀಲ್‌ 
ಆಗಿದ್ದರು. ಈ ಎರಡು ಬಾರಿ ಹೊರತು ಅಲ್ಲಾಹನು ಸೃಷ್ಟಿಸಿದ ನೈಜ ರೂಪದಲ್ಲಿ ನಾನು ಅವರನ್ನು ಕಂಡಿಲ್ಲ. ಈ ಎರಡು ಸಂದರ್ಭಗಳಲ್ಲಿ 
ಅವರು ಆಕಾಶದಿಂದ ಇಳಿಯುತ್ತಿರುವುದನ್ನು ನಾನು ನೋಡಿದೆ. ಅದರ ಬೃಹತ್‌ ಆಕಾರವು ಆಕಾಶ ಭೂಮಿಗಳ ಮಧ್ಯೆ ವ್ಯಾಪಿಸಿತ್ತು. 

ಇಬ್ನು ಮರ್ದೂಯರು ಮಸ್ರೂಕ್‌ರ ಈ ವರದಿಯನ್ನು ಹೀಗೆ ಉಲ್ಲೇಖಿಸಿದ್ದಾರೆ: ಆಯಿಶಾ(ರ) ಹೇಳಿದರು: ಎಲ್ಲರಿಗಿಂತ ಮುಂಚಿತವಾಗಿ 
ನಾನು ಪ್ರವಾದಿವರ್ಯರೊಡರನೆ ಕೇಳಿದೆ: ನೀವು ನಿಮ್ಮ ಪ್ರಭುವನ್ನು ನೋಡಿರುವಿರಾ? ಪ್ರವಾದಿವರ್ಯರು(ಸ) ಉತ್ತರಿಸಿದರು: ಇಲ್ಲ, ನಾನು 
ಜಿಬ್ರೀಲ್‌ರು ಆಕಾಶದಿಂದ ಇಳಿಯುವುದನ್ನು ನೋಡಿದ್ದೆ. 

ii) ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ರಿಂದ ವರದಿ: ಬುಖಾರಿಯವರು ಕಿತಾಬುತ್ತಪ್ಲೀರ್‌ನಲ್ಲಿ ಮುಸ್ಲಿಮ್‌ ಕಿತಾಬುಲ್‌ ಈಮಾನ್‌ನಲ್ಲಿ 
ತಿರ್ಮಿದಿ ಅಬ್‌ವಾಬುತ್ತಫ್ಲೀರ್‌ನಲ್ಲಿರಿುರ್ರ್‌ ಬಿನ್‌ ಹುಬೈಶ್‌ರಿಂದ ಉಲ್ಲೇಖಿಸಿದ್ದಾರೆ: ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ 8 ಭಜ ಎಕೆ 
ಎಂಬ ವಚನವನ್ನು ವ್ಯಾಖ್ಯಾನಿಸಿ ಹೇಳಿದರು: ಪ್ರವಾದಿವರ್ಯರು ಜಿಬ್ರೀಲ್‌ರನ್ನು ಆರುನೂರು ರೆಕ್ಕೆಗಳಿರುವ ರೂಪದಲ್ಲಿ ನೋಡಿದ್ದರು. 

ಮುಸ್ಲಿಮ್‌ರಇನ್ನೊಂದು ವರದಿಯಲ್ಲಿ ಹೀಗಿದೆ: 61] 858) 616 ಬ ಮತ್ತು 57:54) ಎ 2,8] 8ಕ್ಕೆಇದೇವ್ಯಾಖ್ಯೆಯನ್ನು 
ರಿಂ್ರ್‌ ಬಿನ್‌ ಹುಬೈಶ್‌ರು ಅಬ್ಬುಲ್ಲಾ ಬಿನ್‌ ಮಸ್‌ವೂದ್‌ರಿಂದ ಉದ್ದರಿಸಿದ್ದಾರೆ. 

ಮುಸ್ನದ್‌ ಅಷ್ನದ್‌ನಲ್ಲಿ ಈ ವ್ಯಾಖ್ಯಾನವನ್ನು ಮುರ್ರ್‌ ಬಿನ್‌ ಹುಬೈಶರ ಹೊರತು ಅಬ್ದುರ್ರಹ್ಮಾನ್‌ ಬಿನ್‌ ಯರೀದ್‌ ಮತ್ತು ಅಬೂ 
ವಾಇಲ್‌ ಎಂಬಿವರ ಮೂಲಕವೂ ಉದ್ಭ್ಮತವಾಗಿದೆ. ಅದಲ್ಲದೆ ಮುಸ್ನದ್‌ ಅಹ್ನದ್‌ನಲ್ಲಿ ರಿುರ್ರ್‌ ಬಿನ್‌ ಹುಬೈಶ್‌ರ ಇತರ ಎರಡು 
ವರದಿಗಳಿವೆ. ಅವುಗಳಲ್ಲಿ ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ರು ಭಿ ಯ ಆ) 0/8 38 ಮುಂತಹಾದ ವ್ಯಾಖ್ಯೆಯನ್ನು 
ವಿವರಿಸುತ್ತಾ ಹೀಗೆ ಹೆಳಿದ್ದಾರೆ: ಪ್ರವಾದಿ(ಸ) ಹೇಳಿದರು- ಸಿದ್ರತುಲ್‌ ಮುಂತಹಾದ ಸಮೀಪದಲ್ಲಿ ನಾನು ಜಿಬ್ರೀಲ್‌ರನ್ನು ನೋಡಿದೆ. 
ಅದಕ್ಕೆ 600ರೆಕ್ಕೆಗಳಿದ್ದುವು. ಇದೇ ಆಶಯವನ್ನು ಇಮಾಮ್‌ ಅಹ್ನದ್‌ರು ಶಕೀಕ್‌ ಬಿನ್‌ ಸಲಮರಿಂದಲೂ ಉದ್ಭರಿಸಿದ್ದಾರೆ. ಅದರಲ್ಲಿ ಅವರು 
ಹೇಳಿದ್ದಾರೆ: ನಾನು ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ರ ಬಾಯಿಯಿಂದ ಹೀಗೆ ಕೇಳಿದ್ದೇನೆ: ನಾನು ಜಿಬ್ರೀಲ್‌ರನ್ನು ಸಿದ್ರತುಲ್‌ ಮುಂತಹಾದ 
ಸಮೀಪದಲ್ಲಿ ಈ ರೂಪದಲ್ಲಿ ನೋಡಿರುವನೆಂದು ಪ್ರವಾದಿಯವರೇ ಹೇಳಿದ್ದಾರೆ. 

iii) ಅತಾಆ್‌ ಬಿನ್‌ ಅಬೀ ರಬಾಹ್‌ರು ಅಬೂ ಹುರೈರರೊಡನೆ ಎಂಬ ವಚನದ ತಾಶ್ಟರ್ಯವನ್ನು ಕೇಳಿದಾಗ ಅವರು ಹೇಳಿದರು. 
ಪ್ರವಾದಿಯವರು ಜಿಬ್ರೀಲ್‌ರನ್ನು ನೋಡಿದ್ದರೆಂದರ್ಥ. (ಮುಸ್ಲಿಮ್‌-ಕಿತಾಬುಲ್‌ ಈಮಾನ್‌) 

iv) ಅಬೂದರ್ರ್‌ ಗಿಫ್ಲಾರಿಯವರಿಂದ ಅಬ್ದುಲ್ಲಾಶಕೀಕ್‌ರ ಎರಡು ವರದಿಗಳನ್ನು ಇಮಾಮ್‌ ಮುಸ್ಲಿಮ್‌ರು ಕಿತಾಬುಲ್‌ ಈಮಾನ್‌ನಲ್ಲಿ 
ಉಲ್ಲೇಖಿಸಿದ್ದಾರೆ. ಒಂದು ಹೀಗಿದೆ: ನಾನು ಸಂದೇಶವಾಹಕರೊಡನೆಕೇಳಿದೆ. ನೀವು ನಿಮ್ಮ ಪ್ರಭುವನ್ನು ನೋಡಿದ್ದೀರಾ? ಪ್ರವಾದಿವರ್ಯರು(ಸ) 
ಹೇಳಿದರು: ನಾನು ಒಂದುಪ್ರ ಪ್ರಕಾಶವನ್ನು ನೋಡಿದೆ.' ಪ್ರವಾದಿವರ್ಯರ(ಸ) ಮೊದಲ ನುಡಿಯನ್ನು ಇಬ್ನು ಲ್‌ ಕಯ್ಯಿಮ್‌ರು ರಭಾದುಲ್‌ 
ಮಜದ್‌ನಲ್ಲಿ ಹೀಗೆ ವ್ಯಾಖ್ಯಾನಿಸಿದ್ದಾರೆ. ಅದೊಂದು ಪ್ರಕಾಶ, ಅವನನ್ನು ನೋಡುವುದು ಹೇಗೆ? ಎರಡನೆಯ ವರದಿಯಲ್ಲಿ ಹೀಗಿದೆ: 
ಪ್ರವಾದಿವರ್ಯರು ಹೇಳಿದರು. ನನ್ನ ಮತ್ತು ದೇವ ದರ್ಶನದ ಮಧ್ಯೆ ಪ್ರಕಾಶದ ತೆರೆಯಿತ್ತು. ಮತ್ತು ಎರಡನೆ ನುಡಿಯನ್ನು ಹೀಗೆ 


ಕಾಂಡ - 27 


53: ಅನ್ನಜ್ಮ್‌ 151 


ವ್ಯಾಖ್ಯಾನಿಸಿದ್ದಾರೆ. ನಾನು ಪ್ರಭುವನ್ನು ನೋಡಿಲ್ಲ. ಒಂದು ಪ್ರಕಾಶವನ್ನು ಮಾತ್ರ ನೋಡಿದೆ. 

ನಸಾಇ ಮತ್ತು ಅಬೀ ಹಾತಿಮ್‌ರು ಅಬೂದರ್ರ್‌ರ ಹೇಳಿಕೆಯನ್ನು ಹೀಗೆ ಉದ್ಭರಿಸಿದ್ದಾರೆ. ಪ್ರವಾದಿವರ್ಯರು(ಸ) ಪ್ರಭುವನ್ನು 
ಮನದಲ್ಲಿ ನೋಡಿದರು. ಕಣ್ಣಿನಿಂದ ನೋಡಿಲ್ಲ. 

೪) ಅಬೂ ಮೂಸಲ್‌ ಅಶ್‌ಅರಿಯವರಿಂದ ಇಮಾಮ್‌ ಮುಸ್ಲಿಮ್‌ ಕಿತಾಬುಲ್‌ ಈಮಾನ್‌ನಲ್ಲಿ, ಉದ್ದರಿಸಿದ್ದಾರೆ. ಪ್ರವಾದಿವರ್ಯರು(ಸ) 
ಹೇಳಿದರು: ಟೂ ಯ ಟೆ! ಪ. ಟ "ಅಲ್ಲಾಹನ ಸೃಷ್ಟಿಗಳಲ್ಲಿ ಯಾವುದರ ದೃಷ್ಟಿಯೂ ಅವನ ತನಕ ತಲುಪುವುದಿಲ್ಲ' 

vi) ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ರಿಂದ ವರದಿ: ಎಂಬೀ ವಾಕ್ಯಗಳ ಅರ್ಥವನ್ನು ಕೇಳಿದಾಗ ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ರು ಹೇಳಿರುವುದಾಗಿ 
ಮುಸ್ಲಿಮ್‌ ಉದ್ಭರಿಸಿದ್ದಾರೆ: ಪ್ರವಾದಿವರ್ಯರು ತಮ್ಮ ಪ್ರಭುವನ್ನು ಎರಡು ಬಾರಿ ಮನಸ್ಸಿನಲ್ಲಿ ನೋಡಿದ್ದಾರೆ. ಈ ವರದಿಯು ಮುಸ್ನದ್‌ 
ಅಹ್ಮದ್‌ನಲ್ಲಿಯೂ ಇದೆ. 

ಅತಾಆ್‌ ಬಿನ್‌ ಅಬೀ ರಬಾಹ್‌ರ ಮೂಲಕ ಇಬ್ನು ಮರ್ದೂಯರು ಇಬ್ನು ಅಬ್ಬಾಸ್‌ರಿಂದ ಉದ್ಭರಿಸಿದ್ದಾರೆ: ಪ್ರವಾದಿವರ್ಯರು(ಸ) 
ಅಲ್ಲಾಹನನ್ನು ಕಣ್ಣಿನಿಂದ ನೋಡಿಲ್ಲ. ಆದರೆ ಮನಸ್ಸಿನಿಂದ ನೋಡಿದ್ದಾರೆ. ಇಬ್ನು ಅಬ್ಬಾಸ್‌ ಹೇಳಿರುವುದಾಗಿ ನಸಾಈ ಇಕ್ರಿಮರಿಂದ 
ಉದ್ದರಿಸಿದ್ದಾರೆ. 9..ಒಟೆಸಿ yd ರಿಯ ೪ 50 1 ಕ ಅಲ್ಲಾಹನು ಪ್ರವಾದಿ ಇಬ್ರಾಹೀಮರನ್ನು(ಅ) 
ಮಿತ್ರನಾಗಿ ಮಾಡಿ, ಮೂಸಾರನ್ನು ತನ್ನ ವಾಣಿಯಿಂದ ಅನುಗ್ರಹಿಸಿ ಮತ್ತು ಮುಹಮ್ಮದ್‌ರಿಗೆ(ಸ) ಎರಡು ಬಾರಿ ದರ್ಶನ ಭಾಗ್ಯ 
ದಯಪಾಲಿಸಿರುವ ಬಗ್ಗೆ ನಿಮಗೆ ಅಚ್ಚರಿಯಾಗುತ್ತಿದೆಯೇ? ಈ ವರದಿಯನ್ನು ಉದ್ಧರಿಸಿ ಅದನ್ನು ಸಿಂಧುವೆಂದು ಅಂಗೀಕರಿಸಿದ್ದಾರೆ. 

ತಿರ್ಮಿದಿಯಲ್ಲಿ ಶಅಬೀಯವರ ವರದಿ: ಇಬ್ನು ಅಬ್ಬಾಸ್‌ರು ಒಂದು ಸಭೆಯಲ್ಲಿ ಹೇಳಿದರು: ಅಲ್ಲಾಹನು ತನ್ನ ದರ್ಶನ ಮತ್ತು 
ತನ್ನ ವಾಣಿಯನ್ನು ಪ್ರವಾದಿ ಮುಹಮ್ಮದ್‌ ಮತ್ತು ಮೂಸಾರ ಮಧ್ಯೆ ಹಂಚಿದನು. ಮೂಸಾರೊಂದಿಗೆ ಅವನು ಎರಡು ಬಾರಿ ಮಾತಾಡಿದನು. 
ಮತ್ತು ಮುಹಮ್ಮದ್‌ರು(ಸ) ಅವನನ್ನು ಎರಡು ಬಾರಿ ದರ್ಶಿಸಿದರು. ಇಬ್ನು ಅಬ್ಬಾಸ್‌ರ ಈ ಹೇಳಿಕೆಯನ್ನು ಆಲಿಸಿದ ಮಸ್ರೂಕ್‌ರು 
ಆಯಿಶಾರ ಬಳಿಗೆ ಹೋಗಿ ಅವರೊಡನೆ ಕೇಳಿದರು: ಪ್ರವಾದಿವರ್ಯರು(ಸ) ತಮ್ಮ ಪ್ರಭುವನ್ನು ನೋಡಿರುವರೇ? ಅವರು ಹೇಳಿದರು: 
ಕೇಳಿದಾಗ ರೋಮಾಂಚನವಾಗುವಂಥ ಮಾತುಗಳನ್ನು ಹೇಳಿರುವೆ. ಆ ಬಳಿಕ ಆಯಿಶಾ ಮತ್ತು ಮಸ್ರೂಕ್‌ರ ಮಧ್ಯೆ ನಾವು ಮೇಲೆ ಆಯಿಶಾರ 
ವರದಿಯಲ್ಲಿ ಉದ್ಧರಿಸಿದ ಮಾತುಕತೆ ನಡೆಯಿತು. 

ತಿರ್ಮಿದಿಯಲ್ಲಿಯೇ ಇಬ್ನು ಅಬ್ಬಾಸ್‌ ಉದ್ಧರಿಸಿರುವ ಇತರ ವರದಿಗಳಲ್ಲೊಂದರಲ್ಲಿಪ್ರವಾದಿಯವರು ಅಲ್ಲಾಹನನ್ನು ನೋಡಿದರೆಂದೂ, 
ಇನ್ನೊಂದರಲ್ಲಿ 2 ಬಾರಿ ನೋಡಿದರೆಂದೂ ಮೂರನೆಯದರಲ್ಲಿ ಮನಸ್ಸಿನಿಂದ ನೋಡಿದರೆಂದೂ ಹೇಳಲಾಗಿದೆ. ಮುಸ್ನದ್‌ ಅಹ್ನದ್‌ನಲ್ಲಿ 
ಇಬ್ನು ಅಬ್ಬಾಸ್‌ರಿಂದ ಉದ್ಭೃತ: ಪ್ರವಾದಿವರ್ಯರು(ಸ) ಹೇಳಿದರು: (4) ೬5 ಟಬ) ಬ "ನನ್ನ ಅತ್ಯುನ್ನತ ಮತ್ತು ಪಾವನನಾದ 
ಪ್ರಭುವನ್ನು ನಾನು ಕಂಡಿದ್ದೇನೆ.' ಇನ್ನೊಂದು ವರದಿಯಲ್ಲಿ ಹೀಗಿದೆ: ಕ್ರ ಚಿ ಬು ಎ0 ನನ್ನ ಪ್ರಭು ರಾತ್ರಿಯಲ್ಲಿ ಅತಿ 
ಸುಂದರ ರೂಪದಲ್ಲಿ ನನ್ನ ಬಳಿ ಬಂದನು. ನಿದ್ರಾ ವೇಳೆಯಲ್ಲಿ (ಕನಸಿನಲ್ಲಿ) ಎಂಬುದು ಪ್ರವಾದಿವರ್ಯರ ಉದ್ದೇಶವಾಗಿರಬಹುದೆಂದು 
ವರದಿಗಾರರು ಅಂದಾಜಿಸಿದ್ದಾರೆ. ತ್ವಬ್ರಾನಿ ಮತ್ತು ಇಬ್ನು ಮರ್ದೂಯರು ಇಬ್ನು ಅಬ್ದಾಸ್‌ರಿಂದ ಹೀಗೊಂದು ವರದಿಯನ್ನು ಉಲ್ಲೇಖಿಸಿದ್ದಾರೆ: 
ಪ್ರವಾದಿವರ್ಯರು ಅಲ್ಲಾಹನನ್ನು ಎರಡು ಬಾರಿ ನೋಡಿದರು. ಒಂದು ಬಾರಿ ಕಣ್ಣಿಂದ ಮತ್ತು ಇನ್ನೊಂದು ಬಾರಿ ಹೃದಯದಿಂದ. 

vii) ಮುಹಮ್ಮದ್‌ ಬಿನ್‌ ಕಅಬುಲ್‌ ಕುರರೀಯವರು ಹೇಳುತ್ತಾರೆ: ಕೆಲವು ಸಹಾಬಿಗಳು ಪ್ರವಾದಿವರ್ಯರೊಡನೆ ತಾವು ತಮ್ಮ 
ಪ್ರಭುವನ್ನು ನೋಡಿರುವಿರಾ? ಎಂದು ಕೇಳಿದರು, ಅವರು ಹೇಳಿದರು: ನಾನು ಎರಡು ಬಾರಿ ಮನಸಿನಲ್ಲಿ ನೋಡಿದ್ದೇನೆ. (ಇಬ್ನು ಅಬೀ 
ಹಾತಿಮ್‌) ಈ ವರದಿಯನ್ನು ಇಬ್ನು ಜರೀರ್‌ ಹೀಗೆ ಉದ್ಭರಿಸಿದ್ದಾರೆ: ಪ್ರವಾದಿ ಹೇಳಿದರು: ನಾನು ಕಣ್ಣಿನಿಂದ ನೋಡಿಲ್ಲ, ಆದರೆ ಮನಸಿನಿಂದ 
ಎರಡು ಬಾರಿ ನೋಡಿದ್ದೇನೆ. 

೪11) ಮಿಅರಾಜ್‌ ಘಟನೆಯ ಕುರಿತು ಅನಸ್‌ ಬಿನ್‌ ಮಾಲಿಕ್‌ರಿಂದ ಶುರೈಕ್‌ ಬಿನ್‌ ಅಬ್ದುಲ್ಲಾರ ಮೂಲಕ ಇಮಾಮ್‌ ಬುಖಾರಿ 
ಕಿತಾಬುಶ್ರೌಹೀದ್‌ನಲ್ಲಿ ಹೀಗೆ ಉದ್ದರಿಸಿದ್ದಾರೆ. 

ಎ ಆ SS or ಪ ಬ ks OE gr Sj oy od! 0೨) ಎಸೆ! ತ್ರಿ. lo 
Blo yea Ad! ಆಕಿ 

“"ಅವರು ಸಿದ್ರತುಲ್‌ ಮುಂತಹಾದ ಬಳಿಗೆ ತಲುಪಿದಾಗ ಸರ್ವಾಧಿಪತಿಯಾದ ಅಲ್ಲಾಹನು ಅವರ ಬಳಿಗೆ ಬಂದನು ಮತ್ತು ಅವರ 
ಮೇಲೆ ಎರಡು ಬಿಲ್ಲುಗಳ ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಅಂತರದಲ್ಲಿ ತಂಗಿದನು. ಅನಂತರ ಅವರಿಗೆ ನೀಡಿದ ದಿವ್ಯವಾಣಿಯಲ್ಲಿ 
50ಬಾರಿಯ ನಮಾರುಥ್‌ ಕೂಡಾ ಸೇರಿತ್ತು.'' ಈ ವರದಿಯ ಆಧಾರ ಮತ್ತು ವಿಷಯದ ಕುರಿತು ಇಮಾಮ್‌ ಖತ್ತಾಬಿ, ಹಾಫಿರುಖ್‌ ಬಿನ್‌ 
ಹಜರ್‌, ಇಬ್ನು ಹರ್ಟ್‌ ಮತ್ತು ಹಾಫಿರಭ್‌ ಅಬ್ದುಲ್‌ ಹಕ್‌ ಮುಂತಾದವರ ಆಶ್ಬೇಪಗಳಿಗಿಂತ ಹೆಚ್ಚು ಅನ್ಹಯವಾಗುವ ಖಂಡನೆ ಹೀಗಿದೆ: 


ಕಾಂಡ - 27 


152 ತಪ್ಪೀಮುಲ್‌ ಕುರ್‌ಆನ್‌ 


CAT AE) ಟರ ್ರ್ಯಾ A 1 ne AE 25 ಚ 
15/8151 55೪.13 ೬ Hoi 31 9೫೪ 
೨ ಇತಿ a BLL ಬ್‌ ು ಈ KORTE 1? > 3 
IPAs SY GHE les OB OTOL bs dul 
(19-25) ಈಗ ಹೇಳಿರಿ ನೀವು "ಲಾತ್‌', "ಉರ್ಬಾ, ಮತ್ತು ಮೂರನೆಯ ದೇವಿ 'ಮನಾತ್‌'ನ ವಾಸ್ತವಿಕತೆಯ 
ಕುರಿತು ಸ್ವಲ್ಪವಾದರೂ ವಿವೇಚಿಸಿದ್ದೀರಾ? ಏನು! ನಿಮಗೆ ಪುತ್ರರು ಮತ್ತು ಅಲ್ಲಾಹನಿಗೆ ಪುತ್ರಿಯರೇ?** ಇದಂತೂ 
ದೊಡ್ಡ ದಾಂಧಲೆಯ ವಿತರಣೆಯೇ ಸರಿ. ನಿಜವಾಗಿ ಇವೆಲ್ಲ ನೀವು ಮತ್ತು ನಿಮ್ಮ ಪೂರ್ವಜರು ಇಟ್ಟುಕೊಂಡಿರುವ 
ಕೆಲವು ಹೆಸರುಗಳೇ ಹೊರತು ಇನ್ನೇನೂ ಅಲ್ಲ, ಅಲ್ಲಾಹನು ಇವುಗಳ ಪರವಾಗಿ ಯಾವ ಆಧಾರವನ್ನೂ ಇಳಿಸಿಲ್ಲ"” 


ಇದು ಸ್ಪಷ್ಟವಾಗಿ ಕುರ್‌ಆನಿಗೆ ಏರುದ್ಧವಾಗಿದೆ. ಯಾಕೆಂದರೆ ಕುರ್‌ಆನ್‌ ಎರಡು ವಿಭಿನ್ನ ದರ್ಶನಗಳ ಬಗ್ಗೆ ಪ್ರಸ್ತಾಪಿಸಿದೆ. ಒಮ್ಮೆ ದಿಗಂತದ 
ಅಂಚಿನಿಂದ ಆರಂಭವಾಗಿ ಅನಂತರ ಬರಬರುತ್ತಾ ಎರಡು ಬಿಲ್ಲುಗಳ ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಅಂತರದ ತನಕ ಹತ್ತಿರವಾಯಿತೆಂದು 
ಹೇಳಿದೆ. ಇನ್ನೊಮ್ಮೆ ಸಿದ್ರತುಲ್‌ ಮುಂತಹಾದಲ್ಲಿಸಂಭವಿಸಿತ್ತು. ಈ ವರದಿಯಲ್ಲಿ ಎರಡೂ ದರ್ಶನಗಳನ್ನು ಸೇರಿ ಒಂದೇ ದರ್ಶನಗೊಳಿಸಲಾಗಿದೆ. 
ಆದ್ದರಿಂದ ಕುರ್‌ಆನಿಗೆ ವಿರುದ್ಧವಾಗಿ ಈ ವರದಿಯನ್ನು ಯಾವ ರೀತಿಯಿಂದಲೂ ಅಂಗೀಕರಿಸಲು ಸಾಧ್ಯವಿಲ್ಲ, 

ಇನ್ನು ನಾವು ಉದ್ಭರಿಸಿರುವ ಇತರ ವರದಿಗಳಲ್ಲಿ ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ ಮತ್ತು ಆಯಿಶಾರ ವರದಿಯು ಹೆಚ್ಚು: ತೂಕವಿರುವಂತೆ 
ತೋರುತ್ತದೆ. ಯಾಕೆಂದರೆ ಆ ಎರಡು ಸಂದರ್ಭಗಳಲ್ಲಿಯೂ ಪ್ರವಾದಿವರ್ಯರು(ಸ) ಅಲ್ಲಾಹನನ್ನಲ್ಲ, ಜಿಬ್ರೀಲ್‌ರನ್ನು ನೋಡಿದೆನೆಂಬ 
ಪ್ರವಾದಿವರ್ಯರ(ಸ) ಹೇಳಿಕೆಯಲ್ಲಿ ಆ ಎರಡೂ ವರದಿಗಳನ್ನು ಸಮನ್ನಯಗೊಳಿಸಿದ್ದಾರೆ. ಆ ವರದಿಗಳು ಕುರ್‌ಆನಿನ ವಿವರಣೆ ಮತ್ತು 
ಸಂಜ್ಞೆಗಳಿಗೆ ಸಂಪೂರ್ಣ ಸರಿಹೊಂದುತ್ತವೆ. ಅದಲ್ಲದೆ ಅಬೂ ಮೂಸಲ್‌ ಅಶ್‌ಅರಿ ಮತ್ತು ಅಬೂದರ್ರುಲ್‌ ಗಿಫ್ಫಾರಿಯವರು ಪ್ರವಾದಿ 
ವರ್ಯರಿಂದ ಉದ್ಧರಿಸಿರುವ ವಚನಗಳೂ ಅವುಗಳನ್ನು ದೃಢೀಕರಿಸುತ್ತಿವೆ. ಇದಕ್ಕೆ ವಿರುದ್ಧವಾಗಿ ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ರಿಂದ ಹದೀಸ್‌ 
ಗ್ರಂಥಗಳಲ್ಲಿ ಉದ್ಧರಿಸಿರುವ ಎಲ್ಲ ವರದಿಗಳಲ್ಲಿಯೂ ಬಹಳ ಗೊಂದಲ ಕಾಣಿಸುತ್ತಿವೆ. ಕೆಲವೆಡೆಗಳಲ್ಲಿ ಅವರು ಎರಡು ಬಾರಿಯೂ ಕಣ್ಣಿ 
ನಿಂದ ದರ್ಶಿಸಿದರೆಂದು ಹೇಳಿದ್ದಾರೆ. ಇತರ ಕೆಲವೆಡೆಗಳಲ್ಲಿ ಎರಡೂ ದರ್ಶನಗಳೂ ಮಾನಸಿಕವೆಂದಿದ್ದಾರೆ. ಮತ್ತೆ ಕೆಲವೆಡೆಗಳಲ್ಲಿ ಒಂದು 
ದರ್ಶನವು ಕಣ್ಣಿಂದ ಮತ್ತು ಇನ್ನೊಂದು ಮಾನಸಿಕವೆಂದಿದ್ದಾರೆ. ಬೇರೆ ಕೆಲವೆಡೆಗಳಲ್ಲಿ ಕಣ್ಣಿನ ದರ್ಶನವನ್ನು ಖಡಾಖಂಡಿತವಾಗಿ ನಿರಾಕರಿಸಿದ್ದಾರೆ. 
ಈ ಪೈಕಿ ಯಾವ ವರದಿಗಳಲ್ಲಿಯೂ ಅವರು ಪ್ರವಾದಿವರ್ಯರ(ಸ) ಯಾವುದೇ ವಚನವನ್ನು ನೇರವಾಗಿ ಉದ್ಭರಿಸಿಲ್ಲವೆಂಬುದು ಗಮನಾರ್ಹ. 
ಅವರು ಪ್ರವಾದಿವರ್ಯರನ್ನು ಉದ್ಧರಿಸಿರುವ ಕಡೆಗಳಲ್ಲಿ ಕುರ್‌ಆನಿನ ಈ ಎರಡು ವಚನಗಳಲ್ಲಿ ಯಾವುದನ್ನೂ ಪ್ರಸ್ತಾಪಿಸಿಲ್ಲ. ಅದಲ್ಲದೆ 
ಅವರ ಒಂದು ವರದಿಯ ವಿವರಣೆಯನ್ನು ಇತರ ವರದಿಗಳಿಂದ ಗ್ರಹಿಸಬಹುದು. ಅರ್ಥಾತ್‌, ಪ್ರವಾದಿಯವರು ಯಾವುದೋ ಸಂದರ್ಭದಲ್ಲಿ 
ಜಾಗೃತಾವಸ್ಥೆಯಲ್ಲಲ್ಲ ಸ್ವಪ್ನಾವಸ್ಥೆಯಲ್ಲಿ ಅಲ್ಲಾಹನನ್ನು ಕಂಡಿದ್ದರು. ಆದ್ದರಿಂದ ಈ ವಚನದ ವ್ಯಾಖ್ಯಾನದಲ್ಲಿಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ರಿಗೆ 
ಸಂಬಂಧಿಸಿದ ವರದಿಗಳನ್ನು ಅವಲಂಬಿಸುವಂತಿಲ್ಲ. ಮುಹಮ್ಮದ್‌ ಬಿನ್‌ ಕಅಬುಲ್‌ ಕುರಯಿಯವರ ವರದಿಗಳೂ ಅಷ್ಟೆ. ಅವರು 
ಪ್ರವಾದಿಯವರ ಒಂದು ವರದಿಯನ್ನು ಉದ್ಭರಿಸಿದ್ದರೂ ಪ್ರವಾದಿಯವರಿಂದ ಅದನ್ನು ಕೇಳಿದ ಸಹಾಬಿಗಳು ಯಾರೆಂದು ಸ್ಪಷ್ಟಪಡಿಸಿಲ್ಲ. 
ಹಾಗೆಯೇ ಆ ಪೈಕಿ ಕಣ್ಣಿನಿಂದ ನೋಡಿರುವುದನ್ನು ಪ್ರವಾದಿವರ್ಯರು(ಸ) ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ ಎಂದು ಅದರಲ್ಲಿ ಹೇಳಲಾಗಿದೆ. 

15,ತಾಶ್ಚರ್ಯ ಹೀಗಿದೆ: ಪ್ರವಾದಿವರ್ಯರು(ಸ) ನೀಡುವ ಬೋಧನೆಗಳನ್ನು ನೀವು ಪಥಭ್ರಷ್ಟತೆ ಮತ್ತು ದುರ್ಮಾರ್ಗವೆಂದು 
ಭಾವಿಸುತ್ತೀರಿ. ವಸ್ತುತಃ ಈ ಜ್ಞಾನವನ್ನು ಅವರಿಗೆ ಅಲ್ಲಾಹನ ವತಿಯಿಂದ ನೀಡಲಾಗುತ್ತಿದೆ. ಅವರು ನಿಮಗೆ ತಿಳಿಸುತ್ತಿರುವ ವಾಸ್ತವಿಕತೆಗಳ 
ಸಾಕ್ಷ್ಯಗಳನ್ನು ಅಲ್ಲಾಹನು ಅವರಿಗೆ ತೋರಿಸಿದ್ದಾನೆ. ಈಗ ನೀವು ಹಠಮಾರಿತನ ತೋರುತ್ತಿರುವ ನಂಬಿಕೆಗಳು ಎಷ್ಟೋ ಅಸಮರ್ಪಕವಾಗಿದೆ 
ಮತ್ತು ಈ ನಂಬಿಕೆಗಳಿಗೆ ವಿರುದ್ಧವಾಗಿ ನಿಮಗೆ ಸನ್ಮಾರ್ಗ ತೋರಿಸುತ್ತಿರುವ ವ್ಯಕ್ತಿಯನ್ನು ವಿರೋಧಿಸಿ ವಾಸ್ತವದಲ್ಲಿ ನೀವು ಯಾರಿಗೆ ನಷ್ಟ 
ಮಾಡುತ್ತಿರುವಿರೆಂಬುದನ್ನು ಸ್ವತಃ ಆಲೋಜಿಸಿ ನೋಡಿರಿ. ಈ ನಿಟ್ಟಿನಲ್ಲಿ ಉದಾಹರಣೆಗಾಗಿ ತಾಯಿಫ್‌, ಮಕ್ಕಾ, ಮದೀನ ಮತ್ತು 
ಹಿಜಾರಥ್‌ನ ಪರಿಸರಗಳಲ್ಲಿ ಜನರು ಹೆಚ್ಚಾಗಿ ಪೂಜಿಸುತ್ತಿದ್ದ ಮೂರು ದೇವತೆಗಳನ್ನು ವಿಶೇಷವಾಗಿ ಸೂಚಿಸಲಾಗಿದೆ. ಭೂಮಿ-ಆಕಾಶಗಳ 
ದೇವಶ್ಚದ ವ್ಯವಹಾರಗಳಲ್ಲಿ ಅವುಗಳ ಕಿಂಚಿತ್ತಾದರೂ ಪಾತ್ರವಿರಲು ಸಾಧ್ಯವಿದೆಯೇ ಅಥವಾ ನಿಜವಾಗಿಯೂ ಅವುಗಳಿಗೆ 
ವಿಶ್ವದೊಡೆಯನೊಂದಿಗೆ ಏನಾದರೂ ಸಂಬಂಧವಿದೆಯೇ ಎಂಬುದನ್ನು ಎಂದಾದರೂ ಆಲೋಚಿಸಿದ್ದೀರಾ ಎಂದು ಅವುಗಳ ಬಗ್ಗೆ ಪ್ರಶ್ನಿಸಲಾಗಿದೆ. 


ಕಾಂಡ - 27 


- 53%: ಅನ್ನಚ್ಛ್‌ 12153 


ಲಾತ್‌ನ ಗುಡಿಯು ತಾಯಿಘನಲ್ಲಿತ್ತು. ಬನೀ ಸಕೀಫ್‌ ಗೋತ್ರದವರು ಈ ದೇವತೆಯ ಗುಡಿಯ ರಕ್ಷಣೆಗಾಗಿ, ಅಬ್ರಹನು ಕಅಬಾದ 
ಧ್ವಂಸಕ್ಕಾಗಿ, ಆನೆಗಳ. ದಂಡಿನೊಂದಿಗೆ:ಮಕ್ಕಾದ ಆಕ್ರಮಣಕ್ಕೆ, ಹೊರಟಾಗ- ಅವನು `ಲಾತ್‌' ದೇವತೆಯ: ಮೇಲ ಕೈ- ಮಾಡದಿರಲಿಕ್ಕಾಗಿ ಆ 
ಅಕ್ರಮಿಗೆ ಮಕ್ಕಾದ ದಾರಿ. ತೋರಿಸಲು ಮಾರ್ಗದರ್ಶಕರನ್ನು. ಒದಗಿಸಿದ್ದರು; ವಾಸ್ತವದಲ್ಲಿ ಇತರೆಲ್ಲ ಅರಬರಂತೆ-ಸಕೀಫ್‌. ಗೋತ್ರದವರು 
ಕೂಡಾ.ಪವಿತ್ರ. ಕಅಬಾವನ್ನು. ಅಲ್ಲಾಹನ.ಭವನವೆಂದೇ “ನಂಬುತ್ತಿದ್ದರು: `ಲಾತ್‌ನ:ಅರ್ಥದ:ಕುರಿತು. ವಿದ್ದಾಂಸರಲ್ಲಿ ಭಿನ್ನಾಭಿಪ್ರಾಯವಿದೆ. 
ಇಬ್ನು ಆಮಿರ್‌ ತಬರಿಯವರ ಅಭಿಪ್ರಾಯದಂತೆ ಇದು ಅಲ್ಲಾಹ್‌ ಪದದ ಸ್ತೀ ಲಿಂಗ ರೂಪವಾಗಿದೆ ಮತ್ತು ಮೂಲದಲ್ಲಿದ್ದ ಸ (ಅಲ್ಲಾಹ 
ತುನ್‌),ಎಂಬ-ಪದವನ್ನು ಅಲ್ಲಾತ ಎಂದು ಮಾಡಲಾಗಿದೆ:.ರುಮಖ್ಯರಿಯವರ ಅಭಿಪ್ರಾಯದಂತೆ,ಇದು. ಆ. ೬8 'ಲವಾ,.ಯಲ್ಲಾ 
ಎಂಬ ಮೂಲ; ಪದದಿಂದ ಬಂದಿದೆ. ಅರ್ಥಾತ್‌ ತಿರುಗುವುದು, ಒಂದು ಕಡೆಗೆ ಬಾಗುವುದು. ಬಹುದೇವ ವಿಶ್ವಾಸಿಗಳು ಆರಾಧನೆಗಾಗಿ 
ಅವುಗಳೆ:ಕಡೆಗೆ' ಹೋಗುತ್ತಿದ್ದರು. ಅದರ"ಮುಂದೆ 'ಬಾಗುತ್ತಿದ್ದರು. ಅದಕ್ಕೆ ಪ್ರದಕ್ಷಿಣೆ ಬರುತ್ತಿದ್ದರು.” ಆದ್ದರಿಂದ: ಅದನ್ನು ಲಾತ್‌ 


- ಎನ್ನಲಾಯಿತು. ಇಬ್ನು ಅಬ್ಬಾಸ್‌ರು "ತ' ಕಾರಕ್ಕೆ ದ್ವಯತ್ವ ನೀಡಿ) ಲತ್ತ, ಟ್ಟು ಯಲತು ಮೂಲದಿಂದ ಎಂದು ಅಭಿಪ್ರಾಯಿಸಿದ್ದಾರೆ. 
.. ಅವರು ಮತ್ತು ಮುಜಾಹಿದ್‌ರು ಇದು ತಾಯಿಫ್‌ನ ಸಮೀಪದ ಬಂಡೆಯಲ್ಲಿ ವಾಸವಾಗಿದ್ದ ಓರ್ವ ವ್ಯಕ್ತಿಯಾಗಿದ್ದರೆಂದು ಹೇಳಿದ್ದಾರೆ. ಆತ 


ಹಜ್ಜ್‌ ಯಾತ್ರಿಕರಿಗೆ ಅನ್ನಪಾನೀಯಗಳನ್ನು ಒದಗಿಸುತ್ತಿದ್ದ. ಅವನು ಮರಣ ಹೊಂದಿದ: ಬಳಿಕ.ಜನರು; ಆ ಬಂಡೆಯ',ಮೇಲೆ ಅವನ 
ಪ್ರತಿಮೆಯನ್ನು ಸ್ಥಾಪಿಸಿ ಪೂಜಿಸಲಾರಂಭಿಸಿದರು. ಇಬ್ನ್‌ ಅಬ್ಬಾಸ್‌ ಮತ್ತು ಮುಜಾಹಿದ್‌ರಂಥ ಮಹಾನುಭಾವರಿಂದ ಉದ್ಭರಿಸಲಾಗಿರುವ 
ಲಾತದ ಈ ವ್ಯಾಖ್ಯಾನವು ಎರಡು ಕಾರಣಗಳಿಗಾಗಿ ಅಂಗೀಕಾರಾರ್ಹವಲ್ಲ, 

: 1) ಕುರ್‌ಆನ್‌ ಇದನ್ನು ಲಾತ ಎಂದೇ ಹೇಳಿದೆ. ಲಾತ್ತ ಎಂದು ಹೇಳಿಲ್ಲ. . ಕುರ್‌ಆನ್‌ ಈ ಮೂರನ್ನೂ ದೇವಿಗಳೆಂದು ವಿವರಿಸಿದೆ. 


- ಈ ವ್ಯಾಖ್ಯಾನದಂತೆ ಲಾತ ಪುರುಷನೇ ವಿನಾ ಸ್ತ್ರೀಯಲ್ಲ 


ಉದ್ದು ಪಥವು. ಅ ಇರ್ದುತ್‌ನ ತದ್ಭವ. ಗೌರವಾನ್ನಿತಳು ಎಂದರ್ಥ. ಇದು ಕುರೈಶರ 'ವಿಶೇಷ- ದೇವತೆಯಾಗಿತ್ತು.: ಅದರ 


” ಗುಡಿಯು ಮಕ್ಕಾ ಮತ್ತು ತಾಯಿಫ್‌ಗಳ ಮಧ್ಯೆ ನಖ್ಲಾ ಕಣಿವೆಯ ಹುರಾದ್‌ ಎಂಬಲ್ಲಿತ್ತು. (ನಖ್ಬುವ ಸ್ಥಾನವನ್ನು ತಿಳಿಯುವುದಕ್ಕೆ 


ತಪ್ಟೀಮುಲ್‌ ಕುರ್‌ಆನ್‌ ಭಾಗ-4, ಅಹ್‌ಕಾಫ್‌, ಟಿಪ್ಪಣಿ 33 ನೋಡಿರಿ.) ಹಾಶಿಮ್‌ ಜನಾಂಗದ ಮಿತ್ರ. ಗೋತ್ರವಾದ ಶೈಬಾನ್‌ ಇದರ 
ಪರಿಸರದಲ್ಲಿಯೇ ವಾಸವಾಗಿತ್ತು. ಕುರೈಶರು ಹಾಗೂ ಇತರ ಗೋತ್ರಗಳು ಈ ಕ್ಷೇತ್ರವನ್ನು ಸಂದರ್ಶಿಸಿ ಹರಕೆ;-ಕಾಣಿಕೆ,` ಬಲಿಕರ್ಮಗಳನ್ನು 


`- ಅರ್ಪಿಸುತ್ತಿದ್ದರು. ಕಅಬಾದಂತೆಯೇ ಅಲ್ಲಿಗೂ ಬಲಿಪ್ರಾಣಿಗಳನ್ನು ತರುತ್ತಿದ್ದರು. ಅದನ್ನು ಇತರೆಲ್ಲವಿಗ್ರಹಗಳಿಗಿಂತ ಹೆಚ್ಚು ಗೌರವಿಸುತ್ತಿದ್ದರು. 


ಇಬ್ನು ಹಾಶಿಮ್‌ ಹೇಳಿದ್ದಾರೆ: ಅಬೂ ಉಹೈಹ ಮರಣಾಸನ್ನರಾಗಿದ್ದಾಗ ಅಬೂಲಹಬ್‌ ಅವರನ್ನು/ಸಂದರ್ಶಿಸಿದರು; ಅಬೂಲಹಬ್‌ರನ್ನು 
ನೋಡಿದ ಕೂಡಲೇ ಅಬೂ ಉಹೈಹ ಅಳಲಾರಂಭಿಸಿದರು;: ಅಬೂ `ಲಹಬ್‌ ಕೇಳಿದರು: - ಅಬೂ: ಉಲ್ಲುಹೈಹ ಮರಣ; ಭಯದಿಂದ 
ಅಳುತ್ತಿರುವಿರಾ? ಮರಣವು ಎಲ್ಲರಿಗೂ ಬರುತ್ತದಲ್ಲವೇ? ಅವನು ಹೇಳಿದನು: ಅಲ್ಲಾಹನಾಣೆ!:ನಾನು:ಮರಣಕ್ಕೆ ಹೆದರಿ ಅಳುತ್ತಿಲ್ಲ::ನನ್ನ 
ಬಳಿಕ ಉರ್ದಾದ ಪೂಜೆ ಹೇಗೆ ನಡೆಯಬಹುದೆಂಬ ಚಿಂತೆ ನನ್ನನ್ನು ಕಾಡುತ್ತಿದೆ. ಅಬೂಲಹಬ್‌` ಹೇಳಿದ; ನಿನ್ನ! ಜೀವಮಾನದಲ್ಲಿ ಅದರ 
ಪೂಜೆಯು ಕೇವಲ ನಿನ್ನಿಂದಾಗಿ ನಡೆಯುತ್ತಿರಲಿಲ್ಲ. ನಿನ್ನ ಬಳಿಕವೂ ಅದು ನಿಲ್ಲಲಾರದು. ಅಬೂ `ಉಹೈಹ' ಹೇಳಿದರು: ಈಗ ನನಗೆ 
ಸಮಾಧಾನವಾಯಿತು. ನನ್ನ ಬಳಿಕ ಆ ಸ್ಥಾನವನ್ನು ಯಾರಾದರೂ ವಹಿಸಿಕೊಳ್ಳಬಹುದಲ್ಲ . 

ಮನಾತದ ಕ್ಷೇತ್ರವು ಮಕ್ಕಾ ಮತ್ತು. ಮದೀನಾಗಳ ಮಧ್ಯೆ ಕೆಂಪು ಸಮುದ್ರದ:ಕಿನಾರೆಯಲ್ಲಿ ಕುದೈೆದ್‌ ಎಂಬದ್ಲಿತ್ತು: ವಿಶೇಷವಾಗಿ 
ಖುರಾಅ, ಔಸ್‌ ಮತ್ತು ಖರ್ರುಜ್‌ ಗೋತ್ರದ ಜನರು ಅದರ ಮಹಾಭಕ್ತರಾಗಿದ್ದರು. ಅವರು ಅದರ ಸಂದರ್ಶನ ನಡೆಸಿ ಪ್ರದಕ್ಷಿಣೆ ಬಂದು, 


. ಹರಕೆ ಕಾಣಿಕೆಗಳನ್ನು ಸಲ್ಲಿಸಿ ಅಲ್ಲಿ ಬಲಿಕರ್ಮಗಳನ್ನು ನಿರ್ವಹಿಸುತ್ತಿದ್ದರು. ಹಜ್ಜ್‌ ಕಾಲದಲ್ಲಿ-ಹಾಜಿಗಳು ಕಅಬಾ ಪ್ರದಕ್ಷಿಣೆ; ಆರಫಾ-ಮಿನಾಗಳ 


ನ್ದ. 


ಕರ್ಮಗಳನ್ನು ಪೂರೈಸಿದ ಬಳಿಕ ಅಲ್ಲಿಂದಲೇ 'ಲಬ್ಬೈಕ್‌' ಮೊಳಗಿಸುತ್ತಾ ಮನಾತದ ಸಂದರ್ಶನಕ್ಕೆ ಹೊರಡುತ್ತಿದ್ದರು. ಎರಡನೆಯ ಹಜ್ಜ್‌ನ 
ಸಂಕಲ್ಪ ಮಾಡಿದವರು ಸಫಾ-ಮರ್ವಾಗಳ ಮಧ್ಯೆ ಸಆ್‌ಯ್‌ `ಡಡೆಸುತ್ತಿರಲ್ಲಿಲ್ಲ. 

16. ಅರ್ಥಾತ್‌, ಈ ದೇವತೆಗಳನ್ನು ನೀವು.ಸರ್ವಲೋಕ-ಪಾಲಕ,ಪ್ರಭುವಾದ ಅಲ್ಲಾಹನ ಪುತ್ರಿಯರೆಂದು-ನಿರ್ಣಯಿಸಿದ್ದೀರಿ: ಈ 
ಮೂಢನಂಬಿಕೆಯನ್ನು ರೂಪಿಸುವಾಗ ಪುತ್ರಿಯರ ಜನನವನ್ನು ಸ್ವತಃ ಅವಮಾನವೆಂದು;ಭಾವಿಸುವ ನೀವು ಪುತ್ರರ:ಜನನವನ್ನು ಬಯಸುತ್ತೀರಿ. 
ಆದರೆ, ಅಲ್ಲಾಹನಿಗೆ ಮಕ್ಕಳಾಗಿ ಪುತ್ರಿಯರನ್ನು ನಿರ್ಣಯಿಸುತ್ತೀರಿ. 

;:17.-ನೀವು ಹೇಳುತ್ತಿರುವಂತೆ. ಅವುಗಳಾವುವೂ; ದೇವಿದೇವತೆಗಳಲ್ಲ; ಅವುಗಳಲ್ಲಿ; ದೇವತ್ನದ.. ಯಾವ, ಗುಣವೂ-ಕಾಣಿಸುವುದಿಲ್ಲ. 


: ದೇವಾಧಿಕಾರಗಳಲ್ಲಿ ಒಂದು: ಸಣ್ಣ ಅಂಶವೂ: ಅವುಗಳಿಗೆ, ಲಭಿಸಿಲ್ಲ... ನೀವು; ಸ್ವತಃ; ಅವರನ್ನು: ದೇವಿದೇವತೆ;, ದೇವನ: ಮಕ್ಕಳು_ಮತ್ತು 


ಬೆದೇವಸಹಭಾಗಿಗಳೆಂದು /ಆರೋಪಿಸುತ್ತೀರಿ.:ನಿಮ್ಮ.ಈ ಎಲ್ಲ ಕಲ್ಪನೆಗಳನ್ನು ದೃಢೀಕರಿಸುವ.:ಯ್ಲಾವೊಂದು ಆಧಾರವೂ ದೇವನಿಂದ ಬಂದಿಲ್ಲ. 


ಕಾಂಡ. 27 


154 ತಪ್ಲೀಮುಲ್‌ ಕುರ್‌ಆನ್‌ 


ಶಿ ಕಿ 


ಹಿತ 50S SASS EEL LY ios 
ಎದ್ದು 04 ais ES EEE AB SHG 
ಯಡ SSS ಆ GSES aig 


EN) 


ವಾಸ್ತವದಲ್ಲಿ ಜನರು ಕೇವಲ ಊಹೆಯನ್ನು ಅನುಸರಿಸುತ್ತಾರೆ ಮತ್ತು ಸ್ವೇಚ್ಛೆಗಳ ದಾಸರಾಗಿ ಬಿಟ್ಟಿದ್ದಾರೆ. ವಸ್ತುತಃ 
ಅವರ ಪ್ರಭುವಿನ ಕಡೆಯಿಂದ ಅವರ ಬಳಿಗೆ ಮಾರ್ಗದರ್ಶನ ಬಂದಿದೆ.” ಮನುಷ್ಯನ .ಪ ಪಾಲಿಗೆ ಹಣದ 
ಸತ್ಯವೇ?೫..ಈ ಲೋಕ ಹಾಗೂ ಪರಲೋಕದ ಒಡೆಯನಂತು ಅಲ್ಲಾಹನೇ ಆಗಿರುತ್ತಾನೆ. 

` (26-28) ಆಕಾಶಗಳಲ್ಲಿ ಏಷ್ಟೋ ದೇವಚರರಿದ್ದಾರೆ. 'ಅವರ ಶಿಫಾರಸು ಸ್ವಲ್ಪವೂ ಉಪಯುಕ್ತವಾಗಲಾರದು 
`ಅಲ್ಲಾಹನೇ ಯಾವುದಾದರೂ ವ್ಯಕ್ತಿಯ ಪರವಾಗಿ ಮನವಿ ಕೇಳಲು ಬಯಸಿ, ಅವನ ವಿಷಯದಲ್ಲಿ ಅದನ್ನು ಅನುಮತಿ 
ಸುವ ಮತ್ತು ಅದನ್ನು ಮೆಚ್ಚಿಕೊಳ್ಳುವ ವರೆಗೆ. ಆದರೆ' ಪರಲೋಕವನ್ನು ನಂಬದವರು ದೇವಚರರಿಗೆ ದೇವಿಯರ 
ಹೆಸ ರುಗಳನ್ನಿ ತ್ತಾರೆ. ತತ ವಸ್ತುತಃ ಈ. ಕುರಿತಾದ ಯಾವ ಜ್ಞಾನವೂ ಅವರಿಗೆ ಪ್ರಾ ಪ್ರವಿಲ್ಲ, ಅವರು ಕೇವಲ ಊಹೆಯನ್ನು 
ಅನುಸರಿಸುತ್ತಾರೆ. ೫ ಛೂಜಿಯು ಸತ್ಯದ ಸ್ಥಾನದಲ್ಲಿ ಯಾವ ಕೆಲಸಕ್ಕೂ ಬಾರದು. 


29% ೨ 


"18. ಇನ್ನೊ ತ್ಲಂರ್ಥದಲ್ಲಿ ಅವರ ಪಥಭ್ರಷ್ಟತೆಗೆ ಎರಡು ಮೂಲ ಕಾರಣಗಳಿವೆ. ಒಂದನೆಯದಾಗಿ ನಿರ್ದಿಷ್ಟ. ವಿಷಯವನ್ನು ತಮ್ಮ ವಿಶ್ವಾಸ 

` ಮತ್ತು ಧರ್ಮವಾಗಿಸುವುದಕ್ಕೆ ಅವರಿಗೆ ಸೈ ಜ ಜ್ಞಾನವು ಅವಶ್ಯ ್ಯಕವೆನಿಸುವುದಿಲ್ಲ. ಕೇವಲ ಊಹೆ ಮತ್ತು ಗುಮಾನಿಗಳಿಂದ ಒಂದು 

ವಿಷಯವನ್ನು ಸಂಕಲ್ಪಿಸಿ ಅದೇ ಸಾಕ್ಷಾತ್‌ ಸತ್ಯವೆಂದು ನಂಬಿ ಬಿಡುತ್ತಾರೆ. ಎರಡನೆಯದಾಗಿ, ಅವರು ತಮ್ಮ ದೇಹೇಚ್ಛೆಗಳ ಅನುಸರಣೆಗಾಗಿ 

ಈ ನಿಲುಮೆಯನ್ನು ತಳೆದಿದ್ದಾರೆ. ಅವರಿಗೆ ತಃ ಲೋಕದಲ್ಲಿ ತಮ್ಮ ಇಚ್ಛೆಗಳನ್ನು ಈಡೇರಿಸುವ ಮತ್ತು ಒಂದು ವೇಳೆ ಪರಲೋಕವಿದೆಯೆಂದಾದರೆ 

ಅಲ್ಲಿ`ಅವರಿಗೆ ಮೋಕ್ಷ ಕ್ಲೆ ದೊರಕಿಸಿಕೊಡುವಂಥ ಆರಾಧ್ಯರು ಬೇಕಾಗಿದೆ. ಆದರೆ ಆದು ಅವರ ಮೇಲೆ ಯವ ನಿಯಮ- -ನಿಬಂಧನೆಗಳನ್ನೂ 

“ಹೇರಬಾರದು; ನೈತಿಕ ಕಾನೂನುಗಳಿಂದ ಬಂಧಿಸಬಾರದು, ಆದ್ದರಿಂದಲೇ ಅವರು ಪ್ರ ಪ್ರವಾದಿಗಳು ಅಲ್ಲಾಹನ ವತಿಯಿಂದ ತಂದ ಸಂದೇಶದಂತೆ 
ಏಕದೇವನ ದಾಸರಾಗಲು ಸಿದ್ಧರಾಗುತ್ತಿರೆಲಿಲ್ಲ. ಅವರಿಗೆ ಸ್ವಯಂಕೃತ ದೇವಿದೇವತೆಯರ' ಆರಾಧನೆಯೇ ಪ್ರಿಯವಾಗಿತ್ತು. 

19. ವಲ್ಲಕಾಲದಲ್ಲೂ ಅಲ್ಲಾಹನ ವತಿಯಿಂದ ಆಗತರಾದ ಪ್ರವಾದಿಗಳೆಲ್ಲರೂ ಈ ಪಥಭ್ರಷ್ಟ ಜನರಿಗೆ ಸತ್ಯವನ್ನು ನಿಠಂತರ ತಿಳಿಸುತ್ತಲಿ 
ದ್ದರು. ಅದರಂತೆ ಈಗ ಪ್ರವಾದಿ ಮುಹಮೃದ್‌(ಸ ಸ)ರು ಆಗಮಿಸಿ ವಸ್ತುತಃ ಈ ವಿಶ್ವದಲ್ಲಿ ಯಾರ ದೇವತ್ವ ನಡೆಯುತ್ತಿದೆ ಕುಂದು ತಿಳಿಸಿದ್ದಾರೆ. 

20: ಈ` ವಚನದ ಎರಡನೆಯ ಅರ್ಥ ಹೀಗಿರುವ ಸಾಧ್ಯತೆಯಿದೆ: ಮಾನವನಿಗೆ ತನಿಚ್ಛಿಸಿದವರನ್ನು' ಆರಾಧ್ಯರಾಗಿ ಮಾಡುವ 
ಹಕ್ಕಿದೆಯೇ? ಮೂರನೆಯದಾಗಿ ಹೀಗೂ" ಪ.ಸಂ ಈ ತ ಭು ತನ್ನ ಹಾಸ್ಯ ಸಫಲವಾದೀತೆಂಬ ಮಾನವನ ಆಗ್ರಹವು 

“ಎಂದಾದರೂ ಈಡೇರಿತೇ? 

21. ಅರ್ಥಾತ್‌; ಎಲ್ಲ ದೇವಚರರೂ ಸೇರಿ ಓರ್ವನಿಗಾಗಿ ಶಿಫಾರಸು ಮಾಡಿದರೂ ಅದರಿಂದ ಅವನಿಗೆ ಯಾವುದೇ ಪ್ರಯೋಜನ 
ವಾಗಲಾರದು. ಹೀಗಿರುತ್ತಾ ನಿಮ್ಮ ಈ ನಕಲಿ ಆರಾಧ್ಯರ ಶಿಫಾರಸಿನಿಂದ ಯಾರಿಗಾದರೂ ಹಿತವಾಗಲು ಸಾ ಸಾಧ್ಯವಿದೆಯೇ? ದೇವತ್ನದ 
ಅಧಿಕಾರವು ಸರ್ವ ಸಂಪೂರ್ಣವಾಗಿ ಅಲ್ಲಾಹನ ಹಸ್ತದಲ್ಲಿದೆ.' ಅಲ್ಲಾಹನು ಅನುಮತಿ ನೀಡದೆ ಮತ್ತು ಯಾರ ಪರವಾಗಿಯಾದರೂ ಶಿಫಾರಸು 
ಮಾಡುವ' ಬಪ್ಪಗೆ ಸೂಚಿಸದೆ ದೇವಚರರೂ "ಅವನ ಮುಂದೆ ಯಾರಿಗಾದರೂ ಶಿಫಾರಸು ಮಾಡುವ ಸಾಹಸಕ್ಕೆ ಕೈ `ಹಾಕಲಾರರು. 

`` 22. ಅರ್ಥಾತ್‌, ಅಲ್ಲಾಹನ ಮುಂದೆ ಯಾವುದೇ ಶಿಫಾರಸು ಮಾಡುವ ಅಧಿಕಾರವಿಲ್ಲದ ದೇವಚರರನ್ನು ತಮ್ಮ ಆರಾಧ್ಯ ಗೊಳಿಸಿರುವುದೇ 
“ಇವರ ಮಹಾ: ಮೂರ್ಬತನವಾಗಿದೆ: ಅದಲ್ಲದೆ ದೇವಚರರನ್ನು 'ಸ್ತ್ರೀಯರೆಂದು ಭಾವಿಸಿ ಅವರನ್ನು ದೇವಪುತ್ರಿಯರೆಂದು ತೀರ್ಮಾನಿ 
ಸಿರುವುದು 'ಅವರ- ಇನ್ನೊ ೦ದು ಮೂರ್ಯತನವಾಗಿದೆ. ಪರಲೋಕದಲ್ಲಿ ವಿಶ್ವಾಸ ಸವಿರಿಸದಿರುವುದೇ ಅವರ ಈ ಎಲ್ಲ ಅವಿವೇಕಗಳ ಮೂಲ 
ಕಾರಣ.'ಪರಲೋಕ ವಿಶ್ನಾಸವಿರುತ್ತಿದ್ದರೆ'ಅವರು ಎಂದಿಗೂ ಇಂಥ ಹೊಣೆಗೇಡಿ ಮಾತುಗಳನ್ನಾಡುತ್ತಿರಲಿಲ್ಲ, ಪರಲೋಕದ ನಿರಾಕರಣೆಯು 


"ಕಾಂಡ - 27 


53: ಅನ್ನಜ್ಮ್‌ 155 


BETIS po El ...1.] 


ತ್‌ ತ್ರಿ ಕ್ರಿ 4೦ ಟೂ ತಿನ ಕ್ಯ 
Te RSTO SNS GM ಎ ಯ ಉ್ಫ್ಪಇ್ಥ% pe p 


ಲಿಲ್ಲ (4 


(29) ಆದುದರಿಂದ ಸಂದೇಶವಾಹಕರೇ, ನಮ್ಮ ಸ್ಮರಣೆಯಿಂದ ವಿಮುಖನಾಗುವವನನ್ನು* ಸ ಲೌಕಿಕ 
ಜೀವನದ ಹೊರತು ಇನ್ನೇನನ್ನೂ ಬಯಸದವನನ್ನು ಅವನ ಪಾಡಿಗೆ ಬಿಟ್ಟುಬಿಡಿರಿ,* 

(30-32) ಇವರ್‌ ಜ್ಞಾನ ಬಂಡವಾಳವಿಷ್ಟೆ. 2? ಅವನ ಮಾರ್ಗದಿಂದ ಯಾರಿ ತಪ್ಪಿದ್ದಾನೆ ಮತ್ತು ಯಾರುಸ ಸನ್ಮಾರ್ಗ 
ದಲ್ಲಿದ್ದಾನೆ ಎಂಬುದನ್ನು ನಿಮ್ಮ ಪ್ರ ಪ್ರಭುವೇ ಚನ್ನಾಗಿ ಬಲ್ಲನು. ಅಲ್ಲಾಹನೇ ಭೂಮಿ-ಆಕಾಶಗಳ ಸಕಲ ವಸ್ತುಗಳ 
ಒಡೆಯನು.* (ಇದು) ದುಷ್ಕರ್ಮಿಗಳಿಗೆ” ಅಲ್ಲಾಹನು ಅವರ ಕರ್ಮಗಳ ಪ್ರತಿಫಲ ನೀಡುವಂತಾಗಲಿಕ್ಕಾಗಿ ಮತ್ತು 
ಉತ್ತಮ ಧೋರಣೆ ಅನುಸರಿಸಿದವರಿಗೆ ಉತ್ತಮ ಪ್ರತಿಫಲ ದಯಪಾಲಿಸುವಂತಾಗಲಿಕ್ಕಾಗಿ. ಅವರು ದೊಡ್ಡ ದೊಡ್ಡ 


ಅವರನ್ನು ಅಂತಿಮ ಪರಿಣಾಮದ ಕುರಿತು ನಿಶ್ಚೀ ೦ತಗೊಳಿಸಿದೆ. ಅಲ್ಲಾಹನನ್ನು ನಂಬಿದರೂ, ನಂಬದಿದ್ದರೂ ಅಥವಾ ಸಹಸ್ರಾರು ದೇವಂದಿರನ್ನು 
... ನಂಬಿದರೂ ಯಾವುದೇ ವ್ಯತ್ಯಾಸವಲ್ಲವೆಂದು ಅವರು ಭಾವಿಸಿದ್ದಾರೆ. ಯಾಕೆಂದರೆ ಆ ಪೈಕಿ ಯಾವುದೇ ನಂಬಿಕೆಗಳ ಉತ್ತಮ ಅಥವಾ 
ಕೆಟ್ಟ ಪರಿಣಾಮವು ಹಾಲೀ ಜೀವನದಲ್ಲಿ ಅವರಿಗೆ ಕಾಣಿಸುವುದಿಲ್ಲ. ಯಾಕೆಂದರೆ ನಾಸ್ತಿಕರ ಮತ್ತು ಬಹುದೇವ ವಿಶ್ವಾಸಿಗಳ ಹಾಗೂ ಏಕದೇವ 
ವಿಶ್ವಾಸಿಗಳೆಲ್ಲರ ಹೊಲಗಳೂ ಬೆಳೆಯುತ್ತವೆ., ಕರಟಿ ಹೋಗುತ್ತವೆ. ಎಲ್ಲರೂ ರೋಗಿಗಳಾಗುತ್ತಾರೆ, ಆರೋಗ್ಯವಂತರಾಗುತ್ತಾರೆ. ಎಲ್ಲ 
ರೀತಿಯ ಸುಸ್ಥಿತಿ ಮತ್ತು ದುಸ್ಥಿತಿಗಳನ್ನು ಎಲ್ಲರೂ ಅನುಭವಿಸುತ್ತಾರೆ. ಆದ್ದರಿಂದ ಅವರ 'ದೃಷ್ಟಿಯಲ್ಲಿ'ಮಾನವನು ಯಾರನ್ನಾದರೂ 
ಆರಾಧ್ಯನೆಂದು ಒಪ್ಪುವುದು ಅಥವಾ ಒಪ್ಪದಿರುವುದು ಮತ್ತು ತಾವಿಚ್ಛಿಸಿದವರನ್ನೆಲ್ಲ ಆರಾಧ್ಯ ಗೊಳಿಸುವುದು ಗಂಭೀರ ಸಮಸ್ಯೆ ಯಲ್ಲ ಅವರ 
ದೃಷ್ಟಿಯಲ್ಲಿ ಸತ್ಯ ಮಿಥ್ಯಗಳ ತೀರ್ಮಾನವು ಈ ಲೋಕದಲ್ಲಿಯೇ ಆಗಬೇಕು, ಈ. ಲೊಔತದಲ್ಲಿ ಸಂಭವಿಸುವ 'ಪರಿಣಾಮಗಳೇ ಅದರ 
ಮಾನದಂಡ. ಆದರೆ ಇಲ್ಲಿನ ಪರಿಣಾಮವು ಯಾವುದೇ ವಿಶ್ವಾಸವು ಸತ್ಯ ಅಥವಾ ಮಿಥ್ಯವೆಂದು ಖಚಿತವಾಗಿ ತೀರ್ಮಾನಿಸುವುದಿಲ್ಲವೆಂಬುದು 
ವ್ಯಕ್ತ. ಆದ್ದರಿಂದ ಇಂಥ ಜನರಿಗೆ ಯಾವುದೇ ವಿಶ್ವಾಸವನ್ನು ಸ್ವೀಕರಿಸುವುದು ಅಥವಾ ಡಕನಿಸುವುದು ಕೇವಲ ಒಂದು ಮನೋರಂಜನಾ 
ಕಾಯಿ 
23. ಅರ್ಥಾತ್‌, ದೇವಚರರು ಸ್ತ್ರೀಯರಾಗಿದ್ದು ಅವರು ದೇವಪುತ್ರಿಯರೆಂಬ ENN ಅವರು "ಯಾವುದೇ ಜ್ಞಾನ 
ಮೂಲದಿಂದ ತಿಳಿದು ಅಂಗೀಕರಿಸಿಲ್ಲ. ವಸ್ತುತಃ ಅವರು ಕೇವಲ ತಮ್ಮ ಊಹೆ ಮತ್ತು ಗುಮೂನಿಗಳ ಆಧಾರದಲ್ಲಿ: ಈ” ಗುಡಿಗಳನ್ನು 
ನಿರ್ಮಿಸಿ ಅವುಗಳಿಂದ ತಮ್ಮ ಇಷ್ಟಾರ್ಥಗಳನ್ನು ಬೇಡುತ್ತಾರೆ. ಮತ್ತು ಅವುಗಳಿಗೆ ' ಹರಕೆ`ಕಾಣಿಕೆಗಳನ್ನು ಸಲ್ಲಿಸುತ್ತಾರೆ: 
24. ಇಲ್ಲಿ "ದಿಕ್ರ್‌' ಎಂಬ ಪದಕ್ಕೆ ಅನೇಕ ಅರ್ಥಗಳನ್ನು ನೀಡಲಾಗಿದೆ. ಆದರ ಉದ್ದೇಶವು ಕುರ್‌ಆನ್‌ ಎಂದ ಅಗುಹುಯಾ ಕಲ್ತ 
ಉಪದೇಶವೆಂದೂ ಆಗಬಹುದು. ಅಲ್ಲಾಹನ ನಾಮ ಸ್ಥರಣೆಯನ್ನು ಅಲಿಸಲಿಚ್ಛಿಸಿದವನೆಂದೂ'ಆಗಬಹುದು.. ದಯದ ಯ್‌ 
25. ಅರ್ಥಾತ್‌; ' ಅವರ ಬೆನ್ನು ಹಿಡಿಯಬೇಡಿರಿ; :ಅವರಿಗೆ` 'ತಿಳಿಯಪಡಿಸಲಿಕ್ಕಾಗಿ” ನಿಮ್ಮ ಸಮಯವನ್ನು: ವ್ವ ವ್ಯ [ರ್ಥಗೊಳಿಸಬೇಡಿರಿ. 
ಯಾಕೆಂದರೆ ಅಂಥ ಜನರು ದೇವಭಕ್ತಿಯ ಬುನಾದಿಯಲ್ಲಿರುವ ಮತ್ತು ಲೌಕಿಕ ಲಾಭಗಳನ್ನು ಮೀರಿದ. ಮೌಲ್ಯ ಮತ್ತು ಧ್ಯೇಯಗಳೆಡೆಗೆ 
ಆಹ್ವಾನಿಸುವ ಹಾಗೂ ಪರಲೋಕದ ಶಾಶ್ವತ ಯಶಸ್ಸನ್ನೆ! € ನೈಜ ಗುರಿಯೆಂದು ಸಾರುವ ಸಂದೇಶವನ್ನು ಸ್ವೀಕರಿಸಲು ಸಿದ್ಧನಾಗಲಾರ. “ಇಂಥ 
ಲೌಕಿಕವಾದಿ'ಮತ್ತು' ದೇವಧಿಕ್ಕಾರಿಗಳಿಗಾಗಿ'ಶ್ರಮ ವ್ಯ "ಯಸದೆ ಅಲ್ಲಾಹನ ಸತ. ಲಸರಳ್ಳಸುವ ಮ ಮತ್ತು ದು ರೋಕಾರಾಧನೆಯ 
ರೋಗಪೀಡಿತರಲ್ಲದ ಜನರ ಕಡೆಗೆ ಗಮನ ಹರಿಸಿರಿ:- Hy p pe 
"226: ಇದು: ಮಾತಿನ' ಸರಣಿಯನ್ನು ಮಧ್ಯದಲ್ಲಿ'ಕಡಿದು' ಹಿಂದಿನ ವಿಷಯದ `ವಿವರಣೆಗಾಗಿ: ಹೇಳಿರುವ: ಉಪನುಡಿಯಾಗಿದೆ: 
ಕ .`27:ಅರ್ಥಾತ್‌, ಇವರು ಈ "ಲೋಕ ಮತ್ತು ಇದರ ಲಾಭಗಳಿಗಿಂತ- ಹೆಚ್ಚನ” 'ಯಾವ: ವಿಷಯವನ್ನೂ `ತಿಳಿದಿಲ್ಲಮತ್ತು.“ಆ- `ಬಗ್ಗೆ 
`.ಆಲೋಚಿಸುವಂತಿಲ್ಲ. `ಆಡ್ದರಿಂದ ಅವರಿಗಾಗಿ ಶ್ರಮಪಡುವುದು-ವ್ಯರ್ಥ. -*- 2-೫೩1 : 
ಹ 28 ಇನ್ನೊ ಂದರ್ಥದಲ್ಲಿ ಹೀಗೂ ಹೇಳಬಹುದು. ಒಬ್ಬನು ಪಥಭ್ರ ಭ್ರಷ್ಟನೋ ಅಥವಾ A ಎಂಬ ತಾಸು ಪ್ಯೂ 


ತಾಂಡ. -೧27 


i156 ` ಶಪ್ಣೀಮುಲ್‌-ಕುರ್‌ಆನ್‌ 


ಗ wl ಯೈ ಓಗಿ - 
NSE ಸ ಸು bs ಬುಕ sl: 
ಚಟ (೨ಗ್ಗ್‌್‌ ಅಕಾ ಡಿ ಗ 428 1 ES 
EOS EAS SANS J Supt ಖಿ ESTATE 
4% 1೯ ಳ್ಳ . ೨/೨ ೨ NES ಟಚ್‌ ಸಗದ Pr 
CoH les ಟೆಂಟು ಸತ ಹತರ 4 
7% ಬ್ಲ pa PE ತ ಇ ತ 
SSL Eos SHES ಸಶಿ Hh 
ಪಾಪಕೃತ್ಯಗಳಿಂದ* ಮತ್ತು ಬಹಿರಂಗವಾದ ಲಜ್ಜಾಸ್ಪದ ಕೃತ್ಯಗಳಿಂದ" ದೂರವಿರುತ್ತಾರೆ. ಅಲ್ಲಸ್ವಲ್ಪನ್ಯೂನತೆಗಳು ಅವರಿಂದ 
ಸಂಭವಿಸಿದರೆ. ಅದು, ಇದಕ್ಕೆ-ಹೊರತಾಗಿದೆ.” ನಿಸ್ನಂದೇಹವಾಗಿಯೂ ನಿಮ್ಮ ಪ್ರಭುವಿನ: ಕ್ಷಮಾಶೀಲತೆಯು ಬಹಳ 
--'ವಿಶಾಲವಾಗಿದೆ.*- ಅವನು ನಿಮ್ಮನ್ನು” ಭೂಮಿಯಿಂದ ಸೃಷ್ಟಿಸಿದನು-ಹಾಗೂ.ನೀವು' ನಿಮ್ಮ: ಮಾತೆಯರಉದರಗಳಲ್ಲಿ 
ಭ್ರೂಣಾವಸ್ಥೆಯಲ್ಲಿದ್ದ ಕಾಲದಿಂದಲೇ ಅವನು ನಿಮ್ಮನ್ನು: ಚೆನ್ನಾಗಿ: ಬಲ್ಲನು.-ಆದುದರಿಂದ ನೀವು ನಿಮ್ಮ ಆತ್ಮಶುದ್ಧತೆಯ 
ಬಗ್ಗೆ ಹೇಳಿಕೊಳ್ಳಬೇಡಿರಿ: ನಿಜವಾದ.ಧರ್ಮನಿಷ್ಠನು: ಯಾರೆಂಬುದನ್ನು ಅವನೇ ಹೆಚ್ಚು ಬಲ್ಲನು. 


`2(33-42):ಸಂದೇಶವಾಹಕರೇ; ನೀವು. ದೇವಮಾರ್ಗದಿಂದ. ವಿಮುಖನಾಗಿ ಬಿಟ್ಟವನನ್ನು :ಮತ್ತು. ಸ್ವಲ್ಪ "ಮಾತ್ರ 
ಕೊಟ್ಟು ನಿಲ್ಲಿಸಿ.ಬ್ರಿಟ್ಟವನನ್ನು ಕಂಡಿರಾ?'* ಅವನು ಸತ್ಯವನ್ನು 'ಕಾಣಲು,: ಅವನ ಬಳಿ: ದೃಶ್ಯದ, ಜ್ಞಾನ: ಇದೆಯೇ? 


: ಲೋಕದಲ್ಲಿ ಆಗಬೇಕಾದುದಲ್ಲ; ಹಾಗೆಯೇ ಅದರ ತೀರ್ಮಾನವನ್ನು ಈ.ಲೋಕದ. ಜನರ, ಅಭಿಪ್ರಾಯಕ್ಕೂ ಬಿಟ್ಟು ಕೊಟ್ಟಿಲ್ಲ, ಅದರ 
.ತೀರ್ಮಾನವು ಅಲ್ಲಾಹನ ಕೈಯಲ್ಲಿದೆ. ಅವನೇ. ಭೂಮಿ ಆಕಾಶಗಳ ಓಡೆಯ: ::ಈ ಲೋಕವಾಸಿಗಳು ಅನುಸರಿಸುತ್ತಿರುವ. ಮಾರ್ಗಗಳಲ್ಲಿ 
.'ಯಾವುದು ಸನ್ಮಾರ್ಗ ಮತ್ತು ಯಾವುದು ದುರ್ಮಾರ್ಗವೆಂಬುದು ಅವನಿಗೆ ಗೊತ್ತು. ಆದ್ದರಿಂದ ಅರಬ್‌ ದೇಶದ.ಈ ಬಹುದೇವ ವಿಶ್ವಾಸಿಗಳು 
ಮತ್ತು. ಮಕ್ಕಾದ! ಸತ್ಯನಿಷೇಧಕರು. ನಿಮ್ಮನ್ನು: ದಾರಿಗೆಟ್ಟವ. ಮತ್ತು: ದಾರಿಗೆಡಿಸುವವಸೆಂದು- ಸಾರಿ' ತಮ್ಮ ಅಜ್ಞಾನವನ್ನು. ಸತ್ಯ": (ಮತ್ತು 
ಸನ್ಮಾರ್ಗವೆಂದು, ಭಾವಿಸುತ್ತಿರುವುದನ್ನು ಗಮನಿಸಬೇಡಿ.. ಅವರು. ತಮ್ಮ: ಮೌಢ್ಯದ ಅಹಂಕಾರದಲ್ಲಿಯೇ ಮಗ್ನರಾಗಲಿಚ್ಛಿಸುವುದಾದರ 
. “ಹಾಗೆಯೇ ಇರಲಿ. ಅವರೊಂದಿಗೆ ವಾಗ್ದಾದ ನಡೆಸಿ. ತಲೆಕೆಡಿಸಿಕೊಳ್ಳುವ, ಭನನ ಸಮಯ, ವ್ಯ ರ್ಥಗೊಳಿಸುವ "ಅಗತ್ಯ ಏಲ್ಲ, 
'“29. Sie ನಿರಂತರವಾಗಿ. ಸಾಗಿ ಬಂದಿದ್ದ ಮಾತಿನ ಸರಣಿಯು ಇಲ್ಲಿಂದ ಪುನಃ ಮುಂದುವರಿಯುತ್ತದೆ. -ಉಪನುಡಿಯನ್ನು 
4 ಬಿಟ್ಟರೆ ವಚನದಸ್ನಃ ಪ ಹೀಗಾಗುತ್ತದೆ- ,ಕೆಡುಕು ಮಾಡಿದವರಿಗೆ ಅಲ್ಲಾಹನು ಅವರ ಕರ್ಮದ ಫಲವನ್ನು ನೀಡಲಿಕ್ಕಾಗಿ ಅವರನ್ನು ಅವರ 
ಪಾಡಿಗೆ 'ಬಿಟ್ಟು ಬಿಡಿರಿ. 
30, ವಿವರಣೆಗಾಗಿ ನೋಡಿರಿ: :ತಪ್ಪೀಮುಲ್‌ ಕುರ್‌ಆನ್‌ ಭಾಗ-1; ಅನ್ನಿಸಾ: ಟಿಪ್ಪಣಿ:.53. 
«:31- ಹೆಚ್ಚಿನ -ವಿವರಣೆಗಾಗಿ. ನೋಡಿರಿ: ತಪ್ಪೀಮುಲ್‌:ಕುರ್‌ಆನ್‌,- ಭಾಗ-1,: 6:130,-ಭಾಗ-2,..16::ಟಿ. 89, 
32: ಮೂಲದಲ್ಲಿ ಭಖೆ'। ಎಂಬ ಪದಗಳಿವೆ. ಯಾವುದೇ. ವಸ್ತುವಿನ ಅತಿಸಣ್ಣ ಪ್ರಮಾಣವನ್ನು;-ಅದರ ಲಘುವಾದ ಪ್ರಭಾವ 
, ಅಥವಾ ಸಾಮಿಪ್ಯವನ್ನು. ಸೂಚಿಸುವುದಕ್ಕೆ. -ಅರಬಿ. ಭಾಷೆಯಲ್ಲಿ. ಇಚೆ (ಲಮಮ್‌), ಎನ್ನಲಾಗುತ್ತಿದೆ: ಹಾಗೆಯೇ. ಕ್ಷಣಿಕ. “ಸಾನ್ನಿಧ್ಯ: ವನ್ನು 
51 ಸೂಚಿಸುವುದಕ್ಕೂ ಈ ಪದವನ್ನು ಬಳಸಲಾಗುತ್ತಿದೆ.- ಉದಾ; ಕಿಟ 1:(ಅಲಮ್ಮ .. ;ಬಿಲಮಕಾನಿ), ಅರ್ಥಾತ್‌ ಒಬ್ಬರು ಸ್ವಲ್ಪ ಹೊತ್ತು 
೬ 'ಅಲ್ಲಿತಂಗಿದರು. ಅಥವ್ಯಾಸ್ವಲ್ಪ ಹೊತ್ತು. ಅಲ್ಲಿಗೆ: ಹೋದರು:ಎಂದು. ಹೇಳಲಾಗುತ್ತಿದೆ. 1 el: ಅಲವೃಬಿತ್ತಆಮೀ ಅರ್ಥಾತ್‌ ಅವನು 
ಸ್ವಲ್ಪ ಊಟ ಮಾಡಿದನು, ಟಃ ಅರ್ಥಾತ್‌ ಅವನಿಗೆಸ್ನಲ್ಪ ಬುದ್ಧಿಭ್ರಮಣೆಯಾಗಿದೆ ಅಥವಾ ಅವನಿಗೆ ಸ್ವಲ್ಪ ಹುಚ್ಚುಹಿಡಿದಿದೆ.ಎಂಬುದಾಗಿ 
` ಹೇಳುತ್ತಾರೆ..ಈ ಪದವನ್ನು ಒಬ್ಬನು:ನಿರ್ದಿಷ್ಟ ಕೆಲಸವನ್ನು ಮಾಡಲಿಲ್ಲ, ಆದರೆ.ಅದರ.ಹತ್ತಿರಕ್ಕೆ/ತಲುಪಿದ್ದಾನೆ: ಎಂಬರ್ಥದಲ್ಲಿಯೂ. ಬಳಸ 
ಲಾಗುತ್ತಿದೆ. ಅರಬರು. ಹೀಗೆ ಮಾತಾಡುವುದನ್ನು: ನಾನು'ಕೇಳಿರುವುದಾಗಿ ಫರ್ರಾಅ. ಹೇಳಿದ್ದಾರೆ: ಪ! 4 4೨:'ಅವರು ಆತನನ್ನು 
*: ಕೊಲ್ಲುವಂತೆ ಥಳಿಸಿದರು, ಹೂ: ಅವನು ಆ ಕೆಲಸವನ್ನು ಮಾಡಿಬಿಡುವವನಿದ್ದನು. ಟರ್ಪ.ಕವಿ ಹೇಳಿದ್ದಾನೆ: ೮14, ಲೂಟಿ ಚಿ ಆ! 
ತ 'ಒಂದು ನಿಮಿಷ ಅವಳು ಪ್ರತ್ಯಕ್ಟಳಾದಳು:-ಅಭಿನಂದಿಸಿದಳು.. ತರುವಾಯ:ಎದ್ದು ಹೊರಟುಹೋದಳು; ಈ ಬಳಕೆಯ ಆಧಾರದಲ್ಲಿಕೆಲವು 
ವ್ಯಾಖ್ಯಾನಗಾರರು.ಟೆ.(ಲಮಮ್‌) 'ಪದವನ್ನು-ಸಣ್ಣ ಪಾಪಗಳು. ಎಂದು ಅರ್ಥೈಸಿದ್ದಾರೆ: ಕೆಲವರು. ಈ-ಪದಕ್ಕೆ ಒಂದು. ಮಹಾಪಾಪದ 


ಇತಕಾಂಡ 27 


5311ಅನ್ನಜ್ಜ್‌- 157 


ಹತ್ತಿರಕ್ಕೆ ತಲುಪಿದ್ದರೂ ಅದನ್ನು' ಮಾಡದಿರುವುದು ಎಂಬ ಅರ್ಥ-ನೀಡಿದ್ದಾರೆ. ಕೆಲವರು ಅದಕ್ಕೆ ಸ್ವಲ್ಪ ಹೊತ್ತು ಪಾಪದಲ್ಲಿ ಸಿಲುಕಿ ಅನಂತರ... 
ಅದರಿಂದ ಮುಕ್ತವಾಗುವುದೇಂಬ'ಅರ್ಥ'ನೀಡಿದ್ದಾರೆ;:ಒಬ್ಬನುಅಪರಾಧದ ಬಗ್ಗೆ ಆಲೋಚಿಸಿ;' ಮಾಡಲು' ತೀರ್ಮಾನಿಸಿದರೂ"ಆದರಲ್ಲಿ . 
ನಿರತನಾಗಲಿಲ್ಲವೆಂಬ `ಅರ್ಥ'ನೀಡಿದ್ದಾರೆ."ಆ ಕುರಿತು ಸಹಾಬಿಗಳ ಮತ್ತು ತಾಬಿಈಗಳ' ಅಭಿಪ್ರಾಯಗಳನ್ನು-ಕೆಳಗೆ' ಕೊಡಲಾಗಿದೆ: 

ರೈುದ್‌-ಬಿನ್‌:ಅಸ್ಪಮ್‌'ಮತ್ತು-ಇಬ್ಬು- ರದ ಹೇಳುತ್ತಾರೆ: ಜನರು ಇಸ್ಲಾಮ್‌. ಸ್ಥೀಕರಿಸುವುದಕ್ಕಿಂತ.ಮುಂಚೆ ಮಾಡುತ್ತಿದ್ದ ಮತ್ತು- ; 
ಇಸ್ಲಾಮ್‌ ಸ್ವೀಕರಿಸಿದ: ಬಳಿಕ.ತೊರೆದ-ಪಾಪಗಳೇಅದರ'ತಾಶ್ಚರ್ಯ: ಅಬ್ದುಲ್ಲಾ ಬಿನ್‌ “ಅಬ್ಬಾಸ್‌ರ ಒಂದು: ಅಭಿಪ್ರಾಯವೂ ಇರ್ದೇ ಆಗಿದೆ. 

ಇಬ್ನು ಅಬ್ಬಾಸ್ಟ್‌ರ ಇನ್ನೊಂದು ಅಭಿಪ್ರಾಯ ಹೀಗಿದೆ: ಅಬೂ' ಹುರೈರ, - ಅಬ್ದುಲ್ಲಾ-ಜಿನ್‌:'ಉಮರ್‌; "ಅಮ್ರ್‌; ಬಿನ್‌. ಆಸ್‌, '. 
ಮುಜಾಖದ್‌:ಹಸನ್‌: 'ಬಿಸರೀಮತ್ತು:ಅಬೂಸಾಲಿಹ್‌ರೂ-ಅದೇ:ಅಭಿಪ್ರಾಯ:ವ್ಯಕ್ತಪಡಿಸಿದ್ದಾರೆ: ಅರ್ಥಾತ್‌;ಓರ್ವ'ವ್ಯಕ್ತಿಯು:ಒಂದು”` 
ದೊಡ್ಡಪಾಪದಲ್ಲಿಅಥವಾ'ಅಸಭ್ಯ:ವರ್ತನೆಗಳಲ್ಲಿಸ್ನಲ್ಪ ಹೊತ್ತು ಅಥವಾ'ಆಗಾಗ್ಗೆ;ನಿರತನಾಗಿ ಅನಂತೆರ-ಆದರಿಂದ ಮುಕ್ತನಾಗುವುದೆಂದರ್ಥ'”. 

ಅಬ್ದುಲ್ಲಾ ಬಿನ್‌:ಮಸ್‌ವೂದ್‌,'ಮಸ್ರೂಕ್ತ್‌ ಮತ್ತು' ಶಅಬಿ ಹೇಳುತ್ತಾ: 'ಓಬ್ಬರು:ಯಾವುದಾದರೂ/ಮಹಾ' ಪಾಪಕಾರ್ಯಕ್ಕೆ-ತ್ಗಲುಪಿ'. 
ಅದರ:ಪ್ರಾರಂಭ 'ದಿಸೆಯನ್ನು-ಧಾಟಿ'ಕೊನೆಯ:ಹಂತದಲ್ಲಿ ಅದರಿಂದ ಹಿಂದೆ ಸರಿಯುವುದೆಂದೇ:.ಅದರ 'ತಾಶ್ಚರ್ಯ:`ಅಬೂ.ಹುರೈಠ, 
ಮತ್ತು "ಅಬ್ದುಲ್ಲಾ" ಜಿನ್‌:ಅಬ್ಬಾಸ್‌ರುನಂಬಲರ್ಹ: ವರದಿಗಳಿಂದ ಇದನ್ನು" ಉದ್ಭರಿಸಿದ್ದಾರೈ.ಉದಾ:` ಒಬ್ಬನ್ನು ಕಳ್ಳತನಕ್ಕೆ `ಫೊರಟಿದ್ದರೂ:` 
ಕೊನೆಯ ಕ್ಷಣದಲ್ಲಿ ಸಳ್ಳತನವನ್ನು ತೊರೆಯುವುದು; -ಪರಸ್ತ್ರೀಯೊಂದಿಗೆ ವ್ಯವಹರಿಸಿದರೂ ವ್ಯಭಿಚರಿಸದಿರುವುದು.... 

ಅಬ್ದುಲ್ಲಾ'ಬಿನ್‌: ರುುಬೈರ್‌]'ಇಕ್ರಿಮ; ಕತಾದ:ಮತ್ತು' ದಹ್ವಾಕ್ಸ್‌ರು ಸಣ್ಣಪುಟ್ಟ: ಪಾಪಗಳೇ ಅದರ" ಉದ್ದೇಶವೆಂದು ಹೇಳಿದ್ದಾರೆ. 
ಇಹಲೋಕದಲ್ಲಿ ಅವುಗಳಿಗೆ ಶಿಕ್ಷೆಯನ್ನು ನಿರ್ಣಯಿಸಿಲ್ಲ ಮತ್ತು.ಫರಲೋಕದಲ್ಲಿಯೂ ಅವುಗಳ'ಬಗ್ಗೆ.ಶಿಕ್ಷೆಯ ಎಚ್ಚರಿಕ್ಕೆ-ನೀಡಿಲ್ಲಿ"ಸಕದ್‌ 
ಬಿನ್‌ ಮುಸಯ್ಯಬ್‌: ಹೇಳಿದ್ದಾರೆ: ಅಪರಾಧವೆಸಗುವ' ಭಾವನೆ' ಮನದಲ್ಲಿ ಮೂಡಿದರೂ" ಅದನ್ನು ಮಾಡದಿರುವುದೆಂದರ್ಥ..”. 

ಇವು'ಸಹುಬಿಗಳು ಮತ್ತು ತಾಬಿಕಗಳಿಂದ ಉದ್ಧತವಾಗಿರುವ ವಿವಿಧ ವ್ಯಾಖ್ಯಾನಗಳಾಗಿವೆ.`ಅನಂತರ:ಕಾಲದ ವ್ಯಾಖ್ಯಾನಗಾರರು” 
ಮತ್ತು ಕರ್ಮಶಾಸ್ತ್ರಜ್ಞರಲ್ಲಿ ಹೆಚ್ಚಿನವರ: ಅಭಿಪ್ರಾಯದಂತೆ ಈ ವಚನ ಮತ್ತು'ಅನ್ನಿಸಾ'ಅಧ್ಯಾಯದ 31ನೆಯ ವಚನವು ಪಾಪಗಳನ್ನು ಎರಡು” 
ಪ್ರಮುಖ ವರ್ಗಗಳಾಗಿ:ಎಂಗಡಿಸುತ್ತವೆ.:'1):ಮಹಾ`ಪಾಪಗಳು-2) `ಸಣ್ಣ: ಪಾಪಗಳು; ಈ-ಏರಡೂ' ವಚನಗೆಳು"ಮಹಾ"ಪಾಪ'ಮುತ್ತು" 
ಅಶ್ಲೀಲ ಕೃತ್ಯಗಳಿರಿದ ಮಾನವನು ದೂರವಿದ್ದರೆ ಲವನ ಸಣ್ಣ ಪಾಪಗಳನ್ನು ಅಲ್ಲಾಹನ ಕೈಮಿಸುವನೆಂಟ ಭರವಸೆಯನ್ನು ನೀಡುತ್ತವೆ. ಕೆಲವು. , 
ಘನ ವಿದ್ದಾರಿಸರುಹೀಗೂ'ವಾಡಿಸಿದ್ದಾರೆ;:ಯಾವ ಪಾಪವೂ ಸಣ್ಣದಲ್ಲ ವಾಸ್ತವದಲ್ಲಿ ದೇವಾದೇಶದ ಉಲ್ಲಂಘನೆಯೆ4 ಮಹಾಪಾಪ: ಆದರೆ. : 
ಇಮಾಮಾಗಯ್ದಾಲ್ಲಿಯವರು'ಹೀಗೆ ಹೇಳಿದ್ದಾರೆ: ಮಹಾ'ಪಾಪ ಮತ್ತು ಸಣ್ಣಪಾಪಗಳ 'ಪರಸ್ಫಡ:ವ್ಯತ್ಯಾಸವನ್ನು-ನಿರಾಕರಿಸಲು ಸಾಧ್ಯವಲ್ಲ” 
ಧರ್ಮಶಾಸ್ತ್ರದ ತಿಳುವಳಿಕೆ 'ನೀಡುವ' ಎಲ್ಲ 'ಜ್ಞಾನಮೂಲಗಳೂ' ಅದನ್ನು"ಸೂಚಿಸುತ್ತಿವೆ.. 

ಹಾಗಾದರೆ:ಮಹಾಪಾಪ ಮತ್ತು*ಸಣ್ಣಪ್ಪಾಪಗಳಲ್ಲಿ ವ್ಯತ್ಯ್ಯಾಸವೇನು?-ಯಾವ ವಿಧದ ಪಾಪಗಳು ದೊಡ್ಡದ್ದು ಮತ್ತು'ಯಾವ 'ವಧದ ` 
ಪಾಪಗಳು-ಸಣ್ಣದು-ಎಂಬ:ಪ್ರಶ್ನೆಯ-ಕುರಿತು:ನಮಗೆ:ತೃಖ್ತಕರವೆನಿಸುವ ವಿಷಯ: ಹೀಗಿದೆ:ದಿವ್ಯಗ್ರಂಥ ಮತ್ತು:ಪ್ರವಾದಿಚರ್ಯಯು:' 
ನಿಷಿದ್ಧವೆಂದು'ಸಾರಿದ, ಅಲ್ಲಾಹ್‌-ಮತ್ತು ಪ್ರವಾದಿವರ್ಯರು(ಸ) ಈ:ಲೋಕದಲ್ಲಿ ಶಿಕ್ಷೆಯನ್ನು ವಿಧಿಸಿರುವ ಅಥವಾ ಪರಟೊಕದಲ್ಲಿ ಕ್ಷಯ... 
ಬಗ್ಗೆ; ಭಿಚ್ಚರಿಕೆ ನಿಡಿರುವ, ಅದನ್ನು; ಮಾಡಿದವರನ್ನು ಭಪಸರುವ ಅಥಮ ಮಾಡಿದವರಿಗೆ ಶಿಕ್ಷೆ ಎರಗುವ ವಚ್ಚರಿಕ್ಕೆ ನೇಡಿರುವ ವಲ್ಲಕೃತ್ಯವೂ ": 
ಮಹಾಪಾಪವಾಗಿದೆ.:ಈರೀತಿಯ:ಪಾಪಗಳ 'ಹೊರತು:ಧರ್ಮಶಾಸ್ತ್ರದ,ದೃಷ್ಟಿಯಲ್ಲಿ 'ಅಿಪ್ರಿಯವಾಗಿರುವ ಎಲ್ಲ ಕೃತ್ಯಗ್ಗಳೂ'ಸಣ್ಣ'ಪಾಪಗಳ:: 
ವರ್ಗಕ್ಕೆ ಸೇರಿವೆ: ಹಾಗೆಯೇ ಮಹಾಪಾಪದ ಕೇವಲ ಇಚ್ಛೆಯೂ ದೊಡ್ಡ ಪಾಪವಲ್ಲ;'ಸಣ್ಣಪಾಪವಾಗಿದೆ: ಹಾಗೆಯೇ ಓರ್ವ ವ್ಯಕ್ತಿಯು ದೊಡ್ಡ ಇ 
ಪಾಪದ ಪ್ರಾಥಮಿಕ`ಹಂತವನ್ನು:ದಾಟಿದರೂ"ಸಂಪೂರ್ಣವಾಗಿ' ಆ ಕೃತ್ಯವೆಸಗದೆ'ಇದ್ದರೆ'ಅದು:ಮಹಾ`ಪಾಪವೆನಿಸುವುದಿಲ್ಲ/ ಅದೇ'ವೇಳೆ` 
ಓರ್ವರು ಸಣ್ಣ ಫ್ಲಾಪವನ್ನು'ಧರ್ಮನಿರದನೆ-ಮತ್ತು ದೇವಧಿಕ್ಕಾರಧ ಮನೋಭಾವದಿಂದ ಮಾಡಿದ್ದರೆ: ಅಥವಾ ನಿರ್ದಿಷ್ಟಕೃತ್ಯವು'ಕೆಡುಕೆಂಟ” 
ಧರ್ಮಶಾಸ್ತ್ರದ 'ಆದೇಶವನ್ನುಕ್ಲುಲ್ಲಕವೆಂಬ"ಭಾವನೆಯಿನಿದ ಮಾಡಿದ್ದರೆ, 'ಅದು-ಮಹಾಪಾಪವಾಗುತ್ತದ್ದೆ” 

33: ಅರ್ಥಾತ್‌:ಸೆಣ್ಣ-ಪಾಪಗಳ ಮಾಡಿದವರಿಗೆ ಅವು-ಪಾಪಗಳಲ್ಲಿವೆಂಬ 'ಕಾರಣದಿಂದ"ಕ್ಷಮ್ಮೆ'ನೀಡುವುದಲ್ಲ':,ಅಲ್ಲಾಹನು ತನ್ನ” 
ದಾಸರೊರಿದಿಗೆ'ಸಂಕುಚಿತ'ಮನೊಸಿಭಾವ ಮತ್ತು ನಿರ್ದೆಕ್ಸಿಣ್ಯಿದಿ6ದ ವ್ಯವಹರಿಸುವುದಿಲ್ಲಿ: ತನ್ನ:ಜಾಸರು ಸತ್ಯರ್ಮ್ಯವೆಸಗುತ್ತಾಮಹಾಪಾಪ"* 
ಮತ್ತು"'ಅಶ್ಲೀಲಕಾಯಣಗಳನ್ನು:ತೊರೆಯುತ್ತಲಿದ್ದರೆ: ಅವನು 'ಚಿಕ್ಕಪುಟ್ಟ:ವಿಷಯಗಳಿಗಾಗಿ ಅವರನ್ನು: ಹಿಡಿಯುವುದಿಲ್ಲ ತನ್ನ. ಅಪಾರ ವ 
ಕೃಪೆಯಿಂದ `ಅವರನ್ನು“ಹಾಗೆಯೇ-ಕ್ಬಮಿಸಿ:ಬಿಡುವನು:- 

34:ಕುರೈಶರಓರ್ವ''ದೊಡ್ಡ:ಸರದಾರನಾಗಿದ್ದ:ಪಲೀದ್‌-ಏನ್‌-ಮುಗೀರನ`ಶಡೆಗೆ: ಸೂಟನೆ' “ಇಬ್ಬು: ಜರೀರ್‌`ತಬರೀಯಯವರು ... 
ಉಲ್ಲೇಖಸಶುವಂತೆ;-ಪ್ರವಾದಿವಯನರ[ಸ):ಸಂದೇಶವನ್ನು.ಸಸ್ಟೀಕರಿಸಲು--ಅವನು*ಸಿದ್ಧವಾಗಿದ್ದನು' ಆದರೆ::`ಅವನು:ಮುಸ್ಲಿಮನಾಗ:ಗ' 
ಬಯಸರುವನೆಂದು-ತಿಳಿದ'ಅವನ' ಓರ್ವ ಬಹುದೇವಾರಾಧಕ "ಗೆಳೆಯನು "ಅವನೊಡನೆ" ಹೀಗೆಂದನು" ನೀನೂಹಿರಿಯರ: :ಧರ್ಮವನ್ನು-: 
ತೊರೆಯಬೇಡ:ನಿನಗೆ:ಪರಲೋಕ ಶಿಕ್ಷೆಯ: ಭಯವಿದ್ದರೆ;:ನನಗೆ: ಇಂತಿಷ್ಟು:ಹಣಕೊಡು:-ನಿನ್ನ ಬದಲಿಗೆ' ಅಲ್ಲಿನ: ಶಿಕ್ಷೆಯನ್ನು ಅನುಭವಿಸುವ 51 


ಕಾಂಡೆ-- 27:7 


158 . ತಪ್ಪೀಮುಲ್‌ -ಕುರ್‌ಆನ್‌ 


Wg ಒನೆ ನಹಿ HEN > 73 \ A PERN 
CSTR ಸಿ ಒಸುಧಿಶಿೂ ಉತತಯ ಟು 
ಮೂಸಾರ(ಅ) ಗ್ರಂಥಗಳಲ್ಲಿ ಮತ್ತು ನಿಷ್ಠೆಯ ಯಣ ತೀರಿಸಿದ ಇಬ್ರಾಹೀಮ್‌ರ(ಅ) ಗ್ರಂಥಗಳಲ್ಲಿ ತಿಳಿಸಲಾಗಿರುವ 


ನಾ pr 


ವಿಷಯಗಳ ಬಗ್ಗೆ ಯಾವ ಸುದ್ದಿಯೂ ಅವನಿಗೆ ತಲುಪಿಲ್ಲವೇ?* (ಅದೇನೆಂದರೆ) ಯಾವ ಹೊರೆ ಹೊರುವಾತನೂ 
ಇನ್ನೊಬ್ಬನ ಹೊರೆ ಹೊರಲಾರನು.?' ಮನುಷ್ಯನು ತಾನೇ ಪರಿಶ್ರಮಿಸಿದುದರ ಹೊರತು ಅವನಿಗೆ ಬೇರೇನೂ ಇಲ್ಲ, 


ಹೊಣೆಯನ್ನು ನಾನು ವಹಿಸುತ್ತೇನೆ. ವಲೀದನು ಅದಕ್ಕೆ ಒಪ್ಪಿದನು. ಹೀಗೆ ದೇವಮಾರ್ಗಕ್ಕೆ ಬರುತ್ತಿದ್ದಂತೆಯೇ ಅದರಿಂದ ತಿರುಗಿ ಬಿಟ್ಟನು. 
ಆದರೆ ಸ ತನ್ನ ಬಹುದೇವಾರಾಧಕ ಗೆಳೆಯನಿಗೆ ವಾಗ್ದಾನ ಮಾಡಿದ್ದ ಹಣದಲ್ಲಿಸ್ಟಲ್ಪಮಾತ್ರ ನೀಡಿ ಉಳಿದುದನ್ನು ಸ್ವತಃ ಇರಿಸಿಕೊಂಡನು. 
ಮಕ್ಕಾದ ಸ: ನಿಷೇಧಕ೦ಗೆ ಪರಲೋಕದ ಬಗೆಗಿನ ಅವರ ನಿಶ್ಚಿಂತೆ ಮತ್ತು ಧಾರ್ಮಿಕ ಸತ್ಯ ಗಳ ನಿರ್ಲಕ್ಷ ವು ಅವರನ್ನು ಎಂಥ ಮೌಢ್ಯ ಮತ್ತು 
ಹ ದೂಡಿದೆಯೆಂಬುದುನ್ನು ತಿಳಿಸಲಿಕ್ಕಾಗಿ ಈ ಘಟನೆಯನ್ನು ಸೂಚಿಸಲಾಗಿದೆ. 

35. ಈ ನಿಲುಮೆಯು ಅವನಿಗೆ ಭಾಭದಾಯಕವಂದು ಭಾವಿಸಿದ್ದಾನೆಯೇ? ಪರಲೋಕದ ಶಿಕ್ಷೆಯಿಂದ ಯಾರಾದರೂ ಈ ರೀತಿ 
ಪಾರಾಗಬಹುದೆಂದು ಅವನಿಗೆ ತಿಳಿದಿದೆಯೇ? - 

36.ಮುಂದೆ ಪ್ರವಾದಿ ಮೂಸಾ(ಅ) ಮತ್ತು ಇಬ್ರಾಹೀಮ್‌ರ(ಅ) ಕಡತ(ಸಹೀಫ)ಗಳಲ್ಲಿ ಅವತೀರ್ಣಗೊಂಡ ಶಿಕ್ಷಣಗಳನ್ನು 
ವಿವರಿಸಲಾಗುತ್ತಿದೆ: ಮೂಸಾರ ಸಹೀಫ ಎಂದರೆ. ತೌರಾತ್‌. ವಸ್ತುತಃ ಇಬ್ರಾಹೀಮ್‌ರ(ಅ) ಕಡತಗಳು ಇಂದು ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲ 
ಯಹೂದಿ ಮತ್ತು ಕ್ರೈಸ್ತರ ಪವಿತ್ರ ಗ್ರಂಥಗಳಲ್ಲಿಯೂ ಅವುಗಳ ಪ್ರಸ್ತಾಪವಿಲ್ಲ, ಪವಿತ್ರ ಕುರ್‌ಆನ್‌ ಮಾತ್ರ ಎರಡು ಕಡೆಗಳಲ್ಲಿ ಸುಹುಫಿ 
ಇಬ್ರಾಹೀಮ್‌ ಗಾ ಹೀಮರ ಕಡತ) ಎಂದು ಪ್ರಸ್ತಾಪಿಸಿದೆ. ಒಮ್ಮೆ ಇಲ್ಲಿ, ಇನ್ನೊಮ್ಮೆ ಅಲ್‌ ಆಆ್‌ಲಾ ಅಧ್ಯಾಯದ ಕೊನೆಯ ವಚನದಲ್ಲಿ 

37, ಈ ವಚನದಿಂದ ಮೂರು ಪ್ರಮುಖ ತತ್ವಗಳು ಹೊರಡುತ್ತವೆ. 1) ಪ್ರ ಪ್ರತಿಯೊಬ್ಬನೂ ತನ್ನ ಕರ್ಮಕ್ಕೆ ಸ್ವತಃ ಹೊಣೆಗಾರನಾಗಿರುತ್ತಾನೆ. 
2) ಓರ್ವರ ಕರ್ಮಗಳ ಹೊಣೆಯನ್ನು ಇನ್ನೊಬ್ಬನ ಮೇಲೆ.ಹೊರಿಸಲಾಗುವುದಿಲ್ಲ ಆ ಕೃತ್ಯದಲ್ಲಿ ಇನ್ನೊಬ್ಬರ ಪಾತ್ರವಿಲ್ಲದೆ ಹೊರತು. 
3) ಒಬ್ಬನು ಸ್ವತಃ ಬಯಸಿದರೂ ಇನ್ನೊಬ್ಬನ ಕರ್ಮದ -ಹೊಣೆಯನ್ನು ವಹಿಸಲು. ಸಾಧ್ಯವಿಲ್ಲ ನಾ ಅಪರಾಧದ ಶಿಕ್ಷೆಯನ್ನು 
ಅನುಭವಿಸಲಿಕ್ಕಾಗಿ ಬೇರೊಬ್ಬನು ಸಿದ್ಧನಿರುವನೆಂಬ ಕಾರಣಕ್ಕಾಗಿ ನಿಜವಾದ ಅಪರಾಧಿಯನ್ನು ಬಿಟ್ಟು ಬಿಡಲಾಗುವುದಿಲ್ಲ. 

38, ಈ ನುಡಿಯಲ್ಲಿಮೂರುಪ್ರ ಪ್ರಮುಖ ತತ್ನಗಳು ಹೊರಡುತ್ತವೆ. 1) ಪ್ರತಿಯೊಬ್ಬನು ತನ್ನ ಕರ್ಮಫಲವನ್ನು ಮಾತ್ರ ಪಡೆಯುವನು. 
2) ಒಬ್ಬನ ಕರ್ಮದ ಫಲವನ್ನು ಇನ್ನೊಬ್ಬ ಪಡೆಯುವುದಿಲ್ಲ. ಆ ಕರ್ಮದಲ್ಲಿ ಇನ್ನೊ ಬ್ಬನ ಪಾತ್ರ ವಿದ್ದರೆ ಮಾತ್ರ ತನ್ನ ಪಾತ್ರ ದಷ್ಟು ಪ್ರತಿಫಲ 
ಪಡೆಯುವನು. 3) ಕರ್ಮ ಮತ್ತು ಪರಿಶ್ರಮವಿಲ್ಲದೆ ಯಾರೊಬ್ಬನೂ ಏನನ್ನೂ ಪಡೆಯಲಾರನು.. A 

ಕೆಲವರು ಈ 3 ತತ್ವಗಳನ್ನು ಲೌಕಿಕ ಆರ್ಥಿಕ ವ್ಯವಹಾರಗಳಿಗೆ ತಪ್ಪಾಗಿ ಅನ್ನ್ವಯಗೊಳಿಸಿ ಪ್ರತಿಯೊಬ್ಬನು ಸ್ವಂತ ಪರಿಶ್ರಮದ 
ಸಂಪಾದನೆಯ (88/1106) ಹೊರತು ಬೇರಾವುದೇ ವಸ್ತುವಿನ ಮಾಲಕನಾಗಲು ಸಾಧ್ಯವಿಲ್ಲವೆಂದು ಅರ್ಥೈಸಿದ್ದಾರೆ. ಆದರೆ ಇದು ಸ್ವತಃ 
ಕುರ್‌ಆನ್‌ನಲ್ಲಿರುವ ನಿಯಮ ನಿರ್ದೇಶನಗಳಿಗೆ ವಿರುದ್ಧವಾಗಿದೆ. ಉದಾ: ವಾರೀಸು ನಿಯಮ. ಅದರಂತೆ ಒಬ್ಬರು ಬಿಟ್ಟು ಹೋದ 
ಸೊತ್ತಿನಲ್ಲಿ ಅನೇಕ ಮಂದಿ ಪಾಲುದಾರರು ಮತ್ತು ನ್ಯಾಯಬದ್ಧ ವಾರೀಸುದಾರರಾಗುತ್ತಾರೆ. ವಸ್ತುತಃ ಆ ಸೊತ್ತು ಅವರ ಸ್ವಂತ 
ಸಂಪಾದನೆಯ ಫಲವಾಗಿರುವುದಿಲ್ಲ ಅದಲ್ಲದೆ ಒಂದು ನವಜಾತ ಶಿಶುವಿನ ಮಟ್ಟಿಗೆ ತಂದೆ ತೊರೆದು ಹೋದ ಸೊತ್ತಿನಲ್ಲಿ ಆದರ 
ಶ್ರಮಫಲವಿದೆಯೆಂದು ಶ್ರುತಪಡಿಸಲು ಓರ್ವ ಕುತರ್ಕಿಯಿಂದಲೂ ಸಾಧ್ಯವಿಲ್ಲ. ಹಾಗೆಯೇ ರುಕಾತ್‌ ಹಾಗೂ ಇತರ ದಾನಧರ್ಮಗಳ 
ನಿಯಮಗಳೂ ಅಷ್ಟೆ. ಅವುಗಳಂತೆ ಒಬ್ಬನ ಸೊತ್ತು ಕೇವಲ ಧರ್ಮಶಾಸ್ತ್ರ ಪರವಾದ ಮತ್ತು ನೈತಿಕ ಹಕ್ಕಿನಿಂದ ಇನ್ನೊಬ್ಬನಿಗೆ ಲಭಿಸುತ್ತದೆ. 
ಅವರು ಅದರ ನ್ಯಾ ಯಬದ್ಧ ಮಾಲಕರಾಗುತ್ತಾರೆ. ವಸ್ತುತಃ ಆ ಸಂಪತ್ತಿನ ಸಂಪಾದನೆಯಲ್ಲಿ ಅವರ ಯಾವ ಶ್ರಮವೂ ಇರುವುದಿಲ್ಲ. 
ಹೀಗಿರುತ್ತಾ ಕುರ್‌ಆನಿನ ಯಾವುದಾದರೊಂದು ವಚನವನ್ನು ಆಯ್ಕೆ ಮಾಡಿ ಅದರಿಂದ ಸ್ವತಃ ಕುರ್‌ಆನಿನ ಶಿಕ್ಷಣಗಳಿಗೆ ಎದುರಾದ ತತ್ವಗಳನ್ನು 
ರೂಪಿಸುವುದು ಕುರ್‌ಆನ್‌ನ ಧ್ಯೇಯೋದ್ದೇಶಗಳಿಗೆ ಸಂಪೂರ್ಣ ವಿರುದ್ಧವಾಗಿದೆ. 

- ಇತರ ಕೆಲವರು ಇವುಗಳನ್ನು ಪರಲೋಕಕ್ಕೆ ಸಂಬಂಧಿಸಿದ ತತ್ವಗಳೆಂದು. ಒಪ್ಪಿ ಹೀಗೆ ಪ್ರ ಪ್ರಶ್ನಿಸುತ್ತಾರೆ: ಈತ: ತತ್ವಗಳಂತೆ ಒಬ್ಬರ ಕರ್ಮವು 
ಇನ್ನೊಬ್ಬರಿಗೆ ಯಾವ ರೀತಿಯಿಂದಲೂ ಸರ ಯಾಗಣರತ ಒಬ್ಬನು ಇನ್ನೊಬ್ಬನಿಗಾಗಿ ಅಥವಾ ಅವನ ಬದಲಿಗೆ ಏನಾದರೂ 
ಮಾಡಿದರೆ ಅದು ಆತನ ಪರವಾಗಿ ಸ್ವೀಕೃತವಾಗಲಾರದೇ? ಹಾಗೆಯೇ ಒಬ್ಬನು ತನ್ನ ಕರ್ಮಫಲವನ್ನು ಇನ್ನೊಬ್ಬನಿಗೆ ವರ್ಗಾಯಿಸಲು 
ಸಾಧ್ಯವಿದೆಯೇ. ಈ ಪ್ರಶ್ನೆಗಳ ಉತ್ತರವು ನಕಾರಾತ್ಮಕವಾಗಿದ್ದರೆ ಎಸ್ಟಿ! ಬಿಟ್ಟ! (ಈಸಾಲೆ ಸವಾಬ್‌) "ಪುಣ್ಯ ಫಲ ವರ್ಗಾವಣೆ', ಬದಲಿ 


ಕಾಂಡ- - 27-: 


53: ಅನ್ನಜ್ಞ್‌." 159:: 


ಹಜ್ಜ್‌ ಯಾತ್ರೆ ಇತ್ಯಾದಿಗಳೆಲ್ಲವೂ ನಿಷಿದ್ಯವಾಗಿ ಬಿಡುತ್ತವೆ. ಹೆಚ್ಚೇಕೆ, ಬೇರೆಯವರಿಗಾಗಿ ಮಾಡುವ ಪಾಪ ವಿಮೋಚನೆಯ ಪ್ರಾರ್ಥನೆಯೂ 
ಅರ್ಥಹೀನವಾಗುತ್ತದೆ. ಯಾಕೆಂದರೆ ಈ ಪ್ರಾರ್ಥನೆಯೆಂಬ ಕರ್ಮವೂ. ಪ್ರಾರ್ಥಿಸಲಾಗುತ್ತಿರುವವನ ಸ್ವಂತ ಕರ್ಮವಾಗಿರುವುದಿಲ್ಲ ಆದರೆ 
ಈ ಅತಿರೇಕದ ನೀತಿಯನ್ನು ಮುಅತಶರಿುಲಃ ವಿಭಾಗದ ಹೊರತು ಮುಸ್ಲಿಮರಲ್ಲಿ ಬೇರೆ ಯಾರೂ ಅಂಗೀಕರಿಸಿಲ್ಲ. ಈ ವಚನಕ್ಕೆ ಒಬ್ಬರ 
ಪರಿಶ್ರಮವು; ಇನ್ನೊಬ್ಬರಿಗೆ; ಯಾವ. -ರೀತಿಯಿಂದಲೂ; ಫಲಕಾರಿಯಾಗುವುದಿಲ್ಲ.ಎಂಬ “ಅರ್ಥವನ್ನು :ಅವರು ಮಾತ್ರ. ನೀಡಿದ್ದಾರೆ. ಅದಕ್ಕೆ 
ವ್ಯತಿರಿಕ್ತವಾಗಿ,-ಅಹ್ಲು ಸುನ್ನತ್‌ನವರು ಒಬ್ಬನಿಗಾಗಿ ಇನ್ನೊಬ್ಬನ ಪ್ರಾರ್ಥನೆ ಫಲಕಾರಿಯಾಗುವುದೆಂಬ ಬಗ್ಗೆ ಒಮ್ಮತ ಹೊಂದಿದ್ದಾರೆ. 
ಭಕ ಅದು ಕುರ್‌ಆನ್‌ನಿಂದ ಸಾಬೀತಾಗಿದೆ. Bl ಈಸಾಲೆ ಸವಾಬ್‌ ಮತ್ತು ಪ್ರಾ ್ರಾತಿನಿಧ್ಯದ ರೂಪದಲ್ಲಿ. ಸತ್ಯರ್ಮವು ಇನ್ನೊಬ್ಬರಿಗೆ 
ಫಲಕಾರಿಯಾಗುವ ಕುರಿತು ಮೌಲಿಕವಾಗಿಯಲ್ಲದಿದ್ದರೂ ವಿವರಣೆಯಲ್ಲಿ ಭಿನ್ನಮತವಿದೆ....' - - 

1) ತಯ (ಈಸಾಲೆ ಸವಾಬ್‌) ಎಂದರೆ ಒಬ್ಬನು ಒಂದು ಸತ್ಯರ್ಮವನ್ನು ಮಾಡಿ ಅದರ ಪುಣ್ಯಫಲವನ್ನು ಇನ್ನೊಬ್ಬನಿಗೆ 
ನೀಡಬೇಕೆಂದು ಪ್ರಾರ್ಥಿಸುವುದಾಗಿದೆ. ಈ ವಿಷಯದ ಕುಠಿತು-ಇಮಾಮ್‌- ಮಾಲಿಕಿ “ಮತ್ತು ಇಮಾಮ್‌ ಶಾಫಿಈ ಹೀಗೆ ಹೆಳಿದ್ದಾರೆ. 
ನಮಾರ್‌, ಉಪವಾಸ ವ್ರತ, ಕುರ್‌ಆನ್‌ ಪಠನ.ಮುಂತಾದ ಶುದ್ಧದೈಹಿಕ ಆರಾಧನೆಗಳ ಪುಣ್ಯ ಫಲ ಇನ್ನೊಬ್ಬನಿಗೆ ತಲುಪುವುದಿಲ್ಲ.'ಆದರೆ 
ದಾನಧರ್ಮದಂಥ ಆರ್ಥಿಕ ಆರಾಧನೆ ಮತ್ತು ಹಜ್ಜ್‌ "ನಂಥ ದೈಹಿಕ ಹಾಗೂ ಆರ್ಥಿಕವಾಗಿರುವ ಆರಾಧನೆಗಳ ಫು 'ಪುಣ್ಯಫಲವು`ಇತರರಿಗೆ ತಲು 
ಪುತ್ತದೆ. ಯಾಕೆಂದರೆ ಒಬ್ಬರ ಕರ್ಮವು ಇನ್ನೊಬ್ಬರಿಗೆ ಕ SRLS ಮೂಲ ತತ್ನವಾಗಿದ್ದರೂ ಪ್ರಬಲ ಹದೀಸ್‌ಗಳ ಆಧಾರ. 
ದಲ್ಲಿದಾನಧರ್ಮಗಳ ಪ್ರ ಪ್ರತಿಫಲವನ್ನು ಇತರರಿಗೆ ತಲುಪಿಸಬಹುದು ಮತ್ತು ಒಬ್ಬರ ಬದಲಿಗೆ ಇನ್ನೊ ಬರು ಹಜ್ಜ್‌ ನಿರ್ವಹಿಸಬಹುದಾಗಿದೆ. 
ಆದ್ದರಿಂದ ಈ -ವರ್ಗದ ಆರಾಧನೆಗಳ ಮಟ್ಟಿಗೆ ಈಸಾಲೆ ಸವಾಬ್‌. ಸಿಂಧುವೆಂದು ನಾವು ಅಂಗೀಕರಿಸುತ್ತೇವೆ. ಗ ಸ 

ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಹನಫಿಗಳ: ಅಭಿಪ್ರಾಯ ' ಹೀಗಿದೆ: -ಮಾನವನು ತನ್ನ ಕರ್ಮಗಳ .ಎಲ್ಲ ಪುಣ್ಯಫಲವನ್ನು - ಇತರರಿಗೆ 
ಕೊಡುಗೆ ನೀಡಬಹುದು. ಅದರಲ್ಲಿನಮಾರುಖ್‌, ಉಪವಾಸ, ಕುರ್‌ಆನ್‌ ಪಾರಾಯಣ, ಹಜ್ಜ್‌ ಮತ್ತು ಉಮ್ರಾ ಇತ್ಯಾದಿ ಎಲ್ಲವೂ ಸೇರಿವೆ. 
ಅದರ. ಉದಾಹರಣೆ ಹೀಗಿದೆ: ಒಬ್ಬನು ಕೆಲಸ ಮಾಡಿ ಅದರ ವೇತನವನ್ನು ತನ್ನ. ಬದಲಿಗೆ ಬೇರೊಬ್ಬನಿಗೆ ಕೊಡುವಂತೆ ಮಾಲಿಕನೊಡನೆ 
ಹೇಳಬಹುದಾದಂತೆಯೇ ಒಬ್ಬರು ಸತ್ಕರ್ಮಗಳನ್ನು ಮಾಡಿ ಅದರ ಪ್ರತಿಫಲವನ್ನು ತನ್ನ ಪರವಾಗಿ ಇನ್ನೊ ಬ್ಬನಿಗೆ ನೀಡುವಂತೆ ಅಲ್ಲಾಹನೊಡನೆ 
ಪ್ರಾರ್ಥಿಸಬಹುದು. ಇದರಿಂದ ಕೆಲವು ವರ್ಗದ ಸತ್ಯರ್ಮಗಳಿಗೆ ಮಾತ್ರ ಸೀಮಿತಗೊಳಸುವುದಕ್ಕೆ ತು ಸೂಕ್ತ ಕಾರಣವಿಲ್ಲ. ಇದೇ 
ವಿಷಯವು ಅನೇಕ ಹದೀಸ್‌ಗಳಿಂದ ಸಾಬೀತಾಗಿದೆ: ಚ 

ಬುಖಾರಿ, ಮುಸ್ಲಿಮ್‌; ಅಹ್ಮದ್‌, ಇಬ್ನು ಮಾಜ,'ತಬ್ರಾನಿ (ಔಸ: ಸತ್‌ನಲ್ಲಿ), 'ಮುಸ್ತದ್‌ರಿಕ್‌ ಮತ್ತು. ಇಬ್ಬು ಬ ಅಜೀಕೈಬರು aur 
ಅಬೂ ಹುರೈರಾ, ಜಾಬಿರ್‌ ಬಿನ್‌ ಅಬ್ದುಲ್ಲಾ ಅಬೂ ರಾಫಿಆ್‌, ಅಬೂ ತಲ್ಪತ್‌ ಅನ್ಸಾರಿ, ಹುದೈಫ ಬಿನ್‌ ಉಸ್ಫೈದುಲ್‌ ಗಿಫ್ಳಾರಿಯವರಿಂದ 
ಏಕಪ್ರಕಾರ ವರದಿ: ಮಾಡಿರುತ್ತಾರೆ. ಪ್ರವಾದಿವರ್ಯರು(ಸ) ಏರಡು ಆಡುಗಳನ್ನು ತಂದು ಒಂದನ್ನು ತಮ್ಮ ಕುಟುಂಬಕ್ಕಾಗಿಯೂ 
ಇನ್ನೊಂದನ್ನು ತಮ್ಮ ಸಮುದಾಯಕ್ಕಾಗಿಯೂ ಬಲಿಯರ್ಪಿಸಿದರು. ಮುಸ್ಲಿಮ್‌, ಬುಖಾರಿ, ಮುಸ್ನ ದ್‌ ಅಹ್ಮದ್‌, ಅಬೂ ದಾವೂದ್‌ ಮತ್ತು 
ನಸಾಈ ಮುಂತಾದ ಹ.ಆಯಿಶಾರಿಂದ. ವರದಿ ಮಾಡಿದ್ದಾರೆ: ಓರ್ವರು ಬಂದು ಪ್ರವಾದಿವರ್ಯರೊಡನೆ ಹೇಳಿದರು: ನನ್ನ: ತಾಯಿ 
ಆಕಸ್ಟಿಕವಾಗಿ ನಿಧನರಾದರು. ಅವರಿಗೆ ಮಾತಾಡುವ ಅವಕಾಶವಿರುತ್ತಿದ್ದರೆ ಅವರು ಖಂಡಿತವಾಗಿಯೂ ದಾನಮಾಡುವಂತೆ ಆದೇಶಿಸುತ್ತಿದ್ದರೆಂದು 
ನನ್ನ ಅನಿಸಿಕೆ. ಈಗ ನಾನು ಅವರ ಪರವಾಗಿ ದಾನ ನೀಡಿದರೆ ಅವರಿಗೆ ಪುಣ್ಯ. ದೊರೆತೀತೇ? ಪ್ರವಾದಿ(ಸ), ಹೌದೆಂದರು. 

ಮುಸ್ನದ್‌ ಅಹ್ನದ್‌ನಲ್ಲಿ ಅಬ್ದುಲ್ಲಾ ಬಿನ್‌ ಅಮ್ರ್‌ ಬಿನ್‌ ಆಸ್‌ರಿಂದ ವರದಿ: ಅವರ ತಾತ ಆಸ್‌ ಬಿನ್‌ ವಾಇಲ್‌ರು ಅಜ್ಞಾನ ಕಾಲದಲ್ಲಿ J 
100 ಒಂಟೆಗಳನ್ನು ಬಲಿ ನೀಡುವ ಹರಕೆ ಹೊತ್ತಿಸಿದ್ದರು. ನನ್ನ ಚಿಕ್ಕಪ್ಪ ಓಶಾಮ್‌ ಭಿನ್‌ ಆಸ್‌ ತನ್ನ ಜಾಲಿನಿ 50 ಒಂಟೆಗಳನ್ನು ೭ ಬಲಿಯರ್ಪಿ 
ಸಿದರು.” "ಅಮ್ರ್‌ ಬಿನ್‌ ಆಸ್‌ ಪ್ರದಾದಿವರ್ಯರೊಡನೆ' "ವಿಚಾರಿಸಿದರು: ನಾನೇನು ಮಾಡಬೇಕು? ಪ್ರ ಪ್ರವಾದಿ(ಸ) ಹೇಳಿದರು: ನಿಮ್ಮ ತಾತ 
ಏಕದೇವತ್ನವನ್ನು ಸ್ವೀಕರಿಸಿದ್ದರೆ ನೀವು ಅವರಿಗಾಗಿ ದಾನ ಮಾಡಿರಿ ಮತ್ತು ಉಪವಾಸ ಆಚರಿಸಿರಿ. ಅದು ಅವರಿಗೆ ಫಲಕಾರಿಯಾಗಬಹುದು. 

ಮುಸ್ಥದ್‌ ಅಹ್ಮದ್‌, ಅಬೂ ದಾವೂದ್‌, ನಸಾಈ ಮತ್ತು ಇಬ್ನು ಮಾಜಃಗಳಲ್ಲಿ ಹಸನ್‌ ಬಸರಿಯವರಿಂದ ವರದಿ! ಸಅದ್‌ ಬಿನ್‌ ' 
ಉಬಾದರು 'ಪ್ರವಾದಿವರ್ಯರೊಡನೆ ಕೇಳಿದರು: ನನ್ನ ತಾಯಿ ನಿಧನರಾದರು. ನಾನು ಅವರ ಪರವಾಗಿ 'ಬಾನ ಮಾಡಬಹುದೇ? 
ಪ್ರ | ಮಾಡಬಹುದೆಂದು ಹೇಳಿದರು. ಇದೇ ದಿಷಯಗಳ ಇತರ ಅನೇಕ ವರದಿಗಳನ್ನು ಆಯಿಶಾ, ಅಬೂ ಹುರೈೆ ರಾ ಮತ್ತು ಇಬ್ಬ 

ಸ್‌ರಿಂದ ಅಹ್ನದ್‌, ನಸಾಕಃ; ತಿರ್ಮಿದಿ; ಅಬೂ ದಾವೂದ್‌, ಇಬ್ನು ಮಾಜಃ ಮುಂತಾದವರು ಉದ್ಧರಿಸಿದ್ದಾರೆ. ಅವುಗಳಲ್ಲಿ ಪ್ರವಾದಿ 
ವರ್ಯರು ಮೃ; ತರಿಗಾಗಿ ದಾನಧರ್ಮಗಳನ್ನು ಮಾಡುವುದು ಸ ಸಮ್ಮತಾರ್ಹ ಮತ್ತು ಅದು ಮೃ: ತರಿಗೆ ಫಲಕಾರಿಯಾಗುವುದೆಂದು ಹೇಳಿದ್ದಾರೆ. 

'ದಾರಕುತ್ನಿ ಯಲ್ಲಿ ಹೀಗಿದೆ: ನಾನು ತಂದೆ ತಾಯಿಯವರ ಜೀವನಾವಧಿಯಲ್ಲಿ ಅವರ ಸೇವೆ ಸಲ್ಲಿಸಿದ್ದೆ. ಅವರು ಮರಣ ಹೊಂದಿದ 
ಬಳಿಕೆ ಹೇಗೆ ಸೇವೆ ಮಾಡಬೆಕು? ಎಂದು ವ್ಯಕ್ತಿ ಪ್ರವಾದಿವರ್ಯರಲ್ಲಿ(ಸ) ಕೇಳಿದರು. ಪ್ರ ಪ್ರವಾದಿ(ಸ) ಹೇಳಿದರು: “ಅವರು ನಿಧನರಾದ 
ಬಳಿಕ: ನಿನ್ನ -.ನಮಾರುಖ್‌ನೊಂದಿಗೆ ಅವರಿಗಾಗಿಯೂ' ನಮಾರು್‌ ಮಾಡುವುದು ಮತ್ತು. ನಿನ್ನ 'ಉಪವಾಸದೊಂದಿಗೆ -ಅವರಿಗಾಗಿಯೂ - 


ಕಾಂಡ. - 27... 


160°: ತಪ್ಪೀಮುಲ್‌ ಕುರ್‌ಆನ್‌: 


ಉಪವಾಸ ಆಚರಿಸುವುದು ಅವರ ಸೇವೆಯೇ ಆಗಿದೆ.'' ಇನ್ನೊಂದು ವರದಿಯಲ್ಲಿ ಅಲಿಯವರು(ಅ) ಹೀಗೆ ಹೇಳಿರುವುದಾಗಿ ಉದ್ದರಿಸಿದ್ದಾರೆ. 
ಪ್ರವಾದಿ(ಸ):ಹೇಳಿದರು: ““ಒಬ್ಬರು`ಗೋರಿಯ ಸಮೀಪದಿಂದ ಹಾದು-ಹೋಗುವಾಗ 11ಬಾರಿ ಕುಲ್‌ಹುವಲ್ಲಾಹು-ಅಹದ್‌ ಓದಿ ಅದರ 
ಪ್ರತಿಫಲವನ್ನು ಮೃತರಿಗೆ ದಾನ ಮಾಡಿದರೆ ಅಲ್ಲಿರುವ ಎಲ್ಲ ಮೃತರಿಗೂ. ಅಷ್ಟೇ ಪ್ರತಿಫಲ 'ಲಭಿಸುವುದು.'' ' 

ಪರಸ್ಪರ ದೃಢೀಕರಿಸುತ್ತಿರುವ ಈ ಬಹಳಷ್ಟು ವರದಿಗಳು ಈಸಾಲೆ ಸವಾಬ್‌ (ಪುಣ್ಯದ ವರ್ಗಾವಣೆ) ಸಂಭಾವ್ಯ ಮಾತ್ರವಲ್ಲ ಅದು 
ಎಲ್ಲಆರಾಧನೆ ಮತ್ತು ಸತ್ಯರ್ಮಗಳಿಗೂ ಅನ್ವಯವಾಗುವುದೆಂದು'ಸ್ಪಷ್ಟಪಡಿಸುತ್ತದೆ. ಅದು ನಿರ್ದಿಷ್ಟಕರ್ಮಗಳಿಗೆ ಸೀಮಿತವಾಗಿಲ್ಲ.ಆದರೂ 
ಈಬಗ್ಗೆ 4 ವಿಷಯಗಳನ್ನು ಚೆನ್ನಾಗಿ ತಿಳಿದಿರಬೇಕು. 

ಅ) ಕೇವಲ -ಅಲ್ಲಾಹನಿಗಾಗಿರುವ ಮತ್ತು ಧರ್ಮಶಾಸ್ತ್ರದ ನಿಯಮಗಳಂತೆ ನಿರ್ವಹಿಸಲಾಗುವ ಕರ್ಮಗಳಲ್ಲಿ. ಮಾತ್ರ 'ಈಸಾಲೆ . 
ಸವಾಬ್‌. ಅನ್ವಯವಾಗುತ್ತದೆ. ವಸ್ತುತಃ-ಅಲ್ಲಾಹೇತರರಿಗಾಗಿ ಅಥವಾ-ಧರ್ಮಶಾಸ್ತ್ರ ಬಾಹಿರವಾಗಿ ನಿರ್ವಹಿಸುವ ಕರ್ಮಗಳಿಗಾಗಿ ಅದನ್ನು ದ 
ಮಾಡಿದವನಿಗೂ-ಯಾವುದೇ:ಸತ್ಫಲ 'ಲಭಿಸುವುದಿಲ್ಲ- ಹೀಗಿರುತ್ತಾ," ಅದು `ಇನ್ನೊಬ್ಬನಿಗೆ: ಹೇಗೆ' ವರ್ಗಾವಣೆಯಾದೀತು?' . 

ಆ): ಅಲ್ಲಾಹನ: ಬಳಿ: ಸಜ್ಜನರಾಗಿರುವ ಅತಿಥಿಗಳಿಗೂ: ಪುಣ್ಯದ ಕೊಡುಗೆಯು: ಖಂಡಿತವಾಗಿಯೂ .ತಲುಪುವುದು:-ಆದರೆ ಪಾಪಿ 
ಗಳಾಗಿರುವ ಬಂಧಿತರಿಗೆ:ಪುಣ್ಯ 'ತಲುಪೀತೆಂದು ನಿರೀಕ್ಷಿಸುವಂತಿಲ್ಲ: ಆದರೆ ತಪ್ಪು ತಿಳುವಳಿಕೆಯಿಂದ ಯಾರಾದರೂ ಅವರಿಗಾಗಿ ಈಸಾಲೆ: 
ಸವಾಬ್‌:ಮಾಡಿದರೆ'ಅದರ ಪುಣ್ಯ ನಿಷ್ಠಲವಾಗುವುದಿಲ್ಲ. ಬದಲಾಗಿ ಅದು ಆ ಕರ್ಮವೆಸಗಿದವನಿಗೇ ಮರಳಿ ಬರುವುದು. ಮನಿಆರ್ಡರ್‌ 
ವಿಳಾಸದಾರನಿಗೆ ಬಟವಾಡೆಯಾಗದಿದ್ದರೆ ಕಳುಹಿಸಿದಾತನಿಗೆ ಮರಳಿ ಬರುವಂತೆ. 

ಇ) ಈಸಾಲೆ ಸವಾಬ್‌. ಸಾಧ್ಯವಿದೆ: ಆದರೆ ಈಸಾಲೆ ಅದಾಬ್‌ (ಶಿಕ್ಷೆ ತಲುಪಿಸುವುದು) ಸಾಧ್ಯವಿಲ್ಲ. ಅರ್ಥಾತ್‌, ಒಬ್ಬರು ಸತ್ಕರ್ಮ. : 
ವನ್ನು ಮಾಡಿ ಅದರ ಪುಣ್ಯವನ್ನು ಇನ್ನೊಬ್ಬರಿಗೆ ವರ್ಗಾಯಿಸಬಹುದು. ಅದು ಅವರಿಗೆ ತಲುಪುತ್ತದೆ: ಆದರೆ ಒಂದು ಅಪರಾಧವನ್ನು ಮಾಡಿ 
ಅದರ. ಶಿಕ್ಷೆಯನ್ನು ಇನ್ನೊಬ್ಬರಿಗೆ ನೀಡಲು ಅಥವಾ-ತಲುಪಿಸಲು ಯಾರಿಗೂ ಸಾಧ್ಯವಿಲ್ಲ: 

ಈ)- ಸತ್ಯರ್ಮಗಳಿಂದ-2 ಪ್ರಯೋಜನಗಳಿವೆ. :.1): ಕರ್ಮವೆಸಗಿಬಾತನ ಆತೃ ಮತ್ತು ಸ್ವಭಾವದ 'ಮೇಲೆ ಬೀರುವ. ಪರಿಣಾಮ;. : 
ಅದಕ್ಕಾಗಿ:ಅಲ್ಲಾಹನಿಂದ ಪ್ರತಿಫಲ ದೊರೆಯುತ್ತದೆ. 2) ಅಲ್ಲಾಹನು ತನ್ನ'ಉಡುಗೊರೆಯಾಗಿ ನೀಡುವ ಪ್ರತಿಫಲ: ಈ ಪೈಕಿ ಈಸಾಲೆಸವಾಬ್‌ : 
ಎರಡನೆಯ.ಪರಿಣಾಮಕ್ಕೆ ಸಂಬಂಧಿಸಿದ-ವಿಷಯವಾಗಿದೆ. ಅದರ `ಉದಾಹರಣೆ ಹೀಗಿದೆ: ಒಬ್ಬನು ವ್ಯಾಯಾಮ ಮಾಡಿ ನಿಪುಣ ಕುಸ್ತಿಪಟು 
ವಾಗಲು ಪ್ರಯತ್ನಿಸುತ್ತಾನೆ. ಅದರಿಂದ ಅವನಿಗೆ ದೊರೆಯುವ ಶಕ್ತಿ ಮತ್ತು ಪ್ರಾವೀಣ್ಯವು. ಅವನ ದೇಹಕ್ಕೆ ಸೀಮಿತವಾಗಿರುತ್ತದೆ. ಇನ್ನೊಬ್ಬ 
ನಿಗೆ ಅದನ್ನುವರ್ಗಾಯಿಸುವಂತಿಲ್ಲ. ;ಅರ್ದೇ`ರೀತಿ' ಅವನು ರಾಜದರ್ಬಾರಿನಲ್ಲಿ ಉದ್ಯೋಗಿಯಾಗಿ ಪೈಲ್ವಾನನೆಂಬ ನೆಲೆಯಲ್ಲಿ :ನಿಗದಿತ 
ವೇತನವೂ'`ಅವನಿಗೇ ಸಿಗುತ್ತದೆ: ಅದನ್ನು ಬೇರೆಯವರಿಗೆ ನೀಡಲಾಗುವುದಿಲ್ಲ.`ಆದರೆ ಅವನ ಸಾಧನೆಗಳಿಂದ ಸಂತುಷ್ಠನಾಗಿ ಮೇಲಧಿಕಾರಿಯು . 
ಅವನಿಗೆ ಏನಾದರೂ ಬಹುಮಾನವನ್ನು ಘೋಷಿಸಿದರೆ ಅದನ್ನು "ಅವನ ಪರವಾಗಿ ಗುರುಗಳಿಗೆ, ತಂದೆ ತಾಯಿಗಳಿಗೆ ಅಥವಾ ತಮಗಿಷ್ಟವಿರು 
ವವರಿಗೆ`ನೀಡುವಂತೆ ಮನವಿ ಮಾಡಬಹುದು. ಸತ್ಕರ್ಮಗಳ. ವಿಷಯವೂ'ಅಷ್ಟೆ ಅದರ ಆಧ್ಯಾತ್ಮಿಕ ಲಾಭವು ವರ್ಗಾವಣೆಯಾಗುವುದಿಲ್ಲ. 
ಹಾಗೆಯೇ-ಅದರ ಪ್ರತಿಫಲವೂ`ಯಾರಿಗೂ.ಹಸ್ತಾಂತರವಾಗುವುದಿಲ್ವ ಆದರೆ ಅವುಗಳ ಪುಣ್ಯಫಲವನ್ನು :ತ್ಸನ್ನ ಆಪ್ತರಿಗೆ ಅಥವಾ ತನಗೆ . 
ಉಪಕಾರ ಮಾಡಿದವರಿಗೆ:ದಯಪಾಲಿಸುವಂತೆ.ಪ್ರಾರ್ಥಿಸಬಹುದು. ಆದ್ದರಿಂದಲೇ ಇದನ್ನು ಈಸಾಲೆಜರುಾ?: (ಪ್ರತಿಫಲ ವರ್ಗಾವಣೆ) 
ಎನ್ನುವ ಬದಲಿಗೆ: ಈಸಾಲೆ ಸವಾಬ್‌-(ಪುಣ್ಯಪುಲದ ವರ್ಗಾವಣೆ) :ಎನ್ನಲಾಗುತ್ತದೆ.. 

ii) :ಒಬ್ಬನಪರಿಶ್ರಮವು:ಇನ್ನೊಬ್ಬನಿಗೆ.ಪ್ರಯೋಜನಕಾರಿಯಾಗುವ `ಇನ್ನೊಂದು ರೂಪ `ಹೀಗಿದೆ:ಒಬ್ಬನುಇನ್ನೊಬ್ಬನ ಅಪೇಕ್ಷೆ 
ಅಥವಾ ಸೂಚನೆಯಂತೆ. ಏನಾದರೂ-ಸತ್ಯರ್ಮವನ್ನು ಮಾಡುತ್ತಾನೆ. ಅಥವಾ-ಅವನ ಅಪೇಕ್ಷೆ ಮತ್ತು ಸೂಚನೆಯಿಲ್ಲದೆಯೆ ಅವನ ಮೇಲೆ ` 
ಕಡ್ಡಾಯವಾಗಿದ್ದರೂ' ಅವನಿಂದ ಮಾಡಲಾದ ಸತ್ಯರ್ಮವನ್ನು'ಸ್ಪತಃ ಮಾಡುತ್ತಾನೆ.ಈ ಕುರಿತು ಹನಫೀ 'ಕರ್ಮಶಾಸ್ತ್ರಜ್ಞರು`ಹೇಳುತ್ತಾರೆ:`: 
ಆರಾಧನೆಯಲ್ಲಿ ಮೂರು'`ವಿಧಗಳಿವೆ.. 1): ಅಪ್ಪಟ್ಟ ಶಾರೀರಿಕ ಇಬಾದತ್‌:"ಉದಾ:`ನಮಾರು್‌ 2) ಅಪ್ಪಟ ಆರ್ಥಿಕ ಇಬಾದತ್‌. ಉದಾ: : 
ರುಕಾತ್‌:73):ಏಕಕಾಲದಲ್ಲಿ ದೈಹಿಕ -ಮತ್ತು:ಆರ್ಥಿಕವಾಗಿರುವ `ಆರಾಧನೆ: “ಉದಾ:`ಹಜ್ಜ್‌--ಈ:ಪೈಕಿ ಮೊದಲ ವಿಧದ ಆರಾಧನೆಗಳಲ್ಲಿ. 
ಪ್ರಾತಿನಿಧ್ಯಕ್ಕೆ ಅವಕಾಶವಿಲ್ಲ:ಉದಾ: ಬಬ್ಬನುಇನ್ನೊಬ್ಬನ ಪ್ರತಿನಿಧಿಯಾಗಿ ಅವನಿಗಾಗಿ ನಮಾರು್‌'ನಿರ್ವಹಸುವಂತಿಲ್ಲ. ಎರಡನೆಯ ವಿಧದ -. 
ಆರಾಧನೆಗಳಲ್ಲಿ ಪ್ರಾತಿನಧ್ಯ' ನಡೆಯಬಲ್ಲುದು.-ಉದಾ: 'ಪತ್ನಿಯ-ಆಭರಣಗಳ"ರುಕಾತನ್ನು “ಪತಿಯು ಪಾವತಿಸಬಹುದು: ಮೂರನೆಯ. : 
ವಿಧದಲ್ಲಿ: ನಿರ್ದಿಷ್ಟ ಕರ್ಮವನ್ನು'ನಿರ್ವಹಿಸೆಬೇಕಾದ ಹೊಣೆಗಾರ ವ್ಯಕ್ತಿಯು ಅದನ್ನು ನಿರ್ವಹಿಸಲು ತಾತ್ಕಾಲಿಕವಾಗಿಯಲ್ಲ:- ಶಾಶ್ವತವಾಗಿ: 
ಅಶಕ್ಷನಾಗಿದ್ದರೆ'ಮಾತ್ರ"ಪ್ರಾತಿನಿಧ್ಯ:ಸಿರಧುವಾಗುತ್ತದೆ. "ಉದಾ: ಬದಲಿ ಹಜ್ಜ್‌: ಇದನ್ನು ಹಜ್ಜ್‌ಗೆ ಹೋಗಲು ಅಶಕ್ಷನಾಗಿರುವಮತ್ತು ಮುಂದೆ ": 
ಎಂದಾದರೂ ಹೋಗಬಹುದೆಂಬ ನಿರೀಕ್ಷೆಯೇ ಇಲ್ಲದವನ ಪರವಾಗಿ ನಿರ್ವಹಿಸಬಹುದು. ಮಾಲಿಕಿ ಮತ್ತು `ಶಾಫಿಈ: ಕರ್ಮಶಾಸ್ತ್ರಜ್ಞರು 
ಇದನ್ನು ಒಪ್ಪುತ್ತಾರೆ.`ಆದರೂ:' ಇಮಾಮ್‌. ಮಾಲಿಕಿಯವರು,' ತನ್ನ. ಪರವಾಗಿ "ಹಜ್ಜ್‌ ನಿರ್ವಹಿಸಬೇಕೆಂದು: ತಂದೆಯು" ವಸಿಯ್ಯತ್‌ - 
(ಅಂತ್ಯೋಪದೇಶ):ಮಾಡಿದ್ದರೆ: ಮಾತ್ರ ಮಗನು. ಬದಲಿ ಹಜ್ಜ್‌ ನಿರ್ವಹಿಸಬಹುದು,:`ಅನ್ಯಥಾ-ನಿರ್ವಹಿಸುವಂತಿಲ್ಲ. ಎಂಬ 'ಶರ್ತವನ್ನು- 


ಕಾಂಡ.- 27:7 


53: ಅನ್ನಜ್ಮ್‌ 161 


ವಿಧಿಸಿದ್ದಾರೆ. ಆದರೆ ತಂದೆಯ ಸೂಚನೆ ಅಥವಾ ಅಂತ್ಯೋಪದೇಶವಿಲ್ಲದಿದ್ದರೂ ಮಗನು ತಂದೆಯ ಪರವಾಗಿ ಬದಲಿ ಹಜ್ಜ್‌ ಮಾಡ 
ಬಹುದೆಂದು ಹದೀಸ್‌ಗಳಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. 

ಇಬ್ನು ಅಬ್ಬಾಸ್‌(ರ) ವರದಿ ಮಾಡಿದ್ದಾರೆ: ಖಶ್‌ಅಮ್‌ ಗೋತ್ರದ ಓರ್ವ ಮಹಿಳೆಯು ಪ್ರವಾದಿವರ್ಯರ(ಸ) ಬಳಿಗೆ ಬಂದು ಹೀಗೆ 
ಬಿನ್ನವಿಸಿದಳು. ನನ್ನ ತಂದೆಯವರಿಗೆ ಹಜ್ಜ್‌ ಕಡ್ಡಾಯವೆಂಬ ಆದೇಶವು ವಯೋವೃದ್ಧರಾದ ಬಳಿಕ ಲಭಿಸಿದೆ. ಅವರಿಗೆ ಒಂಟೆಯ ಮೇಲೆ 
ಸಂಚರಿಸಲಾಗುವುದಿಲ್ಲ. ಪ್ರವಾದಿವರ್ಯರು ಅವರಿಗಾಗಿ ನೀನು ಹಜ್ಜ್‌ ಮಾಡು ಎಂದು ತಿಳಿಸಿದರು. (ಬುಖಾರಿ, ಮುಸ್ಲಿಮ್‌, ಅಹ್ಮದ್‌, 
ತಿರ್ಮಿದಿ, ನಸಾಈ) ಸರಿಸುಮಾರು ಇದೇ ಅರ್ಥದ ವರದಿಯನ್ನು ಅಲಿಯವರು(ರ) ಮಾಡಿದ್ದಾರೆ. (ಅಹ್ಮದ್‌, ತಿರ್ಮಿದಿ) 

ಇಬ್ನು ಅಬ್ಬಾಸ್‌ ಹೇಳಿದ್ದಾರೆ: ಜುಹೈನಾ ಗೋತ್ರದ ಓರ್ವರ ಬಗ್ಗೆ ಪ್ರಸ್ತಾಪಿಸುತ್ತಾ ಅಬ್ದುಲ್ಲಾ ಬಿನ್‌ ರಖುಬೈರ್‌ ಹೇಳುತ್ತಾರೆ: ಅವರು 
ತನ್ನ ತಂದೆಯ ಕುರಿತು ಇದೇ ಪ್ರಶ್ನೆಯನ್ನು ಕೇಳಿದರು. ಪ್ರವಾದಿ(ಸ) ಕೇಳಿದರು: "ನೀವು ಅವರ ಹಿರಿಯ ಪುತ್ರನೇ?' ಅವರು ಹೌದೆಂದರು. 
"ನಿಮ್ಮ ತಂದೆಗೆ ಸಾಲವಿದ್ದರೆ ಅದನ್ನು ನೀವು ಸಂದಾಯ ಮಾಡಿದರೆ ಸಾಕೆಂದು ತೋರುತ್ತಿದೆಯೇ?' ಅವರು ಹೌದು ಎಂದರು. ಪ್ರವಾದಿ(ಸ) 
ಸರಿ ಹಾಗಾದರೆ ಅದೇ ರೀತಿ ನೀವು ಅವರ ಪರವಾಗಿ ಹಜ್ಜ್‌ ನಿರ್ವಹಿಸಿರಿ. (ಅಹ್ಮದ್‌, ನಸಾಈ) ಇಬ್ದು ಅಬ್ಬಾಸ್‌ ಹೇಳುತ್ತಾರೆ: ಜುಹೈನಾ 
ಗೋತ್ರದ ಓರ್ವ ಮಹಿಳೆಯು ಪ್ರವಾದಿವರ್ಯರ ಬಳಿ ಬಂದು ಕೇಳಿದಳು: ನನ್ನ ತಂದೆಯವರು ಹಜ್ಜ್‌ನ ಸಂಕಲ್ಪ ಮಾಡಿದ್ದರು. ಆದರೆ 
ಅದನ್ನು ಈಡೇರಿಸುವುದಕ್ಕಿಂತ ಮುಂಚೆಯೇ ಅವರು ನಿಧನರಾದರು. ಇನ್ನು ಅವರಿಗಾಗಿ ನಾನು ಹಜ್ಜ್‌ ನಿರ್ವಹಿಸಬಹುದೇ? ಪ್ರವಾದಿ(ಸ) 
ಹೇಳಿದರು: ನಿಮ್ಮ ತಾಯಿಗೆ ಏನಾದರೂ ಸಾಲವಿದ್ದರೆ ನೀವು ಅದನ್ನು ಸಂದಾಯ ಮಾಡುವುದಿಲ್ಲವೇ? ಹಾಗೆಯೇ ಅಲ್ಲಾಹನೊಂದಿಗಿನ 
ಬಾಧ್ಯತೆಗಳನ್ನು ಪೂರೈಸಿರಿ. ಅಲ್ಲಾಹನೊಡನೆ ಮಾಡಿರುವ ಒಪ್ಪಂದವನ್ನು ಪೂರೈಸುವುದಕ್ಕೆ ಅವನು ಹೆಚ್ಚು ಅರ್ಹನಾಗಿದ್ದಾನೆ. (ಬುಖಾರಿ, 
ನಸಾಈ) ಮುಸ್ನದ್‌ ಅಹ್ನ್ಮದ್‌ನಲ್ಲಿ ಇನ್ನೊಂದು ವರದಿ ಹೀಗಿದೆ: ಒಬ್ಬರು ಬಂದು ಪ್ರವಾದಿವರ್ಯರೊಡನೆ ಮೇಲಿನ ಪ್ರಶ್ನೆಯನ್ನೇ ಕೇಳಿದರು. 
ಪ್ರವಾದಿಯವರು ಅವರಿಗೂ ಅದೇ ಉತ್ತರ ನೀಡಿದರು. 

ಈ ವರದಿಗಳಿಂದ ದೈಹಿಕ ಮತ್ತು ಆರ್ಥಿಕ ಆರಾಧನೆಗಳಲ್ಲಿ ಪ್ರಾತಿನಿಧ್ಯ ಅನ್ವಯವಾಗುವುದೆಂದು ಸ್ಪಷ್ಟವಾಗುತ್ತದೆ. ಉದಾ: ಇಬ್ಬ 
ಅಬ್ಬಾಸ್‌ ಹೀಗೆ ವರದಿ ಮಾಡಿದ್ದಾರೆ. ಜುಹೈನಾ ಗೋತ್ರದ ಓರ್ವ ಮಹಿಳೆಯು ಪ್ರವಾದಿವರ್ಯರ ಬಳಿ ಬಂದು ವಿಚಾರಿಸಿದಳು: ನನ್ನ 
ತಾಯಿಯವರು ಉಪವಾಸದ ಹರಕೆ ಹೊತ್ತಿದ್ದರು. ಅದನ್ನು ಪೂರೈಸದೆ ಅವರು ನಿಧನರಾದರು. ಅವರಿಗಾಗಿ ನಾನು ಉಪವಾಸ ಆಚರಿಸ 
ಬಹುದೇ? ಪ್ರವಾದಿ ಹೇಳಿದರು: ಅವರಿಗಾಗಿ ನೀವು ಉಪವಾಸ ಆಚರಿಸಿರಿ. (ಬುಖಾರಿ, ಮುಸ್ಲಿಮ್‌, ಅಹ್ಹದ್‌, ನಸಾಈ, ಅಬೂದಾವೂದ್‌) 
ಬುರೈದಾ ವರದಿ ಮಾಡಿದ್ದಾರೆ: ಓರ್ವ ಮಹಿಳೆಯು ತನ್ನ ತಾಯಿಯ ಕುರಿತು ಕೇಳಿದಳು. (ಅವರಿಗೆ ಒಂದು ತಿಂಗಳು, ಇನ್ನೊಂದು 
ವರದಿಯಲ್ಲಿ ಎರಡು ತಿಂಗಳಿನ) ಉಪವಾಸ ಸಾಲವಿತ್ತು. ನಾನು ಆ ಉಪವಾಸವನ್ನು ಪೂರೈಸಬಹುದೇ? ಪ್ರವಾದಿವರ್ಯರು(ಸ) ಅದಕ್ಕೆ 
ಅನುಮತಿಸಿದರು. (ಮುಸ್ಲಿಮ್‌, ಅಹ್ಟದ್‌, ತಿರ್ಮಿದಿ, ಅಬೂ ದಾವೂದ್‌) ಆಯಿಶಾ(ರ) ವರದಿ ಮಾಡಿದ್ದಾರೆ: ಪ್ರವಾದಿ(ಸ) ಹೇಳಿದರು; 
"ಒಬ್ಬರು ಉಪವಾಸ ಬಾಕಿಯಿರಿಸಿರುವ ಸ್ಥಿತಿಯಲ್ಲಿ ನಿಧನರಾದರೆ, ಅವನ ವಾರೀಸುದಾರರು ಅವರಿಗಾಗಿ ಉಪವಾಸ ಆಚರಿಸಬಹುದು.' 
(ಬುಖಾರಿ, ಮುಸ್ಲಿಮ್‌, ಅಹ್ಮದ್‌) ಬರಸ್ಹಾರ್‌ರ ವರದಿಯ ಮಾತುಗಳು ಹೀಗಿವೆ: ಅವರ ವಾರೀಸುದಾರರು ಬಯಸಿದರೆ ಅವರಿಗಾಗಿ 
ಉಪವಾಸ ಆಚರಿಸಬಹುದು. ಈ ಹದೀಸ್‌ಗಳ ಆಧಾರದಲ್ಲಿ ಆಸ್ಟಾಬುಲ್‌ ಹದೀಸ್‌, ರಖಾಹಿರೀ ವಿಭಾಗ ಮತ್ತು ಇಮಾಮ್‌ ಔರಭಾಈಯವರು 
ದೈಹಿಕ ಆರಾಧನೆಗಳಲ್ಲಿಯೂ ಪ್ರಾತಿನಿಧ್ಯ ಸಾಧ್ಯವೆಂದು ವಾದಿಸಿದ್ದಾರೆ. ಆದರೆ ಇಮಾಮ್‌ ಅಬೂ ಹನೀಫ, ಮಾಲಿಕ್‌, ಶಾಫಿಈ, ರುದ್‌ 
ಬಿನ್‌ ಅಲೀಯವರು ಮಯ್ಯಿತ್‌ಗಾಗಿ ಉಪವಾಸ ಆಚರಿಸಬಾರದೆಂದು ಫತ್ವಾ ನೀಡಿದ್ದಾರೆ. ಇಮಾಮ್‌ ಅಹ್ನದ್‌, ಇಮಾಮ್‌ ಲೈಸ್‌ ಮತ್ತು 
ಇಸ್‌ಹಾಕ್‌ ಬಿನ್‌ ರಾಹವೈಯ ಹೇಳಿದ್ದಾರೆ: ಮೃತನು ಹರಕೆಯಿರಿಸಿ ಅದನ್ನು ಈಡೇರಿಸದ ಪರಿಸ್ಥಿತಿಯಲ್ಲಿ ಮಾತ್ರ ಆ ರೀತಿ ಮಾಡಬಹುದು. 
ಆದರೆ ಅದನ್ನು ದೃಢೀಕರಿಸುವ ಹದೀಸ್‌ಗಳ ವರದಿಗಾರರೇ ಅದರ ವಿರುದ್ಧ ಫತ್ವಾನೀಡಿರುವುದು ಅದರ ಸಾಧ್ಯತೆಯನ್ನು ನಿರಾಕರಿಸುವವರಿಗೆ 
ಸಾಕ್ಟ್ಯವಾಗಿದೆ. ಅಬ್ದುರ್ರರ್ಗಾಫ್‌ರ ವರದಿಯಂತೆ ಆಯಿಶಾರ ಫತ್ವಾ ಹೀಗಿದೆ: ನಿಮ್ಮಿಂದ ಮರಣ ಹೊಂದಿದವರಿಗಾಗಿ ಉಪವಾಸ ವೃತ 
ಆಚರಿಸಬಾರದು. "ಅವರಿಗಾಗಿ ಅನ್ನದಾನ ಮಾಡಿರಿ.' ಇಬ್ನು ಅಬ್ಬಾಸ್‌ರ ಫತ್ಥಾವನ್ನು ನಸಾಈ ಹೀಗೆ ಉದ್ಭರಿಸಿದ್ದಾರೆ: ಒಬ್ಬನು ಇನ್ನೊಬ್ಬನ 
ಪರವಾಗಿ ನಮಾರು್‌ ಮಾಡಬಾರದು. ಉಪವಾಸ ಆಚರಿಸಬಾರದು. ಮೃತರಿಗಾಗಿ ಉಪವಾಸ ಆಚರಿಸಬೇಕಾಗಿಲ್ಲವೆಂದು ಅಬ್ದುಲ್ಲಾ ಬಿನ್‌ 
ಉಮರ್‌ರಿಂದ ಅಬ್ದುರ್ರರ್ದ್ದಾಕ್‌ ಉದ್ದರಿಸಿದ್ದಾರೆ. ಇದರಿಂದ ವ್ಯಕ್ತವಾಗುವುದೇನೆಂದರೆ ಆರಂಭದಲ್ಲಿ ದೈಹಿಕ ಆರಾಧನೆಗಳಲ್ಲಿ ಪ್ರಾತಿನಿಧ್ಯ 
ಸಮ್ಮತಾರ್ಹವಾಗಿತ್ತು. ಆದರೆ ಕ್ರಮೇಣ ಸಮ್ಮತಾರ್ಹವಲ್ಲವೆಂದು ತೀರ್ಪು ದೃಢೀಕೃತವಾಯಿತು. ಅನ್ಯಥಾ ಪ್ರವಾದಿವರ್ಯರಿಂದ(ಸ) ಈ 
ಹೆದೀಸ್‌ಗಳನ್ನು ಉದ್ಧ್ಭರಿಸಿದವರೇ ತದ್ವಿರುದ್ಧ ಫತ್ವಾ ನೀಡುವುದು ಸಾಧ್ಯವಿಲ್ಲ. 

ಇಲ್ಲಿ ಇನ್ನೊಂದು ವಿಷಯವನ್ನು ಚೆನ್ನಾಗಿ ತಿಳಿದಿರಬೇಕಾಗಿದೆ. ಪ್ರತಿನಿಧಿಯ ಮೂಲಕ ಒಂದು ಕಡ್ಡಾಯ ಕರ್ಮದ ನಿರ್ವಹಣೆಯು 
ಫಲಕಾರಿಯಾಗಬೇಕಾದರೆ, ಅವನು ಸ್ವತಃ ಆ ಕರ್ಮವನ್ನು ಮಾಡ ಬಯಸಿರಬೇಕು ಮತ್ತು ನ್ಯಾಯೋಚಿತ ಕಾರಣಗಳಿಂದ ಅದನ್ನು ನಿರ್ವ 
ಹಿಸಲು ಅವನಿಗೆ ಅಸಾಧ್ಯವಾಗಿರಬೇಕು. ಎಲ್ಲ ಅನುಕೂಲತೆಗಳಿದ್ದರೂ ಮನಃಪೂರ್ವಕ ಹಜ್ಜ್‌ ನಿರ್ವಹಿಸದ ಹಾಗೂ ಅದರ ಬಗ್ಗೆ ಕರ್ತವ್ಯ 


ಕಾಂಡ - 27 


162 ತಪ್ಪೀಮುಲ್‌ ಕುರ್‌ಆನ್‌ 


2 72% ಇಗ ಶಿ 4೮ ಚರ್‌ 72 EE 

೩೨1 ತ 15 (ಟಿ ಪಿ, ಟಿ 46050 

12 ೫2 `ಲೀ ತ ರೌ ¥ ೬2» PoE 

HB ಕ 2 FEU AE EPS AES ೩೫೪5 
ಮತ್ತು ಅವನ ಪರಿಶ್ರಮವನ್ನು ಸದ್ಯವೇ ನೋಡಲಾಗುವುದು.*5 ಅನಂತರ ಅವನ ಸಂಪೂರ್ಣ ಪ್ರತಿಫಲವನ್ನು 
ಕೊಡಲಾಗುವುದು. ಅಂತಿಮವಾಗಿ ತಲುಪಲಿಕ್ಕಿರುವುದು ನಿಮ್ಮ ಪ್ರಭುವಿನ ಕಡೆಗೇ ಆಗಿದೆ. 

(43-47) ಅವನೇ ನಗಿಸಿದನು ಮತ್ತು ಅವನೇ ಅಳುವಂತೆ ಮಾಡಿದನು.* ಅವನೇ ಮರಣ ಕೊಟ್ಟನು ಮತ್ತು 
ಅವನೇ ಜೀವಂತಗೊಳಿಸಿದನು. ಒಂದು ಹನಿಯು ತೊಟ್ಟಿಕ್ಕುವಾಗ, ಅವನೇ ಅದರಿಂದ ಗಂಡು ಮತ್ತು ಹೆಣ್ಣುಗಳ 
ಜೊತೆಯನ್ನುಂಟು ಮಾಡಿದನು." ಇನ್ನೊಂದು ಜೀವನ ಪ್ರ ಪ್ರದಾನ ಮಾಡುವುದೂ ಅವನ ಹೊಣೆಗಾರಿಕೆಯಾಗಿದೆ. 42 


(48) ಅವನೇ ಶ್ರೀಮಂತಗೊಳಿಸಿದನು ಮತ್ತು ಆಸ್ತಿಪಾಸ್ತಿ ನೀಡಿದನು.“ 


ಪ್ರಜ್ಞೆಯೇ ಇಲ್ಲದವರಿಗಾಗಿ ಎಷ್ಟೇ ಬದಲಿ ಹಜ್ಜ್‌ಗಳನ್ನು ನಿರ್ವಹಿಸಿದರೂ ಪ್ರಯೋಜನವಿಲ್ಲ. ಅದರ ಸ್ಥಿತಿ ಹೀಗಿದೆ: ಒಬ್ಬರಿಗೆ ಸಾಲವಿದೆ. 
ಅವರು ಮನಃಪೂರ್ವಕ ಅದನ್ನು ಸಂದಾಯ ಮಾಡುವುದಿಲ್ಲ, ಕೊನೆಯುಸಿರಿನ ತನಕ ಅದನ್ನು ಸಂದಾಯ ಮಾಡಬೇಕೆಂಬ ಭಾವನೆಯೇ 
ಅವನಲ್ಲಿ ಮೂಡುವುದಿಲ್ಲ. ಅನಂತರ ಆತನಿಗಾಗಿ ಬೇರೊಬ್ಬರು ಹಲವು ಪಟ್ಟುಸ ಸಲ್ಲಿಸಿದರೂ ಅಲ್ಲಾಹನ ದೃಷ್ಟಿಯಲ್ಲಿ ಆತನು ಸಾಲಸಂದಾಯ 
ಮಾಡಿದವರ ಗಣಕ್ಕೆ ಸೇರುವುದಿಲ್ಲ, ಜೀವನಾವಧಿಯಲ್ಲಿಯೇ ಸಾಲ ಮರುಪಾವತಿ ಮಾಡಬಯಸಿ, ಏನಾದರೂ ಅನಿವಾರ್ಯಕಾರಣಗಳಿಂದ 
ಅದು ಆಸಾಧ್ಯವಾದವರಿಗೆ ಮಾತ್ರ ಇತರರು ಸಾಲ ಸಂದಾಯ ಮಾಡುವುದರಿಂದ ಅವರಿಗೆ ಸಾಲದಿಂದ ಮುಕ್ತಿ ದೊರೆಯುತ್ತದೆ. 

39. ಅರ್ಥಾತ್‌, ಪರಲೋಕದಲ್ಲಿ ಜನರ ಕರ್ಮಗಳ ಕೂಲಂಕುಷ ವಿಚಾರಣೆ ನಡೆದು ಯಾರು ಏನನ್ನು ತಂದಿರುವನೆಂದು 
ನೋಡಲಾಗುವುದು. ಈ ವಾಕ್ಯವು ಹಿಂದಿನ ವಾಕ್ಯದ ಬಳಿಕ ಬಂದಿರುವುದರಿಂದ ಹಿಂದಿನ ಮಾತುಗಳೂ ಪರಲೋಕದ ರಕ್ಷೆ-ಶಿಕ್ಷೆಗಳಿಗೆ 
ಸಂಬಂಧಿಸಿದೆಯೆಂದು ವ್ಯಕ್ತವಾಗುತ್ತದೆ. ಇದನ್ನು ಈ ಲೋಕದ ಒಂದು ಆರ್ಥಿಕ ನೀತಿಯೆಂದು ಹೇಳುವವರ ವಾದವು ಸರಿಯಲ್ಲವೆಂದು 
ಸ್ವಯಂ ವ್ಯಕ್ತವಾಗುತ್ತದೆ. ಪವಿತ್ರ ಕುರ್‌ಆನಿನ ಯಾವುದೇ ವಚನಕ್ಕೆ ಆ ವಚನದ ಹಿನ್ನೆಲೆ ಹಾಗೂ ಪವಿತ್ರ ಕುರ್‌ಆನಿನ ಇತರ ವಿವರಣೆಗಳಿಗೆ 
ವಿರುದ್ಧವಾದ ಅರ್ಥಗಳನ್ನು ನೀಡುವುದು ಸರಿಯಲ್ಲ 

40. ಅರ್ಥಾತ್‌, ಅವನಿಂದಲೇ ಸುಖ ಮತ್ತು ದುಃಖಗಳು ಬರುತ್ತವೆ. ಅದೃಷ್ಟ ಮತ್ತು ದುರದೃಷ್ಟಗಳ ಕಡಿವಾಣವೂ ಅವನ 
ಕೈಯಲ್ಲಿವೆ. ಓರ್ವನಿಗೆ ಸುಖ ಮತ್ತು ಸಂತೋಷ ಲಭಿಸಿದ್ದರೆ ಅವು ಅವನು ನೀಡಿರುವುದರಿಂದಲೇ ಲಭಿಸಿವೆ. ಓರ್ವರಿಗೆ ಕಷ್ಟಕಾರ್ಪಣ್ಯಗಳು 
ಬಂದಿದ್ದರೆ ಅವು ಅವನ ವಿಧಿಯಿಂದಲೇ ಬಂದಿವೆ. ಈ ವಿಶ್ವದಲ್ಲಿ ಅದೃಷ್ಟವನ್ನು ರೂಪಿಸುವ ಅಥವಾ ಕೆಡಿಸಬಲ್ಲವರು ಬೇರಾರೂ ಇಲ್ಲ. 

41,.ವಿವರಣೆಗಾಗಿ ನೋಡಿರಿ: ಭಾಗ-3, ಆರ್ರೂಮ್‌: 27, 30 ಮತ್ತು ಭಾಗ-4, ಅಶ್ಕೂರಾ: 77ನೇ ಟಿಪ್ಪಣಿಗಳು. 

42. ಮೇಲಿನ ಎರಡು ವಚನಗಳೊಂದಿಗೆ ಈ ವಚನವನ್ನು ಸೇರಿಸಿ ನೋಡಿದರೆ ವಚನ ಕ್ರ ಮದಿಂದ ಮರಣೋತ್ತರ ಜೀವನದ ಸಾಕ್ಷ ಕೆ 
ಸ್ವಯಂ ವ್ಯಕ್ತವಾಗುವಂತೆ ಭಾಸವಾಗುತ್ತದೆ. ಜೀವನ ಮತ್ತು ಮರಣವನ್ನು ನೀಡಲು ಶಕ್ತನಾಗಿರುವವನಿಗೆ ತುಚ್ಚ ವೀರ್ಯ ಬಿಂದುವಿನಿಂದ 
ಮಾನವನನ್ನು ಸೃಷ್ಟಿಸುವವನಿಗೆ ಮಾತ್ರವಲ್ಲ ಒಂದೇ ಮೂಲಧಾತುವಿನಿಂದ ಮತ್ತು ಒಂದೇ ಸೃಷ್ಟಿ ಕ್ರಿಯೆಯಿಂದ ಸ್ತೀ-ಪುರುಷರೆಂಬ ವಿಭಿನ್ನ 
ವರ್ಗಗಳನ್ನು ಸ ಸೃಷ್ಟಿಸುವವನಿಗ ಮಾನವನನ್ನು ಎರಡನೇ ಬಾರಿ ಸೃಷ್ಟಿಸಲು ಖಂಡಿತ ಕಷ್ಟವಾಗಲಾರದು. 

43. ಮೂಲದಲ್ಲಿ ಆತೆ! (ಅಕ್‌ನಾ) ಪದ ಬಳಸಲಾಗಿದೆ. ಶಬ್ದಕೋಶಕಾರರು ಮತ್ತು ವ್ಯಾಖ್ಯಾನಗಾರರು ಇದಕ್ಕೆ ವಿವಿಧ ಅರ್ಥಗಳನ್ನು 
ಹೇಳಿದ್ದಾರೆ. ಇಬ್ನು ಅಬ್ಬಾಸ್‌ರು ಅದಕ್ಕೆ ಅರ್‌ದಾ (ಮೆಚ್ಚಿಸಿದನು) ಎಂಬ ಅರ್ಥ ನೀಡಿರುವರೆಂದು ಕತಾದ ಹೇಳಿದ್ದಾರೆ. ಅದರ ಅರ್ಥ 
ಸಂತೃಪ್ಪಗೊಳಿಸು ಎಂದು ಇಬ್ನು ಅಬ್ಬಾಸ್‌ರಿಂದ ಇಕ್ರಿಮ ಉಲ್ಲೇಖಿಸಿದ್ದಾರೆ. ಇಮಾಮ್‌ ರಾಮು ಹೇಳುತ್ತಾರೆ: ಒಬ್ಬರ ಬೇಡಿಕೆಗಿಂತ 
ಅಧಿಕವಿರುವುದೆಲ್ಲವೂ ಆಗಿದೆ. ಅಬೂ ಉಬಾದ ಹಾಗೂ ಇತರ ಅನೇಕ ನಿಘಂಟುಗಾರರ ಅಭಿಪ್ರಾಯ ಹೀಗಿದೆ: 7! 43 ಪದದ 
ತದ್ಭವವಾಗಿದೆ. ಅರ್ಥಾತ್‌, ಉಳಿಯುವ ಮತ್ತು ಸುರಕ್ಷಿತವಾಗಿರುವ ಸಂಪತ್ತು. ಉದಾ: ಕಟ್ಟಡ, ಜಮೀನು, ತೋಟಗಳು, ಜಾನುವಾರು 
ಇತ್ಯಾದಿ. ಇಬ್ನು ರುದ್‌ರು ಇವುಗಳಿಗಿಂತ ಭಿನ್ನವಾದ ಅರ್ಥವನ್ನು ನೀಡಿದ್ದಾರೆ. ಅವರ ದೃಷ್ಟಿಯಲ್ಲಿ ಇಲ್ಲಿ ಎಂಬ ಪದದ ಅರ್ಥವು 
೨೫ 'ಅಫ್‌ಕರ' (ದರಿದ್ರಗೊಳಿಸಿದನು) ಅದರಂತೆ ವಚನದ ಅರ್ಥವು, ಅವನು ತಾನಿಚ್ಛಿಸಿದವನನ್ನು ಶ್ರೀಮಂತಗೊಳಿಸುತ್ತಾನೆ ಮತ್ತು 
ತಾನಿಚ್ಛೆಸಿದವನನ್ನು ದರಿದ್ರಗೊಳಿಸುತ್ತಾನೆ ಎಂದಾಗುತ್ತದೆ. 


ಕಾಂಡ - 27 


53: ಅನ್ನಜ್ಜ್‌ 163 


ಸ ಟಟ ಚ ಖ್‌ WSU ಆಸಿ ಹೀರ ಉಜ್ಯಾ Fe HE 
Re a lel Sd 
1) 3 122? uP EE ಖು 1% 

NOUN el Hi Sisto SEG; 

(49-55) ಅವನೇ 'ಶಿಆ್‌ರಾ' ನಕ್ಷತ್ರದ ಪ್ರಭು.“ ಅವನೇ ಪ್ರಥಮ "ಆದ್‌' ಜನಾಂಗವನ್ನು ನಾಶಗೊಳಿಸಿದನು 
ಮತ್ತು ಸಮೂದ್‌ ಜನಾಂಗವನ್ನು ಅವರಲ್ಲಿ ಯಾರೂ ಉಳಿಯದಂತೆ ಅಳಿಸಿಬಿಟ್ಟನು. ಅವರಿಗಿಂತ ಮುಂಚೆ 'ನೂಹ'ರ 
ಜನಾಂಗವನ್ನು, ನಾಶ ಗೊಳಿಸಿದನು. ಏಕೆಂದರೆ, ಅವರು ಮಹಾ ಅಕ್ರಮಿಗಳು ಮತ್ತು ವಿದ್ರೋಹಿಗಳೇ ಆಗಿದ್ದರು. 
ಅಧೋಮುಖವಾಗಿ ಬೀಳುತ್ತಿದ್ದನಾಡುಗಳನ್ನು ಅವನು ಕಿತ್ತೆಸೆದನು. ತರುವಾಯ ಅವರ ಮೇಲೆ (ನಿಮಗೆ ತಿಳಿದಿರುವಂತೆ) 
ಏನನ್ನು ಆವರಿಸಿದನೋ ಅದನ್ನು ಆವರಿಸಿಬಿಟ್ಟನು.“ ಆದುದರಿಂದ” ಎಲ್ಫೆ ಮಾನವಾ, ನಿನ್ನ ಪ್ರಭುವಿನ ಯಾವ ಯಾವ 
ಅನುಗ್ರಹಗಳ ಬಗ್ಗೆ ನೀನು ಸಂಶಯಪಡುವೆ?* 


> ಹೃದ 


44. ಶಿಆ್‌ರಾ, ಆಕಾಶದಲ್ಲಿರುವ ಅತ್ಯುಜ್ಜಲ ನಕ್ಷತ್ರ. ಇದನ್ನು ಅರಬೀ ಭಾಷೆಯಲ್ಲಿ "ಮಿರ್ಥುಮುಲ್‌ ಜಾನಾಅ ಅಲ್‌ ಕಲ್ಬುಲ್‌ 
ಅಕ್ಬರ್‌, ಅಲ್‌ ಕಲ್ಬುಲ್‌ ಜಬ್ಬಾರ್‌, ಆಶ್ಮಿಆ್‌ರಲ್‌ ಅಬೂರ್‌' ಎಂಬಿತ್ಯಾದಿ ಹೆಸರುಗಳಿಂದ ಕರೆಯಲಾಗುತ್ತದೆ. ಇಂಗ್ಲಿಷ್‌ನಲ್ಲಿ (Sirius, Dog 
Star, Canis Majoris) ಎಂಬೀ ಹೆಸರುಗಳಿಂದ ಪ್ರಸಿದ್ಧವಾಗಿವೆ. ಇದು ಸೂರ್ಯಕ್ಕಿಂತ 23ಪಟ್ಟು ಹೆಚ್ಚು ಪ್ರಕಾಶಮಾನವಾಗಿದೆ. ಆದರೆ 
ಇದು ಭೂಮಿಯಿಂದ 8 ಜ್ಯೋತಿರ್ವರ್ಷಗಳಿಗಿಂತ ಹೆಚ್ಚುದೂರದಲ್ಲಿರುವುದರಿಂದ ಸೂರ್ಯಕ್ಕಿಂತ ಚಿಕ್ಕದು ಮತ್ತು ಕಡಿಮೆ ಪ್ರಕಾಶವಿರುವಂತೆ 
ತೋರುತ್ತದೆ. ಅದರ ಉದಯ ಕಾಲದಲ್ಲಿ ನೈಲ್‌ ನದಿಯು ಉಕ್ಕಿ ಹರಿಯುತ್ತಿದ್ದುದರಿಂದ ಈಜಿಪ್ಟಿನವರು ಅದನ್ನು ಪೂಜಿಸುತ್ತಿದ್ದರು. ಅದಕ್ಕೆ 
ಈ ನಕ್ಷತ್ರದ ಅನುಗ್ರಹವೇ ಕಾರಣವೆಂದು ಅವರು ನಂಬಿದ್ದರು. ಜನರ ಅದೃಷ್ಟ ನಿರ್ಣಯದಲ್ಲಿ. ಈ ನಕ್ಷತ್ರದ ಪ್ರಭಾವವಿದೆಯೆಂದು ಅಜ್ಞಾನ 
ಕಾಲದ ಆ ಅರಬರೂ ನಂಬಿದ್ದರು. ಆದ್ದರಿಂದ ಅದೂ ಅರಬರ ಆರಾಧ್ಯರ ಸಾಲಿಗೆ ಸೇರಿತ್ತು. ವಿಶೇಷವಾಗಿ ಕುರೈಶರ ಖುರಭಾಅ ಗೋತ್ರವ ತ್ರವು 
ಶಿಆ್‌ರಾದ ಪೂಜೆಗೆ ಪ್ರ. ಸಿದ್ಧವಾಗಿತ್ತು. ನಿಮ್ಮ ಅದ್ಯ ಷ್ಟವನ್ನು ಶಿಆ್‌ರಾದ ಒಡೆಯನು ರೂಪಿಸುತ್ತಿದ್ದಾನೆಯೇ ವಿನಾ ಶಿಅರಾ ಅಲ್ಲವೆಂಬುದೇ 
ಈ ವಚನದ ತಾತ್ಸರ್ಯ. 

45. ಪ್ರಥಮ ಆದ್‌(ಆ) dy ಎಂದರೆ ಹೂದ್‌ರನ್ನು(ಅ) ಕಳುಹಿಸಲಾಗಿದ್ದ ಪ್ರಾ ಪ್ರಾಚೀನ ಆದ್‌ ಜನಾಂಗ. ಈ ಜನಾಂಗವು 
ಹೂದ್‌ರನ್ನು ತಿರಸ್ಕರಿಸಿದಾಗ ಅದರ ಮೇಲೆ ಶಿಕ್ಷೆ ಎರಗಿತು. ಅವರಲ್ಲಿ ವಿಶ್ವಾಸವಿರಿಸಿದ್ದವರು ಮಾತ್ರ ಬದುಕಿದರು. ಅವರ ಪೀಳಿಗೆಯವರನ್ನು 
ಇತಿಹಾಸದಲ್ಲಿ ಆ ಬೈ $5 ಅಥವಾ ಟಟ "ದ್ವಿತೀಯ ಆದ್‌' ಎಂದು ಕರೆಯಲಾಗುತ್ತದೆ. 

46. ಬುಡಮೇಲಾಗುವ ನಗರಗಳೆಂದರೆ ಲೂತ್‌ರ (ಅ) ಜನಾಂಗದ ನಾಡುಗಳು. ಏನನ್ನು ಆವರಿಸಬೇಕಾಗಿತ್ತೋ ಅದನ್ನು ಆವರಿಸುವಂತೆ 
ಮಾಡಿದೆವೆಂದರೆ ಪ್ರಾಯಶಃ ಮೃತ ಸಮುದ್ರದ ನೀರಾಗಿರಬೇಕು. ಆ ನಗರಗಳು ಭೂಮಿಯಲ್ಲಿಕುಸಿದು ಅದರ ಮೇಲೆ ಅದು ಆವರಿಸಿತ್ತು. 
ಈ ತನಕ ಅದು ಆ ಪ್ರದೇಶವನ್ನು ಆವರಿಸಿಕೊಂಡಿದೆ. 

47. ಕುರ್‌ಆನ್‌ ವ್ಯಾಖ್ಯಾನಗಾರರ ದೃಷ್ಟಿಯಲ್ಲಿ ಈ ಇಬ್ರಾಹೀಮ್‌(ಅ) ಮತ್ತು ಮೂಸಾರ(ಅ) ಕಡತಗಳ ಭಾಗವಾಗಿದೆ. ಆದರೆ 
ಇತರ ಕೆಲವು ವ್ಯಾಖ್ಯಾನಗಾರರು ಅದನ್ನು ಆವರಿಸಿತು ಎಂಬ ನುಡಿಯೊಂದಿಗೆ ಕೊನೆಗೊಂಡಿದೆಯೆಂದು ಅಭಿಪ್ರಾಯಪಟ್ಟಿದ್ದಾರೆ. ಇಲ್ಲಿಂದ 
ಇನ್ನೊಂದು ವಿಷಯ ಆರಂಭವಾಗುತ್ತದೆ. ಸಾಂದರ್ಭಿಕ ಹಿನ್ನೆಲೆಯನ್ನು ಗಮನಿಸಿದಾಗ ಮೊದಲಿನ ಅಭಿಪ್ರಾಯವೇ ಹೆಚ್ಚುಸರಿಯೆನಿಸುತ್ತದೆ. 
ಯಾಕೆಂದರೆ ಮುಂದುವರಿಯುತ್ತಾ ಇದು ಈ ಹಿಂದೆ ಬಂದಿರುವ ಎಚ್ಚರಿಕೆಗಳ ಪೈಕಿ ಒಂದು ಎಚ್ಚರಿಕೆಯಾಗಿದೆ ಎಂದು ಹೇಳಿದೆ. ಇದು ಈ 
ಮುಂಚೆ ಬಂದ ಎಲ್ಲ ಉದ್ದರಣೆಗಳೂ ಇಬ್ರಾಹೀಮ್‌ ಮತ್ತು ಮೂಸಾರ(ಅ) ಕಡತಗಳಲ್ಲಿ ಬಂದ ಎಚ್ಚರಿಕೆಗಳೆಂದು ಸೂಚಿಸುತ್ತವೆ. 

48. ಮೂಲದಲ್ಲಿ FE (ಶತಮಾರ) ಎಂಬ ಪದ ಬಳಕೆಯಾಗಿದೆ. ಅದಕ್ಕೆ ಸಂಶಯಪಡು, ಜಗಳಾಡು ಎಂಬ ಅರ್ಥಗಳಿವೆ. 
ಇಲ್ಲಿಎಲ್ಲಶ್ರೋತೃಗಳನ್ನು ಅಭಿಸಂಬೋಧಿಸಲಾಗಿದೆ. ಅವರಲ್ಲಿ ಪ್ರತಿಯೊಬ್ಬನನ್ನೂ ಅಭಿಸಂಬೋಧಿಸಿ ಹೇಳಲಾಗುತ್ತಿದೆ: ದೇವಾನುಗ್ರಹಗಳನ್ನು 
ನಿರಾಕರಿಸಿ ಮತ್ತು ಅವನ ಬಗ್ಗೆ ಪ್ರವಾದಿಗಳೊಡನೆ ಜಗಳಾಡಿದ ಪರಿಣಾಮವು ಮಾನವೇತಿಹಾಸದಲ್ಲಿ ಏನಾಯಿತು? ಅದರ ಬಳಿಕವೂ ಅದೇ 
ಮೂರ್ಹತನವನ್ನು ಮಾಡುತ್ತೀರಾ? ಹಿಂದಿನ ಸಮುದಾಯಗಳು ಕೂಡಾ ಇದೇ ರೀತಿಯ ಸಂಶಯಕ್ಕೆ ಸಿಲುಕಿತ್ತು. ಅರ್ಥಾತ್‌, ಈ 


ಕಾಂಡ - 27 


164 ತಪ್ಪೀಮುಲ್‌ ಕುರ್‌ಆನ್‌ 


NG ಸ್ಲಿಧಂ CS NEE » 2 
೮೮೫೮೫೦೩1೨೦೪ ಸೆಬಿ ರಚ, 935 ರ 
೭ 2% ಕ ಗ p 


hl FEET 3 ಹೊ 
© KES 4h LG OCIS 25S 


Ro 


(56-62) ಇದು, ಈ ಹಿಂದೆ ಬಂದಿದ್ದ ಎಚ್ಚರಿಕೆಗಳ ಪೈಕಿ ಒಂದು ಎಚ್ಚರಿಕೆಯಾಗಿದೆ.* ಬರಲಿರುವ ಘಳಿಗೆಯು 
ಸನ್ನಿಹಿತವಾಗಿದೆ.* ಅಲ್ಲಾಹನ ಹೊರತು ಯಾರೂ ಅದನ್ನು ಸರಿಸುವವನಿಲ್ಲ* ನೀವೀಗ ಇದೇ ವಿಷಯಗಳ ಬಗ್ಗೆ 
ಅಚ್ಚರಿಪಡುತ್ತಿರುವುದೇ?*` ನಗುತ್ತೀರಾ? ಅಳುವುದಿಲ್ಲವೇ?* ಹಾಡಿ ನಲಿದು ಇವುಗಳನ್ನು ತಳ್ಳಿ ಹಾಕುತ್ತೀರಾ?" 
ಅಲ್ಲಾಹನ ಮುಂದೆ ಸಾಷ್ಟಾಂಗವೆರಗಿರಿ ಮತ್ತು ಅವನ ದಾಸ್ಯ ಕೈಗೊಳ್ಳಿರಿ.” 


ಲೋಕದಲ್ಲಿ ನಾವು ಅನುಭೋಗಿಸುತ್ತಿರುವ ಅನುಗ್ರಹಗಳು ಏಕದೇವ ಔದಾರ್ಯವಾಗಿದೆಯೇ ಅಥವಾ ಅವುಗಳ ಸರಬರಾಜಿನಲ್ಲಿ 
ಬೇರೆಯವರ ಪಾತ್ರವೂ ಇದೆಯೇ? ಅಥವಾ ಅವುಗಳನ್ನು ಯಾರೂ ಒದಗಿಸಿಲ್ಲ, ಸ್ವಯಂ ಸಿದ್ಧವಾಗಿದೆಯೇ ಎಂಬಿತ್ಯಾದಿ. ಈ ಸಂಶಯದ 
ಆಧಾರದಲ್ಲಿಯೇ ಅವರು ಪ್ರವಾದಿಗಳೊಂದಿಗೆ ಜಗಳಾಡುತ್ತಿದ್ದರು. ಪ್ರವಾದಿಗಳು ಅವರೊಡನೆ ಹೇಳಿದರು: ಈ ಎಲ್ಲ ಅನುಗ್ರಹಗಳನ್ನು 
ನಿಮಗೆ ಆ ಏಕೈಕ ಅಲ್ಲಾಹನೇ ನೀಡಿದ್ದಾನೆ. ಆದ್ದರಿಂದ ನೀವು ಕೇವಲ ಆತನಿಗೆ ಕೃತಜ್ಞತೆ ಸಲ್ಲಿಸಬೇಕು. ಕೇವಲ ಅವನನ್ನು ಆರಾಧಿಸಬೇಕು. 
ಆದರೆ ಆ ಜನರು ಅದನ್ನು ಒಪ್ಪಲಿಲ್ಲ; ಆ ಬಗ್ಗೆ ಪ್ರವಾದಿಗಳೊಡನೆ ಜಗಳಾಡುತ್ತಿದ್ದರು. ಅವರು ಈ ಸಂಶಯ ಮತ್ತು ಜಗಳದಿಂದಾಗಿ ಎಂಥ 
ಪರಿಣಾಮಕ್ಕೆ ಗುರಿಯಾದರೆಂದರೆ ಈಗ ನೀನೂ ಇತಿಹಾಸದಲ್ಲಿ ನೋಡುತ್ತಿಲ್ಲವೇ? ಇತರರಿಗೆ ವಿನಾಶಕವೆಂದು ಸಾಬೀತಾಗಿರುವ ಅದೇ 
ಸಂಶಯ ಮತ್ತು ಜಗಳದ ನೀತಿಯನ್ನು ನೀನೂ ಅನುಸರಿಸುವೆಯಾ? ಯ 

ಇಲ್ಲಿ ಇನ್ನೊಂದು ವಿಷಯವೂ ಗಮನಾರ್ಹ. ಆದ್‌, ಸಮೂದ್‌ ಮತ್ತು ನೂಹ್‌ರ ಜನತೆಯು ಹ.ಇಬ್ರಾಹೀಮ್‌ರಿಗಿಂತ ಮುಂಚೆ 
ಆಗಿ ಹೋಗಿದ್ದಾರೆ. ಲೂತ್‌ ಜನಾಂಗವು ಇಬ್ರಾಹೀಮ್‌ರ(ಅ) ಕಾಲದಲ್ಲಿ ಶಿಕ್ಷೆಗೆ ಗುರಿಯಾಗಿತ್ತು. ಆದ್ದರಿಂದ ಈ ವಚನಗಳು ಇಬ್ರಾಹೀಮ್‌ರ 
ಕಡತಗಳ ಭಾಗವಾಗಿರುವುದರಲ್ಲಿ ಯಾವುದೇ ಸಂಶಯವಿಲ್ಲ. 

49. ಮೂಲದಲ್ಲಿ ಕ್ರಿ 12 2, 1314, ಎಂಬ ಪದಗಳಿವೆ. ಈ ವಚನದ ವ್ಯಾಖ್ಯಾನದ ಬಗ್ಗೆ ವ್ಯಾಖ್ಯಾನಗಾರರ ಮೂರು 
ಅಭಿಪ್ರಾಯಗಳಿವೆ. 1) ನದೀರ್‌ ಎಂದರೆ ಎಚ್ಚರಿಕೆ ನೀಡುವವನು ಅರ್ಥಾತ್‌ ಪ್ರವಾದಿ ಮುಹಮೃದ್‌(ಸ) 2) ಅದರ ತಾತ್ಪರ್ಯ ಕುರ್‌ಆನ್‌ 
3) ಮೇಲಿನ ವಚನದಲ್ಲಿ ತಿಳಿಸಲಾಗಿರುವ ನಾಶವಾದ ಗತಜನಾಂಗಗಳ ದುರ್ಗತಿ. ಈ ಮಾತಿನ ಹಿನ್ನೆಲೆಯನ್ನು ದೃಷ್ಟಿಯಲ್ಲಿರಿಸಿ ನೋಡಿದರೆ 
ಈ ಮೂರನೆಯ ವ್ಯಾಖ್ಯಾನವೇ ಹೆಚ್ಚು ಸೂಕ್ತವೆನಿಸುತ್ತದೆ. 

50. ಆಲೋಚಿಸಲಿಕ್ಕೆ ಇನ್ನೂ ಸಾಕಷ್ಟು ವೇಳೆಯಿದೆ. ಆ ಬಗ್ಗೆ ಈಗಲೇ ಗಂಭೀರವಾಗಿ ಆಲೋಚಿಸಿ ಅದರಲ್ಲಿ ವಿಶ್ವಾಸವಿರಿಸುವ ಕ್ಷಿಪ್ರ 
ತೀರ್ಮಾನ ಯಾಕೆ ಕೈಗೊಳ್ಳಬೇಕೆಂದು ಭಾವಿಸಬೇಡಿರಿ. ಇನ್ನು ಜೀವನದಲ್ಲಿ ನಿಮಗೆ ಎಷ್ಟು ಅವಧಿ ಉಳಿದಿದೆಯೆಂದು ಯಾರಿಗೂ ತಿಳಿದಿಲ್ಲ, 
ಯಾವ ಕ್ಷಣದಲ್ಲಿಯೂ ನಿಮ್ಮಲ್ಲಿ ಯಾರಿಗೆ ಬೇಕಾದರೂ ಮರಣ ಬರಬಹುದು. ಅಂತ್ಯದಿನವೂ ದಿಢೀರನೆ ಬರಬಹುದು. ಆದ್ದರಿಂದ 
ತೀರ್ಮಾನದ ದಿನವು ದೂರವಿದೆಯೆಂದು ಭಾವಿಸಬೇಡಿ. ತನ್ನ ಅಂತಿಮ ಪರಿಣಾಮದ ಚಿಂತೆಯಿರುವವರು ಒಂದು ಕ್ಷಣವೂ ತಡಮಾಡದೆ 
ಅದರಲ್ಲಿ ಮಗ್ಗನಾಗಲಿ. ಯಾಕೆಂದರೆ ಪ್ರತಿಯೊಂದು ಶ್ವಾಸದ ಬಳಿಕ ಇನ್ನೊಂದು ಶ್ಲಾಸಕ್ಕೆ ಅವಕಾಶ ಲಭಿಸದಿರಬಹುದು. 

51. ಅರ್ಥಾತ್‌, ತೀರ್ಪಿನ ಸಮಯ ಬಂದಾಗ ನಿಮ್ಮಿಂದ ಅದನ್ನು ತಡೆಯಲು ಸಾಧ್ಯವಿಲ್ಲ. ನಿಮ್ಮ ಅಲ್ಲಾಹೇತರ ಆರಾಧ್ಯರಿಗೂ 
ಅದನ್ನು ತಪ್ಪಿಸಲಾಗುವುದಿಲ್ಲ. ಅದನ್ನು ತಪ್ಪಿಸುವುದಿದ್ದರೆ ಅಲ್ಲಾಹನು ಮಾತ್ರ ತಪ್ಪಿಸಬಲ್ಲನು ಆದರೆ ಅವನು ಅದನ್ನು ತಪ್ಪಿಸುವುದಿಲ್ಲ. 

52. ಮೂಲದಲ್ಲಿ ಪ್ರೆ ಎನ್ನಲಾಗಿದೆ. ಅಲ್ಲಾಹನ ಸಂದೇಶವಾಹಕರ ಮೂಲಕ ಕುರ್‌ಆನಿನಲ್ಲಿ ಅವತೀರ್ಣವಾದ ಎಲ್ಲ 
ಶಿಕ್ಷಣಗಳೇ ಅದರ ಉದ್ದೇಶವಾಗಿದೆ. ಅಚ್ಚರಿಯ ವಿಷಯವೆಂದರೆ ಜನರು ಯಾವುದಾದರೂ ಅಪೂರ್ವ ಮತ್ತು ನಂಬಲಸಾಧ್ಯವಾದ 
ವಿಷಯವನ್ನು ಆಲಿಸಿದಾಗ ಪ್ರಕಟಿಸುವ ಭಾವನೆಯಾಗಿದೆ. ವಚನದ ತಾತ್ಪರ್ಯ ಹೀಗಿದೆ: ಪ್ರವಾದಿವರ್ಯರು(ಸ) ನೀವು ಆಲಿಸುತ್ತಿರುವ 
ಇದೇ ವಿಷಯಗಳ ಕಡೆಗೆ ಆಮಂತ್ರಿಸುತ್ತಿದ್ದಾರೆ. ಈ ವಿಷಯಗಳ ಬಗ್ಗೆಯೇ ನೀವು ಒಂದು ನೂತನ ವಿಚಿತ್ರ ವಿಷಯವನ್ನು ಆಲಿಸುತ್ತಿರುವಂತೆ 
ಕಿವಿ ನಿಮಿರಿಸಿ ಕಣ್ಣು ಬಾಯಿ ಬಿಟ್ಟು ಮುಖ ಸಿಂಡರಿಸುತ್ತಿರುವಿರಿ. 

53. ಅರ್ಥಾತ್‌, ನೀವು ನಿಮ್ಮ ಅವಿವೇಕ ಮತ್ತು ಪಥಭ್ರಷ್ಟತೆಗಾಗಿ ಅಳುವ ಬದಲಾಗಿ ನಿಮ್ಮ ಮುಂದೆ ಸಮರ್ಪಿಸಲಾಗುತ್ತಿರುವ 
ಸತ್ಯಸಂದೇಶವನ್ನು ಗೇಲಿ ಮಾಡುತ್ತಿರುವಿರಿ. 


ಕಾಂಡ - 27 


53: ಅನ್ನಜ್ಜ್‌ 165 


54.ಮೂಲದಲ್ಲಿ ಕ್ರಸಿಟಿ ಪದ ಬಳಸಲಾಗಿದೆ. ಇದಕ್ಕೆ ಶಬ್ದಕೋಶಗಳಲ್ಲಿ 2 ಅರ್ಥಗಳಿವೆ. ಇಬ್ನು ಅಬ್ಬಾಸ್‌, ಇಕ್ರಿಮ ಮತ್ತು ಅಬೂ 
ಉಬೈದಾ ನಹ್ನಿಯವರು ಹೇಳಿರುವಂತೆ, ಯಮನೀ ಭಾಷೆಯಲ್ಲಿಸುಮೂದ್‌ ಪದಕ್ಕೆ ಹಾಡುಗಾರಿಕೆ ಎಂಬರ್ಥವಿದೆ. ಅದರಂತೆ ಈ ವಚನವು 
ಕುರ್‌ಆನಿನ ಶಬ್ದವು ಜನರಿಗೆ ಕೇಳಿಸದಂತೆ ಅವರ ಗಮನವನ್ನು ಬೇರೆಡೆಗೆ ತಿರುಗಿಸಲಿಕ್ಕಾಗಿ ಮಕ್ಕಾದ ಸತ್ಯನಿಷೇಧಕರು ಜೋರಾಗಿ 
ಹಾಡುತ್ತಿದ್ದರೆಂದು ಸೂಚಿಸುತ್ತದೆ. ಇಬ್ನು ಅಬ್ಬಾಸ್‌ ಮತ್ತು ಮುಜಾಹಿದ್‌ ಹೇಳಿರುವ ಎರಡನೆ ಅರ್ಥ ಹೀಗಿದೆ: 


ಆ ಅ ls Mo gE ಲ್‌ ಭ್‌ 
ಅಹಂಕಾರದಿಂದ ತಲೆ ಸೆಟೆಸುವುದಕ್ಕೆ "ಅಸ್ಸಮೂದ್‌' ಎನ್ನಲಾಗುತ್ತದೆ. ಸತ್ಯನಿಷೇಧಕರು ಪ್ರವಾದಿವರ್ಯರ(ಸ) ಬಳಿಯಿಂದ 
ಕೋಪದಿಂದ ತಲೆ ಸೆಟೆಯುತ್ತಾ ಹಾದು ಹೋಗುತ್ತಿದ್ದರು. ರಾಗಿಬ್‌ ಇಸ್ಟಹಾನಿಯವರು ಮುಪ್ರದ್‌ನಲ್ಲಿ ಇದೇ ಅರ್ಥವನ್ನು ಸ್ವೀಕರಿಸಿದ್ದಾರೆ. 
ಈ ಅರ್ಥದ ದೃಷ್ಟಿಯಲ್ಲಿ ಸಾಮಿದೂನ್‌ ಪದಕ್ಕೆ ಕತಾದಃರು ಸ್ಥಿತ ಪ್ರಜ್ಞೆಯಿಲ್ಲದವರು (ಗಾಫಿಲೂನ್‌) ಮತ್ತು ನಿರ್ಲಕ್ಷಿಸುವವರು 
(ಮುಲ್‌ರಿದೂನ್‌) ಎಂಬ ಅರ್ಥ ನೀಡಿದ್ದಾರೆ. 

55. ಇಮಾಮ್‌ ಅಬೂ ಹನೀಫ ಮತ್ತು ಇಮಾಮ್‌ ಶಾಫಿಈ ಹಾಗೂ ಇತರ ಅನೇಕ ವಿದ್ವಾಂಸರ ಅಭಿಪ್ರಾಯದಂತೆ ಈ ವಚನ 
ಓದಿದಾಗ ಸಾಷ್ಟಾಂಗ ವಂದನೆ (ಸಜ್ಜಾ ಕಡ್ಡಾಯವಾಗಿದೆ. ಆದರೆ ಕಾಮೀ ಅಬೂಬಕರ್‌ ಬಿನ್‌ ಅರಬಿಯವರು ಅಹ್ಯಾಮುಲ್‌ ಕುರ್‌ಆನ್‌ನಲ್ಲಿ 
ಉಲ್ಲೇಖಿಸಿರುವಂತೆ ಇಮಾಮ್‌ ಮಾಲಿಕ್‌ರು ಈ ವಚನ ಓದಿದಾಗ ಸಜ್ಜಾಮಾಡುತ್ತಿದ್ದರೂ ಅಭಿಪ್ರಾಯದಂತೆ ಇಲ್ಲಿಸಾಷ್ಟಾಂಗ ಕಡ್ಡಾಯವಲ್ಲ. 
ಅವರ ಈ ಅಭಿಪ್ರಾಯಕ್ಕೆ ರುದ್‌ ಬಿನ್‌ ಸಾಬಿತ್‌ರಿಂದ ಉದ್ಧರಿಸಿರುವ ಪ್ರವಾದಿವರ್ಯರು(ಸ) ನನ್ನ ಮುಂದೆ ಸಜ್ಜಾ ಅಧ್ಯಾಯ ಓದಿದರು. 
ಆದರೆ ಸಜ್ಜ ಮಾಡಲಿಲ್ಲ ಎಂಬ ವರದಿಯೇ ಆಧಾರವಾಗಿದೆ. (ಬುಖಾರಿ, ಮುಸ್ಲಿಮ್‌, ಅಹ್ಮದ್‌, ತಿರ್ಮಿದಿ, ಅಬೂ ದಾವೂದ್‌ ನಸಾಈ). 
ಆದರೆ ಈ ವರದಿಯು ಪ್ರಸ್ತುತ ವಚನ ಓದಿದಾಗ ಸಜ್ಜ ಕಡ್ಡಾಯವಿಲ್ಲವೆಂದು ಸೂಚಿಸುವುದಿಲ್ಲ, ಯಾಕೆಂದರೆ ಪ್ರವಾದಿವರ್ಯರು(ಸ) 
ಯಾವುದಾದರೂ ವಿಶಿಷ್ಟ ಕಾರಣದಿಂದಾಗಿ ಆಗ ಸಜ್ಜಾ ಮಾಡದಿರಬಹುದು ಅಥವಾ ಆ ಬಳಿಕ ಮಾಡಿರಬಹುದು. ಇತರ ಹದೀಸ್‌ಗಳು 
ಪ್ರವಾದಿವರ್ಯರು ಇದಕ್ಕೆ ಕಡ್ಡಾಯವಾಗಿರುವ ಸಜ್ಜಾಮಾಡಿದರೆಂದು ಸ್ಪಷ್ಟವಾಗಿ ತಿಳಿಸಿವೆ. ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌, ಇಬ್ನು ಅಬ್ಬಾಸ್‌ 
ಮತ್ತು ಮುತ್ತಲಿಬ್‌ ಬಿನ್‌ ಅಬೀ ವದಾಅರು ಏಕಪ್ರಕಾರ ವರದಿ ಮಾಡಿದ್ದಾರೆ: ಪ್ರವಾದಿವರ್ಯರು(ಸ) ಪ್ರಥಮವಾಗಿ ಈ ಅಧ್ಯಾಯವನ್ನು 
ಹರಮ್‌ನಲ್ಲಿ ಓದಿದಾಗ ಸಾಷ್ಟಾಂಗವೆರಗಿದರು. ಪ್ರವಾದಿಯವರ ಜತೆಯಲ್ಲಿ ಅಲ್ಲಿ ನೆರೆದಿದ್ದ ಮುಸ್ಲಿಮರು ಮತ್ತು ಸತ್ಯನಿಷೇಧಕರೂ 
ಸಾಷ್ಟಾಂಗವೆರಗಿದರು. (ಬುಖಾರಿ, ಅಹ್ಮದ್‌, ನಸಾಈ, ಬೈಹಕಿ, ಇಬ್ನು ಮರ್ದೂಯ) ಇಬ್ಲು ಉಮರ್‌ ವರದಿ ಮಾಡಿದ್ದಾರೆ: 
ಪ್ರವಾದಿವರ್ಯರು(ಸ) ನಮಾರಖ್‌ನಲ್ಲಿ ಅಸ್ಪಜ್ಜ ಅಧ್ಯಾಯ ಓದಿ ಸಾಹ್ಟಾಂಗವೆರಗಿದರು ಮತ್ತು ತುಂಬಾ ಹೊತ್ತು ಸಾಷ್ಟಾಂಗದಲ್ಲಿಯೇ 
ಇದ್ದರು. ಸಬುರತುಲ್‌ ಜುಹ್‌ನಿ ಹೇಳುತ್ತಾರೆ: ಉಮರ್‌ರು(ರ) ಪ್ರಭಾತ ನಮಾರುಖ್‌ನಲ್ಲಿ ಅನ್ನಜ್ಜ್‌ ಅಧ್ಯಾಯ ಓದಿ ಸಜ್ಜಾ ಮಾಡಿದರು. 
ಅನಂತರ ಎದ್ದು ಅಯ್ಬುಲ್‌ರಭಾಲ್‌ಅಧ್ಯಾಯ ಪಠಿಸಿ ಬಾಗಿ(ರುಕೂಆ್‌)ದರು. ಸಶಃದ್‌ ಬಿನ್‌ ಮನ್ಸೂರ್‌ ಇಮಾಮ್‌ ಮಾಲಿಕ್‌ರೂ ತಮ್ಮ 
ಮುಅತ್ತಾದ, ಬಾಬು ಮಾ ಜಾಅಫೀ ಸುಜೂದಿಲ್‌ ಕುರ್‌ಆನಿನಲ್ಲಿ ಉಮರ್‌ರ(ರ) ಈ ಕ್ರಿಯೆಯನ್ನು ಉಲ್ಲೇಖಿಸಿದ್ದಾರೆ. 


ದೂರು 


ಕಾಂಡ - 27 


54. ಅಲ್‌ ಕಮರ್‌ 


ಹೆಸರು 

ಅಧ್ಯಾಯದ _ ೩ 145 4 (ವನ್‌ಶಕ್ಕಲ್‌ ಕಮರ್‌) ಎಂಬ ಮೊದಲ ವಚನದಿಂದ ಆರಿಸಲಾಗಿದೆ. ಅರ್ಥಾತ್‌ ಅಲ್‌ 
ಕಮರ್‌ ಎಂಬ ಪದ ಬಂದಿರುವ ಅಧ್ಯಾಯ. 
ಅವತೀರ್ಣ ಕಾಲ 

ಇದರಲ್ಲಿ ಪ್ರಸ್ತಾಪಿಸಲಾಗಿರುವ ಚಂದ್ರ ಹೋಳಾದ ಘಟನೆಯಿಂದ ಇದರ ಅವತೀರ್ಣ ಕಾಲ ನಿರ್ಣಯವಾಗುತ್ತದೆ. ಈ 
ಘಟನೆಯು ಹಿಜ್ರತ್‌ಗಿಂತ ಸುಮಾರು ಐದು ವರ್ಷಗಳ ಹಿಂದೆ ಮಕ್ಕಾದ ಮಿನಾ ಎಂಬಲ್ಲಿ ಸಂಭವಿಸಿತ್ತೆಂಬ ಬಗ್ಗೆ ಹದೀಸ್‌ 
ವಿದ್ವಾಂಸರು ಮತ್ತು ವ್ಯಾಖ್ಯಾನಗಾರರಲ್ಲಿ ಒಮ್ಮತಾಭಿಪ್ರಾಯವಿದೆ. 
ಚರ್ಚಾ ವಿಷಯ 

ಇದರಲ್ಲಿ ಪ್ರವಾದಿವರ್ಯರ(ಸ) ಸಂದೇಶದ ವಿರುದ್ಧ ಮಕ್ಕಾದ ಸತ್ಯನಿಷೇಧಕರು ತೋರುತ್ತಿದ್ದ ಉದ್ದಟತನದ ಬಗ್ಗೆ 
ಎಚ್ಚರಿಕೆ ನೀಡಲಾಗಿದೆ. ಚಂದ್ರವು ಹೋಳಾದ ಅದ್ಭುತ ಘಟನೆಯು ಪ್ರವಾದಿವರ್ಯರು ಮುನ್ನೆಚ್ಚರಿಕೆ ನೀಡುತ್ತಿರುವ ಲೋಕಾಂತ್ಯವು 
ಸಂಭವಿಸಲಿದೆ ಮತ್ತು ಸನ್ನಿಹಿತವಾಗಿದೆಯೆಂಬುದರ ಸ್ಪಷ್ಟನಿದರ್ಶನವಾಗಿತ್ತು. ಅತ್ಯುಜ್ಜಲ ಚಂದ್ರಗೋಳವು ಅವರ ಕಣ್ಣಮುಂದೆಯೇ 
ಇಬ್ಬಾಗವಾಗಿತ್ತು. ಅದರ ಎರಡೂ ಭಾಗಗಳು ಬೇರೆಯಾಗಿ ಪರಸ್ಪರ ದೂರ ಸರಿದವು. ಅದರ ಒಂದು ಭಾಗವು ಪರ್ವತದ ಈ 
ಅಂಚಿನಲ್ಲಿ ಮತ್ತು ಇನ್ನೊಂದು ಭಾಗವು ಪರ್ವತದ ಆ ಅಂಚಿನಲ್ಲಿ ಪ್ರೇಕ್ಷಕರಿಗೆ ಗೋಚರಿಸಿತು. ಅನಂತರ ತಕ್ಷಣವೇ ಅವು ಪರಸ್ಪರ 
ಸೇರಿಕೊಂಡವು. ಈ ವಿಶ್ವ ವ್ಯವಸ್ಥೆಯು ಅನಾದಿ, ಅನಂತ ಮತ್ತು ಅಮರವಲ್ಲ. ಇದು ಅಸ್ತವ್ಯಸ್ತವಾಗಬಲ್ಲುದು, ದೊಡ್ಡ ದೊಡ್ಡ 
ಗ್ರಹ ಮತ್ತು ನಕ್ಷತ್ರಗಳಲ್ಲಿ ಸ್ಫೋಟವಾಗಬಹುದು, ಚೆಲ್ಲಾಪಿಲ್ಲಿಯಾಗಬಹುದು. ಪರಸ್ಪರ ಢಿಕ್ಕಿ ಹೊಡೆಯಬಹುದು, ಒಟ್ಟಿನಲ್ಲಿ 
ಲೋಕಾಂತ್ಯದ ಬಗ್ಗೆ ಕುರ್‌ಆನ್‌ ನೀಡಿರುವ ಎಲ್ಲ ಚಿತ್ರಣಗಳೂ ಸಂಭವಿಸಬಹುದೆಂಬುದಕ್ಕೆ ಚಂದ್ರ ಹೋಳಾದ ಘಟನೆಯು 
ಸಾಕ್ಷಿಯಾಗಿತ್ತು. ಮಾತ್ರವಲ್ಲ ವಿಶ್ವವ್ಯವಸ್ಥೆಯ ಪತನದ ಆರಂಭವಾಗಿದೆ ಮತ್ತು ಲೋಕಾಂತ್ಯದ ಸಮಯ ಸಮೀಪಿಸಿದೆಯೆಂದೂ 
ಅದು ಸೂಚಿಸುತ್ತಿತ್ತು. ಪ್ರವಾದಿವರ್ಯರು ಈ ದೃಷ್ಟಿಯಿಂದ ಜನರ ಗಮನವನ್ನು ಅದರತ್ತ ಸೆಳೆಯುತ್ತಾ ಹೇಳಿದರು: ನೋಡಿರಿ! 
ಸಾಕ್ಷಿ ಗಳಾಗಿರಿ! ಆದರೆ ಸತ್ಯನಿಷೇಧಕರು ಅದನ್ನು ಜಾದುಗಾರಿಕೆ ಎನ್ನುತ್ತಾ ತಮ್ಮ ನಿಷೇಧ ನೀತಿಯಲ್ಲಿಯೇ ಅಚಲವಾಗಿ 
ನಿಂತರು. ಈ ಉದ್ದಟತನಕ್ಕಾಗಿ ಅವರನ್ನು ಈ ಅಧ್ಯಾಯದಲ್ಲಿ ಖಂಡಿಸಲಾಗಿದೆ. 

ಮಾತು ಆರಂಭಿಸುತ್ತಾ ಹೀಗೆ ಹೇಳಲಾಗಿದೆ. ಇವರು ಬೋಧನೆಯನ್ನು ಅಂಗೀಕರಿಸುವುದಿಲ್ಲ. ಇತಿಹಾಸದಿಂದಲೂ ಪಾಠ 
ಕಲಿಯುವುದಿಲ್ಲ. ಸುಸ್ಪಷ್ಟ ನಿದರ್ಶನಗಳನ್ನು ಕಣ್ಣಾರೆ ನೋಡಿದರೂ ನಂಬುವುದಿಲ್ಲ. ಇನ್ನು ಲೋಕಾಂತ್ಯ ದಿನವು ನಿಜವಾಗಿಯೂ 
ಸಂಭವಿಸಿ ಗೋರಿಗಳಿಂದ ಎದ್ದು ವಿಚಾರಣಾ ಸಭೆಗೆ (ಮಹ್‌ಷರ್‌) ಓಡುತ್ತಿರುವಾಗ ಮಾತ್ರ ಇವರು ನಂಬಬಹುದು. 

ಆ ಬಳಿಕ ನೂಹ್‌ರ ಜನಾಂಗ, ಆದ್‌, ಸಮೂದ್‌ ಮತ್ತು ಲೂತರ ಜನಾಂಗ ಹಾಗೂ ಫಿರ್‌ಔನ್‌ ವಂಶದ ಚರಿತ್ರೆಯನ್ನು 
ಸಂಕ್ಷಿಪ್ತವಾಗಿ ವಿವರಿಸುತ್ತಾ, ಆ ಜನಾಂಗಗಳು ದೇವನಿಂದ ಕಳುಹಿಸಲಾದ ಪ್ರವಾದಿಗಳ ಎಚ್ಚರಿಕೆಗಳನ್ನು ತಿರಸ್ಕರಿಸಿ ಅದೆಂಥ 
ಭಯಾನಕ ಶಿಕ್ಷೆಗೆ ಗುರಿಯಾದವೆಂದು ತಿಳಿಸಲಾಗಿದೆ. ಪ್ರತಿಯೊಂದು ಜನಾಂಗದ ಚರಿತ್ರೆಯನ್ನು ವಿವರಿಸಿದ ಬಳಿಕ ಹೀಗೆ ಪದೇ 
ಪದೇ ಬೆದರಿಸಲಾಗಿದೆ. ಪವಿತ್ರ ಕುರ್‌ಆನ್‌ ಉಪದೇಶದ ಸರಳ ಉಪಾಧಿಯಾಗಿದೆ. ಯಾವುದೇ ಜನಾಂಗವು ಇದರಿಂದ ಪಾಠ 
ಕಲಿತು ಸನ್ಮಾರ್ಗವನ್ನು ಸ್ವೀಕರಿಸಿದರೆ ಹಿಂದಿನ ಜನಾಂಗಗಳಿಗೆ ಬಂದೆರಗಿದ ಶಿಕ್ಷೆಯನ್ನು ಅನುಭವಿಸುವ ದುರ್ಗತಿ ಬರಲಾರದು, 
ಹೀಗಿರುತ್ತಾ ಈ ಸರಳ ಉಪಾಧಿಯಿಂದ ಉಪದೇಶವನ್ನು ಸ್ಟೀಕರಿಸುವ ಬದಲು ಶಿಕ್ಷೆಯನ್ನು ಕಣ್ಣಾರೆ ನೋಡದೆ ನಂಬುವುದಿಲ್ಲವೆಂಬ 
ಛಲವು ಅದೆಂತಹ ಮೂರ್ಯತನ! 


ಕಾಂಡ - 27 


54. ಅಲ್‌ ಕಮರ್‌ 167 


ಹಾಗೆಯೇ ಗತ ಜನಾಂಗಗಳ ಇತಿಹಾಸದಿಂದ ದುರಂತಮಯ ಉದಾಹರಣೆಗಳ ಬಳಿಕ ಮಕ್ಕಾದ ಸತ್ಯನಿಷೇಧಕರನ್ನುದ್ದೇಶಿಸಿ 
ಹೇಳಲಾಗಿದೆ: ಯಾವ ವರ್ತನೆಗಳಿಗಾಗಿ ಇತರ ಜನಾಂಗಗಳನ್ನು ಶಿಕ್ಷಿಸಲಾಗಿತ್ತೋ ನೀವು ಅವುಗಳಂತೆಯೇ ವರ್ತಿಸಿದರೆ ಅದೇ 
ಶಿಕ್ಷೆ ನಿಮಗೆ ಬಂದೆರಗಬಾರದೇಕೆ? ನಿಮ್ಮೊಂದಿಗೆ ಇತರರಿಗಿಂತ ಭಿನ್ನವಾಗಿ ವರ್ತಿಸಬೇಕಾದರೆ ನಿಮ್ಮಲ್ಲಿ ಅಂಥ ಯಾವ ವೈಶಿಷ್ಟ್ಯವಿದೆ? 
ಇತರರು ಮಾಡುವ ಶಿಕ್ಷಾರ್ಹ ಕಾರ್ಯಗಳನ್ನು ನೀವು ಮಾಡಿದರೆ ಶಿಕ್ಷಿಸುವುದಿಲ್ಲವೆಂಬ ಕ್ಹಮಾಪತ್ರವನ್ನು ನಿಮಗೆ ಬರೆದು 
ಕೊಡಲಾಗಿದೆಯೇ? ಒಂದು ವೇಳೆ ನೀವು ನಿಮ್ಮ ಸಂಖ್ಯಾಬಲದ ಬಗ್ಗೆ ಅಹಂಕಾರ ಪಡುತ್ತಿರುವಿರೆಂದಾದರೆ ಶೀಘ್ರದಲ್ಲಿಯೇ 
ನಿಮ್ಮ ಈ ತಂಡವು ಸೋತು ಪಲಾಯನ ಮಾಡುವುದನ್ನು ನೀವು ನೋಡುವಿರಿ. ಪರಲೋಕದಲ್ಲಿ ನಿಮ್ಮೊಂದಿಗೆ ಇದಕ್ಕಿಂತ 
ಕಠಿಣವಾಗಿ ವರ್ತಿಸಲಾಗುವುದು. 

ಕೊನೆಯಲ್ಲಿ ಸತ್ಯನಿಷೇಧಕರಿಗೆ ತಿಳಿಸಲಾಗಿದೆ: ಲೋಕಾಂತ್ಯದ ಜಾರಿಗಾಗಿ ಅಲ್ಲಾಹನಿಗೆ ವ್ಯಾಪಕ ಪೂರ್ವ ತಯಾರಿಯ 
ಅಗತ್ಯವಿಲ್ಲ. ಕೇವಲ ಅವನ ಒಂದು ಆಜ್ಞೆಯಿಂದ ರೆಪ್ಪೆ ಬಡಿಯುವುದರೊಳಗೆ ಅದು ಸಂಭವಿಸುತ್ತದೆ. ಆದರೆ ಇತರೆಲ್ಲ 
ವಿಷಯಗಳಂತೆ ವಿಶ್ವ ವ್ಯವಸ್ಥೆ ಮತ್ತು ಮಾನವ ಕುಲಕ್ಕೂ ಒಂದು ನಿರ್ದಿಷ್ಟ ನಿಯಮವಿದೆ. ಆ ವಿಧಿ ನಿಯಮದಂತೆ ನಿಶ್ಚಿತ 
ಸಮಯ ಬಂದಾಗ ಮಾತ್ರ ಅದು ಜಾರಿಯಾಗುತ್ತದೆ. ಯಾರಾದರೂ ಸವಾಲೆಸೆದಾಗ, ಅವನನ್ನು ತೃಪ್ತಿ ಪಡಿಸಲು ನಿರ್ದಿಷ್ಟ 
ಸಮಯಕ್ಕಿಂತ ಮುಂಚೆ ಲೋಕಾಂತ್ಯ ಸಂಭವಿಸಲಾರದು. ಅದರ ಆಗಮನ ಗೋಚರಿಸದಿರುವುದರಿಂದ ನೀವು ಧಿಕ್ಕಾರ ನೀತಿಯನ್ನು 
ಕೈಗೊಂಡರೆ ನಿಮ್ಮ ಕರ್ಮಗಳ ದುಷ್ಟಲವನ್ನು ಅನುಭವಿಸಬೇಕಾದೀತು. ನಿಮ್ಮ ಕರ್ಮಪತ್ರವು ಅಲ್ಲಾಹನ ಬಳಿ ನಿಖರವಾಗಿ 
ಸಿದ್ಧವಾಗುತ್ತಿದೆ. ಅದರಲ್ಲಿ ನಿಮ್ಮ ಸಣ್ಣ ಅಥವಾ ದೊಡ್ಡ ಯಾವೊಂದು ಕರ್ಮವೂ ದಾಖಲಿಸದೆ ಬಿಟ್ಟು ಹೋಗಿಲ್ಲ, 


ಕಾಂಡ - 27 


54. ಅಲ್‌ ಕಮರ್‌ 


(ಅವತೀರ್ಣ-ಮಕ್ಕಾದಲ್ಲಿ) 
ಸೂಕ್ತಗಳು; 55 ರುಕೂಆ್‌ಗಳು: 3 
ಗಳು IA LG ೨೪0 ೨(. PATE ಫಪ್ತಿ 
MESO i 5S NS Oso Es ಭತ್ತ 


ಜ್‌ 


¥ $3 ಆ, ETS ETE TT ER 
OEM AIL 149 ಚು! eM FS 
(1-3) ಲೋಕಾಂತ್ಯದ ಘಳಿಗೆ ಸನ್ನಿಹಿತವಾಯಿತು ಮತ್ತು ಚಂದ್ರನು ಹೋಳಾದನು.' ಆದರೆ ಯಾವ ನಿದರ್ಶನವನ್ನು 
ಕಂಡರೂ ಇವರು ವಿಮುಖರಾಗುತ್ತಾರೆ ಮತ್ತು ಇದೊಂದು ಪ್ರಚಲಿತ ಜಾದೂಗಾರಿಕೆ ಎನ್ನುತ್ತಾರೆ.” ಇವರು 
(ಇದನ್ನೂ)ಸುಳ್ಳಾಗಿಸಿ ಬಿಟ್ಟರು ಮತ್ತು ತಮ್ಮ ಸ್ವೇಚ್ಛೆಗಳನ್ನೇ ಅನುಸರಿಸಿದರು. ಪ್ರತಿಯೊಂದು ಪ್ರಕರಣವೂ ಒಂದು 
ಪರಿಣಾಮಕ್ಕೆ ತಲಪಿಯೇ ತೀರಬೇಕಾಗಿದೆ.* 


1. ಅರ್ಥಾತ್‌, ಚಂದ್ರ ಹೋಳಾದ ಘಟನೆಯು ನಿಮಗೆ ಎಚ್ಚರಿಕೆ ನೀಡಲಾಗುತ್ತಿರುವ ಅಂತ್ಯದಿನದ ಲಕ್ಷಣವಾಗಿದೆ. ಅದು ಹತ್ತಿರ 
ಬಂದಿದೆ, ವಿಶ್ವ ವ್ಯವಸ್ಥೆಯು ಧ್ವಂಸವಾಗಲಾರಂಭಿಸಿದೆ. ಚಂದ್ರನಂಥ ಬೃಹತ್‌ ಗೋಳವು ಎರಡು ಹೋಳಾಗಿರುವ ಘಟನೆಯು ನಿಮಗೆ 
ತಿಳಿಸಲಾಗುತ್ತಿರುವ ಲೋಕಾಂತ್ಯವು ಖಂಡಿತ ಸಂಭವಿಸಲಿದೆಯೆಂಬುದಕ್ಕೆ ಸಾಕ್ಷಿಯಾಗಿದೆ. ಚಂದ್ರನು ಹೋಳಾಗಬಹುದಾದರೆ ಭೂಮಿಯೂ 
ಹೋಳಾಗಬಹುದು. ಗ್ರಹ ಮತ್ತು ನಕ್ಷತ್ರಗಳ ಕಕ್ಷೆಗಳೂ ಬದಲಾಗಬಹುದು. ಈಗಿನ ಖಗೋಳ ವ್ಯವಸ್ಥೆಯೂ ಖಂಡಿತ ಸಂಪೂರ್ಣ ಅಸ್ತವ್ಯಸ್ತ 
ವಾಗಬಹುದು, ಅವುಗಳಲ್ಲಿ ಯಾವೊಂದು ವಸ್ತುವೂ ಲೋಕಾಂತ್ಯವನ್ನು ತಡೆಯಬಲ್ಲ ರೀತಿಯಲ್ಲಿ ಅನಾದಿ, ಅನಂತ, ಅನಶ್ಚರ ಅಥವಾ 
ಅಮರವಲ್ಲ ಕೆಲವರು ಈ ನುಡಿಯನ್ನು ಚಂದ್ರ ಹೋಳಾಗುವುದು ಎಂದು ಅರ್ಥೈಸಿದ್ದಾರೆ. ಅರಬಿ ಭಾಷಾ ನಿಯಮದಂತೆ ಹೀಗೆ ಅರ್ಥೈ 
ಸುವ ಅವಕಾಶವಿದ್ದರೂ ವಿಷಯದ ಸಾಂದರ್ಭಿಕ ಹಿನ್ನೆಲೆಯು ಈ ಅರ್ಥವನ್ನು ಸ್ಪಷ್ಟವಾಗಿ ನಿರಾಕರಿಸುತ್ತದೆ. ಒಂದನೆಯದಾಗಿ, ಈ ಅರ್ಥ 
ವನ್ನು ಅಂಗೀಕರಿಸಿದರೆ ಪ್ರಥಮ ನುಡಿಯೇ ನಿರರ್ಥಕವಾಗುತ್ತದೆ. ಚಂದ್ರನು ಆಗ (ಈ ವಚನ ಅವತೀರ್ಣವಾದಾಗ) ಹೋಳಾಗಿರಲಿಲ್ಲ, 
ಅದು ಮುಂದೆ ಎಂದಾದರೂ ಹೋಳಾದೀತೆಂಬ ಅರ್ಥದ ಆಧಾರದಲ್ಲಿ ಲೋಕಾಂತ್ಯ ಸಮೀಪಿಸಿದೆಯೆಂಬ ಹೇಳಿಕೆಯು ತೀರಾ ಅರ್ಥಹೀನ 
ವಾಗಿದೆ. ಅದಲ್ಲದೆ ಭವಿಷ್ಯದಲ್ಲಿ ಸಂಭವಿಸಲಿರುವ ಒಂದು ಘಟನೆಯನ್ನು ಲೋಕಾಂತ್ಯವು ಸಮೀಪಿಸಿದೆಯೆಂಬುದಕ್ಕೆ ಸಾಕ್ಷಿಯಾಗಿ ಪರಿಗಣಿಸು 
ವುದು ಹೇಗೆ ತರ್ಕಬದ್ಧವಾದೀತು? ನಾವು ಈ ಅರ್ಥವನ್ನು ಸ್ವೀಕರಿಸಿ ಮುಂದಿನ ವಚನವನ್ನು ಓದಿದರೆ ಅವುಗಳಲ್ಲಿ ಯಾವುದೇ ಪರಸ್ಪರ 
ಸಂಬಂಧವಿಲ್ಲವೆಂದು ವ್ಯಕ್ತವಾಗುತ್ತದೆ. ಅಂದು ಜನರು ಲೋಕಾಂತ್ಯವನ್ನು ನಿಖರವಾಗಿ ಸೂಚಿಸುವ ಒಂದು ಲಕ್ಷಣವನ್ನು ನೋಡಿದರು. 
ಆದರೆ ಮುಂದಿನ ವಚನದಲ್ಲಿಅವರು ಅದನ್ನು ಜಾದೂಗಾರಿಕೆಯೆಂದು ತಿರಸ್ಕರಿಸಿ ಲೋಕಾಂತ್ಯವು ಅಸಂಭವವೆಂಬ ತಮ್ಮ ನಂಬಿಕೆಯಲ್ಲಿಯೇ 
ದೃಢವಾಗಿ ನಿಂತರೆಂದು ಹೇಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಖೆ! ಕಟಿ ಎಂಬ ಪದವು ಚಂದ್ರ ಹೋಳಾದನು ಎಂಬ ಅರ್ಥದಲ್ಲಿಯೇ 
ಮುಂದಿನ ಮಾತಿಗೆ ಸರಿ ಹೊಂದುತ್ತದೆ. ಅನ್ಯಥಾ ಚಂದ್ರ ಹೋಳಾಗಲಿದೆ ಎಂದು ಅರ್ಥೈಸಿದರೆ ಆ ಬಳಿಕದ ಮಾತುಗಳಿಂದ ಅದು ಸಂಪೂರ್ಣ 
ಭಿನ್ನವಾ ಗುತ್ತದೆ. ಇನ್ನು ವಚನದ ಸಾಂದರ್ಭಿಕ ಹಿನ್ನೆಲೆಯನ್ನು ನೋಡಿದರೆ ಈ ಅರ್ಥಕಲ್ಪನೆಯಿಂದಾಗಿ ""ಲೋಕಾಂತ್ಯದ ಸಮಯ 
ಹತ್ತಿರವಾಗಿದೆ. ಚಂದ್ರವು ಭವಿಷ್ಯದಲ್ಲಿ ಹೋಳಾಗುವುದು. ಆದರೆ ಯಾವುದೇ ನಿದರ್ಶನವನ್ನು ನೋಡಿದರೂ ಅದು ಪ್ರಚಲಿತ 


ಕಾಂಡ - 27 


54. ಅಲ್‌ ಕಮರ್‌ 169 
nad 
ಜಾದೂಗಾರಿಕೆಯೆಂದು ತಿರಸರಿಸಿ ಸೇಚೆಯನ್ನು ಅನುಸರಿಸುವುದೇ ಈ ಜನರ ಅವಸ್ಥೆಯಾಗಿದೆ.'' ಎಲ್ಲ ಮಾತುಗಳೂ ಸಂಪೂರ್ಣ 


ರಿ ka) Ki 
ಅರ್ಥಹೀನವೆಂದು ಸ್ಥಯಂ ಭಾಸವಾಗುತ್ತದೆ. 
ವಸ್ತುತಃ ಚಂದ್ರ ಹೋಳಾದನು ಎಂಬ ಘಟನೆಯು ಕುರ್‌ಆನಿನ ಸ್ಪಷ್ಟಮಾತುಗಳಿಂದ ದೃಢಪಟ್ಟಿದೆ. ಅದಕ್ಕಾಗಿ ಹದೀಸ್‌ ವರದಿಗಳನ್ನು 
ಅವಲಂಜಿಸಬೇಕಾಗಿಲ್ಲ. ಆದರೆ ಅದು ಯಾವಾಗ ಹೇಗೆ ಸಂಭವಿಸಿತೆಂಬ ವಿವರಗಳು ಹದೀಸ್‌ ವರದಿಗಳಿಂದ ತಿಳಿಯುತ್ತದೆ. ಅದನ್ನು 
ಬುಖಾರಿ, ಮುಸ್ಲಿಮ್‌, ತಿರ್ಮಿದಿ, ಅಹ್ಮದ್‌, ಅಬೂ ಉವಾನ, ಅಬೂ ದಾವೂದ್‌, ಅಬ್ಬುರ್ರರ್ನಾಕ್‌, ಇಬ್ನು ಜರೀರ್‌, ಬೈಹಕಿ, ತ್ವಬ್ರಾನಿ, 
ಇಬ್ನು ಮರ್ದೂಯ, ಅಬೂ ನಠಈಮ್‌ ಇಸ್ನಹಾನಿ ಎಂಬಿವರು ಅಲಿ(ರ), ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌, ಹ. ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌, 
ಅಬ್ದುಲ್ಲಾಬಿನ್‌ ಉಮರ್‌, ಹುದೈಫ, ಅನಸ್‌ ಬಿನ್‌ ಮಾಲಿಕ್‌, ಜುಬೈರ್‌ ಬಿನ್‌ ಮುತ್‌ಇಮ್‌ ಎಂಬಿವರಿಂದ ಅಧಿಕೃತವಾಗಿ ಉಲ್ಲೇಖಿಸಿದ್ದಾರೆ. 
ಆ ಪೈಕಿ ಮೂವರು ಹಿರಿಯರು ಅರ್ಥಾತ್‌ ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌, ಹುದೈಫ ಮತ್ತು ಹ.ಜುಬೈರ್‌ ಬಿನ್‌ ಮುತ್‌ಇಮ್‌ರು ನಾವು 
ಆ ಘಟನೆಯ ಪ್ರತ್ಯಕ್ಟದರ್ಶಿಗಳೆಂದು ಹೇಳಿದ್ದಾರೆ. ಅವರಲ್ಲಿ ಉಳಿದಿಬ್ಬರು ಹಿರಿಯರು ಅದರ ಪ್ರತ್ಯಕ್ಷದರ್ಶಿಗಳಾಗಿರಲು ಸಾಧ್ಯವಿಲ್ಲ. 
ಯಾಕೆಂದರೆ ಅವರಲ್ಲಿ ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ ಆಗ ಜನಿಸಿರಲಿಲ್ಲ. ಇನ್ನೊಬ್ಬರು ಅನಸ್‌ ಬಿನ್‌ ಮಾಲಿಕ್‌, ಅವರು ಆಗ ಬಾಲಕರಾಗಿದ್ದರು. 
ಆದ್ದರಿಂದ ಸಹಾಬಿಗಳಾಗಿರುವ ಇವರಿಬ್ಬರೂ ಆ ಘಟನೆಯನ್ನು ನೋಡಿರುವ ಸಹಾಬಿಗಳಿಂದ ಕೇಳಿಯೇ ವರದಿ ಮಾಡಿರಬಹುದು. ಈ 
ಎಲ್ಲ ವರದಿಗಳ ವಿವರಗಳಿಂದ ವ್ಯಕ್ತವಾಗುವಂತೆ ಈ ಘಟನೆಯು ಹಿಜ್ರತ್‌ಗಿಂತ ಸುಮಾರು 7 ವರ್ಷಗಳ ಹಿಂದೆ ನಡೆದಿತ್ತು. ಅದು 
ಚಾಂದ್ರಮಾನ ತಿಂಗಳ ಹುಣ್ಣಿಮೆಯ ರಾತ್ರಿಯಾಗಿತ್ತು. ಚಂದ್ರವು ಆಗ ತಾನೇ ಉದಯವಾಗಿತ್ತು. ಹಠಾತ್ತನೆ ಅದು ಎರಡು ಹೊಳಾಗಿ 
ಒಂದು ಹೋಳು ಮುಂದಿನ ಬೆಟ್ಟದ ಒಂದು ಅಂಚಿನಲ್ಲೂ ಇನ್ನೊಂದು ಹೋಳು ಮತ್ತೊಂದು ಅಂಚಿನಲ್ಲಿಯೂ ಕಾಣಿಸಿತು. ಈ ಸ್ಥಿತಿಯು 
ಕೆಲವೇ ಕೃಣವಿದ್ದು ಅನಂತರ ಆ ಎರಡೂ ಹೋಳುಗಳು ಪರಸ್ಪರ ಬೆಸೆದುಕೊಂಡವು. ಆಗ ಪ್ರವಾದಿವರ್ಯರು ಮಿನಾದಲ್ಲಿದ್ದರು. 
` ಪ್ರವಾದಿಯವರು(ಸ) ಜನರೊಡನೆ, "ನೋಡಿರಿ, ಸಾಕ್ಷಿಗಳಾಗಿರಿ' ಎಂದು ಹೇಳಿದರು. ಆಗ ಸತ್ಯನಿಷೇಧಕರು, ಮುಹಮ್ಮದ್‌(ಸ) ನಮಗೆ 
ಜಾದೂ ಮಾಡಿದ್ದಾನೆ. ನಮ್ಮ ಕಣ್ಣುಗಳನ್ನು ಮೋಸಗೊಳಿಸಿದ್ದಾನೆ ಎಂದು ಹೇಳಿದರು. ಇತರ ಕೆಲವರು ಹೀಗೆಂದರು, ಮುಹಮ್ಮದ್‌ ನಮ್ಮನ್ನು 
ಮಾತ್ರ ಮಂಕುಗೊಳಿಸಬಹುದು, ಎಲ್ಲರನ್ನೂ ಮಂಕುಗೊಳಿಸಲು ಸಾಧ್ಯವಿಲ್ಲ. ಆದ್ದರಿಂದ ಹೊರಗಿನವರೂ ಇಲ್ಲಿಗೆ ಬರಲಿ, ಈ ಘಟನೆಯನ್ನು 
ಅವರೂ ನೋಡಿದ್ದಾರೋ ಇಲ್ಲವೋ ಎಂದು ಕೇಳೋಣ. ಹೊರಗಿನಿಂದ ಕೆಲವರು ಬಂದಾಗ ಅವರೂ ಆ ದೃಶ್ಯವನ್ನು ನೋಡಿರುವುದಾಗಿ 
ಸಾಕ್ಷ್ಯ ನುಡಿದರು. 
ಅನಸ್‌ರಿಂದ(ರ) ಉದ್ದರಿಸಲಾಗಿರುವ ವರದಿಗಳಂತೆ ಚಂದ್ರ ಹೋಳಾದ ಘಟನೆಯು ಒಂದು ಬಾರಿಯಲ್ಲ ಎರಡು ಬಾರಿ 
ಸಂಭವಿಸಿದೆಯೆಂಬ ತಪ್ಪು ತಿಳುವಳಿಕೆ ಮೂಡುತ್ತದೆ. ಆದರೆ ಮೊದಲನೆಯದಾಗಿ ಸಹಾಬಿಗಳಲ್ಲಿ ಯಾರೊಬ್ಬರೂ ಆ ಮಾತು ಹೇಳಿಲ್ಲ 
ಎರಡನೆಯದಾಗಿ ಅನಸ್‌ರ ವರದಿಗಳಲ್ಲಿಯೇ ಕೆಲವು ಉಲ್ಲೇಖಗಳಲ್ಲಿ ಜ್‌ ಮರ್ರತೈನ್‌ (ಎರಡು ಬಾರಿ) ಎಂದಿದೆ, ಇತರ ಕೆಲವು 
ಕಡೆಗಳಲ್ಲಿ ಲೆ ಚೆ ಲಿಜಸಸಿ (ಎರಡು ಹೋಳು) ಎನ್ನಲಾಗಿದೆ. ಮೂರನೆಯದಾಗಿ ಕುರ್‌ಆನ್‌ ಕೇವಲ ಒಂದು ಬಾರಿ ಹೊಳಾಗಿದೆಯಂದು 
ಹೇಳಿದೆ. ಈ ಎಲ್ಲ ವಾಸ್ತವಿಕತೆಗಳ ಹಿನ್ನೆಲೆಯಲ್ಲಿ ಪ್ರಸ್ತುತ ಘಟನೆಯು ಕೇವಲ ಒಂದು ಬಾರಿ ಸಂಭವಿಸಿದೆಯೆಂಬುದೇ ಸರಿ. ಹಾಗೆಯೇ 
ಪ್ರವಾದಿವರ್ಯರು(ಸ) ಚಂದ್ರನತ್ತ ಬೆರಳು ತೋರಿಸಿದಾಗ ಅದು ಎರಡು ಹೋಳಾಯಿತು, ಅದರಲ್ಲಿ ಒಂದು ಹೋಳು ಪ್ರವಾದಿಯವರ 
ಕೊರಳ ಪಟ್ಟಿಯಿಂದ ಒಳಹೋಗಿ ಅವರ (ಅಂಗಿಯ) ಕೈ ತೋಳಿನಿಂದ ಹೊರಬಂದಿತು ಎಂಬಿತ್ಯಾದಿ ಜನಸಾಮಾನ್ಯರಲ್ಲಿ ಪ್ರಚಾರದಲ್ಲಿರುವ 
ಕಥೆಗಳು ತೀರಾ ನಿರಾಧಾರವಾಗಿದೆ. 
ಇಲ್ಲಿ ಈ ಘಟನೆಯ ವಾಸ್ತವಿಕ ಸ್ವರೂಪವೇನು? ಎಂಬ ಪ್ರಶ್ನೆ ಹುಟ್ಟುತ್ತದೆ. ಇದು ಮಕ್ಕಾದ ಸತ್ಯನಿಷೇಧಕರ ಬೇಡಿಕೆಯಂತೆ 
ಪ್ರವಾದಿವರ್ಯರು(ಸ) ತಮ್ಮ ಪ್ರವಾದಿತ್ವದ ದೃಢೀಕರಣಕ್ಕಾಗಿ ತೋರಿಸಿದ ಪವಾಡವಾಗಿತ್ತೇ? ಅಥವಾ ಇದು ಅಲ್ಲಾಹನ ಮಹಿಮೆಯಿಂದ 
ಚಂದ್ರದಲ್ಲಿ ಸಂಭವಿಸಿದ ಸಹಜ ಪ್ರಕ್ರಿಯೆಯಾಗಿತ್ತೇ ಆಥವಾ ಪ್ರವಾದಿಯವರು(ಸ) ಅದನ್ನು ಲೋಕಾಂತ್ಯವಾಗಲಿದೆ ಮತ್ತು ಅದು 
ಆಸನ್ನವಾಗಿದೆಯೆಂದು ಮನಗಾಣಿಸಲಿಕ್ಕಾಗಿ ಜನರ ಗಮನವನ್ನು ಅದರತ್ತ ಸೆಳೆದರೇ? ಹೆಚ್ಚಿನ ಇಸ್ಲಾಮೀ ವಿದ್ವಾಂಸರು ಈ ಘಟನೆಯನ್ನು 
ಪ್ರವಾದಿವರ್ಯರ(ಸ) ದಿವ್ಯಪವಾಡಗಳಲ್ಲಿ ಸೇರಿಸಿದ್ದಾರೆ. ಸತ್ಯನಿಷೇಧಕರ ಬೇಡಿಕೆಯಂತೆ ಈ ಪವಾಡವನ್ನು ತೋರಿಸಲಾಗಿದೆಯೆಂದೂ 
ಅವರು ಭಾವಿಸಿದ್ದಾರೆ. ಆದರೆ ಅನಸ್‌ರ ಕೆಲವು ವರದಿಗಳು ಮಾತ್ರ ಇವರ ಆಧಾರವಾಗಿವೆ. ಅವರ ಹೊರತು ಬೇರೆ ಯಾರೂ ಆ ಮಾತು 
ಹೇಳಿಲ್ಲ, ಫತ್ನುಲ್‌ಬಾರಿಯಲ್ಲಿ ಇಬ್ನು ಹಜರ್‌ ಹೇಳಿದ್ದಾರೆ. ಈ ಘಟನೆಯು ವರದಿಯಾಗಿರುವ ವಿವಿಧ ಶ್ರೇಣಿಗಳ ಪೈಕಿ ಅನಸ್‌ರ ವರದಿಯ 
ಹೊರತು ಬೇರೆ ಯಾವುದರಲ್ಲಿಯೂ ಬಹುದೇವಾರಾಧಕರ ಬೇಡಿಕೆಯನ್ಹಯ ಸಂಭವಿಸಿದೆಯೆಂದು ಹೇಳಿರುವುದನ್ನು ನಾನು ಕಂಡಿಲ್ಲ. 
ಅಬೂ ನುಐಮ್‌ ಇಸ್ಫಹಾನಿಯವರು ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ರಿಂದ ದಲಾಇಲುನ್ನುಬುವ್ಹಶ್‌ನಲ್ಲಿ ಈ ವಿಷಯವನ್ನು ಉಲ್ಲೇಖಿಸಿದ್ದಾರೆ. 
ಆದರೆ ಅದರ ವರದಿಯ ಶ್ರೇಣಿಯು ದುರ್ಬಲವಾಗಿದೆ. ಅದೇ ವೇಳೆ ಪ್ರಬಲ ಶ್ರೇಣಿಗಳ ಮೂಲಕ ಇಬ್ನು ಅಬ್ಬಾಸ್‌ರಿಂದ ಉದ್ಧರಿಸಿದ 


ಕಾಂಡ - 27 


170 ಕ ತಪ್ಪೀಮುಲ್‌ ಕುರ್‌ಆನ್‌ 


ಯಾವ ಹದೀಸ್‌ಗಳಲ್ಲಿಯೂ ಈ ವಿಷಯದ ಪ್ರಸ್ತಾಪವಿಲ್ಲ. ಅದಲ್ಲದೆ ಇಬ್ನು ಅಬ್ಬಾಸ್‌ ಮತ್ತು ಅನಸ್‌ರು ಈ ಘಟನೆಯ ಸಮಕಾಲೀನ 
ರಾಗಿರಲಿಲ್ಲ. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಘಟನೆಯ ಸಮಕಾಲೀನರಾಗಿದ್ದ ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌, ಹುದೈೆಫ, ಜುಬೈರ್‌ ಬಿನ್‌ 
ಮುತ್‌ಇಮ್‌, ಅಲಿ(ರ), ಅಬ್ದುಲ್ಲಾ ಬಿನ್‌ ಉಮರ್‌ರ ಪ್ಲೆಕಿ ಯಾರೊಬ್ಬರೂ, ಮಕ್ಕಾದ ಬಹುದೇವಾರಾಧಕರು ಪ್ರವಾದಿವರ್ಯರ(ಸ) 
ಸತ್ಯಸಂಧತೆಯ ದೃಢೀಕರಣಕ್ಕಾಗಿ ಏನಾದರೂ ನಿದರ್ಶನವನ್ನು ಅಪೇಕ್ಷಿಸಿದ್ದರು ಮತ್ತು ಆ ಕಾರಣದಿಂದ ಚಂದ್ರನ ಈ ಪವಾಡವನ್ನು 
ತೋರಿಸಲಾಯಿತೆಂದು ಹೇಳಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಕುರ್‌ಆನಿನಲ್ಲಿ ಈ ಘಟನೆಯನ್ನು ಮುಹಮೃದ್‌ರ(ಸ) ಪ್ರವಾದಿತ್ವದ ಸಮರ್ಥನೆಯ 
ಬದಲಾಗಿ ಲೋಕಾಂತ್ಯ ಸಮೀಪಿಸಿರುವ ದೃಷ್ಟಾಂತವೆಂದು ಪ್ರತಿಪಾದಿಸಲಾಗಿದೆ. ಅದೇ ವೇಳೆ ಇದು ಇನ್ನೊಂದು ರೀತಿಯಲ್ಲಿ 
ಪ್ರವಾದಿವರ್ಯರು(ಸ) ಲೋಕಾಂತ್ಯದ ಬಗ್ಗೆ ಜನರಿಗೆ ನೀಡುತ್ತಿದ್ದ ಎಚ್ಚರಿಕೆಯ ನಿದರ್ಶನವೆಂಬ ದೃಷ್ಟಿಯಿಂದ ಪ್ರವಾದಿಯವರ ಸತ್ಯಸಂಧತೆಯ 
ದೃಢೀಕರಣವೂ ಆಗಿತ್ತು. 

ವಿಮರ್ಶಕರು ಇದನ್ನು ಎರಡು ರೀತಿಯಲ್ಲಿ ಆಕ್ಷೇಪಿಸುತ್ತಾರೆ. ಒಂದನೆಯದಾಗಿ ಅವರ ದೃಷ್ಟಿಯಲ್ಲಿ ಚಂದ್ರನಂಥ ಬೃಹತ್‌ ಗೋಳವು 
ಇಬ್ಭಾಗವಾಗಿ ಎರಡು ಹೋಳುಗಳು ಪರಸ್ಪರ ಸಾವಿರಾರು ಮೈಲು ದೂರ ಹೋಗಿ ಆ ಬಳಿಕ ಒಟ್ಟು ಸೇರುವ ಸಾಧ್ಯತೆಯೇ ಇಲ್ಲ, ಎರಡನೆಯ 
ದಾಗಿ ಅವರ ಅಭಿಪ್ರಾಯದಂತೆ ಒಂದು ವೇಳೆ ಅಂಥ ಘಟನೆ ನಡೆದಿದ್ದರೂ ಅದು ಜಗತ್ತಿನಾದ್ಯಂತ ಪ್ರಸಿದ್ಧವಾಗುತ್ತಿತ್ತು. ಇತಿಹಾಸದಲ್ಲಿ 
ಅದರ ಉಲ್ಲೇಖವಿರುತ್ತಿತ್ತು. ಖಗೋಳ ಶಾಸ್ತ್ರಗ್ರಂಥಗಳಲ್ಲಿಅದನ್ನು ವಿವರಿಸಲಾಗುತ್ತಿತ್ತು. ವಸ್ತುತಃ ಈ ಎರಡು ಆಕ್ಷೇಪಗಳೂ ಬಾಲಿಕವಾಗಿವೆ. 
ಅದು ಸಂಭವಿಸಲು ಅಸಾಧ್ಯವೆಂಬ ವಾದವು ಹಿಂದಿನ ಕಾಲದಲ್ಲಿ ನಡೆಯುತ್ತಿತ್ತು. ಆದರೆ ಖಗೋಳ ಶಾಸ್ತ್ರದ ಬಗೆಗಿನ ಮಾನವನ ಆಧುನಿಕ 
ವಿಜ್ಞಾ ನದ ಹಿನ್ನೆಲೆಯಲ್ಲಿ ಅವೆಲ್ಲವೂ ಸಂಭವಿಸಬಹುದಾಗಿದೆ. ಅದರಂತೆ ಒಂದು ಗೋಳದ ಅಂತರಾಳದಲ್ಲಿರುವ ಅಗ್ನಿಜ್ಜಾಲೆಯು ಭುಗಿಲೆದ್ದು 
ಸ್ಫೋಟಸಿ ಆ ಗೋಳವು ಎರಡು ಭಾಗಗಳಾಗಿ ದೂರ ಸರಿದು ಅನಂತರ ಕೇಂದ್ರದ ಗುರುತ್ವಾಕರ್ಷಣ ಬಲದಿಂದ ಪುನಃ ಒಟ್ಟು ಸೇರುವ 
ಸಾಧ್ಯತೆ ಖಂಡಿತ ಇದೆ. ಹಾಗೆಯೇ ಎರಡನೆಯ ಆಕ್ಷೇಪವೂ ಬಾಲಿಶವಾಗಿದೆ. ಯಾಕೆಂದರೆ, ಅದು ಕ್ಷಣಕಾಲ ಸಂಭವಿಸಿದ ಪ್ರಕ್ರಿಯೆಯಾಗಿತ್ತು. 
ಆ ವಿಶೇಷ ಕ್ಷಣದಲ್ಲಿ ಜಗತ್ತಿನ ಎಲ್ಲಕಣ್ಣುಗಳೂ ಚಂದ್ರನಲ್ಲಿಯೇ ನೆಟ್ಟಿರಬೇಕಾಗಿಲ್ಲ, ಜನರ ಗಮನವನ್ನು ಅದರತ್ತ ಸೆಳೆಯುವಂಥ ಯಾವುದೇ 
ಸ್ಫೋಟವೂ ಸಂಭವಿಸಿರಲಿಲ್ಲ. ಆ ದೃಶ್ಯವನ್ನು ನಿರೀಕ್ಷಿಸುತ್ತಾ ಜನರು ಆಕಾಶವನ್ನೇ ನೋಡುತ್ತಿರಬೇಕೆಂದು ಮುಂಚಿತವಾಗಿ ಘೋಷಿಸಿರಲಿಲ್ಲ, 
ಭೂಗೋಳದ ಎಲ್ಲೆಡೆಗಳಲ್ಲಿಯೂ ಅದು ಗೋಚರಿಸಿರಲಾರದು. ಆಗ ಅರೇಬಿಯಾ ಮತ್ತು ಅದರ ಪೂರ್ವದ ದೇಶಗಳಲ್ಲಿ ಮಾತ್ರ 
ಚಂದ್ರೋದಯವಾಗಿರಬಹುದು. ಅದಲ್ಲದೆ ಆ ಕಾಲದಲ್ಲಿ ಇತಿಹಾಸ ದಾಖಲಿಸುವ ರೂಢಿ ಮತ್ತು ಆ ಕಲೆಯು ಪ್ರಗತಿ ಸಾಧಿಸಿರಲಿಲ್ಲ. 
ಪೌರ್ವಾತ್ಯ ಜಗತ್ತಿನಲ್ಲಿ ಅದನ್ನು ನೋಡಿದವರೆಲ್ಲರೂ ದೃಢೀಕರಿಸಿ ಯಾವನಾದರೂ ಇತಿಹಾಸಕಾರನ ಮುಂದೆ ಸಾಕ್ಷ್ಯ ವಹಿಸಿ ಅವನು 
ಅದನ್ನು ಒಂದು ಇತಿಹಾಸ ಗ್ರಂಥದಲ್ಲಿ ದಾಖಲಿಸಬಹುದೆಂಬುದನ್ನು ಅಂದು ನಿರೀಕ್ಷಿಸುವಂತಿರಲಿಲ್ಲ ಆದರೂ ಮಲಬಾರಿನಲ್ಲಿ ಓರ್ವ 
ರಾಜನು ಈ ದೃಶ್ಯವನ್ನು ನೋಡಿದ ಚರಿತ್ರೆಯಿದೆ. ಹಾಗೆಯೇ ಚಂದ್ರನ ಚಲನೆ, ಸಂಚಾರಪಥ ಮತ್ತು ಉದಯಾಸ್ತಮಾನಗಳಲ್ಲಿ ಏನಾದರೂ 
ವ್ಯತ್ಯಾಸವಾಗಿದ್ದರೆ ಮಾತ್ರ ಖಗೋಳ ಮತ್ತು ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಅದರ ಉಲ್ಲೇಖ ಅನಿವಾರ್ಯವಾಗಿರುತ್ತಿತ್ತು. ಆದರೆ ಅವುಗಳಲ್ಲಿ 
ಯಾವೊಂದು ಬದಲಾವಣೆಯೂ ಆಗಿಲ್ಲ. ಆದ್ದರಿಂದ ಈ ಘಟನೆಯು ಖಗೋಳ ಶಾಸ್ತ್ರಜ್ಞರ ಗಮನ ಸೆಳೆಯಲಿಲ್ಲ ಗೋಳಗಳಲ್ಲಿಸಂಭವಿಸುವ 
ಎಲ್ಲ ಕ್ರಿಯೆಗಳನ್ನೂ ಗಮನಿಸಿ ಅವುಗಳನ್ನು ದಾಖಲಿಸುವ ಮಟ್ಟಿಗೆ ಬಾಹ್ಯಾಕಾಶ ವೀಕ್ಷಣಾಲಯಗಳು ಅಭಿವೃದ್ಧಿ ಸಾಧಿಸಿರಲಿಲ್ಲ. 

2. ಮೂಲದಲ್ಲಿರುವ ಇ.ಸ ಒಂ ನುಡಿಗೆ ಅನೇಕ ಅರ್ಥಗಳಿರಬಹುದು. 1) ಇದು (ಅಲ್ಲಾಹ್‌ ಕ್ಷಮಿಸಲಿ) ಮುಹಮ್ಮದ್‌ರು(ಸ) 
ದಿನರಾತ್ರೆ ನಡೆಸುತ್ತಿರುವ ಜಾದೂಗಾರಿಕೆಯ ಸರಣಿಯಲ್ಲಿಸೇರಿದೆ. 11) ಅತಿ ನಿಪುಣತೆಯಿಂದ ಪ್ರದರ್ಶಿಸಲಾಗುತ್ತಿರುವ ಅಪ್ಪಟ ಜಾದುಗಾರಿಕೆ 
iii) ಇತರ ಜಾದೂಗಳಂತೆಯೇ ಇದೂ ಹೋಗಿ ಬಿಡುವುದು. ಅದರ ಪ್ರಭಾವವು ಹೆಚ್ಚುಕಾಲ ಉಳಿಯಲಾರದು. 

3. ಅರ್ಥಾತ್‌, ಈ ನಿದರ್ಶನವನ್ನು ನೋಡಿದ ಬಳಿಕವೂ ಲೋಕಾಂತ್ಯವನ್ನು ನಂಬುವುದಿಲ್ಲವೆಂಬ ತೀರ್ಮಾನದಲ್ಲಿಯೇ 
ಅಚಲರಾಗಿದ್ದಾರೆ. ಲೋಕಾಂತ್ಯದ ಮೇಲಿನ ವಿಶ್ವಾಸವು ಅವರ ದೇಹೇಚ್ಛೆಗೆ ವಿರುದ್ಧವಾಗಿದೆ. ಆದ್ದರಿಂದ ಸುಸ್ಪಷ್ಟ ನಿದರ್ಶನವನ್ನು ಪ್ರತ್ಯಕ್ಷ 
ಕಂಡ ಬಳಿಕವೂ ಅದನ್ನು ಸ್ಟೀಕರಿಸಲೊಪ್ಪಲಿಲ್ಲ. 

4. ಅರ್ಥಾತ್‌, ಮುಹಮ್ಮದ್‌ ರು (ಸ) ನಿಮ್ಮನ್ನು ಆಹ್ನಾನಿಸುತ್ತಿದ್ದರೂ ನೀವು ಅದನ್ನು ತಿರಸ್ಕರಿಸಿ ಮಿಥ್ಯದಲ್ಲಿರುವ ಈ ಸ್ಥಿತಿಯು, ಅವರ 
ಸತ್ಯ ಮತ್ತು ನಿಮ್ಮ ಮಿಥ್ಯೆಯು ಒಮ್ಮೆಯೂ ಸುವ್ಯಕ್ತವಾಗದೆ ಅನಂತವಾಗಿ ಮುಂದುವರಿಯಲಾರದು. ಎಲ್ಲ ವಿಷಯಗಳೂ ಅಂತಿಮವಾಗಿ 
ಒಂದು ಪರಿಣಾಮಕ್ಕೆ ತಲುಪಬೇಕಾಗುತ್ತದೆ. ಹಾಗೆಯೇ ನಿಮ್ಮ ಮತ್ತು ಪ್ರವಾದಿ ಮುಹಮ್ಮದ್‌ರ (ಸ) ಈ ಸಂಘರ್ಷವೂ ಒಂದು ಅಂತಿಮ 
ಪರಿಣಾಮಕ್ಕೆ ತಲುಪುವುದು ಅನಿವಾರ್ಯವಾಗಿದೆ. ಆಗ ಅವರು ಸತ್ಯದಲ್ಲಿದ್ದಾರೆ ಮತ್ತು ನೀವು ಮಿಥ್ಯದಲ್ಲಿರುವಿರೆಂದು ಬಹಿರಂಗವಾಗಿ 
ಸಾಬೀತಾಗಲಿದೆ. ಹಾಗೆಯೇ ಸತ್ಯದ ಅನುಯಾಯಿಗಳು ಸತ್ಯಾನುಸರಣೆಯ ಮತ್ತು ಮಿಥ್ಯದ ಅನುಯಾಯಿಗಳು ಮಿಥ್ಯಾನುಸರಣೆಯ 
ಪರಿಣಾಮವನ್ನು ಒಂದು ದಿನ ಖಂಡಿತವಾಗಿ ನೋಡಲಿದ್ದಾರೆ. 


ಕಾಂಡ - 27 


54. ಅಲ್‌ ಕಮರ್‌ 171 


ವ್ರಜ ಶು ETT SNA CT RA 
3 bE 51೫8 16 6100 SEE Ai ಚಟ 
4605 AG ಹ ೨೨ ೫2ಸಿ ಕ ತ್ರಗ ed 


(4-8) ವಿದ್ರೋಹದಿಂದ ತಡೆಯಬಲ್ಲಷ್ಟು ಪಾಠವುಳ್ಳ (ಗತ ಜನಾಂಗಗಳ) ವೃತ್ತಾಂತಗಳು ಮತ್ತು ಉಪದೇಶದ 
ಉದ್ದೇಶವನ್ನು ಸಂಪೂರ್ಣವಾಗಿ ಈಡೇರಿಸುವಂತಹ ಯುಕ್ತಿ ವಚನಗಳು ಇವರ ಮುಂದೆ ಬಂದಿವೆ. ಆದರೆ ಯಾವ 
ಎಚ್ಚರಿಕೆಯೂ ಇವರ ಮೇಲೆ ಪರಿಣಾಮ ಬೀರುವುದಿಲ್ಲ. ಆದುದರಿಂದ ಸಂದೇಶವಾಹಕರೇ, ಇವರಿಂದ ಮುಖ 
ತಿರುಗಿಸಿಕೊಳ್ಳಿರಿ* ಕೂಗುವಾತನು ಒಂದು ಅತ್ಯಂತ ಅಪ್ರಿಯ್‌ ವಸ್ತುವಿನ ಕಡೆಗೆ ಕೂಗುವಂದು, ಜನರು ಭಯಗ್ರಸ್ತ 
ದೃಷ್ಟಿಯೊಂದಿಗೆ” ತಮ್ಮ ಸಮಾಧಿಗಳಿಂದ,* ಚದರಿದ ಮಿಡತೆಗಳಂತೆ ಹೊರಬರುವರು, ಕೂಗುವವನ ಕಡೆಗೆ 
ಧಾವಿಸುತ್ತಿರುವರು. (ಭೂಲೋಕದಲ್ಲಿ ಅದನ್ನು ನಿಷೇಧಿಸುತ್ತಿದ್ದ) ಅದೇ ಸತ್ಯನಿಷೇಧಿಗಳು ಅಂದು, ಇದು ಕಠಿಣವಾದ 
ದಿನ ಎಂದು ಹೇಳುವರು. 

(9-17) ಇವರಿಗಿಂತ ಮುಂಚೆ ನೂಹರ ಜನಾಂಗವು ಸುಳ್ಳಾಗಿಸಿದೆ.? ಅವರು ನಮ್ಮದಾಸನನ್ನು ಸುಳ್ಳುಗಾರನೆಂದರು. 


5. ಇದನ್ನು ಇನ್ನೊಂದು ರೀತಿಯಲ್ಲಿಹೀಗೂ ಹೇಳಬಹುದು: ಅವರನ್ನು ಅವರ ಪಾಡಿಗೆ ಬಿಟ್ಟು ಬಿಡಿರಿ. ಬಹಳ ಯುಕ್ತಿಪೂರ್ಣವಾಗಿ 
ಅವರಿಗೆ ಮನವರಿಕೆ ಮಾಡಿಸಲಾಗಿದೆ. ಪರಲೋಕ ನಿಷೇಧದ ಪರಿಣಾಮವೇನು? ಪ್ರವಾದಿ ಸಂದೇಶವನ್ನು ಸ್ವೀಕರಿಸಲೊಪ್ಪದ ಗತ ಜನಾಂಗಗಳು 
ಅದೆಂಥ ಭಯಾನಕ ದುರಂತಕ್ಕೆ ಗುರಿಯಾಯಿತೆಂದು ಮಾನವೇತಿಹಾಸದ ಉದಾಹರಣೆಗಳಿಂದ ಅವರಿಗೆ ತಿಳಿಸಲಾಗಿದೆ. ಆದರೂ ಅವರು 
ತಮ್ಮ ಉದ್ಧಟತನವನ್ನು ತೊರೆಯಲು ಸಿದ್ಧರಿಲ್ಲವೆಂದಾದರೆ ಅವರನ್ನು ಅವರ ಮೌಢ್ಯದಲ್ಲಿಯೇ ಮುಳುಗಿರಲು ಬಿಡಿರಿ. ಈ ಮುಂಚೆ ಕ್ಲಪ್ಪ 
ಸಮಯದಲ್ಲಿ ಮುನ್ನೆಚ್ಚರಿಕೆ ನೀಡಿ, ಸನ್ವಾರ್ಗ ಸ್ವೀಕರಿಸುವಂತೆ ಉಪದೇಶಿಸಲಾಗಿದ್ದ ಪುನರುತ್ಥಾನ ದಿನವು ಸಂಭವಿಸಿ ಗೋರಿಗಳಿಂದ ಎದ್ದು 
ಬಂದು ಕಣ್ಣಾರೆ ಕಂಡಾಗಲಷ್ಟೇ ಇನ್ನು ಅವರು ನಂಬಬಹುದು. 

6. ಇದನ್ನು ಅಪರಿಚಿತ ವಸ್ತು ಎಂದೂ ಅರ್ಥೈಸಬಹುದು. ಅರ್ಥಾತ್‌, ಅವರು ಈ ಹಿಂದೆ ಎಂದೂ ಊಹಿಸಿಲ್ಲದ, ಅದರ ಯಾವುದೇ 

ಪ ಅಥವಾ ಕಲ್ಪನೆಯೂ ಅವರ ಮನದಲ್ಲಿ ಮೂಡಿಲ್ಲದಂಥ ಅಜ್ಞಾತ ವಸ್ತು. ಎಂದಾದರೂ ಇಂಥ ಪರಿಸ್ಥಿತಿ ಬಂದೀತೆಂದು ಊಹಿಸಲೂ 
ಅವರಿಗೆ ಸಾಧ್ಯವಿರಲಿಲ್ಲ. ಪ 

7. ಮೂಲದಲ್ಲಿ iui ಎಂಬ ಪದಗಳಿವೆ. ಅರ್ಥಾತ್‌ ಅವರ ದೃಷ್ಟಿಗಳು ಭಯಗ್ರಸ್ತವಾಗಿರುವುದು. ಅದಕ್ಕೆ ಅನೇಕ 
ಅರ್ಥಗಳಿರಬಹುದು. 1) ಅವರು ಭಯವಿಹ್ನೆಲರಾಗಿರುತ್ತಾರೆ. 1) ಅವರಲ್ಲಿ ಅವಮಾನ ಮತ್ತು ಹತಾಶೆ ಎದ್ದು ತೋರುವುದು. ಯಾಕೆಂದರೆ 
ಗೋರಿಯಿಂದ ಹೊರ ಬಂದಾಗಲೇ ಅವರಿಗೆ ಇದೇ ನಾವು ನಿರಾಕರಿಸುತ್ತಿದ್ದ ಪರಲೋಕ ಜೀವನವಾಗಿದೆ ಮತ್ತು ಬರುವಾಗ ಅದಕ್ಕಾಗಿ ನಾವು 
ಯಾವುದೇ ಪೂರ್ವಸಿದ್ಧತೆ ನಡೆಸಿಲ್ಲ. ಈಗ ನಾವು ಅಪರಾಧಿಗಳಂತೆ ಒಡೆಯನ ಮುಂದೆ ಹಾಜರಾಗಬೇಕಾಗಿದೆ ಎಂದು ಅವರಿಗೆ 
ಮನವರಿಕೆಯಾಗುವುದು. 11) ಆಗ ಅವರು ಗಾಬರಿಯಿಂದ ಈ ಭಯಾನಕ ದೃಶ್ಯವನ್ನು ನೋಡುವರು. ಅವರಿಗೆ ಅದರಿಂದ ದೃಷ್ಟಿ ಸರಿಸುವ 
ಪ್ರಜ್ಞೆಯೂ ಇರಲಾರದು. 

8. ಸಮಾಧಿಗಳೆಂದರೆ ನೆಲವನ್ನು ತೋಡಿ ಯಾವನಾದರೂ ವ್ಯಕ್ತಿಯನ್ನು ಕ್ರಮಬದ್ಧವಾಗಿ ದಫನ ಮಾಡಿದ ಸ್ಥಳ ಮಾತ್ರವಲ್ಲ ಓರ್ವ 
ವ್ಯಕ್ತಿಯು ಮರಣ ಹೊಂದಿದ ಅಥವಾ ಮಣ್ಣು ಪಾಲಾದ ಸ್ಥಳದಿಂದಲೇ ಕರೆಯುವಾತನ ಒಂದು ದ್ವನಿ ಕೇಳಿದ ಕೂಡಲೇ ಎದ್ದು ಬರುವನು. 

9. ಅರ್ಥಾತ್‌, ಪರಲೋಕ ಸಂಭವಿಸಲಿದೆ ಮತ್ತು ಅದರಲ್ಲಿ ಮಾನವನು ತನ್ನ ಕರ್ಮಪತ್ರವನ್ನು ಸಮರ್ಪಿಸಬೇಕಾಗಿದೆಯೆಂಬ 
ವಾರ್ಶೆಯನ್ನು ತಿರಸ್ಕರಿಸಿದೆ. ಸ್ವಜನಾಂಗಕ್ಕೆ ಸತ್ಯದ ಬಗ್ಗೆ ಎಚ್ಚರಿಸಿದ ಪ್ರವಾದಿಯ ಪ್ರವಾದಿತ್ವವನ್ನು ತಿರಸ್ಕರಿಸಿದೆ. ಹಾಗೆಯೇ ಪರಲೋಕದ 
ವಿಚಾರಣೆಯಲ್ಲಿ ಯಶಸ್ವಿಯಾಗಬೇಕಾದರೆ ಜನರು ಯಾವ ವಿಶ್ವಾಸ ಮತ್ತು ಎಂಥ ಕರ್ಮಗಳನ್ನು ಸ್ವೀಕರಿಸು ಬೇಕು ಹಾಗೂ ಯಾವುದರಿಂದ 
ದೂರವಿರಬೇಕೆಂಬ ಪ್ರವಾದಿಯ ಬೋಧನೆಗಳನ್ನೂ ತಿರಸ್ಕರಿಸದೆ. 


ಕಾಂಡ - 27 


172 ತಪ್ಪೀಮುಲ್‌ ಕುರ್‌ಆನ್‌ 


ಕ್‌ po 
ಗೆ 


ಕೀ ಬ ಟ್‌ ಉಲ್ಲ ೨ ಇಲ್ಮಿ 935. ,ಕೈಕ್ಕ (ಡೆ pa 244 932೨. ಉಸಲಿ 
LMS EEG 07 SL ಬ್ರ! ಟ್ರ 2130೪163 


NUS so OE IE ಚಿತ್ರಿತ ೫50141 
ಆ NK Ei ALC A om ರ ಇ ೇ!''_ 
ols BLN 019/64 ೫150 06 


% - % 


ಇವನು ಹುಚ್ಚನೆಂದರು” ಮತ್ತು ಅವರು (ನೂಹ್‌) ತೀವ್ರವಾಗಿ ಗದರಿಸಲ್ಪಟ್ಟರು. ಕೊನೆಗೆ ಅವರು, "ನಾನು ಸೋತೆ. 
ಇನ್ನು ನೀನು ಇವರ ಮೇಲೆ ಪ್ರತೀಕಾರ ತೀರಿಸು' ಎಂದು ತಮ್ಮ ಪ್ರಭುವನ್ನು ಪ್ರಾರ್ಥಿಸಿದರು. ಆಗ ನಾವು ಧಾರಾಕಾರ 
ಮಳೆಯಿಂದ ಆಕಾಶದ ದ್ವಾರಗಳನ್ನು ತೆರೆದುಬಿಟ್ಟೆವು;"" ನೆಲವನ್ನು ಸೀಳಿ ಚೆಲುಮೆಗಳಾಗಿ ಮಾರ್ಪಡಿಸಿ ಬಿಟ್ಟೆವು ಮತ್ತು 
ಈ ನೀರೆಲ್ಲವಿಧಿಸಲ್ಪಟ್ಟಿದ್ದ ಆ ಕಾರ್ಯವನ್ನು ಪೂರ್ತಿಗೊಳಿಸಲಿಕ್ಕಾಗಿ ಸೇರಿಕೊಂಡಿತು. ನೂಹರನ್ನು ನಾವು ಹಲಗೆ ಹಾಗೂ 
ಮೊಳೆಗಳಿದ್ದ ವಸ್ತುವೊಂದರ" ಮೇಲೆ ಸವಾರಿ ಮಾಡಿಸಿದೆವು. ಅದು ನಮ್ಮ ಮೇಲ್ನೋಟದಲ್ಲಿ ಚಲಿಸುತ್ತಿತ್ತು. ಇದು 
ಅಪಮಾನಿಸಲ್ಪಟ್ಟ ವ್ಯಕ್ತಿಯ ಪರವಾಗಿ ಪ್ರತೀಕಾರವಾಗಿತ್ತು. ಆ ನಾವೆಯನ್ನು ನಾವು ಒಂದು ನಿದರ್ಶನವಾಗಿ 
ಉಳಿಸಿದೆವು.* ಇದರಿಂದ ಉಪದೇಶ ಪಡೆಯುವವರು ಯಾರಾದರೂ ಇದ್ದಾರೆಯೇ? ನೋಡಿರಿ, ಹೇಗಿತ್ತು ನನ್ನ ಶಿಕ್ಷೆ 
ಮತ್ತು ಹೇಗಿದ್ದುವು ನನ್ನ ಎಚ್ಚರಿಕೆಗಳು! ನಾವು ಈ ಕುರ್‌ಆನನ್ನು ಉಪದೇಶಕ್ಕಾಗಿ ಸುಲಭ ಸಾಧನವಾಗಿ ಮಾಡಿರುವೆವು.' 
ಉಪದೇಶ ಪಡೆಯುವವರು ಯಾರಾದರೂ ಇದ್ದಾರೆಯೇ? 


10. ಅರ್ಥಾತ್‌, ಈ ಮಂದಿ ಪ್ರವಾದಿಯವರನ್ನು ಕೇವಲ ತಿರಸ್ಕರಿಸಿ ಸುಮ್ಮನಿರಲಿಲ್ಲ. ಅವರನ್ನು ಹುಚ್ಚನೆಂದು ಕರೆದು, ಬೆದರಿಕೆ 
ಹಾಕಿ ನಿಂದಿಸಿ, ಶಪಿಸಿದರು. ಗದರಿಸಿ, ಬೆದರಿಸಿ ಸತ್ಯಪ್ರಜಾರದಿಂದ ದೂರವಿರಿಸಲು ಪ್ರಯತ್ನಿಸಿದರು. ಅವರ ಬದುಕನ್ನು ದುರ್ಭರಗೊಳಿಸಿದರು. 
11. ಭೂಮಿಯಲ್ಲಿ ನೀರಿನ ಚಿಲುಮೆಗಳ ಹೊರತು ಬೇರೇನೂ ಇಲ್ಲದ ರೀತಿಯಲ್ಲಿ ಅಲ್ಲಾಹನ ಆಜ್ಞೆಯಿಂದ ನೀರು ಉಕ್ಕಿ ಹರಿಯಿತು. 

12. ಅರ್ಥಾತ್‌, ಅಲ್ಲಾಹನ ಆದೇಶದಂತೆ ಜಲಪ್ರಳಯಕ್ಕಿಂತ ಮುಂಚೆಯೇ ಪ್ರವಾದಿ ನೂಹ್‌ರು ನಿರ್ಮಿಸಿದ ನೌಕೆ. 

13. ಮೂಲದಲ್ಲಿ 4 FA Ke) ಣೆ 5; ಎಂಬ ಪದಗಳಿವೆ. ಅರ್ಥಾತ್‌, ನಿರಾಕರಿಸಲ್ಪಟ್ಟವನ ಪರವಾಗಿ ಪ್ರತೀಕಾರ ತೀರಿಸಲಿಕ್ಕಾಗಿ 
ಹೀಗೆ ಮಾಡಲಾಯಿತು. ಕುಫಿರ ಪದವನ್ನು ನಿರಾಕರಣೆ ಎಂಬ ಅರ್ಥದಲ್ಲಿ ತೆಗೆದುಕೊಂಡರೆ ಅದರ ತಾತ್ಪರ್ಯವು ಯಾರ ಸಂದೇಶವನ್ನು 
ತಿರಸ್ಕರಿಸಲಾಗಿದೆಯೇ ಆತನ ಪರವಾಗಿ ಎಂದಾಗುತ್ತದೆ. ಅನುಗ್ರಹಗಳ ಬಗ್ಗೆ ಕೃತಪ್ನತೆ ಎಂಬರ್ಥ ನೀಡಿದರೆ, ಅವರ ಸಾನ್ನಿಧ್ಯವು 
ಅನುಗ್ರಹೀತವಾಗಿತ್ತು ಆದರೆ ಅವರನ್ನು ಆಗೌರವಿಸಲಾಗಿತ್ತು ಎಂದಾಗುತ್ತದೆ. 

14. ನಾವು ಈ ಘೋರ ಶಿಕ್ಷೆಯನ್ನು ಪಾಠ ಬೋಧಕ ನಿದರ್ಶನವಾಗಿ ಉಳಿಸಿದೆವೆಂದೂ ಹೇಳಬಹುದು. ಆದರೆ ನಮ್ಮ ದೃಷ್ಟಿಯಲ್ಲಿ ಆ 
ನಾವೆಯನ್ನು ನಿದರ್ಶನಗೊಳಿಸಿದೆವೆಂಬ ಅರ್ಥವೇ ಹೆಚ್ಚುಸೂಕ್ತವಾಗಿದೆ. ಅದೊಂದು ಉನ್ನತ ಪರ್ವತದ ಮೇಲೆ ಪತ್ತೆಯಾಗಿ, ಶತಮಾನಗಳಿಂದ 
ಜನರಿಗೆ ದೇವ ಕೋಪದ ಬಗ್ಗೆ ಎಚ್ಚರಿಕೆ ನೀಡುತ್ತಾ, ಈ ಭೂಮಿಯಲ್ಲಿ ದೇವನ ಆಜ್ಞೋಲ್ಲಂಘಕರು ಹೇಗೆ ಶಿಕ್ಷಿಸಲ್ಪಡುತ್ತಾರೆ ಮತ್ತು ವಿಶ್ವಾಸಿಗಳು 
ಅದರಿಂದ ಹೇಗೆ ಮುಕ್ಷರಾಗುವರೆಂಬುದನ್ನು ಅವರಿಗೆ ನೆನಪಿಸುತ್ತದೆ. ಇಮಾಮ್‌ ಬುಖಾರಿ, ಇಬ್ನು ಅಬೀ ಹಾತಿಮ್‌, ಅಬ್ದುರ್ರರ್ನಾಕ್‌ 
ಮತ್ತು ಇಬ್ನು ಜರೀರ್‌ರು ಕತಾದರಿಂದ ಉದ್ಗರಿಸಿದ್ದಾರೆ: ಮುಸ್ಲಿಮರು ಇರಾಕ್‌ ಮತ್ತು ಅಲ್‌ ಜಯೀರಗಳನ್ನು ಗೆದ್ದಕಾಲದಲ್ಲಿ ಈ ನೌಕೆಯು 
ಜೂದಿ ಪರ್ವತ ಶಿಖರ(ಒಂದು ವರದಿಯಂತೆ ಬಾಕಿರ್ದೀ- ಎಂಬ ಗ್ರಾಮದ ಸಮೀಪ)ದಲ್ಲಿತ್ತು. ಆರಂಭ ಕಾಲದ ಮುಸ್ಲಿಮರು ಅದನ್ನು 
ನೋಡಿದ್ದರು. ಆಧುನಿಕ ಕಾಲದಲ್ಲಿಕೆಲವು ವಿಮಾನ ಸಂಚಾರಿಗಳು ನೂಹ್‌ರ ನೌಕೆ ಎಂದು ಶಂಕಿಸಲಾದ ಹಡಗಿನಂಥ ವಸ್ತುವನ್ನು ಈ ಪ್ರದೇಶದ 
ಒಂದು ಪರ್ವತ ಶಿಖರದಲ್ಲಿಕಂಡಿದ್ದರು. ಅದರ ಆಧಾರದಲ್ಲಿ ಆಗಾಗ ಸಂಶೋಧನೆಗಳು ನಡೆದಿವೆ. (ಹೆಚ್ಚಿನ ವಿವರಣೆಗಾಗಿ ನೋಡಿರಿ: ತಪ್ಪೀಮುಲ್‌ 
ಕುರ್‌ಆನ್‌, ಭಾಗ-2, ಅಲ್‌ ಆಆ್‌ರಾಫ್‌ 47, ಹೂದ್‌ 46 ಮತ್ತು ಭಾಗ-3 ಅಲ್‌ ಅಂಕಬೂತ್‌: 25ನೇ ಟಿಪ್ಪಣಿಗಳು) 

15. ಕೆಲವರು ಪಪ! ಗ್ರ ಪಟ್ಟ ಎಂಬ ಪದಗಳಿಂದ ತಪ್ಪು ಅರ್ಥವನ್ನು ಗ್ರಹಿಸಿದ್ದಾರೆ. ಅರ್ಥಾತ್‌, ಕುರ್‌ಆನ್‌ ಅತ್ಯಂತ ಸರಳ 
ಗ್ರಂಥವಾಗಿದೆ. ಅದನ್ನು ತಿಳಿದುಕೊಳ್ಳಲು ಹೆಚ್ಚಿನ ವಿದ್ಯೆ ಬೇಕಾಗಿಲ್ಲ. ಮಾತ್ರವಲ್ಲ ಅರಬಿ ಭಾಷೆಯ ಜ್ಞಾನವಿಲ್ಲದೆಯೇ ಯಾರು ಬೇಕಾದರೂ 


ಕಾಂಡ - 27 


54. ಅಲ್‌ ಕಮರ್‌ 173 


3% II ತ್ಯ ಆ ಜಿಗಣಿ ಖಿ 2% 
ಜೆ 11156 ಶ್ರ ಡ್ರ1006 ೬1% ಹ 

ಇಳೆ ತಿ ನ ಗತ ಸ Li SEE 2 £೨ 

360 SEL GSS SILA ತ್ರಿ ಟಿ 


ಲ್ಲಿಯ 

(18-22) ಆದ್‌ ಜನಾಂಗದವರು ಧಿಕ್ಕರಿಸಿದರು. ನೋಡಿರಿ, ಆಗ ಹೇಗಿತ್ತು ನನ್ನ ಶಿಕ್ಷೆ ಮತ್ತು ಹೇಗಿದ್ದುವು ನನ್ನ 
ಎಚ್ಚರಿಕೆಗಳು ನಾವು ಒಂದು ನಿರಂತರ ಅಶುಭದ' ದಿನಗಳಲ್ಲಿ! ಅವರ ಮೇಲೆ ತೀವ್ರವಾದ ಬಿರುಗಾಳಿಯನ್ನು ಕಳುಹಿಸಿದೆವು. 
ಬೇರು ಸಹಿತ ಕಿತ್ತು ಬೀಳುವ ಖರ್ಜೂರದ ಕಾಂಡಗಳಂತೆ ಅದು ಜನರನ್ನು ಎತ್ತಿ ಎತ್ತಿ ಎಸೆಯುತ್ತಿತ್ತು. ಆದುದರಿಂದ 
ನೋಡಿರಿ, ಹೇಗಿತ್ತು ನನ್ನ ಶಿಕ್ಷೆ ಮತ್ತು ಹೇಗಿದ್ದುವು ನನ್ನ ಎಚ್ಚರಿಕೆಗಳು! ನಾವು ಈ ಕುರ್‌ಆನನ್ನು ಉಪದೇಶಕ್ಕಾಗಿ ಸುಲಭ 
ಸಾಧನವಾಗಿ ಮಾಡಿರುವೆವು. ಉಪದೇಶ ಪಡೆಯುವವರು ಯಾರಾದರೂ ಇದ್ದಾರೆಯೇ? 


ಇದರ ವ್ಯಾಖ್ಯಾನ ಮಾಡಬಹುದು. ಹದೀಸ್‌ ಮತ್ತು ಕರ್ಮಶಾಸ್ತ್ರಗಳನ್ನು ಕಡೆಗಣಿಸಿ ಅಗತ್ಯವಿರುವ ನಿಯಮಗಳನ್ನು ಯಥೇಚ್ಛ ರೂಪಿಸಬಹುದು. 
ಈ ವಚನದ ಸಾಂದರ್ಭಿಕ ಹಿನ್ನೆಲೆಯನ್ನು ನೋಡಿದಾಗ ಜನರಿಗೆ ಹೀಗೆ ತಿಳಿಯಪಡಿಸುವುದೇ ಇದರ ಉದ್ದೇಶವೆಂದು ವ್ಯಕ್ತವಾಗುತ್ತದೆ. 
ಆಜ್ಞೋಲ್ಲಂಘಕ ಜನಾಂಗಗಳಿಗೆ ಬಂದೆರಗಿದ ಆ ಘೋರ ಶಿಕ್ಷೆಗಳು ಮಾನವರಿಗೆ ಒಂದು ಪಾಠಬೋಧಕ ಮಾಧ್ಯಮವಾಗಿತ್ತು. ಇದೀಗ ನಿಮ 
ಗೆ ನಿದರ್ಶನ ಮತ್ತು ಬೋಧನೆಗಳ ಮೂಲಕ ಸನ್ಮಾರ್ಗ ತೋರಿಸುತ್ತಿರುವ ಈ ಕುರ್‌ಆನ್‌ ಉಪದೇಶದ ಇನ್ನೊಂದು ಮಾಧ್ಯಮವಾಗಿದೆ. 
ಆ ಮಾಧ್ಯಮಕ್ಕೆ ಹೋಲಿಸಿದರೆ ಬೋಧನೆಯ ಈ ಮಾಧ್ಯಮವು ತುಂಬಾ ಸರಳವಾಗಿದೆ. ಹೀಗಿರುತ್ತಾ ನೀವು ಇದರಿಂದ ಪ್ರಯೋಜನ 
ಪಡೆಯದೆ ಶಿಕ್ಷೆಯನ್ನೇ ನೋಡಬೇಕೆಂದು ಹಠ ಹಿಡಿಯುತ್ತಿರುವುದೇಕೆ? ಪ್ರವಾದಿಯ ಮೂಲಕ ಈ ಗ್ರಂಥವನ್ನು ಕಳುಹಿಸಿ ನೀವು ಅದೆಂಥ 
ವಿನಾಶಕಾರಿ ಹಾದಿಯಲ್ಲಿಸಾಗುತ್ತಿರುವಿರಿ ಮತ್ತು ನಿಮಗೆ ಯಾವ ಹಾದಿಯು ಹಿತಕರವೆಂದು ತಿಳಿಸಿ ಎಚ್ಚರಿಸುತ್ತಿರುವುದು ಅಲ್ಲಾಹನ ಮಹಾ 
ಅನುಗ್ರಹವಾಗಿದೆ. ವಿನಾಶ ಕೂಪಕ್ಕೆ ಬೀಳುವುದಕ್ಕಿಂತ ಮುಂಚಿತವಾಗಿ ನಿಮ್ಮನ್ನು ರಕ್ಷಿಸಬೇಕೆಂಬ ಉದ್ದೇಶದಿಂದ ಉಪದೇಶದ ಈ ಮಾಧ್ಯಮವನ್ನು 
ಸ್ವೀಕರಿಸಲಾಗಿದೆ. ಹೀಗಿರುತ್ತಾ ನೇರವಾದ ಉಪದೇಶವನ್ನು ನಿರಾಕರಿಸಿ, ಹೊಂಡಕ್ಕೆ ಬಿದ್ದ ಬಳಿಕವೇ ಹೊಂಡಕ್ಕೆ ಬಿದ್ದಿರುವೆನೆಂದು ಒಪ್ಪುವವನಿ 
ಗಿಂತ ಮಹಾ ಮೂರ್ವ ಬೇರೆ ಯಾರಿರಬಹುದು? 

16. ಅರ್ಥಾತ್‌, ಹಲವು ಕಾಲ ನಿರಂತರ ಮುಂದುವರಿದ ದುರಂತಗಳ ದಿನ. ಹಾಮ್ಬೀಮ್‌ ಅಸ್ಪಜ್ಜದ 16ನೆಯ ವಚನದಲ್ಲಿ 
lsd etl ಟೆ ಎಂಬ ಪದಗಳನ್ನು ಬಳಸಲಾಗಿದೆ. ಅಲ್‌ಹಾಕ್ಕ ಅಧ್ಯಾಯದ ವಚನ 7ರಲ್ಲಿ ಈ ಚಂಡಮಾರುತವು ನಿರಂತರ ಏಳು ರಾತ್ರೆ 
ಮತ್ತು ಎಂಟು ಹಗಲು ಬೀಸಿತೆಂದು ಹೇಳಲಾಗಿದೆ. ಈ ಶಿಕ್ಷೆಯು ಬುಧವಾರ ಆರಂಭವಾಗಿತ್ತು. ಆದ್ದರಿಂದಲೇ ಬುಧವಾರವು ಅಶುಭದಿನವಾಗಿದೆ. 
ಆದಿನಯಾವ ಕಾರ್ಯವನ್ನೂ ಆರಂಭಿಸಬಾರದೆಂಬ ಭಾವನೆ ಹಬ್ಬಿತು. ಅದು ಅಶುಭ ದಿನವೆಂಬ ಜನರ ನಂಬಿಕೆಯನ್ನು ದೃಢಗೊಳಿಸುವ 
ಕೆಲವು ದುರ್ಬಲ ಹದೀಸ್‌ಗಳೂ ವರದಿಯಾಗಿವೆ. ಉದಾ: ಮರ್ದೂಯಃ ಮತ್ತು ಖತೀಬ್‌ ಬಗ್ದಾದಿಯವರಿಂದ ಹೀಗೆ ವರದಿಯಾಗಿದೆ: 
“ತಿಂಗಳ ಕೊನೆಯ ಬುಧವಾರವು ಅಶುಭ ದಿನವಾಗಿದೆ. ಅದರ ಅಶುಭ ನಿರಂತರ ಮುಂದುವರಿಯುತ್ತದೆ.'' ಇಬ್ನು ಜೂರೀಯವರು 
ಇದನ್ನು ನಕಲಿ ಹದೀಸ್‌ ಎಂದಿದ್ದಾರೆ. ಇಬ್ನು `ರಜಬ್‌ ಅದನ್ನು ಅಸಂಬದ್ಧದೆಂದಿದ್ದಾರೆ. ಹಾಫಿರು್‌ ಸಖಾವಿಯವರು ಈ ವರದಿಯನ್ನು 
ಉದ್ಧರಿಸಲಾದ ಎಲ್ಲ ಶ್ರೇಣಿಗಳೂ ಅಸಿಂಧುವೆಂದು ಹೇಳಿದ್ದಾರೆ. ಬುಧವಾರವು ನಿರಂತರವಾದ ಅಶುಭ ದಿನವಾಗಿರುವುದು ಎಂಬ 
ತಬ ನಿಯವರ ವರದಿಯನ್ನು ಹದೀಸ್‌ ತಜ್ಞರು ದುರ್ಬಲವಂದು ಸಾರಿದ್ದಾರೆ. ಬೇರೆ ಕೆಲವು ವರದಿಗಳಲ್ಲಿ ಬುಧವಾರ ಪಯಣಿಸಬಾರದು. 
ಲೇವಾದೇವಿ ಮಾಡಬಾರದು, ಉಗುರು ಕತ್ತರಿಸಬಾರದು, ರೋಗಿಯನ್ನು ಸಂದರ್ಶಿಸಬಾರದು, ಮಾತ್ರವಲ್ಲ ಲ್ಲಿ ಕುಷ್ಠ ಮತ್ತು ಬಿಳಿತೊನ್ನು 
ರೋಗಗಳೂ ಅದೇ ದಿನ ಆರಂಭವಾಗುತ್ತದೆಯೆಂದೂ ಹೇಳಲಾಗಿದೆ. ಆದರೆ ಆ ಎಲ್ಲ ವರದಿಗಳೂ ಅತ್ಯಂತ ದುರ್ಬಲವಾಗಿದೆ. ವಗ 
ಆಧಾರದಲ್ಲಿ ಯಾವುದೇ ನಂಬಿಕೆಯಿರಿಸುವಂತಿಲ್ಲ. ಸಂಶೋಧಕ ವಿದ್ದಾಂಸರಾದ ಮುನಾವೀ ಹೇಳುತ್ತಾರೆ: ಅಪಶಕುನವೆಂದು ಭಾವಿಸಿ 
ಬುಧವಾರವನ್ನು ಕೈಬಿಡುವುದು ಮತ್ತು ಜ್ಯೋತಿಷಿಗಳ ಭವಿಷ್ಯ ನುಡಿಯಂತೆ ನಂಬಿಕೆಯಿರಿಸಿ ಆ ಕುರಿತು ಅನುಸರಿಸುವುದು ಘೋರ ನಿಷ 
ದ್ಹವಾಗಿದೆ. ಯಾಕೆಂದರೆ ಎಲ್ಲವೂ ಅಲ್ಲಾಹನ ದಿನಗಳಾಗಿವೆ. ಅವು ಸ್ಥಯಂ ಲಾಭದಾಯಕ ಅಥವಾ ಹಾನಿಕರವಾಗಿರುವುದಿಲ್ಲ. ಅಲ್ಲಾಮಾ 
ಆಲೂಸಿ ಹೇಳುತ್ತಾರೆ; ಎಲ್ಲ ದಿನಗಳೂ ಸಮಾನವಾಗಿವೆ. ಬುಧವಾರಕ್ಕೆ ಯಾವುದೇ ವೈಶಿಷ್ಟ್ಯವಿಲ್ಲ ಹಗಲು ರಾತ್ರೆಗಳ ಗಳಿಗೆಗಳಲ್ಲಿ ಕೆಲವರಿಗೆ 
ಉತ್ತಮ ಮತ್ತು ಕೆಲವರಿಗೆ ಕೆಟ್ಟದೆಂಬ ಗಳಿಗೆಗಳಿಲ್ಲ. ಅಲ್ಲಾಹನು ಯಾವ ಕ್ಷಣದಲ್ಲಿಯೂ ಒಬ್ಬನಿಗೆ ಅನುಕೂಲ ಮತ್ತು ಇನ್ನೊಬ್ಬನಿಗೆ 
ಪ್ರತಿಕೂಲ ಪರಿಸ್ಥಿತಿಯನ್ನು ನಿರ್ಮಿಸುತ್ತಲಿರುತ್ತಾನೆ. 


ಕಾಂಡ - 27 


174 ತಪ್ಲೀಮುಲ್‌ ಕುರ್‌ಆನ್‌ 


೨4 PAG 


೫2 0 SS NESE Os ಬ ಟಟ 
sé SG ಹ No 5 ಬಟ ಯ ಜ.0 
I Mh ess pl ೫ 
eo elo! RT 144/11 SASSO ೬26 


(23-32) ಸಮೂದ್‌ (ಜನಾಂಗದವರು) ಎಚ್ಚರಿಕೆಗಳನ್ನು ತಿರಸ್ಕರಿಸಿದರು. ಮತ್ತು ಹೀಗೆ ಹೇಳ ತೊಡಗಿದರು 
"ನಮ್ಮಲ್ಲೇ ಇರುವಂತಹ ಒಬ್ಬ ವ್ಯಕ್ತಿ. ನಾವು ಅವನನ್ನು ಹಿಂಬಾಲಿಸಬೇಕೇ?'' ಅವನ ಅನುಸರಣೆಯನ್ನು ಸ್ವೀಕರಿಸಿ 
ಕೊಂಡೆವೆಂದರೆ ನಾವು ದಾರಿಗೆಟ್ಟಿದ್ದೇವೆ ಹಾಗೂ ತಿಳಿಗೇಡಿಗಳಾಗಿದ್ದೇವೆಂದೇ ಅರ್ಥ. ನಮ್ಮ ನಡುವೆ "ದಿಕ್ರ್‌' (ದಿವ್ಯ 
ಬೋಧನೆ) ಇಳಿಸಲ್ಪಡಲು ಇವನೊಬ್ಬನೇ ಇದ್ದುದೇ? ವಾಸ್ತವದಲ್ಲಿ ಇವನು ಮಹಾ ಸುಳ್ಳುಗಾರ ಮತ್ತು ದುರಹಂಕಾರಿ 
ಆಗಿದ್ದಾನೆ. '** (ನಾವು ನಮ್ಮ ಸಂದೇಶವಾಹಕನೊಡನೆ ಹೀಗೆ ಹೇಳಿದೆವು.) "ಯಾರು ಮಹಾ ಸುಳ್ಳುಗಾರ ಹಾಗೂ 
ದುರಹಂಕಾರಿಯೆಂದು ನಾಳೆಯೇ ಇವರಿಗೆ ತಿಳಿಯಲಿದೆ. ನಾವು ಒಂದು ಒಂಟೆಯನ್ನು ಇವರ ಪಾಲಿಗೆ ಪರೀಕ್ಷೆಯಾಗಿ 
ಕಳುಹಿಸುತ್ತಿದ್ದೇವೆ. ಇನ್ನು ಇವರ ಅಂತಿಮ ಪರಿಣಾಮವೇನಾಗುತ್ತದೆಂದು ತುಸು ತಾಳ್ಫೆಯಿಂದ ನೋಡಿರಿ. ನೀರನ್ನು 
ಇವರ ಮತ್ತು ಒಂಟೆಯ ನಡುವೆ ಹಂಚಲಾಗುವುದೆಂದೂ ಪ್ರತಿಯೊಬ್ಬನು ತನ್ನ ಸರದಿಯ ದಿನ ನೀರಿಗೆ ಬರಬೇಕೆಂದೂ 
ಇವರಿಗೆ ಸೂಚನೆ ಕೊಟ್ಟುಬಿಡಿರಿ.” ಕೊನೆಗೆ ಅವರು ತಮ್ಮ ವ್ಯಕ್ತಿಯನ್ನು ಕೂಗಿ ಕರೆದರು. ಅವನು ಈ ಕಾರ್ಯದ ಹೊಣೆ 


17. ಇನ್ನೊಂದರ್ಥದಲ್ಲಿ ಅವರು ಪ್ರವಾದಿ ಸಾಲಿಹ್‌ರನ್ನು ನಿರಾಕರಿಸುವುದಕ್ಕೆ 3ಕಾರಣಗಳಿದ್ದವು. 1) ಅವರು ಮಾನವರು. ನಾವು 
ಅವರ ಹಿರಿಮೆಯನ್ನು ಒಪ್ಪಿಕೊಳ್ಳಲು ಅವರೇನೂ ಅತಿಮಾನವರಲ್ಲ, 11) ಅವರು ನಮ್ಮದೇ ಜನಾಂಗದ ವ್ಯಕ್ತಿ. ಆದ್ದರಿಂದ ಅವರು ನಮಗಿಂತ 
ಶ್ರೇಷ್ಠನಾಗಲು ಯಾವುದೇ ಕಾರಣವಿಲ್ಲ, 11) ಅವರು ಒಬ್ಬಂಟಿ. ಅವರು ನಮ್ಮ ಜನಸಾಮಾನ್ಯರಲ್ಲೊಬ್ಬರು. ಅವರು ದೊಡ್ಡ ಸರದಾರರಲ್ಲ, 
ನಾವು ಅವರ ಶ್ರೇಷ್ಠತೆಯನ್ನು ಅಂಗೀಕರಿಸಲು ಅವರಿಗೆ ಯಾವುದೇ ಜನಬಲ, ಸೇನಾ ಪರಿವಾರ, ಸೇವಕರು ಅಥವಾ ಮಂತ್ರಿಮಾಗಧರಿಲ್ಲ, 
ಪ್ರವಾದಿಯಾಗಿದ್ದರೆ ಅತಿಮಾನವರಾಗಿರಬೇಕೆಂದು ಅವರು ಭಾವಿಸಿದ್ದರು. ಮಾನವನಾಗಿದ್ದರೆ ಸ್ವಂತ ಸಮುದಾಯದಲ್ಲಿಹುಟ್ಟಿ ಬೆಳೆದವನಾಗಿರ 
ಬಾರದು. ಬದಲಾಗಿ ಮೇಲಿನಿಂದ ಇಳಿದು ಬಂದವನು ಅಥವಾ ಹೊರಗಿನಿಂದ ಕಳುಹಿಸಿದವನಾಗಿರಬೇಕು. ಹಾಗಲ್ಲದಿದ್ದರೂ ಕನಿಷ್ಠ ಪಕ್ಷ 
ಅವರೋರ್ವ ಅಪ್ರತಿಮ ವೀರಶೂರ ನಾಯಕನಾದರೂ ಆಗಿರಬೇಕು. ಅದರ ಆಧಾರದಲ್ಲಾದರೂ ಮಾರ್ಗದರ್ಶಕರನ್ನು ಆಯ್ಕೆ ಮಾಡುವಾಗ 
ಅವರು ದೇವನ ಗಮನಕ್ಕೆ ಬಂದವರೆಂದು ಭಾವಿಸ ಬಹುದಾಗಿತ್ತು. ಮಕ್ಕಾದ ಸತ್ಯನಿಷೇಧಕರೂ ಇದೇ ಅಜ್ಞಾನದಲ್ಲಿ ಸಿಲುಕಿದ್ದರು. 
ಮುಹಮ್ಮದ್‌ರ(ಸ) ಪ್ರವಾದಿತ್ವವನ್ನು ನಿರಾಕರಿಸಿದಾಗ ಅವರು ಇದೇ ಕಾರಣಗಳನ್ನು ನೀಡಿದ್ದರು. ಅವರು ನಮ್ಮಂತೆಯೇ ಓರ್ವ ಮಾನವ. 
ಜನಸಾಮಾನ್ಯರಂತೆ ಪೇಟೆಗಳಲ್ಲಿ ತಿರುಗಾಡುತ್ತಾರೆ. ನಿನ್ನ ನಮ್ಮ ಮಧ್ಯೆಯೇ ಹುಟ್ಟಿ ಬೆಳೆದಿದ್ದ ಈ ವ್ಯಕ್ತಿಯು ಇಂದು ಅಲ್ಲಾಹನು ನನ್ನನ್ನು 
ಪ್ರವಾದಿಯಾಗಿ ನೇಮಿಸಿರುವನೆಂದು ಹೇಳಿಕೊಳ್ಳುತ್ತಿದ್ದಾರೆ ಎನ್ನುತ್ತಿದ್ದರು. 

18. ಮೂಲದಲ್ಲಿ ೨! ಎಂಬ ಪದವಿದೆ. ಅರ್ಥಾತ್‌, ತಲೆಯಲ್ಲಿತುಂಬಿರುವ ಅಹಂಕಾರದಿಂದ ಬಡಾಯಿ ಕೊಚ್ಚುತ್ತಾ ತಿರುಗಾಡುವ 
ಆತ್ಮಪ್ರಶಂಸಕ. 

19. ಇದು ನಾವು ಒಂಟೆಯನ್ನು ಅವರಿಗೆ ಪರೀಕ್ಷೆಯಾಗಿ (ಫಿತ್ನ) ಕಳುಹಿಸುತ್ತಿದ್ದೇವೆ ಎಂಬ ಮಾತಿನ ವಿವರಣೆ. ಆ ಪರೀಕ್ಷೆ ಹೀಗಿತ್ತು: 
ಹಠಾತ್ತನೆ ಅವರ ಮುಂದೆ ಒಂದು ಒಂಟೆಯನ್ನು ತಂದು ನಿಲ್ಲಿಸಲಾಯಿತು. ಒಂದು ದಿನ ಈ ಒಂಟೆ ಮಾತ್ರ ನೀರು ಕುಡಿಯಬೇಕು ಮತ್ತು 
ಮರುದಿನ ನಿಮಗೆ ಮತ್ತು ನಿಮ್ಮ ಜಾನುವಾರುಗಳಿಗಾಗಿ ನೀರು ಪಡೆಯಬೇಕು. ನಿಮ್ಮಲ್ಲಿ ಯಾರೊಬ್ಬರೂ ಸರದಿ ತಪ್ಪಿಸಿ ಬಾವಿ ಅಥವಾ 
ಚಿಲುಮೆಯಿಂದ ನೀರು ತೆಗೆಯಬಾರದು. ನಿಮ್ಮ ಜಾನುವಾರುಗಳಿಗೆ ನೀರು ಕುಡಿಸಬಾರದು. ಸೇನಾ ಪರಿವಾರವಿಲ್ಲ, ಜನಬಲವಿಲ್ಲವೆಂದು 
ಹೇಳುತ್ತಿದ್ದ ಜನರಿಗೆ ಅದೇ ವ್ಯಕ್ತಿಯಿಂದ ಈ ಪಂಥಾಹ್ವಾನ. 


ಕಾಂಡ - 27 


54. ಅಲ್‌ ಕಮರ್‌ 175 


ಯ್ಯ ್ರ್ಸ್ಟ್ಚಸ್ಷಿ ಜಟ ಪಪ್‌ ಪಿ ೋೃ 
೨೫% ಬಟ sls ಬ್ಯಾ LL BOs Gls OB LS ಆ. 
ಸಕ್ತಿ 74 ಟ್‌ ೨7%% ೭ ALE AN LE 2 ೨೬ ೨೨] 
INSTA CENTOS ERE To 
ಸ ಲ ಫೈ ಗ್ಯಾಸ ಲ್ಪ್ಪ್ಪೃಂಡಿತ್ಥಯಿರಳ್ಳ ೨. ENE (5 ಶ್ಮಿತಿಕ್ಕ್‌ PT 
Sb 0 ಓಟಿಕೃ ಯ NE: bY OY Gal ade CL 6) 
LIS 242 4% ಲೀ > ಗ್‌ ಜ್ನ ಡ್‌ ಕ ೨10 ಶ್ನಿ೨ನ್ಗ 
WBS 1930 099 OSS EE SGOT EIS 
ಹರ ದ LHArCL A ಶಿಳ್ಳೆ ಆತ ಟಟ ಜಡ ಲ ಲಯ ೩. 
ಜಿಯ ಜ್ಯ ನಂ TINTON ET AER A 
ಹೊತ್ತನು ಮತ್ತು ಒಂಟೆಯನ್ನು ಕೊಂದು ಹಾಕಿದನು.೫ ಅನಂತರ ನೋಡಿರಿ, ಹೇಗಿತ್ತು ನನ್ನ ಶಿಕ್ಷೆ ಮತ್ತು ಹೇಗಿದ್ದುವು 
ನನ್ನ ಎಚ್ಚರಿಕೆಗಳು? ನಾವು ಅವರ ಮೇಲೆ ಒಂದೇ ಘನ ಸ್ಟೋಟವನ್ನು ಕಳುಹಿಸಿದೆವು ಮತ್ತು ಅವರು ಹಟ್ಟಿಯವರು 
ತುಳಿದ ಕಸದಂತೆ ಹೊಟ್ಟಾಗಿ ಬಿಟ್ಟರು." ನಾವು ಈ ಕುರ್‌ಆನನ್ನು ಉಪದೇಶಕ್ಕಾಗಿ ಸುಲಭ ಸಾಧನವಾಗಿ ಮಾಡಿರುವೆವು. 
ಉಪದೇಶ ಪಡೆಯುವವರು ಯಾರಾದರೂ ಇದ್ದಾರೆಯೇ? 

(33-40) ಲೂತರ ಜನಾಂಗವು ಎಚ್ಚರಿಕೆಗಳನ್ನು ತಿರಸ್ಕರಿಸಿತು ಮತ್ತು ನಾವು ಅವರ ಮೇಲೆ ಕಲ್ಲಿನ ಮಳೆಗರೆಯು 
ವಂತಹ ಬಿರುಗಾಳಿಯನ್ನು ಕಳುಹಿಸಿದೆವು. ಲೂತರ ಮನೆಯವರು ಮಾತ್ರ ಅದರಿಂದ ರಕ್ಷಿತರಾದರು. ನಾವು ಅವರನ್ನು 
ನಮ್ಮ ಅನುಗ್ರಹದಿಂದ ರಾತ್ರೆಯ ಅಂತಿಮ ಜಾವದಲ್ಲಿ ಪಾರುಗೊಳಿಸಿದೆವು. ಕೃತಜ್ಞನಾಗಿರುವಾತನಿಗೆ ನಾವು ಈ ರೀತಿ 
ಪ್ರತಿಫಲ ನೀಡುತ್ತೇವೆ. ಲೂತರು ತಮ್ಮ ಜನಾಂಗದವರಿಗೆ ನಮ್ಮ ಹಿಡಿತದ ಕುರಿತು ಎಚ್ಚರಿಕೆ ನೀಡಿದ್ದರು. ಆದರೆ ಅವರು 
ಎಲ್ಲ ಎಚ್ಚರಿಕೆಗಳ ಬಗ್ಗೆ ಸಂಶಯ ತಾಳಿ ಮಾತುಗಳಲ್ಲೇ ಹಾರಿಸಿ ಬಿಡುತ್ತಿದ್ದರು. ಮಾತ್ರವಲ್ಲದೆ ಅವರು ಅವರನ್ನು (ಲೂತ 
ರನ್ನು) ತಮ್ಮ ಅತಿಥಿಗಳನ್ನು ರಕ್ಷಿಸದಂತೆ ತಡೆಯಲು ಪ್ರಯತ್ನಿಸಿದರು. ಕೊನೆಗೆ, ಇನ್ನು ನಮ್ಮ ಯಾತನೆಯ ಮತ್ತು ಎಚ್ಚರಿಕೆ 
ಗಳ ಸವಿಯನ್ನು ಉಣ್ಣಿರೆಂದು ನಾವು ಅವರ ಕಣ್ಣುಗಳನ್ನು ಕುರುಡಾಗಿಸಿ ಬಿಟ್ಟೆವು." ಪ್ರಾತಹಾಲದಲ್ಲೇ ಒಂದು ಸ್ಥಿರ 


20. ಈ ಮಾತುಗಳಿಂದ ಸ್ವತಃ ಹೀಗೆ ವ್ಯಕ್ತವಾಗುತ್ತದೆ. ಆ ಒಂಟೆಯು ಅವರ ಗ್ರಾಮದಲ್ಲಿಹಲವು ಕಾಲಸ್ವಚ್ಛಂದವಾಗಿ ಸುತ್ತಾಡುತ್ತಿತ್ತು. 
ಅದರ ನೀರು ಕುಡಿಯುವಸರದಿಯ ದಿನದಲ್ಲಿನೀರಿಗೆ ಬರಲು ಯಾರಿಗೂ ಧೈರ್ಯವಿರಲಿಲ್ಲ. ಕೊನೆಗೆ ಆ ಜನಾಂಗದ ಓರ್ವ ದೊಡ್ಡರೌಡಿಯನ್ನು 
ಕರೆದು ಹೇಳಿದರು: ನೀನು ಮಹಾ ವೀರ ಶೂರ ಪರಾಕ್ರಮಿಯಾಗಿರುವೆ. ಮಾತು ಮಾತಿಗೆ ಗಲಾಟೆ ಮಾಡಿ ಕೊಲ್ಲಲು ಸಾಯಲು ಹೇಸದವ 
ನಾಗಿರುವೆ. ಸ್ವಲ್ಪಧೈರ್ಯ ಮಾಡಿ ಆ ಒಂಟೆಯ ಕಥೆಯನ್ನು ಮುಗಿಸಿಬಿಡು. ಜನರ ಈ ಹೊಗಳಿಕೆಯಿಂದ ಮರುಳಾಗಿ ಅವನು ಒಂಟೆಯನ್ನು 
ಕೊಂದು ಬಿಟ್ಟನು. ಜನರು ಆ ಒಂಟೆಯಿಂದ ಅಷ್ಟೊಂದು ಭಯಗ್ರಸ್ತರಾಗಿದ್ದರೆಂದು ಇದರಿಂದ ವ್ಯಕ್ತವಾಗುತ್ತದೆ. ಅದರ ಹಿಂದೆ ಯಾವುದೋ 
ಅದ್ಭುತ ಶಕ್ತಿಯಿದೆಯೆಂದು ಅವರು ಭಾವಿಸಿದ್ದರು. ಆದ್ದರಿಂದ ಅದರ ಮೇಲೆ ಕೈ ಮಾಡಲು ಹೆದರುತ್ತಿದ್ದರು. ಆದ್ದರಿಂದಲೇ ಒಂಟೆಯನ್ನು 
ರಂಗಕ್ಕಿಳಿಸಿದ್ದ ಪ್ರವಾದಿಯ ಜತೆಯಲ್ಲಿಹೆದರಬೇಕಾದಂಥ ಯಾವುದೇ ಸೇನೆ ಇಲ್ಲದಿದ್ದರೂ ಅವರಿಗೆ ಆ ಒಂಟೆಯನ್ನು ಕೊಲ್ಲುವ ಕಾರ್ಯವು 
ಮಹಾ ಸಾಹಸವೇ ಆಗಿತ್ತು. (ಹೆಚ್ಚಿನ ವಿವರಗಳಿಗೆ ನೋಡಿರಿ: ಅಲ್‌ ಅಆ್‌ರಾಫ್‌: 58 ಮತ್ತು ಅಶ್ಕುಅರಾ: 104-105ನೆಯ ಟಿಪ್ಪಣಿಗಳು.) 

21. ಜಾನುವಾರುಗಳನ್ನು ಸಾಕುವವರು ಅವುಗಳ ಹಟ್ಟಿಯನ್ನು ಸುರಕ್ಷಿತಗೊಳಿಸಲಿಕ್ಕಾಗಿ ಸುತ್ತಲೂ ಕಟ್ಟಿಗೆ ಮತ್ತು ಮುಳ್ಳುಗಳಿಂದ 
ಬೇಲಿ ನಿರ್ಮಿಸುತ್ತಾರೆ. ಕ್ರಮೇಣ ಈ ಬೇಲಿಯು ಒಣಗಿ ಜಾನುವಾರುಗಳ ಸಂಚಾರದಿಂದ ತುಳಿಯಲ್ಲಟ್ಟು ಕಾಲಕಸದಂತಾಗಿ ಬಿಡುತ್ತದೆ. 
ಸಮೂದ್‌ ಜನಾಂಗದ ಕೊಳೆತ ಶವಗಳನ್ನು ಈ ಕಸಕ್ಕೆ ಹೋಲಿಸಲಾಗಿದೆ. 

22. ಈ ಕಥೆಯ ವಿವರಣೆಯು ಹೂದ್‌: 77ರಿಂದ 83 ಮತ್ತು ಅಲ್‌ಹಿಜ್ರ್‌: 61ರಿಂದ 74ರವರೆಗಿನ ವಚನಗಳಲ್ಲಿ ಬಂದಿದೆ. ಅದರ 
ಸಾರಾಂಶ ಹೀಗಿದೆ: ಅಲ್ಲಾಹನು ಆ ಜನಾಂಗವನ್ನು ಶಿಕ್ಷಿಸಲು ನಿರ್ಧರಿಸಿದಾಗ ಕೆಲವು ದೇವಚರರನ್ನು ಸುಂದರ ಬಾಲಕರ ರೂಪದಲ್ಲಿ 
ಲೂತ್‌ರ(ರ) ಮನೆಗೆ ಅತಿಥಿಗಳಾಗಿ ಕಳುಹಿಸಿದನು. ಅವರ ಮನೆಗೆ ಸುಂದರ ಅತಿಥಿಗಳು ಬಂದಿರುವರೆಂದು ತಿಳಿದ ಜನರು ಅಲ್ಲಿಗೆ ಹೋಗಿ 
ಆ ಅತಿಥಿಗಳನ್ನು ಅನೈತಿಕ ಕಾರ್ಯಕ್ಕಾಗಿ ತಮ್ಮ ವಶ ಒಪ್ಪಿಸಬೇಕೆಂದು ಒತ್ತಾಯಿಸಿದರು. ಈ ಅಶ್ಲೀಲ ಕಾರ್ಯವನ್ನು ತೊರೆಯಬೇಕೆಂದು 


ಕಾಂಡ - 27 


176 ತಪ್ಪೀಮುಲ್‌ ಕುರ್‌ಆನ್‌ 


ಆ ಗಿಗ್ಗೆ 


ETT AE 12145114] 
೫46 EE AE SUS 4610 6530195 
ಸಹೀ ಮಟ್ಟಿ (ಶ್ರಿ $೬ ಟ್ರ: MATISSE 


ಟ್ರ 
ಗತೆ ಆ ಡಿಯ ಖಭ ಹ 


ಕ್ರ ಯಸ ಚಿಓಳ ೪೨05940684 
ಯಾತನೆಯು ಅವರನ್ನು ಆವರಿಸಿತು. ಇನ್ನು ನನ್ನ ಯಾತನೆಯ ಮತ್ತು ನನ್ನ ಎಚ್ಚರಿಕೆಗಳ ರುಚಿಯನ್ನು ಸವಿಯಿರಿ. ನಾವು 


ಈ ಕುರ್‌ಆನನ್ನು ಉಪದೇಶಕ್ಕಾಗಿ ಸುಲಭ ಸಾಧನವಾಗಿ ಮಾಡಿರುವವು ಉದಹ ಪಡೆಯುವವರು ಯಾರಾದರೂ 
ಇದ್ದಾರೆಯೇ? 

(41-42) ಫಿರ್‌ಔನನ ಮನೆತನದ ಬಳಿಗೂ ಎಚ್ಚರಿಕೆಗಳು ಬಂದಿದ್ದುವು. ಆದರೆ ಅವರು ನಮ್ಮಎಲ್ಲನಿದರ್ಶನಗಳನ್ನು 
ತಿರಸ್ಕರಿಸಿ ಬಿಟ್ಟರು. ಕೊನೆಗೆ ನಾವು ಅವರನ್ನು ಹಿಡಿದೆವು ಪ್ರಚಂಡ ಸಾಮರ್ಥ್ಯವುಳ್ಳವನೊಬ್ಬನು ಹಿಡಿಯುವಂತೆ. 

(43-48) ನಿಮ್ಮ ಸತ್ಯನಿಷೇಧಿಗಳು ಅವರಿಗಿಂತ ಉತ್ತಮರೇ?* ಅಥವಾ ದಿವ್ಯಗ್ರಂಥಗಳಲ್ಲಿ. 'ನಿಮಗಾಗಿ ಕ್ಷಮೆ 
ಲಿಖಿತವಾಗಿದೆಯೇ? ಅಥವಾ ಇವರು, ನಾವು ಒಂದು ಪ್ರಬಲ ಪಂಗಡವಾಗಿದ್ದು ನಮ್ಮನ್ನು ರಕ್ಷಿಸಿ ಕೊಳ್ಳಬಲ್ಲೆವೆಂದು 
ಹೇಳುತ್ತಿರುವರೇ? ಸದ್ಯದಲ್ಲೇ ಈ ಪಂಗಡವು ಸೋತು ಹೋಗುವುದು ಮತ್ತು ಇವರೆಲ್ಲರೂ ಬೆನ್ನು ತಿರುಗಿಸಿ ಓಡಿ 
ಹೋಗುವರು.* ನಿಜವಾಗಿ ಇವರ ವಿಚಾರಣೆಗೆಂದು ವಾಗ್ದಾನ ಮಾಡಲಾಗಿರುವ ನೈಜ ಸಮಯವು ಪುನರುತ್ಥಾನ 


ಲೂಶ್‌ರು(ರ) ನಾನಾ ರೀತಿಯಿಂದ ವಿನಂತಿಸಿದರು. ಆದರೆ ಅವರು ಒಪ್ಪಲಿಲ್ಲ. ಬಲಾತ್ಕಾರದಿಂದ ಮನೆಯೊಳಗೆ ನುಗ್ಗಿ ಅತಿಥಿಗಳನ್ನು 
ಎಳೆದೊಯ್ಯಲು ಪ್ರಯತ್ನಿಸಿದರು. ಈ ಕೊನೆಯ ಕ್ಷಣದಲ್ಲಿ ಅವರ ಕಣ್ಣುಗಳು ಕುರುಡಾಗಿ ಬಿಟ್ಟವು. ತರುವಾಯ ದೇವಚರರು ಪ್ರವಾದಿ 
ಲೂತ್‌ರೊಡನೆ(ಅ) ನೀವು ಮತ್ತು ನಿಮ್ಮ ಮನೆಯವರು ಬೆಳಗಾಗುವುದಕ್ಕಿಂತ ಮುಂಚೆ ಊರಿನಿಂದ ಹೊರ ಹೋಗಬೇಕೆಂದು ತಿಳಿಸಿದರು. 
ಅವರು ಅಲ್ಲಿಂದ ಹೊರಹೋದ ಕೂಡಲೇ ಆ ಜನಾಂಗದ ಮೇಲೊಂದು ಘೋರ ಶಿಕ್ಷೆ ಎರಗಿತು. 

ಈ ಕಥೆಯನ್ನು ಬೈಬಲ್‌ನಲ್ಲಿಯೂ ಇದೇ ರೀತಿ ವಿವರಿಸಲಾಗಿದೆ: ಅವರು ಬಿಡು ದಾರಿ, ಪ್ರವಾಸಿಯಾಗಿ ಬಂದ ಇವನು ನಮಗೆ 
ನ್ಯಾಯ ಹೇಳುವವನಾಗಿಬಿಟ್ಟ! ದಾರಿ ಬಿಡದಿದ್ದರೆ ಆ ಮನುಷ್ಯರಿಗಿಂತ ನಿನಗೇ ಹೆಚ್ಚು ಕೇಡಾದೀತು ಎಂದು ಹೇಳಿ ಲೋತನ ಮೇಲೆ ಬಿದ್ದು 
ಬಾಗಿಲನ್ನು ತುಳಿದು ಒಡೆದು ಹಾಕುವುದರಲ್ಲಿದ್ದರು. ಅಷ್ಟರಲ್ಲಿ ಒಳಗಿದ್ದ ಆ ಮನುಷ್ಯರು ಕೈಚಾಚಿ ಲೋತನನ್ನು ತಮ್ಮತ್ತ ಎಳೆದು 
ಮನೆಯೊಳಗೆ ಸೇರಿಸಿ ಬಾಗಿಲು ಮುಚ್ಚಿದರು. ದೊಡ್ಡವರು ಚಿಕ್ಕವರು ಎನ್ನದೆ ಹೊರಗಿದ್ದ ಆ ಜನರೆಲ್ಲರ ಕಣ್ಣುಕುರುಡಾಗುವಂತೆ ಮಾಡಿದರು. 
ಬಾಗಿಲು ಯಾವುದೆಂದು ತಿಳಿಯದೆ ಅವರು ತಡಕಾಡುವಂತೆ ಮಾಡಿದರು. (ಆದಿಕಾಂಡ 19: 9-11) 

23. ಕುರೈಶರನ್ನು ಅಭಿಸಂಬೋಧಿಸಲಾಗಿದೆ. ಅದರ ತಾತ್ಟರ್ಯ ಹೀಗಿದೆ: ಇತರ ಜನಾಂಗಗಳನ್ನು ಶಿಕ್ಷಿಸಲಾಗಿದ್ದ ಸತ್ಯನಿಷೇಧ, 
ತಿರಸ್ಕಾರ ಮತ್ತು ಹಠಮಾರಿತನದ ಧೋರಣೆಯನ್ನು ನೀವೂ ಕೈಗೊಂಡರೆ ನಿಮ್ಮನ್ನು ಯಾಕೆ ಶಿಕ್ಷಿಸಬಾರದು? 

24. ಹಿಜ್ರತ್‌ಗಿಂತ 5 ವರ್ಷ ಮುಂಚೆ ತಿಳಿಸಲಾದ ಸ್ಪಷ್ಟ ಭವಿಷ್ಯನುಡಿ. ಅರ್ಥಾತ್‌ ಮಹಾ ಬಲಶಾಲಿಗಳೆಂದು ಅಹಂಕಾರ ಪಡುತ್ತಿರುವ 
ಈ ಕುರೈಶರು ಶೀಘ್ರದಲ್ಲಿಯೇ ಮುಸ್ಲಿಮರಿಂದ ಸೋಲನುಭವಿಸಲಿದ್ದಾರೆ. ಭವಿಷ್ಯದಲ್ಲಿ ಇಂಥ ಕ್ರಾಂತಿ ಸಂಭವಿಸಬಹುದೆಂದು ಅಂದು 
ಯಾರಿಗೂ ಊಹಿಸಲೂ ಸಾಧ್ಯವಿರಲಿಲ್ಲ, ಮುಸ್ಲಿಮರ ಅಸಹಾಯಕತೆಯು ಅಷ್ಟೊಂದು ಶೋಚನೀಯವಾಗಿತ್ತು. ಅಂದು ಗತ್ಯಂತರವಿಲ್ಲದೆ 
ಅವರ ಒಂದು ತಂಡವು ದೇಶತೊರೆದು ಇಥಿಯೋಪಿಯಾಕ್ಕೆ ವಲಸೆ ಹೋಗಿತ್ತು. ಉಳಿದ ಸತ್ಯವಿಶ್ಥಾಸಿಗಳು ಅಬೀ ತಾಲಿಬ್‌ ಕಣಿವೆಯಲ್ಲಿ 
ದಿಗ್ಗಂಧಿತರಾಗಿದ್ದರು. ಕುರೈಶರ ವಿರೋಧ ಮತ್ತು ಬಹಿಷ್ಕಾರಗಳಿಂದ ಹೊಟ್ಟೆಗಿಲ್ಲದೆ ಅವರನ್ನು ಕಠಿಣ ಹಿಂಸೆಗೆ ದೂಡಿತ್ತು. ಈ ಪರಿಸ್ಥಿತಿಯಲ್ಲಿ 
ಮುಂದಿನ 7 ವರ್ಷಗಳಲ್ಲಿ ಈ ಚಿತ್ರಣವೇ ಸಂಪೂರ್ಣ ಬಡದು ಊಹಿಸಲು ಯಾಕಕದ ತಾನೇ ಸಾಧ್ಯ? ಇಬ್ನ್‌ ಅಬ್ಬಾಸ ಸ್‌ರ ಶಿಷ್ಯ 
ಇಕ್ರಿಮರ ವರದಿಯಂತೆ ಉಮರ್‌(ರ) ಹೀಗೆ ಹೇಳುತ್ತಿದ್ದರು: ಅಲ್‌ ಕಮರ್‌ ಅಧ್ಯಾಯದ ಈ ವಚನ ಹ ಈ ರೀತಿ 
ಸೋಲುವ ತಂಡವು ಯಾವುದೆಂದು ನಾನು ಅಚ್ಚರಿಪಟ್ಟಿದ್ದೆ. ಆದರೆ ಬದ್ರ್‌ ಯುದ್ಧದಲ್ಲಿ ಸತ್ಯನಿಷೇಧಕರು ಸೋತು ಪರಾರಿಯಾಗುತ್ತಿದ್ದರು. 
ಆಗ ಪ್ರವಾದಿವರ್ಯರು(ಸ) ಯುದ್ಧ ಕವಚ ಧರಿಸಿ ಮುನ್ನುಗ್ಗಿ ದಾಳಿ ನಡೆಸುತ್ತಿರುವುದನ್ನು ನೋಡಿದೆ. ಅವರು 3 pA & ನ 13 ಗ್‌ ಕ ಸ 


ಕಾಂಡ - 27 


54, ಅಲ್‌ ಕಮರ್‌ 177 


$38595: ೬81-೪30 ಕ್ರಿಯ ಇಕಿ ILS 
ರಾ (೪4/15 eT ॥ | Bo LIE 


GSES is E06 GS LE Eso 


2 ಕ 
( ೫ ಪೂ ಹೊ ತೊ ಂಯೊತ್ರಿಲಿಸ್‌3 ಯತ್ತಿ 


fe 
ದಿನವಾಗಿದೆ. ಅದು ಭಾರೀ ವಿಪತ್ತಿನ ಮತ್ತು ಅತ್ಯಂತ ಕಹಿಯಾದ ಫಳಿಗೆಯಾಗಿದೆ. ಈ ಅಪರಾಧಿಗಳು ವಾಸ್ತವದಲ್ಲಿ 
ಅಪಗ್ರಹಿಕೆಗೆ ಒಳಗಾಗಿದ್ದಾರೆ ಮತ್ತು ಇವರ ಬುದ್ದಿ ಕೆಟ್ಟಿದೆ. ಇವರು ಅಧೋಮುಖಿಗಳಾಗಿ ನರಕಾಗ್ನಿಯಲ್ಲಿ. ಎಳೆಯಲ್ಪಡುವ 
ದಿನ, ಅವರೊಡನೆ "ಈಗ ನರಕದ ಜ್ವಾಲೆಯ ರುಚಿಯನ್ನು ಸವಿಯಿರಿ" ಎನ್ನಲಾಗುವುದು. 

(49-53) ನಾವು ಪ್ರತಿಯೊಂದು ವಸ್ತುವನ್ನು ಒಂದುವಿಧಿ ನಿಯಮಕ್ಕನುಸಾರ ಸೃಷ್ಟಿಸಿರುವೆವು.* ನಮ್ಮ ಆಜ್ಞೆಯು 
ಕೇವಲ ಒಂದೇ ಆಜ್ಞೆಯಾಗಿರುತ್ತದೆ ಮತ್ತು ರೆಪ್ಪೆ ಬಡಿಯುವುದರೊಳಗೆ ಅದು ಕಾರ್ಯಗತವಾಗಿ ಬಿಡುತ್ತದೆ. ನಿಮ್ಮಂತಹ 
ಅನೇಕರನ್ನು ನಾವು ನಾಶಗೊಳಿಸಿರುತ್ತೇವೆ.” ಹೀಗಿರುತ್ತ ಉಪದೇಶ ಪಡೆಯುವವರು ಯಾರಾದರೂ ಇದ್ದಾರೆಯೇ? 
ಇವರು ಮಾಡಿರುವುದೆಲ್ಲವೂ ದಾಖಲೆಗಳಲ್ಲಿ ಉಲ್ಲೇಖಿತವಿದೆ. ಚಿಕ್ಕದೂ ದೊಡ್ಡದೂ ಪ್ರತಿಯೊಂದು ವಿಷಯವೂ 
ಲಿಖಿತವಾಗಿ ಇದೆ.2* 

(54-55) ಆಜ್ಞೋಲ್ಲಂಘನೆಯಿಂದ ದೂರವಿರುವವರು ಖಂಡಿತವಾಗಿಯೂ ಸ್ವರ್ಗೋದ್ಯಾನಗಳಲ್ಲಿ ಮತ್ತು 
ಕಾಲುವೆಗಳಲ್ಲಿ ಇರುವರು, ಅದು ನೈಜ ಗೌರವದ ಸ್ಥಾನ, ಅದು ಅಧಿಕಾರ ಸಂಪನ್ನ ಸಾಮ್ರಾಟನ ಬಳಿಯಲ್ಲೇ ಇದೆ. 


“ಶೀಘ್ರದಲ್ಲಿಯೇ ಈ ತಂಡವು ಸೋತು ಹೋಗುವುದು ಮತ್ತು ಇವರೆಲ್ಲರೂ ಬೆನ್ನು ತಿರುಗಿಸಿ ಓಡುವರು'' ಎಂಬ ವಚನವನ್ನು ಉಚ್ಚರಿಸುತ್ತ 
ಲಿದ್ದರು. ಅಂದು ಎಚ್ಚರಿಸಲಾಗಿದ್ದ ಸೋಲು ಇದೇ ಎಂದು ಆಗ ನನಗೆ ಮನವರಿಕೆಯಾಯಿತು. (ಇಬ್ನು ಜರೀರ್‌, ಇಬ್ನ್‌ ಅಬೀ ಹಾತಿಮ್‌) 

25. ಜಗತ್ತಿನಲ್ಲಿಯಾವ ವಸ್ತುವನ್ನೂ ಅಪ್ಪಿ ತಪ್ಪಿ ಸೃಷ್ಟಿಸಲಾಗಿಲ್ಲ. ಪ್ರತಿಯೊಂದು ವಸ್ತುವಿಗೂ ಒಂದು ವಿಧಿ ನಿಯಮವಿದೆ. ಆ ಪ್ರಕಾರ 
ಅದು ನಿರ್ಮಾಣವಾಗುತ್ತದೆ. ನಿರ್ದಿಷ್ಟ ರೂಪವನ್ನು ಪಡೆಯುತ್ತದೆ. ನಿಶ್ಚಿತ ಮಿತಿಯ ತನಕ ಬೆಳೆಯುತ್ತವೆ. ನಿರ್ದಿಷ್ಟ ಕಾಲದ ತನಕ 
ಉಳಿಯುತ್ತದೆ. ನಿಶ್ಚಿತ ಅವಧಿಯಲ್ಲಿ ಅಳಿಯುತ್ತದೆ. ಈ ಸಾರ್ವತ್ರಿಕ ನಿಯಮದಂತೆ ಈ ಜಗತ್ತಿಗೂ ಒಂದು ವಿಧಿನಿಯಮವಿದೆ. ಅದರಂತೆ 
ಒಂದು ನಿರ್ದಿಷ್ಟಕಾಲದ ತನಕ ಇದು ಉಳಿಯುತ್ತದೆ ಮತ್ತು ನಿಶ್ಚಿತ ಸಮಯದಲ್ಲಿಕೊನೆಯಾಗಬೇಕಾಗುತ್ತದೆ. ಅದರ ಅಂತ್ಯಕ್ಕಾಗಿ ನಿರ್ಣಯಿ 
ಸಲಾಗಿರುವ ಸಮಯಕ್ಕಿಂತ ಒಂದುಕ್ಷಣ ಮುಂಚೆಯೂ ಇದು ಕೊನೆಗೊಳ್ಳಲಾರದು ಮತ್ತು ಆ ಬಳಿಕ ಒಂದು ಕ್ಷಣವೂ ಉಳಿದಿರ ಲಾರದು. 
ಈ ಜಗತ್ತು ಮೊದಲೇ ಇತ್ತು ಮತ್ತು ಸದಾ ಇರಲಿದೆ ಎನ್ನುವುದಕ್ಕೆ ಇದು ಅನಾದಿ ಅಥವಾ ಅನಂತವಲ್ಲ. ನೀವು ಹೇಳಿದ ಕೂಡಲೇ ಒಡೆದು 
ಹಾಕಲು ಇದು ಮಗುವಿನ ಆಟಿಕೆಯಲ್ಲ. 

26. ಪುನರುತ್ಥಾನವನ್ನು ಜಾರಿಗೊಳಿಸಲು ನಮಗೆ ವಿಶೇಷ ಪೂರ್ವ ಸಿದ್ಧತೆಯ ಅಗತ್ಯವಿಲ್ಲ. ಅದರ ಜಾರಿಗೆ ನಮಗೆ ಹೆಚ್ಚು ಕಾಲ 
ಬೇಕಾಗಿಲ್ಲ. ನಮ್ಮ ಒಂದು ಆಜ್ಞೆ ಹೊರಡುವುದೇ ತಡ, ರೆಪ್ಪೆ ಬಡಿಯುವುದರೊಳಗೆ ಅದು ಸಂಭವಿಸಿ ಬಿಡುತ್ತದೆ. 

27. ಇದು ಯುಕ್ತಿಜ್ಞ ಮತ್ತು ನ್ಯಾಯಶೀಲನಾದ ದೇವನ ದೈವಿಕ ಸಾಮ್ರಾಜ್ಯವಲ್ಲ ಬದಲಾಗಿ ಇಲ್ಲಿ ವ್ಯಕ್ತಿಯು ಮನಬಂದಂತೆ 
ವರ್ತಿಸಿದರೂ ಯಾರೂ ವಿಚಾರಿಸುವವರಿಲ್ಲವೆಂದೂ ಇದೊಂದು ಅರಾಜಕತೆಯ ಕೇಂದ್ರವೆಂದೂ ನೀವು ಭಾವಿಸುವುದಾದರೆ ಕಣ್ಣು: ತೆರೆಸಲು 
ಇದೋ ಮಾನವೇತಿಹಾಸವನ್ನೊಮ್ಮೆ ನೋಡಿರಿ. ಇದೇ ನೀತಿಯನ್ನು ಕೈಗೊಂಡ ಜನಾಂಗಗಳು ಪದೇ ಪದೇ ನಾಶಗೊಳಿಸಲ್ಪಟ್ಟಿವೆ. 

28. ಈ ಮಂದಿ ನಾವು ಮಾಡಿದ ಎಲ್ಲ ಕರ್ಮಗಳೂ ಮಾಯವಾಗಿ ಬಿಡುವುದೆಂದು ತಪ್ಪು ತಿಳಿಯದಿರಲಿ. ಹಾಗಾಗಲಾರದು. 
ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ಕೂಟ ಮತ್ತು ಪ್ರತಿಯೊಂದು ಜನಾಂಗದ ಸಂಪೂರ್ಣ ದಾಖಲೆಯು ಸುಭದ್ರವಾಗಿದೆ. ಅದು ಸೂಕ್ತ 
ಸಮಯದಲ್ಲಿ ಬಹಿರಂಗವಾಗುವುದು. 

ದರದ 


ಕಾಂಡ - 27 


55. ಅರ್ರಹ್ಮಾನ್‌ 


ಹೆಸರು 

ಪ್ರಥಮ ಪದದಿಂದಲೇ ಅಧ್ಯಾಯದ ನಾಮಕರಣ ಮಾಡಲಾಗಿದೆ. ಅರ್ಥಾತ್‌, ರಿ ಅರ್ರಹ್ನಾನ್‌ ಎಂಬ 
ಪದದಿಂದ ಆರಂಭವಾದ ಅಧ್ಯಾಯ. ಆದರೂ ಈ ಹೆಸರಿಗೆ ಅಧ್ಯಾಯದ ವಿಷಯದೊಂದಿಗೆ ಗಾಢ ಸಂಬಂಧವಿದೆ. ಯಾಕೆಂದರೆ 
ಇದರಲ್ಲಿ ಸಾದ್ಯಂತ ಅಲ್ಲಾಹನ ಕಾರುಣ್ಯ ಗುಣದ ಪ್ರದರ್ಶನ ಮತ್ತು ಫಲಗಳನ್ನು ಪ್ರಸ್ತಾಪಿಸಲಾಗಿದೆ. 
ಅವತೀರ್ಣ ಕಾಲ K 

ಈ ಅಧ್ಯಾಯವು ಮಕ್ಕಾದಲ್ಲಿ ಅವತೀರ್ಣವಾಗಿದೆಯೆಂದು ವ್ಯಾಖ್ಯಾನ ವಿದ್ವಾಂಸರ ಸಾಮಾನ್ಯ ಅಭಿಪ್ರಾಯ. ಕೆಲವು 
ವರದಿಗಳಲ್ಲಿ ಈ ಅಧ್ಯಾಯವು ಮದೀನಾದಲ್ಲಿ ಅವತೀರ್ಣವಾಗಿದೆಯೆಂದು ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌, ಇಕ್ರಿಮ ಮತ್ತು 
ಕತಾದರಿಂದ ಉದ್ದ ಪತವಾಗಿದೆ. ಆದರೆ ಪ್ರಥಮವಾಗಿ ಕೆಲವು ವರದಿಗಳಲ್ಲಿ ಈ ಮಹನೀಯರಿಂದಲೇ ಇದಕ್ಕೆ ವಿರುದ್ಧವಾದ 
ಹೇಳಿಕೆಯೂ ಉಲ್ಲೇಖವಾಗಿದೆ. ಎರಡನೆಯದಾಗಿ ಇದರ ವಿಷಯ ಹೆಚ್ಚಾಗಿ ಮದೀನದ ಅಧ್ಯಾಯಗಳಿಗಿಂತ ಮಕ್ಕಾದ 
ಅಧ್ಯಾಯದ ವಿಷಯಗಳಿಗೆ ಹೆಚ್ಚು ಹೋಲುತ್ತದೆ. ಅದಲ್ಲದೆ ಇದರ ವಿಷಯಗಳನ್ನು ಗಮನಿಸಿದಾಗ ಇದು ಮಕ್ಕಾ ಜೀವನದ 
ಆರಂಭ ಹಂತದಲ್ಲಿ ಅವತೀರ್ಣವಾಗಿರುವಂತೆ ತೋರುತ್ತದೆ. ಮಾತ್ರವಲ್ಲ, ಇದು ವಲಸೆಗಿಂತ ಅನೇಕ ವರ್ಷಗಳ ಹಿಂದೆ 
ಮಕ್ಕಾದಲ್ಲಿ ಅವತೀರ್ಣವಾಗಿದೆಯೆಂಬುದಕ್ಕೆ ಅನೇಕ ಅಧಿಕೃತ ವರದಿಗಳು ಸಾಕ್ಷಿಯಾಗಿವೆ. 

ಮುಸ್ನದ್‌ ಅಹ್ನದ್‌ನಲ್ಲಿ ಅಸ್ಥಾ ಬಿಂತು ಅಬೂಬಕರ್‌ರ(ರ) ವರದಿಯಿದೆ: ಒಮ್ಮೆ ಪ್ರವಾದಿಯವರು ಕಅಬಾದ ಹಜರುಲ್‌ 
ಅಸ್ವದ್‌ ಇರುವ ಮೂಲೆಗೆ ಮುಖ ಮಾಡಿ ನಮಾರು್‌ ಮಾಡುತ್ತಿರುವುದನ್ನು ನಾನು ನೋಡಿದೆ. ಅಂದು ಜಿ ಪಿಕ 
“ನಿಮಗೆ ನೀಡಲಾಗುತ್ತಿರುವ ಆಜ್ಞೆಯ ಕಡೆಗೆ ಅವರನ್ನು ಆಹ್ನಾನಿಸಿರಿ' ಎಂಬ ಕುರ್‌ಆನ್‌ ವಚನ ಅವತೀರ್ಣವಾಗಿರಲಿಲ್ಲ. ಆ 
ಕಾಲದಲ್ಲಿ ಅವರು ಪ್ರವಾದಿವರ್ಯರ(ಸ) ನಾಲಗೆಯಿಂದ ಕೇವಲ ೫5 44 si RA ಎಂಬ ಮಾತುಗಳು ಮಾತ್ರ 
ಕೇಳಿ ಬರುತ್ತಿದ್ದವು. ಅಲ್‌ ಹಿಜ್‌ ಅಧ್ಯಾಯಕ್ಕಿಂತ ಮುಂಚೆ ಈ ಅಧ್ಯಾಯ ಅವತೀರ್ಣವಾಗಿದೆಯೆಂದು ಇದರಿಂದ ವ್ಯಕ್ತವಾಗುತ್ತದೆ. 

ಬರ್ಗಾರ್‌, ಇಬ್ನು ಜರೀರ್‌, ಇಬ್ನು ಮುಂದಿರ್‌, ದಾರಕುತ್ನಿ (ಅಲ್‌ ಅಫ್ರಾದ್‌ನಲ್ಲಿ) ಇಬ್ನು ಮರ್ದೂಯ ಮತ್ತು ಅಲ್‌ 
ಖತೀಬಿಯವರು (ತಾರೀಖ್‌ನಲ್ಲಿ), ಅಬ್ದುಲ್ಲಾ ಬಿನ್‌ ಉಮರ್‌ರಿಂದ ಉದ್ಭರಿಸಿದ್ದಾರೆ: ಒಮ್ಮೆ ಸ್ವತಃ ಪ್ರವಾದಿವರ್ಯರೋ 
ಅಥವಾ ಅವರ ಸಮ್ಮುಖದಲ್ಲಿ ಬೇರೆ ಯಾರೋ ಅರ್ರಹ್ಮಾನ್‌ ಅಧ್ಯಾಯ ಓದಿದರು. ಆ ಬಳಿಕ ಪ್ರವಾದಿವರ್ಯರು ಜನರೊಂದಿಗೆ 
ಕೇಳಿದರು: ಜಿನ್ನ್‌ಗಳು ತಮ್ಮ ಪ್ರಭುವಿಗೆ ನೀಡಿದಂಥ ಉತ್ತರವನ್ನು ನಿಮ್ಮ ಪೈಕಿ ಯಾರಿಂದಲೂ ನನಗೆ ಕೇಳಿಬರಲಿಲ್ಲವೇಕೆ? ಜನರು 
ವಿಚಾರಿಸಿದರು: ಆ ಉತ್ತರ ಏನಾಗಿತ್ತು? ಆಗ ಪ್ರವಾದಿ(ಸ) ಹೇಳಿದರು: ನಾನು ಲ 4; 34 ಎಂದು ಓದಿದಾಗಲೆಲ್ಲಾ 
ಅವರು ಹೀಗೆ ಉತ್ತರಿಸುತ್ತಿದ್ದರು: 42 ಟ್ರ ಯ್ಯ ತ “ನಾವು ಅಲ್ಲಾಹನ ಯಾವೊಂದು ಅನುಗ್ರಹವನ್ನೂ ನಿರಾ 
ಕರಿಸುವುದಿಲ್ಲ .'' 

ಸರಿಸುಮಾರು ಇದೇ ರೀತಿಯ ಮಾತನ್ನು ತಿರ್ಮಿದಿ, ಹಾಕಿಮ್‌, ಹಾಫಿರು್‌ ಅಬೂಬಕರ್‌ ಬರ್ಲಾ ರ್‌ರು, ಜಾಬಿರ್‌ ಬಿನ್‌ 
ಅಬ್ದುಲ್ಲಾರಿಂದ ಉದ್ದರಿಸಿದ್ದಾರೆ. ಅದರ ಪದಗಳು ಹೀಗಿವೆ: ಅರ್ರಹ್ಮಾನ್‌ ಅಧ್ಯಾಯವನ್ನು ಆಲಿಸಿ ಜನರು ಮೌನವಾಗಿ ಕುಳಿತಿ 
ದ್ದಾಗ ಪ್ರವಾದಿವರ್ಯರು(ಸ) ಕೇಳಿದರು: ಕುರ್‌ಆನ್‌ ಆಲಿಸಲಿಕ್ಕಾಗಿ ಯಕ್ಷರು ಒಟ್ಟು ಸೇರಿದ್ದ ಒಂದು ರಾಶ್ರಿಯಲ್ಲಿ ನಾನು ಈ 
ಅಧ್ಯಾಯವನ್ನು ಯಕ್ಷರಿಗೆ ಓದಿ ಹೇಳಿದೆ: ಅವರು ನಿಮಗಿಂತ ಉತ್ತಮವಾಗಿ ಪ್ರತಿಕ್ರಿ ಯಿಸುತ್ತಿದ್ದರು. ನಾನು $51 515 
೦60 4 ಎಂದು ಓದಿದಾಗಲೆಲ್ಲಾ ಅವರು ೩೬01 54 ಮುಖ ಬ ಯ್ಯ ಹೀಳ. ಪ್ರಭೂ! ನಿನ್ನ 
ಯಾವೊಂದು ಅನುಗ್ರಹವನ್ನೂ ನಾವು ತಿರಸ್ಕರಿಸುವುದಿಲ್ಲ, ಸರ್ವಸ್ತುತಿಯೂ ನಿನಗೇ ಆಗಿವೆ. 


ಕಾಂಡ - 27 


55. ಅರ್ರಹ್ಮಾನ್‌ 179 


ಈ ವರದಿಯಿಂದ ಹೀಗೆ ವ್ಯಕ್ತವಾಗುತ್ತದೆ: ಅಹ್‌ಕಾಫ್‌ ಅಧ್ಯಾಯ (ವಚನ: 29-32) ದಲ್ಲಿ ವಿವರಿಸಲಾಗಿರುವ ಯಕ್ಷರು 
ಪ್ರವಾದಿಯವರ ಕುರ್‌ಆನ್‌ ಪಾರಾಯಣವನ್ನು ಆಲಿಸಿದ ಘಟನೆಯ ಸಂದರ್ಭದ ನಮಾರು್‌ನಲ್ಲಿ ಪ್ರವಾದಿವರ್ಯರು 
ಅರ್ರಹ್ಮಾನ್‌ ಅಧ್ಯಾಯವನ್ನು ಓದಿದ್ದರು. ಪ್ರವಾದಿತ್ವದ 10ನೇ ವರ್ಷದಲ್ಲಿ ಪ್ರವಾದಿವರ್ಯರು(ಸ) ತಾಯಿಫ್‌ನಿಂದ ಮರಳುತ್ತಿ 
ರುವಾಗ ನಖ್ಲ ಎಂಬಲ್ಲಿ ಸ್ವಲ್ಪ ಹೊತ್ತು ತಂಗಿದ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿತ್ತು. ಕೆಲವು ವರದಿಗಳಂತೆ, ಯಕ್ಷರು ನನ್ನ 
ಕುರ್‌ಆನ್‌ ಪಾರಾಯಣವನ್ನು ಆಲಿಸುತ್ತಿರುವರೆಂದು ಪ್ರವಾದಿವರ್ಯರಿಗೆ(ಸ) ತಿಳಿದಿಲ್ಲದಿದ್ದರೂ ಅಲ್ಲಾಹನು ಅವರಿಗೆ ಆ ಬಳಿಕ 
ತಿಳಿಸಿದ್ದನು. ಯಕ್ಷರ ಕುರ್‌ಆನ್‌ ಆಲಿಸುವಿಕೆಯನ್ನು ತಿಳಿಸಿದಂತೆಯೇ ಅಲ್ಲಾಹನು ಅರ್ರಹ್ನಾನ್‌ ಆಲಿಸಿದಾಗ ಯಕ್ಷರು ತೋರಿದ 
ಪ್ರತಿಕ್ರಿಯೆಯನ್ನೂ ಪ್ರವಾದಿವರ್ಯರಿಗೆ(ಸ) ತಿಳಿಸಿದನೆಂದು ಊಹಿಸಿದರೆ ತಪ್ಪಾಗಲಾರದು. 

ಈ ಅಧ್ಯಾಯವು ಅಲ್‌ಹಿಜ್ರ್‌ ಮತ್ತು ಅಲ್‌ಅಹ್‌ಕಾಫ್‌ ಅಧ್ಯಾಯಗಳಿಗಿಂತ ಮುಂಚೆ ಅವತೀರ್ಣವಾಗಿದೆಯೆಂದು 
ಪ್ರಸ್ತುತ ವರದಿಗಳಿಂದ ಗ್ರಹಿಸಬಹುದು. ಇವುಗಳ ಹೊರತಾಗಿ ಈ ಅಧ್ಯಾಯವು ಮಕ್ಕಾದ ಆರಂಭ ಕಾಲದಲ್ಲಿ ಅವತೀರ್ಣವಾದ 
ಅಧ್ಯಾಯಗಳಲ್ಲಿ ಸೇರಿದೆಯೆಂದು ಸೂಚಿಸುವ ಒಂದು ವರದಿಯು ನಮಗೆ ಕಂಡು ಬರುತ್ತದೆ. ಉರ್ವತ್‌ ಬಿನ್‌ ರುುಬೈರ್‌ರಿಂದ 
ಇಬ್ನು ಇಸ್ಟಾಕ್‌ ಒಂದು ಘಟನೆಯನ್ನು ಉದ್ಭರಿಸಿದ್ದಾರೆ. ಅದೊಂದು ದಿನ ಸಹಾಬಿಗಳು ಪರಸ್ಪರ ಮಾತಾಡುತ್ತಿದ್ದರು: ಯಾರಾದರೂ 
ಬಹಿರಂಗವಾಗಿ ಉಚ್ಚ ಸ್ಥರದಲ್ಲಿ ಕುರ್‌ಆನ್‌ ಪಾರಾಯಣ ಮಾಡುವುದನ್ನು ಕುರೈಶರು ಈ ತನಕ ಆಲಿಸಿಲ್ಲ, ಅವರಿಗೆ ಒಂದು 
ಬಾರಿ ಕುರ್‌ಆನ್‌ ವಚನಗಳನ್ನು ಓದಿ ಕೇಳಿಸುವವರು ನಮ್ಮಲ್ಲಿ ಯಾರಿದ್ದಾರೆ? ಆಗ ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ರು ಆ ಕೆಲಸ 
ವನ್ನು ನಾನು ಮಾಡಬಲ್ಲೆನೆಂದು ಹೇಳಿದರು: ಅವರು ನಿಮ್ಮ ಮೇಲೆ ಹಲ್ಲೆನಡೆಸಬಹುದೆಂದು ನಮಗೆ ಭಯವಾಗುತ್ತಿದೆ. ಸುಶಕ್ತ 
ಕುಟುಂಬದ ಯಾರಾದರೊಬ್ಬರು ಆ ಕಾರ್ಯ ಮಾಡಬೇಕೆಂದು ನಮಗನಿಸುತ್ತದೆ. ಕುರೈಶರು ಅವನನ್ನು ಅಕ್ರಮಿಸಿದರೆ ಅವನ 
ಕುಟುಂಬವು ರಕ್ಷಿಸಬಹುದು. ಅಬ್ದುಲ್ಲಾ ಹೇಳಿದರು: ಈ ಕೆಲಸ ಮಾಡಲು ನನಗೆ ಒಪ್ಪಿಗೆ ನೀಡಿರಿ. ಅಲ್ಲಾಹನೇ ನನ್ನ ಸಂರಕ್ಷಕ. 
ಅನಂತರ ಅವರು ಹಾಡು ಹಗಲಿನಲ್ಲಿ ಕುರೈಶಿ ಗಣ್ಯರು ಹರಮ್‌ನಲ್ಲಿ ತಂತಮ್ಮ ಕೂಟಗಳಲ್ಲಿ ಕುಳಿತಿದ್ದಾಗ ಅಲ್ಲಿಗೆ ತೆರಳಿದರು. 
ಮಕಾಮು ಇಬ್ರಾಹೀಮ್‌ ಬಳಿ ಹೋಗಿ ಅರ್ರಹ್ನಾನ್‌ ಅಧ್ಯಾಯ ಪಾರಾಯಣ ಮಾಡಲಾರಂಭಿಸಿದರು. ಆರಂಭದಲ್ಲಿ ಕುರೈಶರಿಗೆ 
ಅಬ್ದುಲ್ಲಾ ಏನೋ ಹೇಳುತ್ತಿರುವರೆಂದು ತೋಚಿತ್ತು. ಆದರೆ ಆ ಬಳಿಕ ಅವರಿಗೆ ಅದು ಮುಹಮೃದ್‌ರಿಗೆ(ಸ) ದಿವ್ಯ ವಚನಗಳ 
ಹೆಸರಲ್ಲಿ ಅವತೀರ್ಣವಾಗುತ್ತಿರುವ ವಚನಗಳೆಂದು ತಿಳಿಯಿತು. ಆ ಕೂಡಲೇ ಅವರು ಮುಗಿಬಿದ್ದು ರಪರಪನೆ ಕೆನ್ನೆಗೆ ಹೊಡೆದರು. 
ಆದರೆ ಅಬ್ದುಲ್ಲಾರು ಅದನ್ನು ಲೆಕ್ಕಿಸದೆ ಪಾರಾಯಣ ಮಾಡುತ್ತಲಿದ್ದರು. ತನಗೆ ಸಾಧ್ಯವಿರುವ ತನಕ ಪಾರಾಯಣ ಮುಂದುವರಿಸಿ 
ದರು. ಕೊನೆಗೆ ಅವರು ತಮ್ಮ ಬಾತು ಹೋಗಿದ್ದಮುಖದೊಂದಿಗೆ ಮರಳಿದಾಗ ಸಂಗಡಿಗರು ಹೇಳಿದರು: ನಮಗೆ ಹೀಗಾದೀತೆಂಬ 
ಭಯವಿತ್ತು. ಅವರು ಹೇಳಿದರು: ದೇವನ ಈ ವೈರಿಗಳು ಎಂದೂ ಇದಕ್ಕಿಂತ ಹೆಚ್ಚು ಸೌಮ್ಯವಾಗಿರಲಿಲ್ಲ. ನೀವು ಹೇಳಿದರೆ ನಾನು 
ನಾಳೆಯೂ ಹೋಗಿ ಕುರ್‌ಆನ್‌ ಪಾರಾಯಣ ಮಾಡುತ್ತೇನೆ. ಆಗ ಎಲ್ಲರೂ ಹೇಳಿದರು: ಸಾಕು. ಇದೇ ಧಾರಾಳವಾಯಿತು. 
ಅವರು ಕೇಳಬಯಸದುದನ್ನು ನೀವು ಅವರಿಗೆ ಕೇಳಿಸಿದಿರಿ. (ಸೀರತ್‌ ಇಬ್ನು ಹಿಶಾಮ್‌, ಭಾಗ: 1, ಪುಟ: 336) 
ಚರ್ಚಾ ವಿಷಯ 

ಇದು ಪವಿತ್ರ ಕುರ್‌ಆನಿನಲ್ಲಿಮಾನವರಂತೆಯೇಕ್ರಿಯಾ ಸ್ವಾತಂತ್ರ್ಯ ಹೊಂದಿದ ಇನ್ನೊಂದು ಸೃಷ್ಟಿಯಾಗಿರುವ ಜಿನ್ನ್‌ಗಳನ್ನು 
ನೇರವಾಗಿ ಅಭಿಸಂಬೋಧಿಸಿರುವ ಏಕೈಕ ಅಧ್ಯಾಯವಾಗಿದೆ. ಇದರಲ್ಲಿ ಉಭಯತ್ರರಿಗೂ ಅಲ್ಲಾಹನ ಶಕ್ತಿ ಮಹಾತ್ಮೆ, ಅವನ 
ಅಪಾರ ಮತ್ತು ಅಸಂಖ್ಯಾತ ಅನುಗ್ರಹಗಳು, ಅವುಗಳಿಗೆ ಹೋಲಿಸಿದಾಗ ಅವರ ದೌರ್ಬಲ್ಯ ಮತ್ತು ಅಸಹಾಯಕತೆ ಹಾಗೂ 
ಅವನ ಮುಂದೆ ಅವರ ಜವಾಬ್ದಾರಿಕೆಯ ಪ್ರಜ್ಞೆಮೂಡಿಸಿ ಅವನ ಆಜ್ಞೋಲ್ಲಂಘನೆ ಮಾಡಿದರೆ ಅನುಭವಿಸಬೇಕಾದ ದುರಂತದ 
ಫಲದ ಬಗ್ಗೆ ಎಚ್ಚರಿಸಲಾಗಿದೆ ಹಾಗೂ ವಿಧೇಯರಾಗಿದ್ದರೆ ಲಭಿಸುವ ಸತ್ಸಲಗಳ ಸುವಾರ್ತೆ ನೀಡಲಾಗಿದೆ. ಪವಿತ್ರ ಕುರ್‌ಆನಿನ 
ಇತರ ಅನೇಕ ಕಡೆಗಳಲ್ಲಿ ಯಕ್ಷರಿಗೂ ಮಾನವರಂತೆಯೇ ಕ್ರಿಯಾ ಸ್ಥಾಶಂತ್ರ್ಯವಿದೆ. ಅವರಲ್ಲಿಯೂ ಮಾನವರಂತೆಯೇ 
ಸತ್ಯನಿಷೇಧಕರು, ಸತ್ಯವಿಶ್ವಾಹಿಗಳು, ವಿಧೇಯರು ಮತ್ತು ಅವಿಧೇಯರಿದ್ದಾರೆ. ಅವರಲ್ಲಿಯೂ ಪ್ರವಾದಿ ಮತ್ತು ದಿವ್ಯಗ್ರಂಥಗಳಲ್ಲಿ 
ವಿಶ್ವಾಸ ವಿರಿಸಿದವರೂ ಇದ್ದಾರೆಂದು ಹೇಳಲಾಗಿದೆ. ಆದರೆ ಈ ಅಧ್ಯಾಯದಲ್ಲಿ ಪ್ರವಾದಿ ಮುಹಮ್ಮದ್‌ರ ಮತ್ತು ಕುರ್‌ಆನಿನ 
ಸಂದೇಶವು ಮಾನವ ಮತ್ತು ಜಿನ್ನ್‌ ಎಂಬ ಎರಡೂ ವರ್ಗಗಳಿಗಾಗಿದೆ ಮತ್ತು ಮುಹಮ್ಮದ್‌ರ(ಸ) ಪ್ರವಾದಿಶ್ಚವು ಕೇವಲ 
ಮಾನವರಿಗೆ ಸೀಮಿತ ವಲ್ಲವೆಂದು ಖಚಿತವಾಗಿ ತಿಳಿಸಲಾಗಿದೆ. 


ಕಾಂಡ - 27 


180 ತಪ್ಪೀಮುಲ್‌ ಕುರ್‌ಆನ್‌ 
ರ 


ಅಧ್ಯಾಯದ ಆರಂಭದಲ್ಲಿ ಕೇವಲ ಮಾನವರನ್ನು ಅಭಿಸಂಬೋಧಿಸಲಾಗಿದೆ. ಯಾಕೆಂದರೆ ಭೂಮಿಯ ಪ್ರಾತಿನಿಧ್ಯವು 
ಕೇವಲ ಅವರಿಗೆ ಲಭಿಸಿದೆ. ಅಲ್ಲಾಹನ ಪ್ರವಾದಿಯು ಅವರಿಂದಲೇ ಆಗತನಾಗಿದ್ದಾರೆ. ಅವರ ಭಾಷೆಯಲ್ಲಿಯೇ ದೇವಗ್ರಂಥ 
ಅವತೀರ್ಣವಾಗಿದೆ. ಆದರೆ 13ನೇ ವಚನದಿಂದ ಅದು ಮಾನವರು ಮತ್ತು ಜಿನ್ನ್‌ಗಳನ್ನು ಏಕಪ್ರಕಾರ ಅಭಿಸಂಬೋಧಿಸುತ್ತದೆ. 
ಉಭಯತ್ರರಿಗೂ ಒಂದೇ ಸಂದೇಶವನ್ನು ನೀಡುತ್ತದೆ. 

ಅಧ್ಯಾಯದ ವಿಷಯಗಳನ್ನು ಚಿಕ್ಕ ಚಿಕ್ಕ ನುಡಿಗಳಲ್ಲಿ ವಿಶಿಷ್ಟ ಕ್ರಮದಲ್ಲಿ ವಿವರಿಸಲಾಗಿದೆ. 1ರಿಂದ 4ನೇ ವರೆಗಿನ ವಚನ 
ಗಳಲ್ಲಿ, ಈ ಕುರ್‌ಆನ್‌ನ ಬೋಧನೆಯು ಅಲ್ಲಾಹನ ವತಿಯಿಂದ ಬಂದಿದೆ. ಈ ಬೋಧನೆಯಿಂದ ಮಾನವನಿಗೆ ಮಾರ್ಗದರ್ಶನದ 
ಉಪಾಧಿಯನ್ನು ಒದಗಿಸಬೇಕಾದುದು ಅಲ್ಲಾಹನ ಕೃಪೆಯ ಬೇಡಿಕೆಯಾಗಿದೆ. ಯಾಕೆಂದರೆ ಬುದ್ಧಿ ಮತ್ತು ವಿವೇಕವಿರುವ 
ಒಂದು ಸೃಷ್ಟಿಯಾಗಿ ಮಾನವನನ್ನು ಸೃಷ್ಟಿಸಿರುವನೆಂದು ಹೇಳಲಾಗಿದೆ. 5 ಮತ್ತು 6ನೇ ವಚನಗಳಲ್ಲಿ ವಿಶ್ವದ ಸಮಗ್ರ ವ್ಯವಸ್ಥೆಯು 
ಅಲ್ಲಾಹನ ಆಜ್ಞಾನುಸಾರವೇ ನಡೆಯುತ್ತದೆ. ಆಕಾಶ ಭೂಮಿಗಳ ಸಕಲ ವಸ್ತುಗಳೂ ಆತನ ಆಜ್ಞಾನುವರ್ತಿಯಾಗಿವೆ. ಇಲ್ಲಿ ಸ್ವಂತ 
ದೇವತ್ವವನ್ನು ಚಲಾಯಿಸಬಲ್ಲ ಬೇರೆ ಯಾರೂ ಇಲ್ಲವೆಂದು ತಿಳಿಸಲಾಗಿದೆ. 7ರಿಂದ 9ನೇ ವಚನಗಳ ತನಕ ಇನ್ನೊಂದು 
ವಾಸ್ತವಿಕತೆಯನ್ನು ವಿವರಿಸಲಾಗಿದೆ. ಅರ್ಥಾತ್‌ ಅಲ್ಲಾಹನು ಈ ವಿಶ್ವದ ಸಂಪೂರ್ಣ ವ್ಯವಸ್ಥೆಯನ್ನು ನಿಖರವಾಗಿ ಸಂತುಲಿತ 
ಮತ್ತು ನ್ಯಾಯಪೂರ್ಣವಾಗಿ ರೂಪುಗೊಳಿಸಿದ್ದಾನೆ. ಇದರ ನಿವಾಸಿಗಳು ಅವರಿಗೆ ನೀಡಲಾಗಿರುವ ಸ್ವಾತಂತ್ರ್ಯದ ಮಿತಿಯಲ್ಲಿಯೂ 
ನ್ಯಾಯವನ್ನು ಉಳಿಸಿ ಸಂತುಲಿತತೆಯನ್ನು ಕೆಡಿಸದಿರುವುದು ಈ ನಿಸರ್ಗ ನಿಯಮದ ಬೇಡಿಕೆಯಾಗಿದೆ. 

10ರಿಂದ 25ರವರೆಗಿನ ವಚನಗಳಲ್ಲಿ ಅಲ್ಲಾಹನ ಸಾಮರ್ಥ್ಯಗಳ ಅದ್ಭುತ ನಿದರ್ಶನಗಳನ್ನು ವಿವರಿಸುತ್ತಾ ಯಕ್ಷರು ಮತ್ತು 
ಮಾನವರು ಅನುಭವಿಸುತ್ತಿರುವ ದೇವಾನುಗ್ರಹಗಳನ್ನು ಬೆಟ್ಟು ಮಾಡಿದೆ. 26ರಿಂದ 30ರ ವರೆಗಿನ ವಚನಗಳಲ್ಲಿ ಈ ವಿಶ್ವದಲ್ಲಿ 
ದೇವನ ಹೊರತು ಬೇರೆ ಯಾವುದೂ ಅನಶ್ಚರ ಮತ್ತು ಅಮರವಲ್ಲ. ಸ್ವಂತ ಅಸ್ತಿತ್ವ ಮತ್ತು ಅಸ್ತಿತ್ವದ ಬೇಡಿಕೆಗಳ ಈಡೇರಿಕೆಗಾಗಿ 
ಅಲ್ಲಾಹನನ್ನು ಅವಲಂಬಿಸದ ಸಣ್ಣ ಅಥವಾ ದೊಡ್ಡ ಯಾವೊಂದು ವಸ್ತುವೂ ಇಲ್ಲ ಭೂಮಿ ಮತ್ತು ಆಕಾಶಗಳಲ್ಲಿದಿನರಾತ್ರಿ ಗಳಲ್ಲಿ 
ನಡೆಯುತ್ತಿರುವ ಪ್ರತಿಯೊಂದು ಪ್ರಕ್ರಿಯೆಯೂ ಅವನ ಆಜ್ಞಾನುಸಾರನಾಗಿಯೇ ನಡೆಯುತ್ತದೆಂದು ಯಕ್ಷರು ಮತ್ತು ಮಾನವರಿಗೆ 
ನೆನಪಿಸಲಾಗಿದೆ. 31ರಿಂದ 36ರವರೆಗಿನ ವಚನಗಳಲ್ಲಿ ಶೀಘ್ರ ದಲ್ಲಿಯೇ ನಿಮ್ಮ ಕರ್ಮಗಳ ವಿಚಾರಣೆಯ ಸಮಯ ಬರಲಿದೆಯೆಂದು 
ಉಭಯ ವರ್ಗಗಳಿಗೂ ಎಚ್ಚರಿಸಲಾಗಿದೆ. ಆ ವಿಚಾರಣೆಯಿಂದ ನಿಮಗೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ದೇವನ ಅಧಿಕಾರಗಳು 
ನಿಮ್ಮನ್ನು ನಾನಾ ಕಡೆಗಳಿಂದ ಆವರಿಸಿದೆ. ಅದರಿಂದ ಹೊರಬಂದು ಓಡಿ ಹೋಗುವ ಶಕ್ತಿ ನಿಮಗಿಲ್ಲ, ಒಂದು ವೇಳೆ ನೀವು ಅದ 
ರಿಂದ ಓಡಿ ಹೋಗಬಹುದೆಂದು ಅಹಂಕಾರ ಪಡುವುದಿದ್ದರೆ ಒಮ್ಮೆ ಓಡಿ ಹೋಗಿ, ನೋಡೋಣ ಎಂದು ಸವಾಲು ಹಾಕಲಾಗಿದೆ. 

37 ಮತ್ತು 38ನೇ ವಚನಗಳಲ್ಲಿ ಈ ವಿಚಾರಣೆಯು ಪುನರುತ್ಕಾನ ದಿನ ನಡೆಯಲಿದೆಯೆಂದು ತಿಳಿಸಲಾಗಿದೆ. 39ರಿಂದ 
45ರ ವರೆಗಿನ ವಚನಗಳಲ್ಲಿ, ಈ ಭೂಮಿಯಲ್ಲಿ ಅಲ್ಲಾಹನಿಗೆ ಅವಿಧೇಯರಾಗಿ ಬಾಳಿದ ಅಪರಾಧಿಗಳಾದ ಯಕ್ಷರು ಮತ್ತು 
ಮಾನವರ ದುರಂತ ಪರಿಣಾಮವನ್ನು ವಿವರಿಸಲಾಗಿದೆ. 46ನೇ ವಚನದಿಂದ ಅಧ್ಯಾಯದ ಕೊನೆಯ ತನಕ, ಈ ಭೂಮಿಯಲ್ಲಿ 
ದೇವಭಯದಿಂದ, ಒಂದು ದಿನ ಅಲ್ಲಾಹನ ಮುಂದೆ ಹಾಜರಾಗಿ ತಮ್ಮ ಲೆಕ್ಕಾಚಾರವನ್ನು ಸಮರ್ಪಿಸಬೇಕಾಗಿದೆಯೆಂಬ 
ಪ್ರಜ್ಞೆಯಿಂದ ಬಾಳಿದ ಸಜ್ಜನ ಮಾನವರು ಮತ್ತು ಯಕ್ಷರಿಗೆ ಲಭಿಸುವ ಉಡುಗೊರೆಗಳನ್ನು ವಿವರವಾಗಿ ತಿಳಿಸಲಾಗಿದೆ. 

ಈ ಉಪನ್ಯಾಸವು ಸಂಪೂರ್ಣವಾಗಿ ಸಂಭಾಷಣೆಯ ಶೈಲಿಯಲ್ಲಿದೆ. ಸ್ಫೂರ್ತಿದಾಯಕ ಮತ್ತು ಸಾಹಿತ್ಯ ಸಮೃದ್ಧ 
ಉಪನ್ಯಾಸ. ಅದರಲ್ಲಿ ಅಲ್ಲಾಹನ ಪ್ರತಿಯೊಂದು ಅದ್ಭುತ ಶಕ್ತಿಗಳನ್ನೂ ಅವನು ತೋರಿರುವ ಪ್ರತಿಯೊಂದು ಔದಾರ್ಯವನ್ನೂ 
ಅವನ ಪ್ರತಿಯೊಂದು ಆಡಳಿತಾಧಿಕಾರಮತ್ತು ಶಕ್ತಿ ಸಾಮರ್ಥ್ಯದ ದೃಶ್ಯವನ್ನೂ ವಿವರಿಸಲಾಗಿದೆ. ಮಾನವರು ಮತ್ತು ಜಿನ್ನ್‌ಗಳೊಡನೆ 
೦0 NTE ಎಂದು ಪದೇಪದೇ ಪ್ರಶ್ನಿಸಲಾಗಿದೆ. "ಆಲಾಇ' ಪದಕ್ಕೆ ಬಹಳ ವಿಶಾಲಾರ್ಥವಿದೆ. ಈ 
ಉಪನ್ಯಾಸದಲ್ಲಿ ಪ್ರಸ್ತುತ ಪದವನ್ನು ವಿವಿಧ ಸ್ಥಳಗಳಲ್ಲಿ ವಿಭಿನ್ನ ಅರ್ಥಗಳಲ್ಲಿ ಬಳಸಲಾಗಿದೆ. ಪ್ರತಿಯೊಂದು ಸ್ಥಳ ಮತ್ತು 
ಹಿನ್ನೆಲೆಯನ್ನು ಗಮನಿಸಿದಾಗ ಜಿನ್ನ್‌ ಮತ್ತು ಮಾನವರೊಂದಿಗೆ ಕೇಳುವ ಈ ಪ್ರಶ್ನೆಗೆ ಪ್ರತಿ ಬಾರಿಯು ವಿಶಿಷ್ಟಅರ್ಥಗಳಿವೆಯೆಂದು 
ಭಾಸವಾಗುತ್ತದೆ. ಮುಂದೆ ಅಧ್ಯಾಯದ ವ್ಯಾಖ್ಯಾನದಲ್ಲಿ ನಾವು ಅದನ್ನು ವಿವರಿಸುತ್ತೇವೆ. 


ಕಾಂಡ - 27 


ನನ; ಧರ 


(ಅವತೀರ್ಣ-ಮಕ್ಕಾದಲ್ಲಿ) 
ಸೂಕ್ತಗಳು: 78 ರುಕೂಆ್‌ಗಳು: 3 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


SCAM fo OM dH 


(1-9) ರಹ್ನಾನನು (ಪರಮ ದಯಾಮಯನು) ಈ ಕುರ್‌ಆನನ್ನು ಕಲಿಸಿರುವನು.* ಅವನೇ ಮಾನವನನ್ನು 
ಸೃಷ್ಟಿಸಿದನು” ಮತ್ತು ಅವನಿಗೆ ಮಾತಾಡಲು ಕಲಿಸಿದನು' ಸೂರ್ಯ ಚಂದ್ರರು ಒಂದು ಗಣನೆಗೆ ಅಧೀನರಾಗಿದ್ದಾರೆ" 


1. ಅರ್ಥಾತ್‌ ಈ ಕುರ್‌ಆನಿನ ಬೋಧನೆಯು ಸೃಷ್ಟಿಯಲ್ಲ. ಮಾನವ ಪ್ರತಿಭೆಯಿಂದ ಕಲಿಸಲಾಗಿಲ್ಲ. ಬದಲಾಗಿ ದಯಾಮಯನಾದ 
ಅಲ್ಲಾಹನೇ ಆದರ ಶಿಕ್ಷಕನಾಗಿದ್ದಾನೆ. ಈ ಸಂದರ್ಭದಲ್ಲಿ ಅಲ್ಲಾಹನು ಈ ಕುರ್‌ಆನನ್ನು ಯಾರಿಗೆ ಕಳುಹಿಸಲಾಯಿತೆಂದು ಹೇಳುವ 
ಅಗತ್ಯವಿಲ್ಲ, ಯಾಕೆಂದರೆ ಜನರು ಮುಹಮ್ಮದ್‌ರ(ಸ) ನಾಲಗೆಯಿಂದ ಇದನ್ನು ಕೇಳುತ್ತಲಿದ್ದರು. ಆದ್ದರಿಂದ ಅಲ್ಲಾಹನು ಇದನ್ನು ಪ್ರವಾದಿ 
ಮುಹಮ್ಮದರಿಗೆ ಕಲಿಸಿರುವನೆಂದು ಸಾಂದರ್ಭಿಕ ಹಿನ್ನೆಲೆಯೂ ಸ್ಪಷ್ಟಪಡಿಸುತ್ತದೆ. 

ಇದು ಪ್ರವಾದಿ ಮುಹಮ್ಮದರ ಸ್ವಃ ಸ್ವಂತ ಕೃತಿಯಲ್ಲ, ಅಲ್ಲಾಹನೇ ಅವರಿಗೆ ಕಲಿಸಿರುವನೆಂದು ಸ್ಪಷ್ಟಪಡಿಸುವುದೇ ಅಧ್ಯಾಯವನ್ನು ಈ 
ಮಾತಿನಿಂದ ಆರಂಭಿಸಿದ ಪ್ರಥಮ ಉದ್ದೇಶ. ಅದಲ್ಲದೆ "ಪರಮ ದಯಾಮಯ' ಎಂಬ ಪದದಿಂದ ಸೂಚಿಸಿರುವ ಇನ್ನೊ ೦ದು ಉದ್ದೇಶವೂ 
ಇದೆ. ಅಲ್ಲಾಹನೇ ಕಲಿಸಿದ್ದಾನೆ, ಪ್ರವಾದಿಯವರು ರಚಿಸಿದ್ದಲ್ಲವೆಂದು ಮಾತ್ರ ತಿಳಿಸುವ ಉದ್ದೇಶವಾಗಿದ್ದರೆ, ಅಲ್ಲಾಹನ ಸ್ಥಿರನಾಮವನ್ನು 
ಬಳಸದೆ ದಯಾಮಯನೆಂಬ ಗುಣನಾಮವನ್ನು ಬಳಸುವ ಅಗತ್ಯವಿರಲಿಲ್ಲ ಅಥವಾ ಒಂದು ವೇಳೆ ಗುಣನಾಮವನ್ನೇ ಬಳಸುವುದಿದ್ದರೂ 
ಅಲ್ಲಾಹನ ನಾಮಗಳಲ್ಲಿ ಇತರ ಯಾವ ನಾಮವನ್ನಾದರೂ ಬಳಸಬಹುದಾಗಿತ್ತು. ಆದರೆ ಸೃ ಸೃಷ್ಟಿಕರ್ತ ಅಥವಾ ಅನ್ನದಾತನಾದ ಅಲ್ಲಾಹನು 
ಇದನ್ನು ಕಲಿಸಿದನೆಂದು ಹೇಳದೆ ಪರಮ ದಯಾಮಯನು ಕಲಿಸಿರುವನೆಂದು ಹೇಳಲಾಗಿದೆ. ಇದರಿಂದ ತನ್ನ ದಾಸರ ಮಾರ್ಗದರ್ಶನಕ್ಕಾಗಿ 
ಪವಿತ್ರ ಕುರ್‌ಆನನ್ನು ಅವತೀರ್ಣಗೊಳಿಸಿರುವುದು ಅಲ್ಲಾಹನ ಮಹಾ ಕೃಪೆಯೆಂದು ಸ್ವತಃ ವ್ಯಕ್ತವಾಗುತ್ತದೆ. ಸೃಷ್ಟಿಗಳೊಡನೆ ಪರಮದಯಾಮಯ 
ನಾಗಿರುವುದರಿಂದ ನಿಮ್ಮನ್ನು ಗಾಢಾಂಧಕಾರದಲ್ಲಿ ದಾರಿ ತಪ್ಪಿ ಅಲೆದಾಡುವಂತೆ ಬಿಟ್ಟು ಬಿಡುವುದು ಅವನಿಗೆ ಸಹ್ಯವಲ್ಲ. ಈ ಕುರ್‌ಆನನ್ನು 
ಅವತೀರ್ಣಗೊಳಿಸಿ ನಿಮಗೆ ಐಹಿಕ ಜೀವನದ ಮಾರ್ಗದರ್ಶನ ಮತ್ತು ಪರಲೋಕದ ವಿಜಯಕ್ಕೆ ಬೇಕಾದ ಜ್ಞಾ ನವನ್ನು ನೀಡಿರುವುದು ಅವನ 
ಕರುಣೆಯ ಬೇಡಿಕೆಯಾಗಿದೆ. 

2. ಬೇರೆ ಮಾತುಗಳಲ್ಲಿ ಅಲ್ಲಾಹನು ಮಾನವರ ಸ್ಥ ೃಷ್ಟಿಕರ್ತನಾಗಿದ್ದಾನೆ. ಆದ್ದರಿಂದ ಅವರ ಜೀವನ ಧ್ಯೆ €ಯವನ್ನು ಈಡೇರಿಸುವ 
ಜ್ಞಾನವನ್ನು ಒದಗಿಸಬೇಕಾದುದು ಅವನ ಹೊಣೆಗಾರಿಕೆಯಾಗಿದೆ. ಅದಕ್ಕಾಗಿ ಅಲ್ಲಾಹನು ಈ ಕುರ್‌ಆನನ್ನು ಅವತರ್ಜಾಗೊಂ1ರುವಕುಟುವು. 
ಮಾತ್ರ ಅವನ ಬೇಡಿಕೆಯಲ್ಲ ಅದರೊಂದಿಗೆ, ಅದು ಸ್ಪ ಷ್ಟಿಕರ್ತನಾಗಿರುವನೆಂಬ ಗುಣದ ಅನಿವಾರ್ಯ ಮತ್ತು ಸಹಜ ಬೇಡಿಕೆಯಾಗಿದೆ. 
ಸೃ ಸೃಷ್ಟಿಕರ್ತನು ತನ್ನ ಸೃಷ್ಟಿಗಳಿಗೆ ಮಾರ್ಗದರ್ಶನ ನೀಡದಿದ್ದರೆ ಬೇರೆ ಯಾರಿಂದ ಸ್‌ ಸಾಧ್ಯ? ಓರ್ವ ಸೃ ಷ್ಟಿಕರ್ತನ ಮಟ್ಟಿಗೆ ತಾನು ಸ್ಪ ಸೃಷ್ಟಿಸಿದ 
ವಸ್ತುಗಳಿಗೆ ಅವರ ಸೃಷ್ಟಿಯ ಕರ್ತವ್ಯ ನಿರ್ವಹಣೆಗೆ ಬೇಕಾದ ಕಾರ್ಯ ವಿಧಾನವನ್ನು ಕಲಿಸದಿರುವುದಕ್ಕಿಂತ ದೊಡ್ಡ ಕೊರತೆ ಬೇರೇನಿದೆ? 
ಒಟ್ಟಿನಲ್ಲಿ ಅಲ್ಲಾಹನು ಮಾನವರಿಗೆ ಕಲಿಸುವ ವ್ಯವಸ್ಥೆ ಮಾಡಿರುವುದೇನೂ ವಿಚಿತ್ರ ಕಾರ್ಯವಲ್ಲ ಒಂದು ವೇಳೆ ಅವನು ಆ ವ್ಯವಸ್ಥೆ 
ಮಾಡದಿರುತ್ತಿದ್ದರೆ ವಿಚಿತ್ರವೆನಿಸುತ್ತಿತ್ತು. ವಿಶ್ವದಾದ್ಯ ತ್ಯೆ ಅವನು ಸೃ ಸೃಃ ಷ್ಟಿಸಿರುವ ವಸ್ತುವನ್ನು ನಿರ್ಮಿಸಿ ಹಾಗೆಯೇ ಬಿಟ್ಟಿಲ್ಲ ಅವನುಸ್ಪ ಸೃ ಷ್ಣಿಗಳಿಗೆ 


ಕಾಂಡ - 27 


182 ತೆಪ್ಲೀಮುಲ್‌ ಕುರ್‌ಆನ್‌ 


ಈ ನೈಸರ್ಗಿಕ ವ್ಯವಸ್ಥೆಯಲ್ಲಿ ತಮ್ಮ ಪಾಲಿನ ಕರ್ತವ್ಯವನ್ನು ಸೂಕ್ತ ಮತ್ತು ಸಂತುಲಿತ ಕಾರ್ಯವಿಧಾನವನ್ನು ಕಲಿಸಿದನು. ಮಾನವ ದೇಹದ 
ಪ್ರತಿಯೊಂದು ರೋಮ ಮತ್ತು ಪ್ರತಿಯೊಂದು ಕೋಶವೂ (011) ಮಾನವ ದೇಹದಲ್ಲಿ ನಿರ್ವಹಿಸಬೇಕಾದ ಕೆಲಸವನ್ನು ಕಲಿತೇ ಹುಟ್ಟಿವೆ. 
ಹೀಗಿರುತ್ತಾ ಸ್ವತಃ ತನ್ನ ಸೃಷ್ಟಿಕರ್ತನ ಶಿಕ್ಷಣ ಮತ್ತು ಮಾರ್ಗದರ್ಶನದಿಂದ ಮಾನವನು ನಿರಪೇಕ್ದ ಮತ್ತು ವಂಚಿತನಾಗುವುದಾದರೂ ಹೇಗೆ? 
ಪವಿತ್ರ ಕುರ್‌ಆನ್‌ ಈ ವಿಷಯವನ್ನು ವಿವಿಧೆಡೆಗಳಲ್ಲಿ ವಿವಿಧ ರೀತಿಯಲ್ಲಿ ಮನವರಿಕೆ ಮಾಡಿಸಿದೆ. ಅಲ್ಲೈಲ್‌ ಅಧ್ಯಾಯದ ವಚನ 12ರಲ್ಲಿ 
ಆಮಿ ಭೂ 3 ಸನ್ಮಾರ್ಗ ತೋರಿಸುವುದು ನಮ್ಮ ಕರ್ತವ್ಯ ಎಂದು ಹೇಳಲಾಗಿದೆ. ಅನ್ನಹ್ಲ್‌ ಅಧ್ಯಾಯದ ವಚನ 9ರಲ್ಲಿ ಹೀಗಿದೆ: 
15 3 Jd 53 "ನೇರ ಮಾರ್ಗ ತೋರಿಸುವುದು ಅಲ್ಲಾಹನ ಹೊಣೆಗಾರಿಕೆಯಾಗಿದೆ. ವಕ್ರವಾದ ಮಾರ್ಗಗಳು ಅನೇಕ 
ಇವೆ.'' ತ್ಹಾಹಾ ಅಧ್ಯಾಯದ 47-50ನೇ ವಚನಗಳಲ್ಲಿಫಿರ್‌ಔನನ ಚರಿತ್ರೆಯನ್ನು ವಿವರಿಸಿದೆ. ಮೂಸಾರು ದಿವ್ಯ ಸಂದೇಶವನ್ನು ತಿಳಿಸಿದಾಗ 
ಫಿರ್‌ಔನ್‌ ಕೇಳುತ್ತಾನೆ: 'ಇರಲಿ, ಮೂಸಾ ನನ್ನ ಬಳಿಗೆ ಸಂದೇಶವಾಹಕನನ್ನು ಕಳುಹಿಸುವ ನಿನ್ನ ಆ ದೇವ ಯಾರು?' ಅದಕ್ಕೆ ಮೂಸಾ ಹೀಗೆ 
ಉತ್ತರಿಸಿದರು: 544 ಥೋ ಕೈ ಬಟ! ಎಫ ದ್ರೆ 'ಪ್ರತಿಯೊಂದು ವಸ್ತುವಿಗೂ ಅದರ ನಿರ್ದಿಷ್ಟ ವ್ಯವಸ್ಥೆಯನ್ನು ನೀಡಿ 
ಅನಂತರ ಸನ್ನಾರ್ಗ ತೋರಿಸಿದವನೇ ನಮ್ಮ ಪ್ರಭು' ಅರ್ಥಾತ್‌, ಪ್ರತಿಯೊಂದಕ್ಕೂ ಅಸ್ತಿತ್ವ ವ್ಯವಸ್ಥೆಯಲ್ಲಿತನ್ನ ಪಾಲಿನ ಕರ್ತವ್ಯವನ್ನು ನಿರ್ವ 
ಹಿಸುವ ಕಾರ್ಯವಿಧಾನವನ್ನು ಕಲಿಸಿದನು. ಇದು ಮಾನವನಿಗೆ ಕಲಿಸಲಿಕ್ಕಾಗಿ ಅಲ್ಲಾಹನ ವತಿಯಿಂದ ಪ್ರವಾದಿಗಳು ಮತ್ತು ದಿವ್ಯ 
ಗ್ರಂಥಗಳನ್ನು ಅವತೀರ್ಣಗೊಳಿಸುವುದು ನಿಸರ್ಗದ ಬೇಡಿಕೆಯಾಗಿದೆಯೆಂದು ನಿಷ್ಠಕ್ಷಮತಿಗಳಿಗೆ ಮನಗಾಣಿಸಲು ಸೂಕ್ತ ಪುರಾವೆಯಾಗಿದೆ. 

3. ಮೂಲದಲ್ಲಿ ಪಿಟ ಎಂಬ ಪದವನ್ನು ಬಳಸಲಾಗಿದೆ. ಅದಕ್ಕೆ ಮನದಿಂಗಿತವನ್ನು ವ್ಯಕ್ತಪಡಿಸುವುದೆಂಬ ಒಂದರ್ಥವಿದೆ. ಅಂದರೆ 
ಮಾತಾಡುವುದು, ಉದ್ದೇಶ ಮತ್ತು ಬೇಡಿಕೆಯನ್ನು ತಿಳಿಸುವುದು. ಎರಡನೆಯ ಅರ್ಥ, ವ್ಯತ್ಯಾಸಮತ್ತು ಸಾಮ್ಯತೆಯ ಸ್ಪಷ್ಟೀಕರಣವೆಂದಾಗಿದೆ. 
ಇಲ್ಲಿ ಅದರ ತಾತ್ತರ್ಯವು ಶುಭ-ಅಶುಭಗಳನ್ನೂ ಒಳಿತು-ಕೆಡುಕುಗಳನ್ನೂ ಪರಸ್ಪರ ಬೇರ್ಪಡಿಸುವುದಾಗಿದೆ. ಈ ಎರಡೂ ಅರ್ಥಗಳನ್ನು 
ನೋಡಿದಾಗ ಈ ಪುಟ್ಟ ವಾಕ್ಯವು ಮೇಲಿನ ನ್ಯಾಯ ಸಮರ್ಥನೆಯನ್ನು ಸಂಪೂರ್ಣಗೊಳಿಸುತ್ತದೆ. ಮಾತಿನ ಗುಣವು ಮಾನವನನ್ನು ಇತರ 
ಜೀವಜಾಲ ಮತ್ತು ಸೃಷ್ಟಿಗಳಿಗಿಂತ ಭಿನ್ನಗೊಳಿಸುವ ವೈಶಿಷ್ಟ ವಾಗಿದೆ. ಇದು ವಾಕ್ಚಾತುರ್ಯವಲ್ಲ. ಅದರ ಹಿಂದೆ ಬುದ್ದಿ ಭಾವನೆ, ಪ್ರಜ್ಞೆ, 
ವಿವೇಚನೆ, ತಿಳುವಳಿಕೆ, ಇಚ್ಛೆ ಇತ್ಯಾದಿ ಮನೋಬಲಗಳು ಸಕ್ರಿಯವಾಗಿವೆ. ಅದರ ವಿನಾ ಮಾನವನ ವಾಕ್ಸಾಮರ್ಥ್ಯವು ಕ್ರಿಯಾಶೀಲ 
ವಾಗಲಾರದು. ವಸ್ತುತಃ ಮಾತು ಎಂಬುದು ಮಾನವನು ಪ್ರಜ್ಞಾವಂತ ಮತ್ತು ಸ್ಥಾತಂತ್ರ್ಯವಿರುವ ಸೃಷ್ಟಿಯೆಂಬುದರ ಸ್ಪಷ್ಟ ಲಕ್ಷಣವೆಂದರ್ಥ. 
ಅಲ್ಲಾಹನು ಮಾನವನಿಗೆ ದಯಪಾಲಿಸಿರುವ ಈ ವಿಶಿಷ್ಟ ಗುಣವು, ಅವನು ಮಾನವನಿಗೆ ಒದಗಿಸಿರುವ ವಿಧೇಯ ಸ್ವಭಾವವು ಪ್ರಜ್ಞಾಹೀನ 
ಮತ್ತು ಅಸ್ಪತಂತ್ರವಾದ ಸೃಷ್ಟಿಗಳಿಗೆ ನೀಡುವ ಮಾರ್ಗದರ್ಶನದಂತಿರಲಾರದು. ಹಾಗೆಯೇ ಮಾನವನಲ್ಲಿ ಇನ್ನೊಂದು ವೈಶಿಷ್ಟ್ಯವೂ ಇದೆ. 
ಅಲ್ಲಾಹನು ಅವನ ಅಂತರಂಗದಲ್ಲಿರಿಸಿರುವ ನೈತಿಕಪ್ರಜ್ಞೆ(ಂ೩l Sense) ಯಿಂದಾಗಿ ಅವನು ಸಹಜವಾಗಿ ಒಳಿತು-ಕೆಡುಕು, ಸತ್ಯ -ಅಸತ್ಯ 
ಮತ್ತು ನ್ಯಾಯ-ಅನ್ಯಾಯಗಳನ್ನು ಬೇರ್ಪಡಿಸುತ್ತಾನೆ. ಈ ಭಾವನೆ ಮತ್ತು ಪ್ರಜ್ಞೆಯು ಅವಿವೇಕದ ಆಳದಲ್ಲಿ ಬಿದ್ದಿರುವ ಸ್ಥಿತಿಯಲ್ಲಿಯೂ 
ಅವನ ಅಂತರಂಗದಿಂದ ಹೊರಟು ಹೋಗುವುದಿಲ್ಲ. ಈ ಎರಡು ವಿಭಿನ್ನ ಗುಣಗಳ ಅನಿವಾರ್ಯ ಬೇಡಿಕೆ ಹೀಗಿದೆ: ಸ್ಪಪ್ರಜ್ಞೆ ಮತ್ತು ಸ್ವತಂತ್ರ 
ವಾದ ಮಾನವ ಜೀವನಕ್ಕೆ ಬೇಕಾದ ಶಿಕ್ಷಣಗಳನ್ನು ನೀಡುವುದಕ್ಕೆ, ಮೀನಿಗೆ ಈಜಲು ಮತ್ತು ಹಕ್ಕಿಗೆ ಹಾರಲು ಕಲಿಸುವಂಥ ಹುಟ್ಟು ಗುಣದ 
ರೀತಿಯು ಸಾಕಾಗಲಾರದು. ಮಾನವ ದೇಹದಲ್ಲಿಯೇ ಕಣ್ಣಿಗೆ ನೋಡುವ, ಕಿವಿಗೆ ಆಲಿಸುವ ಮತ್ತು ಜಠರಕ್ಕೆ ಪಚನಗೊಳಿಸುವ ಕ್ರಮವನ್ನು 
ಕಲಿಸಲಾಗಿದೆ. ಅದೇ ವೇಳೆ ಮಾನವನು ಸ್ವಜೀವನದ ಈ ಅಂಶಗಳಲ್ಲಿ ಗುರು, ಗ್ರಂಥ, ವಿದ್ಯಾಲಯ, ಪ್ರಬಂಧ, ಭಾಷಣ, ಸಂಶೋಧನೆ 
ಮತ್ತು ಅನ್ವೇಷಣೆಗಳಿಂದ ಕಲಿಯುವ ಉಪಾಧಿಗಳನ್ನು ಅಂಗೀಕರಿಸಿ ಕೇವಲ ಹುಟ್ಟುಗುಣ ಸಾಕಾಗಲಾರದೆಂದು ತಿಳಿದುಕೊಂಡಿದ್ದಾನೆ. 
ಹೀಗಿರುತ್ತಾ ಮಾನವನ ಸೃಷ್ಟಿಕರ್ತನು ತನ್ನ ಮೇಲಿರುವ ಮಾರ್ಗದರ್ಶನದ ಹೊಣೆಗಾರಿಕೆಯ ನಿರ್ವಹಣೆಗಾಗಿ ಪ್ರವಾದಿಗಳು ಮತ್ತು 
ಗ್ರಂಥಗಳ ಮೂಲಕ ಅಧ್ಯಯನದ ಏರ್ಪಾಡು ಮಾಡುವುದರಲ್ಲಿ ಅಚ್ಚರಿಯೇನಿದೆ? ಪ್ರತಿಯೊಂದು ಸೃಷ್ಟಿಗೂ ಸೂಕ್ತವಾದ ಶಿಕ್ಷಣ. ಇದು 
ತೀರಾ ತರ್ಕಬದ್ಧ ವಿಷಯವಾಗಿದೆ. ಮಾತು ಕಲಿಸಲಾದವರಿಗೆ ಕುರ್‌ಆನನ್ನು ಶಿಕ್ಷಣ ಮಾಧ್ಯಮಗೊಳಿಸಬೇಕಾಗಿದೆ. ಅಂಥ ಮಾಧ್ಯಮವು 
ಮಾತು ಕಲಿಸದ ಸೃಷ್ಟಿಗಳಿಗೆ ಸೂಕ್ತವಲ್ಲ, 

4. ಅರ್ಥಾತ್‌ ಈ ಭವ್ಯ ಗ್ರಹಗಳು ಪ್ರಬಲ ನಿಯಮ ಮತ್ತು ಅಚಲ ಶಿಸ್ತಿಗೆ ಬದ್ಧವಾಗಿವೆ. ಮಾನವನು ಸೂರ್ಯೋದಯ ಮತ್ತು 
ಅಸ್ತಮಾನ ಹಾಗೂ ವಿವಿಧ ಹಂತಗಳಲ್ಲಿ ಅದರ ಸಂಜಾರದ ನಿರ್ದಿಷ್ಟ ನಿಯಮದಂತೆಯೇ ಸಮಯ, ದಿನ, ತಾರೀಕು, ತಿಂಗಳು ಮತ್ತು 
ಯತು ಇತ್ಯಾದಿಗಳ ಲೆಕ್ಕಾಚಾರ ಮಾಡುತ್ತಾನೆ. ಆ ನಿಯಮಗಳಲ್ಲಿ ಸ್ವಲ್ಪವೂ ಬದಲಾವಣೆಯಾಗುವುದಿಲ್ಲ ಸೂರ್ಯ-ಚಂದ್ರರನ್ನು 
ಭೂಮಿಯಿಂದ ನಿರ್ದಿಷ್ಟ ದೂರದಲ್ಲಿ ಸರಿಯಾಗಿ ಗಣನೆ ಮಾಡಿಯೇ ಸ್ಥಾಪಿಸಲಾಗಿದೆ. ಆ ದೂರದಲ್ಲಿ ವಿಶಿಷ್ಟ ಕ್ರಮದಲ್ಲಿ ನಿಖರ ಮತ್ತು 
ಯೋಜನಾ ಬದ್ಧವಾಗಿ ಹೆಚ್ಚು ಕಡಿಮೆ ಮಾಡಲಾಗುತ್ತದೆ. ಆದ್ದರಿಂದಲೇ ಭೂಮಿಯ ಅಸಂಖ್ಯಾತ ಜೀವಜಾಲಗಳಿಗೆ ಇಲ್ಲಿ ಬದುಕು 
ಸಾಧ್ಯವಾಗುತ್ತದೆ. ಅನ್ಯಥಾ ಗ್ರಹಗಳ ಅಂತರವು ಯಾವುದೇ ನಿಯಂತ್ರಣವಿಲ್ಲದೆ ಹೆಚ್ಚು ಕಡಿಮೆಯಾಗುತ್ತಿದ್ದರೆ ಭೂಮಿಯಲ್ಲಿ ಯಾವ 


ಕಾಂಡ - 27 


55. ಅರ್ರಹ್ಮಾನ್‌ 183 


BX 


190/4೬59 EN ESS ES ಸೂ ಟು 5/8 
OD US SESS LoL suid 


ಮತ್ತು ಎಲ್ಲ ನಕ್ಷತ್ರಗಳೂ ವೃ ೈಕ್ಷಗಳೂ ಸಾಷ್ಟಾ ಷ್ಟಾಂಗವೆರಗುತ್ತಿವೆ. $ ಆಕಾಶವನ್ನು ಅವನು ಉನ್ನ ನ್ನತಗೊಳಿಸಿದನು ಮತ್ತು ತಕ್ಕಡಿ 
ಸ್ಥಾಪಿಸಿದನು.” ಆದುದರಿಂದ ನೀವು ಸ ಸಮತೋಲನವನ್ನು ಕೆಡಿಸಬೇಡಿ. ನ್ಯಾಯದೊಂದಿಗೆ ಸ ಸರಿಯಾಗಿ ತೂಗಿರಿ ಮತ್ತು 
ತೂಕದಲ್ಲಿ ಕಡಿತ ಮಾಡಬೇಡಿರಿ.* 


(10-13) ಅವನು ಭೂಮಿಯನ್ನು? ಸಕಲ ಸೃಷ್ಟಿಗಳಿಗಾಗಿ ಉಂಟು ಮಾಡಿದನು.” ಅದರಲ್ಲಿ ತರತರದ ಅನೇಕ 


ಜೀವಿಯೂ ಬದುಕುತ್ತಿರಲಿಲ್ಲ ಹಾಗೆಯೇ ಭೂಮಿಯ ಸುತ್ತಲೂ ಸೂರ್ಯ ಮತ್ತು ಚಂದ್ರಗಳ ಚಲನೆಯನ್ನು ಸಂಪೂರ್ಣ ಸಂತುಲಿತ 
ಗೊಳಿಸಲಾಗಿದೆ. ಆದರಿಂದ ಚಂದ್ರವೂ ಜಾಗತಿಕ ಕ್ಯಾಲೆಂಡರ್‌ ಆಗಿದೆ. ಪ್ರತಿರಾತ್ರಿಯೂ ಇಡೀ ಜಗತ್ತಿಗೆ ಅದು ಚಾಂದ್ರಮಾನ ತಾರೀಕುಗಳನ್ನು 
ಬಹಿರಂಗಪಡಿಸುತ್ತಿದೆ. 

5. ಮೂಲದಲ್ಲಿ (ಚಾಯ! ಎಂಬ ಪದ ಬಳಸಲಾಗಿದೆ. ನಕ್ಷತ್ರ ಎಂಬುದು ಅದರ ಪರಿಚಿತ ಮತ್ತು ನೇರ ಅರ್ಥ. ಆದರೆ ಅರಬಿ 
ಭಾಷೆ ಯಲ್ಲಿ ಅದನ್ನು ಕಾಂಡವಿಲ್ಲದ ಗಿಡ, ಬಳ್ಳಿ, ಬೇರುಗಳಿಗೆ ಬಳಸಲಾಗುತ್ತದೆ. ಉದಾ: ಹಸಿರು ತರಕಾರಿ, ಸೌತೆ, ಕಲ್ಲಂಗಡಿ ಇತ್ಯಾದಿ. 
ಆದರೆ ಈ ಪದವನ್ನು ಇಲ್ಲಿ ಯಾವ ಅರ್ಥದಲ್ಲಿ ಬಳಸಲಾಗಿದೆ ಎಂಬ ಬಗ್ಗೆ ವ್ಯಾಖ್ಯಾನಗಾರರಲ್ಲಿ ಭಿನ್ನಾಭಿಪ್ರಾಯವಿದೆ. ಇಬ್ನು ಅಬ್ಬಾಸ್‌, 
ಸುದೀ, ಸಠಃದ್‌ ಬಿನ್‌ ಜುಬೈರ್‌ ಮತ್ತು ಸುಫ್‌ಯಾನು ಸೌರಿಯವರು ಅದಕ್ಕೆ ಕಾಂಡವಿಲ್ಲದ ಸಸ್ಯಗಳೆಂಬ ಅರ್ಥ ನೀಡಿದ್ದಾರೆ. ಅನಂತರದ 
ಪದವು "ಮರ' ಆಗಿರುವುದೇ ಅದಕ್ಕೆ ಕಾರಣ. ಅದರೊಂದಿಗೆ ಈ ಅರ್ಥವೇ ಹೆಚ್ಚು ಸೂಕ್ತವಾಗಿದೆ. ಆದರೆ ತದ್ವಿರುದ್ಧವಾಗಿ ಮುಜಾಹಿದ್‌, 
ಕತಾದ ಮತ್ತು ಹಸ್ಸನ್‌ ಬಸರಿಯವರು ಇಲ್ಲಿಯೂ ನಜ್ಜ್‌ನ ಅರ್ಥವು ಭೂಮಿಯ ಸಸ್ಯಗಳಲ್ಲ, ಬದಲಾಗಿ ಆಕಾಶದ ನಕ್ಷತ್ರಗಳಾಗಿವೆ. 
ಯಾಕೆಂದರೆ ಆ ಅರ್ಥವೇ ಚಿರಪರಿಚಿತವಾಗಿದೆ. ಆ ಪದವನ್ನು ಕೇಳಿದೊಡನೆಯೇ ಶ್ರೋತೃವಿನ ಮನದಲ್ಲಿ ಅದೇ ಅರ್ಥ ಮೂಡುತ್ತದೆ 
ಎಂದು ಹೇಳುತ್ತಾರೆ. ಅದಲ್ಲದೆ ಸೂರ್ಯಚಂದ್ರಗಳ ಬಳಿಕ ನಕ್ಷತ್ರಗಳ ಪ್ರಸ್ತಾಪವು ತೀರಾ ಸಹಜವಾಗಿದೆ. ಹೆಚ್ಚಿನ ವ್ಯಾಖ್ಯಾನಗಾರರು 
ಮೊದಲು ಹೇಳಿದ ದೃಷ್ಟಿಕೋನಕ್ಕೆ ಆದ್ಯತೆ ನೀಡಿದ್ದಾರೆ. ಅದು ಸರಿ ಎನ್ನುವಂತಿಲ್ಲ. ಆದರೆ ನಮ್ಮ ದೃಷ್ಟಿಯಲ್ಲಿ ಹಾಫಿರುಖ್‌ ಬಿನ್‌ ಕಸೀರ್‌ರ 
ಈ ಅಭಿಪ್ರಾಯವೇ ಸಿಂಧುವಾಗಿದೆ: ಭಾಷೆ ಮತ್ತು ವಿಷಯದ ದೃಷ್ಟಿಯಿಂದ ಎರಡನೇ ಅರ್ಥವೇ ಹೆಚ್ಚು ಆದ್ಯತೆಗೆ ಅರ್ಹವೆನಿಸುತ್ತದೆ. 
ಪವಿತ್ರ ಕುರ್‌ಆನಿನ ಇನ್ನೊಂದೆಡೆಯಲ್ಲಿ ನಕ್ಷತ್ರ ಮತ್ತು ಮರವು ಸಾಷ್ಟಾಂಗವೆರಗುವುದಾಗಿ ಹೇಳಲಾಗಿದೆ. ಅಲ್ಲಿನುಜೂಮ್‌ ಪದಕ್ಕೆ ನಕ್ಷತ್ರದ 
ಹೊರತು ಬೇರೆ ಅರ್ಥ ನೀಡಲಾಗದು. ಅಲ್ಲಿ ಹೀಗೆನ್ನಲಾಗಿದೆ: 


et} ಓತ ಹ, ಒಟ) PSS ಫಾ ಬ ಟು] 
pe ಹ್‌ ಲ 1%) 

""ಆಕಾಶಗಳಲ್ಲಿಯೂ ಭೂಮಿಯಲ್ಲಿಯೂ ಇರುವ ಸಕಲವೂ ಸೂರ್ಯ ಚಂದ್ರ ನಕ್ಷತ್ರಗಳೂ ಪರ್ವತಗಳೂ ಮರಗಳೂ ಪ್ರಾಣಿಗಳೂ 
ಅನೇಕ ಮನುಷ್ಯರೂ ಯಾತನೆಗೆ ಅರ್ಹರಾಗಿರುವ ಅನೇಕರೂ ಅಲ್ಲಾಹನ ಮುಂದೆ ಸಾಷ್ಟಾಂಗವೆರಗುತ್ತಿರುವುದನ್ನು ನೀವು ನೋಡುತ್ತಿಲ್ಲವೇ? 
ಯಾರನ್ನು ಅಲ್ಲಾಹ್‌ ಅವಮಾನಗೊಳಿಸಿ ಬಿಡುವನೋ ಅವನನ್ನು ಬೇರೆ ಯಾರೂ ಗೌರವಿಸುವವರಿಲ್ಲ. ಅಲ್ಲಾಹ್‌ ತಾನಿಚ್ಛಿಸಿದ್ದನ್ನೇ ಮಾಡು 
ತ್ವಾನೆ.'' (ಅಲ್‌ ಹಜ್ಜ್‌: 18) 

ಇಲ್ಲಿ ನುಜೂಮ್‌ ಪದವನ್ನು ಸೂರ್ಯಚಂದ್ರಗಳೊಂದಿಗೆ ಮತ್ತು ಮರವನ್ನು ಪರ್ವತ ಮತ್ತು ಜೀವ ಜಂತುಗಳ ಜತೆಯಲ್ಲಿ 
ಪ್ರಸ್ತಾಪಿಸಲಾಗಿದೆ. ಅವೆಲ್ಲವೂ ಅಲ್ಲಾಹನಿಗೆ ಸಾಷ್ಟಾಂಗವೆರಗುತ್ತವೆಂದು ಹೇಳಲಾಗಿದೆ. 

6. ಅರ್ಥಾತ್‌, ಆಕಾಶದ ನಕ್ಷತ್ರಗಳು ಮತ್ತು ಭೂಮಿಯ ಮರಗಳೆಲ್ಲವೂ ಅಲ್ಲಾಹನ ಆಜ್ಞಾಪಾಲಕವಾಗಿವೆ. ಅವನ ನಿಯಮಗಳಿಗೆ 
ಬದ್ಧವಾಗಿವೆ. ಅವುಗಳಿಗೆ ನಿರ್ಣಯಿಸಲಾಗಿರುವ ವ್ಯವಸ್ಥೆಯನ್ನು ಅಣುಗಾತ್ರ ಉಲ್ಲಂಘಿಸಲು ಅವುಗಳಿಂದ ಸಾಧ್ಯವಿಲ್ಲ. 

ಈ ವಿಶ್ವದ ಸಕಲ ವ್ಯವಸ್ಥೆಯು ಅಲ್ಲಾಹನ ಯೋಜನೆಯಾಗಿವೆ. ಅವನ ನಿಯಮಾನುಸಾರವೇ ನಡೆಯುತ್ತಿವೆಯೆಂದು ತಿಳಿಸುವುದೇ 
ಈ ಎರಡು ವಚನಗಳ ಉದ್ದೇಶ. ಭೂಮಿಯಿಂದ ಆಕಾಶದವರೆಗಿನ ಯಾವೊಂದು ವಸ್ತುವೂ ಸ್ವಾವಲಂಬಿಯಲ್ಲ. ಬೇರೆ ಯಾರ ದಿವ್ಯ 


ಕಾಂಡ - 27 


184 ತಪ್ಲೀಮುಲ್‌ ಕುರ್‌ಆನ್‌ 


ಅಧಿಕಾರವೂ ಇಲ್ಲಿ ನಡೆಯುವುದಿಲ್ಲ. ದೇವನ ಹಕ್ಕು ಮತ್ತು ಅಧಿಕಾರಗಳಲ್ಲಿ ಯಾರಿಗೂ ಯಾವ ಪ್ರಭಾವವೂ ಇಲ್ಲ ಆರಾಧ್ಯರಾಗುವ 
ಅರ್ಹತೆ ಯಾರಿಗೂ ಇಲ್ಲ. ಎಲ್ಲವೂ ದಾಸ ಮತ್ತು ಗುಲಾಮವಾಗಿವೆ. ಸರ್ವಶಕ್ತನಾದ ಪ್ರಭುವೇ ಏಕೈಕ ಒಡೆಯನಾಗಿದ್ದಾನೆ. ಆದ್ದರಿಂದ 
ಈ ಕುರ್‌ಆನ್‌ ಕಲಿಸುವ ಏಕದೇವತ್ವವೇ ಸತ್ಯವಾಗಿದೆ. ಆ ಸತ್ಯವನ್ನು ತೊರೆದು ಬಹುದೇವತ್ವ ; ನ ನೀತಿಯನ್ನು ಸ್ವೀಕರಿಸಿದ ಯಾರೇ 
ಆಗಿದ್ದರೂ ವಾಸ್ತವದಲ್ಲಿ ಅಖಿಲ ವಿಶ್ವ ವ್ಯವಸ್ಥೆಯ ವಿರುದ್ಧ ಹೋರಾಡುತ್ತಿದ್ದಾರೆ. 

7. ಹೆಚ್ಚಿನೆಲ್ಲವ್ಯಾಖ್ಯಾನಗಾರರು ಇಲ್ಲಿ WS ಶೆ GE (ತಕ್ಕಡಿ) ಎಂಬ ಪದವನ್ನು ನ್ಯಾಯವೆಂದು ಅರ್ಥೈಸಿದ್ದಾರೆ. ತಕ್ಕಡಿ 
ಯನ್ನು ಸ್ವಾಪಿಸಿದವನೆಂಬುದಕ್ಕೆ ಅಲ್ಲಾಹನು ಈ ವಿಶ್ವದ ಸಂಪೂರ್ಣ ವ್ಯವಸ್ಥೆಯನ್ನು ನ್ಯಾಯಪೂರ್ಣವಾಗಿ ಸ್ಥಾಪಿಸಿರುವನೆಂಬ ಅರ್ಥ 
ನೀಡಿದ್ದಾರೆ. ಬಾಹ್ಯಾಂತರಿಕ್ಷೆದಲ್ಲಿ ಚಲಿಸುತ್ತಿರುವ ಈ ಅಸಂಖ್ಯಾತ ಗ್ರಹ ನಕ್ಷತ್ರಾದಿಗಳು, ಈ ಲೋಕದಲ್ಲಿಸದಾ ಸಕ್ರಿಯವಾಗಿರುವ ಬೃಹತ್‌ 
ಶಕ್ತಿಗಳು, ಈ ಜಗತ್ತಿನಲ್ಲಿ ಗೋಚರಿಸುತ್ತಿರುವ ಅಗಣಿತ ಜೀವಿಗಳು ಮತ್ತು ಧಾತುಗಳು ಪರಸ್ಫರ ಪರಿಪೂರ್ಣ ಮಟ್ಟದ ಸಂತುಲನೆ ಮತ್ತು 
ನ್ಯಾಯದಿಂದ ಸ್ಥಾಪಿಸಲ್ಪಟ್ಟಿವೆ. ಅನ್ಯಥಾ ಅತಿ ವಿಶಾಲವಾದ ಈ ಕಾರ್ಯಾಗಾರವು ಕ್ಷಣ ಮಾತ್ರವೂ ಕ್ರಿಯಾಶೀಲವಾಗಿರಲು ಸಾಧ್ಯವಿರಲಿಲ್ಲ. 
ಕೋಟಿಗಟ್ಟಲೆ ವರ್ಷಗಳಿಂದ ಈ ಭೂಮಿಯಲ್ಲಿಯೇ, ವಾಯು, ನೀರು ಮತ್ತು ನೆಲದಲ್ಲಿರುವ ಸೃಷ್ಟಿಗಳನ್ನೊಮ್ಮೆ ನೋಡಿರಿ. ಅವುಗಳ 
ಜೀವನೋಪಾಧಿಗಳಲ್ಲಿರುವ ಪರಿಪೂರ್ಣ ನ್ಯಾಯ ಮತ್ತು ಸಂತುಲನೆಯಿಂದಾಗಿ ಮಾತ್ರ ಅವುಗಳ ಜೀವನವು ಸ್ಥಿರವಾಗಿ ಉಳಿದಿದೆ. ಈ 
ಉಪಾಧಿಗಳಲ್ಲಿ ಕಿಂಚಿತ್‌ ಅನ್ಯಾಯವಾದರೆ ಇಲ್ಲಿ ಜೀವನವು ಹೇಳ ಹೆಸರಿಲ್ಲದಂತಾಗುವುದು ಮತ್ತು ಲಕ್ಷಣವೂ ಉಳಿಯಲಾರದು. 

8. ಅರ್ಥಾತ್‌, ನೀವೊಂದು ಸಂತುಲಿತ ವಿಶ್ವದಲ್ಲಿ ಬಾಳುತ್ತಿರುವಿರಿ. ಅದರ ಸಂಪೂರ್ಣ ವ್ಯ! ವಸ್ಥೆ ಸ್ಥೆಯುನ್ಯಾ ಯಬದ್ಧವಾಗಿದೆ. ಆದ್ದರಿಂದ 
ನೀವೂ ನ್ನಾ ಜ್ಯ ಯದಲ್ಲಿಯೇ ಸ್ಥಿರವಾಗಿರಬೇಕು. ನಿಮಗೆ ಅಧಿಕಾರ ನೀಡಲಾಗಿರುವ ಕಾರ್ಯಕ್ಷೇತ್ರ ದಲ್ಲಿ ನೀವು ಅನ್ಯಾಯವಸಗಿದರೆ, ನಿಮ್ಮ 
ವಶ ಒಪ್ಪಿಸಲಾಗಿರುವವರ ಹಕ್ಕುಗಳಲ್ಲಿ ನೀವು ಮೋಸ ಮಾಡಿದರೆ, ವಿಶ್ವದ ನೈಸರ್ಗಿಕತೆಯ ವಿರುದ್ಧ ನಿಮ್ಮ ಬಂಡಾಯವಾಗುವುದು. 
ಅಕ್ರಮ, ಅನ್ಯಾಯ ಮತ್ತು ಹಕ್ಕುಚ್ಯುತಿಯನ್ನು ಈ ವಿಶ್ವವ್ಯವಸ್ಥೆ ಅಂಗೀಕರಿಸುವುದಿಲ್ಲ. ಇಲ್ಲಿ ದೊಡ್ಡ ಅಕ್ರಮದ ವಿಷಯ ಹಾಗಿರಲಿ, 
ತಕ್ಕಡಿಯ ದಂಡದಲ್ಲಿ ಮೋಸ ಮಾಡಿ ಗಿರಾಕಿಯ ಹಕ್ಕಿನಲ್ಲಿ ಒಂದು ತೊಲೆಯನ್ನು ವಂಚಿಸಿದರೆ ವಿಶ್ವದ ಸಂತುಲನೆಯಲ್ಲಿ ಅದು ಅಷ್ಟಂಶ 
ಹಾನಿ ಮಾಡುತ್ತದೆ. ಇದು ಈ ಮೂರು ವಚನಗಳಲ್ಲಿ ವಿವರಿಸಲಾಗಿರುವ ಕುರ್‌ಆನಿನ ಸಿದ್ಧಾಂತಗಳ ದ್ವಿತೀಯ ಭಾಗವಾಗಿದೆ. ತೌಹೀದ್‌ 
ಮೊದಲ ಸಿದ್ಧಾಂತವಾಗಿದೆ. ಎರಡನೆಯದು ನ್ಯಾಯವಾಗಿದೆ. ದಯಾಮಯನಾದ ದೇವನು ಮಾನವನ ಮಾರ್ಗದರ್ಶನಕ್ಕಾಗಿ ಎಂಥ 
ಕುರ್‌ಆನನ್ನು ಅವತೀರ್ಣಗೊಳಿಸಿದ್ದಾನೆ ಮತ್ತು ಅದರಲ್ಲಿ ಯಾವ ತತ್ವಗಳು ಅಡಕವಾಗಿವೆಯಂದು ಈ ರೀತಿ ಕೆಲವು ಸಂಕ್ಷಿಪ್ತ ನುಡಿಗಳಲ್ಲಿ 
ಜನರಿಗೆ ತಿಳಿಸಲಾಗಿದೆ. 

9. ಈ ವಚನದಿಂದ 25ನೇ ವಚನದ ತನಕ ಮಾನವ ಮತ್ತು ಯಕ್ಷ ವರ್ಗವು ಅನುಭವಿಸುತ್ತಿರುವ ಅಲ್ಲಾಹನ ಅನುಗ್ರಹ, ಉಪಕಾರ 
ಮತ್ತು ಅವನ ಮಹಾತ್ಮೆಗಳನ್ನು ಪ್ರಸ್ತಾಪಿಸಲಾಗಿದೆ. ಅವುಗಳ ಸಹಜ ಮತ್ತು ನೈತಿಕ ಬೇಡಿಕೆಯು, ಈ ಉಭಯ ವರ್ಗಗಳಿಗೆ ಸತ್ಯವನ್ನು 
ಸ್ವೀಕರಿಸುವ ಅಥವಾ ತಿರಸ್ಕರಿಸುವ ಸ್ಥಾತಂತ್ರ್ಯವಿದ್ದರೂ ಸ್ವಇಚ್ಛೆಯಿಂದ ಮತ್ತು ಮನಃಪೂರ್ವಕವಾಗಿ ತಮ್ಮ ಪ್ರಭುವಿನ ದಾಸ್ಯ ಮತ್ತು 
ಅನುಸರಣೆಯ ಮಾರ್ಗದಲ್ಲಿ ಚಲಿಸಬೇಕಾಗಿದೆ. 

10. ಮೂಲದಲ್ಲಿ ಭೂಮಿಯನ್ನು 8! "ಅನಾಮ್‌'ಗಾಗಿ ಉಂಟು ಮಾಡಿದನು ಎಂದಿದೆ. ಹಲ ಪದಕ್ಕೆ ರಚಿಸು, ನಿರ್ಮಿ 
ಸು, ಸಜ್ಜುಗೊಳಿ ಸುವ, ಸ್ಥಿರಗೊಳಿಸು ಇತ್ಯಾದಿ ಅರ್ಥಗಳಿವೆ. ಅನಾಮ್‌ ಪದವನ್ನು ಮಾನವನೂ ಸೇರಿ ಎಲ್ಲ ಜೀವಜಾಲಗಳನ್ನು ಸೂಚಿಸ 
ಲಿಕ್ಕಾಗಿ ಬಳಸಲಾಗುತ್ತದೆ. ಅನಾಮ್‌ ಎಂದರೆ ಎಲ್ಲ ಸಜೀವಿ ವಸ್ತುಗಳೆಂದು ಇಬ್ನು ಅಬ್ಬಾಸ್‌ ಹೇಳಿದ್ದಾರೆ. ಮುಜಾಹಿದ್‌ರು ಸೃಷ್ಟಿಗಳೆಂಬ 
ಅರ್ಥ ನೀಡಿದ್ದಾರೆ. ಎಲ್ಲಜೀವಿಗಳೂ ಅನಾಮ್‌ ಎಂದು ಕತಾದ, ಇಬ್ನು ರುದ್‌ ಮತ್ತು ಶಅಬಿ ಹೇಳಿದ್ದಾರೆ. ಹಸನ್‌ ಬಸರಿಯವರು ಮಾನವ 
ಮತ್ತು ಯಕ್ಷ ಕುಲವೂ ಅದರ ಅರ್ಥದಲ್ಲಿ ಸೇರಿದೆಯೆಂದು ಹೇಳಿದ್ದಾರೆ. ಭಾಷಾ ತಜ್ಞರೂ ಅದೇ ಅರ್ಥವನ್ನು ನೀಡಿದ್ದಾರೆ. ಈ ವಚನವು 
ಭೂಮಿಯು ಸರಕಾರದ ಒಡೆತನಕ್ಕೆ ಸೇರಿದೆಯೆಂದು ತೀರ್ಮಾನಿಸುವವರ ವಾದವು ಅರ್ಥಹೀನವೆಂದು ಇದರಿಂದ ವ್ಯಕ್ತವಾಗುತ್ತದೆ. ಅವರು 
ಇಂಥ ಬಾಹ್ಯ ದೃಷ್ಟಿಕೋನವನ್ನು ತಂದು ಕುರ್‌ಆನಿನಲ್ಲಿ ತುರುಕಿಸುವ ವಿಫಲ ಪ್ರಯತ್ನ ನಡೆಸುತ್ತಾರೆ. ಅದಕ್ಕೆ ವಚನದ ಪದ ಮತ್ತು ಹಿನ್ನೆಲೆ 
ಯೊಂದಿಗೆ ಯಾವುದೇ ಸಂಬಂಧವಿರುವುದಿಲ್ಲ. ಅನಾಮ್‌ ಎಂಬ ಪದವು ಕೇವಲ ಮಾನವರನ್ನು ಸೂಚಿಸುವುದಕ್ಕೆ ಸೀಮಿತವಾಗಿಲ್ಲ, ಅದರಲ್ಲಿ 
ಭೂಮಿಯ ಸಕಲ ಸೃಷ್ಟಿಗಳೂ ಸೇರಿವೆ. ಭೂಮಿಯನ್ನು ಅನಾಮ್‌ಗಾಗಿ ಉಂಟು ಮಾಡಲಾಗಿದೆಯೆಂದರೆ ಅದರ ಒಡೆತನ ಹಕ್ಕು ಎಲ್ಲರಿಗೂ 
ಸಮಾನವೆಂದರ್ಥವಲ್ಲ ಇಲ್ಲಿ ವಚನದ ಉದ್ದೇಶವು ಒಂದು ಆರ್ಥಿಕ ನೀತಿಯ ಘೋಷಣೆಯೆಂದು ವಚನದ ಸಾಂದರ್ಭಿಕ ಹಿನ್ನೆಲೆಯು 
ಅಪೇಕ್ಷಿಸುವುದಿಲ್ಲ. ಅಲ್ಲಾಹನು ಭೂಮಿಯನ್ನು ನಾನಾ ರೀತಿಯ ಜೀವಜಾಲಗಳಿಗೆ ವಾಸ ಮತ್ತು ಬದುಕಿಗೆ ಯೋಗ್ಯ ವಾಗುವಂತೆ ನಿರ್ಮಿಸಿ 
ಸಜ್ಜುಗೊಳಿಸಿರುವನೆಂದು ಸ್ಪಷ್ಟಪಡಿಸುವುದೇ ಇಲ್ಲಿ ಅದರ ಉದ್ದೆ ೇಶವಾಗಿದೆ. ಅದು ತಾನೇ ನಿರ್ಮಾಣವಾಗಿಲ್ಲ. ಸೃಷ್ಟಿಕರ್ತನು ಹೀಗೆ ನಿರ್ಮಿಸಿ 
ರುವುದರಿಂದಲೇ ಹೀಗಾಗಿದೆ. ಸೃಷ್ಟಿಕರ್ತನು ಆತನ ಯುಕ್ತಿ ಜ್ಞಾನದಿಂದ ಈ ಭೂಮಿಯನ್ನು ಜೀವಜಾಲಗಳಿಗೆ ವಾಸಯೋಗ್ಯವಾಗಿರುವ 


ಟಿ 


ಕಾಂಡ - 27 


55. ಅರ್ರಹ್ಮಾನ್‌ 185 


5 py 


ಜೀರ ್ಸ SR ಹ ಲ್‌ ್‌ ್‌ ತ ್ಕ್ಕರ ಜಸತ 
೨೮% ೫ ಜ್ಯ ಸ1154ಕಿರಿ ಜು! ಶ್ರ ಪ 

ರುಚಿಕರವಾದ ಫಲಗಳಿವೆ, ಖರ್ಜೂರದ ಮರಗಳಿವೆ, ಅವುಗಳ ಫಲಗಳು ಹೊದಿಕೆಗಳಲ್ಲಿ ಸುತ್ತಿ ಕೊಂಡಿವೆ. ತರತರದ 

ಧಾನ್ಯಗಳಿವೆ. ಅವುಗಳಲ್ಲಿ ಹೊಟ್ಟೂ ಇದೆ ಕಾಳೂ ಇದೆ." ಜಿನ್ನ್‌ಗಳೇ ಮತ್ತು ಮಾನವರೇ, ನೀವಿನ್ನು ನಿಮ್ಮ ಪ್ರಭುವಿನ 


ಯಾವ ಯಾವ ಅನುಗ್ರಹಗಳನ್ನು” ಸುಳ್ಳಾಗಿಸುವಿರಿ?” 


ಸ್ಥಳವಾಗಿ ಸೃಷ್ಟಿಸಿರುತ್ತಾನೆ. (ವಿವರಣೆಗಾಗಿ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಭಾಗ-3 ಅನ್ನಮ್ಸ್‌: 73-14; ಭಾಗ-4, ಯಾಸೀನ್‌: 
29-32, ಅಲ್‌ ಮುಆ್‌ಮಿನ್‌: 90-91, ಹಾಮ್ಬೀಮ್‌ ಅಸ್ನಜ್ಜ: 11-13, ಅರುಖ್ರುಫ್‌: 7-10, ಅಲ್‌ ಜಾಸಿಯ: 7) 

11. ಅರ್ಥಾತ್‌ ಮಾನವರಿಗೆ ಧಾನ್ಯ ಮತ್ತು ಜಾನುವಾರುಗಳಿಗೆ ಮೇವು. 

12. ಮೂಲದಲ್ಲಿ $1 "ಆಲಾಇ' ಪದವಿದೆ. ಇದು ಮುಂದಿನ ವಚನಗಳಲ್ಲಿ ಪದೇ ಪದೇ ಪುನರಾವರ್ತನೆಯಾಗಿದೆ. ಇದಕ್ಕೆ 
ನಾವು ವಿವಿಧೆಡೆಗಳಲ್ಲಿ ಅದರ ತಾಶ್ಚರ್ಯವನ್ನು ವಿವಿಧ ಪದಗಳಿಂದ ನೀಡಿದ್ದೇವೆ. ಆದ್ದರಿಂದ ಆರಂಭದಲ್ಲಿಯೇ ಈ ಪದವು ಎಷ್ಟೊಂದು 
ವಿಶಾಲಾರ್ಥವನ್ನು ಹೊಂದಿದೆ ಮತ್ತು ಇದರಲ್ಲಿ ಯಾವೆಲ್ಲ ಕಲ್ಪನೆಗಳು ಅಡಗಿವೆಯೆಂದು ತಿಳಿದಿರಬೇಕು. ನಿಘಂಟುಕಾರರು ಮತ್ತು 
ವ್ಯಾಖ್ಯಾನಗಾರರು ಈ ಪದಕ್ಕೆ ಸಾಮಾನ್ಯವಾಗಿ ಅನುಗ್ರಹ ಎಂಬ ಅರ್ಥ ನೀಡಿದ್ದಾರೆ. ಎಲ್ಲ ಅನುವಾದಕರು ಈ ಪದವನ್ನು ಹಾಗೆಯೇ 
ಅನುವಾದಿಸಿದ್ದಾರೆ. ಇಬ್ನು ಅಬ್ಬಾಸ್‌, ಕತಾದ ಮತ್ತು ಹಸನ್‌ ಬಸರಿಯವರಿಂದ ಇದೇ ಅರ್ಥವನ್ನು ಉದ್ದರಿಸಲಾಗಿದೆ. ಈ ಅರ್ಥವು 
ಸರಿಯಾಗಿರುವುದಕ್ಕೆ ಸ್ವತಃ ಪ್ರವಾದಿಯವರೇ ಯಕ್ಷರ ಕುರಿತು ಉದ್ದರಿಸಿರುವ ಮಾತು ಬಹುದೊಡ್ಡ ಪುರಾವೆಯಾಗಿದೆ. ಜಿನ್ನ್‌ಗಳು ಈ 
ವಚನವನ್ನು ಆಲಿಸಿದಾಗಲೆಲ್ಲಾ "ಪ್ರಭೂ, ನಿನ್ನ ಅನುಗ್ರಹಗಳಲ್ಲಿನಾವು ಏನನ್ನೂ ನಿರಾಕರಿಸುವುದಿಲ್ಲ' ಅ.12 ಟೈ ಸಿಖ ಯ ಕಾ 
ಎಂದು ಪದೇಪದೇ ಹೇಳುತ್ತಿದ್ದರು. ಆದ್ದರಿಂದ ಈ ಪದವನ್ನು ಅನುಗ್ರಹಗಳೆಂಬ ಅರ್ಥದಲ್ಲಿ ಉಪಯೋಗಿಸಿಯೇ ಇಲ್ಲವೆಂಬ ಕೆಲವು 
ಸಮಕಾಲೀನ ಸಂಶೋಧಕರ ಅಭಿಪ್ರಾಯದೊಂದಿಗೆ ನಮಗೆ ಸಹಮತವಿಲ್ಲ. 

ಎರಡನೆಯ ಅರ್ಥದಂತೆ ಈ ಪದದ ಅರ್ಥ ಮಹಿಮೆ, ಅದ್ಭುತ ಮಹಿಮೆ, ದಿವ್ಯ ಚಮತ್ಶಾರಗಳಾಗಿವೆ. ಇಬ್ನು ಜರೀರ್‌ 
ತಬ್ರಿಯವರಿಂದ ಇಬ್ಬು ರುದ್‌ ಉದ್ದರಸಿದ್ದಾೆ: (5 ಓಲ $51 515 ಎಂದರೆ 413538 318 "ಅಲ್ಲಾಹನ ಯಾವ್ಯಾವ 
ಮಹಿಮೆ' ಎಂದರ್ಥ. 37-38ನೇ ವಚನಗಳನ್ನು ಸ್ವತಃ ಇಬ್ನು ಜರೀರ್‌ರೇ ಈ ಪದವನ್ನು $538 ಎಂಬರ್ಥದಲ್ಲಿ ವ್ಯಾಖ್ಯಾನಿಸಿದ್ದಾರೆ. 14, 
15, 16ನೇ ವಚನಗಳನ್ನು ವ್ಯಾಖ್ಯಾನಿಸುತ್ತಾ ಇಮಾಮ್‌ ರಾರೀ ಬರೆದಿದ್ದಾರೆ: ಈ ವಚನಗಳು ಅನುಗ್ರಹಗಳ ಬದಲಾಗಿ ಮಹಿಮೆ ಯನ್ನು 
ವಿವರಿಸುತ್ತಿದೆ. 22-23ನೇ ವಚನಗಳನ್ನು ವ್ಯಾಖ್ಯಾನಿಸುತ್ತಾ ಅವರು ಹೇಳಿದ್ದಾರೆ: ಇದು ಅಲ್ಲಾಹನ ಅದ್ಭುತ ಮಹಿಮೆಗಳ ಪರಿಪೂರ್ಣತೆಯಾಗಿದೆ. 
ಅನುಗ್ರಹಗಳ ವರ್ಣನೆಯಲ್ಲ. 

ಮೂರನೆಯ ಅರ್ಥ ವೈಶಿಷ್ಟ ಗಳು ಸ್ತುತ್ಯರ್ಹ ಗುಣಗಳು, ಅದ್ಭುತ, ಶ್ರೇಷ್ಠತೆಗಳು ಎಂದಾಗಿವೆ. ಭಾಷಾ ಪಂಡಿತರು ಮತ್ತು 
ವ್ಯಾಖ್ಯಾನಗಾರರು ಈ ಅರ್ಥ ವಿವರಿಸಿಲ್ಲ ಆದರೆ ಅರಬಿ ಕವಿತೆಗಳಲ್ಲಿ ಈ ಪದವನ್ನು ಪ್ರಸ್ತುತ ಅರ್ಥಗಳಲ್ಲಿ ಬಳಸಿರುವುದು ಧಾರಾಳವಾಗಿ 
ಕಂಡು ಬರುತ್ತದೆ. 

ಆ ಮ dle es Sy Sg 
"ಅವರು ರಾಜಂದಿರು ಮತ್ತು ರಾಜಕುಮಾರರಾಗಿದ್ದಾರೆ. ಅವರಿಗೆ ವೈಶಿಷ್ಟ್ಯ ಮತ್ತು ಅನುಗ್ರಹಗಳಲ್ಲಿ ಜನರಿಗಿಂತ ಶ್ರೇಷ್ಠತೆಯಿದೆ.'' 
ಮುಹಲ್‌ಲ್‌' ತನ್ನ ಸಹೋದರ ಕುಲೈಬ್‌ರ ಕುರಿತು ಬರೆದ ಶೋಕಗೀತೆಯಲ್ಲಿ ಹೀಗೆ ಹಾಡಿದ್ದಾರೆ: 
rari ಟ್‌ kb po ppd! 
"'ಆತ್ಮ ಸಂಯಮ ಮತ್ತು ದೃಢಚಿತ್ತವು ಅವರ ಸ್ವಭಾವವಾಗಿದೆ. ಓ ಜನರೇ! ಅವರ ಎಲ್ಲ ಶ್ರೇಷ್ಠತೆಗಳನ್ನು ಎಣಿಸಲು ನನ್ನಿಂದ ಸಾಧ್ಯವಿಲ್ಲ. 
ಫದಾಲ ಬಿನ್‌ ರುದ್‌ ಅದವಾನಿ, ಬಡತನದ ಕೆಡುಕುಗಳನ್ನು ವಿವರಿಸುತ್ತಾ ಬಡವನು ಉತ್ತಮ ಕೆಲಸ ಮಾಡಿದರೂ ಹಾಳಾಗುತ್ತದೆ 
ಎಂದು ಹೇಳುತ್ತಾನೆ ಮತ್ತು (ಸಿ).ಓಬೆ! ಸಂಸೆ! 691 ಸಬ; ಶ್ರೀಮಂತ ಜಿಪುಣನ ಮಹಿಮೆಯನ್ನು ಹೊಗಳಲಾಗುತ್ತದೆ. 
ಅಜ್‌ದಲ್‌ ಹಮದಾನಿ ತನ್ನ ಕುಮೈತ್‌ ಎಂಬ ಕುದುರೆಯನ್ನು ವರ್ಣಿಸುತ್ತಾ ಹೇಳುತ್ತಾನೆ. 
Ue Bs yr ತಿ ತಿ ಟೆರಿ ಇ! ಮೂ) 


ಕಾಂಡ - 27 


186 ತಪ್ಪೀಮುಲ್‌ ಕುರ್‌ಆನ್‌ 


“ಕುಮೈಶ್‌ನ ಶ್ರೇಷ್ಠ ಗುಣಗಳಿಂದ ನನಗೆ ಮೆಚ್ಚಿಕೆಯಾಗಿದೆ. ಯಾರಾದರೂ ತಮ್ಮ ಕುದುರೆಯನ್ನು ಮಾರುವುದಾದರೆ ಮಾರಿ 
ಬಿಡಲಿ. ನನ್ನ ಕುದುರೆಯು ಮಾರಾಟದ್ದಲ್ಲ.' 
ಓರ್ವ ಹಮಾಸದ ಕವಿ (ಅವರ ಹೆಸರನ್ನು ಅಬೂ ತಮಾಮ ಸ್ಪಷ್ಟಪಡಿಸಿಲ್ಲ) ಶಾನು ಹೊಗಳಿದ ವಲೀದ್‌ ಬಿನ್‌ ಅದ್ದಮ್‌ನ ಕುರಿತು 
ರಚಿಸಿದ ಶೋಕಗೀತೆಯಲ್ಲಿ ಹಾಡಿದರು. 


Lal gy A A a ್ಪ es Ts 
""ಯಾರಾದರೂ ಓರ್ವ ಮೃತನ ಶ್ರೇಷ್ಠತೆಗಳನ್ನು ವರ್ಣಿಸುವುದಿದ್ದರೆ, ಅಲ್ಲಾಹನಾಣೆ, ಅಲ್ಲಿ ವಲೀದ್‌ ಬಿನ್‌ ಅದ್ಧಮ್‌ನನ್ನು 
ಮರೆಯಲಾಗದು. 
Lai ಲ ಲ್‌್ಟ_ಾ ds Se hos 
ಉತ್ತಮ ಕಾಲ ಬಂದರೆ ಅವನು ಅಹಂಕಾರಪಡುತ್ತಿರಲಿಲ್ಲ ಯಾರಿಗಾದರೂ ನೆರವಾದರೆ ಅದನ್ನು ಡಂಗುರ ಸಾರುತ್ತಿರಲಿಲ್ಲ. 
ಹ ರ ಲ್‌ ಹ್ಹಾ 
ಅವನು ಪರಿಪೂರ್ಣನಾಗಿದ್ದ, ಯೌವನದ ಗುಣಗಳನ್ನು ಮೈಗೂಡಿಸಿದ್ದ. ಸಜ್ಜನ ಮತ್ತು ನಾಯಕರ ನಾಯಕಗಿದ್ದ. ವಿಶಾಲ 
ಹೃದಯಿಯಾಗಿದ್ದ.'' 

ಈ ಆಧಾರಗಳ ಹಿನ್ನೆಲೆಯಲ್ಲಿ ನಾವು ಆಲಾಇ ಪದವನ್ನು ಅದರ ವಿಶಾಲಾರ್ಥದಲ್ಲಿ ಪರಿಗಣಿಸಿ ಪ್ರತಿಯೊಂದು ಸ್ಥಳದಲ್ಲಿಯೂ ಆ 
ಸ್ಥಳಕ್ಕೆ ಅತ್ಯಂತ ಸೂಕ್ತವಾದ ಅರ್ಥವನ್ನು ನೀಡಿರುತ್ತೇವೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಒಂದೆಡೆಯಲ್ಲಿಯೇ ಈ ಪದಕ್ಕೆ ಅನೇಕ ಅರ್ಥ 
ಗಳಿರಬಹುದು. ಆದರೆ ಅನುವಾದದ ಮಿತಿಯಿಂದಾಗಿ ನಾವು ಅದರ ಒಂದೇ ಅರ್ಥವನ್ನು ಸ್ವೀಕರಿಸಬೇಕಾಯಿತು. ಯಾಕೆಂದರೆ ಉರ್ದು 
ಭಾಷೆಯಲ್ಲಿ ಆ ಎಲ್ಲ ಅರ್ಥಗಳಿರುವ ಸಮಗ್ರ ಪದಗಳಿಲ್ಲ. ಉದಾಹರಣೆಗೆ ಈ ವಚನದಲ್ಲಿ ಭೂಮಿಯ ಸೃಷ್ಟಿ ಮತ್ತು ಅದರಲ್ಲಿ ಸೃಷ್ಟಿಗಳಿಗೆ 
ಆಹಾರ ಒದಗಿಸುವ ಉತ್ತಮ ವ್ಯವಸ್ಥೆಯನ್ನು ವಿವರಿಸಿದ ಬಳಿಕ, ನೀವು ನಿಮ್ಮ ಪ್ರಭುವಿನ ಯಾವೆಲ್ಲ 'ಆಲಾಇ'ಗಳನ್ನು ತಿರಸ್ಕರಿಸುತ್ತೀರಿ? 
ಎಂದು ಹೇಳಲಾಗಿದೆ. ಈ ಸಂದರ್ಭದಲ್ಲಿ ಇದರ ಅರ್ಥವು ಕೇವಲ ಅನುಗ್ರಹಕ್ಕೆ ಸೀಮಿತವಾಗಿಲ್ಲ. ಅದಕ್ಕೆ ಅಲ್ಲಾಹನ ಮಹಾ ಮಹಿಮೆ, 
ಸ್ತುತ್ಯರ್ಹ ಗುಣಗಳೆಂಬ ಅರ್ಥವೂ ಇದೆ. ಈ ಮಣ್ಣಿನ ಗೋಳದಲ್ಲಿ ಅಸಂಖ್ಯಾತ ಪ್ರಾಣಿ ವರ್ಗಗಳ ವಾಸಕ್ಕೆ ಮತ್ತು ನಾನಾ ತರದ ಫಲಗಳು 
ಮತ್ತು ಧಾನ್ಯಗಳ ಬೆಳೆಗೆ ಸೌಲಭ್ಯ ಒದಗಿಸಿರುವುದು ಅವನ ಶಕ್ತಿ ಸಾಮರ್ಥ್ಯದ ಮಹಿಮೆಯಾಗಿದೆ. ಹಾಗೆಯೇ ಅವನು ಈ ಸೃಷ್ಟಿಗಳನ್ನು 
ಹುಟ್ಟಿಸಿ ಅದರೊಂದಿಗೆ ಅವುಗಳ ಬೆಳವಣಿಗೆ ಮತ್ತು ಆಹಾರ ಪೂರೈಕೆಯ ವ್ಯವಸ್ಥೆಯನ್ನೂ ಮಾಡಿರುವುದು ಅವನ ಪ್ರಶಂಸಾರ್ಹ 
ಗುಣವಾಗಿದೆ. ಈ ವ್ಯವಸ್ಥೆಯು ಕೇವಲ ಆಹಾರ ಪದಾರ್ಥಗಳಲ್ಲಿ ಪೋಷಕಾಂಶ ಮತ್ತು ವೈವಿಧ್ಯತೆ ಮಾತ್ರವಲ್ಲದೇ ಕ್ರಿಯಾಶೀಲತೆ, 
ಮನೋಲ್ಲಾಸ ಹಾಗೂ ಆಕರ್ಷಣೆ ಇತ್ಯಾದಿ ಅನೇಕ ಅಂಶಗಳನ್ನು ಸೇರಿಸಲಾಗಿದೆ. ಈ ಬಗ್ಗೆ ಅಲ್ಲಾಹನ ಮಹಿಮೆಯ ಒಂದು ಉದಾಹರಣೆಯಾಗಿ 
ಖರ್ಜೂರದ ಮರದಲ್ಲಿಹಣ್ಣುಗಳನ್ನು ಯಾವ ರೀತಿಯಲ್ಲಿ ಹೊರ ಹಾಳೆಯಿಂದ ಹೊದೆದು ಸೃಷ್ಟಿಸಿಸಲಾಗಿದೆಯೆಂದು ಎತ್ತಿ ತೋರಿಸಲಾಗಿದೆ. 
ಕೇವಲ ಈ ಉದಾಹರಣೆಯನ್ನು ಗಮನದಲ್ಲಿರಿಸಿ ಬಾಳೆ, ದಾಳಿಂಬೆ, ತೆಂಗಿನಕಾಯಿ ಹಾಗೂ ಇತರ ಹಣ್ಣುಗಳ ಪ್ಯಾಕಿಂಗ್‌ ಮತ್ತು ಕಲೆಯ 
ಎಂಥ ಅದ್ಭುತ ಚಮತ್ಕಾರಗಳನ್ನು ತೋರಿಸಲಾಗಿದೆಯೆಂದು ಸ್ವಲ್ಪ ನೋಡಿರಿ. ನಾವು ದಿನನಿತ್ಯ ಯಾವುದೇ ಮುಲಾಜಿಲ್ಲದೆ ಬೇಯಿಸಿ 
ತಿನ್ನುತ್ತಿರುವ ವೈವಿಧ್ಯಮಯ ತರಕಾರಿ, ದವಸ ಧಾನ್ಯ, ಕಾಳು ಬೇಳೆಗಳನ್ನು ಎಷ್ಟೊಂದು ರೋಮ ಮತ್ತು ಸಿಪ್ಟೆಗಳಿಂದ ಹೊದೆಯಲಾಗಿದೆ. 

13. ಅಲ್ಲಾಹನ ಅನುಗ್ರಹಗಳು, ಮಹಿಮೆಗಳು ಮತ್ತು ಅವನ ಪ್ರಶಂಸಾರ್ಹ ಗುಣವೈಶಿಷ್ಟ್ಯಗಳ ಕುರಿತು ಜನರು ತಳೆದಿರುವ ವಿವಿಧ 
ತಪ್ಪುದ್ದೇಶಗಳೇ ಇಲ್ಲಿ ತಿರಸ್ಕಾರದ ತಾತ್ಸರ್ಯವಾಗಿದೆ. ಉದಾ: 

i) ಕೆಲವರು ಅಲ್ಲಾಹನೇ ಈ ಎಲ್ಲ ವಸ್ತುಗಳ ಸೃಷ್ಟಿಕರ್ತನೆಂಬುದನ್ನು ಒಪ್ಪುವುದಿಲ್ಲ. ಅವರ ದೃಷ್ಟಿಯಲ್ಲಿ ಇವೆಲ್ಲವೂ ಕೇವಲ ಧಾತು 
ಆಕಸ್ಮಿಕ ಸಂಚಲನೆಯಿಂದ ನಿರ್ಮಾಣವಾಗಿವೆ. ಅಥವಾ ಯುಕ್ತಿ ಮತ್ತು ಕಲಾಜ್ಞಾನದ ಪ್ರ ಭಾವವಿಲ್ಲದೆ ಯಾವುದೇ ಪ್ರಭಾವವಿಲ್ಲದ ಆಕಸ್ಮಿಕ 
ಸ್ಫೋಟದಿಂದ ಸಂಭವಿಸಿದೆ. ಇದು ಬಹಿರಂಗ ನಿರಾಕರಣೆಯಾಗಿದೆ. 

ii) ಕೆಲವರು ಅಲ್ಲಾಹನೇ ಈ ಎಲ್ಲ ವಸ್ತುಗಳ ಸೃಷ್ಟಿಕರ್ತನೆಂಬುದನ್ನು ಒಪ್ಪುತ್ತಾರೆ. ಅದರೊಂದಿಗೆ ಇತರರನ್ನು ದೇವತ್ನದಲ್ಲಿ 
ಸಹಭಾಗಿಗೊಳಿಸುತ್ತಾರೆ. ಅವನ ಅನುಗ್ರಹಗಳಿಗೆ ಕೃತಜ್ಞತೆಯನ್ನು ಬೇರೆಯವರಿಗೆ ಸಲ್ಲಿಸುತ್ತಾರೆ. ಅವನ ಆಹಾರ ಸೇವಿಸಿ ಇತರರ ಗುಣಗಾನ 
ಮಾಡುತ್ತಾರೆ. ಇದು ನಿರಾಕರಣೆಯ ಇನ್ನೊಂದು ರೂಪವಾಗಿದೆ. ಒಬ್ಬನು, ನೀವು ಅವನಿಗೆ ಔದಾರ್ಯ ತೋರಿರುವುದಾಗಿ ಒಪ್ಪುತ್ತಾನೆ. 
ಅದೇ ವೇಳೆ ನಿಮ್ಮ ಮುಂದೆಯೇ ಅವನಿಗೆ ಯಾವುದೇ ಉಪಕಾರ ಮಾಡದವನಿಗೆ ಕೃತಜ್ಞತೆ ಸಲ್ಲಿಸುತ್ತಿರುವನೆಂದಾದರೆ ಖಂಡಿತವಾಗಿಯೂ 
ನೀವು ಅವನನ್ನು ಮಹಾ ಕೃತಘ್ಸನೆಂದು ಕರೆಯುತ್ತೀರಿ. ಯಾಕೆಂದರೆ ಅವನು ನಿಮ್ಮ ಬದಲಾಗಿ ಉಪಕಾರ ಮಾಡದಾತನನ್ನು ಉದಾರಿಯೆಂದು 


ಕಾಂಡ - 27 


55. ಅರ್ರಹ್ಮಾನ್‌ 187 


pa 


೫68; ೫೪೮೫6 ಕ್ರ ಬಟ್ರಹುಹಿ 66೬ 


0 KS SS EAS SG 0 AIS 


(14-16) ಅವನು ಮಾನವನನ್ನು ಓಡಿನಂತಹ ಹಳಸಿದ ಒಣ ಗಾರೆಯಿಂದ ಉಂಟು ಮಾಡಿದನು" ಮತ್ತು ಜಿನ್ನ್‌ 
ಗಳನ್ನು ಅಗ್ನಿಯ ಜ್ವಾಲೆಯಿಂದ ಸೃಷ್ಟಿಸಿದನು." ಜಿನ್ನ್‌ಗಳೇ ಮತ್ತು ಮಾನವರೇ, ನೀವಿನ್ನು ನಿಮ್ಮ ಪ್ರಭುವಿನ ಯಾವ 
ಯಾವ ಅದ್ಭುತ ಮಹಿಮೆಗಳನ್ನು ಸುಳ್ಳಾಗಿಸುವಿರಿ?'* 

(17-18) ಎರಡು ಪೂರ್ವಗಳ ಮತ್ತು ಎರಡು ಪಶ್ಚಿಮಗಳ ಪಾಲಕ ಪ್ರಭು ಅವನೇ ಆಗಿರುತ್ತಾನೆ." ಜಿನ್ನ್‌ಗಳೇ 
ಮತ್ತು ಮಾನವರೇ, ನೀವಿನ್ನು ನಿಮ್ಮ ಪ್ರಭುವಿನ ಯಾವ ಯಾವ ಸಾಮರ್ಥ್ಯಗಳನ್ನು ಸುಳ್ಳಾಗಿಸುವಿರಿ?* 


ಹ್‌ 


ನಂಬಿ ಅವನಿಗೆ ಕೃತಜ್ಞತೆ ಸಲ್ಲಿಸುತ್ತಿರುವ ಅವನ ವರ್ತನೆಯೇ ಅದಕ್ಕೆ ಜ್ವಲಂತ ಸಾಕ್ಷಿಯಾಗಿದೆ. 

111) ಸಕಲ ವಸ್ತುಗಳ ಸ್ಥ ೃಷ್ಟಿಕರ್ತ ಮತ್ತು ಎಲ್ಲ ಅನುಗ್ರ ಹಗಳನ್ನು ಬಡವರ ಅಲ್ಲಾಹನೇ ಎಂದು ಒಪ್ಪುತ್ತಾರೆ. ಆದರೆ ಅವನು 
ತನ್ನ ಸೃಷ್ಟಿಕರ್ತ ಮತ್ತು ಪರಿಪಾಲಕನ ಆಜ್ಞೆಗಳನ್ನು ಪ್‌ ಪಾಲಿಸಬೇಕು ಹಾಗೂ ಮಾರ್ಗದರ್ಶನವನ್ನು ಅನುಸರಿಸಬೇಕಾಗಿದೆಯೆಂಬುದನ್ನು 
ಒಪ್ಪುವುದಿಲ್ಲ. ಇದು ಕೃತಪ್ಪುತೆ ಮತ್ತು ಅನುಗ್ರಹಗಳ ನಿರಾಕರಣೆಯ ಇನ್ನೊಂದು ರೂಪವಾಗಿದೆ. ಯಾಕೆಂದರೆ ಈ ರೀತಿ ವರ್ತಿಸುವಾತನು 
ಅನುಗ್ರಹಗಳನ್ನು ಒಪ್ಪಿದರೂ ಆ ಅನುಗ್ರಹಗಳನ್ನು ನೀಡಿದಾತನ ಹಕ್ಕುಗಳನ್ನು ನಿರಾಕರಿಸುತ್ತಾನೆ. 

iv) ಕೆಲವರು ಅನುಗ್ರಹಗಳನ್ನು ನಾಲಗೆಯಿಂದ ನಿರಾಕರಿಸುವುದಿಲ್ಲಮತ್ತು ಅವುಗಳನ್ನು ದಯಪಾಲಿಸಿರುವವನ ಔದಾರ್ಯವನ್ನು 
ಅಲ್ಲಗಳೆಯುವುದಿಲ್ಲ. ಆದರೆ ಕಾರ್ಯತಃ ಅವನ ಜೀವನವು ಓರ್ವ ಕೃತಘ್ನ ಮತ್ತು ನಿಷೇಧಿಯ ಜೀವನಕ್ಕಿಂತ ಭಿನ್ನವಾಗಿರುವುದಿಲ್ಲ. ಇದು 
ಮಾತಿನ ನಿರಾಕರಣೆಯಲ್ಲ, ಪ್ರಾಯೋಗಿಕ ನಿರಾಕರಣೆಯಾಗಿದೆ. 

14. ಮಾನವ ಸೃಷ್ಟಿಯ ಆರಂಭ ಹಂತದ ಕುರಿತು ಕುರ್‌ಆನಿನ ವಿವಿಧೆಡೆಗಳಲ್ಲಿರುವ ವಿವರಣೆಗಳನ್ನು ಕ್ರೋಡೀಕರಿಸಿದರೆ ಈ ಕೆಳಗಿನ 
ಅಂಶಗಳು ವ್ಯಕ್ತವಾಗುತ್ತವೆ. i) ತುರಾಬ್‌, ಅರ್ಥಾತ್‌ ಮಣ್ಣು ಅಥವಾ ಧೂಳು. 11) ಶೀನ್‌ ಅರ್ಥಾತ್‌ ಮಣ್ಣಿನಲ್ಲಿ ನೀರು ಬೆರೆಸಿ 
ತಯಾರಿಸುವ ಗಾರೆ. 111) ತೀನ್‌ಲಾಮುಬ್‌ ಅರ್ಥಾತ್‌ ಅಂಟುವ ಗಾರೆ. ಹೆಚ್ಚು ಹಳತಾಗಿರುವುದರಿಂದ ಅಂಟು ಉಂಟಾಗಿರುವಂತಹದ್ದು. 
iv) ರ್ರ! ಅರ್ಥಾತ್‌ ವಾಸನೆ ಇರುವ ಗಾರೆ. ೪) yd ಪಮ ಹ ಪೊಂ ಹಲಸಿ ಒಣಗಿದ ಬಳಿಕ ಮಣ್ಣಿನ ಓಡಿ 
ನ ತುಡಿನಂತಾಗುವ ಗಾರೆ. 11) ಬಶರ್‌, ಇದು ಮಣ್ಣಿನ ಕೊನೆಯ ರೂಪವಾಗಿದೆ. ಅಲ್ಲಾಹನು ಇದರೊಳಗೆ ತನ್ನ ವಿಶಿಷ್ಟ ಚೇತನವನ್ನು 
ಊದಿದನು. ಅದಕ್ಕೆ ದೇವಚರರಿಂದ ಸಾಷ್ಟಾಂಗವೆರಗಿಸಿದನು. ಈ ವರ್ಗದಿಂದಲೇ ಅದರ ಜೋಡಿಯನ್ನು ಸೃಷ್ಟಿಸಿದನು. ೪11) 
ide ಣೆ ಲಾಕ್‌ 5 ಧ್ರ ಹಟ ಅನಂತರ ಅದರ ಪೀಳಿಗೆಯನ್ನು ಒಂದು ತುಚ್ಛ ನೀರಿನ ಸತ್ವದಿಂದ ಮುಂದುವರಿಸಿದನು. 
ಇತರೆಡೆ ಗಳಲ್ಲಿ ಇದಕ್ಕೆ ವೀರ್ಯ ಎಂಬ ಪದ ಬಳಸಲಾಗಿದೆ. 

ಈ ಹಂತಗಳನ್ನು ತಿಳಿಯಲಿಕ್ಕಾಗಿ ಕೆಳಗಿನ ಕುರ್‌ಆನ್‌ ವಚನಗಳನ್ನು ಕ್ರಮಪ್ರಕಾರ ಓದಿರಿ: 


೨೫. ರೆ84 ಪಿ 4" 1೨. ಸೃಷ್ಟಾ 
TIEN Gp ನಿಯ AS sb dL) 
"ಅಲ್ಲಾಹನ ಬಳಿ 'ಈಸಾ'ರ ಉಪಮೆಯು ಆದಮರಂತಿದೆ. ಅಲ್ಲಾಹನು ಅವರನ್ನು (ಆದಮರನ್ನು) ಮ ಣ್ವಿನಿಂದ ಸೃಷ್ಟಿಸಿ, "ಆಗು' 
ಎಂದು ಆಜೆ ಕೊಟನು. ಆಗ ಅವರು ಉಂಟಾದರು.'' (ಆಲಿ ಇಮ್ರಾನ್‌: 59) 
ಭೀ ode 144 “ದನು ಮಾನವ ಸ್ನ ಸೃಷ್ಟಿಯ ಆರಂಭವನ್ನು ಮಣ್ಣಿನ ಗಾರೆಯಿಂದ ಮಾಡಿದನು.''(ಅಸ್ಪಜ್ಞ: 7) 
ಟ್‌ 39 ಸಿ 1 ಜಿಯ ಗ ""ಇವರನ್ನಂತು ನಾವು ಅಂಟಾದ ಗಾರೆಯಿಂದ ಸೃಷ್ಟಿಸಿರುತ್ತೇವೆ.'' (ಅಸ್ಸಾಘ್ಟಾಶ್‌:11) 
4 ಮತ್ತು 5ನೇ ಹಂತವನ್ನು ನಾವು ವಿವರಿಸುತ್ತಿರುವ ವಚನಗಳಲ್ಲಿ ಬಂದಿವೆ. ಮುಂದಿನ ಹಂತಗಳನ್ನು ಈ ಕೆಳಗಿನ ವಚನಗಳಲ್ಲಿ 
ವಿವರಿಸಲಾಗಿದೆ: 
(41.೬! ೨) outlay 93 ಚಿ ಕೊಟ) hy ಸಿಕ್ರಿ ಹೂ) ಒ ಚ! 


ಕಾಂಡ - 27 


188 ತಪ್ಪೀಮುಲ್‌ ಕುರ್‌ಆನ್‌ 


“ನಾಮ ಮಣ್ಣಿನಿಂದ ಒಬ್ಬಮಾನವನನ್ನು  ಸೃಷ್ಟಿಸುವವನಿದ್ದೇನೆ. ತರುವಾಯ ನಾನು ಅವನನ್ನು ಪೂರ್ಣವಾಗಿ ನಿರ್ಮಿಸಿದಾಗ ಮತ್ತು 
ಅವನೊಳಗೆ ನನ್ನ ಆತ್ಮವನ್ನು ಊದಿದಾಗ, ನೀವು ಅವನ ಮುಂದೆ ಸ ಸಾಷ್ಟಾಂಗವೆರಗಿ ಬಿಡಿರಿ.'' (ಸ್ವಾದ್‌: 71-72) 


NTT ಭೂ), ೨ ಯ ದಯಾ 
“ಅವನು ನಿಮ್ಮನ್ನು ಒಂದು ಜೀವದಿಂದ ಸೃಷ್ಟಿಸಿದನು. ಅದೇ ಜೀವದಿಂದ ಅದರ ಜೋಡಿಯನ್ನು ಉಂಟು ಮಾಡಿದನು ಮತ್ತು 
ಅವೆರಡರಿಂದ ಅನೇಕಾನೇಕ ಸ್ತ್ರೀ- ಪುರುಷರನ್ನು ಲೋಕದಲ್ಲಿ ಹಬ್ಬಿಸಿದನು.'' (ಅನ್ನಿಸಾ: 1) 


(ಗಿ ಕೂ!) ಕ ಭೂ ಸಿಟ್ಟೂ ಳು ner 
""ತರುವಾಯ ಅವನ ಸಂತತಿಯನ್ನು ತುಚ್ಛವಾದ ನೀರಿನಂತಹ ದ್ರವ್ಯದಿಂದ ಮುಂದುವರಿಸಿದನು.” (ಅಸ್ಸಜ್ಞ: 8) 
(ನ: ಭಲ) ಭಟ, ಅತ 5 ಯಾ 0ಡಿ 
"ನಾವು ನಿಮ್ಮನ್ನು ಮಣ್ಣಿನಿಂದಲೂ ಅನಂತರ ವೀರ್ಯದಿಂದಲೂ (ಸೃ ಹ್ಜಿಸಿದೆವು). * (ಅಲ್‌ ಹಜ್ಜ್‌: 5) 

15. ಮೂಲದಲ್ಲಿ ರಿ ಸ್ರ ಥಿ ಆ ಎಂಬ ಪದಗಳಿವೆ. ಇಲ್ಲಿ "ನಾರ್‌' (ಅಗ್ನಿ) ಎಂದರೆ ಕಟ್ಟಿಗೆ ಅಥವಾ ಕಲ್ಲಿದ್ದಲನ್ನು ಉರಿಸಿದಾಗ 
ಉಂಟಾಗುವ ಸಾಮಾನ್ಯ 'ಬೆಂಕಿಯಲ್ಲ ಅದೊಂದು ವಿಶಿಷ್ಟ ರೀತಿಯ ಅಗ್ನಿಯಾಗಿದೆ. "ಮಾರಿಜ್‌' ಎಂದರೆ ಹೊಗೆಯಿಲ್ಲದ ಶುಭ್ರ 
ಜ್ವಾಲೆಯಂದರ್ಥ. ಈ ಮಾತಿನ ತಾತ್ಸರ್ಯ ಹೀಗಿದೆ: ಆದಿ ಮಾನವನನ್ನು ಮಣ್ಣಿನಿಂದ ಸ್ಥ ಸೃಷ್ಟಿಸಿ, ಅನಂತರ ಸೃಷ್ಟಿಯ ವಿವಿಧ ಹಂತಗಳನ್ನು 
ದಾಟಿ ಆ ಮಣ್ಣಿನ ಮುದ್ದೆಯು ಎಲುಬು ಮಾಂಸವಿರುವ ಜೀವಂತ ಮಾನವ ರೂಪ ತಳೆದು ಅನಂತರ ಅದರ ವೀರ್ಯದಿಂದ ಸಂತಾನ 
ಪರಂಪರೆ ಮುಂದುವರಿಯಿತು. ಅದೇ ರೀತಿ ಆರಂಭದ ಯಕ್ಚವು ಶುದ್ಧ ಅಗ್ನಿಜ್ಜಾಲೆ ಅಥವಾ ಅಗ್ನಿಯ ತಾಪದಿಂದ ಸೃಷ್ಟಿಸಲ್ಪಟ್ಟಿತು. 
ಎ. ಅದರ ವೀರ್ಯದಿಂದ ಯಕ್ಷಗಳ ವರ್ಗವು ಬೆಳೆಯಿತು. ಜತರ ವಿಷಯದಲ್ಲಿ ಆರಮರಚೆಯೇ ಯಕ್ಷರ ವಿಷಯದಲ್ಲಿ 

ಪ್ರಥಮ ಯಕ್ಷನ ಸ್ಥಿತಿಯಿದೆ. ಜೀವಂತ ಮಾನವನಾದ ಬಳಿಕ ಆದಮ್‌(ಅ) ಅಥವಾ ಅವರ ವಂಶದಲ್ಲಿ ಹುಟ್ಟಿದ ಮಾನವರ ದೇಹಕ್ಕೆ 
“ ೃಷ್ಟಿಮೂಲವಾಗಿರುವ ಮಣ್ಣಿನೊಂದಿಗೆ ಯಾವ ಹೋಲಿಕೆಯೂ ಉಳಿಯಲಿಲ್ಲ ಈಗಲೂ ನಮ್ಮ ದೇಹವು ನೂರು ಶೇಕಡಾ ಭೌತಿಕ 
ಅಂಶಗಳ ANAND ನಿಜ. ಆದರೆ ಆ ಅಂಶಗಳು ಮಾಂಸ, ಎಲುಬು, ರಕ್ಷ ಇತ್ಯಾದಿ ರೂಪು ತಾಳಿರುವುದರಿಂದ 
ಸಂಪೂರ್ಣ ಭಿನ್ನ ವಸ್ತುವಾಗಿ ಪರಿಣಮಿಸಿದನು. ಯಕ್ಷರ ಸ್ಥಿತಿಯೂ ಇದೇ ಆಗಿದೆ. ವಸ್ತುತಃ ಅಗ್ನಿಯೇ ಅವುಗಳ ಅಸ್ತಿತ್ವದ ಮೂಲವಾಗಿದೆ. 
ಅದೇ ವೇಳೆ ಅವು ಕೇವಲ ಅಗ್ನಿಜ್ಜಾಲೆಯಲ್ಲ. 

ಈ ವಚನದಿಂದ 2 ವಿಷಯಗಳು ವ್ಯಕ್ತವಾಗುತ್ತವೆ. 1) ಯಕ್ಷವು ಕೇವಲ ಆತ್ಮವಲ್ಲ, ಅದೊಂದು ವಿಶಿಷ್ಟ ಭೌತಿಕ ದೇಹವನ್ನೂ 
ಹೊಂದಿವೆ. ಆದರೆ ಅಗ್ನಿಯ ಅಂಶಗಳ ಸಂಯೋಜನೆಯಾಗಿರುವುದರಿಂದ ಅದು ಮಣ್ಣಿನ ಅಂಶಗಳ ಸಂಯೋಜನೆಯಾಗಿರುವ ಮಾನವನ 
ದೃಷ್ಟಿಗೆ ಗೋಚರಿಸುವುದಿಲ್ಲ. ಈ ವಿಷಯವನ್ನು ಕುರ್‌ಆನ್‌ ಹೀಗೆ ಸೂಚಿಸಿದೆ: 9 YE ಹ 8 ಹನ 'ತೃತಾನ್‌ 
ಮತ್ತು ಸಂಗಡಿಗರು ನೀವು ನೋಡಲಾಗದ ಸ್ಥಿತಿಯಲ್ಲಿ ನಿಮ್ಮನ್ನು ನೋಡುತ್ತಿದ್ದಾರೆ.' (ಅಆ್‌ರಾಥ್‌:27) ಹಾಗೆಯೇ ಯಕ್ಷರ ಕ್ಷಿಪ್ರ ಸಂಚಾರ, 
ನಿರಾಯಾಸದ ರೂಪಾಂತರ, ಮಾನವರಿಗೆ ತಲುವಲಸಾಧ್ಯ ವಾದ ಅಥವಾ ತಲುಪುವುದಿದ್ದರೂ ಗೋಚರ ರೂಪಗಳಲ್ಲಿರುವಂಥ ಸ್ಥಳಗಳಿಗೆ 
ಅಗೋಚರ ರೀತಿಯಲ್ಲಿ ತಲುಪುವುದು ಇತ್ಯಾದಿ ಕ್ರಿಯೆಗಳೆಲ್ಲವೂ ಯಕ್ಷರು ಮೌಲಿಕವಾಗಿ ಅಗ್ನಿಯ ಸೃಷ್ಟಿಗಳೆಂಬ ಕಾರಣದಿಂದ 

ಸಾಧ್ಯವಾಗುತ್ತದೆಯೆಂದು ತಿಳಿದುಕೊಳ್ಳಬಹುದಾಗಿದೆ. 

ಈ ವಚನದಿಂದ ವ್ಯಕ್ತವಾಗುವ ಇನ್ನೋ ೦ದು ವಿಷಯ ಹೀಗಿದೆ: ಯಕ್ಷರು ಮಾನವರಿಗಿಂತ ಭಿನ್ನಃ ವಾದಸ್ಸ ರೃಷ್ಟಿಯಾಗಿದ್ದಾರೆ. ಮಾತ್ರವಲ್ಲ 
ಅವುಗಳ ಸೃಷ್ಟಿಯ ಮೂಲ ಧಾತುವೇ ಮಹ; ಪ್ರಾಣಿಗಳು, ಸಸ್ಯ, ಗಳು ಹಾಗೂ ಇತರ ಅಚೇತನ ವಸುಗಳು ಎಂಬಿತ್ಯಾದಿ ಲೌಕಿಕ 
ಧಾತುಗಳಿಗಿಂತ ಸಂಪೂರ್ಣವಾಗಿವೆ. 11) ಯಕ್ಕೆ] ಗಳು ಮಾನವರಂತೆಯೇ ಒಂದು ವರ್ಗವೆಂಬ ಕೆಲವರ ಭಾವನೆಯು ತಪ್ಪೆಂದು ಈ ವಚನದ 
ಪದಗಳು ಸ್ಪಷ್ಟಪಡಿಸುತ್ತವೆ. ಅವರು ಅದನ್ನು ಹೀಗೆ ವ್ಯಾಖ್ಯಾನಿಸುತ್ತಾರೆ: ಮಣ್ಣಿನಿಂದ ಮಾನವನನ್ನು ಮತ್ತು ಬೆಂಕಿಯಿಂದ ಯಕ್ಷರನ್ನು 
ಸೃಷ್ಟಿಸಲಾಗಿದೆಯೆಂಬ ಮಾತಿನ ಉದ್ದೇ €ಶವು ಎರಡು ವಿಧದ ಮಾನವರ ಸಹಜ ಸ್ವಭಾವಗಳ ಪರಸ್ಪರ ಅಂತರವನ್ನು ಸ್ಪಷ್ಟಪಡಿಸುವುದೇ ಆಗಿದೆ. 
ಓಂದು ವಿಭಾಗದ ಮಾನವರು ವಿವೇಕ ಸ್ವಭಾವದವರಾಗಿದ್ದಾರೆ. ಅವರೇ ನೈಜ ಅರ್ಥದಲ್ಲಿರುವ ಮಾನವರು. ಇನ್ನೊಂದು ವರ್ಗದ 
ಮಾನವರು ಬೆಂಕಿಯ ಕಿಡಿ ಮತ್ತು ಜ್ವಾಲೆಯ ಸ್ವಭಾವದವರಾಗಿದ್ದು ಅವರನ್ನು ಮಾನವರೆನ್ನುವುದಕ್ಕಿಂತ ಶೈತಾನರೆಂದು ಕರೆಯುವುದೇ 
ಸೂಕ್ತವಾಗಿದೆ. ಆದರೆ ಅದು ಕುರ್‌ಆನ್‌ ವ್ಯಾಖ್ಯಾನವಲ್ಲ, ದುರ್ವ್ಯಾಖ್ಯಾನವಾಗಿದೆ. ಮಾನವನನ್ನು ಮಣ್ಣಿನಿಂದ ಸೃಷ್ಟಿಸಲಾಗಿದೆಯೆಂಬ 
ತಾಶ್ಚರ್ಯವನ್ನು ಕುರ್‌ಆನ್‌ ಎಷ್ಟೊಂದು ಸ್ಪಷ್ಟವಾಗಿ ವಿವರಿಸಿದೆಯೆಂದು ನಾವು 14ನೇ ಟಿಪ್ಪಣಿಯಲ್ಲಿ ಬೆಟ್ಟು ಮಾಡಿದ್ದೇವೆ. ಆ ಎಲ್ಲ 
ವಿವರಣೆಗಳನ್ನು ಓದಿದ ಸಾಮಾನ್ಯ ಬುದ್ಧಿಯಿರುವ ಓರ್ವರಿಗೆ ಅವುಗಳ ಉದ್ದೇಶವು ಸಜ್ಜನರ ವಿವೇಕ ಸ್ವಭಾವವನ್ನು ಏವರಿಸುವುದಂಬ 


ಕಾಂಡ - 27 


55. ಅರ್ರಹ್ಮಾನ್‌ 189 


ಅರ್ಥದಲ್ಲಿ ಗ್ರಹಿಸಲು ಸಾಧ್ಯವಿದೆಯೇ? ಅದಲ್ಲದೆ ಮಾನವನನ್ನು ಹದಗೊಳಿಸಿ ಒಣಗಿದ ಆವೆಮಣ್ಣಿನಿಂದ ಮತ್ತು ಜಿನ್ನ್‌ಗಳನ್ನು ಅಪ್ಪಟ 
ಬೆಂಕಿ ಜ್ಞಾಲೆಯಿಂದ ಸೃಷ್ಟಿಸಿರುವ ಉದ್ದೇಶವು ಒಂದೇ ವರ್ಗದ ಮಾನವರ ವಿಭಿನ್ನ ಸ್ವಭಾವಗಳ ಇಬ್ಬರು ವ್ಯಕ್ತಿಗಳನ್ನು ಅಥವಾ ವರ್ಗಗಳನ್ನು 
ಪರಸ್ಪರ ಪ್ರತ್ಯೇಕಿಸುವ ಗುಣವೈಶಿಷ್ಟ್ಯಗಳ ಅಂತರವೆಂದು ಇವರು ಹೇಗೆ ತಿಳಿದುಕೊಂಡರು? (ವಿವರಣೆಗಾಗಿ ನೋಡಿರಿ: ತಪ್ಲೀಮುಲ್‌ 
ಕುರ್‌ಆನ್‌ ಭಾಗ-5, 51: ಟಿಪ್ಪಣಿ-53) 

16, ಇಲ್ಲಿಸಾಂದರ್ಭಿಕವಾಗಿ $1 'ಆಲಾಇ' ಎಂಬ ಪದಕ್ಕೆ ಅದ್ಭುತ ಮಹಿಮೆ ಎಂಬ ಅರ್ಥವೇ ಹೆಚ್ಚು ಸೂಕ್ತವಾಗಿದೆ. ಹಾಗಿದ್ದರೂ 
ಅದರಲ್ಲಿ ಅನುಗ್ರಹದ ಅಂಶವೂ ಇದೆ. ಮಣ್ಣಿನಿಂದ ಮಾನವ ಮತ್ತು ಅಗ್ನಿಜ್ಞಾಲೆಯಿಂದ ಯಕ್ಷರಂಥ ಅದ್ಭುತ ಸೃಷ್ಟಿಗಳನ್ನು ಅಸ್ತಿತ್ವಕ್ಕೆ 
ತಂದಿರುವುದು ಅಲ್ಲಾಹನ ಮಹಾಮಹಿಮೆಯಾಗಿರುವಂತೆಯೇ ಅಲ್ಲಾಹನು ಈ ಎರಡೂ ವರ್ಗದ ಸೃಷ್ಟಿಗಳಿಗೆ ಅಸ್ತಿತ್ವ ನೀಡಿರುವುದು 
ಮಾತ್ರವಲ್ಲದೆ ಈ ಲೋಕದಲ್ಲಿ ಮಹಾಸಾಧನೆಗಳನ್ನು ಮಾಡುವ ಪ್ರತಿಭೆ ಮತ್ತು ಸಾಮರ್ಥ್ಯಗಳನ್ನು ಒದಗಿಸಿರುವುದು ಅವನ ಮಹಾ 
ಅನುಗ್ರಹವೇ ಆಗಿದೆ. ಯಕ್ಷರ ಬಗ್ಗೆ ನಮಗೆ ಹೆಚ್ಚೇನೂ ತಿಳಿದಿಲ್ಲ. ಆದರೆ ಮಾನವನು ನಮ್ಮ ಮುಂದಿದ್ದಾನೆ. ಅವನಿಗೆ ಮಾನವ 
ಮಿದುಳಿನೊಂದಿಗೆ ಮೀನು, ಮಂಗ ಅಥವಾ ಪಕ್ಷಿಯ ದೇಹವನ್ನು ನೀಡುತ್ತಿದ್ದರೆ ಆ ದೇಹದಲ್ಲಿ ಈ ಮಿದುಳಿನ ಯೋಗ್ಯತೆಯಿಂದ 
ಏನಾದರೂ ಪ್ರಯೋಜನವಾಗುತ್ತಿತ್ತೇ? ಮಾನವ ಮಿದುಳಿಗೆ ದಯಪಾಲಿಸಿರುವ ಸಾಮರ್ಥ್ಯಗಳನ್ನು ಅವುಗಳನ್ನು ಉಪಯುಕ್ತಗೊಳಿಸುವಂಥ 
ದೇಹವನ್ನು ನೀಡಿರುವುದು ಅವನ ಮಹಾ ಅನುಗ್ರಹವಲ್ಲವೇ? 

ಈ ಕೈಕಾಲುಗಳು, ಕಣ್ಣು ಮೂಗು ಮತ್ತು ಸುಂದರ ಮೈಕಟ್ಟು ಒಂದೆಡೆಯಲ್ಲಿ ಈ ಬುದ್ಧಿಪ್ರಜ್ಞೆ, ಭಾವವಿಚಾರ, ವಿವೇಚನೆ ಮತ್ತು 
ಕ್ರಿಯಾಶಕ್ತಿ, ಸೃಜನಶೀಲತೆ ಇತ್ಯಾದಿ ಸಾಮರ್ಥ್ಯ ಇನ್ನೊಂದೆಡೆಯಲ್ಲಿ ಈ ಎರಡೂ ಗುಣಗಳನ್ನು ಹೋಲಿಸಿ ನೋಡಿದರೆ, ನಿರ್ಮಾತೃವು 
ಅವೆರಡರ ಮಧ್ಯೆ ಅತಿಸೂಕ್ಷ್ಮ ಸಾಮ್ಯತೆಯನ್ನು ಕಾಯ್ದುಕೊಂಡಿರುವನೆಂದು ವ್ಯಕ್ತವಾಗುತ್ತದೆ. ಈ ಸಾಮ್ಯತೆಯಿಲ್ಲದಿರುತ್ತಿದ್ದರೆ ಭೂಮಿಯಲ್ಲಿ 
ಮಾನವ ಜೀವನವೇ ನಿರರ್ಥಕವಾಗುತ್ತಿತ್ತು. ಅದಲ್ಲದೆ ಇದೇ ವಿಷಯವು ಅಲ್ಲಾಹನ ಸ್ತುತ್ಯರ್ಹ ಗುಣವೆಂದೂ ಸಾಬೀತುಪಡಿಸುತ್ತದೆ. 
ಕೊನೆಯದಾಗಿ ಜ್ಞಾನ, ಯುಕ್ತಿ ಮತ್ತು ಅದ್ಭುತ ಸೃಷ್ಟಿ ಸಾಮರ್ಥ್ಯವಿಲ್ಲದೆ ಇಂಥ ಉತ್ಕೃಷ್ಟ ಮಾನವ ಮತ್ತು ಯಕ್ಷರನ್ನು ಸೃಷ್ಟಿಸಲು ಹೇಗೆ 
ತಾನೇ ಸಾಧ್ಯ? ಆಕಸ್ಥಿಕ ಘಟನೆಗಳಿಂದ ಅಥವಾ ಕುರುಡು ಮತ್ತು ಕಿವುಡು ನೈಸರ್ಗಿಕ ನಿಯಮಗಳ ಸ್ವಯಂಚಾಲಿತ ಪ್ರಕ್ರಿಯೆಯಿಂದ 
ಸೃಷ್ಟಿಯ ಈ ದಿವ್ಯಾದ್ಭುತಗಳು ಹೇಗೆ ಗೋಚರಿಸಬಹುದು? 

17. ಎರಡು ಪೂರ್ವಗಳು ಮತ್ತು ಎರಡು ಪಶ್ಚಿಮಗಳೆಂದರೆ ಚಳಿಗಾಲದ ಅತಿ ಸಣ್ಣ ಹಗಲುಗಳು ಮತ್ತು ಬೇಸಿಗೆ ಕಾಲದ ಅತಿ 
ದೊಡ್ಡ ಹಗಲುಗಳ ಉದಯಾಸ್ತಮಾನ ಸ್ಥಳೆಗಳಾಗಿರಬಹುದು ಅಥವಾ ಭೂಮಂಡಲದ ಎರಡು ಅರ್ಧಗೋಳಗಳ ಪೂರ್ವ ಮತ್ತು ಪಶ್ಚಿಮ 
ಗಳಾಗಿರಬಹುದು. ಚಳಿಗಾಲದ ಅತಿ ಸಣ್ಣ ಹಗಲಿನಲ್ಲಿ ಸೂರ್ಯವು ಬಹಳ ಸಂಕುಚಿತ ಕೋನದಿಂದ ಉದಿಸಿ ಅಸ್ತಮಿಸುತ್ತದೆ. 

ತದ್ವಿರುದ್ಧವಾಗಿ ಬೇಸಿಗೆ ಕಾಲದ ಹಗಲುಗಳಲ್ಲಿ ಸೂರ್ಯವು ವಿಶಾಲವಾದ ಕೋನದಿಂದ ಉದಿಸುತ್ತದೆ ಮತ್ತು ಅಸ್ತಮಿಸುತ್ತದೆ. ಈ 
ಎರಡು ಉದಯಾಸ್ತಮಾನ ಸ್ಥಾನಗಳ ಮಧ್ಯೆ ಸಾವಿರಾರು ಮೈಲುಗಳ ಅಂತರವಿದೆ. ಆ ಕುರಿತು ಕುರ್‌ಆನ್‌ ಒಂದೆಡೆಯಲ್ಲಿ 
G5 ತುಟ! ವಿ) "'ಪೂರ್ವಗಳ ಮತ್ತು ಪಶ್ಚಿಮಗಳ ಒಡೆಯ'' (ಅಲ್‌ ಮಆರಿಜ್‌: 40) ಎಂದು ಹೇಳಿದೆ. ಅದೇ ರೀತಿ 
ಭೂಮಿಯ ಮೊದಲ ಅರ್ಧಗೋಳದಲ್ಲಿ ಸೂರ್ಯೋದಯವಾಗುವಾಗ ಇನ್ನೊಂದರ್ಧ ಗೋಳದಲ್ಲಿ ಅದು ಅಸ್ತಮಿಸುತ್ತಿರಬಹುದು. ಇದು 
ಕೂಡಾ ಭೂಮಿಯ ಎರಡು ಪೂರ್ವ ಮತ್ತು ಎರಡು ಪಶ್ಚಿಮಗಳಾಗುತ್ತವೆ. ಈ ಎರಡು ಪೂರ್ವ ಪಶ್ಚಿಮಗಳ ಪ್ರಭುವೆಂದು ಹೇಳಿರುವುದಕ್ಕೆ 
ಅನೇಕ ಅರ್ಥಗಳಿವೆ. 1) ಅದು ಅವನ ಆಜ್ಞಾನುಸಾರವಾಗಿಯೇ ಉದಿಸುತ್ತದೆ ಮತ್ತು ಅಸ್ತಮಿಸುತ್ತದೆ. ಹಾಗೆಯೇ ನಿರಂತರ ಬದಲಾಗುತ್ತಿರುವ 
ಈ ವ್ಯವಸ್ಥೆಯು ಉಳಿದುಕೊಂಡಿದೆ. 11) ಅವನೇ ಭೂಮಿ ಮತ್ತು ಸೂರ್ಯನ ಒಡೆಯ ಮತ್ತು ಆಜ್ಞಾಧಿಕಾರಿಯಾಗಿದ್ದಾನೆ. ಅನ್ಯಥಾ 
ಅವೆರಡರ ಪ್ರಭು ಬೇರೆ ಬೇರೆಯಾಗುತ್ತಿದ್ದರೆ ಉದಯಾಸ್ತಮಾನಗಳ ಈ ನಿಖರ ವ್ಯವಸ್ಥೆಯು ಸುಸೂತ್ರವಾಗಿ ನಡೆಯುತ್ತಿರಲಿಲ್ಲ ಮತ್ತು 
ಉಳಿಯುತ್ತಿರಲಿಲ್ಲ. 111) ಅವನೇ ಈ ಎರಡು ಪೂರ್ವ ಪಶ್ಚಿಮಗಳ ಒಡೆಯ ಮತ್ತು ಪರಿಪಾಲಕ, ಅವುಗಳ ಮಧ್ಯೆ ವಾಸವಾಗಿರುವ ಎಲ್ಲ 
ಸೃಷ್ಟಿಗಳೂ ಅವನ ಮಾಲಕತ್ವಕ್ಕೆ ಸೇರಿವೆ. ಅವನೇ ಅವುಗಳನ್ನು ಪರಿಪಾಲಿಸುತ್ತಾನೆ. ಅವುಗಳ ಪರಿಪಾಲನೆಗಾಗಿಯೇ ಅವನು ಭೂಮಿಯಲ್ಲಿ 
ಸೂರ್ಯನ ಉದಯಾಸ್ತಮಾನಕ್ಕಾಗಿ ಯೋಜನಾಬದ್ಧವಾದ ಈ ವ್ಯವಸ್ಥೆಯನ್ನು ಸ್ಥಾಪಿಸಲಾಗಿದೆ. 

18. ಇಲ್ಲಿಯೂ ಸಾಂದರ್ಭಿಕವಾಗಿ ಆಲಾಇ ಪದದಲ್ಲಿ ಸಾಮರ್ಥ್ಯವೆಂಬ ಅರ್ಥದ ಜೊತೆಗೆ ಅನುಗ್ರಹ ಮತ್ತು ಪ್ರಶಂಸಾರ್ಹ 
ಗುಣವೆಂಬ ಭಾವವೂ ಅಡಕವಾಗಿದೆ. ಸೂರ್ಯೋದಯಾಸ್ತಮಾನಗಳ ಈ ನಿಯಮ ನಿರ್ಣಯಿಸಿರುವುದು ಅಲ್ಲಾಹನ ಮಹಾ ಅನುಗ್ರಹವಾಗಿದೆ. 
ಯಾಕೆಂದರೆ ಅವುಗಳಿಂದಲೇ ಕ್ರಮಬದ್ಧವಾಗಿ ಯತುಭೇದಗಳು ಉಂಟಾಗುತ್ತವೆ. ಮಾನವರು, ಜೀವ ಜಾಲಗಳು ಮತ್ತು ಸಸ್ಯಗಳ 
ಅಸಂಖ್ಯಾತ ಬೇಡಿಕೆಗಳು ಅದರೊಂದಿಗೆ ಜೋಡಿಸಲ್ಪಟ್ಟಿವೆ. ಹಾಗೆಯೇ ಭೂಮಿಯಲ್ಲಿ ತಾನು ಸೃಷ್ಟಿಸಿರುವ ಎಲ್ಲ ಸೃಷ್ಟಿಗಳ ಬೇಡಿಕೆ ಗಳನ್ನು 
ಪರಿಗಣಿಸಿ ತನ್ನ ಸಾಮರ್ಥ್ಯದಿಂದಲೇ ನೈಸರ್ಗಿಕ ವ್ಯವಸ್ಥೆಯನ್ನು ಏರ್ಪಡಿಸಿರುವುದು ಅವನ ಯುಕ್ತಿ, ಕರುಣೆ ಮತ್ತು ಪ್ರಭುತ್ನದ ದೃಷ್ಟಾಂತವಾಗಿದೆ. 


ಕಾಂಡ - 27 


190 ತಪ್ಪೀಮುಲ್‌ ಕುರ್‌ಆನ್‌ 


ತ 


> 3೨2 ಇ ಬಗ 4 ನ ೨4೨ ಸ ಎಂ ತ 
Wb Ro ಸಟ ಟಕೆ ೪1 ಕ ಓ 0 
ತಳು 


4 


(Wa ಜ್‌ ಹಂದ ೦ ಡ್‌ ಟೂ ಇ uf \ 
Mas jd ARIS ಬ Se GG & 


Ke 


OSE gL a SoS ಸ 


ka 


ದ್ದ 


(19-23) ಅವನು ಎರಡು ಸಮುದ್ರ ಗಳನ್ನು ಪರಸ್ಪರ ಒಟ್ಟುಸೇರಲು ಬಿಟ್ಟನು, ಆದರೂ ಅವುಗಳ ನಡುವೆ ಒಂದು 
ಪರದೆ ಅಡ್ಡವಾಗಿದ್ದು ಅದನ್ನು ಅವು ಮೀರುವುದಿಲ್ಲ.” ಜಿನ್ನ್‌ಗಳೇ ಮತ್ತು ಮಾನವರೇ, ನೀವಿನ್ನು ನಿಮ್ಮ ಪ್ರಭುವಿನ 
ಮಹಿಮೆಯ ಯಾವ ಯಾವ ಪವಾಡಗಳನ್ನು ಸುಳ್ಳಾಗಿಸುವಿರಿ? ಈ ಸಮುದ್ರಗಳಿಂದ ಮುತ್ತು, ಹವಳಗಳು” ಲಭಿಸುತ್ತವೆ." 
ಜಿನ್ನ್‌ಗಳೇ ಮತ್ತು ಮಾನವರೇ, ನೀವಿನ್ನು ನಿಮ್ಮ ಪ್ರಭುವಿನ ಯಾವ ಯಾವ ಚಮತ್ಕಾರಗಳನ್ನು ಸುಳ್ಳಾಗಿಸುವಿ೦? 

(24-25) ಸಮುದ್ರದಲ್ಲಿ ಪರ್ವತದಂತೆ ಮೇಲೆದ್ದಿರುವ ಹಡಗುಗಳು ಅವನದೇ ಆಗಿವೆ.” ಜಿನ್ನ್‌ಗಳೇ ಮತ್ತು 
ಮಾನವರೇ, ನೀವಿನ್ನು ನಿಮ್ಮ ಪ್ರಭುವಿನ ಯಾವ ಯಾವ ಉಪಕಾರಗಳನ್ನು ಸುಳ್ಳಾಗಿಸುವಿರಿ?* 

(26-30) ಈ ಭೂಮಿಯಲ್ಲಿರುವ ಪ್ರತಿಯೊಂದು ವಸ್ತುವೂ* ನಾಶವಾಗಲಿದೆ ಮತ್ತು ನಿನ್ನ ಪ್ರಭುವಿನ 


19. ವಿವರಣೆಗಾಗಿ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಭಾಗ-3, ಫುರ್ಕಾನ್‌: ಟಿಪ್ಪಣಿ 68. 

20. ಮೂಲದಲ್ಲಿ ಪಿಟ ಎಂಬ ಪದ ಬಳಸಲಾಗಿದೆ. ಇಬ್ನ್‌ ಅಬ್ಬಾಸ್‌, ಕತಾದ, ಇಬ್ನು ರುದ್‌'ಮತ್ತು ದಹ್ಹಾಕ್‌ರ(ರ) ಅಭಿಪ್ರಾಯ 
ದಂತೆ ಅದರ ಅರ್ಥ ಸಣ್ಣ ಮುತ್ತು. ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ರು(ರ) ಅರಬಿ ಭಾಷೆಯಲ್ಲಿ ಹವಳಕ್ಕೆ ಈ ಹೆಸರಿದೆಯೆಂದು ಹೇಳಿದ್ದಾರೆ. 

21. ಮೂಲದಲ್ಲಿ ಟಿ ಕ್ಲೆ ,೨ಟ ""ಈ ಎರಡು ಸಮುದ್ರಗಳಿಂದ ಹೊರಬರುತ್ತವೆ'' ಎಂಬ ಪದಗಳಿವೆ. ಮುತ್ತು ಮತ್ತು ಹವಳಗಳು 
ಉಪ್ಪು ನೀರಿನ ಸಮುದ್ರದಲ್ಲಿ ಸಿಗುತ್ತವೆ. ಹೀಗಿರುತ್ತಾ ಸಿಹಿ ಮತ್ತು ಉಪ್ಪು ಎರಡೂ ಶರದ ನೀರಿನಿಂದ ಈ ವಸ್ತುಗಳು ಸಿಗುವುದು ಹೇಗೆಂದು 
ವಿಮರ್ಶಕರು ಪ್ರಶ್ನಿಸುತ್ತಾರೆ. ಅದರ ಉತ್ತರ ಹೀಗಿದೆ: ಸಮುದ್ರಗಳಲ್ಲಿ ಸಿಹಿ ಮತ್ತು ಉಪ್ಪು ಈ ಎರಡೂ ತರದ ನೀರು ಒಟ್ಟು ಸೇರುತ್ತವೆ. 
ಆದ್ದರಿಂದ ಆ ಎರಡು ನೀರುಗಳ ಸಂಗಮದಲ್ಲಿ ಈ ವಸ್ತುಗಳು ದೊರೆಯುತ್ತವೆ ಅಥವಾ ಅವು ಎರಡೂ ತರದ ನೀರಿನಿಂದ ದೊರೆಯುತ್ತವೆ 
ಎಂದು ಹೇಳಿದರೂ ಒಂದೇ. ಅದು ಅಚ್ಚರಿಯ ವಿಷಯವೂ ಅಲ್ಲ ಯಾಕೆಂದರೆ ಸಮುದ್ರ ತಳದಲ್ಲಿ ಸಿಹಿ ನೀರಿನ ಚಿಲುಮೆಗಳಿರುವ ಸ್ಥಳದಲ್ಲಿ 
ಈ ವಸ್ತುಗಳು ಹುಟ್ಟುವುದೆಂದು ಆಧುನಿಕ ಸಂಶೋಧನೆಗಳು ದೃಢೀಕರಿಸಿವೆ. ಅಂತೆಯೇ ಅವುಗಳ ಹುಟ್ಟು ಮತ್ತು ಬೆಳವಣಿಗೆಯಲ್ಲಿ ಆ 
ಎರಡೂ ಬಗೆಯ ನೀರುಗಳ ಯಾವುದೋ ಪಾತ್ರವಿದೆ. ಬಹರೈನ್‌ನಲ್ಲಿ ಹಿಂದಿನ ಕಾಲದಲ್ಲಿಯೇ ಮುತ್ತುಗಳು ಉತ್ಪಾದನೆಯಾಗುವ 
ಕೊಲ್ಲಿಯ ತಳಭಾಗದಲ್ಲಿ ಶುದ್ಧ ಜಲದ ಬುಗ್ಗೆಗಳಿವೆಯೆಂದು ಸಾಬೀತಾಗಿದೆ. 

22. ಇಲ್ಲಿಯೂ ;? 'ಆಲಾಇ' ಎಂಬ ಪದಕ್ಕೆ ಅಲ್ಲಾಹನ ಸಾಮರ್ಥ್ಯವೆಂಬ ಅರ್ಥವು ಸೂಕ್ತವಾಗಿದ್ದರೂ ಅದರಲ್ಲಿ ಅನುಗ್ರಹ 
ಮತ್ತು ಪ್ರಶಂಸಾರ್ಹ ಗುಣಗಳೆಂಬ ಅಂಶವೂ ಸೇರಿದೆ. ಸಮುದ್ರದಿಂದ ಈ ಅಮೂಲ್ಯ ್ಯ ವಸ್ತುಗಳು ಲಭಿಸುವುದು ಅಲ್ಲಾಹನ ಅನುಗ್ರಹವಾಗಿದೆ. 
ತಾನು ಸೌಂದರ್ಯ ಮತ್ತು ಶೃಂಗಾರ ಪ್ರಜ್ಞೆ ನೀಡಿರುವ ಸೃಷ್ಟಿಗಳಿಗೆ ಅವುಗಳ ಆ ಪ್ರಜ್ಞೆ ಮತ್ತು ಅಭಿರುಚಿಯನ್ನು ಸಂತೃಪ್ತಗೊಳಿಸಲಿಕ್ಕಾಗಿ 
ತನ್ನ ಭೂಮಿಯಲ್ಲಿ ನಾನಾ ರೀತಿಯ ಸೌಂದರ್ಯ ವಸ್ತುಗಳನ್ನು ನಿರ್ಮಿಸಿರುವುದು ಆತನ ಪರಿಪಾಲಕತ್ವದ ವೈಭವವಾಗಿದೆ. 

23. ಅರ್ಥಾತ್‌ ಅವನ ಮಹಿಮೆಯಿಂದಲೇ ನಿರ್ಮಾಣವಾಗಿದೆ. ಮಾನವನಿಗೆ ಹಡಗು ನಿರ್ಮಿಸುವ ಸಾಮರ್ಥ್ಯವನ್ನು ಅವನೇ 
ನೀಡಿದ್ದಾನೆ. ಹಡಗು ನಿರ್ಮಾಣಕ್ಕೆ ಬೇಕಾದ ವಸ್ತುಗಳನ್ನು ಭೂಮಿಯಲ್ಲಿ ಅವನೇ ಸೃಷ್ಟಿಸಿದ್ದಾನೆ. ಹಾಗೆಯೇ ಭಯಾನಕ ಸಾಗರಗಳ 
ಎದೆಯನ್ನು ಸೀಳುತ್ತಾ ಬೆಟ್ಟದಂಥ ಹಡಗುಗಳು ಚಲಿಸಬಹುದಾದಂತೆ ಅವನು ನೀರನ್ನು ನಿರ್ದಿಷ್ಟ ನಿಯಮಗಳಿಗೆ ಬದ್ಧಗೊಳಿಸಿದ್ದಾನೆ. 

24. ಇಲ್ಲಿ ,ಜ1 "ಆಲಾಇ' ಪದದಲ್ಲಿ ಅನುಗ್ರಹ ಮತ್ತು ಔದಾರ್ಯದ ಅಂಶವು ಎದ್ದು ತೋರುತ್ತದೆ. ಆದರೆ ಮೇಲಿನ 
ವಿವರಣೆಯಿಂದ ಮಹಿಮೆ ಮತ್ತು ಪ್ರಶಂಸಾರ್ಹ ಗುಣದ ಅಂಶವೂ ಇದೆಯೆಂದು ವ್ಯಕ್ತವಾಗುತ್ತದೆ. 

25. ಇಲ್ಲಿಂದ 30ನೆಯ ವಚನದ ತನಕ ಯಕ್ಷರು ಮತ್ತು ಮಾನವರಿಗೆ ಎರಡು ವಾಸ್ತವಿಕತೆಗಳನ್ನು ಮನಗಾಣಿಸಲಾಗಿದೆ. 1) ನೀವು 
ಸ್ವತಃ ಅಮರರಲ್ಲ, ನೀವು ಈ ಲೋಕದಲ್ಲಿ ಅನುಭವಿಸುತ್ತಿರುವ ಸಾಧನ ಸಾಮಗ್ರಿಗಳೂ ಶಾಶ್ಚತವಲ್ಲ, ಕೇವಲ ಮಹಾಮಹಿಮನಾದ 


ವ 


ಕಾಂಡ - 27 


55. ಅರ್ರಹ್ಮಾನ್‌ 191 


‘ls 2೪೪ G4 NE ಪಂ ಜ್ಯ TOT CSE 
ಬಗ್ಗ ತ್ರ ಯೆ 4೨ pl ye ಸ್ನ ಬಗ 742. ೨ 9 
CET ಪಟ ENS ESET ET 


ತೇಜೋಮಯ ಹಾಗೂ ಔದಾರ್ಯಪೂರ್ಣ ಅಸ್ತಿತ್ವ ಮಾತ್ರ ಉಳಿಯಲಿದೆ. ಜಿನ್ನ್‌ಗಳೇ ಮತ್ತು ಮಾನವರೇ, ನೀವಿನ್ನು 
ನಿಮ್ಮ ಪ್ರಭುವಿನ ಯಾವ ಯಾವ ಚಮತ್ಕಾರಗಳನ್ನು ಸುಳ್ಳಾಗಿಸುವಿರಿ?* ಭೂಮಿ-ಆಕಾಶಗಳಲ್ಲಿ ಇರುವವರೆಲ್ಲರೂ ತಮ್ಮ 
ಬೇಡಿಕೆಗಳನ್ನು ಅವನಿಂದಲೇ ಬೇಡುತ್ತಾರೆ. ಪ್ರತಿದಿನವೂ ಅವನು ವಿನೂತನ ವೈಭವದಲ್ಲಿರುತ್ತಾನೆ.” ಜಿನ್ನ್‌ಗಳೇ ಮತ್ತು 
ಮಾನವರೇ, ನೀವಿನ್ನು ನಿಮ್ಮ ಪ್ರಭುವಿನ ಯಾವ ಯಾವ ಸ್ತುತ್ಯ ಗುಣಗಳನ್ನು ಸುಳ್ಳಾಗಿಸುವಿರಿ9* 


ಅಲ್ಲಾಹನೇ ಅಮರ ಮತ್ತು ಅನಂತನಾಗಿದ್ದಾನೆ. ಅವನ ಮಹಾತ್ಮೆಗೆ ಈ ವಿಶ್ವವೇ ಸಾಕ್ಷಿಯಾಗಿದೆ. ಅವನ ಔದಾರ್ಯದಿಂದಲೇ ಈ ಎಲ್ಲ 
ಸಾಧನಗಳು ಲಭಿಸಿವೆ. ಇಂದು ನಿಮ್ಮ ಪೈಕಿ ಯಾರಾದರೂ ನನ್ನಂಥ ಬೇರೆ ಯಾರೂ ಇಲ್ಲವೆಂದು ಅಹಂಕಾರಪಡುವುದಿದ್ದರೆ ಅವನು ಮಹಾ 
ತಿಳಿಗೇಡಿಯೇ ಸರಿ. ಒಬ್ಬ ಮೂರ್ಪನು ತನ್ನ ಸೀಮಿತ ಅಧಿಕಾರ ಕ್ಷೇತ್ರದಲ್ಲಿ ತನ್ನ ಹಿರಿಮೆಯ ಡಂಗುರ ಸಾರಿದರೆ ಅಥವಾ ಯಾರಾದರೂ 
ಕೆಲವರು ಅವನನ್ನು ಕೊಂಡಾಡಿ ಅವನನ್ನು ದೇವನೆಂದು ಭಾವಿಸಿದರೆ, ಆ ಕುತಂತ್ರ ಎಷ್ಟು ಕಾಲ ಉಳಿದೀತು? ಈ ವಿಶಾಲ ವಿಶ್ವದಲ್ಲಿ 
ಭೂಮಿಯ ಗಾತ್ರವು ಒಂದು ಸಾಸಿವೆಗಿಂತ ಕಡಿಮೆಯಾಗಿದೆ. ಅದರ ಒಂದು ಮೂಲೆಯಲ್ಲಿ ಹತ್ತಿಪ್ಪತ್ತು ಅಥವಾ 50-60ವರ್ಷ ಶ್ರೇಷ್ಠತೆ 
ಮತ್ತು ದಿವ್ಯತೆಯ ಸೋಗು ಹಾಕಿದವನು ಕೊನೆಗೆ ಕೇವಲ ಹಳೆಯ ಕಥೆಯಾಗಿ ಬಿಡುತ್ತಾನೆ. ಹೀಗಿರುತ್ತಾ ಅವನು ಅಹಂಕಾರ ಪಡುತ್ತಿರುವ 
ದಿವ್ಯತೆ ಅಥವಾ ಶ್ರೇಷ್ಠತೆಗೆ ಯಾವ ಬೆಲೆಯಿದೆ? 

11) ಮಹೋನ್ನತನಾದ ಅಲ್ಲಾಹನ ಹೊರತು ನೀವು ಆರಾಧ್ಯ ಮತ್ತು ವಿಘ್ನ ನಿವಾರಕರೆಂದು ಮುಂತಾಗಿ ಅಂಗೀಕರಿಸುವ ದೇವಚರರು, 
ಪ್ರವಾದಿಗಳು ಅಥವಾ ಮಹಾಪುರುಷರು, ಸೂರ್ಯ-ಚಂದ್ರ -ನಕ್ಷತ್ರಗಳು ಅಥವಾ ಇತರ ಸೃಷ್ಟಿಗಳಿಗೆ ನಿಮ್ಮ ಯಾವುದೇ ಬೇಡಿಕೆಯನ್ನು 
ಪ್ರಶ್ನಿಸಲಾಗುವುದಿಲ್ಲ ಆ ಅಸಹಾಯಕರು ತಮ್ಮ ಅಗತ್ಯಗಳಿಗಾಗಿ ಅಲ್ಲಾಹನನ್ನು ಅವಲಂಬಿಸುತ್ತಾರೆ. ಅವರು ತಮ್ಮ ಕೈಗಳನ್ನು ಅವನ 
ಮುಂದೆ ಚಾಚೆದ್ದಾರೆ. ತಮ್ಮ ಸ್ವಂತ ಸಂಕಷ್ಟಗಳನ್ನು ನಿವಾರಿಸದವರು ನಿಮ್ಮ ಸಂಕಷ್ಟಗಳನ್ನು ನಿವಾರಿಸುವುದಾದರೂ ಹೇಗೆ? ಭೂಮಿಯಿಂದ 
ಆಕಾಶದವರೆಗಿನ ಈ ಮಹಾ ವಿಶ್ವದಲ್ಲಿ ನಡೆಯುವ ಎಲ್ಲ ಕ್ರಿಯೆಗಳೂ ಅಲ್ಲಾಹನ ಆಜ್ಞೆಗೆ ಬದ್ಧವಾಗಿವೆ. ಇತರ ಯಾರಿಗೂ ಅದರಲ್ಲಿ ಯಾವ 
ಪ್ರಭಾವವೂ ಇಲ್ಲ. ಓರ್ವ ದಾಸನ ಅದೃಷ್ಟದಲ್ಲಿ ಬೇರೆ ಯಾರೂ ಹಸ್ತಕ್ಷೇಪಿಸುವಂತಿಲ್ಲ. 

26. ಇಲ್ಲಿ $91 "ಆಲಾಇ' ಪದವು ಮಹಿಮೆ ಎಂಬ ಅರ್ಥದಲ್ಲಿದೆಯೆಂದು ಸಾಂದರ್ಭಿಕ ಹಿನ್ನೆಲೆಯಿಂದ ವ್ಯಕ್ತವಾಗುತ್ತದೆ. ನಶ್ಚರ 
ಸೃಷ್ಟಿಗಳಲ್ಲಿ ನಾನೇ ಉನ್ನತನೆಂಬ ಭ್ರಮೆಗೆ ತುತ್ತಾಗಿ ತನ್ನ ಕೃತಕ ದೇವತ್ನವು ಅನಂತ ಮತ್ತು ಶಾಶ್ಚತವೆಂದು. ಭಾವಿಸಿ ಅಹಂಕಾರ ಪಡುವವರು 
ಯಾರೇ ಆಗಿದ್ದರೂ ಅವನು ಬಾಯಿಯಿಂದ ವಿಶ್ವದೊಡೆಯನ ಮಹಿಮೆಮತ್ತು ಘನತೆಯನ್ನುನಿರಾಕರಿಸದಿದ್ದರೂವರ್ತನೆಯಿಂದಹಾಗೆಯೇ 
ಮಾಡಿದಂತಾಗುತ್ತದೆ. ಅವನ ಅಹಂಕಾರವೇ ಸ್ವತಃ ಅಲ್ಲಾಹನ ಮಹಾನತೆಯ ತಿರಸ್ಕಾರವಾಗಿದೆ. ಅವರು ಯಾವುದೇ ಮಹಾನತೆಯ ಬಗ್ಗೆ 
ಬಾಯಿಂದ ಹೇಳಿದರೂ ಮನದಲ್ಲಿ ವಿಶ್ವಾಸವಿರಿಸದಿದ್ದರೂ ವಾಸ್ತವದಲ್ಲಿ ಅದು ನೈಜ ಮಹಾನನ ಸ್ಥಾನ ಮತ್ತು ಪದವಿಯ ನಿರಾಕರಣೆಯಾಗಿದೆ. 

27. ಅರ್ಥಾತ್‌, ಈ ವಿಶ್ವವೆಂಬ ಕಾರ್ಯಾಗಾರದಲ್ಲಿ ಅವನ ಚಟುವಟಿಕೆಯ ಸರಣಿಯು ನಿರಂತರ ಸಾಗುತ್ತಿದೆ. ಕೆಲವರನ್ನು ಮರಣ 
ಗೊಳಿಸುತ್ತಿದ್ದಾನೆ, ಕೆಲವರನ್ನು ಉನ್ನತಗೊಳಿಸುತ್ತಾನೆ, ಕೆಲವರನ್ನು ಪತನಗೊಳಿಸುತ್ತಾನೆ. ಕೆಲವರಿಗೆ ಆರೋಗ್ಯ ನೀಡುತ್ತಾನೆ, ಕೆಲವರನ್ನು 
ರೋಗಪೀಡಿತಗೊಳಿಸುತ್ತಾನೆ. ಮುಳುಗುತ್ತಿರುವ ಕೆಲವರನ್ನು ರಕ್ಷಿಸುತ್ತಾನೆ, ಈಜುತ್ತಿರುವ ಕೆಲವರನ್ನು ಮುಳುಗಿಸುತ್ತಾನೆ. ಅಸಂಖ್ಯಾತ ಸೃಷ್ಟಿ 
ಗಳಿಗೆ ನಾನಾ ರೀತಿಯ ಆಹಾರಗಳನ್ನು ಒದಗಿಸುತ್ತಾನೆ. ಅಪಾರ ಮತ್ತು ಅಗಣಿತ ವಸ್ತುಗಳನ್ನು ವಿನೂತನ ರೂಪ, ವಿನ್ಯಾಸ ಮತ್ತು ಗುಣ 
ಗಳಿಂದಸ್ಸ ೃಷ್ಟಿಸುತ್ತಲಿದ್ದಾನೆ. ಅವನ ಜಗತ್ತು ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಪ್ರತಿಕ್ಷಣವೂ ಅದರ ಸ್ಥಿತಿಯಲ್ಲಿ ಬ್ಲಿಬದಲಾವಣೆಯಾಗುತ್ತದೆ. 
ಅದರ ಸೃಷ್ಟಿಕರ್ತನು ಪ್ರತಿಬಾರಿಯೂ ಅದನ್ನು ಪೂರ್ವರೂಪಕ್ಕಿಂತ ಭಿನ್ನವಾದ ಹೊಸ ರೂಪದಲ್ಲಿ ಪುನರ್ರ ಚಿಸುತ್ತಾನೆ. 

28. ಇಲ್ಲಿ ;೪1 "ಆಲಾಇ' ಪದದಲ್ಲಿ ದಿವ್ಯಗುಣವೆಂಬ ಅರ್ಥವೇ ಎದ್ದು ತೋರುತ್ತದೆ. ಯಾವುದೇ ರೀತಿಯ ಬಹುದೇವತ್ನವನ್ನು 
ಪಾಲಿಸುವವರು ಒಂದಿಲ್ಲೊಂದು ರೀತಿಯಲ್ಲಿ ಅಲ್ಲಾಹನ ಗುಣಗಳನ್ನು ನಿರಾಕರಿಸುತ್ತಾರೆ. ನನ್ನ ರೋಗವನ್ನು ಈ ಪುಣ್ಯಾತ್ನರು 
ವಾಸಿಗೊಳಿಸಿರುತ್ತಾರೆಂದು ಓರ್ವ ಹೇಳುತ್ತಾನೆಂದು ಭಾವಿಸೋಣ. ಅರ್ಥಾತ್‌, ರೋಗವನ್ನು ವಾಸಿಗೊಳಿಸಿರುವುದು ಆ ಪುಣ್ಯಾತ್ಮ ಅಲ್ಲಾಹನಲ್ಲ 
ಅಲ್ಲಾಹನು ಅನ್ನದಾತನಲ್ಲ , ಆ ಪುಣ್ಯಾತ್ಮ ನಿರ್ದಿಷ್ಟ ಸನ್ನಿಧಿಯಲ್ಲಿ ನನ್ನ ಬಯಕೆ ಸಫಲವಾಯಿತೆಂದು ಹೇಳಿದರೆ ಈ ಲೋಕದಲ್ಲಿ 


ಕಾಂಡ - 27 


192 ತಪ್ಪೀಮುಲ್‌ ಕುರ್‌ಆನ್‌ 


ಸ 


ಪ್ಲ 54226 ಹೊಳವ ಸೊ ಸಂ ಇರ po 
೨.೫10 SS SEE os oo Ws FY 


(31-36) ಓ ಭೂಭಾರಗಳೇ,* ಸದ್ಯದಲ್ಲೇ ನಾವು ನಿಮ್ಮ ವಿಚಾರಣೆ ನಡೆಸಲಿಕ್ಕಾಗಿ ಬಿಡುವು ಮಾಡಿ ಕೊಳ್ಳಲಿದ್ದೇವೆ.3 
ನಿಮ್ಮ ಪ್ರಭುವಿನ ಯಾವ ಯಾವ ಉಪಕಾರಗಳನ್ನು ನೀವು ಸುಳ್ಳಾಗಿಸುವಿರಿ? (ಎಂದು ಆಗ ನೋಡಿಕೊಳ್ಳುವೆವು).* 
ಜಿನ್ನ್‌ ಮತ್ತು ಮಾನವ ವರ್ಗದವರೇ, ನೀವು ಭೂಮಿ-ಆಕಾಶಗಳ ಸರಹದ್ದುಗಳಿಂದ ಹೊರಗೆ ಓಡಿ ಹೋಗಬಲ್ಲಿರಾದರೆ 


ನಡೆಯುತ್ತಿರುವ ತೀರ್ಮಾನವು ಅಲ್ಲಾಹನದ್ದಲ್ಲ, ಬದಲಾಗಿ ಆ ಮಹಾತ್ಮನದ್ದೆಂದು ಹೇಳುವುದಕ್ಕೆ ಸಮಾನವಾಗಿದೆ. ಬಹುದೇವ ವಿಶ್ವಾಸ 
ಮತ್ತು ವಾದಗಳು ಅಂತಿಮ ವಿಶ್ಲೇಷಣೆಯಲ್ಲಿ ದೇವಗುಣಗಳ ನಿರಾಕರಣೆಯಾಗಿದೆ. ವಾಸ್ತವದಲ್ಲಿ ಬಹುದೇವತ್ನದ ಅರ್ಥವೇ ಮಾನವನು 
ದೇವಂದಿರನ್ನು ಸರ್ವಶ್ರುತ, ಸರ್ವಜ್ಞ, ಸರ್ವವೀಕ್ಷಕ, ಪರಮಾಧಿಕಾರಿ ಮುಂತಾದ ದಿವ್ಯಗುಣಗಳಿರುವವರೆಂದು ಭಾವಿಸುವುದು ಮತ್ತು 
ಅಲ್ಲಾಹನೇ ಆ ಮಹಾಗುಣ ವೈಶಿಷ್ಟ್ಯಗಳಿರುವನೆಂಬ ಸತ್ಯದ ನಿರಾಕರಿಸುವುದಾಗಿದೆ. 

29. ಮೂಲದಲ್ಲಿ ಬಳಸಲಾಗಿರುವ 3 "ಸಕಲಾನ್‌' ಪದವು ಲಪ "ಸಕಲ'ದಿಂದ ಉತ್ಪತ್ತಿಯಾಗಿದೆ. ಭಾರ ಎಂದರ್ಥ. ವಾಹನದ 
ಮೇಲೆ ಹೇರಲಾಗಿರುವ ಹೊರೆಯನ್ನು 'ಸಕಲ' ಎನ್ನಲಾಗುತ್ತದೆ. "ಸಕಲೈನ್‌' ಎಂದರೆ ಹೊರಿಸಲಾದ ಎರಡು ಹೊರೆಗಳು. ಇಲ್ಲಿ ಆ 
ಪದವನ್ನು ಯಕ್ಷ ಮತ್ತು ಮಾನವರಿಗೆ ಬಳಸಲಾಗಿದೆ. ಯಾಕೆಂದರೆ ಆ ಎರಡು ವರ್ಗಗಳನ್ನು ಭೂಮಿಯ ಮೇಲೆ ಹೊರಿಸಲಾಗಿದೆ. 
ಹಾಗಿದ್ದರೂ ಮೇಲೆ ವಚನಗಳಲ್ಲಿ ಪ್ರಭುವಿನ ಅನುಸರಣೆ ಮತ್ತು ವಿಧೇಯತೆಯಿಂದ ವಿಮುಖರಾಗಿರುವ ಮಾನವ ಮತ್ತು ಯೆಕ್ಷವರ್ಗವನ್ನು 
ಅಭಿಸಂಬೋಧಿಸಲಾಗಿದೆ. 45ನೇ ವಚನದಲ್ಲಿ ಅವರೇ ಅಭಿಸಂಬೋಧಿತರು. ಆದ್ದರಿಂದ ಸೃಷ್ಟಿಕರ್ತನು ಸೃಷ್ಟಿಯ ಈ ಎರಡು ಅಯೋಗ್ಯ 
ವರ್ಗಗಳನ್ನು ಫಹ! (ಛೆ "ಅಯ್ಯುಹಸ್ಸಕಲಾನ್‌' ಎಂದು ಕರೆದು ಹೇಳುತ್ತಿದ್ದಾನೆ: ಓ ನನ್ನ ಭೂಮಿಗೆ ಭಾರವಾಗಿರುವವರೇ, ನಿಮ್ಮ 
ವಿಚಾರಣೆಗಾಗಿ ನಾವು ಶೀಘ್ರದಲ್ಲಿಯೇ ಬಿಡುವು ಮಾಡಿಕೊಳ್ಳುತ್ತೇವೆ. 

30. ಈ ಆಜ್ಞೋಲ್ಲಂಘಕರನ್ನು ಈಗ ವಿಚಾರಣೆ ನಡೆಸಲು ಅಲ್ಲಾಹನಿಗೆ ಬಿಡುವಿಲ್ಲವೆಂದು ಇದರರ್ಥವಲ್ಲ ಅದರ ನೈಜ ತಾಶ್ಚರ್ಯ 
ಹೀಗಿದೆ. ಅಲ್ಲಾಹನು ಒಂದು ವಿಶಿಷ್ಟ ವೇಳೆಯನ್ನು ನಿಗದಿಪಡಿಸಿದ್ದಾನೆ. ಅದರಂತೆ ನಿರ್ದಿಷ್ಟ ಸಮಯ ಬರುವ ತನಕ ಯಕ್ಷರು ಮತ್ತು 
ಮಾನವರು ಪೀಳಿಗೆಗಳನ್ನು ಸೃಷ್ಟಿಸುತ್ತಾ ಅವರಿಗೆ ಇಹಲೋಕದ ಪರೀಕ್ಷಾಲಯದಲ್ಲಿ ಕಾರ್ಯವೆಸಗುವ ಅವಕಾಶ ನೀಡುತ್ತಾನೆ. ತರುವಾಯ 
ನಿರ್ದಿಷ್ಟವೇಳೆಯಲ್ಲಿ ಈ ಪರೀಕ್ಷಾಲಯವನ್ನು ಮುಚ್ಚಿ ಬಿಡುತ್ತಾನೆ. ಆಗ ಅಸ್ತಿತ್ವದಲ್ಲಿರುವ ಯಕ್ಷರು ಮತ್ತು ಮಾನವರೆಲ್ಲರನ್ನೂ ನಾಶಗೊಳಿಸು 
ತ್ತಾನೆ. ಆ ಬಳಿಕ ಅವನ ಮುಂದೆ ವಿಚಾರಣೆಗಾಗಿ ಹಾಜರುಪಡಿಸಲು ನಿರ್ಣಯಿಸಲಾಗಿರುವ ಮತ್ತೊಂದು ವೇಳೆಯಲ್ಲಿ. ಯಕ್ಷಮತ್ತು ಮಾನವ 
ವರ್ಗಗಳ ಆದಿಯಿಂದ ಅಂತ್ಯದವರೆಗಿನ ಎಲ್ಲರನ್ನೂ ಏಕಕಾಲದಲ್ಲಿಯೇ ಜೀವಂತಗೊಳಿಸಿ ಒಟ್ಟು ಸೇರಿಸುತ್ತಾನೆ. ಈ ವೇಳಾಪಟ್ಟಿಯ 
ಹಿನ್ನೆಲೆಯಲ್ಲಿ ಹೇಳಲಾಗಿದೆ: ಎರಡನೇ ಹಂತದ ವೇಳೆಯೇ ಹತ್ತಿರವಾಗಿಲ್ಲ. ಹಾಗಿರುತ್ತಾ ಮೂರನೇ ಹಂತದ ಕಾರ್ಯಗಳನ್ನು 
ಆರಂಭಿಸುವುದಾದರೂ ಹೇಗೆ? ಅದಕ್ಕಾಗಿ ಅವಸರಪಡಬೇಡಿರಿ. ನಾವು ನಿಮ್ಮ ವಿಜಾರಣೆಗಾಗಿ ಬಿಡುವು ಮಾಡಿಕೊಳ್ಳುವ ಸಮಯ 
ಹತ್ತಿರವಾಗಿದೆ. ಈಗಿನ ಈ ನಿಬಿಡತೆಯ ಅರ್ಥವು ಅಲ್ಲಾಹನು ಬೇರೆ ಕೆಲಸಕ್ಕೆ ಬಿಡುವಿಲ್ಲದ ರೀತಿಯಲ್ಲಿ ಕಾರ್ಯಮಗ್ನನಾಗಿರುವನೆಂದಲ್ಲ, 
ಅದರ ಸ್ಥಿತಿಯು ಸಾಮಾನ್ಯವಾಗಿ, ವಿವಿಧ ಕಾರ್ಯಕ್ರಮಗಳ ವೇಳಾಪಟ್ಟಿಯನ್ನು ಸಿದ್ಧಗೊಳಿಸಿರುವ ಓರ್ವರು ತನ್ನ ವೇಳಾಪಟ್ಟಿಯಂತೆ 
ಮಾಡುವ ವೇಳೆಯಾಗಿಲ್ಲದ ಕಾರ್ಯಕ್ರಮದ ಬಗ್ಗೆ ಈಗ ನನಗೆ ಆದಕ್ಕೆ ಪುರುಸೊತ್ತಿಲ್ಲವೆನ್ನುವುದಕ್ಕೆ ಸಮಾನವಾಗಿದೆ. 

31. ಇಲ್ಲಿ ಜಸ? 'ಆಲಾಅ' ಪದವನ್ನು ಸಾಮರ್ಥ್ಯಗಳು ಎಂಬ ಅರ್ಥದಲ್ಲಿಯೂ ಗ್ರಹಿಸಬಹುದು. ವಚನದ ಹಿನ್ನೆಲೆಯನ್ನು 
ಗಮನಿಸಿದರೆ ಪ್ರತಿಯೊಂದು ಅರ್ಥವೂ ಒಂದೊಂದು ದೃಷ್ಟಿಯಿಂದ ಸೂಕ್ತವೆನಿಸುತ್ತದೆ. ಒಂದು ಅರ್ಥದಂತೆ ತಾತ್ಸರ್ಯ ಹೀಗಿದೆ: ಇಂದು 
ನೀವು ನಮ್ಮ ಔದಾರ್ಯಗಳ ಬಗ್ಗೆ ಕೃತಪ್ಸತೆ ತೋರಿಸುತ್ತಿರುವಿರಿ. ಸತ್ಯನಿಷೇಧ, ಬಹುದೇವತ್ವ, ನಾಸ್ತಿಕತೆ, ದುರಾಚಾರ, ದಾರ್ಷ್ಟ್ಯತನ 
ಇತ್ಯಾದಿ ವಿವಿಧ ಮಾರ್ಗಗಳನ್ನು ಸ್ವೀಕರಿಸಿ ಹಲವು ಪಾಪಕಾರ್ಯಗಳನ್ನು ಮಾಡುತ್ತಿರುವಿರಿ. ಆದರೆ ನಾಳೆ ಮರಣ ವೇಳೆಯಲ್ಲಿನೀವು ನಮ್ಮ 
ಯಾವೆಲ್ಲ ಮಹಾ ಅನುಗ್ರಹಗಳನ್ನು ಆಕಸ್ಥಿಕ ಅಥವಾ ಸ್ವಸಾಮರ್ಥ್ಯ ಅಥವಾ ದೇವತೆಗಳು ಮತ್ತು ಮಹಾತ್ಮರ ಕರುಣೆಯೆಂದು ಹೇಗೆ 
ಸಾಬೀತು ಪಡಿಸುತ್ತಿರುವಿರೆಂದು ನಾವು ನೋಡುತ್ತೇವೆ. ಎರಡನೆಯ ಅರ್ಥದಂತೆ ತಾತ್ಸರ್ಯ ಹೀಗಿದೆ: ಇಂದು ನೀವು ಲೋಕಾಂತ್ಯ, 
ಪುನರುತ್ಥಾನ, ವಿಚಾರಣೆ, ಸ್ಪರ್ಗ, ನರಕ ಇತ್ಯಾದಿಗಳನ್ನು ಗೇಲಿಮಾಡಿ ಅವು ಅಸಂಭವವೆಂಬ ಮೌಢ್ಯದಲ್ಲಿ, ಸಿಲುಕಿದ್ದೀರಿ. ಆದರೆ ವಿಚಾರಣೆಗಾಗಿ 
ನಾವು ನಿಮ್ಮನ್ನು ಸುತ್ತುವರಿದು ತರುವಾಗ ಇಂದು ನಿರಾಕರಿಸುತ್ತಿರುವ ಎಲ್ಲ ಅನುಗ್ರಹಗಳೂ ನಿಮ್ಮ ಮುಂದೆ ಪ್ರತ್ಯಕ್ಷವಾಗಲಿದೆ. ಆಗ ನೀವು 
ನಮ್ಮ ಯಾವೆಲ್ಲ ಸಾಮರ್ಥ್ಯಗಳನ್ನು ನಿರಾಕರಿಸುವಿರೆಂದು ನಾವು ನೋಡುವೆವು. 


ಕಾಂಡ - 27 


55. ಅರ್ರಹ್ಮಾನ್‌ 193 


SSS MES ಶಿ SESE ಕ್‌ 
11 1 CEPA ಆದ್ರ ಕ ೩5 ಓಸಿ 4 
ಗ 1 135 BS ಈ 
BoE SMES YE Fs ಜಟ ೫0 SLE 61 
ALT, 


ಉತ ಸ ಲಔ pe SENS: ಹಯ 
ಓಡಿ ನೋಡಿರಿ, ನೀವು ಓಡಲಾರಿರಿ, ಅದಕ್ಕೆ ಪ್ರಚಂಡ ಶಕ್ತಿ ಬೇಕು." ನಿಮ್ಮ ಪ್ರಭುವಿನ ಯಾವ ಯಾವ ಸಾಮರ್ಥ್ಯಗಳನ್ನು 
ನೀವು ಸುಳ್ಳಾಗಿಸುವಿರಿ? (ಓಡಿ ಕೊಳಲು 4 ಪ್ರಯತ್ನಿಸಿದರೆ) ನಿಮ್ಮ ಮೇಲೆ ಬೆಂಕಿಯ ಜ್ಞಾಲೆಯನ್ನೂ ಹೊಗೆಯನ್ನೂ” 
ಏಡಉಗುವುದು. ನೀವು ಅದನ್ನು ಎದುರಿಸಲಾರಿರಿ. ಜಿನ್ನ್‌ ಗಳೇ ಮತ್ತು ಮಾನವರೇ, ನೀವು ನಿಮ್ಮ ಪ್ರಭುವಿನ ಹಾಸ 
ಯಾವ ಮಹಿಮೆಗಳನ್ನು ನಿರಾಕರಿಸುವಿರಿ? 

(37-38) ಆಕಾಶವು ಬಿರಿದಾಗ ಮತ್ತು ಅದು ಕೆಂಪು ಚರ್ಮದಂತಾಗಿ ಮಾರ್ಪಟ್ಟಾಗ್‌* (ಅವಸ್ಥೆ ಏನಾದೀತು?) 

ಜಿನ್ನ್‌] ಗಳೇ ಮತ್ತು ಮಾನವರೇ (ಆಗ) ನಿಮ್ನ ಪ್ರಭುವಿನ ಯಾವ ಯಾವ ಮಹಿಮೆಗಳನ್ನು. ನೀವು ಸುಳ್ಳಾಗಿಸುವಿರಿ?* 

(39-45) ಅಂದು ಯಾವ ಮಾನವನೊಂದಿಗೂ ಜಿನ್ನ್‌ನೊಂದಿಗೂ ಅವನ ಪಾಪಗಳ ಕುರಿತು ಕೇಳುವ ಅಗತ್ಯ 

ಇರಲಾರದು.* ಆಗ, ನೀವಿಬ್ಬರೂ ನಿಮ್ಮ ಪ್ರಭುವಿನ ಯಾವ ಯಾವ ಉಪಕಾರಗಳನ್ನು ನಿರಾಕರಿಸುತ್ತೀರಿ (ಎಂಬುದನ್ನು 


32. ಇಲ್ಲಿ ಭೂಮಿ-ಆಕಾಶಗಳೆಂದರೆ ಅಖಿಲ ವಿಶ್ವ ಅಥವಾ ಇನ್ನೊಂದರ್ಥದಲ್ಲಿ ಅಲ್ಲಾಹನ ಆಧಿಪತ್ಯವಾಗಿದೆ. ವಚನದ ತಾಶ್ಚರ್ಯ 
ಹೀಗಿದೆ: ದೇವನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ನಿಮ್ಮಿಂದ ಸಾಧ್ಯವಿಲ್ಲ. ನಿಮಗೆ ಎಚ್ಚರಿಕೆ ನೀಡಲಾಗುತ್ತಿರುವ ವಿಚಾರಣಾ ದಿನ ಬಂದಾಗ ನೀವು 
ಎಲ್ಲಿದ್ದರೂ ನಿಮ್ಮನ್ನು ಹಿಡಿದು ತರಲಾಗುವುದು. ಅದರಿಂದ ತಬ್ಬಿಸಿಕೊಳ್ಳಬೇಕಾದರೆ ನೀವು ಅಲ್ಲಾಹನ ಪ್ರಭುತ್ವ ವಲಯದಿಂದ ಹೊರ 
ಹೋಗಬೇಕಾಗುತ್ತದೆ. ಆದರೆ ಅದು ಎಂದೆಂದಿಗೂ ನಿಮ್ಮಿಂದ ಸಾಧ್ಯವಿಲ್ಲ ನಿಮ್ಮ ಮನದಲ್ಲಿ ಅಹಂಭಾವ ಏನಾದರೂ ಇದ್ದರೆ ನಿಮ್ಮ 
ಶಕ್ತಿಯನ್ನು ಪ್ರಯೋಗಿಸಿ ನೋಡಿರಿ. 

33. ಮೂಲದಲ್ಲಿ ಸ್‌ ಮತ್ತು ಶಿ। ಪ ಎಂಬ ಪದಗಳನ್ನು ಬಳಸಲಾಗಿದೆ. ಹೊಗೆಯಿಲ್ಲದ ಶುದ್ಧ ಜ್ವಾಲೆಗೆ "ಶುವಾರು್‌' 
ಎನ್ನಲಾಗುತ್ತದೆ. "ನುಹಾಸ್‌' ಎಂದು ಜ್ಞಾಲೆಯಿಲ್ಲದ ಕೇವಲ ಹೊಗೆಗೆ ಹೇಳಲಾಗುತ್ತದೆ. ಅಲ್ಲಾಹನ ವಿಚಾರಣೆಯಿಂದ ಯಕ್ಚರು ಮತ್ತು 
ಮಾನವರು ತಬ್ಬಿಸಿಕೊಳ್ಳಲು ಪ್ರಯತ್ನಿಸಿದಾಗ ಈ ಎರಡನ್ನೂ ಅವರತ್ತ ಪ್ರಯೋಗಿಸಲಾಗುವುದು. 

34. ಇದು ಲೋಕಾಂತ್ಯ ಕಾಲದ ಸೂಚನೆ. ಇಲ್ಲಿ ಆಕಾಶವು ಬಿರಿಯುವುದೆಂದರೆ, ಗ್ರಹಗಳ ಪರಸ್ಪರ ಸಂಬಂಧವು ಸಡಿಲಗೊಂಡು 
ಖಗೋಳಗಳು ಚೆಲ್ಲಾಪಿಲ್ಲಿಯಾಗಿ ಗಗನಲೋಕದ ವ್ಯವಸ್ಥೆಯು ಅಸ್ತವ್ಯಸ್ತವಾಗುವುದಾಗಿದೆ. ಆ ಸಮಯದಲ್ಲಿ ಆಕಾಶವು ಕೆಂಪು ಚರ್ಮದಂತೆ 
ಕೆಂಬಣ್ಣವಾಗುವುದೆಂದರೆ ಆಗ ಆಕಾಶವನ್ನು ನೋಡುವಾತನಿಗೆ ಸಂಪೂರ್ಣ ಗಗನ ಲೋಕಕ್ಕೆ ಬೆಂಕಿ ಹಿಡಿದಂತೆ ಭಾಸವಾಗುವುದು. 

35. ಅರ್ಥಾತ್‌, ಇಂದು ನೀವು ಪುನರುತ್ಥಾನ ಅಸಂಭವವೆಂದು ಭಾವಿಸುತ್ತೀರೆಂದಾದರೆ, ನಿಮ್ಮ ದೃಷ್ಟಿಯಲ್ಲಿ ಅಲ್ಲಾಹನಿಗೆ ಆ 
ಸಾಮರ್ಥ್ಯವಿಲ್ಲವೆಂದರ್ಥ. ಆದರೆ ಅದು ಸಂಭವಿಸುತ್ತದೆ. ನಿಮಗೆ ಎಚ್ಚರಿಕೆ ನೀಡಲಾಗುತ್ತಿರುವ ವಿಷಯವನ್ನು ನೀವು ಅಂದು ಕಣ್ಣಾರೆ 
ನೋಡುವಿರಿ. ಆಗ ನೀವು ಅಲ್ಲಾಹನ ಯಾವೆಲ್ಲ ಮಹಿಮೆಗಳನ್ನು ನಿರಾಕರಿಸಬಲ್ಲಿರಿ? 

36. "ಅಲ್ಲಿ ಅಪರಾಧಿಗಳು ತಮ್ಮ ಮುಖ ಲಕ್ಷಣಗಳಿಂದಲೇ ಗುರುತಿಸಲ್ಪಡುವರು' ಎಂಬ ಮುಂದಿನ ವಚನವು ಈ ವಚನವನ್ನು 
ವ್ಯಾಖ್ಯಾನಿಸುತ್ತದೆ. ಅದರ ತಾತ್ಟರ್ಯ ಹೀಗಿದೆ: ಆದಿಯಿಂದ ಅಂತ್ಯದವರೆಗಿನ ಎಲ್ಲರನ್ನೂ ಒಟ್ಟುಸೇರಿಸಲಾಗುವ ಆ ವಿಚಾರಣಾ ಸಭೆಯಲ್ಲಿ 
ಯಾರೆಲ್ಲಾ ಪಾಪಿಗಳೆಂದು ಪ್ರಶ್ನಿಸುವ ಅಗತ್ಯವಿರಲಾರದು. ಹ ಬಾಡಿದ ಮುಖ ಭಯಣ ಕಣ್ಣುಗಳು, ಅವರ ದಿಗ್ಭ್ರಾಂತ 
ಹಾವಭಾವ ಮತ್ತು ನಿಟ್ಟುಸಿರು pA ಯಗಳು ರಹಸ್ಯ ವನ್ನು ಬಯಲುಗೊಳಿಸುವುದು. ಅಪರಾಧಿಗಳು ಮತ್ತು ನಿರಪರಾಧಿಗಳ 
ತಂಡವು ಪೊಲೀಸರಿಗೆ ಸರೊಕ್ಕದರೆ, ನಿರಪರಾಧಿಗಳ ಮುಖದಲ್ಲಿರುವ ನಿಶ್ಚಿಂತೆ ಮತ್ತು ಅಪರಾಧಿಗಳ ಮುಖದಲ್ಲಿ ಕಾಣಿಸುವ ಕಳವಳವು 
ಏಕಕಾಲದಲ್ಲಿ ಅದರಲ್ಲಿ ಯಾರು ಅಪರಾಧಿ ಮತ್ತು ಯಾರು ನಿರಪರಾಧಿಯೆಂಬುದನ್ನು ತಿಳಿಸುತ್ತದೆ. ಈ ಲೋಕದಲ್ಲಿ ಹಲವೊಮ್ಮೆ ಈ 
ಸಾಮಾನ್ಯ ಸ್ವಭಾವಕ್ಕೆ ವ್ಯತಿರಿಕ್ತವಾಗಿ ಸಂಭವಿಸಿದರೂ ಅದು ಪೊಲೀಸರ ನಿಷ್ಠಕ್ಷ ನ್ಯಾ ್ಯಯನಿಷ್ಯೆಯ ಬಗ್ಗೆ ಜನರಲ್ಲಿರುವ ಅವಿಶ್ವಾಸ! ಸವೇ ಕಾರಣ 


ಕಾಂಡ - 27 


194 ತಪ್ಪೀಮುಲ್‌ ಕುರ್‌ಆನ್‌ 


ಕೆ 


A ಕ” ಆ ಟ್‌ ಫ್‌ ತತ್ತಿ ೫2೨ 
ಸಲಹಿ ಭಯ್ಯ ಗರ್ವ ONG ಈ US ಜೂ 
54 ಕಿಂ a EE TTS 
MSGS ಜಟ್‌ WALLEY ನಿರ! 


ನೋಡಿಕೊಳ್ಳಲಾಗುವುದು)."' ಅಪರಾಧಿಗಳು ಅಲ್ಲಿ ತಮ್ಮ ಮುಖಲಕ್ಷಣಗಳಿಂದಲೇ ಗುರುತಿಸಲ್ಪಡುವರು ಮತ್ತು ಅವರ 
ಜುಟ್ಟನ್ನೂ ಕಾಲುಗಳನ್ನೂ ಹಿಡಿದು ಅವರನ್ನು ಎಳೆಯಲಾಗುವುದು. (ಆಗ) ನೀವು ನಿಮ್ಮ ಪ್ರಭುವಿನ ಯಾವ ಯಾವ 
ಶಕ್ತಿ ಸಾಮರ್ಥ್ಯಗಳನ್ನು ಸುಳ್ಳಾಗಿಸುವಿರಿ? ಅಪರಾಧಿಗಳು ಸುಳ್ಳೆಂದು ನಿರಾಕರಿಸುತ್ತಿದ್ದುದು ಇದೇ ನರಕವನ್ನು (ಎಂದು 
ಆಗ ಹೇಳಲಾಗುವುದು). ಅದೇ ನರಕ ಮತ್ತು ಕುದಿಯುತ್ತಿರುವ ನೀರಿನ ನಡುವೆ ಅವರು ಸುತ್ತುತ್ತಿರುವರು.* ನೀವಿನ್ನು 
ನಿಮ್ಮ ಪ್ರಭುವಿನ ಯಾವ ಯಾವ ಸಾಮರ್ಥ್ಯಗಳನ್ನು ಸುಳ್ಳಾಗಿಸುವಿರಿ?* 


ವಾಗಿದೆ. ಮಾತ್ರವಲ್ಲ, ಕೆಲವೊಮ್ಮೆ ಪೊಲೀಸರ ಕೈಯಲ್ಲಿ ಅಪರಾಧಿಗಳಿಗಿಂತ ಹೆಚ್ಚಾಗಿ ನಿರಪರಾಧಿಗಳೇ ಪೀಡಿಸಲ್ಪಡುತ್ತಾರೆ. ಆದ್ದರಿಂದ ಇಲ್ಲಿ 
ಪೊಲೀಸರು ಬಂಧಿಸಿದ ಜನರಲ್ಲಿ ನಿರಪರಾಧಿಗಳು ಹೆಚ್ಚು ಭಯಭೀತರಾಗುತ್ತಾರೆ. ಆದರೆ ಪರಲೋಕದಲ್ಲಿ ಅಲ್ಲಾಹನ ನ್ಯಾಯನಿಷ್ಠೆಯ 
ಕುರಿತು ಸಜ್ಜನರಿಗೆ ಸಂಪೂರ್ಣ ಭರವಸೆಯಿರುವುದು. ತಮ್ಮ ಆತ್ಮಸಾಕ್ಷಿಯಿಂದಲೇ ನಾವು ಪಾಪಿಗಳೆಂಬ ಮುನ್ನೆಚ್ಚರಿಕೆ ಲಭಿಸಿದವರು ಮಾತ್ರ 
ಅಲ್ಲಿ ಭಯಗ್ರಸ್ತರಾಗುತ್ತಾರೆ. ವಿಚಾರಣಾ ಸಭೆಯು ಅಸಂಭವ ಅಥವಾ ನಿರಾಧಾರವೆಂದು ಭಾವಿಸಿ ಇಹಲೋಕದಲ್ಲಿ ನಿರ್ಭೀತಿಯಿಂದ 
ಅಪರಾಧವೆಸಗುತ್ತಿದ್ದವರಿಗೆ, ಈಗ ಆ ದುರ್ದಿನ ಬಂದಿದೆಯೆಂದು ಮನವರಿಕೆಯಾಗುವುದು. 

37. ಕುರ್‌ಆನಿನ ದೃಷ್ಟಿಯಲ್ಲಿ ಅಪರಾಧದ ನೈಜ ಬುನಾದಿಯು ಹೀಗಿದೆ: ಅಲ್ಲಾಹನ ಅನುಗ್ರಹಗಳನ್ನು ಅನುಭವಿಸುತ್ತಿರುವ ದಾಸನು 
ಈ ಅನುಗ್ರಹಗಳನ್ನು ಯಾರೂ ನೀಡಿಲ್ಲ. ಅವು ಸ್ವಯಂ ಅವನಿಗೆ ಲಭಿಸಿದೆಯೆಂದು ಭಾವಿಸುತ್ತಾನೆ. ಈ ಎಲ್ಲಅನುಗ್ರಹಗಳು ದೇವದತ್ತವಲ್ಲ 
ನನ್ನ ಸಾಮರ್ಥ್ಯ ಮತ್ತು ಅದೃಷ್ಟದ ಫಲವಾಗಿದೆ ಅಥವಾ ಒಂದು ವೇಳೆ ದೇವನ ದಾನವೇ ಆಗಿದ್ದರೂ ಆ ದೇವನಿಗೆ ದಾಸರ ಮೇಲೆ ಯಾವುದೇ 
ಅಧಿಕಾರವಲ್ಲ. ಇದು ಅಲ್ಲಾಹನೇ ಸ್ವತಃ ನೀಡಿರುವ ಅನುಗ್ರಹವಲ್ಲ, ಬದಲಾಗಿ ಬೇರೆ ಯಾರೋ ಅವುಗಳನ್ನು ಅತನಿಂದ ಕೊಡಿಸಿದ್ದಾರೆ 
ಎಂಬಿತ್ಯಾದಿ ತಪ್ಪು ತಿಳುವಳಿಕೆಯಿಂದಾಗಿಯೇ ಮಾನವನು ದೇವನನ್ನು ನಿರ್ಲಕ್ಷಿಸಿ ಅವನ ಆರಾಧನೆ ಮತ್ತು ಅನುಸರಣೆಯಿಂದ ಮುಕ್ತನಾಗಿ 
ಅಲ್ಲಾಹನು ನಿಷೇಧಿಸಿರುವ ಕಾರ್ಯಗಳನ್ನು ಮಾಡುತ್ತಾ, ಅಜ್ಞಾಪಿಸಿದ ಕಾರ್ಯಗಳನ್ನು ಕೈಬಿಡುತ್ತಾನೆ. ಈ ದೃಷ್ಟಿಯಲ್ಲಿ ಅಪರಾಧ ಮತ್ತು 
ಪಾಪವು ಮೂಲತಃ ಅಲ್ಲಾಹನ ಔದಾರ್ಯಗಳ ನಿರಾಕರಣೆಯಾಗಿದೆ. ಮಾನವನು ಅವುಗಳನ್ನು ಬಾಯಿಂದ ಸ್ವೀಕರಿಸಿದರೂ ತಿರಸ್ಕರಿಸಿದರೂ 
ವಾಸ್ತವಿಕತೆ ಅದೇ ಆಗಿದೆ. ಆದರೆ ವಾಸ್ತವದಲ್ಲಿ ನಿರಾಕರಿಸುವ ಭಾವನೆಯಿಲ್ಲದ ಮತ್ತು ಮನಸಾರೆ ದೇವಾನುಗ್ರಹಗಳನ್ನು ಒಪ್ಪುವ ಓರ್ವನು 
ಮಾನವೀಯ ದೌರ್ಬಲ್ಯಗಳಿಂದಾಗಿ ಏನಾದರೂ ಪಾಪ ಮಾಡಿದರೆ ಕ್ಷಮೆಯಾಚಿಸಿ, ಪಶ್ಚಾತ್ತಾಪ ಪಟ್ಟು ಅದರಿಂದ ಮುಕ್ತನಾಗಗಲು 
ಪ್ರಯತ್ನಿಸುತ್ತಾನೆ. ಇದು ಆತನನ್ನು ನಿಷೇಧಕರ ಯಾದಿಯಿಂದ ಪಾರುಗೋಸು ಸುತ್ತದೆ. ಈ ಜನರೆ ಹೊರತು ಇತರೆಲ್ಲರೂ ಅಪರಾಧಿಗಳು, 
ದೇವಾನುಗ್ರಹಗಳನ್ನು ತಿರಸ್ಕರಿಸುವವರು ಮತ್ತು ಅವನ ಔದಾರ್ಯಗಳನ್ನು ನಿರಾಕರಿಸುವವರಾಗಿದ್ದಾರೆ. ತಕಾಸುರ್‌ ಅಧ್ಯಾಯದಲ್ಲಿ ಹೀಗೆ 
ಹೇಳಲಾಗಿದೆ: ಸಸ! ತ $3; 513 "ನಿಮಗೆ ನೀಡಲಾಗಿರುವ ಅನುಗ್ರಹಗಳ ಕುರಿತು ಅಂದು ಖಂಡಿತವಾಗಿಯೂ ಪ್ರಶ್ನಿಸಲಾಗುವುದು.' 
ಅರ್ಥಾತ್‌, ನಾವು ನಿಮಗೆ ಅನುಗ್ರಹಗಳನ್ನು ನೀಡಿರಲಿಲ್ಲವೇ? ಅವುಗಳನ್ನು ಅನುಭವಿಸುತ್ತಾ ಅವುಗಳನ್ನು ನೀಡಿದಾತನೊಡನೆ ನೀವು ಯಾವ 
ನೀತಿಯನ್ನು ಕೈಗೊಂಡಿರಿ? ಆ ಅನುಗ್ರಹಗಳನ್ನು ನೀವು ಯಾವ ರೀತಿಯಲ್ಲಿ ಉಪಯೋಗಿಸಿದಿರಿ? ಎಂದು ಮುಂತಾಗಿ ಪ್ರಶ್ನಿಸಲಾಗುವುದು. 

38. ಅರ್ಥಾತ್‌, ನರಕದಲ್ಲಿತೀವ್ರ ಬಾಯಾರಿಕೆಯಿಂದ ಅವರಸ್ಥಿತಿ ಶೋಚನೀಯವಾಗುವುದು. ಅವರು ಚಿಲುಮೆಗಳತ್ತ ಧಾವಿಸುವರು. 
ಆದರೆ ಅಲ್ಲಿ ಅವರಿಗೆ ಕುದಿಯುತ್ತಿರುವ ನೀರು ದೊರೆಯುವುದು. ಅದನ್ನು ಕುಡಿದರೆ ದಾಹ ಶಮನವಾಗಲಾರದು. ಹೀಗೆ ನರಕ ಮತ್ತು 
ಈ ಚಿಲುಮೆಗಳ ಮಧ್ಯೆ ಓಡಾಡುತ್ತಾ ಅವರ ಆಯುಷ್ಯ ಕಳೆದು ಹೋಗುವುದು. 

39. ಅರ್ಥಾತ್‌, ಪುನರುತ್ಮಾನಗೊಳಿಸಲು ಅಲ್ಲಾಹನಿಗೆ ಸಾಧ್ಯವಿದೆ. ಅವನು ಮರಣಾನಂತರ ನಿಮ್ಮನ್ನು ಪುನಃ ಜೀವಂತಗೊಳಿಸಿ ನಿಮ್ಮ 
ವಿಜಾರಣೆ ನಡೆಸಬಲ್ಲನು ಮತ್ತು ನೀವು ಬಿದ್ದಿರುವ ಈ ನರಕವನ್ನು ನಿರ್ಮಿಸಬಲ್ಲನು ಎಂಬಿತ್ಯಾದಿ ವಿಷಯಗಳನ್ನು ನೀವು ಈಗಲೂ 
ನಿರಾಕರಿಸಬಲ್ಲಿರಾ? 


ಕಾಂಡ - 27 


55. ಅರ್ರಹ್ಮಾನ್‌ 195 


ಳೆ “ಜೆ ಸ sp 2 A “A ೭% (ರಳ 
INS SE ೭13 RIS SN FSSC 


ಜರ ಛೂ ಲ್ಕ 


eS BGO ಅ ೩4 06 ಓಡಿ ಯು 


(46-59) ತನ್ನ ಪ್ರಭುವಿನ ಸನ್ನಿಧಾನದಲ್ಲಿ ಹಾಜರಾಗುವ ಭಯವಿಟ್ಟುಕೊಂಡಿರುವ ಪ್ರತಿಯೊಬ್ಬನಿಗೆ್‌ ಎರಡು 
ಸ್ಪರ್ಗೊದ್ಯಾನಗಳಿವೆ.* ನಿಮ್ಮ ಪ್ರಭುವಿನ ಯಾವಯಾವ ಪುರಸ್ಕಾರಗಳನ್ನು ನೀವು ಸುಳ್ಳಾಗಿಸುವಿರಿ? ಅವು ಹಚ್ಚಹಸುರಾದ 
ಕೊಂಬೆಗಳಿಂದ ತುಂಬಿರುವುವು. ನಿಮ್ಮ ಪ್ರಭುವಿನ ಯಾವ ಯಾವ ಕೊಡುಗೆಗಳನ್ನು ನೀವು ಸುಳ್ಳಾಗಿಸುವಿರಿ?* ಎರಡು 
ಉದ್ಯಾನಗೆಳಲ್ಲೂಎರಡು ಚಿಲುಮೆಗಳು ಹರಿಯುತ್ತಿರುವುವು. ನಿಮ್ಮ ಪ್ರಭುವಿನ ಯಾವ ಯಾವ ಕೊಡುಗೆಗಳನ್ನು ನೀವು 
ಸುಳ್ಳಾಗಿಸುವಿರಿ? ಅವೆರಡರಲ್ಲೂ ಪ್ರತಿಯೊಂದು ಫಲದ ಎರಡು ವರ್ಗಗಳಿರುವುವು. ನಿಮ್ಮ ಪ್ರಭುವಿನ ಯಾವ ಯಾವ 


ಗೆ 


We: 


40. ಅರ್ಥಾತ್‌, ನನ್ನನ್ನು ಈ ಲೋಕದಲ್ಲಿ ಹೊಣೆರಹಿತ ಲಂಗುಲಗಾಮಿಲ್ಲದೆ ಮುಕ್ತವಾಗಿ ಬಿಟ್ಟಿಲ್ಲ ಬದಲಾಗಿ ಅದೊಂದು ದಿನ 
ನಾನು ಅಲ್ಲಾಹನ ಮುಂದೆ ಹಾಜರಾಗಿ ನನ್ನ ಕರ್ಮಗಳ ಲೆಕ್ಕಾಚಾರ ಒಪ್ಪಿಸಬೇಕಾಗಿದೆಯೆಂಬ ಪ್ರ ಪ್ರಜ್ಞೆಯಿಂದ ಈ ಲೋಕದಲ್ಲಿಸದಾ ಅಲ್ಲಾಹನ 
ಭಯದಿಂದ ಬಾಳುವಾತನು ದೇಹೇಚ್ಛೆಗಳ ದಾಸ್ಯ ದಿಂದ ಮುಕ್ತನಾಗುತ್ತಾನೆ. ಅವನು ಕಣ್ಣಿಗೆ ಕಂಡ ದಾರಿಗಳಲ್ಲಿ ಸಿಕ್ಕಾಪಟ್ಟೆ ಚಲಿಸುವುದಿಲ್ಲ. 
ಸತ್ಯ- ಮಿಥ್ಯ, ನ್ಯಾಯ-ಅನ್ಯಾಯ, ನಿಷಿದ್ದ ಧರ್ಮಬದ್ಧ, ಶುದ್ಧ- ಅಶುದ್ಧಗಳನ್ನು ಪರಿಗಣಿಸುತ್ತಾನೆ. ಮನಪೂರ್ಡಕ ಅಲ್ಲಾಹನ 
ಆಜ್ಜೋಲ್ಲಂಘನೆ ಮಾಡುವುದಿಲ್ಲ ಇದು ಮಂಜಿ ಹೇಳಲಿರುವ ಪ್ರತಿಫಲಗಳೆ ಮೂರ ಕಾರಣವಾಗಿದೆ. 

41. ಹೀ 'ಜನ್ನತ್‌'ನ ಮೂಲಾರ್ಥ" ಉದ್ಯಾನವಾಗಿದೆ. ಪವಿತ್ರ ಕುರ್‌ಆನಿನ ಕೆಲವೆಡೆಗಳಲ್ಲಿ ಸಜ್ಜನರನ್ನು ವಾಸಗೊಳಿಸುವ ಆ 
ಸಂಪೂರ್ಣ ಲೋಕವನ್ನು ಒಂದು ವಿಶಾಲ ಉದ್ಯಾನವೆಂಬಂತೆ “ಜನ್ನತ್‌' ಎಂದು ಕರೆಯಲಾಗಿದೆ. ಇತರ ಕೆಲವೆಡೆಗಳಲ್ಲಿ ಅವರಿಗಾಗಿ 
ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ ಉದ್ಯಾನಗಳಿವೆಯೆಂದು ಹೇಳಲಾಗಿದೆ. ಅರ್ಥಾತ್‌ ಆ ಮಹಾ ಉದ್ಯಾನದಲ್ಲಿ ಇತರ 
ಅಸಂಖ್ಯಾತ ಉದ್ಯಾನಗಳಿವೆ. ಆ ಮಹಾ ಉದ್ಯಾನದಲ್ಲಿ ಸಜ್ಜನರಿಗೆ ತಲಾ ಎರಡು ಉದ್ಯಾನಗಳು ಮೀಸಲಾಗಿರುವುದೆಂದು ಖಚಿತವಾಗಿ 
ಹೇಳಲಾಗಿದೆ. ಅಲ್ಲಿ ಅವನ ಭವ್ಯ ಅರಮನೆಗಳಿರುವವು. ಅದರಲ್ಲಿ ಅವರು ಕುಟುಂಬ ಪರಿವಾರದವರು ಮತ್ತು ಪರಿಚಾರಕರೊಂದಿಗೆ 
ರಾಜಠೀವಿಯಿಂದ ಬಾಳಲಿಕ್ಕಾಗಿ ಮುಂದೆ ವಿವರಿಸಲಾಗಿರುವ ಸಾಧನ ಸೌಲಭ್ಯಗಳನ್ನು ಅಲ್ಲಿ ಸಜ್ಜುಗೊಳಿಸಲಾಗುವುದು. 

42. ಇಲ್ಲಿಂದ ಅಧ್ಯಾಯದ ಕೊನೆಯ ತನಕ 931 ಪದವು, ಅನುಗ್ರಹ ಮತ್ತು ಸಾಮರ್ಥ್ಯ ಎಂಬರ್ಥದಲ್ಲಿ ಬಳಕೆಯಾಗಿದೆ. ಅದರಲ್ಲಿ 
ಪ್ರಶಂಸಾರ್ಹ ಗುಣಗಳೆಂಬ ತಾತ್ಸರ್ಯವೂ ಅಡಕವಾಗಿದೆ. ಒಂದನೆಯ ಅರ್ಥದಂತೆ ಇಲ್ಲಿ ಈ ನುಡಿಯ ಪುನರಾವರ್ತನೆಯ ಇಂಗಿತವು 
ಹೀಗಿದೆ: ತಿರಸ್ಕರಿಸುವಿರಾದರೆ ತಿರಸ್ಕರಿಸಿರಿ, ಆದರೆ ದೇವ ಭಕ್ತರಿಗೆ ಅಲ್ಲಾಹನ ಈ ಎಲ್ಲ ಅನುಗ್ರ ಹಗಳು ಖಂಡಿತವಾಗಿಯೂ ಲಭಿಸುವುದು. 
ಎರಡನೆಯ ಅರ್ಥದಂತೆ ತಾಶ್ಚರ್ಯ ಹೀಗಿದೆ: ನಿಮ್ಮ ದೃಷ್ಟಿಯಲ್ಲಿ ಅಲ್ಲಾಹನು ಈ ಎಲ್ಲ ಸ್ವರ್ಗೋದ್ಯಾನಗಳನ್ನು ನಿರ್ಮಿಸಿ, ತನ್ನ ಪ್ರಿಯ 
ದಾಸರಿಗೆ ಈ ಎಲ್ಲಕೊಡುಗೆಗಳನ್ನು ನೀಡುವುದು ಅಸಾಧ್ಯವಾಗಿದೆಯಷ್ಟೆ ಆದರೆ ಅಲ್ಲಾಹನು ಖಂಡಿತವಾಗಿಯೂ ಆ ಎಲ್ಲ; ಸಾಮರ್ಥ್ಯಗಳನ್ನು 
ಹೊಂದಿದ್ದಾನೆ. ಅವುಗಳನ್ನು ಅವನು ಈಡೇರಿಸುತ್ತಾನೆ. ಮೂರನೆಯ ಅರ್ಥದಂತೆ ತಾಶ್ಟರ್ಯ ಹೀಗಿದೆ: ನೀವು ಅಲ್ಲಾಹನಿಗೆ ಒಳಿತು ಮತ್ತು 
ಕೆಡುಕುಗಳ ವ್ಯತ್ಯಾಸ ತಿಳಿದಿಲ್ಲವೆಂದು ಭಾವಿಸಿದ್ದೀರಿ. ನಿಮ್ಮ ದೃಷ್ಟಿಯಲ್ಲಿ ಈ ಮಹಾ ವಿಶ್ವವನ್ನು ಸೃಷ್ಟಿಸಿ ಸುಮ್ಮನೆ ಕುಳಿತುಬಿಟ್ಟಿದ್ದಾನೆ. ಅದರಲ್ಲಿ 
ಯಾರಾದರೂ ಅಕ್ರಮವೆಸಗಿದರೂ ನ್ಯಾಯಪಾಲಿಸಿದರೂ ಸತ್ಯಕ್ಕಾಗಿ ಶ್ರಮಿಸಿದರೂ ಮಿಥ್ಯಕ್ಕಾಗಿ ಶ್ರಮಿಸಿದರೂ ಅಲ್ಲಾಹನಿಗೆ ಆ ಬಗ್ಗೆ 
ಚಿಂತೆಯಿಲ್ಲ. ಅವನು ದುಷ್ಟರನ್ನು ಶಿಕ್ಷಿಸಲಾರನು. ಅವನು ಆಕಾಶವನ್ನು ಸೃಷ್ಟಿಸಬಲ್ಲನಾದರೂ ದುರ್ಜನರನ್ನು ಶಿಕ್ಷಿಸುವ ನರಕ ಅಥವಾ 
ಸಜ್ಜನರ ಪ್ರತಿಫಲವಾಗಿರುವ ಸ್ಪರ್ಗವನ್ನು ಸೃಷ್ಟಿಸಲು ಅವನಿಂದ ಸಾಧ್ಯವಿಲ್ಲ. ಅವನ ಶ್ರೆ ಶ್ರೇಷ್ಠ ಗುಣಗಳನ್ನು ಇಂದು ನೀವು ಎಷ್ಟು ಬೇಕಾದರೂ 
ನಿರಾಕರಿಸಿರಿ. ಆದರೆ ಅವನು ನಾಳೆ ಅಕ್ರಮಿಗಳನ್ನು ನರಕಕ್ಕೆ ದೂಡುತ್ತಾನೆ. ಜು ಈ'ಎಲ್ಲ ಕೊಡುಗೆಗಳನ್ನು ಸ್ವರ್ಗದಲ್ಲಿ ನೀಡುತ್ತಾನೆ. 
ಆಗ ನೀವು ಈ ಶ್ಲಾಘನೀಯ ಗುಣಗಳನ್ನು ಅಲ್ಲಗೆಳೆಯಬಲ್ಲಿರಾ? 

43. ಇದನ್ನು ಎರಡು ರೀತಿಯಲ್ಲಿ ಅರ್ಥೈಸಬಹುದಾಗಿದೆ. ಒಂದನೆಯದಾಗಿ, ಆ ಎರಡೂ ಉದ್ಯಾನಗಳ ಫಲಗಳು ಅನುಪಮ 
ವಾಗಿರುವುದು. ಒಂದು ತೋಟಕ್ಕೆ ಹೋದರೆ ಅದರ ಮರದ ರೆಂಬೆಗಳಲ್ಲಿ ವಿಶಿಷ್ಟ ಬಗೆಯ ಫಲಗಳಿರುತ್ತವೆ. ಇನ್ನೊಂದು ತೋಟದ ಫಲಗಳು 
ಬೇರೆ ವಿಶಿಷ್ಟತೆಯನ್ನು ಹೊಂದಿರುತ್ತವೆ. ಇನ್ನೊಂದನೆಯದಾಗಿ, ಈ ಪ್ರತಿಯೊಂದು ತೋಟದಲ್ಲಿಯೂ ಈ ಲೋಕದಲ್ಲಿ ಚಿರಪರಿಚಿತವಾದ 


ಕಾಂಡ - 27 


196 ತಪ್ಪೀಮುಲ್‌ ಕುರ್‌ಆನ್‌ 


SIGS ಕಿ 1... ದ್‌] aa HAE 


> 


ಕಿಸ EI ಯ hE ಬ ಲ ಟ್‌ 

ಅಲ್‌ ಜ್ಯ ಸು ಸ Td ಭಂ ls ಎ HESS YS 

TON ಓಮ SCT ORS EAC 
ಕೊಡುಗೆಗಳನ್ನು ನೀವು ಸುಳ್ಳಾಗಿಸುವಿರಿ? ಸ್ವರ್ಗದ ನಿವಾಸಿಗಳು ದಪ್ಪಗಿನ ರೇಶ್ವೆಯ ಒಳ ಕವಚವಿರುವ ಹಾಸುಗಳ ಮೇಲೆ 


ಒದಿಂಬಿಗೊರಗಿ ತುಳಿತಿರುವರು" ಮತ್ತು ಉದ್ಯಾನದ ಗೆಲ್ಲುಗಳು ಫಲ ಭೌಕದಿಂದ ಬಾಗುತ್ತಿರುವುವು. ನಿಮ್ಮ ಪ್ರಭುವಿನ 
ವೆ ಯಾವಕೊಡುಗೆಗಳನ್ನು ನೀವು ಸುಳ್ಳಾಗಿಸುವಿರಿ? ಈ ಅನುಗ್ರಹಗಳ ಮಧ್ಯೆ ಈ ಸ್ವರ್ಗ ನಿವಾಸಿಗಳಿಗಿಂತ ಮುಂಚೆ 


ಖು ಸಗಿರುತ್ತವೆ. ಗಳ 'ರುಚಿಯನ್ನು ್ಲ ಕನಸ್ತುಮನಸಿನಲ್ಲಿಯೂ as ಸಾಧ್ಯವಿಲ್ಲ. 
ರ್ಥ, ಅವುಗಳ ಒಳ ಹೊದಿಕೆಯೇ ಇಷ್ಟೊಂದು ಆಕರ್ಷಿತವಾಗಿರುವಾಗ ಅದರ ಹೊರಭಾಗವು ಎಷ್ಟೊಂದು ಭವ್ಯವಾಗಿರ 


“ಯನ 


ನೋಟವನ್ನು ಆಲಚಸಿ್ನು ಮಸ್ತು” ಗಳನ್ನ 


ದಂದ ಇತ್ನೊಕದು (cso ಸಪ್ಯಕ್ಷಪಾಗುತ್ತರ ಹ ಹುಕ್ಕಾ ಸರುತ್ತಾರೆ. 

ಶ್ಲ ಈವ ಬ್ವಮುಂರುವಂತೆಯ' ಪರುಷ - 'ಯಕ್ಷರಿಗೆ ಮಕ್ತ: ಸ್ಪೀಯಕರನ್‌ ಇಜ್ಞರುತ್ತಾಕೆನಸಾಢಯು 
ವರ್ಗಗಳಿಗೂ ತಂತಮ್ಮ ವರ್ಗದ:ಬಾಳ ಸಂಗಾತಿಯೇ ಡೊರೆಯುತ್ತಾರೆ: ಅಲ್ಲಿ ಅವರಿಗೆ ಸೈಸ ಸರ್ಗಿಕ:ಹೊಂದುಣೆಕೆಯಲ್ಲದ. ವರ್ಗದವರನ್ನು 
ಕಪರಸ್ಪರ:ಬ್ಲಾಳಸಂಗಾತಿಗಳಾಗಿ ಮಾಡಲಾಗುವುದಿಲ್ಲ; ಆವರಿಗಿಂತ:ಮುಂಜೆ ಮಾನವ: ಅಥವಾ" ಜಿನ್ನ್‌ ಅವರನ್ನು: ಸ್ಫರ್ಶಿಸಿಲ್ಲದರಿದರ್ಲ ಅಲ್ಲಿ 
ಸವರಿ ಮಾನವ ಸ್ಟ್ರೀಯರಿರುತ್ತಾರೆ:ಆಸ್ಟ್ರೀಯರನ್ನ್ನಿ ಅವರ ಪಶಿಯಂದಿರಿಗಿಂಶ ಮುಂಚೆ ಯಾರೂ ಸ್ಫ್ಶಿಸಿಲ್ಲವೆಂದರನವಲ್ಲರಿತದರ ಶೈಜ 
ತಾತ್ಪರ್ಯ ಹೀಗಿದೆ: ಅಲ್ಲಿ ಮಾನವ ಸ್ತ್ರೀಯರು ಮತ್ತು ಯಕ್ಷ ಸ್ತ್ರೀಯರಿರುತ್ತಾರೆ..ಎಲ್ಲರ್ಯೂಲಹ್ಹಸೀಲೆಯರು:ಮತ್ತು ॥ಪುರುಷರು 
ಜಸ್ಕರ್ಶಿಸಿಲ್ಲದವರಾಗಿರುತ್ತಾಶೆ, ನಯಾವಳೇ5ಯಕ್ಷ ಸ್ತ್ರೀಯನ್ನು-ಅವಳ . ಯಕ್ಷನಪತಿಗಿಂತ: ಮುಂಚೆ-ದೇರೆ `ಯಾಪೊಚ್ಚುಯಶ್ಚ. ಪುರುಷನೂ 
`ಸ್ಪರ್ಶಿಸಿರಲಾರನು. ಹಾಗೆಯೇ .ಯಾವಳೇ: ಮಾನವ ಇಸ್ತ್ರೀಯನ್ನು-ಅವಳ:ಮಾನವ-ಪತಿಗಿಂತ: ಮುರಿಚೆ: ಬೇರೊಬ್ಬ-ಮಾನವ:;; ಸ 
ಜನುಭೋಗಿಸಿರಲ್ಲಾರನು: ಗ್ರ ಜಾ ತ್ಸ 


ಇಕಾಂಡ ಟಾ? 


55.. ಅರ್ರಹ್ಮಾನ್‌ 197 


ಆಟ ಗ್‌ dV % wy ಜಗ್ಗ ಇ ಪಿ 29 

SSO SALLE I FO YES ಓಟ 

(60-61) ಒಳಿತಿನ ಪ್ರತಿಫಲ ಒಳಿತಲ್ಲದೆ ಇನ್ನೇನು?” ಜಿನ್ನ್‌ಗಳೇ ಮತ್ತು ಮಾನವರೇ, ನೀವಿನ್ನು ನಿಮ್ಮ ಪ್ರಭುವಿನ 
ಯಾವ ಯಾವ ಸ್ತುತ್ಯ ಗುಣಗಳನ್ನು ಸುಳ್ಳಾಗಿಸುವಿರಿ.* 

(62-77) ಈ ಎರಡು ಉದ್ಯಾನಗಳಲ್ಲದೆ ಇನ್ನೂ ಎರಡು ಉದ್ಯಾನಗಳಿರುವುವು.* ನಿಮ್ಮ ಪ್ರಭುವಿನ ಯಾವ 


47. ಅರ್ಥಾತ್‌, ಅಲ್ಲಾಹನಿಗಾಗಿ ಈ ಲೋಕದಲ್ಲಿ ಜೀವನದಾದ್ಯಂತ ತನ್ನ ನ್ನ ದೇಹೇಚ್ಛೆಗಳನ್ನು ನಿಯಂತ್ರಿಸಿ, ನಿಷಿದ್ಧಗಳನ್ನು ತೊರೆದು 
ಧರ್ಮಸಮ್ಮತವಾಗಿರುವವುಗಳಿಂದ ಸಂತೃಪ್ತನಾಗಿ, ಕಡ್ಡಾಯಗಳನ್ನು ಕಡ್ಡಾಯಗಳೆಂದು ಅರಿತು ತನ್ನ ಕರ್ತವ್ಯ ಗಳನ್ನು ನಿರ್ವಹಿಸಿದ, 
ಹಕ್ಕುಗಳನ್ನು. ಹಕ್ಕುಗಳೆಂದು ಅರಿತು ಎಲ್ಲರ ಹಕ್ಕುಗಳನ್ನು ಪೂರೈಸಿದ, ಕೆಡುಕಿನ ವಿರುದ್ಧ ಎಲ್ಲ ರೀತಿಯ ಕಷ್ಟನಷ್ಟಗಳನ್ನು ಸಹಿಸಿ ಒಳಿತನ್ನು 
ಬೆಂಬಲಿಸಿದಂಥ ಓರ್ವನಿಗೆ ಅಲ್ಲಾಹನು ಅವನ ಈ ಎಲ್ಲ ತ್ಯಾಗಪರಿಶ್ರಮಗಳಿಗೆ ಪ್ರತಿಫಲವನ್ನು ನೀಡದಿರುವನೇ? 

48. ಸ್ವರ್ಗ ಮತ್ತು ಅದರ ಸೌಲಭ್ಯಗಳನ್ನು ನಿರಾಕರಿಸುವವನು ವಾಸ್ತವದಲ್ಲಿ ಅಲ್ಲಾಹನ ಅನೇಕ ವಿಶಿಷ್ಟ ಗುಣಗಳನ್ನೇ ನಿರಾಕರಿ 
ಸುತ್ತಿದ್ದಾನೆಂದರ್ಥ. ಅವನು ಅಲ್ಲಾಹನನ್ನು ನಂಬಿದರೂ ಅವನ ಬಗ್ಗೆ ಅನೇಕ ದುರಭಿಪ್ರಾಯಗಳನ್ನು ಹೊಂದಿದ್ದಾನೆ. ಅವನ ದೃಷ್ಟಿಯಲ್ಲಿ 
ಅಲ್ಲಾಹನೋರ್ವ ತಿಳಿಗೇಡಿ ರಾಜನಾಗಿದ್ದು ಅವನ ದೇಶದಲ್ಲಿ ಒಂದು ಸತ್ಯರ್ಮವನ್ನು ಮಾಡುವುದೆಂದರೆ ಹೊಳೆಗೆ ಎಸೆದಂತೆ ಅಥವಾ ಒಳಿತಿನ 
ಬಗ್ಗೆ ಅವನು ಕುರುಡ ಮತ್ತು ಕಿವುಡನಾಗಿದ್ದಾನೆ. ತನ್ನ ದಿವ್ಯ ಸಾಮ್ರಾಜ್ಯದಲ್ಲಿತನ್ನ ಸಂಪ್ರೀತಿಗಾಗಿ ಪ್ರಾಣ ಮತ್ತು ವಿತ್ತಗಳನ್ನು ಬಲಿಯರ್ಪಿಸಿ 
ಸಂಕಷ್ಟಗಳನ್ನು ಸಹಿಸಿ ಶ್ರಮಿಸುತ್ತಿರುವವರ ಕುರಿತು ಅಜ್ಞನಾಗಿದ್ದಾನೆ ಅಥವಾ ಅವನ ದೃಷ್ಟಿಯಲ್ಲಿ ಅಲ್ಲಾಹನು ಒಳಿತು ಕೆಡುಕುಗಳ 

ತ್ಯಾಸವನ್ನು ತಿಳಿಯುವ ಮೌಲ್ಯ ಪ್ರಜ್ಞೆಯಿಲ್ಲದ ಅವಿವೇಕಿಯಾಗಿದ್ದಾನೆ ಅಥವಾ ಅವನು ಒಳಿತಿನ ಮೌಲ್ಯವನ್ನು ಅರಿತಿದ್ದರೂ ಅದಕ್ಕೆ 
ಪ್ರತಿಫಲ ನೀಡುವ ಸಾಮರ್ಥ್ಯವಿಲ್ಲದ ಅಸಹಾಯಕನಾಗಿದ್ದಾನೆ. ಈ ಎಲ್ಲ ಲ್ಲಿ ವಿಚಾರಧಾರೆಗಳನ್ನು ಖಂಡಿಸಿ ಹೀಗೆನ್ನಲಾಗಿದೆ: ಪರಲೋಕದಲ್ಲಿ 
ಒಳಿತಿಗೆ ಒಳಿತಿನ ಪ್ರ. ತಿಫಲವನ್ನೇ ( ನೀಡುವುದನ್ನು ನೀವು ಕಣ್ಣಾರ ಕಾಣುವಾಗಲೂ ನೀವು ಅಲ್ಲಾಹನ ವಿಶೇಷ ಗುಣಗಳನ್ನು ನಿರಾಕರಿಸಬಲ್ಲಿರಾ? 

49. ಮೂಲದಲ್ಲಿ ನಿ Lg 5 ವಾ (ಈ ಎರಡು ಉದ್ಯಾನಗಳಲ್ಲದೆ ಇನ್ನೂ ಎರಡು ಉದ್ಯಾ ್ಯನಗಳಿರುವುವು.) ಎಂದಿದೆ. ದೂನ್‌ 
ಪದವನ್ನು ಅರಬಿಯಲ್ಲಿ ಮೂರು ವಿಭಿನ್ನ ಅರ್ಥಗಳಲ್ಲಿ ಬಳಸುತ್ತಾರೆ. 1) ತುಲನಾತ್ಮಕವಾಗಿ ಅತ್ಯುನ್ನತಿಯಲ್ಲಿರುವುದಕ್ಕಿಂತ ಕೆಳಗಿರುವುದು. 
ii) ಶ್ರೇಷ್ಠ ಮತ್ತು ಉತೃಷ್ಟವಾಗಿರುವುದಕ್ಕೆ ಹೋಲಿಸಿದಾಗ ತುಚ್ಚವಾಗಿರುವುದು. 11) ವಿನಾ, ಹೊರತು. ಈ ಎಲ್ಲ ಅರ್ಥಗಳ ಆಧಾರದಲ್ಲಿ 
ನೋಡುವಾಗ ಇಲ್ಲಿ ಈ ನುಡಿಗೆ, ಪ್ರತಿಯೊಬ್ಬ ಸ್ಪರ್ಗವಾಸಿಗೂ ಈ ಹಿಂದೆ ಹೇಳಿದ ಎರಡು ಉದ್ಯಾನಗಳ ಹೊರತು ಬೇರೆಯೇ ಎರಡು 
ಉದ್ಯಾ ನಗಳನ್ನು ನೀಡಲಾಗುವುದೆಂಬ. ಅರ್ಥಕ್ಕೆ ಆಸ್ಪದವಿದೆ. ಇನ್ನೊ _ಂದರ್ಥದಂತೆ, ಈ ಎರಡು ಉದ್ಯಾ; ನಗಳು ಹಿಂದೆ ಹೇಳಿದ ಉದ್ಯಾ ನಗಳಿಗಿಂತ 
ಸ್ಥಾನ. ಮತ್ತು ಪರಿಧಿಯಲ್ಲಿ ಕೆಳಗಿರುತ್ತವೆ. ಅರ್ಥಾತ್‌ ಮೊದಲಿನ ಉದ್ಯಾನಗಳು ಅತ್ಯುತೃಷ್ಣ ದರ್ಜೆಯವುಗಳಾಗಿದ್ದರೆ, ಈ ಎರಡು 
ಉದ್ದಾ ನಗಳು ಅವುಗಳಿಗಿಂತ ಕೆಳದರ್ಜೆಯದ್ದಾ ಗಿರುತ್ತವೆ. ಮೊದಲ ಅರ್ಥದಂತೆ ಅದರ ತಾತ್ತರ್ಯವು, ಈ ಹಿಂದೆ ಹೇಳಿದ ಸ್ವರ್ಗವಾಸಿಗಳಿಗೆ 
ಹೆಚ್ಚುವರಿಯಾಗಿ ಈ ಎರಡು ತೋಟಗಳಿರುತ್ತವೆ ಎಂದಾಗುತ್ತದೆ. ಎರಡನೆಯ ಅರ್ಥವನ್ನು ಅಂಗೀಕರಿಸಿದರೆ ತಾತ್ಸರ್ಯ ಹೀಗಾಗುತ್ತದೆ: 
ಮೊದಲಿನ ಎರಡು ಉದ್ಯಾನಗಳುಶ್ರೆ ಶ್ರೇಷ್ಠಸಜ್ಜನರಿಗೆ (ಮುಕರ್ರಬೀನ್‌) ಇರುವುದಾಗಿದೆ. ಈ ಎರಡು ಉದ್ಯಾನಗಳು ಸಜ್ಜನರಿಗೆ (ಅಸ್‌ಹಾಬುಲ್‌ 
ಯಮೀನ್‌).ಇರುವುದಾಗಿದೆ. 

ಈ ಎರಡನೆಯ ಅರ್ಥವು ಅಲ್‌ವಾಕಿಅ ಅಧ್ಯಾಯದಲ್ಲಿ; ಸಜ್ಜನರನ್ನು ಎರಡು ವಿಭಾಗಗಳಾಗಿ ವಿಂಗಡಿಸಿರುವುದನ್ನು ದೃಢೀಕರಿಸುತ್ತದೆ. 
ಯೊ "ಸಾಬಿಕೀನ್‌' (ಇವರನ್ನು ಮುಕರ್ರಬೀನ್‌ ಎರೆದೂ ಹೇಳಲಾಗಿದೆ.) ವೆ ಆಟಂ! "ಅಸ್‌ಹಾಬುಲ್‌ ಯಮೀನ್‌', ಇವರನ್ನು 
ಸಟೆ! ಲಂ! "ಅಸ್‌ಹಾಬುಲ್‌ ಮೈಮನ' ಎಂದೂ ಕರೆಯಲಾಗಿದೆ. ಈ ಎರಡು ವಿಭಾಗಗಳ ಎರಡು ಉದ್ಯಾನಗಳ ಗುಣವೈಶಿಷ್ಟ ಸ್ಚ್ಯಗಳನ್ನು 
ಪ್ರತ್ಯೇಕವಾಗಿ ವರ್ಣಿಸಲಾಗಿದೆ. ಅದಲ್ಲದೆ ಅಬೂ ಮೂಸಲ್‌ ಅಶ್‌ಅರಿಯವರಿಂದ ಅವರ ಪುತ್ರ ಅಬೂಬಕರ್‌ ಉದ್ಭರಿಸಿರುವ' ಒಂದು 
ಹದೀಸ್‌ ಕೂಡಾ ಈ ಅರ್ಥವನ್ನು ಸಮರ್ಥಿಸುತ್ತದೆ. ಅದರಲ್ಲಿ ಪ್ರವಾದಿವರ್ಯರು(ಸ) ಹೇಳಿರುವರೆಂದು ಅವರು ಹೀಗೆ ಆ ಉಲ್ಲೇಖಿಸಿದ್ದಾರೆ: 
ಎರಡು. ತೋಟಗಳು ಸಾಬಿಕೀನ್‌ಗಳಿಗೆ ಅಥವಾ ಮುಕರ್ರಬೀನ್‌ಗಳಿಗಿರುತ್ತದೆ. ಅದರ ಪಾತ್ರೆಗಳು ಮತ್ತು ಇತರ ಅಲಂಕಾರ ವಸ್ತುಗಳು 
ಸ್ವರ್ಣಮಯವಾಗಿರುತ್ತದೆ. ಎರಡು ಉದ್ಯಾ, ನಗಳು.ತಾಬಿಈನ್‌ಗಳಿಗೆ ಅಥವಾ ಅಸ್‌ಹಾಬುಲ್‌ ಯಮೀನ್‌ಗಳಿಗಿರುತ್ತದೆ. (ಪತ್ಚುಲ್‌ ಬಾರಿ, 
ಕಿತಾಬುತ್ತಫ್ಲೀರ್‌, ತಪ್ಪೀರ್‌ ಸೂರಾ: ರಹ್ಸಾನ್‌) 


ಕಾಂಡ: -- 27 


198 [ ತಪ್ಪೀಮುಲ್‌ ಕುರ್‌ಆನ್‌ 


ಛಿ 


ಳಳ p> ಆ ಶ್ಯ ಎಗ್ಗೆ ಇ $2 ಎ ಭತ್ತ 4. 

೫೫ IS NGS SEES SEs ಶಿ 

ಗ್ಗ ಟು ಈ ಬು 50 3408 4 1 ೨2೨ 
IS Ly MAGS ೭೪5031೬5 ಓದ್ರಿ 
[eK ೩ ೨ ಉೃಷಿದ್ದ 622 ಇ ಗ್‌? ಗ್ಗ ಇ ತ್ನ ಟ್‌ 
(ಚ ಕ್ರಿ 5 LO ಜ್ಯ WG, 
ಇ ೨01೨ದ ಕ ೨೨ ಕ್ಷ 4) ol) 
30S AE EHSAN ಹಸಿ ಜ್ಯ 
ಯಾವ ಕೊಡುಗೆಗಳನ್ನು ನೀವು ಸುಳ್ಳಾಗಿಸುವಿರಿ? ದಟ್ಟವಾದ ಸಂಪನ್ನ ಹಸಿರು ಉದ್ಯಾನಗಳು. ನಿಮ್ಮಪ್ರಭುವಿನ ಯಾವ 
ಯಾವ ಕೊಡುಗೆಗಳನ್ನು ನೀವು ಸುಳ್ಳಾಗಿಸುವಿರಿ? ಎರಡೂ ಉದ್ಯಾನಗಳಲ್ಲಿ ಎರಡು ಚಿಲುಮೆಗಳು ಕಾರಂಜಿಗಳಂತೆ 
ಉಕ್ಕುತ್ತಿರುವುವು. ನಿಮ್ಮ ಪ್ರಭುವಿನ ಯಾವ ಯಾವ ಕೊಡುಗೆಗಳನ್ನು ನೀವು ಸುಳ್ಳಾಗಿಸುವಿರಿ? ಅವೆರಡರಲ್ಲೂ ಧಾರಾಳ 
ಫಲಗಳೂ ಖರ್ಜೂರಗಳೂ ದಾಳಿಂಬೆಗಳೂ ಇರುವುವು. ನಿಮ್ಮ ಪ್ರಭುವಿನ ಯಾವ ಯಾವ ಕೊಡುಗೆಗಳನ್ನು ನೀವು 
ಸುಳ್ಳಾಗಿಸುವಿರಿ? ಈ ಅನುಗ್ರಹಗಳ ನಡುವೆ ಸುಶೀಲೆಯರೂ ಸುಂದರಿಯರೂ ಆದ ಪತ್ನಿಯರಿದ್ದಾರೆ. ನಿಮ್ಮ ಪ್ರಭುವಿನ 
ಯಾವ ಯಾವಕೊಡುಗೆ ಗಳನ್ನು ನೀವು ಸುಳ್ಳಾಗಿಸುವಿರಿ? ಡೇರೆಗಳಲ್ಲಿ: ತಂಗಿಸಲಾಗಿರುವ ಅಪ್ಪರೆಯರಿರುವರು.* ನಿಮ್ಮ 
ಪ್ರಭುವಿನ ಯಾವ ಯಾವ ಕೊಡುಗೆಗಳನ್ನು ನೀವು ಸುಳ್ಳಾಗಿಸುವಿರಿ? ಈ ಸ್ಟರ್ಗವಾಸಿಗಳಿಗಿಂತ ಮುಂಚೆ ಯಾವ 


50. ಆ ಉದ್ಯಾನಗಳ ವರ್ಣನೆಗೆ oa "ಮುದ್‌ಹಾಮೃತಾನ್‌' ಎಂಬ ಪದ ಬಳಸಲಾಗಿದೆ. ದಟ್ಟವಾದ ಹಚ್ಚ ಹಸಿರಾಗಿರುವ 
ಸಸ್ಯಗಳಿಗೆ 2%. ಮುದ್‌ಹಾಮೃ ಎನ್ನಲಾಗುತ್ತದೆ. 

51. ೨೫. "ಹೂರ್‌'ನ ವಿವರಣೆಗಾಗಿ ನೋಡಿರಿ. ತಪ್ಹೀಮುಲ್‌ ಕುರ್‌ಆನ್‌, ಸಂಪುಟ-4 ಅಸ್ಸಾಫ್ಟಾಶ್‌, ಟಿಪ್ಪಣಿ: 28-29, 
ಅದ್ದುಖಾನ್‌, ಟಿಪ್ಪಣಿ:42, ಡೇರೆಗಳೆಂದರೆ ನಾಯಕರು ಮತ್ತು ಶ್ರೀಮಂತರ ವಿಹಾರ ಕೇಂದ್ರಗಳ ಬಳಿ ವಿಶೇಷವಾಗಿ ನಿರ್ಮಿಸುವಂಥ 
ಬಿಡಾರಗಳಾಗಿರಬಹುದು. ಅದರ ತಾತ್ಸರ್ಯವನ್ನು ಹೆಚ್ಚಿನಂಶ ಹೀಗೆ ಗ್ರಹಿಸಬಹುದು: ಸ್ವರ್ಗವಾಸಿಗಳ ಪತ್ನಿಯರು ಅವರ ಜತೆಯಲ್ಲಿ ಅವರ 
ಭವನಗಳಲ್ಲಿ ವಾಸಿಸುತ್ತಾರೆ. ಅವರ ವಿಶ್ರಾಂತಿ ಕೇಂದ್ರಗಳಲ್ಲಿ ಅಲ್ಲಲ್ಲಿ ಡೇರೆಗಳಿರುತ್ತವೆ. ಅಲ್ಲಿ ಸ್ವರ್ಣಕನ್ಯೆಯರು ಅವರಿಗೆ ಸುಖ ವೈಭೋಗದ 
ಏರ್ಪಾಡುಗಳನ್ನು ಮಾಡುತ್ತಲಿರುತ್ತಾರೆ. ನಮ್ಮ ಈ ಅಭಿಪ್ರಾಯಕ್ಕೆ ಆಧಾರ ಹೀಗಿದೆ: ಆರಂಭದಲ್ಲಿಯೇ ಸುಂದರಿ ಮತ್ತು ಸುಶೀಲೆಯರಾದ 
ಪತ್ನಿಯರ ಕುರಿತು ತಿಳಿಸಲಾಯಿತು. ಆ ಬಳಿಕ ಸ್ವರ್ಗದ ಅಪ್ಸರೆಯರ ಬಗ್ಗೆ ತಿಳಿಸಿರುವುದರಿಂದ ಅವರು ಮೊದಲು ಹೇಳಿರುವವರಿಗಿಂತ 
ಭಿನ್ನವಾಗಿರುವರೆಂದರ್ಥ. ಉಮ್ಮು ಸಲಮರು ಉದ್ಭರಿಸಿರುವ ಒಂದು ಪ್ರವಾದಿ ವಚನವು ಈ ಅಭಿಪ್ರಾಯವನ್ನು ಸಮರ್ಥಿಸುತ್ತದೆ: ನಾನು 
ಪ್ರವಾದಿವರ್ಯರೊಡನೆ ಕೇಳಿದೆ, ಪ್ರವಾದಿವರ್ಯರೇ, ಇಹಲೋಕದ ಸ್ತ್ರೀಯರು ಶ್ರೇಷ್ಠರೋ ಅಥವಾ ಸ್ಪರ್ಗದ ಹೂರ್‌ಗಳೋ? ಪ್ರವಾದಿ 
ಹೇಳಿದರು: ಹೂರ್‌ಗಳಿಗೆ ಹೋಲಿಸಿದಾಗ ಇಹಲೋಕದ ಸ್ತ್ರೀಯರಿಗೆ ಒಳಉಡುಪಿಗಿಂತ ಮೇಲುಡುಪಿಗಿರುವ ಶ್ರೇಷ್ಠತೆಯಿದೆ. ನಾನು ಕೇಳಿದೆ: 
ಯಾಕೆ? ಪ್ರವಾದಿ ಹೇಳಿದರು: ಯಾಕೆಂದರೆ ಇಹಲೋಕದ ಸ್ತ್ರೀಯರು ನಮಾರು್‌ ಮಾಡಿದ್ದಾರೆ, ಉಪವಾಸ ಆಚರಿಸಿದ್ದಾರೆ ಹಾಗೂ ಇತರ 
ಆರಾಧನೆಗಳನ್ನು ನಿರ್ವಹಿಸಿದ್ದಾರೆ. (ತ್ವಬ್ರಾನಿ) ಇಹಲೋಕದಲ್ಲಿ ವಿಶ್ವಾಸವಿರಿಸಿ, ಸತ್ಯರ್ಮಗಳನ್ನು ಮಾಡಿ ಇಹಲೋಕದಿಂದ ನಿರ್ಗಮಿಸಿದ 
ಸ್ತ್ರೀಯರು ಸ್ಪರ್ಗವಾಸಿಗಳ ಪತ್ನಿಯರೆಂದು ಇದರಿಂದ ವ್ಯಕ್ತವಾಗುತ್ತದೆ. ಅವರು ತಮ್ಮ ವಿಶ್ವಾಸ ಮತ್ತು ಸತ್ಕರ್ಮಗಳಿಂದಾಗಿ ಸ್ವರ್ಗದಲ್ಲಿ 
ಪ್ರವೇಶಿಸಿ ಸ್ವರ್ಗದ ಸುಖ ಸೌಲಭ್ಯಗಳಿಗೆ ಅರ್ಹರಾಗಿರುತ್ತಾರೆ. ಅವರ ಮಾಜಿ ಪತಿಯಂದಿರು ಸ್ವರ್ಗವಾಸಿಗಳಾಗಿದ್ದರೆ ಆ ಸ್ತ್ರೀಯರ ತೃಪ್ತಿ 
ಮತ್ತು ಬೇಡಿಕೆಯನ್ನ್ವಯ ಅವರು ಆ ಮಾಜಿ ಪತಿಯಂದಿರ ಪತ್ನಿಯರಾಗುತ್ತಾರೆ ಅಥವಾ ಅಲ್ಲಾಹನು ಅವರನ್ನು, ಅವರು ಮೆಚ್ಚುವ ಮತ್ತು 
ಅವರನ್ನು ಮೆಚ್ಚುವ ಇತರ ಪುರುಷರಿಗೆ ವಿವಾಹ ಮಾಡಿಕೊಡುತ್ತಾನೆ. ವಸ್ತುತಃ ಹೂರ್‌ಗಳು ತಮ್ಮ ಸತ್ಕರ್ಮಗಳಿಂದ ಸ್ವತಃ 
ಸ್ಪರ್ಗಾರ್ಹರಾಗುವವರಲ್ಲ. ಬದಲಾಗಿ ಸ್ವರ್ಗದ ಇತರ ಸೌಲಭ್ಯಗಳಂತೆಯೇ ಅಲ್ಲಾಹನು ಸ್ಪರ್ಗವಾಸಿಗಳಿಗೆ ಇತರ ಅನುಗ್ರ ಹಗಳಂತೆಯೇ 
ಸುಂದರಿಯರಾದ ಯುವಕನ್ಯೆಯರನ್ನು ಸೃಷ್ಟಿಸಿ ಅವರ ಸಂಗಮ ಮತ್ತು ಸಂಪರ್ಕದಿಂದ ಸುಖ ಅನುಭವಿಸಲಿಕ್ಕಾಗಿ ಒದಗಿಸಿರುವ 
ಸ್ತೀಯರಾಗಿದ್ದಾರೆ. ಆದರೆ ಈ ಸ್ತ್ರೀಯರು ಯಕ್ಷ ಅಥವಾ ದೇವಚರರ ವರ್ಗದ ಸೃಷ್ಟಿಯಾಗಿರಲಾರರು. ಯಾಕೆಂದರೆ ಮಾನವರಿಗೆ ಇತರ 
ವರ್ಗದ ಸಂಗಾತಿಗಳೊಂದಿಗಿನ ಸಹವಾಸವು ಸರಿಹೊಂದಲಾರದು. ಆದ್ದರಿಂದ ಈ ಸ್ವೀಯರು ಹೆಚ್ಚಿನಂಶ ಪ್ರೌಢೆಯರಾಗುವುದಕ್ಕೆಂತ ಮುಂಚೆ 


ಕಾಂಡ - 27 


55. ಅರ್ರಹ್ಮಾನ್‌ 199 


ಮೂಕಿ ಕ್ರ 5% 0೬ ಟಿ೨೦ 6 


ಶೆ ಈ 


$s Madly i esl ಕ| 


[A 


ಮಾನವನಾಗಲಿ, ಜಿನ್ನ್‌ ಆಗಲಿ ಅವರನ್ನು ಎಂದೂ ಸ್ಪರ್ಶಿಸಿರಲಾರರು. ನಿಮ್ಮ ಪ್ರಭುವಿನ ಯಾವ ಯಾವ ಕೊಡುಗೆಗಳನ್ನು 

ನೀವು ಸುಳ್ಳಾಗಿಸುವಿರಿ? ಸಷ: ಸ್ಪರ್ಗವಾಸಿಗಳು ಹಸಿರು ರತ್ನಗಂಬಳಿಗಳ ಹಾಗೂ ನುಣುಪಾದ ಅಮೂಲ್ಯ ಹಾಸುಗಳ್‌ 

ಮೇಲೆ ದಿಂಬಿಗೊರಗಿ ಕುಳಿತಿರುವರು. ನಿಮ್ಮ ಪ್ರಭುವಿನ ಯಾವ ಯಾವ ಕೊಡುಗೆಗಳನ್ನು ನೀವು ಸುಳ್ಳಾಗಿಸುವಿರಿ? 
(18) ತೇಜೋಮಯನೂ ಔದಾರ್ಯಪೂರ್ಣನೂ ಆಗಿರುವ ನಿನ್ನ ಪ್ರಭುವಿನ ನಾಮವು ಮಂಗಳ ಮಯವಾಗಿದೆ. 


ಮರಣ ಹೊಂದಿದ ಮುಗ್ಧ ಬಾಲಕಿಯರಾಗಿರಬಹುದು. ಅವರ ತಂದೆತಾಯಂದಿರು ತಮ್ಮ ಸಂತಾನಗಳೊಂದಿಗೆ ಸ್ಪರ್ಗಾರ್ಹರಾಗುವ 
ರೀತಿಯಲ್ಲಿ ಸಚ್ಚರಿತರಾಗಿರಲಾರರು. ಒಂದು ವೇಳೆ ಹಾಗಿರುತ್ತಿದ್ದರೆ ಅವರ ಮಕ್ಕಳೆಂಬ ದೃಷ್ಟಿಯಲ್ಲಿ ಈ ಬಾಲಕಿಯರನ್ನೂ ಅವರ ಪೋಷಕರ 
ಜತೆಯಲ್ಲಿಯೇ ಸ್ವರ್ಗದಲ್ಲಿ ಸೇರಿಸಲಾಗುತ್ತಿತ್ತು. 

' 52. ಮೂಲದಲ್ಲಿ ಟೆಹಿ* "ಅಬ್‌ಕರಿಯ್ಯಿನ್‌' ಎಂಬ ಪದ ಬಳಸಲಾಗಿದೆ. ಅಜ್ಞಾನ ಕಾಲದ ಅರಬ್‌ ಐತಿಹ್ಯಗಳಲ್ಲಿ ಜಿನ್ನ್‌ಗಳ 
ರಾಜಧಾನಿಯ ಹೆಸರು ಹ "ಅಬ್‌ಕರ್‌' ಮೌಡಿತ್ತು. ಉರ್ದು ಭಾಷೆಯಲ್ಲಿ "ಪರಿಸ್ತಾನ್‌' (ಅಪ ಸರೆಯರ ಲೋಕ) ಎನ್ನುವಂತೆ ಅದಕ್ಕೆ 
ಸಂಬಂಧಿಸಿದ ಅಪೂರ್ವ ಮತ್ತು ಅಮೂಲ್ಯವಾದ ' ಎಲ್ಲ ವಸ್ತುಗಳನ್ನೂ ಅರಬರು "ಅಬ್‌ಕರಿ' ಎದು ಕರೆಯುತ್ತಿದ್ದರು. ಅರ್ಥಾತ್‌ ಅದು 
ಯಕ್ಷಲೋಕದ ವಸ್ತುವಾಗಿದೆ, ಭೂಮಿಯ ಸಾಮಾನ್ಯ ವಸ್ತುಗಳು ಅದಕ್ಕೆ ಸಾಟಿಯಾಗಲಾರದು. ಹಾಗೆಯೇ ವಿಚಿತ್ರ ಮತ್ತು ಅದ್ಭುತ 
ಕಾರ್ಯಗಳನ್ನು ಮಾಡುವ ವಿಶೇಷ ಸಾಮರ್ಥ್ಯವಿರುವ ಪ್ರತಿಭಾವಂತರನ್ನೂ ಆಡು ಭಾಷೆಯಲ್ಲಿ ಆೃಸೆ5 "ಅಬ್‌ಕರಿ' ಎನ್ನುತ್ತಾರೆ. 

ಇಂಗ್ಲಿಷ್‌ನಲ್ಲಿ (Genius) ಪದವನ್ನು ಇದೇ ಅರ್ಥದಲ್ಲಿ ಹೇಳಲಾಗುತ್ತದೆ. ಅದು ಕೂಡಾ ಜಿನ್ನ್‌ ಎಂಬ ಅರ್ಥವಿರುವ ೮601ನಿಂದ 
ಬಂದಿದೆ. ಆದ್ದರಿಂದಲೇ ಇಲ್ಲಿ ಸ್ವರ್ಗದ ವಸ್ತುಗಳ ಅನುಪಮ ಸೊಬಗು ಮತ್ತು ವೈಶಿಷ್ಟ್ಯಗಳನ್ನು ಅರಬರಿಗೆ ಮನಗಾಣಿಸಲಿಕ್ಕಾಗಿ "ಅಬ್‌ಕರಿ' 
ಪದ ಬಳಸಲಾಗಿದೆ. 


RNS 
pS 


ಕಾಂಡ - 27 


6. ಅಲ್‌ ವಾಕಿಅಃ 


ಹೆಸರು 

ಪ್ರಥಮ ವಚನದಲ್ಲಿರುವ ಸಿ! pl ಅಲ್‌ವಾಕಿಅಃ ಎಂಬ ಪದದಿಂದ ಈ ಅಧ್ಯಾಯವನ್ನು ಹೆಸರಿಸಲಾಗಿದೆ. 
ಅವತೀರ್ಣ ಕಾಲ 

ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ರು ಅಧ್ಯಾಯಗಳ ಅವತೀರ್ಣ ಕ್ರಮದ ವಿವರಣೆಯಲ್ಲಿ ಮೊದಲು ತಾಹಾ ಆ ಬಳಿಕ ಅಲ್‌ 
ವಾಕಿಅಃ ಅನಂತರ ಅಶ್ಕುಅರಾ ಅಧ್ಯಾಯಗಳು ಅವತೀರ್ಣವಾಗಿದೆಯೆಂದು ಹೇಳಿದ್ದಾರೆ. (ಸುಯೂತಿಯವರ ಅಲ್‌ ಇತ್‌ಕಾನ್‌). 
ಇಕ್ರಿಮಾರೂ ಇದೇ ಅನುಕ್ರಮವನ್ನು ಉದ್ಧರಿಸಿದ್ದಾರೆ. (ಬೈಹಕಿ, ದಲಾಇಲುನ್ನುಬುವ್ನ) ಉಮರ್‌ರ(ರ) ಇಸ್ಲಾಮ್‌ ಸ್ವೀಕಾರದ 
ಕುರಿತು ಇಬ್ನು ಇಸ್ಟಾಕ್‌ರಿಂದ ಇಬ್ನು ಹಿಶಾಮ್‌ ಉದ್ದರಿಸಿರುವ ವೃತ್ತಾಂತವು ಆ ಹೇಳಿಕೆಯನ್ನು ಸಮರ್ಥಿಸುತ್ತದೆ. ಉಮರ್‌ರು(ರ) 
ಸಹೋದರಿಯ .ಮನೆಗೆ ಹೋದಾಗ ಅಲ್ಲಿ ತಾಹಾ ಅಧ್ಯಾಯವನ್ನು ಪಠಿಸಲಾಗುತ್ತಿತ್ತೆಂದು ಅದರಲ್ಲಿ ಹೇಳಲಾಗಿದೆ. ಅವರ 
ಕಾಲಸಪ್ಪಳವನ್ನು ಕೇಳಿ ಅವರು ಕುರ್‌ಆನಿನ ಪುಟಗಳನ್ನು ಅಡಗಿಸಿದರು. ಉಮರ್‌ರು ಮೊದಲು ಭಾವನನ್ನು ಥಳಿಸಿದರು. ಅವರ 
ರಕ್ಷಣೆಗೆ ಬಂದ ತಂಗಿಗೂ ಹೊಡೆದರು. ತಲೆಗೆ ಗಾಯವಾಯಿತು. ತಂಗಿಯ ರಕ್ತ ಸುರಿಯುತ್ತಿರುವುದನ್ನು ನೋಡಿ ಉಮರ್‌ರಿಗೆ 
ವಿಷಾದವಾಯಿಕು: ಅವರು ಹೀಗೆಂದರು: ಸರಿ, ಹಾಗಾದರೆ ನೀವು ಬಚ್ಚಿಟ್ಟಿರುವ ಆ ಹಾಳೆಗಳನ್ನು ತನ್ನಿರಿ. ಅದರಲ್ಲಿ ಏನು 
ಬರೆದಿದೆಯೆಂದು ನೋಡುತ್ತೇನೆ. ಆಗ ತಂಗಿ ಹೇಳಿದರು: ನೀವು ನಿಮ್ಮ ಬಹುದೇವಶ್ವದಿಂದಾಗಿ ಅಶುದ್ಧರಾಗಿದ್ದೀರಿ. 
ನ ಗಡ 1; 3 ಈ ಕಡತವನ್ನು ಪರಿಶುದ್ಧರು ಮಾತ್ರ ಸ್ಪರ್ಶಿಸಬಹುದು. ಹಾಗೆಯೇ ಉಮರ್‌ರು ಹೋಗಿ ಸ್ನಾನ 
ಮಾಡಿ ಬಂದರು. ಅನಂತರ ಕಡತವನ್ನು ತೆಗೆದು ಓದಿದರು. ಇದರಿಂದ ಆಗ ಅಲ್‌ವಾಕಿಅಃ ಅಧ್ಯಾಯ ಅವತೀರ್ಣವಾಗಿತ್ತೆಂದು 
ವ್ಯಕ್ತವಾಗುತ್ತದೆ. ಯಾಕೆಂದರೆ ಆ ಅಧ್ಯಾಯದಲ್ಲಿಯೇ ಭೂ]... ಎಂಬ ವಚನವು ಬಂದಿತ್ತು. ಇತಿಯೋಪಿಯದ 
ವಲಸೆಯ ಬಳಿಕ ಪ್ರವಾದಿ ಶಕೆಯ 5ನೆಯ ವರ್ಷದಲ್ಲಿಉಮರ್‌ರು ಇಸ್ಲಾಮ್‌ ಸ್ವೀಕರಿಸಿದ್ದರೆಂದು ಐತಿಹಾಸಿಕವಾಗಿ ಸಾಬೀತಾಗಿದೆ. 
ಚರ್ಚಾ ವಿಷಯಗಳು 

ಪರಲೋಕ, ಏಕದೇವತ್ವ ಮತ್ತು ಕುರ್‌ಆನಿನ ಕುರಿತು ಸತ್ಯನಿಷೇಧಕರ ಸಂಶಯಗಳ ನಿವಾರಣೆಯೇ ಇದರ ಚರ್ಚಾ 
ವಿಷಯವಾಗಿದೆ. ಅವರು ಈ ವಿಷಯಗಳನ್ನು ನಂಬಲರ್ಹವಲ್ಲವೆಂದು ಭಾವಿಸಿದ್ದರು. ಅರ್ಥಾತ್‌ ಈ ಜಗತ್ತು ಒಂದು ದಿನ 
ಕೊನೆಯಾಗುತ್ತದೆ. ಆಕಾಶ ಭೂಮಿಗಳ ಈ ಎಲ್ಲ ವ್ಯವಸ್ಥೆಯೂ ಅಂದು ಅಸ್ತವ್ಯ ಸ್ತವಾಗುತ್ತದೆ. ಅನಂತರ ಆ ತನಕ ಮರಣ 
ಹೊಂದಿದ ಎಲ್ಲ ಮಾನವರನ್ನು ಪುನಃ ಜೀವಂತಗೊಳಿಸಲಾಗುವುದು. ಅವರ ವಿಚಾರಣೆ ನಡೆಯಲಿದೆ. ತರುವಾಯ ಸಜ್ಜನರನ್ನು 
ಸ್ವರ್ಗೋದ್ಯಾನಗಳಲ್ಲಿ ವಾಸಗೊಳಿಸಲಾಗುವುದು, ಪಾಪಿಗಳಾದ ಜನರನ್ನು ನರಕಕ್ಕೆ ಎಸೆಯಲಾಗುವುದು ಎಂಬಿತ್ಯಾದಿಗಳು 
ಕೇವಲ ಕಾಲ್ಪನಿಕವಾಗಿದ್ದು ವಾಸ್ತವಿಕ ಜಗತ್ತಿನಲ್ಲಿ ಅಸಂಭಾವ್ಯವೆಂದು ಹೇಳುತ್ತಿದ್ದರು. ಅದಕ್ಕೆ ಹೀಗೆ ಉತ್ತರಿಸಲಾಗಿದೆ: ಆ ಘಟನೆ 

ಸಂಭವಿಸಿದಾಗ ಅದು ಸಂಭವಿಸಿಲ್ಲವೆಂದು ಸುಳ್ಳು ಹೇಳುವ ಯಾರೂ ಅಂದು ಕಾಣಿರಿ, ಅದು ಸಂಭವಿಸುವಾಗ 
jie ತಡೆದು ನಿಲ್ಲಿಸುವ ಅಥವಾ ಆ ಸಂಭವವನ್ನು ಅಸಂಭವಗೊಳಿಸುವ ಶಕ್ತಿ ಯಾರಿಗೂ ಇರಲಾರದು. ಅಂದು ಮಾನವರನ್ನು 
ಮೂರು ವರ್ಗಗಳಾಗಿ ವಿಂಗಡಿಸಲಾಗುವುದು. 1) ಸಾಬಿಕೀನ್‌ ಅರ್ಥಾತ್‌ ಸತ್ಯದಲ್ಲಿ ಮುಂಚೂಣಿಯಲ್ಲಿರುವವರು2) ಸಾಮಾನ್ಯ 
ಸಾಲಿಹೀನ್‌ (ಸಜ್ಜನರು), 3) ಪರಲೋಕವನ್ನು ನಿರಾಕರಿಸಿದ್ದ ಹಾಗೂ ಕೊನೆಯುಸಿರಿನ ತನಕ ಸತ್ಯನಿಷೇಧ, ಬಹುದೇವತ್ವ ಮತ್ತು 
ಘೋರ ಪಾಪಗಳಲ್ಲಿ ಸ್ಥಿರವಾಗಿದ್ದವರು. ಈ ಮೂರು ವರ್ಗದವರೊಡನೆ ಹೇಗೆ ವ್ಯವಹರಿಸಲಾಗುವುದೆಂದು 7ರಿಂದ 56ರವರೆಗಿನ 
ವಚನಗಳಲ್ಲಿ ವಿವರಿಸಲಾಗಿದೆ. 

ಆ ಬಳಿಕ 57ರಿಂದ 74ರವರೆಗಿನ ವಚನಗಳಲ್ಲಿ. ಸತ್ಯನಿಷೇಧಕರು ಸ್ವೀಕರಿಸಲೊಪ್ಪದ ಇಸ್ಲಾಮಿನ ಮೂಲವಿಶ್ನಾಸಗಳಾಗಿರುವ 


ಕಾಂಡ - 27 


56. ಅಲ್‌ ವಾಕಿಅಃ 201 


ಏಕದೇವತ್ವ ಮತ್ತು ಪರಲೋಕದ ವಾಸ್ತವಿಕತೆಗಳನ್ನು ದೃಢೀಕರಿಸುವ ನಿದರ್ಶನಗಳನ್ನು ಪದೇ ಪದೇ ಬೆಟ್ಟು ಮಾಡಲಾಗಿದೆ. ಈ 
ನಿದರ್ಶನಗಳನ್ನು ಆಕಾಶ ಭೂಮಿಗಳಲ್ಲಿರುವ ವಸ್ತುಗಳನ್ನು ಹೊರತುಪಡಿಸಿ ಮಾನವನ ಗಮನವನ್ನು ಅವನ ಸ್ವಂತ ಅಸ್ತಿತ್ವ 
ಅವನು ತಿನ್ನುವ ಆಹಾರ, ಕುಡಿಯುವ ನೀರು ಮತ್ತು ಅಡುಗೆ ಮಾಡುವ ಬೆಂಕಿಯ ಕಡೆಗೆ ವಿಶೇಷವಾಗಿ ಸೆಳೆಯಲಾಗಿದೆ. ತರು 
ವಾಯ ಈ ಪ್ರಶ್ನೆಯ ಕುರಿತು ಸ್ವತಃ ಆಲೋಚಿಸುವಂತೆ ಕರೆ ನೀಡಲಾಗಿದೆ. ದೇವನು ಸೃಷ್ಟಿಸಿರುವುದರಿಂದ ಉಂಟಾಗಿರುವ ಮತ್ತು 
ಅವನು ನೀಡಿದ ಅನ್ನಾಹಾರಗಳಿಂದ ಪೋಷಿಸಲ್ಪಡುತ್ತಿರುವವರಿಗೆ ಅವನ ಬಗ್ಗೆ ನಿರಪೇಕ್ಷನಾಗುವ ಅಥವಾ ಅವನ ಹೊರತು 
ಅನ್ಯರ ದಾಸ್ಯತನವನ್ನು ಸ್ಟೀಕರಿಸುವ ಹಕ್ಕು ನಿನಗೆ ಹೇಗೆ ಬಂತು? ದೇವನು ಒಂದು ಬಾರಿ ನಿನಗೆ ಅಸ್ತಿತ್ವ ನೀಡಿದ ಬಳಿಕ 
ಎರಡನೆಯ ಬಾರಿಯೂ ನಿನ್ನನ್ನು ಪುನಃ ನಿರ್ಮಿಸಲಾಗದಷ್ಟು ಅಸಹಾಯಕನಾಗುವನೆಂಬ ಸಂಶಯಕ್ಕೆ ನೀನು ಹೇಗೆ ಒಳಗಾದೆ? 

ಆ ಬಳಿಕ 75ರಿಂದ 82ರ ವರೆಗಿನ ವಚನಗಳಲ್ಲಿ ಕುರ್‌ಆನಿನ ಕುರಿತು ಅವರ ಸಂಶಯಗಳನ್ನು ಅಲ್ಲಗಳೆಯಲಾಗಿದೆ ಮತ್ತು 
ಅವರಿಗೆ, "ಓ ನತದೃಷ್ಟರೇ, ನಿಮ್ಮ ಬಳಿಗೆ ಒಂದು ಮಹಾ ಅನುಗ್ರಹ ಬಂದಿದೆ. ನೀವು ಆ ಅನುಗ್ರಹವನ್ನು ನಿರಾಕರಿಸಿ ಅದರಿಂದ 
ಪ್ರಯೋಜನ ಪಡೆಯುವ ಬದಲಾಗಿ ನಿರಾಕರಿಸುವ ಪಾತ್ರವನ್ನು ವಹಿಸುತ್ತಿರುವಿರೆಂದು ಮನಗಾಣಿಸಲಾಗಿದೆ. ಅನಂತರ 
ಕುರ್‌ಆನ್‌ನ ಸತ್ಯ ಎರಡು ಸಂಕ್ಷಿಪ್ತ ನುಡಿಗಳಲ್ಲಿ ಅನುಪಮ ದೃಷ್ಟಾಂತಗಳನ್ನು ನೀಡಲಾಗಿದೆ: ಆ ಗ್ರಂಥದ ಬಗ್ಗೆ ಚೆನ್ನಾಗಿ 
ಆಲೋಚಿಸಿದರೆ ವಿಶ್ವದ ಗ್ರಹ ನಕ್ಫತ್ರಾದಿಗಳು ಬದ್ಧವಾಗಿರುವ ಸುಸ್ಥಿರ ವ್ಯವಸ್ಥೆಗೆ ಅದೂ ಬದ್ಧವಾಗಿದೆಯೆಂದು ಮನಗಾಣಬಹುದು. 
ಹಾಗೆಯೇ ವಿಶ್ವದ ಈ ವ್ಯವಸ್ಥೆಯನ್ನು ರೂಪಿಸಿದವನೇ ಇದರ ಕರ್ತನೆಂಬುದಕ್ಕೆ ಇದುವೇ ನಿದರ್ಶನವಾಗಿದೆ. ಆ ಬಳಿಕ ಸತ್ಯನಿಷೇ 
ಧಕರೊಡನೆ ಹೀಗೆನ್ನಲಾಗಿದೆ. ಈ ಗ್ರಂಥವು ಸೃಷ್ಟಿಗಳ ಹಸ್ತಕ್ಷೇಪವನ್ನು ಮೀರಿದ ವಿಧಿಲೇಖದಲ್ಲಿ ಮುದ್ರಿತವಾಗಿದೆ. ಪ್ರವಾದಿ 
ಮುಹಮೃದ್‌ರಿಗೆ ಇದನ್ನು ಶೈತಾನರು ತಲುಪಿಸುತ್ತಿರುವರೆಂದು ನೀವು ಭಾವಿಸುತ್ತೀರಿ. ವಸ್ತುತಃ ಇದನ್ನು ಲೌಹುಲ್‌ ಮಹ್‌ಫೂರು್‌ 
ನಿಂದ (ಸುರಕ್ಷಿತ ದಾಖಲೆ) ಪ್ರವಾದಿ ಮುಹಮೃದ್‌ರಿಗೆ ತಲುಪಿಸುವ ಮಾಧ್ಯಮಗಳಲ್ಲಿ ಪವಿತ್ರಾತ್ಮರಾದ ದೇವಚರರ ಹೊರತು 
ಇತರರ ಕಿಂಚಿತ್ತೂ ಹಸ್ತಕ್ಷೇಪವಿಲ್ಲ. 

ಕೊನೆಯಲ್ಲಿ ಮಾನವರಿಗೆ ಹೀಗೆ ತಿಳಿಸಲಾಗಿದೆ. ನೀನು ಸ್ವಂತ ಹಿರಿಮೆಯ ಗರ್ವದಿಂದ ಮತ್ತು ನಿರಖೇಕ್ಷನೆಂಬ ಅಹಂಕಾರದಿಂದ 
ವಾಸ್ತವಿಕತೆಗಳ ಬಗ್ಗೆ ಎಷ್ಟೇ ಕುರುಡನಾಗಿದ್ದರೂ ಮರಣದ ಕ್ಷಣವು ನಿನ್ನ ಕಣ್ಣುಗಳನ್ನು ತೆರೆಸಲು ಶಕ್ತವಾಗಿದೆ. ಆಗ ನೀನು 
ಸಂಪೂರ್ಣ ಅಸಹಾಯಕನಾಗುವೆ. ನಿನ್ನ ತಂದೆತಾಯಿಯರನ್ನು ರಕ್ಷಿಸಲಾಗುವುದಿಲ್ಲ. ಮಕ್ಕಳನ್ನು ರಕ್ಷಿಸಲಾಗುವುದಿಲ್ಲ, ಗುರು 
ವರ್ಯರು ಮತ್ತು ಶಿಷ್ಯರನ್ನು ರಕ್ಷಿಸಲಾಗುವುದಿಲ್ಲ. ಎಲ್ಲರೂ ನಿನ್ನ ಕಣ್ಣ ಮುಂದೆಯೇ ನೀನು ನೋಡುತ್ತಿರುವಂತೆಯೇ ಮರಣ 
ಹೊಂದುವರು. ಯಾವುದಾದರೂ ಮಹೋನ್ನತ ಶಕ್ತಿಯು ನಿನ್ನ ಮೇಲೆ ಆಜ್ಞಾಧಿಕಾರಿಯಾಗಿಲ್ಲ. ಈ ಭೂಮಿಯಲ್ಲಿ ನಾನೇ 
ಇದ್ದೇನೆ, ಬೇರೆ ದೇವನಿಲ್ಲವೆಂಬ ನಿನ್ನ ಭ್ರಮೆಯು ನಿಜವೆಂದಾದರೆ, ಸಾಯುತ್ತಿರುವವನಿಂದ ಹೊರಟು ಹೋಗುತ್ತಿರುವ 
ಪ್ರಾಣವನ್ನು ಮರಳಿ ತರುವುದಿಲ್ಲವೇಕೆ? ಈ ವಿಷಯದಲ್ಲಿ ನೀನು ಅಸಹಾಯಕನಾಗಿರುವಂತೆಯೇ ದೇವನ ವಿಚಾರಣೆ ಮತ್ತು 
ರಕ್ಷೆ ಶಿಕ್ಷೆಗಳನ್ನು ತಡೆಯುವ ಅಧಿಕಾರವೂ ನಿನ್ನ ಅಧೀನವಿಲ್ಲ ನೀನು ಒಪ್ಪಿದರೂ ಒಪ್ಪದಿದ್ದರೂ ಮರಣಾನಂತರ ಪ್ರತಿಯೊಬ್ಬನೂ 
ತನ್ನ ಅಂತಿಮ ಪರಿಣಾಮವನ್ನು ನೋಡುತ್ತಾನೆ. "ಮುಕರ್ರಿಬೀನ್‌' ದೇವ ಸಾಮಿಪ್ಯ ಪಡೆದವರಲ್ಲಿ ಸೇರಿದವರಲ್ಲಿ ಸೇರಿದ್ದರೆ 
ಮುಕರ್ರಿಬೀನ್‌ರ ಪರಿಣಾಮ, ಸಜ್ಜನನಾಗಿದ್ದರೆ ಸಜ್ಜನರ ಪರಿಣಾಮ, ಹಾಗೂ ಸತ್ಯವನ್ನು ನಿರಾಕರಿಸಿ ದುರ್ಮಾರ್ಗದಲ್ಲಿದ್ದರೆ 
ಪಾಪಿಗಳ ಪರಿಣಾಮವನ್ನು ನೀನು ನೋಡುವೆ. 


ಕಾಂಡ - 27 


56. ಅಲ್‌ ವಾಕಿಅಃ 


(ಅವತೀರ್ಣ-ಮಕ್ಕಾದಲ್ಲಿ) 
ಸೂಕ್ತಗಳು: 96 ರುಕೂಆ್‌ಗಳು: 3 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


ಶ್ರಿ “ಲ, Pa ಸಿಕ (ತ್ತ $5 A A | 1೨11೩. ಚ ಎದಯ (4 
8 UY! ಆಜ JO ಓಟ: 6% I ES Os 35 
24 A 434 ೨೬೨% MEAN BONA ಲ್ಸ 4 
REA To 02 KUTNA PTS EEO KUL AIOE 
(1-6) ಸಂಭವಿಸಲಿರುವ ಆ ಘಟನೆ ಸಂಭವಿಸಿದಾಗ ಅದರ ಸಂಭವವನ್ನು ಸುಳ್ಳಾಗಿಸುವವನಾರೂ ಇರಲಾರನು." 
ಅದು ಬುಡಮೇಲುಗೊಳಿಸಿ ಬಿಡುವಂತಹ ವಿಪತ್ತಾಗಿರುವುದು' ಆಗ ಭೂಮಿಯು ಹಠಾತ್ತನೆ ನಡುಗಿಸಲ್ಪಡುವುದು' 
ಮತ್ತು ಪರ್ವತಗಳನ್ನು ಹಬ್ಬಿದ ಧೂಳಾಗಿ ಬಿಡುವಂತೆ ಚೂರು ಚೂರು ಮಾಡಿ ಬಿಡಲಾಗುವುದು. 


1. ಈ ನುಡಿಯಿಂದ ಮಾತನ್ನು ಆರಂಭಿಸಿರುವುದರಿಂದಲೇ ಇದು ಆ ಕಾಲದಲ್ಲಿ ಸತ್ಯನಿಷೇಧಕರ ಕೂಟಗಳಲ್ಲಿ ಪುನರುತ್ಥಾನ ದಿನದ 
ಕುರಿತು ಹೇಳುತ್ತಿದ್ದ ಮಾತುಗಳಿಗೆ ಉತ್ತರವೆಂದು ಸ್ವಯಂ ವ್ಯಕ್ತವಾಗುತ್ತದೆ. ಅದು ಪ್ರವಾದಿವರ್ಯರ(ಸ) ನಾಲಗೆಯಿಂದ ಇಸ್ಲಾಮಿನ ನವ 
ನವೀನ ಸಂದೇಶಗಳನ್ನು ಆಲಿಸುತ್ತಿದ್ದ ಕಾಲವಾಗಿತ್ತು. ಆ ಪೈಕಿ ಅದೊಂದು ದಿನ ಭೂಮಿ ಮತ್ತು ಆಕಾಶಗಳ ಈ ಎಲ್ಲ ವ್ಯವಸ್ಥೆಗಳು ಅಸ್ತವ್ಯಸ್ತ 
ವಾಗಿ ಇನ್ನೊ ದು ಲೋಕವು ರೂಪು ತಾಳುವುದು ಮತ್ತು ಅಂದು ಹಿಂದೆ ಮತ್ತು ಮುಂದೆ ಮರಣ ಹೊಂದಿದ ಎಲ್ಲ ಜನರನ್ನು ಪುನಃ ಜೀವಂತ 
ಗೊಳಿಸಲಾಗುವುದು ಎಂಬ ವಿಷಯವು ಅವರಿಗೆ ವಿಚಿತ್ರ ಮತ್ತು ಬುದ್ದಿಗೆ ನಿಲುಕದ ಹಾಗೂ ಅಸಂಭವವೆಂದು ಭಾಸವಾಗುತ್ತಿತ್ತು. ಈ ಮಾತು 
ಗಳನ್ನು ಕೇಳಿ ಅವರು ನಿಬ್ಬೆರಗಾಗುತ್ತಿದ್ದರು. ಆ ರೀತಿ ಸಂಭವಿಸಲು ಸ ಸಾಧ್ಯವಿಲ್ಲವೆಂದೇ ಹೇಳುತ್ತಿದ್ದರು. ಅದೇನಿದ್ದರೂ ಈ ಭೂಮಿ, ಈ 
ಪರ್ವತ, ಈ ಸಮುದ್ರ, ಚಂದ್ರ, ಸೂರ್ಯರು ಹೋಗುವುದೆಲ್ಲಿಗೆ? ಶತಮಾನಗಳ ಹಿಂದೆ ಮರಣ ಹೊಂದಿ ಮಣ್ಣು ಪಾಲಾದ ಜನರು ಪುನಃ 
ಜೀವಂತವಾಗುವುದಾದರೂ ಹೇಗೆ? ಮರಣದ ಬಳಿಕ ಇನ್ನೊಂದು ಜೀವನ, ಅದರಲ್ಲಿಸ್ಟರ್ಗೋದ್ಯಾನ-ನರಕಾಗ್ನಿ ಎಂಬಿತ್ಯಾದಿ ಕನಸು ಮತ್ತು 
ಕಾಲ್ಪನಿಕ ಮಾತುಗಳನ್ನು ಬುದ್ಧಿ ಮತ್ತು ಪ್ರಜ್ಞಾವಂತರಾದ ನಾವು ಒಪ್ಪುವುದಾದರೂ ಹೇಗೆ? ಇಂಥ ಗೊಣಗಾಟವು ಮಕ್ಕಾದ ಎಲ್ಲೆಡೆಗಳಲ್ಲಿ 
ನಡೆಯುತ್ತಿತ್ತು. ಈ ಹಿನ್ನೆ ಲೆಯಲ್ಲಿ ಹೇಳಲಾಗಿದೆ: ಸಂಭವಿಸಲಿರುವ ಘಟನೆಯು ಸಂಭವಿಸುವಾಗ ಅದನ್ನು ನಿರಾಕರಿಸುವ ಯಾರೊಬ್ಬರೂ 
ಇರಲಾರರು. ಇಲ್ಲಿ ಲೋಕಾಂತ್ಯ ವೆಂದು ಸೂಚಿಸುವುದಕ್ಕೆ ಸಿತ। ೨ "ವಾಕಿಅಳ' ಪದ ಬಳಸಲಾಗಿದೆ. ಅರ್ಥಾತ್‌ ಅನಿವಾರ್ಯವಾಗಿ ಸಂಭವಿ 
ಸಲೇ ಬೇಕಾದ ಘಟನೆ. ಅನಂತರ ಅದರ ಸಂಭವಿಸುವಿಕಿಗೆ ಹಿತೆ 3 ವಕಅತ್‌ ಎನ್ನ ಲಾಗಿದೆ. ಸಾಮಾನ್ಯವಾಗಿ ಅರಬಿ ಭಾಷೆಯಲ್ಲಿ ಈ ಪದವನ್ನು 
ಹಠಾತ್ತನೆ ಸಂಭವಿಸುವ ಘೋರ ವಿಪತ್ತಿಗೆ ಪ್ರಯೋಗಿಸಲಾಗುತ್ತದೆ. ೫613) ಖೆ ಎಂಬ ಮಾತಿಗೆ 2 ಅರ್ಥಗಳಿರಬಹುದು. 
1) ಅದರ ಆಗಮನವನ್ನು ತಡೆಯಲು, ತಪ್ಪಿಸಲು ಅಥವಾ ಹಿಂತೆರಳುವಂತೆ ಮಾಡಲು ಸಾಧ್ಯವಿಲ್ಲ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, 
ಆ ಘಟನೆಯನ್ನು ಸ್ಥಗಿತಗೊಳಿಸಬಲ್ಲ ಯಾವ ಶಕ್ತಿಯೂ ಇಲ್ಲ, 2) ಅಂದು ಆ ಘಟನೆಯು ಸಂಭವಿಸಿಲ್ಲವೆಂದು ಹೇಳುವ ಒಂದು ಜೀವಿಯೂ 
ಇರಲಾರದು. 

2. ಮೂಲದಲ್ಲಿ ಸೆಟ್ಟಿ!) ಸತೆಟ- ಅರ್ಥಾತ್‌ ಬೀಳಿಸುವ ಮತ್ತು ಎಬ್ಬಿಸುವ ಎಂಬ ಪದಗಳನ್ನು ಬಳಸಲಾಗಿದೆ. ಅದರ ಒಂದರ್ಥವು 
ಎಲ್ಲವನ್ನೂ ಬುಡಮೇಲುಗೊಳಿಸಲಾಗುವುದು. ಅಡಿಯಲ್ಲಿರುವ ವಸ್ತುಗಳು ಮೇಲೆ ಮತ್ತು ಮೇಲಿನ ವಸ್ತುಗಳು ಅಡಿಗೆ ಬೀಳುವುದು 


ಕಾಂಡ - 27 


56. ಅಲ್‌ ವಾಕಿಅಃ 203 


ಠಿ ಹ rol Lind) ಫಿ ೨] Cals he ೨] Casi kis) 


PE ಬ್ಲ ಸ kM ಗ್ರ ಸ 0ಬ ಟಿ ೨4 pa 
AE ATES < Oi 43g ಅಸ್ಯ ರಚ 
(7) ಆಗ ನೀವು ಮೂರು ಗುಂಪುಗಳಾಗಿ ದಂಡಿಸುವ. 
(8) ಬಲಗಡೆಯವರು.* ಬಲಗಡೆಯವರ (ಸೌಭಾಗ್ಯದ) ಕುರಿತು ಹೇಳುವುದೇನು! 
(9) ಮತ್ತು ಎಡಗಡೆಯವರು" ಎಡೆಗಡೆಯವರ (ದುರದೃಷ್ಟದ) ಕುರಿತು ವರ್ಣಿಸುವುದೇನು। 
(10-26) ಅಗ್ರಗಣ್ಯರಂತು ಅಗ್ರಗಣ್ಯರೇ ಆಗಿರುತ್ತಾರೆ. ನಿಕಟವರ್ತಿಗಳು ಅವರೇ ತಾನೇ. ಸಂಪತ್ತಮೃದ್ಧ 


ಎಂದಾಗಿರಬಹುದು. ಎರಡನೆಯ ಅರ್ಥವು, ಅದು ಬಿದ್ದವರನ್ನು ಎಬ್ಬಿಸುವ ಮತ್ತು ಎದ್ದವರನ್ನು ಬೀಳಿಸುವುದೆಂದೂ ಆಗಿರಬಹುದು. 
ಅರ್ಥಾತ್‌ ಅದರ ಆಗಮನದಿಂದ ಮಾನವರ ಪರಸ್ಪರ ಘನತೆ ಮತ್ತು ನಿಕೃಷ್ಟತೆಯನ್ನು ಬೇರೊಂದು ಮಾನದಂಡದಂತೆ ತೀರ್ಮಾನಿಸಲಾಗುವುದು. 
ಈ ಲೋಕದಲ್ಲಿ ಗೌರವಾನ್ವಿತರೆಂದು ಮೆರೆದಾಡುತ್ತಿದ್ದವರು ನಿಕೃಷ್ಟರಾಗುವರು. ನಿಕೃಷ್ಟರೆಂದು ಭಾವಿಸಲಾಗುತ್ತಿದ್ದವರು ಗೌರವಾರ್ಹರಾಗುವರು. 

3. ಅರ್ಥಾತ್‌, ಅದು ಕೆಲವು ನಿರ್ದಿಷ್ಟ ಸ್ಥಳಗಳಿಗೆ ಸೀಮಿತವಾದ ಪ್ರಾದೇಶಿಕ ಕಂಪನವಾಗಿರಲಾರದು. ಆಗ ಇಡೀ ಭೂಮಂಡಲವು 
ಘೋರ ಕಂಪನದಿಂದ ಗಡಗಡನೆ ನಡುಗುತ್ತಿರುವುದು. 

4. ಬಾಹ್ಯ ನೋಟಕ್ಕೆ ಇದರಲ್ಲಿ ಅಂದು ಈ ವಚನವನ್ನು ಆಲಿಸುತ್ತಿದ್ದ ಮತ್ತು ಇಂದು ಅದನ್ನು ಓದುವ ಹಾಗೂ ಆಲಿಸುವವರನ್ನು 
ಅಭಿಸಂಬೋಧಿಸಲಾಗಿದ್ದರೂ ವಸ್ತುತಃ ಇಡೀ ಮಾನವಕುಲವು ಇದರ ಅಭಿಸಂಬೋಧಿತರಾಗಿದ್ದಾರೆ. ಸ್ಥ ಸೃಷ್ಟಿಯ ಆರಂಭ ದಿನದಿಂದ ಕೊನೆಯದಿನದ 
ತನಕ ಹುಟ್ಟಿದ ಎಲ್ಲ ಮಾನವರನ್ನು ಕೊನೆಗೆ ಮೂರು ವರ್ಗಗಳಾಗಿ ವಿಂಗಡಿಸಲಾಗುವುದು. ನ 

5. ಮೂಲದಲ್ಲಿ ಒಬ್ಬರೆ ಟಂ! 'ಅಸ್‌ಹಾಬುಲ್‌ ಮೈಮನ' ಎನ್ನಲಾಗಿದೆ. ಅರಬೀ ಭಾಷಾ ನಿಯಮದಂತೆ ಸೂ ಪದದ 
ಮೂಲವು 4 "ಯಮೀನ್‌' ಆಗಿದ್ದರೆ "ಬಲಗೈ' ಎಂದರ್ಥ. ಅಥವಾ ಅದರ ಮೂಲವು "ಯುಮ್ನ' ಆಗಿದ್ದರೆ ಶುಭಶಕುನವೆಂದರ್ಥ. 
ಇನ್ನು ಅದರ ಮೂಲವು "ಯುಮನ್‌' ಎಂದು ಪರಿಗಣಿಸಿದರೆ ಅದೃಷ್ಟಶಾಲಿಗಳು ಎಂಬ ಅರ್ಥ ಬರುತ್ತದೆ. ಅದರೆ ಇಲ್ಲಿ ಭಾಷಾರ್ಥವನ್ನು 
ಪರಿಗಣಿಸಿಲ್ಲ. ಇಲ್ಲಿ ಅದು ಉನ್ನತ ಮಟ್ಟದವರು ಎಂಬರ್ಥದಲ್ಲಿದೆ. ಅರಬರು ಬಲಗೈ ಯನ್ನು ಶಕ್ತಿ, ಉನ್ನತಿ ಮತ್ತು ಗೌರವದ ಸಂಕೇಶವೆಂದು 
ತಿಳಿಯುತ್ತಿದ್ದರು. ಅವರು ಗೌರವಿಸಬಯಸುವವರನ್ನು ಸಭೆಯ ಬಲಭಾಗದಲ್ಲಿ ಆಸೀನಗೊಳಿಸುತ್ತಿದ್ದರು. ಓರ್ವರ ಕುರಿತು ನನ್ನ ಮನದಲ್ಲಿ 
ಅವರ ಬಗ್ಗೆ ತುಂಬಾ ಗೌರವವಿದೆ ಎಂದು ಹೇಳಲಿಕ್ಕಾಗಿ ಅವರು ನನ್ನ ಬಲಭಾಗದವರೆನ್ನುತ್ತಿದ್ದರು. ಓರ್ವರನ್ನು ಅವರು ನನ್ನ ಆಪ್ತರೆಂದು 
ಹೇಳಲಿಕ್ಕಾಗಿ ಉರ್ದು ಭಾಷೆಯಲ್ಲಿಯೂ ಈ ರೀತಿಯ ಪ್ರಯೋಗವಿದೆ. ಇನ್ನು ಅದು ಯುಮ್ನ ಮೂಲದಿಂದ ಬಂದಿದೆಯೆಂದು 
ಪರಿಗಣಿಸಿದರೆ ಅಸ್‌ಹಾಬುಲ್‌ ಮೈಮನದ ಅರ್ಥ ಸೌಭಾಗ್ಯ ಶಾಲಿಗಳು ಮತ್ತು ಅದೃಷ್ಟವಂತರು ಎಂದಾಗುತ್ತದೆ. 

6. ಮೂಲದಲ್ಲಿ ಸಿಪಿ! ಟೂ ಎನ್ನಲಾಗಿದೆ. ಸ್ಕಿ! ಪದವು 84 "ಶೂಮ್‌'ನಿಂದ ಉದ್ಭವಿಸಿದೆ. ಅರ್ಥಾತ್‌ 
ದೌರ್ಭಾಗ್ಯ, ಅಪಶಕುನ, ಅಶುಭ. ಅರಬಿ ಭಾಷೆಯಲ್ಲಿ. ಎಡಗೈಯನ್ನು ಶೂಮಾ ಎನ್ನುತ್ತಾರೆ. ಉರ್ದು ಭಾಷೆಯಲ್ಲಿಯೂ ಈ ಪ್ರಯೋಗವಿದೆ. 
ಅರಬರು "ಶಿಮಾಲ್‌' (ಎಡಗೈ) ಮತ್ತು "ಶೂಮಾ' (ಅಪಶಕುನ)ಗಳನ್ನು ಸಮಾನಾರ್ಥದ ಪದಗಳೆಂದು ಪರಿಗಣಿಸುತ್ತಿದ್ದರು. ಅವರ ದೃಷ್ಟಿ 
ಯಲ್ಲಿಎಡಗೈಯು ದೌರ್ಬಲ್ಯ ಮತ್ತು ಅಪಮಾನದ ಸಂಕೇತವಾಗಿತ್ತು. ಪಯಣಕ್ಕೆ ಹೊರಟಾಗ ಹಕ್ಕಿಗಳು ಎಡಗಡೆಗೆ ಹಾರಿದರೆ ಅಪಶಕುನವೆಂದು 
ಭಾವಿಸುತ್ತಿದ್ದರು. ಓರ್ವರನ್ನು ತಮ್ಮ ಎಡಗಡೆಯಲ್ಲಿ ಕೂರಿಸಿದರೆ ಅವರು ತಮಗಿಂತ ಕೆಳದರ್ಜೆಯವರೆಂದರ್ಥ. ಓರ್ವರ ಕುರಿತು ತನಗೆ 
ಗೌರವವಿಲ್ಲವೆಂದು ಸೂಚಿಸುವುದಕ್ಕಾಗಿ ಸಾಮಾನ್ಯವಾಗಿ ಅವನನ್ನು ನನ್ನ ಎಡಗಡೆಯವನೆನ್ನಲಾಗುತ್ತಿತ್ತು. ಒಂದು ಕೆಲಸವನ್ನು ತುಚ್ಛ ಮತ್ತು 
ಹಗುರವೆಂದು ಸೂಚಿಸಲಿಕ್ಕಾಗಿ ಉರ್ದುವಿನಲ್ಲಿ ಅದು ನನಗೆ ಎಡಗೈಯ ಆಟವೆಂದು ಹೇಳಲಾಗುತ್ತದೆ. ಆದರೆ ಹಸರ! bol 
ಎಂದರೆ ದೌರ್ಭಾಗ್ಯ ವಂತರು ಮತ್ತು ಅಲ್ಲಾಹನ ದೃ ಪ್ಲಿಯಲ್ಲಿ ಹೀನರು ಹಾಗೂ ದೇವ ಸನ್ನಿ ನಿಧಿಯಲ್ಲಿ ಎಡಗಡೆಯಲ್ಲಿ ್ಲಿನಿಲ್ಲಿಸಲ್ಲಡುವವರಾಗಿದ್ದಾರೆ. 

7. cil "ಸಾಬಿಕೀನ್‌' ಮುಂಚೂಣಿಯವರೆಂದರೆ, ಸತ್ಯಸಂಧತೆ ಮತ್ತು ಸತ್ಕಾರ್ಯಗಳಲ್ಲಿ ಇತರರಿಗಿಂತ ಅಗ್ರೆ (ಸರರಾಗಿದ್ದವರು. 
ಅವರು ಸಕ್ಕರ್ಮಗಳಲ್ಲಿ ಎಲ್ಲರನ್ನೂ ಮೀರಿಸುತ್ತಾರೆ. ಅಲ್ಲಾಹ್‌ ಮತ್ತು ಸಂದೇಶವಾಹಕರ ಕರೆಗೆ ಇತರೆಲ್ಲರಿಗಿಂತ ಮುಂಚೆ ಓಗೊಟ್ಟವರಾಗಿದ್ದಾರೆ. 
ಜಿಹಾದ್‌, 'ದೇವಮಾರ್ಗದಲ್ಲಿ ಖರ್ಚು, ಸಮಾಜ ಸೇವೆ, ಒಳಿತಿನ ಕರೆ ಮತ್ತು ಸತ್ಯದ ಪ್ರಚಾರ ಇತ್ಯಾದಿ. ಭೂಮಿಯಲ್ಲಿ ಒಳಿತಿನ ಪ್ರಸಾರ 
ಮತ್ತು ಕೆಡುಕಿನ ನಿರ್ಮೂಲನಕ್ಕಾಗಿ ತ್ಯಾಗ ಪರಿಶ್ರಮ ಹಾಗೂ ಆತ್ಚಾರ್ಪಣೆಯ ಎಲ್ಲ ಸಂದರ್ಭಗಳಲ್ಲಿಯೂ ಅವರೇ ಮುಂಚೂಣಿಯಲ್ಲಿ 


ಕಾಂಡ - 27 


204 ತಪ್ಪೀಮುಲ್‌ ಕುರ್‌ಆನ್‌ 


ಆ ಲ್‌ಿ LLB ಉಡ ಕ್ಷಿ ತ ಜೀ ಟ್‌ BI wh 
SOL UE ASO SEO SUS 
PTS LK LANNE I ಫ್‌ ಟ್‌ ಲ 2 
BAIS ASE 5 ES NSLS Os AE 
ಸ್ವರ್ಗೋದ್ಯಾನಗಳಲ್ಲಿ ವಾಸಿಸುವರು. ಹಿಂದಿನವರಲ್ಲಿಅನೇಕರಿರುವರು ಮುಂದಿನವರಲ್ಲಿಕಡಿಮೆ ಇರುವರು. ರತ್ನಖಚಿತ 
ಪೀಠಗಳ ಮೇಲೆ ದಿಂಬುಗಳಿಗೆ ಒರಗಿ ಎದುರುಬದುರಾಗಿ ಕುಳಿತು ಕೊಳ್ಳುವರು. ಅವರ ಕೂಟಗಳಲ್ಲಿ ಚಿರಬಾಲಕರು” 
ಸುರಾಭರಿತ ಲೋಟೆಗಳನ್ನು, ಹೂಜೆಗಳನ್ನು ಮತ್ತು ಪಾನಪಾತ್ರೆಗಳನ್ನೆತ್ತಿಕೊಂಡು ಓಡಾಡುತ್ತಿರುವರು. ಅದನ್ನು ಕುಡಿದಾಗ 


ಣ 


ಸಕ್ರಿಯರಾಗಿರುತ್ತಾರೆ. ಆದ್ದರಿಂದ ಪರಲೋಕದಲ್ಲಿಯೂ ಅವರನ್ನು ಮುಂಚೂಣಿಯಲ್ಲಿರಿಸಲಾಗುವುದು. ಒಟ್ಟಿನಲ್ಲಿ ಅಲ್ಲಾಹನ ದಿವ್ಯದರ್ಬಾರಿನ 
ಚಿತ್ರ ಸರಿಸುಮಾರು ಹೀಗಿರುತ್ತದೆ: ಬಲಭಾಗದಲ್ಲಿ ಸಜ್ಜನರು, ಎಡಭಾಗದಲ್ಲಿ ಕರ್ಮಭ್ರಷ್ಟರು, ಎಲ್ಲರಿಗಿಂತ ಮುಂದೆ ದಿವ್ಯ ಸಿಂಹಾಸನದ 
ಸಮೀಪದಲ್ಲಿ- ಸತ್ಯರ್ಮಗಳಲ್ಲಿ ಎಲ್ಲರನ್ನೂ ಮೀರಿಸಿದ್ದವರು. ಆಯಿಶಾರು(ರ) ವರದಿ ಮಾಡಿದ ಒಂದು ಹದೀಸ್‌ನಲ್ಲಿ ಹೀಗಿದೆ: 
ಪ್ರವಾದಿವರ್ಯರು(ಸ) ಜನರೊಡನೆ ಕೇಳಿದರು: ಅಂತ್ಯದಿನದಲ್ಲಿ ಮೊತ್ತ ಮೊದಲು ತಲುಪಿ ಅಲ್ಲಾಹನ ನೆರಳಲ್ಲಿ ಆಶ್ರಯ ಪಡೆಯುವವರು 
ಯಾರೆಂದು ನಿಮಗೆ ತಿಳಿದಿದೆಯೇ? ಜನರು ಹೇಳಿದರು: ಅಲ್ಲಾಹ್‌ ಮತ್ತು ಅವನ ಪ್ರವಾದಿಯೇ ಚೆನ್ನಾಗಿ ಬಲ್ಲರು. ಪ್ರವಾದಿ ಹೇಳಿದರು: 


EY pa ಪವರ ವ್‌ ಪ ಯ Sly 0 91S godt gas! ಚ) 

""ಅವರು ಸತ್ಯವನ್ನು ತೋರಿಸಿದಾಗ ಸ್ವೀಕರಿಸುವವರು. ಹಕ್ಕುಗಳನ್ನು ಕೇಳಿದಾಗ ಪೂರೈಸುವವರು ಮತ್ತು ಇತರರ ವ್ಯವಹಾರಗಳಲ್ಲಿಯೂ 
ಸ್ವಂತ ವ್ಯವಹಾರದಂತೆಯೇ ತೀರ್ಮಾನ ಕೈಗೊಳ್ಳುತ್ತಿದ್ದವರು.'' (ಮುಸ್ನದ್‌ ಅಷ್ನದ್‌) 

8. "ಅವ್ವಲೀನ್‌' (ಹಿಂದಿನವರು) ಮತ್ತು "ಆಖಿರೀನ್‌' (ಮುಂದಿನವರು) ಅಂದರೆ ಯಾರೆಂಬ ಬಗ್ಗೆ ಕುರ್‌ಆನ್‌ ವ್ಯಾಖ್ಯಾನಗಾರರಲ್ಲಿ 
ಭಿನ್ನಾಭಿಪ್ರಾಯವಿದೆ. ಒಂದು ವಿಭಾಗದ ವ್ಯಾಖ್ಯಾನಗಾರರ ಅಭಿಪ್ರಾಯದಂತೆ ಆದಮ್‌ರಿಂದ(ಅ) ಮುಹಮ್ಮದ್‌ರ(ಸ) ಪ್ರವಾದಿತ್ವದ 
ಆರಂಭದ ತನಕ ಆಗಿಹೋದ ಎಲ್ಲ ಸಮುದಾಯಗಳೂ ಅವ್ನಲೀನ್‌ಗಳಾಗಿವೆ. ಪ್ರವಾದಿವರ್ಯರ(ಸ) ಬಳಿಕ ಅಂತ್ಯದಿನದ ವರೆಗಿನ ಜನರು 
ಆಖಿರೀನ್‌ ಆಗಿದ್ದಾರೆ. ಈ ದೃಷ್ಟಿಯಲ್ಲಿ ವಚನದ ತಾಶ್ಚರ್ಯ ಹೀಗಿದೆ: ಪ್ರವಾದಿ ಮುಹಮ್ಮದ್‌ರಿಗಿಂತ ಹಿಂದಿನ ಅನೇಕ ಶತಮಾನಗಳಲ್ಲಿ 
ಆಗಿ ಹೋದ ಮಾನವ ಸಮುದಾಯಗಳಲ್ಲಿ ಸತ್ಕರ್ಮಗಳಲ್ಲಿ ಮುಂಚೂಣಿಯಲ್ಲಿದ್ದವರ (ಸಾಬಿಕೀನ್‌) ಸಂಖ್ಯೆಯು ಅಧಿಕವಾಗಿತ್ತು. ಪ್ರವಾದಿ 
ವರ್ಯರ(ಸ) ಆಗಮನದ ಬಳಿಕ ಅಂತ್ಯದಿನದ ವರೆಗಿನ ಜನರಲ್ಲಿ ಸಾಬಿಕೀನ್‌ ಪದವಿ ಪಡೆದವರು ಕಡಿಮೆ ಇರುತ್ತಾರೆ. ಇನ್ನೊಂದು 
ವಿಭಾಗವೂ ಇಲ್ಲಿ ಹಿಂದಿನವರು ಮತ್ತು ಮುಂದಿನವರೆಂದರೆ ಪ್ರವಾದಿವರ್ಯರ(ಸ) ಸಮುದಾಯದ ಮೊದಲ ಹಂತದ ಜನರು ಸಾಬಿಕ್‌ಗಳು 
ಅಧಿಕವಿರುವ ಹಿಂದಿನವರು ಮತ್ತು ಅನಂತರ ಕಾಲದವರು ಸಾಬಿಕೀನ್‌ಗಳು ಕಡಿಮೆಯಿರುವ ಮುಂದಿನವರಾಗಿದ್ದಾರೆ. ಮೂರನೇ ಅಭಿಪ್ರಾಯ 
ದಂತೆ ಪ್ರವಾದಿ ಸಮುದಾಯದ ಹಿಂದಿನವರು ಮತ್ತು ಮುಂದಿನವರಾಗಿದ್ದಾರೆ. ಅರ್ಥಾತ್‌, ಯಾವುದೇ ಪ್ರವಾದಿಯ ಆರಂಭ ಕಾಲದ 
ಶಿಷ್ಯರಲ್ಲಿ ಸಾಬಿಕೀನ್‌ಗಳು ಅಧಿಕವಿರುತ್ತಾರೆ. ಅನಂತರ ಕಾಲದವರಲ್ಲಿ ಕಡಿಮೆಯಿರುತ್ತಾರೆ. ವಚನದ ಪದಗಳು ಈ ಮೂರೂ ಅರ್ಥಗಳಿಗೆ 
ಅರ್ಹವಾಗಿದೆ. ಈ ಮೂರೂ ಅರ್ಥಗಳು ಸರಿಯಾಗಿರಬಹುದು. ಅವುಗಳಲ್ಲಿ ಪರಸ್ಪರ ಯಾವುದೇ ವೈರುಧ್ಯಗಳಿಲ್ಲ ಈ ಪದಗಳಿಗಿಂದ 
ಇನ್ನೊಂದರ್ಥವೂ ಸಂಗತವಾಗಿದೆ. ಅರ್ಥಾತ್‌, ಪ್ರತಿಯೊಂದು ಪ್ರಥಮ ಹಂತದಲ್ಲಿಯೂ ಮಾನವರಲ್ಲಿ ಸಾಬಿಕೀನ್‌ಗಳು ಸಾಮಾನ್ಯವಾಗಿ 
ಅಧಿಕ ಮತ್ತು ಅನಂತರ ಹಂತಗಳಲ್ಲಿ ಕಡಿಮೆಯಿರುತ್ತಾರೆ. ಯಾಕೆಂದರೆ ಜನಸಂಖ್ಯೆ ವೃದ್ಧಿಸಿದಂತೆ ಸಾಬಿಕೀನ್‌ಗಳ ಸಂಖ್ಯೆ ಹೆಚ್ಚುವುದಿಲ್ಲ 
ಅಂಕಿಅಂಶಗಳ ದೃಷ್ಟಿಯಲ್ಲಿ ಆರಂಭ ಹಂತದಲ್ಲಿ ಸಾಬಿಕೀನ್‌ಗಳ ಸಂಖ್ಯೆ ಅಧಿಕವಿರಬಹುದಾದರೂ ಒಟ್ಟು ಜನಗಣತಿಗೆ ಹೋಲಿಸಿದಾಗ 
ಅವರು ಕಡಿಮೆಯಾಗುತ್ತಿದ್ದಾರೆ. 

9. ಸದಾ ಬಾಲಕರಾಗಿಯೇ ಉಳಿಯುವವರು. ಅವರ ಪ್ರಾಯವು ಸದಾ ಬಾಲ್ಯದಲ್ಲಿಯೇ ಸ್ಥಿರವಾಗಿರುವುದು. ಅಲಿ(ರ) ಮತ್ತು ಹಸನ್‌ 
ಬಸ್ರೀ ಹೇಳಿದ್ದಾರೆ: ಅವರು ಅಪ್ರಾಪ್ತ ವಯಸ್ಸಿನಲ್ಲಿ ನಿಧನರಾದ ಮಕ್ಕಳು. ಆದ್ದರಿಂದ ರಕ್ಷೆ ಅಥವಾ ಶಿಕ್ಷೆಗೆ ಅರ್ಹವಾಗುವ ಪಾಪ ಪುಣ್ಯಗಳು 
ಅವರ ಹೆಸರಲ್ಲಿ ಇರಲಾರದು. ಒಟ್ಟಿನಲ್ಲಿ ಅವರು ಸ್ವರ್ಗಾರ್ಹರಾಗುವ ಭಾಗ್ಯವಿಲ್ಲದ ಇಹಲೋಕವಾಸಿಗಳ ಮಕ್ಕಳೆಂದು ವ್ಯಕ್ತವಾಗುತ್ತದೆ. 
ಸತ್ಯವಿಶ್ವಾಸಿಗಳಾದ ಸಜ್ಜನರ ಮಕ್ಕಳು ಅವರ ಜತೆಯಲ್ಲಿ ಸ್ವರ್ಗ ಪ್ರವೇಶಿಸುವರೆಂದು (ಆತ್ತೂರ್‌: 21) ಅಲ್ಲಾಹನು ವಾಗ್ದಾನ ಮಾಡಿದ್ದಾನೆ. 
ಅಬೂದಾವೂದ್‌, ತಯಾಲಿಸಿ, ತ್ವಬ್ರಾನಿ ಮತ್ತು ಬರುಸ್ಹಾರ್‌ರು ಅನಸ್‌ (ರ) ಮತ್ತು ಸಮುರಃ ಬಿನ್‌ ಜುಂದುಬ್‌ರಿಂದ ಉಲ್ಲೇಖಿಸಿರುವ 


ಕಾಂಡ - 27 


56. ಅಲ್‌ ವಾಕಿಅಃ 205 


po 


SOM ಟ್‌ ಲ ಲ್ಪ: 
(2 6೫196೫1೬ EE ಶ್ರ IHU EES 
Skaggs cas sok EL 635/ತ 644 
೫5558 1-3 NS 1 ;ಭು॥ ಕೃಚೃಸ್ಕತ್ರಿ 


ಅವರ ತಲೆ ತಿರುಗಲಾರದು ಮತ್ತು ಅವರ ಬುದ್ದಿ ಯೂ ಮಂಕಾಗಲಾರದು" ಆ ಬಾಲಕರು ಅವರ ಮುಂದೆ ತರತರದ 
ಹೆಣ್ಣುಹಂಪಲುಗಳನ್ನುಅವರಿಗೆ ಇಷ್ಟವಿದ್ದುದನ್ನು ಆಯ್ದುಕೊಳ್ಳಲಿಕ್ಕಾಗಿ ತಂದಿರಿಸುವರು. ಅವರು ತಮಗೆ ಇಷ್ಟ. ಬಂದುದನ್ನು 
ಉಪಯೋಗಿಸಿಕೊಳ್ಳುವಂತೆ ಪಕ್ಷಿಗಳ ಮಾಂಸವನ್ನು ಮುಂದಿರಿಸಲಾಗುವುದು.!` ಅವರಿಗಾಗಿ ಸುಂದರ ನಯನೆಯರಾದ 
ಅಪ್ಪರೆಯರಿರುವರು. ಅವರು ಬಚ್ಚೆಡಲಾದ ಮುತ್ತುಗಳೋ ಎಂಬಂತೆ ಸುಂದರಿಯಾಗಿರುವರು.” ಇವೆಲ್ಲ ಅವರು 
ಭೂಲೋಕದಲ್ಲಿ ಮಾಡುತ್ತಿದ್ದ ಸತ್ಯರ್ಮಗಳ ಪ್ರತಿಫಲದ ರೂಪದಲ್ಲಿ ಅವರಿಗೆ ಸಿಗುವುದು. ಅಲ್ಲಿ ಅವರು ಯಾವುದೇ 
ನಿರರ್ಥಕ ಅಥವಾ ಪಾಪದ ಮಾತನ್ನು ಕೇಳಲಾರರು." ಪ್ರತಿಯೊಂದು ಮಾತೂ ಸರಿಯಾದ ಮಾತೇ ಆಗಿರುವುದು." 
(27-40) ಇನ್ನು ಬಲಗಡೆಯವರು, ಬಲಗಡೆಯವರ (ಸೌಭಾಗ್ಯ ದ) ಕುರಿತು ಹೇಳುವುದೇನು! ಅವರು ಮುಳ್ಳಿಲ್ಲದ 
ಬುಗರಿಗಳು,* ಒಂದರ ಮೇಲೊಂದರಂತೆ ಪದರಗಳಾಗಿರುವ ಬಾಳೆಹಣ್ಣುಗಳು, ಬಹುದೂರದವರೆಗೆ ಹಬ್ಬಿರುವ ನೆರಳು, 


ಹದೀಸ್‌ ಅದನ್ನು ಸಮರ್ಥಿಸುತ್ತದೆ. ಅದರಲ್ಲಿ ಪ್ರವಾದಿವರ್ಯರು(ಸ) ಹೇಳಿದ್ದಾರೆ: ಬಹುದೇವವಿಶ್ಶಾಸಿಗಳ ಮಕ್ಕಳು ಸ್ಪರ್ಗವಾಸಿಗಳ ಸೇವಕ 
ರಾಗಿರುತ್ತಾರೆ. (ಹೆಚ್ಚಿನ ವಿವರಣೆಗೆ ನೋಡಿರಿ: ತಪ್ಲೀಮುಲ್‌ ಕುರ್‌ಆನ್‌, ಭಾಗ-4, ಅಸ್ಸಾಖ್ಟಾತ್‌: ಟಿ.26; ಭಾಗ-5, ಅತ್ತೂರ್‌: ಟಿ-19) 

10. ವಿವರಣೆಗಾಗಿ ನೋಡಿರಿ: ತಪ್ಹೀಮುಲ್‌ ಕುರ್‌ಆನ್‌ ಭಾಗ-4, ಅಸ್ಸಾಫ್ಟಾಶ್‌: ಟಿ-27; ಭಾಗ-5, ಮುಹಮ್ಮದ್‌: ಟಿ-22, 
ಅತ್ತೂರ್‌: ಟಿ-18) 

11. ವಿವರಣೆಗೆ ನೋಡಿರಿ: ತಪ್ಲೀಮುಲ್‌ ಕುರ್‌ಆನ್‌, ಭಾಗ-5, ಅತ್ತೂರ್‌: ಟಿ-17 

12. ವಿವರಣೆಗೆ ನೋಡಿರಿ: ಅಸ್ಸಾಫ್ಟಾತ್‌: ಟಿ-28-29, ಅದ್ದುಖಾನ್‌: ಟಿ-42, ಮತ್ತು ಅರ್ರಹ್ಮಾನ್‌: ಟಿ-51 

13. ಇದು ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಹೇಳಿರುವ ಸ್ವರ್ಗದ ಒಂದು ಮಹಾ ಅನುಗ್ರಹವಾಗಿದೆ. ಅರ್ಥಾತ್‌, ಅಲ್ಲಿ ಮಾನವ 
ಕಿವಿಗಳು, ಅಸಭ್ಯ, ಅವಾಚ್ಯ, ಅಶ್ಲೀಲ, ಸುಳ್ಳು ಪರನಿಂದೆ, ಚಾಡಿ, ಸುಳ್ಳಾರೋಪ, ಬಯ್ಗುಳ, ಒಣ ಹರಟೆ, ಮುಖಸ್ತುತಿ, ಗೇಲಿ, ಅಪಹಾಸ್ಯ, 
ಕಟಕಿ, ಚುಚ್ಚುಮಾತು ಇತ್ಯಾದಿಗಳಿಂದ ಮುಕ್ತವಾಗಿರುವುದು. ಅದು ಪರಸ್ಪರ ಕೆಸರೆರಚುವ ಹೊಲಸು ಬಾಯಿಯ ಅವಿವೇಕಿಗಳ 
ಸಮೂಹವಾಗಿರಲಾರದು. ಬದಲಾಗಿ ಸಜ್ಜನರ ಸುಸಂಸ್ಕೃತ ಸಮೂಹವಾಗಿರುವುದು. ಅವರಲ್ಲಿ ಇಂಥ ದುರ್ಗುಣವಿರಲಾರದು. ಸ್ವರ್ಗದಲ್ಲಿ 
ಮುಕ್ತಿಯ ಭರವಸೆ ನೀಡಲಾಗಿರುವ ಈ ವಿಷಯವು ಐಹಿಕ ಜೀವನದಲ್ಲಿ ಎಷ್ಟೊಂದು ಮಹಾ ಹಿಂಸೆಯೆಂದು ಅಲ್ಲಾಹನು ಸ್ವಲ್ಪವಾದರೂ 
ಸಜ್ಜನಿಕೆ ಮತ್ತು ಸಭ್ಯ ರಸಿಕತನ ನೀಡಿದವರಿಗೆ ಚೆನ್ನಾಗಿ ಮನವರಿಕೆಯಾದೀತು. 

14. ಮೂಲದಲ್ಲಿ 0 | 'ಇಲ್ಲಾಕೀಲನ್‌ ಸಲಾಮನ್‌ ಸಲಾಮ' ಎಂಬ ಪದಗಳಿವೆ. ಹೆಚ್ಚಿನ ಅನುವಾದಕರು ಮತ್ತು 
ವ್ಯಾಖ್ಯಾನಗಾರರು ಅದನ್ನು ಹೀಗೆ ಅರ್ಥೈಸಿದ್ದಾರೆ. ಅಲ್ಲಿಎಲ್ಲಾಕಡೆಗಳಿಂದಲೂ ಟಟ ಟಿಟಿ "ಶಾಂತಿ, ಶಾಂತಿ' ಎಂಬ ಧ್ವನಿಯೇ ಕೇಳಿಸು 
ವುದು. ವಸ್ತುತಃ ಅದರ ಅರ್ಥವು (ಆ ಛೆತ ನಿರ್ಮಲ ಮಾತು ಎಂಬುದೇ ಸರಿ. ಅರ್ಥಾತ್‌ ಹಿಂದೆ ಹೇಳಿದ ಎಲ್ಲಲೋಪದೋಷ ಹಾಗೂ 
ದುರ್ಗುಣಗಳಿಂದ ಮುಕ್ತವಾದ ಮಾತು. ಇಲ್ಲಿಸಲಾಮ್‌ ಪದವನ್ನು ಬಹುವಂಶ ಇಂಗ್ಲಿಷ್‌ನ 5೩06 ಪದದ ಅರ್ಥದಲ್ಲಿಯೇ ಬಳಸಲಾಗಿದೆ. 

15. ಅರ್ಥಾತ್‌, ಮುಳ್ಳುಗಳಿಲ್ಲದ ಮರಗಳ ಬೋರೆ ಹಣ್ಣುಗಳು. ಈ ಹಣ್ಣುಗಳು ಸ್ವರ್ಗದ ಅನುಗ್ರಹಗಳಲ್ಲಿ ಮಹಾ ಅನುಗ್ರಹ 
ಎನ್ನಬಹುದಾದಷ್ಟು ಉತ್ತಮವೇ ಎಂದು ಕೆಲವರು ಆಶ್ಚರ್ಯಪಡಬಹುದು. ವಸ್ತುತಃ ಸ್ವರ್ಗದ ಬೋರೆ ಹಣ್ಣುಗಳು ಅವರ್ಣನೀಯವಾಗಿವೆ. 
ಭೂಮಿಯಲ್ಲಿಯೇ ಕೆಲವೆಡೆಗಳಲ್ಲಿರುವ ಬೋರೆಹಣ್ಣುಗಳು ಬಹಳ ರುಚಿಕರ, ಮಧುರ ಮತ್ತು ಸುಗಂಧಯುಕ್ತವಾಗಿರುತ್ತದೆ. ಒಮ್ಮೆ 
ಸವಿದವರಿಗೆ ಅನಂತರ ಅದನ್ನು ತೊರೆಯಲಾಗುವುದಿಲ್ಲ ಬೋರೆ ಹಣ್ಣಿನ ಮರದಲ್ಲಿ ಮುಳ್ಳುಗಳು ಕಡಿಮೆಯಿದ್ದಷ್ಟೂ ಅದರ ಹಣ್ಣುಗಳು 


ಕಾಂಡ - 27 


206 ತಪ್ಪೀಮುಲ್‌ ಕುರ್‌ಆನ್‌ 


1434ರ ಸ್ರಿ 335 ಜ್‌ ಟ್‌ 1 ಭಜ ಎ ದಟ್‌ ಹೆಂ 
ಓರ HE ಟ್‌ ಜು ಬ] 
ಸದಾ ಹರಿಯುತ್ತಲೇ ಇರುವ ನೀರು ಮತ್ತು ಎಂದೂ ಮುಗಿದು ಹೋಗದ"ಹಾಗೂ ಅಡೆತಡೆಯಿಲ್ಲದೆ ಧಾರಾಳವಾಗಿ 


ಸಿಗುತ್ತಲಿರುವ ಹಣ್ಣು ಹಂಪಲುಗಳ"* ನಡುವೆ ಉನ್ನತ ಪೀಠಗಳಲ್ಲಿರುವರು. ನಾವು ಅವರ ಪತ್ನಿಯರನ್ನು ವಿಶಿಷ್ಟ ರೀತಿಯಲ್ಲಿ 
ಹೊಸತಾಗಿಸ್ಥ ಷ್ಟಿಸುವವು ಮತ್ತು ಅವರನ್ನು ಕನ್ಯೆಯರನ್ನಾಗಿ ಮಾಡುವೆವು” ಅವರು ತಮ್ಮಪತಿಯನ್ನು ಪ್ರಿ ಪ್ರೀತಿಸುವವರು” 


ರುಚಿಕರವಾಗಿರುತ್ತವೆ. ಆದ್ದರಿಂದಲೇ ಇಲ್ಲಿ ಸ್ವರ್ಗದ ಬೋರೆಹಣ್ಣುಗಳನ್ನು ಮುಳ್ಳುಗಳಿಲ್ಲದ ಬುಗರಿ ಎಂದು ವರ್ಣಿಸಲಾಗಿದೆ. ಅರ್ಥಾತ್‌, 
ಅದು ಭೂಮಿಯಲ್ಲಿ ಅಲಭ್ಯ ೈವಾಗಿರುವಂಥ ಉತ್ತಮ ತರದ್ದಾಗಿರುತ್ತವೆ. 

16. ಮೂಲದಲ್ಲಿ ಸಾನ 3 is po ಸ ಎಂದಿದೆ. ೬ ಫೊಸೊ ೪ ಅಂದರೆ ಅವು ನಿರ್ದಿಷ್ಟ ಯತುವಿಗೆ ಸೀಮಿತವಾಗಿದ್ದು 
ಆ ಯತು ಮುಗಿದೊಡನೆ ಅಲಭ್ಯವಾಗುವ ಬೆಳೆಯಲ್ಲ. ಅದು ಸ್ಥಗಿತವಾಗದೆ ನಿರಂತರ ಬೆಳೆಯುತ್ತದೆ. ಒಂದು ತೋಟದಿಂದ ಹಣ್ಣುಗಳನ್ನು 
ಒಮ್ಮೆ ಸಂಪೂರ್ಣವಾಗಿ ಕೊಯ್ದ ಬಳಿಕ ಕೆಲವು ಕಾಲ ಹಣ್ಣುಗಳು ದೊರೆಯದ ಸ್ಥಿತಿಯಿರಲಾರದು. ಯಾವುದೇ ಖುತುವಿನಲ್ಲಿ ಎಲ್ಲ ಹಣ್ಣು 
ಗಳೂ ಯಥೇಚ್ಛ ಲಭಿಸುತ್ತಿರುವುದು. ಸ್ವರ್ಗದ ಮರಗಳು ನಿರ್ವಿಘ್ನವಾಗಿ ನಿರಂತರ ಹಣ್ಣುಗಳನ್ನು ನೀಡುತ್ತವೆ. ಸೂ ೪ ಎಂದರೆ 
ಭೂಮಿಯ ತೋಟಗಳಂತೆ ಅಡ್ಡಿ ಆತಂಕಗಳಿರುವುದಿಲ್ಲವೆಂದರ್ಥ. ಹಣ್ಣುಗಳ ಕೊಯ್ದು ಅಥವಾ ಭಕ್ಷಣೆಗೆ ಯಾವುದೇ ಅಡೆತಡೆಗಳಿರುವುದಿಲ್ಲ. 
ಮರಗಳಲ್ಲಿ ಮುಳ್ಳುಗಳಿವೆ ಅಥವಾ ಎತ್ತರವಿದೆ ಎಂಬಿತ್ಯಾದಿ ಕಾರಣಗಳಿಂದ ಕೀಳಲು ಕಷ್ಟದಿರಲಾರದು. 

17. ಅರ್ಥಾತ್‌, ತಮ್ಮ ವಿಶ್ವಾಸ ಮತ್ತು ಸತ್ಯರ್ಮಗಳಿಂದ ಸ್ವರ್ಗಕ್ಕೆ ಹೋಗುವ ಸಜ್ಜನ ಸ್ತ್ರೀಯರು. ಅವರು ಎಷ್ಟೋ ಮುದುಕಿಯರಾಗಿ 
ಮರಣ ಹೊಂದಿದ್ದರೂ ಅಲ್ಲಿ ಅಲ್ಲಾಹನು ಅವರನ್ನು ನವತರುಣಿಯರಾಗಿ ಮಾಡುವನು. ಅವರು ಈ ಲೋಕದಲ್ಲಿ ರೂಪವತಿಯರಾಗಿದ್ದರೂ 
ಇಲ್ಲದಿದ್ದರೂ ಅಲ್ಲಿ ಸುರಸುಂದರಿಯರನ್ನಾಗಿ ಮಾಡುವನು. ಭೂಲೋಕದಲ್ಲಿ ಅವರು ಕುಮಾರಿಯರಾಗಿ ಅಥವಾ ಮಕ್ಕಳ ತಾಯಂದಿರಾಗಿ 
ಮರಣ ಹೊಂದಿದ್ದರೂ ಅವರನ್ನು ಕನ್ಯೆಯರನ್ನಾಗಿ ಮಾಡುವನು. ಅವರ ಜತೆಯಲ್ಲಿಪತಿಯಂದಿರು ಸ್ವರ್ಗಕ್ಕೆ ತಲುಪಿದ್ದರೆ ಅವರನ್ನು ಪರಸ್ಪರ 
ಸೇರಿಸಲಾಗುವುದು ಅಥವಾ ಸ್ವರ್ಗದ ಬೇರೊಬ್ಬ ಪುರುಷನ ಜತೆಯಲ್ಲಿ ವಿವಾಹ ಮಾಡಿಸಲಾಗುವುದು. ಪ್ರವಾದಿವರ್ಯರು(ಸ) ಈ ವಚನ 
ವನ್ನು ಇದೇ ರೀತಿ ವ್ಯಾಖ್ಯಾನಿಸಿರುವುದಾಗಿ ಅನೇಕ ಹದೀಸ್‌ಗಳಲ್ಲಿವರದಿಯಾಗಿದೆ: ಶಮಾಇಲ್‌ ತಿರ್ಮಿದಿಯಲ್ಲಿರುವ ವರದಿಯು ಹೀಗಿದೆ: 
ಓರ್ವ ಮುದುಕಿಯು ಪ್ರವಾದಿವರ್ಯರೊಡನೆ ನನಗೆ ಸ್ಪರ್ಗ ಲಭಿಸುವಂತೆ ಪ್ರಾರ್ಥಿಸಿರಿ ಎಂದು ವಿನಂತಿಸಿದಳು. ಅದಕ್ಕೆ ಪ್ರವಾದಿಯವರು, 
ಸ್ವರ್ಗದಲ್ಲಿ ಮುದುಕಿಯರಿಗೆ ಪ್ರವೇಶವಿಲ್ಲವಲ್ಲಾ ಎಂದು ಹೇಳಿದರು. ಆಕೆಯು ಅಳುತ್ತಾ ಮರಳಿದಾಗ ಅವರು ಶಿಷ್ಯರೊಡನೆ ಹೇಳಿದರು: 
ಅವರು ಮುದುಕಿಯಾಗಿ ಸ್ಪರ್ಗ ಪ್ರವೇಶಿಸಲಾರರು. ಅವರನ್ನು ಪುನಃ ನೂತನವಾಗಿ ಸೃಷ್ಟಿಸಿ ಕನ್ಯೆಯರಾಗಿ ಮಾಡುವೆವೆಂದು ಅಲ್ಲಾಹನು 
ಹೇಳಿದ್ದಾನೆಂದು ನಾನು ಹೇಳಿರುವುದಾಗಿ ತಿಳಿಸಿರಿ. ಈ ವಚನವನ್ನು ಪ್ರವಾದಿಯವರು ಹೀಗೆ ವಿವರಿಸಿರುವುದನ್ನು ನಾನು ಆಲಿಸಿರುವುದಾಗಿ 
ಸಲಮ ಬಿನ್‌ ಯಮೀದ್‌ರಿಂದ ಇಬ್ನು ಅಬೀ ಹಾತಿಮ್‌ ಉಲ್ಲೇಖಿಸಿದ್ದಾರೆ: ಇಹಲೋಕದ ಸ್ಟೀಯರೆಂಬುದೇ ಇದರ ತಾತ್ಪರ್ಯ. ಅವರು 
ಕನ್ಯೆಯರಾಗಿ ಅಥವಾ ವಿವಾಹಿತರಾಗಿ ಮರಣ ಹೊಂದಿದ್ದರೂ ಸರಿ. ತ್ವಬ್ರಾನಿಯವರು ಉಮ್ಮು ಸಲಮರಿಂದ ಉದ್ಧರಿಸಿದ ಒಂದು 
ಸುದೀರ್ಥ ವರದಿಯಲ್ಲಿ ಅವರ ಸ್ವರ್ಗದ ಸ್ತ್ರೀಯರ ಕುರಿತು ಅವರು ಪ್ರವಾದಿಯವರೊಡನೆ ವಿಚಾರಿಸಿದ್ದಾರೆ. ಅದರಲ್ಲಿ ಈ ವಚನವನ್ನು 
ವಿವರಿಸುತ್ತಾ ಪ್ರವಾದಿಯರು ಹೇಳಿದರು: ಅವರು ಐಹಿಕ ಜೀವನದಲ್ಲಿ ಮರಣ ಹೊಂದಿದವರು. ಸುಕ್ಕುಗಟ್ಟಿದ ಕಣ್ಣಿನಲ್ಲಿ ಪೊರೆಬಂದ, 
ಕೂದಲು ನರೆತ ಹಣ್ಣುಮುದುಕಿಯರು. ಆದರೆ ಆ ವಾರ್ಧಕ್ಯದ ಬಳಿಕ ಅಲ್ಲಾಹನು ಅವರನ್ನು ಕನ್ಯೆಯರಾಗಿ ಸೃಷ್ಟಿಸುವನು. ಉಮ್ಮು ಸಲಮ 
ಪ್ರಶ್ನಿಸಿದರು: ಇಹಲೋಕದಲ್ಲಿ ಓರ್ವ ಸ್ತ್ರೀಯು ಅನೇಕ ಪತಿಯಂದಿರ ಜತೆಯಲ್ಲಿ ಬಾಳಿದ್ದರೆ ಮತ್ತು ಅವರೆಲ್ಲರೂ ಸ್ಪರ್ಗಾರ್ಹರಾಗಿದ್ದರೆ 
ಆ ಸ್ತ್ರೀಯು ಯಾರ ಜತೆಯಲ್ಲಿ ಸೇರಬೇಕು! ಪ್ರವಾದಿ (ಸ) ಹೇಳಿದರು: ಅವರಿಗೆ ಪ್ರ ಯರಾದವರನ್ನು ಆಯ್ದುಕೊಳ್ಳುವ ಸ ಸ್ವಾತಂತ್ರ್ಯವಿದೆ. 
ಹೀಗೆ ಅವರು ಅತಿ ಚಾರಿತ್ರ್ಯವಂತ ನಲ್ಲನನ್ನು ಆಯ್ದುಕೊಳ್ಳುವರು. ತರುವಾಯ ಹೀಗೆ ಹೇಳುವರು: ಪ್ರಭೂ, ಇವರು ನನ್ನೊಡನೆ ಬಹಳ 
ಉತ್ತಮ ರೀತಿಯಲ್ಲಿ ವರ್ತಿಸಿದ್ದಾರೆ. ಆದ್ದರಿಂದ ನನ್ನನ್ನು ಅವರ ಪತ್ನಿಯಾಗಿ ಮಾಡು. ಓ"ಉಮ್ಮು ಸಲಮ, ಇಹ ಮತ್ತು ಪರಲೋಕಗಳ 
ಎಲ್ಲ ಒಳಿತುಗಳನ್ನು ಸಚ್ಛಾರಿತ್ರ್ಯವು ಕಸಿದುಕೊಂಡಿತು. (ಹೆಚ್ಚಿನ ವಿವರಣೆಗೆ ನೋಡಿರಿ: ಆರ್ರಹ್ಮಾನ್‌: ಟಿಪ್ಪಣಿ:15) 

18. ಮೂಲದಲ್ಲಿ ಕ ಎಂಬ ಪದವಿದೆ. ಅರಬಿ ಭಾಷೆಯಲ್ಲಿ ಈ ಪದವನ್ನು ಓರ್ವ ಸ್ತ್ರೀಯ ಅತ್ಯುನ್ನತ ಸ್ತ್ರೀ ಸಹಜ ಗುಣಗಳನ್ನು 
ಸೂಚಿಸಲಿಕ್ಕಾಗಿ ಬಳಸಲಾಗುತ್ತದೆ. ಅರ್ಥಾತ್‌, ಸುಂದರಿ, ಸುಶೀಲೆ, ಸವಿನುಡಿಯವಳು, ಸ್ವೀ ಸಹಜ ಭಾವನೆಯವಳು, ಪತಿಯನ್ನು ಮನಸಾರೆ 
ಪ್ರೀತಿಸುವವಳು, ಅದೇ ರೀತಿ ಪತಿಯ ಪ್ರೀತಿಗೆ ಪಾತ್ರಳಾದವಳು. 


ಕಾಂಡ - 27 


56. ಅಲ್‌ ವಾಕಿಅಃ 207 


ಕಟಾ, ದ್ರ 


೬... `ಸಿ 
ಮ ಹಿ 


ಖಿ ಈ ಅ ತಯ 1 (೫ OSE ಸು 


INN 
(© 
Ne 
| 
ಡ್ಯ 
ಸ 
ಓಣ 
ಐ. 
N 


ನೆ 


ತಿ 


೬10881; ಪಿ Ei ALBA 
ಟಟ Gs ಟ್‌ 505 5 


ದ 


5 ಸಚ್ಯಟ ಆಯಾ ಬುಕು ಈ 10 
ಉಊಸಶ್ಯಿಟೆ 45 ds ಕ ಸಿ ಬಟಟ 

ಮತ್ತು ಸಮಾನ ವಯಸ್ಕರಾಗಿರುವರು,* ಇವೆಲ್ಲ ಬಲಗಡೆಯವರಿಗಾಗಿವೆ. ಅವರು ಹಿಂದಿನವರಲ್ಲೂ ಅನೇಕರಿರುವರು 

ಮತ್ತು ಮುಂದಿನವರಲ್ಲೂ ಅನೇಕರಿರುವರು. 

(41-56) ಇನ್ನು ಎಡಗಡೆಯವರು. ಎಡಗಡೆಯವರ (ದೌರ್ಭಾಗ್ಯದ) ಕುರಿತು ಹೇಳುವುದೇನು! ಅವರು 
ಸುಡುಗಾಳಿಯ ಉರಿಯಲ್ಲೂ ಕುದಿಯುತ್ತಿರುವ ನೀರಲ್ಲೂ ಕಪ್ಪುಹೊಗೆಯ ನೆರಳಲ್ಲೂ ಇರುವರು. ಅದು ತಂಪೂ 
ಆಗಿರದು, ಸುಖದಾಯಕವೂ ಆಗಿರದು. ಇವರು ಈ ಗತಿಗೆ ಬರುವುದಕ್ಕೆ ಮುಂಚೆ ಸುಸ್ಥಿತಿಯಲ್ಲಿದ್ದರು ಮತ್ತು 
ಮಹಾಪಾತಕಗಳಿಗೇ ಅಂಟಿಕೊಂಡಿದ್ದರು.” “ನಾವು ಸತ್ತು ಮಣ್ಣಾಗಿ ಹೋದಾಗ ಮತ್ತು ಎಲುಬುಗೂಡುಗಳಾಗಿ 
ಬಿಟ್ಟಾಗ ಪುನಃ ಎಬ್ಬಿಸಿ ನಿಲ್ಲಿಸಲ್ಪಡುವೆವೇ? ನಮಗಿಂತ ಮುಂಚೆ ಗತಿಸಿರುವ ನಮ್ಮ ಪೂರ್ವಜರೂ ಎಬ್ಬಿಸಲ್ಪಡುವರೇ? " 
ಎನ್ನುತ್ತಿದ್ದರು. ಸಂದೇಶವಾಹಕರೇ, ಇವರೊಡನೆ ಹೇಳಿರಿ- ನಿಶ್ಚಯವಾಗಿಯೂ ಹಿಂದಿನವರೂ ಮುಂದಿನವರೂ 
ಎಲ್ಲರೂ ಒಂದು ದಿನ ಒಟ್ಟುಗೂಡಿಸಲ್ಲಡುವರು. ಅದರ ಸಮಯ ನಿಶ್ಚಿಶವಾಗಿದೆ. ಓ ಪಥಬ್ರಷ್ಟರೇ ಮತ್ತು 
ಸುಳ್ಳಾಗಿಸುವವರೇ! ನೀವು "ರುಕ್ಕೂಮ್‌' ವೃಕ್ಷದ" ಆಹಾರವನ್ನು ತಿನ್ನಲಿರುವಿರಿ. ಅದರಿಂದಲೇ ನಿಮ್ಮ ಹೊಟ್ಟೆ 


19. ಇದಕ್ಕೆ 2 ಅರ್ಥಗಳಿರಬಹುದು. 1) ಅವರು ಪತಿಯಂದಿರ ಸಮವಯಸ್ಕರಾಗಿರುವರು. 1)ಆ ಸ್ವೀಯರು ಪರಸ್ಪರ ಸಮವಯಸ್ಕ 
ರಾಗಿರುವರು. ಅರ್ಥಾತ್‌ ಸ್ವರ್ಗದ ಸ್ವೀಯರು ಸಮಾನ ವಯಸ್ಸಿನವರಾಗಿರುತ್ತಾರೆ ಮತ್ತು ಸದಾ ಅದೇ ವಯಸ್ಸಿನವರಾಗಿಯೇ ಇರುತ್ತಾರೆ. 
ಈ ಎರಡೂ ಅರ್ಥಗಳು ಏಕಪ್ರಕಾರ ಅನ್ವಯವಾಗುವ ಸಾಧ್ಯತೆಯಿದೆ. ಈ ಸ್ತ್ರೀಯರು ಮತ್ತು ಅವರ ಪತಿಯಂದಿರನ್ನು ಸಮಾನ ವಯಸ್ಕ 
ರಾಗಿ ಪುನಃ ಸೃಷ್ಟಿಸಬಹುದು. ಒಂದು ಹದೀಸ್‌ನಲ್ಲಿ ಹೀಗಿದೆ: ಸ್ಪರ್ಗಾರ್ಹರು ಸ್ಪರ್ಗ ಪ್ರವೇಶಿಸುವಾಗ ಅವರ ದೇಹವು ರೋಮ 
ರಹಿತವಾಗಿರುವುದು. ಚಿಗುರು ಮೀಸೆಯಿರುವುದು. ಆದರೆ ಗಡ್ಡ ಬೆಳೆಯಲಾರದು. ಅಚ್ಚ ಗೌರವರ್ಣ, ಸುಂದರ ಮೈಕಟ್ಟು ಮತ್ತು 
ಕಾಡಿಗೆಯ ಕಣ್ಣುಗಳಿರುವುವು. ಎಲ್ಲರೂ 33 ವಯಸ್ಸಿನವರಾಗಿರುವರು. (ಮುಸ್ನದ್‌ ಅಹ್ಮದ್‌, ಅಬೀ ಹುರೈರರಿಂದ ಉಲ್ಲೇಖಿತ). ಇದೇ 
ವಿಷಯವನ್ನು ಮುದ್‌ ಬಿನ್‌ ಜಬಲ್‌ ಮತ್ತು ಅಬೂ ಸಈರದಿಲ್‌ ಖುದ್ರಿಯವರಿಂದ ತಿರ್ಮಿದಿ ವರದಿ ಮಾಡಿದ್ದಾರೆ. 

20.ಅರ್ಥಾತ್‌, ಸುಖ ಸಮೃದ್ಧಿಯು ಅವರ ಮೇಲೆ ತದ್ದಿರುದ್ಧ ಪರಿಣಾಮ ಬೀರಿತ್ತು. ಅವರು ಕೃತಜ್ಞತೆಯ ಬದಲಾಗಿ ಕೃತಪ್ಪತೆ 
ತೋರಿದ್ದರು. ತಮ್ಮ ದೇಹಾಭಿಲಾಷೆಗಳಿಗೆ ಮರುಳಾಗಿ ಅಲ್ಲಾಹನನ್ನು ಮರೆತು ಘೋರ ಪಾಪಗಳಲ್ಲಿ ಮಗ್ನರಾಗಿದ್ದರು. ಘೋರ ಪಾಪ 
ವೆಂಬ ಪದವು ಸಮಗ್ರವಾಗಿದೆ. ಅದರಲ್ಲಿ ಸತ್ಯನಿಷೇಧ, ಬಹುದೇವತ್ವ ಮತ್ತು ನಾಸ್ತಿಕತೆಗಳು ಹಾಗೂ ಗುಣ ನಡತೆಗಳಲ್ಲಿರುವ ಎಲ್ಲ 
ಪಾಪಗಳೂ ಸೇರಿವೆ. 

21. ರುಕ್ಕೂಮ್‌ನ ವಿವರಣೆಗೆ ತಪ್ಲೀಮುಲ್‌ ಕುರ್‌ಆನ್‌ ಭಾಗ-4, ಅಸ್ಸಾಫ್ಟಾತ್‌: ಟಿಪ್ಪಣಿ-34. 


ಕಾಂಡ - 27 


208 ತಪ್ಪೀಮುಲ್‌ ಕುರ್‌ಆನ್‌ 


೨2ಸಿ ೧೨೨ NS ೨ ್‌ತ್ಟ್ಯ್ಯ 24 py ಓದ ೩ ಹ. ಗ 1 ಗ ಚು 

SS OS ಲಿ ರೂ OSS © DLN Us 
ನ ೨ AE 424 ೨೨% ಹಿ ಅಟ BALL EL ಯ್ದ 
ಅಂ ಬಳು ೫2 6% ಶಿ ಇಟಲಿ TRO 
3೫ 2% ಕಷ 01; ಸಾತ ಆಳ 


50K Lys 


“ಜಾಗ್‌ ಜಟ್‌ ತ್ಯ |? ಓಳ ಸ ಓ೨ಿ್ನಿ 
INTE TTT HE PET ETE 
(51710 038034 505 ೬೦/55 


೨೨1 ೬ 


BSE ಸ ಯಬ ಫ್‌ ೂೊಬ್ರ SLA AR BIEL 
O65 He INST 05 ಕಟು Bio SHS 


ತುಂಬುವಿರಿ ಮತ್ತು ಅದರ ಮೇಲೆ ಕುದಿಯುವ ನೀರನ್ನು ಬಾಯಾರಿಕೆಯಿಂದ ಬೆಂಡಾದ ಒಂಟೆಯು ಕುಡಿಯುವಂತೆ 
ಕುಡಿಯುವಿರಿ. ಇದುವೇ (ಈ ಎಡಭಾಗದವರಿಗೆ) ಪ್ರತಿಫಲದ ದಿನ ಸಿಗಲಿರುವ ಆತಿಥ್ಯ. 

(57-62) ನಾವು ನಿಮ್ಮನ್ನು? ಸೃಷ್ಟಿಸಿದೆವು. ಆದರೂ ನೀವು ದೃಢೀಕರಿಸುವುದಿಲ್ಲವೇಕೆ?* ನೀವು ಸುರಿಸುವ 
ವೀರ್ಯದ ಕುರಿತು ನೀವೆಂದಾದರೂ ವಿವೇಚಿಸಿರುವಿರಾ? ಅದರಿಂದ ಶಿಶುವನ್ನು ಉಂಟು ಮಾಡುವವರು ನೀವೋ 
ಅಥವಾ ಅದನ್ನುಂಟು ಮಾಡುವವರು ನಾವೋ?9*“ ನಾವು ನಿಮ್ಮೊಳಗೆ ಮರಣವನ್ನು ಹಂಚಿರುತ್ತೇವೆ.* ನಿಮ್ಮ ರೂಪಗಳನ್ನು 
ಬದಲಾಯಿಸಿ ಬಿಡಲಿಕ್ಕೂ ನಿಮಗೆ ತಿಳಿದಿರದ ಯಾವುದಾದರೂ ರೂಪದಲ್ಲಿ ನಿಮ್ಮನ್ನು ಸೃಷ್ಟಿಸಲಿಕ್ಕೂ ನಾವು ಅಶಕ್ತರಲ್ಲ* 
ನಿಮ್ಮ ಪ್ರಥಮ ಜನನದ ಕುರಿತಂತೂ ನಿಮಗೆ ತಿಳಿದೇ ಇದೆ. ಮತ್ತೇಕೆ ಪಾಠ ಕಲಿಯುವುದಿಲ್ಲ?” 


22. ಇಲ್ಲಿಂದ 74ನೆಯ ವಚನದ ತನಕ ನೀಡಿರುವ ಸಾಕ್ಷ್ಯಾಧಾರಗಳು ಏಕದೇವತ್ವ ಮತ್ತು ಪರಲೋಕ ಇವೆರಡರನ್ನೂ ಏಕಕಾಲದಲ್ಲಿ 
ದೃಢೀಕರಿಸುತ್ತವೆ. ಯಾಕೆಂದರೆ ಅಂದು ಮಕ್ಕಾ ನಿವಾಸಿಗಳು ಮುಖ್ಯವಾಗಿ ಇಸ್ಲಾಮಿನ ಈ ಎರಡು ಮೌಲಿಕ ಶಿಕ್ಷಣಗಳನ್ನು ವಿರೋಧಿಸುತ್ತಿದ್ದರು. 
ಆದ್ದರಿಂದ ಇಲ್ಲಿ ಪರಲೋಕದ ಸಾಕ್ಷ್ಯ ಮತ್ತು ಏಕದೇವತ್ನದ ಸತ್ಯತೆಯ ಪುರಾವೆಗಳನ್ನು ನೀಡಲಾಗಿದೆ. 

23. ಅರ್ಥಾತ್‌, ನಾವೇ ನಿಮ್ಮ ಪ್ರಭು ಮತ್ತು ಆರಾಧ್ಯ ಹಾಗೂ ನಾವು ನಿಮ್ಮನ್ನು ಪುನಃ ಸೃಷ್ಟಿಸಬಹುದೆಂಬುದರ ದೃಢೀಕರಣ. 

24. ಈ ಸಂಕ್ಷಿಪ್ತ ನುಡಿಗಳಲ್ಲಿ ಒಂದು ಪ್ರಮುಖ ಪ್ರಶ್ನೆಯನ್ನು ಮಾನವನ ಮುಂದಿರಿಸಲಾಗಿದೆ. ಈ ಜಗತ್ತಿನ ಇತರೆಲ್ಲವಿಷಯಗಳನ್ನು 
ಬದಿಗಿರಿಸಿ ಮಾನವನು ತನ್ನನ್ನು ಹೇಗೆ ಸೃಷ್ಟಿಸಲಾಗಿದೆಯೆಂದು ಕೇವಲ ಸ್ವಂತದ ಬಗ್ಗೆ ಆಲೋಚಿಸಿ ನೋಡಲಿ. ಹಾಗಾದರೆ ಆತನಲ್ಲಿ 
ಕುರ್‌ಆನಿನ ಮೂಲ ಶಿಕ್ಷಣವಾಗಿರುವ ಏಕದೇವತ್ವ ಮತ್ತು ಪರಲೋಕದ ಕುರಿತು ಕಿಂಚಿತ್ತೂ ಸಂಶಯ ಉಳಿಯಲಾರದು. ಪುರುಷನು ತನ್ನ 
ವೀರ್ಯವನ್ನು ಸ್ತ್ರೀಯ ಗರ್ಭಕ್ಕೆ ತಲುಪಿಸುವ ಮೂಲಕ ಮಾನವನ ಜನನವಾಗುತ್ತದೆ. ಆದರೆ ಆ ವೀರ್ಯದಲ್ಲಿ ಮಗು ಜನಿಸುವ ಮತ್ತು 
ಅದರಲ್ಲಿಯೂ ಮಾನವ ಮಗುವನ್ನೇ ಹುಟ್ಟಿಸುವ ಸಾಮರ್ಥ್ಯವು ಸ್ವಯಂ ಬೆಳೆಯಿತೇ? ಅಥವಾ ಮಾನವನೇ ಅದನ್ನು ಬೆಳೆಸಿದನೇ? ಅಥವಾ 
ಅಲ್ಲಾಹನ ಹೊರತು ಬೇರೆ ಯಾರಾದರೂ ಬೆಳೆಸಿದರೇ? ಅಥವಾ ಆ ವೀರ್ಯದಿಂದ ಗರ್ಭಧಾರಣೆ ಮಾಡಿಸುವ ಸಾಮರ್ಥ್ಯವು ಪುರುಷ 
ಮತ್ತು ಸ್ತ್ರೀಗೆ ಅಥವಾ ಜಗತ್ತಿನ ಬೇರೆ ಯಾವುದಾದರೂ ಶಕ್ತಿಗಿದೆಯೇ? ಗರ್ಭಧಾರಣೆಯ ಬಳಿಕ ಹೆರಿಗೆಯವರೆಗೆ ತಾಯಿಯ ಗರ್ಭದಲ್ಲಿ 
ಹಂತ ಹಂತವಾಗಿ ಮಗುವಿನ ಬೆಳವಣಿಗೆ ಮತ್ತು ಪೋಷಣೆ, ಪ್ರತಿಯೊಂದು ಮಗುವಿನ ಪ್ರತ್ಯೇಕ ರೂಪ, ಪ್ರತಿಯೊಂದು ಮಗುವಿನ 
ಅಂತರಂಗದಲ್ಲಿ ನಿರ್ದಿಷ್ಟ ಪ್ರಮಾಣದಲ್ಲಿ ಎವಿಧ ಶಾರೀರಿಕ-ಮಾನಸಿಕ ಪ್ರತಿಭೆಗಳನ್ನು ಇರಿಸಿ, ಅದೊಂದು ವಿಶಿಷ್ಟ ವ್ಯಕ್ತಿತ್ವದ ಮಾನವನಾಗಿ 
ಬೆಳೆಯುವುದು ಇತ್ಯಾದಿ ಪ್ರಕ್ರಿಯೆಗಳು ಏಕದೇವನ ಹೊರತು ಅನ್ಯರ ಕೆಲಸವೇ? ಇದರಲ್ಲಿ ಇತರರ ಕಿಂಚಿತ್ತಾದರೂ ಪಾತ್ರವಿದೆಯೇ? ಈ 
ಕಾರ್ಯವನ್ನು ಸ್ವತಃ ತಂದೆ ತಾಯಿಗಳು ಮಾಡುತ್ತಾರೆಯೇ? ಯಾರಾದರೂ ವೈದ್ಯರು ಮಾಡುತ್ತಾರೆಯೇ? ಅಥವಾ ಅದೇ ರೀತಿಯಲ್ಲಿ 
ಹುಟ್ಟಿರುವ ಪ್ರವಾದಿಗಳು ಅಥವಾ ಔಲಿಯಾಗಳು ಮಾಡುತ್ತಾರೆಯೇ? ಅಥವಾ ಸ್ವತಃ ಒಂದು ನಿರ್ದಿಷ್ಟ ನಿಯಮಕ್ಕೆ ಬದ್ಧವಾಗಿರುವ 
ಸೂರ್ಯ, ಚಂದ್ರ, ನಕ್ಚತ್ರಾದಿಗಳು ಮಾಡುತ್ತವೆಯೇ? ಅಥವಾ ಸ್ವತಃ ಯಾವುದೇ ಜ್ಞಾನ, ಯುಕ್ತಿ, ಇಚ್ಛೆ ಅಧಿಕಾರವಿಲ್ಲದ ನಿಸರ್ಗ 
(Nature) ಮಾಡುತ್ತಿದೆಯೇ? ಹಾಗೆಯೇ ಮಗು ಗಂಜಾಗಬೇಕೇ, ಹೆಣ್ಣಾಗಬೇಕೇ, ಸುಂದರವಾಗಬೇಕೇ, ಕುರೂಪವಾಗಬೇಕೇ, 
ಬಲಾಢ್ಯವಾಗಬೇಕೇ, ದುರ್ಬಲವಾಗಬೇಕೇ, ಕುರುಡ, ಕುಂಟ, ಕಿವುಡನಾಗಬೇಕೇ, ಬುದ್ಧಿಶಾಲಿಯಾಗಬೇಕೇ, ಮಂದಬುದ್ಧಿಯಾಗಬೇಕೇ? 


ಕಾಂಡ - 27 


56. ಅಲ್‌ ವಾಕಿಅಃ 209 


ಇತ್ಯಾದಿಗಳನ್ನು ಅಲ್ಲಾಹನ ಹೊರತು ಬೇರೆ ಯಾರಾದರೂ ನಿರ್ಣಯಿಸುತ್ತಾರೆಯೇ? ಹಾಗೆಯೇ ಸಮುದಾಯಗಳ ಇತಿಹಾಸದಲ್ಲಿ 
ಯಾವಾಗ ಯಾವ ಸಮುದಾಯದಲ್ಲಿ ಆ ಸಮುದಾಯವನ್ನು ಪ್ರಗತಿಯ ಉತ್ಪುಂಗಕ್ಕೇರಿಸುವ ಅಥವಾ ಅಧಃಪತನದ ಪಾತಾಳಕ್ಕೆ ದೂಡುವ 
ಯಾವೆಲ್ಲ; ಸದ್ದು; ಣ ಅಥವಾ ದುರ್ಗುಣಗಳಿರುವ ಜನರನ್ನು ಸೃಷ್ಟಿಸಬೇಕೆಂದು ಅಲ್ಲಾಹನ ಹೊರತು ಬೇರೆ ಯಾರಾದರೂ ನಿರ್ಧರಿಸುತ್ತಾರೆಯೇ? 
ಹಠ ಮತ್ತು ಪಕ್ಚಪಾತವನ್ನು ತೊರೆದು ಸ್ವಂತ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಆಲೋಚಿಸುವ ಯಾವನೇ ವ್ಯಕ್ತಿಗೆ ಬಹುದೇವ ಅಥವಾ 
ನಾಸ್ತಿಕವಾದದ ಆಧಾರದಲ್ಲಿ ಈ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ನೀಡಲು ಸಾಧ್ಯವಿಲ್ಲವೆಂದು ವ್ಯಕ್ತವಾದೀತು. ಅದರ ಏಕೈಕ, ಸಮರ್ಪಕ 
ಉತ್ತರ ಹೀಗಿದೆ: ಮಾನವನು ಆಮೂಲಾಗ್ರವಾಗಿ ದೇವನಿರ್ಮಿತ ಮತ್ತು ದೇವಪೋಷಿತನಾಗಿದ್ದಾನೆ. ವಾಸ್ತವಿಕತೆ ಹೀಗಿರುವಾಗ ದೇವನಿಂದ 
ನಿರ್ಮಿಸಿ ಪೋಷಿಸಲ್ಪಡುತ್ತಿರುವ ಮಾನವನಿಗೆ ಆ ಸೃಷ್ಟಿಕರ್ತನ ವಿರುದ್ಧವಾಗಿ ನಾನೇ ಸರ್ವತಂತ್ರ ಸ್ವತಂತ್ರನೆಂದು ವಾದಿಸುವ ಅಥವಾ ಅವನ 
ಹೊರತು ಇತರರ ದಾಸ್ಯತನ ಸ್ವೀಕರಿಸುವ ಹಕ್ಕು ಎಲ್ಲಿಂದ ಬಂತು? 

ತೌಹೀದ್‌ನಂತೆಯೇ ಈ ಪ್ರಶ್ನೆಯು ಪರಲೋಕದ ವಿಷಯದಲ್ಲಿಯೂ ನಿರ್ಣಾಯಕವಾಗಿದೆ. ಅತಿ ಪ್ರಬಲ ಸೂಕ್ಚ್ಮದರ್ಶಕದಿಂದ 
ಮಾತ್ರ ನೋಡಬಹುದಾದ ಜೀವಾಣುವಿನಿಂದ ಮಾನವನ ಸೃಷ್ಟಿಯಾಗಿದೆ. ಈ ವೀರ್ಯಾಣುವು ಸ್ವೀ ದೇಹದ ಅಂಧಕಾರದಲ್ಲಿ ಯಾವುದೋ 
ವೇಳೆ ಯಲ್ಲಿ, ಅಷ್ಟೇ ಕ್ಷುಲ್ಲಕ ಮತ್ತು ಸೂಕ್ಷ್ಮವಾದ ಸ್ವೀ ಅಂಡಾಣುವಿನೊಂದಿಗೆ ಸೇರುತ್ತದೆ. ಆ ಬಳಿಕ ಅವುಗಳ ಸಂಯೋಗದಿಂದ ಮಾನವ 
ಜನ್ಮದ ಮೂಲ ಬಿಂದುವಾಗಿರುವ ಒಂದು ಅತಿಸಣ್ಣ ಜೀವಕೋಶ (001) ಆಗುತ್ತದೆ. ಈ ಕೋಶವು ಪ್ರಬಲ ಸೂಕ್ಷ ದರ್ಶಕವಿಲ್ಲದೆ 
ಕಾಣಿಸದಷ್ಟು: ತುಚ್ಚವಾಗಿರುವುದು. ಅಲ್ಲಾಹನು ಈ ಮರಿಕೋಶವನ್ನು 9 ತಿಂಗಳು ಮತ್ತು ಕೆಲವು ವಾರ ಬೆಳೆಸಿ ತಾಯಿಯ ಗರ್ಭದಲ್ಲಿ ಒಂದು 
ಜೀವಂತ ಮಾನವನನ್ನು ರಚಿಸುತ್ತಾನೆ. ಈ ಸೃಷ್ಟಿ ಪ್ರಕ್ರಿಯೆಯು ಪೂರ್ಣವಾದಾಗ ತಾಯಿಯ ದೇಹವು ಸ್ಪಶಃ ಅದನ್ನು ಈ ಲೋಕದಲ್ಲಿ 
ಗದ್ದಲವೆಬ್ಬಿಸಲಿಕ್ಕಾಗಿ ಹೊರಹಾಕುತ್ತದೆ. ಹೀಗೆಯೇ ಎಲ್ಲಮಾನವರೂ ಈ ಲೋಕಕ್ಕೆ ಬರುತ್ತಾರೆ. ನಮ್ಮಂಥ ಮಾನವರು ಹುಟ್ಟುಕ್ತಿರುವುದನ್ನು 
ಅವರು ದಿನನಿತ್ಯ ನೋಡುತ್ತಾರೆ. ಆದರೂ ಇಂದು ಈ ರೀತಿ ಮಾನವನನ್ನು ಸೃಷ್ಟಿಸುತ್ತಿರುವ ದೇವನಿಗೆ ಬೇರೊಂದು ಸಂದರ್ಭದಲ್ಲಿ ತನ್ನ 
ಸೃಷ್ಟಿಯಾಗಿರುವ ಮಾನವನನ್ನು ಬೇರೊಂದು ರೀತಿಯಲ್ಲಿ ಪುನಃ ಸೃಷ್ಟಿಸಲು ಸಾಧ್ಯವಿಲ್ಲವೆಂದು ಅವಿವೇಕಿಗಳು ಮಾತ್ರ ವಾದಿಸಬಲ್ಲರು. 

25. ಅರ್ಥಾತ್‌, ನಿಮ್ಮ ಜನನದಂತೆಯೇ ನಿಮ್ಮ ಮರಣವೂ ನಮ್ಮ ನಿಯಂತ್ರಣದಲ್ಲಿದೆ. ಯಾರೆಲ್ಲ ತಾಯಿಯ ಗರ್ಭದಲ್ಲಿಯೇ 
ಸಾಯಬೇಕು, ಯಾರೆಲ್ಲ ಹುಟ್ಟಿದ ಕೂಡಲೇ ಸಾಯಬೇಕು, ಯಾರೆಲ್ಲ ಯಾವ ಪ್ರಾಯಕ್ಕೆ ತಲುಪಿದಾಗ ಸಾಯಬೇಕು ಎಂಬಿತ್ಯಾದಿಗಳನ್ನು 
ನಾವೇ ನಿರ್ಣಯಿಸುತ್ತೇವೆ. ಓರ್ವನನ್ನು ನಾವು ನಿರ್ಣಯಿಸಿರುವ ಸಮಯಕ್ಕಿಂತ ಮುಂಚೆ ಸಾಯಿಸಲು ಅಥವಾ ನಾವು ನಿರ್ಣಯಿಸಿರುವ 
ಸಮಯಕ್ಕಿಂತ ಒಂದು ಕ್ಷಣವಾದರೂ ಹೆಚ್ಚು ಬದುಕಿಸಲು ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ, ಸಾಯುವವರು ದೊಡ್ಡದೊಡ್ಡ ಆಸ್ಪತ್ರೆಗಳಲ್ಲಿ 
ದೊಡ್ಡ ದೊಡ್ಡ ವೈದ್ಯರ ಕಣ್ಣ ಮುಂದೆಯೇ ಸಾಯುತ್ತಾರೆ. ತಮ್ಮ ಸಮಯ ಮುಗಿದಾಗ ವೈದ್ಯರೂ ಸಾಯುತ್ತಾರೆ. ಮರಣ ವೇಳೆಯು 
ಯಾರಿಗೂ ತಿಳಿದಿಲ್ಲ. ಬರುವ ಮರಣವನ್ನು ತಡೆದು ನಿಲ್ಲಿಸಲೂ ಸಾಧ್ಯವಿಲ್ಲ, ಎಲ್ಲಿಯಾವಾಗ ಹೇಗೆ ಸಾಯುವರೆಂದೂ ಯಾರಿಗೂ ತಿಳಿದಿಲ್ಲ. 

26. ಅರ್ಥಾತ್‌, ನಿಮ್ಮ ಇಂದಿನ ರೂಪ ವಿನ್ಯಾಸದಲ್ಲಿ ಸೃಷ್ಟಿಸಲು ನಾವು (ಅಲ್ಲಾಹನು) ಹೇಗೆ ಅಸಮರ್ಥರಾಗಿರಲಿಲ್ಲವೋ ಅದೇ 
ರೀತಿಯಲ್ಲಿ ನಿಮ್ಮ ಸೃಷ್ಟಿಯ ವಿಧಾನವನ್ನು ಬದಲಾಯಿಸಿ ಹೊಸರೂಪ, ವಿನ್ಯಾಸ ಮತ್ತು ಗುಣವೈಶಿಷ್ಟ್ಯಗಳಿಂದ ಪುನಃ ಸೃಷ್ಟಿಸಲಿಕ್ಕೂ ನಾವು 
ಅಸಮರ್ಥರಲ್ಲ ಇಂದು ನಾವು ನಿಮ್ಮನ್ನು ವೀರ್ಯ ಬಿಂದುವನ್ನು ತಾಯಿಯ ಗರ್ಭಾಶಯದಲ್ಲಿರಿಸಿ ಹಂತಹಂತವಾಗಿ ಬೆಳೆಸಿ ಮಾನವ 
ಶಿಶುವಾಗಿ ಹುಟ್ಟಿಸುತ್ತೇವೆ. ಸೃಷ್ಟಿಸುವ ಈ ವಿಧಾನವನ್ನು ನಾವೇ ರೂಪಿಸಿದ್ದೇವೆ. ಇದು ಬೇರೆ ವಿಧಾನವನ್ನು ಕಂಡು ಹಿಡಿಯಲಾಗದೆ 
ಅನಿವಾರ್ಯವಾಗಿ ಮುಂದುವರಿಸಬೇಕಾದ ವಿಧಾನವಾಗಿಲ್ಲ. ನೀವು ಮರಣ ಹೊಂದಿದ ಅದೇ ಪ್ರಾಯದಲ್ಲಿ ನಾವು ನಿಮ್ಮನ್ನು ಪುನಃ 
ಸೃಷ್ಟಿಸುತ್ತೇವೆ. ಶ್ರವಣ, ದೃಷ್ಟಿ ಇತ್ಯಾದಿ ಇಂದು ನಿಮಗಿರುವ ಎಲ್ಲ ಇಂದ್ರಿಯಗಳಿಗೂ ಒಂದು ಪರಿಮಿತಿಯನ್ನು ನಿರ್ಣಯಿಸಿದ್ದಾನೆ. 
ಮಾನವನ ಈ ಪರಿಮಿತಿಯು ನಮ್ಮಿಂದ ಬದಲಾಯಿಸಲಾಗದ ಅಥವಾ ನಮ್ಮ ಬಳಿಯಿರುವ ಏಕೈಕ ಪರಿಮಿತಿಯಲ್ಲ. ಅಂತ್ಯದಿನದಲ್ಲಿಇದನ್ನು 
ಬದಲಾಯಿಸಿ ಬೇರೆಯೇ ಮಾಡಿ ಬಿಡುವೆವು. ಅದರಿಂದಾಗಿ ಈಗ ಇಲ್ಲಿ ಆಲಿಸಲು ಅಥವಾ ನೋಡಲು ಸಾಧ್ಯವಾಗದವುಗಳನ್ನು ಅಲ್ಲಿ 
ನೋಡುವಿರಿ ಮತ್ತು ಆಲಿಸುವಿರಿ. ಇಂದು ನಿಮ್ಮ ಚರ್ಮ, ಕೈಕಾಲು ಮತ್ತು ಕಣ್ಣುಗಳಿಗೆ ಮಾತಾಡುವ ಶಕ್ತಿಯಿಲ್ಲ, ಆದರೆ ನಾಲಗೆಗೆ ನಾವೇ 
ಮಾತಾಡುವ ಶಕ್ತಿ ನೀಡಿದ್ದೇವೆ. ಅಂತ್ಯದಿನದಲ್ಲಿ ನಿಮ್ಮ ಪ್ರತಿಯೊಂದು ಅಂಗಾಂಗ ಮತ್ತು ಚರ್ಮದ ಪ್ರತಿಯೊಂದು ತುಂಡುಗಳು ನಮ್ಮ 
ಆಜ್ಞೆಯಿಂದ ಮಾತಾಡಲಾರಂಭಿಸುವಂತೆ ಮಾಡುವುದು ನಮ್ಮಿಂದ ಅಸಾಧ್ಯವೇನಲ್ಲ. ಇಂದು ನೀವು ನಿರ್ದಿಷ್ಟಪ್ರಾಯದ ತನಕ ಬದುಕಿ ನಿಧನ 
ರಾಗುತ್ತೀರಿ. ನಿಮ್ಮ ಈ ಜೀವನ ಮತ್ತು ಮರಣವು ನಾವು ನಿರ್ಣಯಿಸಿದ ನಿಯಮಗಳಿಗೆ ಬದ್ಧವಾಗಿದೆ. ಮುಂದೆ ನಿಮಗೆ ಮರಣವೇ ಇಲ್ಲದ 
ಜೀವನದ ಬೇರೊಂದು ನಿಯಮವನ್ನು ರಚಿಸಲು ನಮ್ಮಿಂದ ಸಾಧ್ಯವಿದೆ. ಇಂದು ನೀವು ಒಂದು ಮಿತಿಯ ತನಕ ಮಾತ್ರ ಯಾತನೆಯನ್ನು 
ಸಹಿಸಬಲ್ಲಿರಿ. ಅದಕ್ಕಿಂತ ಮೀರಿದರೆ ಮರಣ ಸಂಭವಿಸುವುದು. ಇದು ನಾವು ನಿರ್ಣಯಿಸಿರುವ ನಿಯಮವಾಗಿದೆ. ನಾಳೆ ನಿಮಗೆ ಊಹಿಸ 
ಲಾಗದ ಅತಿಕಠಿಣ ಶಿಕ್ಷೆಗಳನ್ನು ದೀರ್ಫಕಾಲ ಅನುಭವಿಸಿದರೂ ಸಾವು ಸಂಭವಿಸದ ವ್ಯವಸ್ಥೆಯನ್ನೂ ನಾವು ಮಾಡಬಲ್ಲೆವು. ಇಂದು ನೀವು 


ಕಾಂಡ - 27 


210 ತಪ್ಪೀಮುಲ್‌ ಕುರ್‌ಆನ್‌ 


೨ p> 13 4 4 ೨3 ಹ ೨ ೨1% ೨41 32 ತಿರಿ 
MBSE ಬು HS S00 SSNS AG 
೨ ಶ್ಯೀ ಟ್‌. ॥ ಆರೋ ಫೋ ಲೋ ್‌0ಾ ಾ  ಏಊ೬೯£೭ಊ೭ಊ೭೩೭ಟಡ ” ಗಿ 
CU TS ಹ ಯರ ರಿಂ 
(63-67) ನೀವು ಬಿತ್ತುವ ಬೀಜದ ಕುರಿತು ನೀವೆಂದಾದರೂ ವಿವೇಜಿಸಿದಿರಾ? ಅವುಗಳಿಂದ ಬೆಳೆಯನ್ನು ಬೆಳೆಸುವ 
ವರು ನೀವೋ ಅಥವಾ ಅದನ್ನು ಬೆಳೆಸುವವರು ನಾವೋ9?* ನಾವಿಚ್ಛಿಸಿದರೆ ಆ ಹೊಲಗಳನ್ನು ಹೊಟ್ಟನ್ನಾಗಿ ಮಾಡಿ 


ಬಿಡಬಲ್ಲೆವು. ಆಗ ನೀವು ಎಲ್ಲವೂ ನಮ್ಮ ಮೇಲೆ ತಿರುಗಿ ಬಿತ್ತು. ನಿಜವಾಗಿ ನಮ್ಮ ಭಾಗ್ಯವೇ ಹಾಳು ಎಂದು ತರತರದ 
ಮಾತುಗಳನ್ನಾಡುತ್ತಲೇ ಇರುವಿರಿ. 


ಓರ್ವ ವೃದ್ಧನು ನವತರುಣನಾಗಿ ಮಾರ್ಪಟು ನ್ಟ ಅವನಿಗೆ ರೋಗ ಅಥವಾ ವೃದ್ಧಾಪ್ಯ ಬಾಧಿಸದೆ ಅವನು ಸದಾ ತರುಣನಾಗಿಯೇ 
ಉಳಿಯಬಲ್ಲನೆಂದು ನಿಮಗೆ ಊಹಿಸಲಿಕ್ಕೂ ಸಾಧ್ಯವಿಲ್ಲ. ಆದರೆ ಇಲ್ಲಿ. ತಾರುಣ್ಯದ ಬಳಿಕ ವೃದ್ಧಾಪ್ಯವು ನಮ್ಮ ಜೀವನದ ನಿಯಮಗಳನ್ವಯ 
ಬರುತ್ತದೆ. ನಾಳೆ ಬೇರೊಂದು ಜೀವನ ವ್ಯವಸ್ಥೆಯನ್ನು ನಾವು ರಚಿಸಬಲ್ಲೆವು. ಅದರನ್ವಯ ಸ್ವರ್ಗಸ್ಥರಾಗುವ ವೃದ್ಧರು ಕೂಡಲೇ ತಾರುಣ್ಯ 
ಪಡೆಯುವರು. ಅವರ ಆರೋಗ್ಯ ಮತ್ತು ಲವಲವಿಕೆ ಶಾಶ್ವತವಾಗಿರುವುದು. 

27. ಅರ್ಥಾತ್‌, ಆರಂಭದಲ್ಲಿ ಹೇಗೆ ನಿಮ್ಮ ಜನನವಾಯಿತೆಂದು ನಿಮಗೆ ತಿಳಿದಿದೆ. ನಿಮಗೆ ಜನ್ಮ ನೀಡಿದ ಬೀಜಾಣುವು ತಂದೆಯ 
ಬೆನ್ನೆಲುಬಿನಿಂದ ಹೇಗೆ ಹೊರಟಿತು. ಸಮಾಧಿಯಂಥ ತಾಯಿಯ ಅಂಧಕಾರಮಯ ಗರ್ಭದಲ್ಲಿ; ನಿಮ್ಮನ್ನು ಬೆಳೆಸಿ ಮಾನವನಾಗಿ ಹೇಗೆ ಮಾಡಿ 
ದನು? ಆ ತುಚ್ಛ ಜೀವಾಣುವಿಗೆ ಚೈತನ್ಯವನ್ನು ನೀಡಿ ಈ ಕಣ್ಣು ಕಿವಿ, ಈ ಕೈಕಾಲುಗಳನ್ನು ಅದರಲ್ಲಿ ಹೇಗೆ ನಿರ್ಮಿಸಲಾಯಿತು? ಅನಂತರ 
ಬುದ್ಧಿ ವಿವೇಕ, ಜ್ಞಾನ, ಯುಕ್ತಿ, ಯೋಜನೆ, ನಿರ್ಮಾಣ, ಆವಿಷ್ಕಾರ ಇತ್ಯಾದಿ ಅದ್ಭುತ ಸಾಮರ್ಥ್ಯಗಳನ್ನು ಹೇಗೆ ಒದಗಿಸಲಾಯಿತು? 
ಈ ಎಲ್ಲ ಕ್ರಿಯೆಗಳು ಮರಣ ಹೊಂದಿದ ಮಾನವನನ್ನು ಪುನಃ ಜೀವಂತಗೊಳಿಸುವುದಕ್ಕಿಂತ ಕಡಿಮೆ ಮಟ್ಟದ ಅದ್ಭುತ ಮತ್ತು ಪವಾಡ 
ಗಳಾಗಿವೆಯೇ? ಈ ಮಹಾ ಅದ್ಭುತವನ್ನು ಕಣ್ಣಾರೆ ನೋಡುತ್ತಾ, ಈ ಲೋಕದಲ್ಲಿ ಅದರ ಜೀವಂತ ಸಾಕ್ಷಿಯಾಗಿದ್ದರೂ ಅದರಿಂದ ಪಾಠ 
ಕಲಿಯುವುದಿಲ್ಲವೇಕೆ? ಯಾವ ಅಲ್ಲಾಹನ ಶಕ್ತಿಯಿಂದ ಈ ಅದ್ಭುತ ಪವಾಡಗಳು ಹಗಲಿರುಳು ಗೋಚರವಾಗುತ್ತಿವೆಯೋ ಅವನ ಶಕ್ತಿ 
ಯಿಂದಲೇ ಮರಣಾನಂತರ ಜೀವನ, ವಿಚಾರಣೆ, ನರಕ-ಸ್ಪರ್ಗ ಇತ್ಯಾದಿ ಅದ್ಭುತಗಳು ಪ್ರತ್ಯಕ್ಷವಾಗಬಹುದೆಂದು ನೀವು ತಿಳಿಯುವುದಿಲ್ಲವೇಕೆ? 

28. ಮೇಲಿನ ಪ್ರಶ್ನೆಯ ಮೂಲಕ ಜನರಿಗೆ ಅಲ್ಲಾಹನ ನಿಯಮ ಮತ್ತು ಪೋಷಣೆಯಿಂದ ಅವನ ಸೃಷ್ಟಿಪ್ರಕ್ರಿಯೆಯಿಂದಲೇ ನೀವು 
ರೂಪುಗೊಂಡವರೆಂಬ ವಾಸ್ತವಿಕತೆಯನ್ನು ಮನವರಿಕೆ ಮಾಡಿಸಲಾಗಿತ್ತು. ಈ ಎರಡನೆಯ ಪ್ರಶ್ನೆಯಿಂದ ಮತ್ತೊಂದು ಪ್ರಮುಖ ವಾಸ್ತವಿಕತೆಯತ್ತ 
ಗಮನ ಸೆಳೆಯಲಾಗಿದೆ. ನೀವು ತಿಂದುಂಡು ಬದುಕುತ್ತಿರುವ ಆಹಾರವನ್ನು ಅಲ್ಲಾಹನೇ ನಿಮಗಾಗಿ ಬೆಳೆಸಿಬ್ದಾನೆ. ನಿಮ್ಮ ಹುಟ್ಟಿನಲ್ಲಿ 
ತಂದೆಯು ವೀರ್ಯವನ್ನು ತಾಯಿಯ ಗರ್ಭದಲ್ಲಿ ಸೇರಿಸುವುದನ್ನು ಹೊರತುಪಡಿಸಿದರೆ ಮಾನವನ ಪ್ರಯತ್ನಕ್ಕೆ ಅದರಲ್ಲಿ ಯಾವುದೇ 
ಪಾತ್ರವಿಲ್ಲದಿರುವಂತೆಯೇ ನಿಮ್ಮ ಆಹಾರದ ಉತ್ಪಾದನೆಯಲ್ಲಿ ರೈತನು ಹೊಲದಲ್ಲಿ ಬೀಜ ಬಿತ್ತುವುದಕ್ಕಿಂತ ಹೆಚ್ಚಿನ ಮಾನವ ಪ್ರಯತ್ನದ 
ಪಾತ್ರವಿಲ್ಲ ಬೇಸಾಯ ಮಾಡುವ ಭೂಮಿಯನ್ನು ನೀವು ನಿರ್ಮಿಸಿಲ್ಲ, ಈ ಭೂಮಿಗೆ ಫಲವತ್ತತೆಯ ಯೋಗ್ಯತೆಯನ್ನು ನೀನು ಒದಗಿಸಿಲ್ಲ. 
ಅದರಲ್ಲಿ ನಿಮ್ಮ ಆಹಾರ ಸಂಪನ್ಮೂಲಗಳನ್ನು ರೂಪಿಸುವ ಧಾತುಗಳನ್ನು ನೀವು ಸಿದ್ಧಗೊಳಿಸಿಲ್ಲ. ನೀವು ಬಿತ್ತುವ ಬೀಜಗಳಲ್ಲಿ ಸಮೃದ್ಧವಾಗಿ 
ಬೆಳೆಯುವ ಯೋಗ್ಯತೆಯನ್ನು ನೀವು ಏರ್ಪಡಿಸಿಲ್ಲ. ನಿರ್ದಿಷ್ಟಬೀಜದಿಂದ ಅದೇ ಜಾತಿಯ ಗಿಡವು ಮೊಳೆಯುವ ಶಕ್ತಿಯನ್ನು ನೀವು ನೀಡಿಲ್ಲ. 
ಕೃಷಿ ಭೂಮಿಯನ್ನು ಸಸ್ಯಶಾಮಲವಾದ ಹೊಲಗದ್ದೆಗಳಾಗಿ ಮಾರ್ಪಡಿಸುವುದಕ್ಕಾಗಿ ಭೂಮಿಯಡಿಯಲ್ಲಿನಡೆಯುವ ಪ್ರಕ್ರಿಯೆಗಳಲ್ಲಿಯೂ 
ಭೂಮಿಯ ಮೇಲ್ಭಾಗದಲ್ಲಿ ಅನಿವಾರ್ಯವಾಗಿರುವ ಗಾಳಿ, ನೀರು, ಶೀತೋಷ್ಣ ಸ್ಥಿತಿ, ಖಯತುಭೇದ ಇತ್ಯಾದಿಗಳಲ್ಲಿ ನಿಮ್ಮ ಯಾವ 
ಹಸ್ತಕ್ಷೇಪವೂ ಇಲ್ಲ. ಇವೆಲ್ಲವೂ ಅಲ್ಲಾಹನ ಸಾಮರ್ಥ್ಯ ಮತ್ತು ಪಾಲಕತ್ವದ ವಿಸ್ಹಯವಾಗಿದೆ. ಹೀಗಿರುತ್ತಾ ಆತನಿಂದಾಗಿಯೇ ಅಸ್ತಿತ್ವಕ್ಕೆ ಬಂದಿ 
ರುವ ಹಾಗೂ ಆತನ ಆಹಾರ ವಸ್ತುಗಳಿಂದಲೇ ಪೋಷಿಸಲ್ಪಡುತ್ತಿರುವ ನೀವು ಆತನಿಗೆ ವಿರುದ್ಧವಾಗಿ ಸ್ವಾವಲಂಬಿಗಳಾಗುವ ಅಥವಾ ಆತನ 
ಹೊರತು ಇತರರ ದಾಸ್ಯತನವನ್ನು ಸ್ವೀಕರಿಸುವ ಹಕ್ಕು ನಿಮಗೆ ಎಲ್ಲಿಂದ ಬಂತು? 

ಬಾಹ್ಯನೋಟಕ್ಕೆ ಈ ವಚನವು ಏಕದೇವತ್ವಕ್ಕೆ ಪೂರಕವಾದ ದೃಷ್ಟಾಂತಗಳನ್ನು ನೀಡುವಂತೆ ಕಂಡು ಬಂದರೂ ಅದರಲ್ಲಿ ವಿವರಿಸಿರುವ 
ವಿಷಯಗಳ ಕುರಿತು ಗಾಢವಾಗಿ ಆಲೋಚಿಸಿದರೆ ಅದರಲ್ಲಿಯೇ ಪರಲೋಕದ ಸಾಕ್ಷ ಳೂ ದೊರೆಯುತ್ತವೆ. ನೆಲದಲ್ಲಿ ಬಿತ್ತುವ ಬೀಜವು 
ನಿರ್ಜೀವಿಯಾಗಿದೆ. ಆದರೆ ರೈತನು ಅದನ್ನು ನೆಲದಲ್ಲಿ ದಫನ ಮಾಡಿದಾಗ ಅದರಲ್ಲಿ ಅಲ್ಲಾಹನು ಸಸ್ಯ ಜೀವನವನ್ನು ಹುಟ್ಟಿಸುತ್ತಾನೆ. ಅದು 


ಕಾಂಡ - 27 


56. ಅಲ್‌ ವಾಕಿಅಃ 211 


LA NT LA NAT BG I ಯರ ಲ ಟಟ ಟಬ 
Gl le TE HOD SST os SIH RKO SYS 
(68-70) ನೀವು ಕುಡಿಯುವ ನೀರಿನ ಬಗ್ಗೆ ಎಂದಾದರೂ ವಿವೇಚಿಸಿದ್ದುಂಟೇ? ಅದನ್ನು ಮೋಡಗಳಿಂದ 

ಸುರಿಸಿದವರು ನೀವೋ ಅಥವಾ ಅದನ್ನು ಸುರಿಸಿದವರು ನಾವೋ?* ನಾವಿಚ್ಛಿಸಿದರೆ ಅದನ್ನು ಕಡು ಉಪ್ಪನ್ನಾಗಿ ಮಾಡಿ 
ಬಿಡಬಲ್ಲೆವು.* ಹೀಗಿರುತ್ತ ನೀವೇಕೆ ಕೃತಜ್ಞರಾಗುವುದಿಲ್ಲ?* 


ಮೊಳಕೆಯೊಡೆದು ಅದರಿಂದ ನಳನಳಿಸುವ ಪೈರುಗಳು ಬೆಳೆಯುತ್ತವೆ. ಇಂಥ ಅಸಂಖ್ಯಾತ ನಿರ್ಜೀವಿಗಳು ನಮ್ಮ ಕಣ್ಣ ಮುಂದೆಯೇ ದಿನ 
ನಿತ್ಯ ಸಮಾಧಿಗಳಿಂದ ಜೀವಂತ ಹೊರಬರುತ್ತವೆ. ಈ ಪ್ರಕ್ರಿಯೆಯೂ ಪವಾಡ ಸಮಾನ ಅದ್ಭುತವಲ್ಲವೇ? ಹೀಗಿರುತ್ತಾ ಪವಿತ್ರ ಕುರ್‌ಆನ್‌ 
ನಮಗೆ ಎಚ್ಚರಿಕೆ ನೀಡುತ್ತಿರುವ ಮತ್ತೊಂದು ಅದ್ಭುತ ಪ್ರಕ್ರಿಯೆಯನ್ನು (ಮರಣೋತ್ತರ ಜೀವನವನ್ನು) ಅಸಾಧ್ಯವೆನ್ನಲು ಹೇಗೆ ಸಾಧ್ಯ? 

29, ನಿಮ್ಮ ಹಸಿವೆ ತಣಿಸುವ ಮಾತ್ರವಲ್ಲ ದಾಹ ಶಮನದ ವ್ಯವಸ್ಥೆಯನ್ನು ನಾವೇ ಮಾಡಿದ್ದೇವೆ. ಈ ನೀರು ನಿಮ್ಮ ಜೀವನಕ್ಕೆ ಆಹಾರ 
ಕ್ಕಿಂತ ಪ್ರಧಾನವಾಗಿದೆ. ಅದನ್ನು ನೀವು ಒದಗಿಸಿಕೊಂಡಿಲ್ಲ, ನಾವೇ ಒದಗಿಸಿದ್ದೇವೆ. ಭೂಮಿಯಲ್ಲಿ ಈ ಸಮುದ್ರಗಳನ್ನು ನಾವೇ ನಿರ್ಮಿಸಿದ್ದೇವೆ. 
ನಮ್ಮ ಸೂರ್ಯದ ತಾಪದಿಂದಲೇ ಅದರ ನೀರು ಆವಿಯಾಗಿ ಮೇಲೇರುತ್ತದೆ. ನೀರಿಗೆ ಈ ವೈಶಿಷ್ಟ್ಯವನ್ನು ನಾವೇ ನೀಡಿದ್ದೇವೆ. ನಿರ್ದಿಷ್ಟ 
ತಾಪದಲ್ಲಿಅದು ಆವಿಯಾಗಿ ಮಾರ್ಪಡುತ್ತದೆ. ನಮ್ಮ ಗಾಳಿಯು ಅದನ್ನು ಹೊತ್ತುಕೊಂಡು ಸಾಗುತ್ತದೆ. ನಮ್ಮ ಯುಕ್ತಿ ಮತ್ತು ಮಹಿಮೆಯಿಂದಲೇ 
ಆವಿಯಾದ ನೀರು ಮೋಡದ ರೂಪದಲ್ಲಿ ಶೇಖರವಾಗುತ್ತದೆ. ನಮ್ಮ ಆಜ್ಞೆಯಂತೆಯೇ ಈ ಮೋಡಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ವಿಭಜನೆ 
ಯಾಗಿ ಭೂಮಿಯ ವಿವಿಧೆಡೆಗಳಲ್ಲಿವ್ಯಾ ಪಿಸುತ್ತದೆ. ಪ್ರತಿಯೊಂದು ಭೂಭಾಗಕ್ಕೆ ನಿರ್ಣಯಿಸಲಾದ ಪ್ರಮಾಣದ ನೀರು ಸುರಿಸಲಿಕ್ಕಾಗಿ ಅಗತ್ಯ 
ವಿರುವ ಮೋಡಗಳು ಆ ಕಡೆಗೆ ಚಲಿಸುತ್ತವೆ. ಅಂತರಿಕ್ಷದ ಗಾಳಿಯನ್ನು ಅವನು ತಂಪುಗೊಳಿಸುತ್ತಾನೆ. ಅದರಿಂದ ನೀರಾವಿಯು ಪುನಃ 
ನೀರಾಗುತ್ತದೆ. ನಾವು ನಿಮ್ಮನ್ನು ಸೃಷ್ಟಿಸಿ ಹಾಗೆಯೇ ಬಿಟ್ಟಿಲ್ಲ. ನಿಮ್ಮ ಪೋಷಣೆಗಾಗಿ ಈ ಎಲ್ಲ ವ್ಯವಸ್ಥೆಗಳನ್ನೂ ಮಾಡಿದ್ದೇವೆ. ಅವುಗಳ ವಿನಾ 
ನಿಮಗೆ ಜೀವನ ಅಸಾಧ್ಯವಾಗಿದೆ. ಹೀಗಿರುತ್ತಾ, ನಮ್ಮ ಸೃಷ್ಟಿ ಪ್ರಕ್ರಿಯೆಯಿಂದ ಅಸ್ತಿತ್ವ ಪಡೆದು ನಮ್ಮ ಆಹಾರ ಮತ್ತು ನೀರು ಸೇವಿಸುತ್ತಿರುವ 
ನೀವು ನಮ್ಮ ವಿರುದ್ಧ ಸ್ವಾವಲಂಬನೆಯನ್ನು ಮೆರೆದು ನಮ್ಮ ಹೊರತು ಇತರರ ದಾಸ್ಯತನ ಮಾಡುವ ಹಕ್ಕು ನಿಮಗೆ ಎಲ್ಲಿಂದ ದೊರೆಯಿತು? 

30. ಈ ವಚನದಲ್ಲಿ ಅಲ್ಲಾಹನ ಮಹಾ ಮಹಿಮೆ ಮತ್ತು ಯುಕ್ತಿಯ ಅತಿ ಪ್ರಧಾನವಾದ ಒಂದು ಅದ್ಭುತವನ್ನು ಇಲ್ಲಿಸೂಚಿಸಲಾಗಿದೆ. 
ಅಲ್ಲಾಹನು ನೀರಿನಲ್ಲಿರಿಸಿರುವ ಒಂದು ಅದ್ಭುತ ವೈಶಿಷ್ಟ್ಯ ಹೀಗಿದೆ: ಅದರಲ್ಲಿ ಎಷ್ಟೇ ವಸ್ತುಗಳು ವಿಲೀನವಾಗಿದ್ದರೂ ತಾಪದಿಂದ ಆವಿಯಾಗುವಾಗ 
ಆ ಎಲ್ಲ ಮಿಶ್ರಣಗಳನ್ನೂ ತೊರೆದು ಕೇವಲ ಜಲಾಂಶ ಮಾತ್ರ ಪ್ರತ್ಯೇಕವಾಗುತ್ತದೆ. ನೀರಿಗೆ ಈ ಗುಣವಿಲ್ಲದಿರುತ್ತಿದ್ದರೆ ಆವಿಯಾಗಿ 
ರೂಪಾಂತರವಾಗುವಾಗ ಅದರಲ್ಲಿ ಮಿಶ್ರವಾಗಿದ್ದ ಪದಾರ್ಥಗಳೂ ಸೇರುತ್ತಿದ್ದವು. ಆ ರೀತಿ ಸಮುದ್ರದ ನೀರು ಆವಿಯಾಗುವ ಲವಣಾಂಶ 
ವಿರುತ್ತಿತ್ತು. ಅಂಥ ಲವಣ ಮಿಶ್ರಿತ ಮಳೆ ಸುರಿದರೆ ಇಡೀ ಭೂಮಿ ಬರಡಾಗುತ್ತಿತ್ತು. ಆ ನೀರು ಕುಡಿದು ಮಾನವನಿಗೆ ಬದುಕಲು 
ಸಾಧ್ಯವಾಗುತ್ತಿರಲಿಲ್ಲ. ಕೃಷಿ ಗಿಡಗಳೂ ಚಿಗುರಿ ಬೆಳೆಯುತ್ತಿರಲಿಲ್ಲ. ನೀರಿನ ಈ ಯುಕ್ತಿಪೂರ್ಣ ವೈಶಿಷ್ಟ್ಯವು ಕುರುಡು ನೈಸರ್ಗಿಕ ಕ್ರಿಯೆಯೆಂದು 
ವಾದಿಸಲು ಕಿಂಚಿತ್ತಾದರೂ ವಿವೇಕವಿರುವವರಿಗೆ ಸಾಧ್ಯವಿದೆಯೇ? ಈ ವಶಿಷ್ಟ ಗುಣದಿಂದಾಗಿಯೇ ಲವಣ ಮಿಶ್ರಿತ ಸಮುದ್ರದ ನೀರು 
ಶುದ್ಧ ತಿಳಿನೀರಾಗಿ ರೂಪಾಂತರಗೊಂಡು ಮಳೆಯಾಗಿ ಸುರಿದು, ನದಿ, ನಾಲೆ, ಒರತೆ, ಬಾವಿ, ಕೆರೆ ಇತ್ಯಾದಿಗಳಲ್ಲಿ ತುಂಬಿ ನೀರಾವರಿಗೆ 
ಉಪಯೋಗವಾಗುತ್ತದೆ. ಈ ವಾಸ್ತವಿಕತೆಯು ನೀರಿಗೆ ಈ ಗುಣ ನೀಡಿರುವಾತನು ಈ ಗುಣವನ್ನು ಅದರಿಂದ ತಾನು ಸೃಷ್ಟಿಸಿದ ಸೃಷ್ಟಿಗಳ 
ಬೆಳವಣಿಗೆಗೆ ಪ್ರಯೋಜನವಾಗಬೇಕೆಂಬ ಉದ್ದೇಶದಿಂದಲೇ ಸಂಯೋಜಿಸಿರುವನೆಂಬುದಕ್ಕೆ ಸಾಕ್ಷಿಯಾಗಿದೆ. ಉಪ್ಪು ನೀರಿನಲ್ಲಿ ಬದುಕುವ 
ಜೀವಿಗಳನ್ನು ಅವನು ಸಮುದ್ರದಲ್ಲಿಯೇ ಸೃಷ್ಟಿಸಿದ್ದಾನೆ. ಅಲ್ಲಿ ಅವು ಉತ್ತಮವಾಗಿ ಬದುಕುತ್ತವೆ. ಆದರೆ ನೆಲ ಮತ್ತು ವಾಯುವಿನಲ್ಲಿ 
ಸೃಷ್ಟಿಸಿರುವ ಜೀವಿಗಳಿಗೆ ಶುದ್ಧ ನೀರಿನ ಅಗತ್ಯವಿತ್ತು. ಅದನ್ನು ಸಜ್ಜುಗೊಳಿಸಲಿಕ್ಕಾಗಿ ಅವನು ಮಳೆಯ ವ್ಯವಸ್ಥೆಯಲ್ಲಿನೀರಿಗೆ ಈ ಗುಣವನ್ನು 
ನಿರ್ಣಯಿಸಿದನು. ನೀರು ಆವಿಯಾಗುವಾಗ ಅದರಲ್ಲಿ ಕರಗಿರುವ ಮಿಶ್ರಣಗಳಿಂದ ಅದು ಮುಕ್ತವಾಗಿರುತ್ತದೆ. 

31. ಇನ್ನೊಂದರ್ಥದಲ್ಲಿ ಹೇಳುವುದಾದರೆ ನೀವು ಈ ಅನುಗ್ರಹಕ್ಕೆ ಕೃತಪ್ಸತೆ ತೋರಿಸುತ್ತಿರುವುದೇಕೆ? ನಿಮ್ಮಲ್ಲಿಕೆಲವರು ಮಳೆಯನ್ನು 
ದೇವತೆಗಳ ಶಕ್ತಿ ಮಹಾತ್ಮೆಯೆಂದು ಭಾವಿಸುತ್ತಾರೆ. ಇನ್ನು ಕೆಲವರು ಸಮುದ್ರದ ನೀರು ಆವಿಯಾಗಿ ಮೇಲೇರಿ ಆಕಾಶದಲ್ಲಿ ನೀರಾಗಿ ಅಲ್ಲಿಂದ 
ಮಳೆಯಾಗಿ ಸುರಿಯುವ ಪ್ರಕ್ರಿಯೆಯು ಸ್ವಾಭಾವಿಕ ನೈಸರ್ಗಿಕ ಸಂಕ್ರಮಣದ ಪರಿಣಾಮವೆಂದು ಹೇಳುತ್ತಾರೆ. ಇತರ ಕೆಲವರು ದೇವಾನುಗ್ರಹ 
ವೆಂದು ಒಪ್ಪಿದರೂ ಅವನ ಮುಂದೆ ತಲೆಬಾಗಬೇಕಾಗಿದೆಯೆಂಬ ಹೊಣೆಯನ್ನು ನಿರಾಕರಿಸುತ್ತಾರೆ. ಹೀಗೆ ದೇವನ ಮಹಾ ಅನುಗ್ರಹವನ್ನು 
ಅನುಭವಿಸುತ್ತಿದ್ದರೂ ನೀವು ಅದಕ್ಕೆ ಪ್ರತಿಯಾಗಿ ಕೃತಪ್ಲುತೆ, ಬಹುದೇವಶ್ವ ಕರ್ಮಭ್ರಷ್ಟತೆ ಮತ್ತು ಆಜ್ಞೋಲ್ಲಂಘನೆಯನ್ನು ಮಾಡುತ್ತೀರಿ? 


ಕಾಂಡ - 27 


212 ತಪ್ಪೀಮುಲ್‌ ಕುರ್‌ಆನ್‌ 


TL LLL LS A 252 ey AC ARIST BY 26 ಗ 
(ಜಟ; 0655 ಹೆ10 514 SLL Si 
ಶಿ ಗ ಟಟ 29 ಳ್ಸ ಬ ೧4 ೪ 324 3 2 
by ದ್ರು ೨೮೦೫೬ ೬೬% SANSA SE OOS] ಟೀ 
ಹ EL ಟಟ ಪೋಲ್‌ ಇದ್ದ ೨ RAE ೨(*1 A 
ಕ್ರ ಲ ಅ೪ ಖು) ದ! ಪ್ರೆ ಓತ 3 ಶಸನ ಖ್ಯ 
229 NL TEA AE de A EOC 9 ))ಓ 16 
OOM) A YOY eG BOS ONT 
(71-73) ನೀವು ಉರಿಸುತ್ತಿರುವ ಬೆಂಕಿಯ ಕುರಿತು ನೀವೆಂದಾದರೂ ವಿವೇಚನೆ ನಡೆಸಿದ್ದುಂಟೇ? ಅದರ 
ಮರವನ್ನು ಉಂಟು ಮಾಡಿದವರು ನೀವೋ ಅಥವಾ ಅದನ್ನುಂಟು ಮಾಡಿದವರು ನಾವೋ? ನಾವು ಅದನ್ನು ಸ್ಮರಣ 
ಸಾಧನವಾಗಿಯೂ* ಅಗತ್ಯವುಳ್ಳವರಿಗೆ* ಜೀವನ ಸಾಧನವಾಗಿಯೂ ಮಾಡಿರುತ್ತೇವೆ. 
(14) ಆದುದರಿಂದ ಸಂದೇಶವಾಹಕರೇ, ಅತ್ಯಂತ ಮಹಾನನಾದ ನಿಮ್ಮ ಪ್ರಭುವಿನ ನಾಮವನ್ನು ಕೊಂಡಾಡಿರಿ.3 
(75-82) ಹಾಗಲ್ಲ ನಾನು ನಕ್ಷತ್ರಗಳ ಸ್ಥಾನಗಳ ಆಣೆಯಿಡುತ್ತೇನೆ. ನೀವು ಅರಿಯುವುದಾದರೆ, ಇದೊಂದು 
ಉನ್ನತ ಮಟ್ಟದ ಕುರ್‌ಆನ್‌ ಎಂಬುದರ ಕುರಿತು ಇದು ಅತಿದೊಡ್ಡ ಆಣೆಯಾಗಿದೆ.3' ಇದು ಒಂದು ಸುರಕ್ಷಿತ ಗ್ರಂಥದಲ್ಲಿ 
ಮುದ್ರಿತವಿದೆ.* ಪರಿಶುದ್ಧರಲ್ಲದೆ ಬೇರಾರೂ ಇದನ್ನು ಸ್ಪರ್ಶಿಸಲಾರರು.* ಇದು 'ಸಕಲ ಲೋಕಪಾಲಕನಿಂದ 


32. ಇಲ್ಲಿಮರವೆಂದರೆ ಬೆಂಕಿ ಉರಿಸಲು ಕಟ್ಟಿಗೆಯನ್ನು ಒದಗಿಸುವ ಮರವಾಗಿರಬಹುದು ಅಥವಾ ಪ್ರಾಚೀನ ಕಾಲದಲ್ಲಿ ಅರಬರು 
ಹಸಿರು ರೆಂಬೆಗಳನ್ನು ಪರಸ್ಪರ ತಿಕ್ಕಿ ಬೆಂಕಿ ಉರಿಸುತ್ತಿದ್ದ ಮರ್ಟ್‌ ಮತ್ತು ಅಫ್ಫಾರ್‌ ಎಂಬ ಮರಗಳಾಗಿರಬಹುದು. 

33. ಈ ಬೆಂಕಿಯನ್ನು ಸ್ಮರಣೆಯ ಉಪಾಧಿಗೊಳಿಸಿರುವ ತಾಶ್ಚರ್ಯ ಹೀಗಿದೆ: ಅದು ಸದಾ ಸಮಯ ಬೆಳಗುತ್ತಾ ಮಾನವನಿಗೆ 
ಮರೆತು ಹೋದ ವಸ್ತುಗಳನ್ನು ನೆನಪಿಸುವ ವಸ್ತುವಾಗಿದೆ. ಒಂದು ವೇಳೆ ಬೆಂಕಿಯಿಲ್ಲದಿರುತ್ತಿದ್ದರೆ ಮಾನವ ಜೀವನವು ಪ್ರಾಣಿ ಜೀವನಕ್ಕಿಂತ 
ಬಿನ್ನವಾಗುತ್ತಿರಲಿಲ್ಲ. ಪ್ರಾಣಿಗಳಂತೆ ಕಚ್ಚಾ ವಸ್ತುಗಳನ್ನು ತಿನ್ನದೆ ಬೇಯಿಸಿ ತಿನ್ನುವ ಕ್ರಮಕ್ಕೆ ಬೆಂಕಿಯೇ ಮೂಲವಾಗಿದೆ. ಅನಂತರ ಅದು 
ಹೊಸ ಹೊಸ ಸಂಶೋಧನೆ ಮತ್ತು ಕೈಗಾರಿಕೆಗಳ ದ್ವಾರಗಳನ್ನು ತೆರೆಯಿತು. ಅಲ್ಲಾಹನು ಬೆಂಕಿಯನ್ನು ಉರಿಸುವ ಉಪಾಧಿಗೊಳಿಸಿ ಅದರಲ್ಲಿ 
ಉರಿಯುವ ವಸ್ತುಗಳನ್ನೂ ಸೃಷ್ಟಿಸಿರುತ್ತಿದ್ದರೆ ಮಾನವನ ನಿರ್ಮಾಣ ಕಲೆಯ ಬೀಗ ತೆರೆಯುತ್ತಿರಲಿಲ್ಲ. ಆದರೆ ಮಾನವನು ತನ್ನ ಸೃಷ್ಟಿಕರ್ತನು 
ಯುಕ್ತಿಜ್ಞನೆಂಬ ವಿಷಯವನ್ನು ಮರೆತು ಬಿಟ್ಟಿದ್ದಾನೆ. ಅವನು ಒಂದೆಡೆಯಲ್ಲಿ ಮಾನವನನ್ನು ಅನೇಕ ಪ್ರತಿಭೆಗಳಿರುವವನಾಗಿ ಸೃಷ್ಟಿಸಿದ್ದಾನೆ. 
ಇನ್ನೊಂದೆಡೆ ಭೂಮಿಯಲ್ಲಿ ಅವನ ಪ್ರತಿಭೆ ಮತ್ತು ಸಾಮರ್ಥ್ಯಗಳ ಬಳಕೆಗೆ ಅಗತ್ಯವಿರುವ ಸಂಪನ್ಮೂಲಗಳನ್ನು ಸೃಷ್ಟಿಸಿದನು. ಒಂದು ವೇಳೆ 
ಮಾನವನು ತಿಳಿಗೇಡಿಯಲ್ಲದಿದ್ದರೆ ಕೇವಲ ಈ ಒಂದು ಬೆಂಕಿಯೇ ಆತನಿಗೆ ತಾನು ಈ ಲೋಕದಲ್ಲಿ ಅನುಭವಿಸುತ್ತಿರುವ ಔದಾರ್ಯ ಮತ್ತು 
ಅನುಗ್ರಹಗಳನ್ನು ಯಾರು ದಯಪಾಲಿಸಿರುವನೆಂದು ನೆನಪಿಸಲು ಧಾರಾಳವಾಗಿದೆ. 

34. ಮೂಲದಲ್ಲಿ 'ಮುಕ್‌ವೀನ್‌' ಎಂದಿದೆ. ಭಾಷಾ ಪಂಡಿತರು ಅದಕ್ಕೆ ವಿವಿಧ ಅರ್ಥಗಳನ್ನು ನೀಡಿದ್ದಾರೆ. ಕೆಲವರು ಮರುಭೂಮಿಯಲ್ಲಿ 
ತಂಗಿದ ಪ್ರಯಾಣಿಕರು ಎಂದರೆ ಇನ್ನು ಕೆಲವರು ಹಸಿದವರು ಎಂದಿದ್ದಾರೆ. ಬೆಂಕಿಯನ್ನು ಬಳಸುವ ಎಲ್ಲಮಾನವರು ಎಂದು ಅರ್ಥೈಸಿದ್ದಾರೆ. 
ಆ ಬಳಕೆಯು ಆಹಾರ ಬೇಯಿಸುವುದೋ, ದೀಪ ಬೆಳಗಿಸುವುದೋ ಮತ್ತು ಚಳಿ ಕಾಯಿಸುವುದೋ ಆಗಿರಬಹುದು. 

35. ಅರ್ಥಾತ್‌, ಅವನ ಪವಿತ್ರ ನಾಮ ಉಚ್ಚರಿಸುತ್ತಾ, ಸತ್ಯನಿಷೇಧಿಗಳು ಮತ್ತು ಬಹುದೇವಾರಾಧಕರು ಅವನ ಮೇಲೆ ಆರೋಪಿಸುವ 
ಹಾಗೂ ಸತ್ಯನಿಷೇಧ, ಬಹುದೇವತ್ವ ಮತ್ತು ಪರಲೋಕ ನಿರಾಕರಣೆಯ ವಕ್ತಾರರ ಎಶ್ವಾಸ ಮತ್ತು ವಾದದಲ್ಲಿರುವ ಎಲ್ಲ ದೌರ್ಬಲ್ಯ ಮತ್ತು 
ಲೋಪದೋಷಗಳಿಂದ ಸಂಪೂರ್ಣ ಮುಕ್ತನಾಗಿರುವನೆಂದು ಘಂಟಾಘೋಷವಾಗಿ ಸಾರಿರಿ. 

36. ಅರ್ಥಾತ್‌, ವಿಷಯವು ನೀವು ತಿಳಿದ ಹಾಗಿಲ್ಲ. ಇಲ್ಲಿ ಪವಿತ್ರ ಕುರ್‌ಆನ್‌ ದೇವವತಿಯಿಂದ ಬಂದಿದೆಯೆಂದು ಆಣೆ 
ಹಾಕುವುದಕ್ಕಿಂತ ಮುಂಚೆ ಲಾ ಎಂಬ ಪದಪ್ರಯೋಗದಿಂದ ಅಂದು ಈ ಗ್ರಂಥದ ಕುರಿತು ಜನರು ಏನೇನೋ ಕುತರ್ಕದ ಮಾತುಗಳನ್ನು 
ಹೇಳುತ್ತಿದ್ದರು ಮತ್ತು ಆ ಮಾತುಗಳ ಖಂಡನೆಗಾಗಿ ಇಲ್ಲಿ ಆಣೆ ಹಾಕಲಾಗುತ್ತಿದೆಯೆಂದು ಸ್ವಯಂ ವ್ಯಕ್ತವಾಗುತ್ತದೆ. 


ಕಾಂಡ - 27 


56, ಅಲ್‌ ವಾಕಿಅಃ 213 


37. ನಕ್ಷತ್ರ ಮತ್ತು ಗ್ರಹಗಳ ಸ್ಥಾನವೆಂದರೆ ಅವುಗಳ ನಿವೇಶನ ಮತ್ತು ಅವುಗಳ ಹಂತ ಹಾಗೂ ಕಕ್ಷೆಗಳಾಗಿವೆ. ಕುರ್‌ಆನ್‌ ಮಹೋನ್ನತ 
ಗ್ರಂಥವೆಂದು ಅವುಗಳನ್ನು ಸಾಕ್ಷಿಗೊಳಿಸಿ ಆಣೆ ಹಾಕಿರುವ ಉದ್ದೇಶವು ಹೀಗಿದೆ: ಬಾಹ್ಯಾ ೦ತರಿಕ್ಷದಲ್ಲಿಆಕಾಶ ಕಾಯಗಳ ವ್ಯವಸ್ಥೆಯು ಸುಭದ್ರ 
ಮತ್ತು ಸುಶಕ್ತವಾಗಿರುವಂತೆಯೇ ಈ ವಾಣಿಯೂ ಸುಭದ್ರ ಮತ್ತು ಸುಶಕ್ತವಾಗಿದೆ. ಆ ವ್ಯವಸ್ಥೆಯನ್ನು ರೂಪಿಸಿರುವ ದೇವನೇ ಈ 
ವಾಣಿಯನ್ನೂ ಅವತೀರ್ಣಗೊಳಿಸಿದ್ದಾನೆ. ವಿಶ್ವದ ಅಸಂಖ್ಯಾತ ಕ್ಷೀರಪಥಗಳು (೧೩1೦೦9) ಅವುಗಳಲ್ಲಿರುವ ಅಸಂಖ್ಯಾತ ತಾರೆಗಳು 
(Stars) ಮತ್ತು ಗ್ರಹಗಳು (೫181165) ಬಾಹ್ಯ ನೋಟಕ್ಕೆ ಚದುರಿದಂತೆ ಗೋಚರಿಸುತ್ತಿದ್ದರೂ ಅವುಗಳಲ್ಲಿರುವ ಸುವ್ಯವಸ್ಥೆ ಮತ್ತು ಪರಸ್ಪರ 
ಸಂಬಂಧದಂತೆಯೇ ಈ ಗ್ರಂಥವೂ ಸಮಗ್ರ ಮತ್ತು ಶಿಸ್ತುಬದ್ಧವಾದ ಜೀವನ ನಿಯಮವನ್ನು ಸಮರ್ಪಿಸುತ್ತದೆ. ಅದರಲ್ಲಿ ವಿಶ್ವಾಸದ 
ಬುನಾದಿ, ನೈತಿಕತೆ, ಆರಾಧನೆ, ಆರ್ಥಿಕತೆ, ಸಾಮಾಜಿಕತೆ, ಸಂಸ್ಕೃತಿ, ನಾಗರಿಕತೆಗಳು, ಯುದ್ಧ ಮತ್ತು ಒಪ್ಪಂದ, ಕಾನೂನು ಮತ್ತು ನ್ಯಾಯ 
ಹೀಗೆ ಜೀವನದ ಎಲ್ಲ ರಂಗಗಳಿಗೂ ಅಗತ್ಯವಿರುವ ಮಾರ್ಗದರ್ಶನಗಳಿವೆ. ಅದರಲ್ಲಿ ಪರಸ್ಫರ ಸಂಬಂಧವಿಲ್ಲದ ಯಾವುದೇ ವಿಷಯವಿಲ್ಲ. 
ವಸ್ತುತಃ ಅದರ ತತ್ವಸಿದ್ಧಾಂತಗಳು ವಿವಿಧ ವಚನಗಳಲ್ಲಿ ವಿಭಿನ್ನ ಸಂದರ್ಭಗಳಲ್ಲಿ ಅವತೀರ್ಣವಾದ ಉಪನ್ಯಾಸಗಳಲ್ಲಿ ವಿವರಿಸಲಾಗಿದೆ. 
ಹಾಗೆಯೇ ದೇವನು ವ್ಯವಸ್ಥೆಗೊಳಿಸುವ ಆಕಾಶ ಲೋಕವು ಕಿಂಚಿತ್ತೂ ಲೋಪವಿಲ್ಲದೆ ಸುಭದ್ರ ಮತ್ತು ಸುಸ್ಥಿರವಾಗಿರುವಂತೆಯೇ ಈ ಗ್ರಂಥವು 
ಸಮರ್ಪಿಸುವ ವಾಸ್ತವಿಕತೆ ಮತ್ತು ಮಾರ್ಗದರ್ಶನಗಳೂ ಸುಭದ್ರ ಮತ್ತು ಅಚಲವಾಗಿವೆ. 

38. ಅರ್ಥಾತ್‌, ಶ್ರಮ ೭೫% "ಲೌಹುನ್‌ ಮಹ್‌ಪಫೂರಖ್‌'. ಅದಕ್ಕೆ ೦5 ಟಟ "ಕಿತಾಬುಮ್ಮಕ್ನೂನ್‌' ಪದ ಬಳಸಲಾಗಿದೆ. 
ಅಂದರೆ ಗುಪ್ತವಾಗಿರಿಸಿರುವ ಅಥವಾ ಯಾರ ಕೈಗೂ ಎಟುಕದ ಲಿಖಿತ ದಾಖಲೆಯಂದರ್ಥ. ಈ ಸುರಕ್ಷಿತ ದಾಖಲೆಯಲ್ಲಿ ಕುರ್‌ಆನ್‌ 
ಉಲ್ಲೇಖವಾಗಿದೆಯೆಂದರೆ ಪ್ರವಾದಿವರ್ಯರಿಗೆ ಅವತೀರ್ಣವಾಗುವುದಕ್ಕಿಂತ ಮುಂಚೆ ಅದು ಅಲ್ಲಾಹನ ಬಳಿ ಅವನ ವಿಧಿಯ ದಾಖಲೆಯಲ್ಲಿ 
ಉಲ್ಲೇಖವಾಗಿತ್ತು. ಅದರೊಳಗೆ ತಿದ್ದುಪಡಿಯ ಯಾವುದೇ ಅವಕಾಶವಿಲ್ಲ ಯಾಕೆಂದರೆ ಅದು ಎಲ್ಲಸೃಷ್ಟಿಗಳ ಹಸ್ತಕ್ಷೇಪಗಳಿಗಿಂತ ಮಿಗಿಲಾಗಿದೆ. 

39, ಇದು ಕುರ್‌ಆನಿನ ಕುರಿತು ಸತ್ಯನಿಷೇಧಕರ ಆರೋಪಗಳ ನಿರಾಕರಣೆಯಾಗಿದೆ. ಅವರು ಪ್ರವಾದಿಯವರನ್ನು ಜ್ಯೋತಿಷಿಯೆಂದು 
ಕರೆದು ಈ ವಾಣಿಯನ್ನು ಯಕ್ಷರು ಮತ್ತು ಶೈತಾನರು ಅವರ ಮನದಲ್ಲಿ ಮೂಡಿಸುತ್ತಿರುವರೆಂದು ಹೇಳುತ್ತಿದ್ದರು. ಕುರ್‌ಆನಿನ ಅನೇಕ 
ಕಡೆಗಳಲ್ಲಿ ಅದಕ್ಕೆ ಉತ್ತರಿಸಲಾಗಿದೆ. ಉದಾ: ಅಶ್ಕುಅರಾ ಅಧ್ಯಾಯದಲ್ಲಿ (ವಚನ 210-212) ಹೀಗಿದೆ: 


ಕಿ. ಅಭ ವ್ಯ MNS LCS 185೬; ಆರಿ, EGU 

ಅದು ಶೈತಾನರು ಅವಶೀರ್ಣಗೊಳಿಸಿರುವುದಲ್ಲ. ಅದು ಅವರಿಗೆ ಭೂಷಣವೂ ಅಲ್ಲ, ಅದು ಅವರಿಂದ ಸಾಧ್ಯವೂ ಅಲ್ಲ, ಅವರನ್ನು 
ಅದರ ಆಲಿಸುವಿಕೆಯಿಂದಲೂ ದೂರ ಇರಿಸಲಾಗಿದೆ. ಅದೇ ಮಾಶುಗಳನ್ನು ಇಲ್ಲಿ ಅದನ್ನು ಪರಿಶುದ್ಧರಲ್ಲದವರು ಸ್ಪರ್ಶಿಸಲಾರರು ಎಂದು 
ತಿಳಿಸಲಾಗಿದೆ. ಅರ್ಥಾತ್‌, ಶೈತಾನರು ಇದನ್ನು ತಂದು ಅಥವಾ ಇದರ ಅವತೀರ್ಣ ವೇಳೆಯಲ್ಲಿ ಇದರಲ್ಲಿ ಹಸ್ತಕ್ಷೇಪ ನಡೆಸಿರುವ ಮಾತು 
ಹಾಗಿರಲಿ ಇದನ್ನು ಲೌಹುಲ್‌ ಮಹ್‌ಫೂರುಖ್‌ನಿಂದ ಪ್ರವಾದಿವರ್ಯರಿಗೆ ಅವತೀರ್ಣಗೊಳಿಸುವ ಸಂದರ್ಭದಲ್ಲಿ ಪರಿಶುದ್ಧ ದೇವಚರರ 
ಹೊರತು ಬೇರೆ ಯಾರಿಗೂ ಅದರ ಸನಿಹಕ್ಕೂತಲುಪಲು ಸಾಧ್ಯವಿಲ್ಲ ದೇವಚರರು ಎಲ್ಲರೀತಿಯ ಅಶುದ್ಧ ಭಾವನೆ ಮತ್ತು ಅಭಿಲಾಷೆಗಳಿಂದ 
ಮುಕ್ತರಾಗಿರುವುದರಿಂದಲೇ ಅವರನ್ನು (ಮುತಹ್ಹರೂನ್‌) "ಪರಿಶುದ್ಧರು' ಎನ್ನಲಾಗಿದೆ. 

ಈ ವಚನವನ್ನು ಅನಸ್‌ ಬಿನ್‌ ಮಾಲಿಕ್‌, ಇಬ್ನ್‌ ಅಬ್ಬಾಸ್‌, ಸಈದ್‌ ಬಿನ್‌ ಜುಬೈರ್‌, ಇಕ್ರಿಮ, ಮುಜಾಹಿದ್‌, ಕತಾದ, ಅಬುಲ್‌ 
ಆಲಿಯಾ, ಸುದ್ದಿ ದಹ್ಹಾಕ್‌ ಮತ್ತು ಇಬ್ನು ರುದ್‌ರವರು ಇದೇ ರೀತಿ ವ್ಯಾಖ್ಯಾನಿಸಿದ್ದಾರೆ. ವಚನ ಕ್ರಮದ ದೃಷ್ಟಿಯಲ್ಲಿಯೂ ಈ ವ್ಯಾಖ್ಯಾನ 
ಸರಿಯಾಗಿದೆ. ಯಾಕೆಂದರೆ ವಾಕ್ಚರಣಿಯಿಂದ ಸ್ವತಃ ವ್ಯಕ್ತವಾಗುವಂತೆ, ಏಕದೇವತ್ವ ಮತ್ತು ಪರಲೋಕದ ಕುರಿತು ಮಕ್ಕಾದ ಸತ್ಯನಿಷೇಧಕರ 
ತಪ್ಪು ಕಲ್ಪನೆಗಳನ್ನು ನಿರಾಕರಿಸಿದ ಬಳಿಕ ಇದೀಗ ಕುರ್‌ಆನಿನ ಕುರಿತು ಅವರ ಮಿಥ್ಯ ಭಾವನೆಗಳನ್ನು ನಿವಾರಿಸಲಾಗುತ್ತಿದೆ. ನಕ್ಷತ್ರಗಳ ಸ್ಥಾನಗಳ 
ಆಣೆ ಹಾಕಿ ಹೀಗೆ ತಿಳಿಸಲಾಗಿದೆ: ಇದೊಂದು ಮಹೋನ್ನತ ಗ್ರಂಥವಾಗಿದೆ. ಅಲ್ಲಾಹನ ಸುರಕ್ಷಿತ ದಾಖಲೆಯಲ್ಲಿ ಉಲ್ಲೇಖವಾಗಿದೆ. ಇದರಲ್ಲಿ 
ಇತರ ಸೃಷ್ಟಿಗಳು ಹಸ್ತಕ್ಷೇಪಿಸುವ ಯಾವುದೇ ಸಾಧ್ಯತೆಯಿಲ್ಲ, ಪರಿಶುದ್ಧರಾದ ದೇವಚರರ ಹೊರತು ಬೇರೆ ಯಾರಿಂದಲೂ ಸ್ಪರ್ಶಿಸಲಾಗದ 
ರೀತಿಯಲ್ಲಿ ಇದನ್ನು ಪ್ರವಾದಿವರ್ಯರಿಗೆ ಅವತೀರ್ಣಗೊಳಿಸಲಾಗುತ್ತಿದೆ. 

ಕೆಲವು ಕುರ್‌ಆನ್‌ ವ್ಯಾಖ್ಯಾನಗಾರರು ಈ ವಚನದಲ್ಲಿರುವ 'ಲಾ' ಎಂಬ ಪದವನ್ನು ನಕಾರದಲ್ಲಿ ಗ್ರಹಿಸಿ ಈ ವಚನಕ್ಕೆ "ಇದನ್ನು 
ಶುದ್ಧವಿಲ್ಲದವನು ಮುಟ್ಟಬಾರದು' ಅಥವಾ "ಅಶುದ್ಧನು ಇದನ್ನು ಸ್ಪರ್ಶಿಸಬಾರದು' ಎಂಬ ಅರ್ಥ ನೀಡಿದ್ದಾರೆ. ಇನ್ನು ಕೆಲವರು "ಲಾ'ವನ್ನು 
ನಕಾರವೆಂದು ಗ್ರಹಿಸಿದರೂ ಈ ಗ್ರಂಥವನ್ನು ಪರಿಶುದ್ಧಾಶ್ಮರ ಲ್ಲ ಡೊ (ಮುತ್ತಹಿರೀನ್‌) ಹೊರತು ಬೇರೆ ಯಾರೂ ಸ್ಪರ್ಶಿಸುವುದಿಲ್ಲಎಂದು 
ಅರ್ಥೈಸಿದ್ದಾರೆ. ಅದೇ ವೇಳೆ ಅವರು ಈ ನಕಾರವು ಜಟ್ಕಿ ೪ ಎಂ! (ಗೂಟಿ "ಓರ್ವ ಮುಸ್ಲಿಮನು ಇನ್ನೊಬ್ಬ ಮುಸ್ಲಿಮನ 


ಕಾಂಡ - 27 


214 ತಪ್ಪೀಮುಲ್‌ ಕುರ್‌ಆನ್‌ 


ಸಹೋದರನು, ಅವನು ಆತನ ಮೇಲೆ ಅಕ್ರಮವೆಸಗುವುದಿಲ್ಲ' ಎಂಬ ಪ್ರವಾದಿ ವಚನದಲ್ಲಿರುವ ನಕಾರವಾಗಿದೆ. ಇದರಲ್ಲಿ ಮುಸ್ಲಿಮನು 
ಮುಸ್ಲಿಮನ ಮೇಲೆ ಅಕ್ರಮವೆಸಗುವುದಿಲ್ಲವೆಂದು ತಿಳಿಸಲಾಗಿದ್ದರೂ ವಸ್ತುತಃ ಅದರಲ್ಲಿ ಮುಸ್ಲಿಮನು ಮುಸ್ಲಿಮನ ಮೇಲೆ ಅಕ್ರಮವೆಸಗ 
ಬಾರದೆಂಬ ಆದೇಶವೂ ಅಡಕವಾಗಿದೆ. ಹಾಗೆಯೇ ಈ ವಚನದಲ್ಲಿ ಪರಿಶುದ್ಧರ ಹೊರತು ಬೇರೆ ಯಾರೂ ಈ ಕುರ್‌ಆನನ್ನು ಸ್ಪರ್ಶಿಸುವು 
ದಿಲ್ಲವೆಂದು ಹೇಳಿದ್ದರೂ ಓರ್ವನು ಶುದ್ಧನಾಗುವ ತನಕ ಅದನ್ನು ಮುಟ್ಟಬಾರದೆಂಬ ಆದೇಶವೂ ಅದರಲ್ಲಿದೆ. 

ವಾಸ್ತವದಲ್ಲಿ ಈ ವ್ಯಾಖ್ಯಾನವು ವಚನದ ಸಾಂದರ್ಭಿಕ ಹಿನ್ನೆಲೆಗೆ ಸರಿಹೊಂದುವುದಿಲ್ಲ. ಈ ವಚನವನ್ನು ಆದರ ಹಿನ್ನೆಲೆಯಿಂದ 
ಬೇರ್ಪಡಿಸಿದರೆ ಆ ರೀತಿ ಅರ್ಥೈಸಬಹುದಾದರೂ ವಚನದ ಹಿನ್ನೆಲೆಯನ್ನು ಗಮನಿಸಿದರೆ ಅಲ್ಲಿ ಈ ಗ್ರಂಥವನ್ನು 'ಶುದ್ಧರಲ್ಲದವರು 
ಮುಟ್ಟಬಾರದು' ಎನ್ನುವ ಔಚಿತ್ಯ ಕಾಣಿಸುವುದಿಲ್ಲ ಯಾಕೆಂದರೆ ಶ್ರೋತೃಗಳಾಗಿರುವ ಸತ್ಯನಿಷೇಧಕರಿಗೆ ಹೀಗೆ ಹೇಳಲಾಗುತ್ತಿದೆ: ಇದು 
ವಿಶ್ವದೊಡೆಯನಿಂದ ಅವತೀರ್ಣವಾದ ಗ್ರಂಥ. ಅದರ ಕುರಿತು ಅದನ್ನು- ಶೈತಾನರು ಪ್ರವಾದಿವರ್ಯರ (ಸ) ಮನದಲ್ಲಿಮೂಡಿಸಿದರೆಂಬ 
ನಿಮ್ಮ ಈ ಭಾವನೆ ತಪ್ಪು. ಅನ್ಯಥಾ ಇಲ್ಲಿಶುದ್ಧಿಯಿಲ್ಲದೆ ಯಾರೂ ಇದನ್ನು ಮುಟ್ಟಬಾರದು ಎಂಬ ಕರ್ಮಶಾಸ್ತ್ರದ ನಿಯಮವನ್ನು ವಿವರಿಸುವ 
ಅಗತ್ಯವೇನಿದೆ? ಹೆಚ್ಚೆಂದರೆ ಇಲ್ಲಿ ಹೀಗೆ ಮಾತ್ರ ಹೇಳಬಹುದು: ಈ ವಚನವು ಆದೇಶ ನೀಡಲಿಕ್ಕಾಗಿ ಅವತೀರ್ಣವಾಗಿಲ್ಲದಿದ್ದರೂ ಅದರಲ್ಲಿ 
ಅಲ್ಲಾಹನ ಬಳಿ ಕೇವಲ ಪರಿಶುದ್ಧರು ಮಾತ್ರ ಅದನ್ನು ಸ್ಪರ್ಶಿಸಿದ್ದರೆಂಬ ಸೂಚನೆಯಿದೆ. ಅದೇ ಈ ಲೋಕದಲ್ಲಿಯೂ ಅದನ್ನು ಅಲ್ಲಾಹನ 
ವಾಣಿಯೆಂದು ನಂಬುವವರಾದರೂ ಕನಿಷ್ಠಪಕ್ಷ ಅಶುದ್ಧ ಸ್ಥಿತಿಯಲ್ಲಿರುವಾಗ ಅದನ್ನು ಸ್ಪರ್ಶಿಸದಿರಬೇಕು. 

ಆ ಕುರಿತು ಬಂದ ವರದಿಗಳನ್ನು ಕೆಳಗೆ ಕೊಡಲಾಗಿದೆ. 

i. ಇಮಾಮ್‌ ಮಾಲಿಕ್‌ರು ಮುಅತ್ತಾದಲ್ಲಿ ಅಬ್ದುಲ್ಲಾ ಬಿನ್‌ ಅಬೂಬಕರ್‌ರು ಮುಹಮ್ಮದ್‌ ಬಿನ್‌ ಅಮ್ರ್‌ ಬಿನ್‌ ಹರುಖ್ದ್‌ರಿಂದ 
ಉಲ್ಲೇಖಿಸಿದ್ದಾರೆ: ಪ್ರವಾದಿವರ್ಯರು(ಸ) ಅಮ್ರ್‌ ಬಿನ್‌ ಹರ್ದುೌರ ಮೂಲಕ ಯಮನ್‌ನ ನಾಯಕರಿಗೆ ಕಳುಹಿಸಿದ ರಾಯಸದಲ್ಲಿ ಹೀಗೆ 
ಆಜ್ಞಾಹಿಸಲಾಗಿತ್ತು: ಸಕ 91 $1೫! ಶುದ್ಧರಲ್ಲದವರು ಕುರ್‌ಆನನ್ನು ಸರ್ಶಿಸಬಾರದು. ಇದೇ ವಿಷಯವನ್ನು ಇಮಾಮ್‌ 
ರುುಶ್ರಿಯವರಿಂದ ಅಬೂದಾವೂದ್‌ರು ಮುರಾಸೀಲ್‌ನಲ್ಲಿ ಉಲ್ಲೇಖಿಸಿದ್ದಾರೆ. ಅಬೂಬಕರ್‌ ಮುಹಮ್ಮದ್‌ ಬಿನ್‌ ಅಮ್ರ್‌ ಬಿನ್‌ ಹರ್ಬು್‌ರ 
ಬಳಿಯಲ್ಲಿದ್ದ ಪ್ರವಾದಿಯವರು ಬರೆದುಕೊಟ್ಟ ರಾಯಸದಲ್ಲಿ ನಾನು ಈ ಆಜ್ಞೆಯನ್ನು ನೋಡಿರುತ್ತೇನೆಂದು ಅವರು ಹೇಳಿದ್ದಾರೆ. 

ii. ಅಲಿಯವರಿಂದ ಉಲ್ಲೇಖಿಸಲಾಗಿರುವ ವರದಿಯಲ್ಲಿ ಹೀಗಿದೆ: ಅವರು ಹೇಳಿದ್ದಾರೆ: 

bod de OTA oe ಇ! BE ಪಿ ಬ 0! 

ಪ್ರವಾದಿವರ್ಯರನ್ನು ದೊಡ್ಡ ಅಶುದ್ಧಿ (ಜನಾಬತ್‌)ಯ ಹೊರತು ಬೇರೆ ಯಾವುದೂ ಕುರ್‌ಆನ್‌ ಪಾರಾಯಣದಿಂದ ತಡೆಯುತ್ತಿರಲಿಲ್ಲ. 
(ಅಬೂ ದಾವೂದ್‌, ನಸಾಈ, ತಿರ್ಮಿದಿ) 

iii. ಉಮರ್‌ರಿಂದ (ರ) ವರದಿ: ಅದರಲ್ಲಿ ಅವರು ಹೀಗೆ ಹೇಳಿದ್ದಾರೆ: 

OTM pp te dls ಯಾತಿ! iY 

ದೊಡ್ಡ ಅಶುದ್ಧಿ (ಜನಾಬತ್‌)ಯಲ್ಲಿರುವವರು ಮತ್ತು ಯತುಸ್ರಾವವಿರುವ ಸ್ತ್ರೀಯರು ಕುರ್‌ಆನ್‌ನಿಂದ ಏನನ್ನೂ ಓದಬಾರದು. 
(ಅಬೂ ದಾವೂಬ್‌, ತಿರ್ಮಿದಿ) 

iv. ಬುಖಾರಿಯವರ ವರದಿಯಲ್ಲಿ ಹೀಗಿದೆ: ಪ್ರವಾದಿವರ್ಯರು (ಸ) ರೋಮ್‌ನ ಸೀರುರನಾಗಿದ್ದ ಹರ್ಕ್ಯೂಲಿಸ್‌ನಿಗೆ ಕಳುಹಿ 
ಸಿದ್ದ ಶುಭಸಂದೇಶದಲ್ಲಿ ಪವಿತ್ರ ಕುರ್‌ಆನ್‌ನ ಈ ವಚನವನ್ನೂ ಉಲ್ಲೇಖಿಸಿದ್ದರು: 

eS lf ys tS fat uy 

ಈ ಕುರಿತು ಸಹಾಬಿ ಮತ್ತು ತಾಬಿಉಗಳ ಅಭಿಪ್ರಾಯ ಹೀಗಿದೆ: ಸಲ್ಮಾನ್‌ ಫಾರ್ಸಿಯವರು ವುರುೂರಹಿತವಾಗಿ ಕುರ್‌ಆನ್‌ 
ಪಾರಾಯಣ ಮಾಡುವುದನ್ನು ದೋಷವೆಂದು ಭಾವಿಸುತ್ತಿರಲಿಲ್ಲ. ಆದರೂ ವುರೂ ಇಲ್ಲದೆ ಕುರ್‌ಆನ್‌ ಸ್ಪರ್ಶಿಸುವುದು ಅವರ ದೃಷ್ಟಿಯಲ್ಲಿ 
ಧರ್ಮಸಮ್ಮತವಾಗಿರಲಿಲ್ಲ. ಸಅದ್‌ ಬಿನ್‌ ಅಬೀ ವಕ್ಕಾಸ್‌ ಮತ್ತು ಅಬ್ದುಲ್ಲಾ ಬಿನ್‌ ಉಮರ್‌ರ ಅಭಿಪ್ರಾಯವೂ ಇದೇ ಆಗಿತ್ತು. ಹಸನ್‌ 
ಬಸರಿ ಮತ್ತು ಇಬ್ರಾಹೀಮ್‌ ನಖಈಯವರು ವುರೂ ಇಲ್ಲದೆ ಕುರ್‌ಆನ್‌ ಸ್ಪರ್ಶಿಸುವುದನ್ನು ಮಕ್ರೂಹ್‌ (ಅನಪೇಕ್ಷಣೀಯ) ಎಂದು 
ಭಾವಿಸುತ್ತಿದ್ದರು. (ಅಹ್‌ಕಾಮುಲ್‌ ಕುರ್‌ಆನ್‌-ಜಸ್ಲಾಸ್‌) ಅತಾಆ್‌ ತಾವೂಸ್‌, ಶಅಬಿ ಮತ್ತು ಕಾಸಿಮ್‌ ಬಿನ್‌ ಮುಹಮ್ಮದ್‌ರಿಂದಲೂ 
ಹೀಗೆಯೇ ಉದ್ದ ಎತೆವಾಗಿದೆ. (ಆಲ್‌ ಮುಗ್ನಿ- ಇಬ್ನು: ಕುದಾಮ) ಆದರೆ ಕುರ್‌ಆನ್‌ ಸ್ಪರ್ಶಿಸದೆ ನೋಡಿ ಮತ್ತು ಸ್ಥರಿಸಿ ಓದುವುದು ಅವರ 
ದೃಷ್ಟಿಯಲ್ಲಿ ವುರಖೂ ಇಲ್ಲದೆಯೂ ಧರ್ಮಸಮ್ಮತವಾಗಿತ್ತು. 

ದೊಡ್ಡ ಅಶುದ್ಧಿ (ಜನಾಬತ್‌), ಯತುಸ್ರಾವ, ಹೆರಿಗೆಸ್ರಾವ ಇತ್ಯಾದಿ ಸಂದರ್ಭಗಳಲ್ಲಿ ಕುರ್‌ಆನ್‌ ಪಾರಾಯಣ ಮಾಡುವುದು 


ಕಾಂಡ - 27 


56. ಅಲ್‌ ವಾಕಿಅಃ 215 


ಉಮರ್‌, ಅಲಿ, ಹಸನ್‌ ಬಸರಿ, ಇಬ್ರಾಹೀಮ್‌ ನಖಕಃ, ರುಹ್ರ ಮುಂತಾದವರ ದೃಷ್ಟಿಯಲ್ಲಿ ಅನಪೇಕ್ಷಣೀಯವಾಗಿತ್ತು. ಆದರೆ ಇಬ್ನು 
ಅಬ್ಬಾಸ್‌ರ ದೃಷ್ಟಿಕೋನದಂತೆ ಜನರು ನಿತ್ಯ ಓದುವ ಕುರ್‌ಆನ್‌ ಭಾಗಗಳನ್ನು ಸ್ಮರಣೆಯಿಂದ ಓದಬಹುದು ಮತ್ತು ಅವರ ಕರ್ಮವಿಧಾನವೂ 
ಅದೇ ಆಗಿತ್ತು. ಈ ಕುರಿತು ಸಈದ್‌ ಬಿನ್‌ ಮುಸಯ್ಯಬ್‌ ಮತ್ತು ಸಈದ್‌ ಬಿನ್‌ ಜುಬೈರ್‌ರೊಡನೆ ವಿಚಾರಿಸಿದಾಗ ಅವರು ಹೇಳಿದರು: 
ಕುರ್‌ಆನ್‌ ಕಂಠಪಾಠ ಮಾಡಿರುವವರಲ್ಲಿ ಅದು ಸುರಕ್ಷಿತವಾಗಿದೆಯಷ್ಟೆ ಹೀಗಿರುತ್ತಾ ಆದನ್ನು ಉಚ್ಚರಿಸುವುದರಲ್ಲಿ ದೋಷವೇನಿದೆ. (ಅಲ್‌ 
ಮುಗ್ನಿ, ಅಲ್‌ ಮುಹಲ್ಲ ಲಿ ಇಬ್ಲಿ ಹರುಮ್‌) 

ಈ ಕುರಿತು ಕರ್ಮಶಾಸ್ತ್ರಜ್ಞರ ಅಭಿಪ್ರಾಯವನ್ನು ಕೆಳಗೆ ಕೊಡಲಾಗಿದೆ: 

ಹನಫೀ ಕರ್ಮಶಾಸ್ತ್ರಜ್ಞದ ವ್ಯಾಖ್ಯಾನಗಾರ ಇಮಾಮ್‌ ಅಲಾವುದ್ದೀನ್‌ ಕಾಶಾನಿಯವರು ಬದಾಯಿಉಸ್ಸನಾಯಿಆನಲ್ಲಿ ಹೀಗೆ 
ವಿವರಿಸಿ ದ್ದಾರೆ: ವುರಭೂ ಇಲ್ಲದೆ ನಮಾರು್‌ ಮಾಡುವುದು ಧರ್ಮಸಮ್ಮತವಲ್ಲದಿರುವಂತೆಯೇ ಕುರ್‌ಆನ್‌ ಸ್ಪರ್ಶಿಸುವುದೂ ಧರ್ಮಸಮ್ಮತ 
ವಲ್ಲ ಅದು ಹೊರ ಕವಚದೊಳಗಿದ್ದರೆ ಮುಟ್ಟಬಹುದು. ಹೊರ ಕವಚವೆಂದರೆ ಕೆಲವು ಎದ್ವಾಂಸರ ದೃ. ಷ್ಟಿಯಲ್ಲಿ ಹೊದಿಕೆಯಾಗಿದೆ. ಇನ್ನು 
ಕೆಲವರ ದ್ದ ೃಷ್ಟಿಯಲ್ಲಿ ಕುರ್‌ಆನನ್ನು ಜೋಪಾನವಿರಿಸಿ ಹೊರತೆಗೆಯಬಹುದಾದ ಸಃ ಸಣ್ಣ ಚೀಲ, ಲಕೋಟೆ ಅಥವಾ ಪೆಟ್ಟಿಗೆಯಾಗಿರಬಹುದು. 
ಹಾಗೆಯೇ ಕುರ್‌ಆನ್‌ ವ್ಯಾಖ್ಯಾನ ಗ್ರಂಥಗಳನ್ನೂ ಕುರ್‌ಆನ್‌ ವಚನಗಳನ್ನೂ ಬರೆದ ಇತರ ವಸ್ತುಗಳನ್ನೂ ವುರ್ಳೂ ಇಲ್ಲದೆ ಸ್ಪರ್ಶಿಸಬಾರದು. 
ಕರ್ಮ ಶಾಸ್ತ್ರಗ್ರಂಥಗಳನ್ನು ಮುಟ್ಟಬಹುದು. ಅವುಗಳನ್ನು ವುರಖೂ ಇಲ್ಲದೇ ಮುಟ್ಟದಿರುವುದು ಉತ್ತಮ. ಯಾಕೆಂದರೆ ಅವುಗಳಲ್ಲಿಯೂ 
ಆಧಾರ ವಾಗಿ ಕುರ್‌ಆನ್‌ ವಚನಗಳಿರುತ್ತವೆ. ಕೆಲವು ಹನಫೀ ವಿದ್ವಾಂಸರು ಹೀಗೆ ಅಭಿಪ್ರಾಯಪಟ್ಟಿದ್ದಾರೆ: ಕುರ್‌ಆನ್‌ ಪ್ರತಿಯಲ್ಲಿಕುರ್‌ಆನ್‌ 
ವಚನ ಗಳನ್ನು ಬರೆದಿರುವ ಭಾಗವನ್ನು ಮಾತ್ರ ಮುಟ್ಟಬಾರದು. ಉಳಿದಂತೆ ಸಾಮಾನ್ಯ ಉದ್ದರಣೆ ಅಥವಾ ವ್ಯಾಖ್ಯಾನಗಳನ್ನು ಬರೆದಿರುವ 
ಭಾಗ ವನ್ನು ಮುಟ್ಟಿದರೆ ತಪ್ಪಾಗಲಾರದು. ಆದರೆ ವಾಸ್ತವದಲ್ಲಿ ಅದು ಕೂಡಾ ಕುರ್‌ಆನ್‌ ಪ್ರತಿಯ ಭಾಗವಾಗಿದೆ. ಅದರ ಸ್ಪರ್ಶವೂ 
ಕುರ್‌ಆನಿನ ಸ್ಪರ್ಶಕ್ಕೆ ಸಮಾನವಾಗಿದೆ. ಏನಿದ್ದರೂ ವುರೂ ಇಲ್ಲದೆ ಕುರ್‌ಆನ್‌ ಪಾರಾಯಣ ಮಾಡುವುದು ಅನುವದನೀಯವಾಗಿದೆ. 
ಫತಾವಾ ಆಲಂಗೀರ್‌ನಲ್ಲಿ ಮಕ್ಕಳನ್ನು ಈ ನಿಯಮದಿಂದ ಹೊರತುಪಡಿಸಲಾಗಿದೆ. ವುರುೂೂ ಇದ್ದರೂ ಇಲ್ಲದಿದ್ದರೂ ಕಲಿಯಲಿಕ್ಕಾಗಿ ಮಕ್ಕಳೆ 
ಕೈಗೆ ಕೊಡಬಹುದು. 

ಶಾಫಿಈಃ ಕರ್ಮಶಾಸ್ತ್ರದ ಅಭಿಮತವನ್ನು ಇಮಾಮ್‌ ನವವಿಯವರು ಅಲ್‌ ಮಿನ್‌ಹಾಜ್‌ನಲ್ಲಿ ಹೀಗೆ ವಿವರಿಸಿದ್ದಾರೆ: ನಮಾರು್‌ 
ಮತ್ತು ತವಾಫ್‌ನಂತೆಯೇ ವುರುೂ ಇಲ್ಲದೆ ಪವಿತ್ರ ಕುರ್‌ಆನನ್ನು ಅಥವಾ ಅದರ ಯಾವುದಾದರೂ ಹಾಳೆಯನ್ನು ಮುಟ್ಟುವುದು ನಿಷಿದ್ದ 
ವಾಗಿದೆ. ಹಾಗೆಯೇ ಕುರ್‌ಆನಿನ ಹೊರ ಹೊದಿಕೆಯನ್ನು ಮುಟ್ಟುವುದೂ ನಿಷಿದ್ಧವಾಗಿದೆ. ಕುರ್‌ಆನ್‌ ಪ್ರತಿಯು ಚೇಲ ಅಥವಾ ಲಕೋಟೆ 
ಯಲ್ಲಿದ್ದರೂ ಅಥವಾ ಕುರ್‌ಆನ್‌ ಪ್ರವಚನಕ್ಕಾಗಿ ಅದರ ಭಾಗಗಳನ್ನು ಫಲಕದಲ್ಲಿ ಬರೆದಿಟ್ಟರೂ ಮುಟ್ಟುವುದು ಧರ್ಮಸಮೃತವಲ್ಲ. ಆದರೆ 
ಓರ್ವರ ಸರಕುಗಳ ಜತೆಯಲ್ಲಿ ಇರಿಸಿದ್ದರೆ ಅಥವಾ ವ್ಯಾಖ್ಯಾನ ಗ್ರಂಥಗಳಲ್ಲಿ ಬರೆದಿದ್ದರೆ, ನಾಣ್ಯದಲ್ಲಿ ಅದರ ಏನನ್ನಾದರೂ ಮುದ್ರಿಸಿದ್ದರೆ 
ಅದನ್ನು ಮುಟ್ಟುವುದು ಸಮ್ಮತಾರ್ಹವಾಗಿದೆ. ಮಕ್ಕಳು ವುರಖೂ ಇಲ್ಲಃ ದಿದ್ದರೂ ಕುರ್‌ಆನ್‌ ಪ್ರತಿಯನ್ನು ಮುಟ್ಟಬಹುದು. ವುರಖೂ ಇಲ್ಲದೆ 
ಕುರ್‌ಆನ್‌ ಓದುವವರು ಕೋಲು ಇತ್ಯಾದಿಗಳಿಂದ ಹಾಳೆಗಳನ್ನು ತೆರೆಯಬಹುದು. ಅಲ್‌ ಫಿಕ್ಹ್‌ ಅಲಲ್‌ ಮದಾಹಿಬಿಲ್‌ ಅರ್‌ಬಅ ಎಂಬ 

ಗ್ರಂಥದಲ್ಲಿಮಾಲಿಕಿ ಕರ್ಮಶಾಸ್ತ್ರದ ಅಭಿಪ್ರಾ ಾಯವನ್ನು ಹೀಗೆ ಉಲ್ಲೇಖಿಸಲಾಗಿದೆ: ಬಹುತೇಕ ಕರ್ಮಶಾಸ್ತ್ರಜ್ಞ ಜರ ಅಭಿಪ್ರಾಯ ದಂತೆ ಅವರೂ 

ಪವಿತ್ರ ಕುರ್‌ಆನ್‌ ಮುಟ್ಟುವುದಕ್ಕೆ ವುರುೂ ಅವಶ್ಯಕವೆಂದಿದ್ದಾರೆ. ಆದರೆ ಕುರ್‌ಆನಿನ ಶಿಕ್ಷಣಕ್ಕಾಗಿ ಗುರು- -ಶಿಷ್ಯರೀರ್ವರನ್ನೂ ಇದರಿಂದ 
ಹೊರತುಪಡಿಸಿದ್ದಾರೆ. ಮಾತ್ರವಲ್ಲ ಕಲಿಯಲಿಕ್ಕಾಗಿ ಮುಟ್ಟಾದ ಸ್ವೀಯರೂ ಕುರ್‌ಆನ್‌ ಮುಟ್ಟಬಹುದೆಂದು ಅವರು ಹೇಳುತ್ತಾರೆ. ಇಬ್ದು 
ಕುದಾಮರು ಮುಗ್ನಿಯಲ್ಲಿ ಇಮಾಮ್‌ ಮಾಲಿಕ್‌ರ ಈ ಅಭಿಪ್ರಾಯವನ್ನು ಉಲ್ಲೇಖಿಸಿದ್ದಾರೆ: ಜನಾಬತ್‌ (ಸಂಭೋಗಾನಂತರ ಸ್ನಾನಕ್ಕಿಂತ 
ಮುಂಚಿನ) ಸ್ಥಿತಿಯಲ್ಲಿ ಕುರ್‌ಆನ್‌ ಪಠನ ನಿಷಿದ್ಧ. ಆದರೆ ಮುಟ್ಟಿನ ಸ್ತ್ರೀಯರಿಗೆ ಕುರ್‌ಆನ್‌ ಪಾರಾಯಣ ಮಾಡುವ ಅನುಮತಿಯಿದೆ. 
ಯಾಕೆಂದರೆ ದೀರ್ಫಕಾಲ ಆಕೆಯನ್ನು ಕುರ್‌ಆನ್‌ ಪಾರಾಯಣದಿಂದ ತಡೆದರೆ ಆಕೆ ಕಲಿತಿರುವುದನ್ನು ಮರೆತು ಬಿಡುವ ಸಾಧ್ಯತೆಯಿದೆ. 

ಹಂಬಲಿ ಕರ್ಮಶಾಸ್ತ್ರದ ಅಭಿಪ್ರಾಯವನ್ನು ಇಬ್ನು ಕುದಾಮಃ ಹೀಗೆ ಉಲ್ಲೇಖಿಸಿದ್ದಾರೆ: ಜನಾಬತ್‌ ಮತ್ತು ಮುಟ್ಟು ಹಾಗೂ 
ಬಾಣಂತಿ ಸ್ರಾವದ ಸಂದರ್ಭದಲ್ಲಿ ಕುರ್‌ಆನ್‌ ಅಥವಾ ಅದರ ಪೂರ್ಣ ವಚನವನ್ನು ಓದುವುದು ನಿಷಿದ್ಧ ಆದರೆ ಬಿಸ್ಮಿಲ್ಲಾ, ಅಲ್ಪಮ್ಚುಲಿಲ್ಲಾ 
ಇತ್ಯಾದಿ ಹೇಳಬಹುದು. ಯಾಕೆಂದರೆ ಅವು ಕೂಡಾ ಕುರ್‌ಆನಿನ ಯಾವುದಾದರೂ ವಚನದಲ್ಲಿಸೇರಿರಬಹುದಾದರೂ ಪಠನದ ಉದ್ದೇಶದಿಂದ 
ಅವುಗಳನ್ನು ಉಚ್ಚರಿಸಲಾಗುವುದಿಲ್ಲ. ಆದರೆ ಪತ್ರ, ಕರ್ಮಶಾಸ್ತ್ರಗ್ರಂಥ ಮತ್ತು ಇತರ ಲೇಖನಗಳಲ್ಲಿ ಬರೆದಿರುವ ಕುರ್‌ಆನ್‌ ವಚನಗಳನ್ನು 
ಸ್ಪರ್ಶಿಸುವುದು ನಿಷಿದ್ಧವಲ್ಲ ಹಾಗೆಯೇ ಕುರ್‌ಆನ್‌ ಪ್ರತಿಯನ್ನು ಯಾವುದಾದರೂ ವಸ್ತುವಿನ ಮೇಲಿರಿಸಿದ್ದರೆ ವುರುಭೂ ಇಲ್ಲದೆಯೇ 
ವಸ್ತುವಿನ ಸಹಿತ ಅದನ್ನು ಎತ್ತಿಕೊಳ್ಳಬಹುದು. ವ್ಯಾಖ್ಯಾನ ಗ್ರಂಥಗಳ ಸ್ಪರ್ಶಕ್ಕೂ ವುರಭೂ ನಿಬಂಧನೆಯಲ್ಲ ವುರುೂ ಇಲ್ಲದವನಿಗೆ 


ಕಾಂಡ - 27 


216 ತಪ್ಪೀಮುಲ್‌ ಕುರ್‌ಆನ್‌ 


SAGO 31 sO MNS SYS 
ಭಾ GSH 4490/5201 ಭೆತ್ರನ್ಳಿ 
ಪ್ರ oss SHS NS ETSI 

ಹ ಅತಿ Get ಗ ಯೂ 
ಲಿಯೊ sil bs OES Gls 0s LSS 85 


ಫಿ AL Ces 66 dy BGS Pgs SA 


ಅವತೀರ್ಣಗೊಂಡುದಾಗಿದೆ. ಹೀಗಿರುತ್ತ ನೀವು ಈ ವಾಣಿಯ ಕುರಿತು ನಿರ್ಲಕ್ಷ್ಯ ತೋರುತ್ತೀರಾ?* ಮತ್ತು ಈ 
ಅನುಗ್ರಹದಲ್ಲಿ ಇದನ್ನು ತಿರಸ್ಕರಿಸುವುದನ್ನೇ ನಿಮ್ಮ ಪಾಲನ್ನಾಗಿ ಮಾಡಿಕೊಂಡಿರುವಿರಾ?! 

(83-94) ನೀವು ಪರಾಧೀನರಲ್ಲದಿದ್ದರೆ ಮತ್ತು ನಿಮ್ಮ ಭಾವನೆಯಲ್ಲಿ ನೀವು ಸತ್ಯವಾದಿಗಳಾಗಿದ್ದರೆ, ಮರಣ 
ಹೊಂದುತ್ತಿರುವವನ ಪ್ರಾಣವು ಗಂಟಲಿನ ವರೆಗೆ ತಲಪಿದ್ದಾಗ ಮತ್ತು ಅವನು ಸಾಯುತ್ತಿರುವುದನ್ನು ನೀವು ಕಣ್ಣಾರೆ 
ಕಾಣುತ್ತಿರುವಾಗ ಹೊರಟು ಹೋಗುತ್ತಿರುವ ಅವನ ಪ್ರಾಣವನ್ನು ಮರಳಿ ತರುವುದಿಲ್ಲವೇಕೆ? ಆಗ ಅವನಿಗೆ ನಿಮ 
ಗಿಂತಲೂ ಹೆಚ್ಚು ನಾವು ನಿಕಟವಾಗಿರುತ್ತೇವೆ. ಆದರೆ ನಿಮಗೆ ತೋರುವುದಿಲ್ಲ. ಇನ್ನು ಆ ಮರಣ ಹೊಂದುವವನು 
ನಿಕಟವರ್ತಿಗಳಲ್ಲಾಗಿದ್ದರೆ, ಅವನಿಗೆ ಸುಖ ಸಂತೋಷ, ಅತ್ಯುತ್ತಮ ಜೀವನಾಧಾರ ಮತ್ತು ಅನುಗ್ರಹ ತುಂಬಿದ 
ಸ್ಥರ್ಗೋದ್ಯಾನವಿದೆ. ಅವನು ಬಲಗಡೆಯವನಾಗಿದ್ದರೆ, "ನಿನ್ನ ಮೇಲೆ ಶಾಂತಿ ಇರಲಿ, ನೀನು ಬಲಗಡೆಯವ 


ಕುರ್‌ಆನ್‌ ಸ್ಪರ್ಶಿಸುವ ತುರ್ತು ಅಗತ್ಯ ಕಂಡು ಬಂದರೆ ಅವನು ತಯಮ್ಮುಮ್‌ ಮಾಡಿಕೊಳ್ಳಬಹುದು. ಆಲ್‌ ಫಿಕ್ಹ್‌ ಅಲಾ ಮದಾಹಿಬಿಲ್‌ 
ಅರ್ಬಲಅದಲ್ಲಿ ಹಂಬಲೀ ಕರ್ಮಶಾಸ್ತ್ರದ ಇನ್ನೊಂದು ದೃಷ್ಟಿಕೋನವನ್ನು ಉದ್ದರಿಸಲಾಗಿದೆ. ಮಕ್ಕಳು ಕಲಿಯುವುದಕ್ಕಾಗಿ ವುರಭೂ ಮಾಡದೆ 
ಕುರ್‌ಆನ್‌ ಸ್ಪರ್ಶಿಸಬಾರದು. ಅವರಿಗೆ ಕುರ್‌ಆನ್‌ ನೀಡುವುದಕ್ಕಿಂತ ಮುಂಚೆ ವುರಭೂ ಮಾಡಿಸುವುದು ಪೋಷಕರ ಕರ್ತವ್ಯವಾಗಿದೆ. 

ರಾಹಿರಿಯ್ಯ ಕರ್ಮಶಾಸ್ತ್ರದಂತೆ ಜನಾಬತ್‌ ಹಾಗೂ ಮುಟ್ಟಿನ ಸ್ಥಿತಿಗಳಲ್ಲಿಯೂ ವುರಭೂ ಇಲ್ಲದೆ ಕುರ್‌ಆನ್‌ ಓದಬಹುದು ಮತ್ತು 
ಸ್ಪರ್ಶಿಸಬಹುದು. ಇಬ್ನು ಹೆರುಮ್‌ರು ಆಲ್‌ ಮುಹಲ್ಲಾದಲ್ಲಿ (ಭಾಗ-1, ಪುಟ: 77-84) ಈ ಕುರಿತು ವಿವರವಾಗಿ ಚರ್ಚಿಸಿದ್ದಾರೆ. 
ಅದರಲ್ಲಿ ಈ ಅಭಿಪ್ರಾಯವನ್ನು ಸಮರ್ಥಿಸುವ ಸಾಕ್ಷ್ಯಾಧಾರಗಳನ್ನು ನೀಡಿದ್ದಾರೆ. ಕುರ್‌ಆನ್‌ ವಚನ ಅಥವಾ ಸ್ಪರ್ಶಕ್ಕೆ ಕರ್ಮಶಾಸ್ತ್ರಜ್ಞರು 
ಸೂಚಿಸಿರುವ ಸಜಂಭನಗಳಿಗ ಕುರ್‌ಆನ್‌ ಮತ್ತು ಪ್ರ ಪ್ರವಾದಿಚರ್ಯೆಯಲ್ಲಿ ಆಧಾರವಿಲ್ಲವೆಂದು ಹೇಳಿದ್ದಾರೆ. 

40. ಮೂಲದಲ್ಲಿ ಮೂ (3! 'ಅಂತುಮ್‌ ಮುದ್‌ಹಿನೂನ್‌' ಎಂದಿದೆ. “ಇದ್‌ಹಾನ್‌' ಎಂದರೆ ನಿರ್ದಿಷ್ಟ ವಸ್ತುವನ್ನು ಅನಾದರಿ 
ಸುವುದು, ನಿರ್ಲಕ್ಷಿಸುವುದು ಅಥವಾ ಗಂಭೀರವಾಗಿ ಪರಿಗಣಿಸದಿರುವುದು. ಇದು (To take Lightly) ಎಂಬ ಪದಕ್ಕೆ ನಿಕಟವಾಗಿರುವ 
ಅರಬಿ ಪ್ರಯೋಗವಾಗಿದೆ. 

41. ಇಮಾಮ್‌ ರಾಯೀಯವರು |] 8/22 'ತಜ್‌ಅಲೂನ ರಿರು್‌ಕಕುಮ್‌' ನ ವ್ಯಾಖ್ಯಾನದಲ್ಲಿ ಇಲ್ಲಿ 9) “ರಿರುಸ್‌' 
ಪದಕ್ಕೆ ಇಲ್ಲಿ "ಉಪಜೀವನ'ವೆಂಬ ಅರ್ಥವಿರಬಹುದೆಂದೂ ಹೇಳಿದ್ದಾರೆ. ಯಾಕೆಂದರೆ ಕುರೈಶ್‌ ಸತ್ಯನಿಷೇಧಕರು ಕುರ್‌ಆನಿನ ಸಂದೇಶವನ್ನು 
ತಮ್ಮ ಆರ್ಥಿಕ ಹಿತಾಸಕ್ತಿಗಳಿಗೆ ಹಾನಿಕರವೆಂದು ಭಾವಿಸುತ್ತಿದ್ದರು. ಈ ಸಂದೇಶವು ಯಶಸ್ವಿಯಾದರೆ ನಮ್ಮ ಉಪಜೀವನ ಮಾರ್ಗವು ಮುಚ್ಚಿ 
ಹೋಗಬಹುದೆಂದು ಭಾವಿಸಿದ್ದರು. ಕುರ್‌ಆನಿನ ನಿರಾಕರಣೆಯನ್ನು ನೀವು ಹೊಟ್ಟೆ ಹೊರೆಯುವ ಸಾಧನವಾಗಿ ಮಾಡಿದ್ದೀರಿ. ನಿಮ್ಮ 

ದೃಷ್ಟಿಯಲ್ಲಿ ಸತ್ಯ ಮತ್ತು ಮಿಥ್ಯದ ಸಮಸ್ಯೆಗಳಿಗೆ ಯಾವ ಮಹತ್ವವೂ ಇಲ್ಲ. ನಿಮ್ಮ ದೃಷ್ಟಿಯಲ್ಲಿ ಆಹಾರವೇ ಪ್ರಧಾನವಾಗಿದೆ. ಅದಕ್ಕಾಗಿ 


ಕಾಂಡ - 27 


56. ಅಲ್‌ ವಾಕಿಅಃ 217 


ಸೋಗಿ ಸಜ ಲ ಲಭಲಟಟ ಟೀ Kd >» 3 PN ಸಿ 
ಡಿಕ EH HOLS SANE TU 
2 SAS 


ರಲ್ಲಾಗಿರುತ್ತೀ' ಎಂದು ಅವನನ್ನು ಸ್ಥಾಗತಿಸಲಾಗುವುದು ಮತ್ತು ಅವನು ಸುಳ್ಳಾಗಿಸುವ ಪಥಭ್ರಷ್ಟರಲ್ಲಾಗಿದ್ದರೆ, ಅವನ 
ಸತ್ಯಾರಕ್ಕಾಗಿ ಕುದಿಯುವ ನೀರೂ ನರಕಕ್ಕೆ ತಳ್ಳಲ್ಪಡುವುದೂ ಇದೆ. 

(95-96) ಇದೆಲ್ಲವೂ ಖಚಿತವಾದ ಸತ್ಯವಾಗಿದೆ. ಆದುದರಿಂದ ಸಂದೇಶವಾಹಕರೇ, ನಿಮ್ಮ ಮಹಿಮಾ ಪೂರ್ಣ 
ಪ್ರಭುವಿನ ನಾಮವನ್ನು ಜಪಿಸಿರಿ. 


ಸತ್ಯವನ್ನು ವಿರೋಧಿಸಿ ಮಿಥ್ಯ ವನ್ನು ಆಶ್ರ ಶ್ರಯಿಸುವುದಕ್ಕೆ ನಿಮಗೆ ಯಾವುದೇ ಸಂಕೋಚವಿಲ್ಲ. 

42, ಉಕ್‌ಬ ಬಿನ್‌ ಆಮಿರ್‌ ಜುಹ್ನೀ ಯವರಿಂದ ವರದಿ: ಈ ವಚನ ಅವತೀರ್ಣವಾದಾಗ ಪ್ರವಾದಿವರ್ಯರು, ಇದನ್ನು ನೀವು ನಿಮ್ಮ 
ರುಕೂಟ್‌ನಲ್ಲಿ ಇರಿಸಿರಿ ಅರ್ಥಾತ್‌ ರುಕೂರ್‌ಗಳಲ್ಲಿ (ಇಸ! 8 ಆಲಿ 'ಸುಬ್‌ಹಾನ ರಬ್ಬಿಯಲ್‌ ಅರೀಮ್‌' ಎಂದು ಜಪಿಸಿರಿ. 
ಆತಿ RS ಹ್‌ "ಸಬ್ಬಿಹಿಸ್ಟ ರಬ್ಬಿಕಲ್‌ ಅಆ್‌ಲಾ' ಎಂಬ ವಚನ ಅವತೀರ್ಣವಾದಾಗ ಅವರು ಹೇಳಿದರು: ಅದನ್ನು ಸಾಷ್ಟಾಂಗದಲ್ಲಿ 
ಇರಿಸಿರಿ. ಅರ್ಥಾತ್‌ ಸಾಷ್ಟಾಂಗ ವೇಳೆಯಲ್ಲಿ sed WAS "ಸುಬ್‌ಹಾನ ರಬ್ಬಿಯಲ್‌ ಅಅಲಾ' ಎಂದು ಜಪಿಸಿರಿ. (ಮುಸ್ನದ್‌ 
ಅಹ್ಮದ್‌, ಅಬೂ ದಾವೂದ್‌, ಇಬ್ದು ಮಾಜ, ಇಬ್ನು ಟಾ, ಹಾಕಿಮ್‌) ಪ್ರವಾದಿವರ್ಯರು (ಸ) ನಮಾರಿನಲ್ಲಿ ಪಠಿಸುತ್ತಿದ್ದ ಸ ಸಣ್ಣ 
ಸಣ್ಣ ಭಾಗಗಳೂ ಪವಿತ್ರ ಕುರ್‌ಆನಿನ ಸೂಚನೆಗಳಿಂದಲೇ ಸ್ಟೀಕರಿಸಲಾಗಿದೆಯೆಂದು ಇದರಿಂದ ವ್ಯಕ್ತವಾಗುತ್ತದೆ. 


ಸಾ 
a 


ಕಾಂಡ - 27 


57. ಅಲ್‌ ಹದೀದ್‌ 


ಹೆಸರು 
25ನೇ ವಚನದ ಕೈಲೆ! ಟೆ] ಎಂಬ ನುಡಿಯಿಂದ ಆರಿಸಲಾಗಿದೆ. 
ಅವತೀರ್ಣ ಕಾಲ 


ಇದು ಮದನೀ ಅಧ್ಯಾಯವೆಂಬ ಕುರಿತು ಸಹಮತವಿದೆ. ಇದರ ವಿಷಯಗಳ ವಿಶ್ಲೇಷಣೆಯಿಂದ ಈ ಅಧ್ಯಾಯವು 
ಬಹುವಂಶ ಉಹುದ್‌ ಯುದ್ಧ ಮತ್ತು ಹುದ್ಯೈಬಿಯಾ ಸಂಧಿಯ ಮಧ್ಯಾವಧಿಯಲ್ಲಿ ಅವತೀರ್ಣವಾಗಿದೆಯೆಂದು ತಿಳಿಯುತ್ತದೆ. 
ಮದೀನದ ಪುಟ್ಟ ಇಸ್ಲಾಮೀ ರಾಷ್ಟ್ರವನ್ನು ಸತ್ಯನಿಷೇಧಕರು ನಾನಾ ಕಡೆಗಳಿಂದ ಆಕ್ರಮಿಸುತ್ತಿದ್ದರು. ಬೆರಳೆಣಿಕೆ ಸತ್ಯವಿಶ್ವಾಸಿಗಳ 
ತಂಡವು ಸಾಧನಾನುಕೂಲತೆಗಳ ತೀವ್ರ ಕೊರತೆಯಿರುತ್ತಾ ಅರೇಬಿಯಾದ ಸಕಲ ಶಕ್ತಿಗಳನ್ನು ಎದುರಿಸುತ್ತಿತ್ತು. ಈ ಪರಿಸ್ಥಿತಿಯಲ್ಲಿ 
ಇಸ್ಲಾಮಿಗೆ ಅದರ ಅನುಯಾಯಿಗಳಿಂದ ಕೇವಲ ಪ್ರಾಣ ಬಲಿದಾನವಲ್ಲದೆ ಆರ್ಥಿಕ ತ್ಯಾಗವೂ ಅವಶ್ಯಕವಾಗಿತ್ತು. ಈ 
ಅಧ್ಯಾಯದಲ್ಲಿ ಪ್ರಸ್ತುತ ತ್ಯಾಗಕ್ಕಾಗಿ ಬಲವಾಗಿ ಒತ್ತಾಯಿಸಲಾಗಿದೆ. ಅಧ್ಯಾಯದ 10ನೇ ವಚನವು ಈ ಭಾವನೆಯನ್ನು 
ದೃಢೀಕರಿಸುತ್ತದೆ. ಅದರಲ್ಲಿ ಅಲ್ಲಾಹನು ವಿಶ್ವಾಸಿಗಳ ಸಮೂಹವನ್ನು ಅಭಿಸಂಬೋಧಿಸಿ ಹೇಳಿದ್ದಾನೆ: ವಿಜಯದ ಬಳಿಕ ಹಣ 
ವನ್ನು ವ್ಯಯಿಸಿ ಅಲ್ಲಾಹನ ಮಾರ್ಗದಲ್ಲಿ ಹೋರಾಡುವವರು ಎಂದಿಗೂ ವಿಜಯಕ್ಕಿಂತ ಮುಂಚೆ ತಮ್ಮ ಪ್ರಾಣ ಮತ್ತು ಸಂಪತ್ತನ್ನು 
ತ್ಯಾಗ ಮಾಡಿದವರಿಗೆ ಸಮಾನರಾಗಲಾರದು. ಇಬ್ನು ಮರ್ದೂಯರು ಉಲ್ಲೇಖಿಸಿರುವ ಅನಸ್‌ರ(ರ) ವರದಿಯೂ ಇದನ್ನು 
ಸಮಧಿುತದೆ; 3-707 ತ $4 

MSN ದ B11 4 ಭೆ! ಎಂದು ಆರಂಭವಾಗುವ ವಚನದ ಕುರಿತು ಅವರು ಹೇಳಿದರು. 
ಕುರ್‌ಆನಿನ ಅವತೀರ್ಣ ಆರಂಭವಾದ 17ವರ್ಷಗಳ ಬಳಿಕ ವಿಶ್ವಾಸಿಗಳನ್ನು ನಡುಗಿಸುವ ಈ ವಚನ ಅವತೀರ್ಣವಾಗಿತ್ತು. ಈ 
ಲೆಕ್ಕಾಚಾರದಂತೆ ಇದರ ಅವತೀರ್ಣ ಕಾಲವು ಹಿ.4ನೇ ಅಥವಾ 5ನೇ ವರ್ಷವಾಗಿರಬಹುದೆಂದು ವ್ಯಕ್ತವಾಗುತ್ತದೆ. 
ಚರ್ಚಾ ವಿಷಯಗಳು 

ಅಲ್ಲಾಹನ ಮಾರ್ಗದಲ್ಲಿ ಧನವ್ಯಯದ ಉಪದೇಶವೇ ಇದರ ಚರ್ಚಾ ವಿಷಯ ಇಸ್ಲಾಮೀ ಇತಿಹಾಸದ ಅತ್ಯಂತ 
ಸಂಕೀರ್ಣ ಹಂತದಲ್ಲಿ ಅರೇಬಿಯದ ಅಜ್ಞಾನದೊಂದಿಗೆ ಇಸ್ಲಾಮಿನ ನಿರ್ಣಾಯಕ ಹೋರಾಟ ನಡೆಯುತ್ತಿತ್ತು. ಆ ಸಂದರ್ಭದಲ್ಲಿ 
ಮುಸ್ಲಿಮರನ್ನು ವಿಶೇಷವಾಗಿ ಸಂಪತ್ತಿನ ತ್ಯಾಗಕ್ಕೆ ಸನ್ನದ್ಧಗೊಳಿಸಿ, ವಿಶ್ವಾಸವೆಂದರೆ ಕೇವಲ ನಾಲಗೆಯಿಂದ ಉದ್ಧರಿಸುವ ಮತ್ತು 
ಕೆಲವು ಬಾಹ್ಯಕರ್ಮಗಳ ಹೆಸರಲ್ಲವೆಂದು ಮನಗಾಣಿಸುವುದೇ ಈ ಅಧ್ಯಾಯವನ್ನು ಅವತೀರ್ಣಗೊಳಿಸಿರುವ ಮುಖ್ಯ ಉದ್ದೇಶ 
ವಾಗಿದೆ. ಈ ಉದ್ದೇಶದಿಂದ ಅಲ್ಲಾಹ್‌ ಮತ್ತು ಅವನ ಧರ್ಮಕ್ಕೆ ಸಂಪೂರ್ಣ ನಿಷ್ಠರಾಗಿರುವುದೇ ವಿಶ್ವಾಸದ ನೈಜ ತಿರುಳು ಮತ್ತು 
ವಾಸ್ತವಿಕತೆಯಾಗಿದೆ. ಈ ತಿರುಳಿನಿಂದ ಮುಕ್ತರಾಗಿ ದೇವ ಮತ್ತು ಅವನ ಧರ್ಮ, ತನ್ನ ಪ್ರಾಣ, ಸಂಪತ್ತು ಮತ್ತು ಹಿತಾಸಕ್ತಿಗಳೇ 
ಶ್ರೇಷ್ಠವೆಂದು ಭಾವಿಸುವವರ ವಿಶ್ವಾಸಕ್ಕೆ ದೇವನ ಬಳಿ ಯಾವುದೇ ಗೌರವ ಅಥವಾ ಬೆಲೆಯಿಲ್ಲ. ಈ ಉದ್ದೇಶಕ್ಕಾಗಿ ಪ್ರಥಮವಾಗಿ 
ಶ್ರೋತೃಗಳಲ್ಲಿ ತಮ್ಮನ್ನು ಅಭಿಸಂಬೋಧಿಸುತ್ತಿರುವವನು ಮಹೋನ್ನತನೆಂಬ ಪ್ರಜ್ಞೆ ಮೂಡಿಸಲಿಕ್ಕಾಗಿ ಅಲ್ಲಾಹನ ಗುಣಗಳನ್ನು 
ವಿವರಿಸಲಾಗಿದೆ. ತರುವಾಯ ಈ ಕೆಳಗಿನ ವಿಷಯಗಳನ್ನು ಅನುಕ್ರಮವಾಗಿ ತಿಳಿಸಲಾಗಿದೆ. 

1) ಅಲ್ಲಾಹನ ಮಾರ್ಗದಲ್ಲಿ ಸಂಪತ್ತು ಖರ್ಚು ಮಾಡಲು ಹಿಂಜರಿಯಬಾರದೆಂಬುದು ವಿಶ್ವಾಸದ ಅನಿವಾರ್ಯ ಬೇಡಿಕೆ 
ಯಾಗಿದೆ. ಆ ರೀತಿ ಮಾಡುವುದು ವಿಶ್ವಾಸಕ್ಕೆ ವಿರುದ್ಧ ಮಾತ್ರವಲ್ಲ ವಾಸ್ತವಿಕವಾಗಿ ತಪ್ಪೂ ಆಗಿದೆ. ಯಾಕೆಂದರೆ ವಸ್ತುತಃ ಇದು 
ಅಲ್ಲಾಹನ ಸಂಪತ್ತು. ಪ್ರತಿನಿಧಿಯೆಂಬ ನೆಲೆಯಲ್ಲಿ ನಿಮಗೆ ಅದರ ಲೇವಾದೇವಿಯ ಹಕ್ಕನ್ನು ನೀಡಲಾಗಿದೆ. ನಿನ್ನೆ ಈ ಸಂಪತ್ತು 
ಇನ್ನಾರದೋ ವಶವಿತ್ತು. ಇಂದು ನಿಮ್ಮ ವಶವಿದೆ. ನಾಳೆ ಬೇರೆಯವರ ಕೈಗೆ ಹೋಗಬಹುದು. ಕೊನೆಗೆ ಅದು ವಿಶ್ವದ ಸಕಲ 


ಕಾಂಡ - 27 


57. ಅಲ್‌ ಹದೀದ್‌ 219 


” ವಸ್ತುಗಳ ಒಡೆಯನಾಗಿರುವ ಅಲ್ಲಾಹನಿಗೆ ಸೇರಬೇಕಾಗಿದೆ. ಅದರ ಯಾವುದಾದರೂ ಪಾಲು ನಿಮ್ಮ ಕೈ ಸೇರಿದರೆ ಅಲ್ಲಾಹನ 
ಸಂಪ್ರೀತಿಗಾಗಿ ಅದನ್ನು ಖರ್ಚು ಮಾಡುವುದೇ ನಿಮ್ಮ ಕರ್ತವ್ಯವಾಗಿದೆ. 

ii) ದೇವ ಮಾರ್ಗದಲ್ಲಿ ತನುಧನಗಳ ತ್ಯಾಗವು ಎಲ್ಲ ಸಂದರ್ಭಗಳಲ್ಲಿಯೂ ಗೌರವಾರ್ಹವಾಗಿದೆ. ಆದರೆ ಆ ತ್ಯಾಗದ 
ಗೌರವ ಮತ್ತು ಬೆಲೆಯನ್ನು ಪರಿಸ್ಥಿತಿಯ ಕ್ಲಿಷ್ಟತೆಯು ನಿರ್ಣಯಿಸುತ್ತದೆ. ಅದರ ಒಂದು ಸಂದರ್ಭ ಹೀಗಿದೆ: ಒಂದೆಡೆಯಲ್ಲಿ 
ಸತ್ಯನಿಷೇಧದ ಪ್ರಚಂಡ ಶಕ್ತಿಯು ಯಾವ ಕ್ಷಣದಲ್ಲಿಯೂ ಇಸ್ಲಾಮಿನೊಂದಿಗೆ ಸಂಘರ್ಷಿಸಿ ಅದನ್ನು ಸೋಲಿಸಬಹುದೆಂಬ 
ಅಪಾಯವಿರುವಾಗ. ಇನ್ನೊಂದು ಸಂದರ್ಭ ಹೀಗಿದೆ: ಇಸ್ಲಾಮ್‌ ಮತ್ತು ಸತ್ಯನಿಷೇಧದ ಪರಸ್ಪರ ಸಂಘರ್ಷದಲ್ಲಿ ಇಸ್ಲಾಮಿನ 
ಶಕ್ತಿಯು ಹೆಚ್ಚಿ ಸತ್ಯನಿಷೇಧಕರ ವಿರುದ್ಧ ವಿಶ್ವಾಸಿಗಳು ಜಯಗಳಿಸುತ್ತಿರುವಾಗ. ಈ ಎರಡು ಸಂದರ್ಭಗಳ ಪ್ರಾಧಾನ್ಯವು ಸಮಾನ 
ವಲ್ಲ, ಆದ್ದರಿಂದ ಈ ಎರಡು ಪರಿಸ್ಥಿತಿಗಳಲ್ಲಿ ಮಾಡುವ ತ್ಯಾಗದ ಬೆಲೆಯೂ ಸಮಾನವಾಗಿರಲಾರದು. ಇಸ್ಲಾಮ್‌ ದುರ್ಬಲ 
ಸ್ಥಿತಿಯಲ್ಲಿರುವಾಗ ಅದರ ಉನ್ನತಿಗಾಗಿ ಜೀವನ್ಮರಣ ಹೋರಾಟ ನಡೆಸಿ ಆರ್ಥಿಕ ತ್ಯಾಗಗಳನ್ನು ಮಾಡಿದವರ ಮಟ್ಟಕ್ಕೆ- ಇಸ್ಲಾಮ್‌ 
ಪ್ರಬಲ ಸ್ಥಿತಿಯಲ್ಲಿರುವಾಗ ಅದನ್ನು ಮತ್ತಷ್ಟು ಹೆಚ್ಚಿಸಲಿಕ್ಕಾಗಿ ಪ್ರಾಣ ಮತ್ತು ಧನತ್ಕಾಗ ಮಾಡದವರು ತಲುಪಲಾರರು. 

iii) ಸತ್ಯಮಾರ್ಗದಲ್ಲಿ ವ್ಯಯಿಸುವ ಸಂಪತ್ತು ಅಲ್ಲಾಹನ ಹೊಣೆಯಲ್ಲಿರುವ ಸಾಲವಾಗಿರುತ್ತದೆ. ಅಲ್ಲಾಹನು ಅದನ್ನು 
ಹಲವು ಪಟ್ಟು ಹೆಚ್ಚಿಸಿ ಮರಳಿಸುತ್ತಾನೆ. ಮಾತ್ರವಲ್ಲ ತನ್ನ ವತಿಯಿಂದ ಮತ್ತಷ್ಟು ಪ್ರತಿಫಲವನ್ನು ಕೊಡುಗೆಯಾಗಿ ನೀಡುತ್ತಾನೆ. 

iv) ದೇವಮಾರ್ಗದಲ್ಲಿ ತಮ್ಮ ಸಂಪತ್ತನ್ನು ಖರ್ಚು ಮಾಡಿದ ಸತ್ಯವಿಶ್ನಾಸಿಗಳಿಗೆ ಮಾತ್ರ ಪರಲೋಕದಲ್ಲಿ ಪ್ರಕಾಶದ 
ಸೌಭಾಗ್ಯ ಲಭಿಸುತ್ತದೆ. ಈ ಲೋಕದಲ್ಲಿ ಸ್ವಾರ್ಥ ಹಿತಾಸಕ್ತಿಗಳನ್ನು ಸಂರಕ್ಷಿಸಿ, ಸತ್ಯ ಮತ್ತು ಮಿಥ್ಯಗಳ ಸೋಲು ಗೆಲುವುಗಳನ್ನು 
ಲೆಕ್ಕಿಸದೆ ಕಪಟವಿಶ್ವಾಸಿಗಳು ಲೌಕಿಕ ಜೀವನದಲ್ಲಿ ವಿಶ್ವಾಸಿಗಳ ಜತೆ ಸೇರಿದ್ದರೂ ಪರಲೋಕದಲ್ಲಿ ಅವರನ್ನು ವಿಶ್ವಾಸಿಗಳಿಂದ 
ಬೇರ್ಪಡಿಸಿ ಪ್ರಕಾಶವನ್ನು ನಿಷೇಧಿಸಲಾಗುವುದು. ಕೊನೆಗೆ ಅವರು ಸತ್ಯನಿಷೇಧಕರ ಪರಿಣಾಮವನ್ನು ಅನುಭವಿಸುವರು. 

೪) ಮುಸ್ಲಿಮರು ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಲೋಕಾರಾಧನೆಯಲ್ಲಿಯೇ ಕಳೆದು, ಸುದೀರ್ಪ ಕಾಲದ 
ಅನಾಸ್ಥೆಯಿಂದ ಮನಸ್ಸು ಕಲ್ಲಿನಂತೆ ಕಠಿಣವಾದ ಗ್ರಂಥದವರಂತೆ ಆಗಬಾರದು. ದೇವಸ್ಥರಣೆಯಿಂದ ಮನಸ್ಸು ಕರಗದ ಮತ್ತು 
ದೇವನು ಅವಶೀರ್ಣಗೊಳಿಸಿದ ಸತ್ಯದ ಮುಂದೆ ಬಾಗದ ಹೃದಯವಿರುವವನು ಅದೆಂಥ ಸತ್ಯವಿಶ್ಚಾಸಿ! 

vi) ಯಾವುದೇ ಆಡಂಬರ ಪ್ರದರ್ಶನವಿಲ್ಲದೆ ಮನಃಪೂರ್ವಕ ಅಲ್ಲಾಹನ ಮಾರ್ಗದಲ್ಲಿ ತಮ್ಮ ಸಂಪತ್ತನ್ನು ಖರ್ಚು 
ಮಾಡುವ ಸತ್ಯವಿಶ್ಚಾಸಿಗಳೇ ಅಲ್ಲಾಹನ ದೃಷ್ಟಿಯಲ್ಲಿ ಸತ್ಯಸಂಧರು (ಸಿದ್ದೀಕ್‌) ಮತ್ತು ಹುತಾತ್ಮರು (ಶಹೀದ್‌). 

೪11) ಈ ಲೋಕಜೀವನವು ಕೇವಲ ಕೆಲವು ದಿನಗಳ ವಸಂತ ಮತ್ತು ಭ್ರಾಮಕ ಸಂಪನ್ಮೂಲವಾಗಿದೆ. ಇಲ್ಲಿನ ಆಟ ವಿನೋದ, 
ಇಲ್ಲಿನ ಅಭಿಲಾಷೆ, ಅಭಿರುಚಿ, ಇಲ್ಲಿನ ಐಶಾರಾಮ, ಆಡಂಬರ, ಇಲ್ಲಿನ ಅಹಂಭಾವ, ಪೈಪೋಟಿಯಿಂದ ಪರಸ್ಪರ ಮೀರಿಸಲು 
ಪ್ರಯತ್ನಿಸುತ್ತಿರುವ ಸೊತ್ತು ಸಂಪತ್ತು ಇತ್ಯಾದಿಗಳೆಲ್ಲವೂ ನಶ್ಚರ. ವಾಸ್ತವದಲ್ಲಿ ಅದೊಂದು ಹೊಲದಂತೆ. ಅದು ಮೊದಲು 
ಹಸಿರಿನಿಂದ ಕಂಗೊಳಿಸುತ್ತದೆ. ಆ ಬಳಿಕ ಬಾಡುತ್ತದೆ. ಕೊನೆಗೆ ಹುಲ್ಲಾಗಿ ಬಿಡುತ್ತದೆ. ವಾಸ್ತವದಲ್ಲಿ ಪರಲೋಕ ಜೀವನವೇ ಶಾಶ್ವತ. 
ಅಲ್ಲಿಯೇ ಅಂತಿಮ ಪರಿಣಾಮ ಗೋಚರವಾಗುತ್ತದೆ. ನೀವು ಪರಸ್ಪರ ಮೀರಿಸಲು ಪ್ರಯತ್ನಿಸುವುದಿದ್ದರೆ ಅದನ್ನು ಸ್ವರ್ಗದೆಡೆಗೆ 
ಧಾವಿಸುವುದ್ದಕ್ಕಾಗಿ ನಡೆಸಬೇಕು. 

viii) ಈ ಲೋಕದ ಎಲ್ಲ ಕಷ್ಟ ಸುಖಗಳು ಅಲ್ಲಾಹನ ಪೂರ್ವ ಲಿಖಿತ ತೀರ್ಮಾನದಂತೆಯೇ ಬರುತ್ತದೆ. ಸತ್ಯವಿಶ್ವಾಸಿಯು 
ಸಂಕಷ್ಟ ಬಂಡಾಗ ಡೈರ್ಯಗುಂದಿ ಹತಾಶವಾಗದ ಮತ್ತು ಸುಖ ಸೌಭಾಗ್ಯ ಬಂದಾಗ ಹಿಗ್ಗಿ ಅಹಂಕಾರ ಪಡದಿರುವ ಗುಣವನ್ನು 
ಹೊಂದಿಶಬೇಕು. ಅಲ್ಲಾಹನು ಅನುಗ್ರಹವನ್ನು ದಯಪಾಲಿಸಿದಾಗ ಸ್ವತಃ ಅದರಲ್ಲಿ ಮೈಮರೆತು ಅಹಂಕಾರ ಪಡುವುದು ಮತ್ತು 
ಅನುಗ್ರಹದಾತನಾದ ಅಲ್ಲಾಹನ ಕಾರ್ಯಗಳಿಗಾಗಿ ವ್ಯಯಿಸಲು ಹಿಂಜರಿದು ಇತರರಿಗೂ ಆ ಬಗ್ಗೆ ಜಿಪುಣತೆಯನ್ನು 
ಉಪದೇಶಿಸುವುದು ಕಪಟ ವಿಶ್ವಾಸಿಗಳ ಮತ್ತು ಸತ್ಯನಿಷೇಧಕರ ಗುಣವಾಗಿದೆ. 

ix) ಅಲ್ಲಾಹನು ಸಂದೇಶವಾಹಕನನ್ನು ಉಜ್ಜಲ ನಿದರ್ಶನಗಳು, ದಿವ್ಯಗ್ರಂಥ ಮತ್ತು ನ್ಯಾಯದ ತಕ್ಕಡಿಯೊಂದಿಗೆ ಕಳುಹಿಸಿ 
ದ್ದಾನೆ. ಅದರೊಂದಿಗೆ ಸತ್ಯವನ್ನು ಸಂಸ್ಥಾಪಿಸಿ ಮಿಥ್ಯವನ್ನು ಸೋಲಿಸುವ ಶಕ್ತಿಯ ಬಳಕೆಗಾಗಿ ಲೋಹವನ್ನೂ ಇಳಿಸಿದನು. ಈ 
ರೀತಿ ಅಲ್ಲಾಹನು ಮಾನವರಲ್ಲಿ ತನ್ನ ಧರ್ಮದ ಬೆಂಬಲ ಮತ್ತು ನೆರವಿಗಾಗಿ ಎದ್ದು ನಿಂತು ಅದಕ್ಕಾಗಿ ಪ್ರಾಣಾರ್ಪಣೆಗೆ ಯಾರು 


ಕಾಂಡ - 27 


"220 ತಪ್ಲೀಮುಲ್‌' ಕುರ್‌ಆನ್‌ 
ಸಿದ್ಧರಿದ್ದಾರೆಂದು ನೋಡಬಯಸುತ್ತಾನೆ. ನಿಮ್ಮಶ್ರೆ €ಯೋಭಿವೃದ್ಧಿಗಾಗಿಯೇ ಅಲ್ಲಾಹನು ಇಂಥ ಸಂದರ್ಭಗಳನ್ನು ಒದಗಿಸಿದ್ದಾನೆ.. 
ಅಲ್ಲಾಹನಿಗೆ ತನ್ನ ಕಾರ್ಯನಿರ್ವಹಣೆಗಾಗಿ ಯಾರ ಅಗತ್ಯವೂ: ಇಲ್ಲ. 

೫) ಅಲ್ಲಾಹನ ವತಿಯಿಂದ" ಹಿಂದೆಯೂ ಪ್ರವಾದಿಗಳು ಬರುತ್ತಿದ್ದರು. ಅವರ: ಸಂದೇಶದಿಂದ ಕೆಲವರು ಸನ್ಸಾರ್ಗಕ್ಕೆ 
ಬಂದರು. ಹೆಚ್ಚಿನವರು ಕರ್ಮಭ್ರ ಷ್ನರಾಗಿಯೇ ಉಳಿದರು. ಅನಂತರ ವ) ಆಗಮಿಸಿದರು. ಅವರ ಬೋಧನೆಗಳಿಂದ ಜನ 
ರಲ್ಲಿ ನೈತಿಕ ಗುಣಗಳು ಬೆಳೆದವು. ಆದರೆ. ಅವರ ಸಮುದಾಯವು ಸನ್ಯಾಸವೆಂಬ ನವೀನಾಚಾರವನ್ನು ಸ್ವೀಕರಿಸಿತು. ಈಗ: 
ಅಲ್ಲಾಹನು ಪ್ರವಾದಿ ಮುಹಮ್ಮದ್‌ರನ್ನು (ಸ) ಕಳುಹಿಸಿದ್ದಾನೆ. ಅವರಲ್ಲಿ ವಿಶ್ವಾಸವಿರಿಸಿ ಅಲ್ಲಾಹನಿಗೆ ಭಯಪಃ ಟ್ಟು ಬಾಳುವವರಿಗೆ' 
ಅಲ್ಲಾಹನು ಇಮ್ಮಡಿ ಅನುಗ್ರ ಹಗಳನ್ನು ನೀಡುತ್ತಾನೆ. ಅವರಿಗೆ ಲೌಕಿಕ ಜೀವನದ ಪ್ರತಿಯೊಂದು ಹೆಚ್ಚೆಯಲ್ಲಿಯೂ ಎ ವಕ್ರಮಾರ್ಗಗಳ' 
ಮಧ್ಯೆ ನೇರ ಮಾರ್ಗವನ್ನು ತಂದ ಜ್ಯೊ €ತಿಯನ್ನೂ ಒದಗಿಸುತ್ತಾನೆ. ನಾವು ಅಲ್ಲಾಹನ ಅನುಗ್ರಹಗಳ ಗುತ್ತೇದಾರರೆಂದು 
ಗ್ರಂಥದವರು ಭಾವಿಸುತ್ತಿದ್ದರೂ ಅಲ್ಲಾಹನ ಅನುಗ್ರಹವು ಅವನ ಹಸ್ತದಲ್ಲಿಯೇ ಇದೆ. ಅವನಿಗೆ ತನ್ನ ಅನುಗ್ರ ಹಗಳನ್ನು ತಾನಿ 
ಚೈಿಸಿದವರಿಗೆ ನೀಡುವ ಸಂಪೂರ್ಣ ಅಧಿಕಾರವಿದೆ. 

ಇದು ಈ ಅಧ್ಯಾಯದಲ್ಲಿ ಅನುಕ್ರಮವಾಗಿ ವಿವರಿಸಲಾಗಿರುವ ವಿಷಯಗಳ ಸಾರಾಂಶವಾಗಿದೆ. 


ಕಾಂಡ - 27 


57. ಅಲ್‌ ಹದೀದ್‌ 


ಅವತೀರ್ಣ - ಮದೀನದಲ್ಲಿ) 
ಸೂಕ್ತಗಳು: 29 ರುಕೂಆ್‌ಗಳು: 4 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


೨. p p3 ಯೂ 
pA Mop el ಟೂ RE [OPE 
OBSESSION SOLS SF ELSE NE 
(1-6) ಭೂಮಿ-ಆಕಾಶಗಳಲ್ಲಿರುವ ಪ್ರತಿಯೊಂದು ವಸ್ತುವೂ ಅಲ್ಲಾಹನನ್ನು ಜಪಿಸಿದೆ' ಮತ್ತು ಅವನು ಪ್ರಬಲನೂ 

ಯುಕ್ತಿಪೂರ್ಣನೂ ಆಗಿರುತ್ತಾನೆ? ಭೂಮಿ-ಆಕಾಶಗಳ ಸಾಮ್ರಾಜ್ಯದ ಒಡೆಯನು ಅವನೇ ಆಗಿರುತ್ತಾನೆ, ಅವನೇ ಜೀವನ 
ನೀಡುತ್ತಾನೆ ಮತ್ತು ಮರಣಕೊಡುತ್ತಾನೆ. ಅವನುಸಕಲ ವಿಷಯಗಳ ಸಾಮಥ್ಯ ೯ವುಳ್ಳವನು. ಆದಿಯೂ ಅವನೇ ಅಂತ್ಯನೂ 
ಅವನೇ ಮತ್ತು ಅಭಿವ್ಯಕ್ತನೂ ಅವನೇ ರಹಸ್ಯನೂ ಅವನೇ ಮತ್ತು ಅವನು ಸಕಲ ವಿಷಯಗಳ ಜ್ಞಾನವುಳ್ಳವನು. ಭೂಮಿ 


1. ಅರ್ಥಾತ್‌ ವಿಶ್ವದ ಪ್ರತಿಯೊಂದು ವಸ್ತುವೂ ತನ್ನ ಸ್ಫ ನ ಸೃಷ್ಟಿಕರ್ತ ಮತ್ತು ಪರಿಪಾಲಕನಾಗಿರುವ ಅಲ್ಲಾಹನು ಎಲ್ಲ ರೀತಿಯ ಕುಂದು 
ಕೊರತೆ, ಲೋಪದೋಷ, ಕೆಡುಕು ಮತ್ತು ತಪ್ಪುಗಳಿಂದ ಮುಕ್ತನೆಂಬ ವಾಸ್ತವಿಕತೆಯನ್ನು ಸದಾ ಸಾರುತ್ತಿವೆ. ಅವನ ಅಸ್ತಿತ್ವಪರಿಶುದ್ಧವಾಗಿದೆ. 
ಅವನ ಗುಣ ಶುದ್ಧವಾಗಿದೆ. ಅವನ ಕೆಲಸ ಕಾರ್ಯಗಳು ಶುದ್ಧವಾಗಿವೆ. ಸೃಷ್ಟಿ ಹಾಗೂ ನಿಯಮಕ್ಕೆ ಸಂಬಂಧಿಸಿದ ಅವನ ಎಲ್ಲ ಅಜ್ಞೆಗಳೂ 
ಪರಿಶುದ್ಧವಾಗಿವೆ. ಇಲ್ಲಿ "ಸಬ್ಬಹ' ಎಂಬ ಭೂತಕಾಲದ ಕ್ರಿಯಾಪದವನ್ನು ಪ್ರಯೋಗಿಸಲಾಗಿದೆ. ಇತರ ಕೆಲವೆಡೆಗಳಲ್ಲಿ | ಎಂಬ 
ವರ್ತಮಾನ ಮತ್ತು ಭವಿಷ್ಯಗಳಿಗೆ ಅನ್ವಯವಾಗುವ ಕ್ರಿಯಾಪದವನ್ನು ಬಳಸಲಾಗಿದೆ. 'ಅರ್ಥಾತ್‌, ವಿಶ್ವದ ಪ್ರತಿಯೊಂದು ಕಣವೂ ಸದಾ 
ತನ್ನ ಸೃಷ್ಟಿಕರ್ತ ಮತ್ತು ಪಾಲಕನ ಪ್ರಶಂಸೆ ಮಾಡುತ್ತಾ ಬಂದಿದೆ, ಈಗಲೂ ಮಾಡುತ್ತಿದೆ ಮತ್ತು ಮುಂದೆಯೂ ಮಾಡುತ್ತಿರುವುದು. 

2. ಮೂಲದಲ್ಲಿ ನೆಪ! ಸಳ ಹ ಎಂಬಪದಗಳಿವೆ. 3% ಪದವನ್ನು ಮೊದಲು ತಂದಿರುವುದರಿಂದ ಕ್ಲಪ್ಪತೆ ವ್ಯಕ್ತವಾಗುತ್ತದೆ. 
'ಅರ್ಥಾತ್‌, ಅವನು ಪ್ರಬಲ ಮತ್ತು ಯುಕ್ತಿ ಜ್ಞನೆಂಬುದು ಮಾತ್ರವಲ್ಲ ಆತನೋರ್ವನೇ ಪ್ರಬಲ ಮತ್ತು ಯುಕ್ತಿಜ್ಞನೆಂಬುದು ವಾಸ್ತವಿಕವಾಗಿದೆ. 
೨೨ (ಅಮೀರು್‌) ಅರ್ಥಾತ್‌ ಪ್ರಬಲನೆಂದರೆ, ತನ್ನ ನಿರ್ಧಾರಗಳ ಜಾರಿಯನ್ನು ಜಗತ್ತಿನಲ್ಲಿ ತಡೆಯಲು ಯಾರಿಗೂ ಸಾಧ್ಯವಿಲ್ಲದ, 
ಯಾರಿಂದಲೂ ಪೈಪೋಟಿ ನಡೆಸಲಸಾಧ್ಯ ವಾದ, ಎಲ್ಲರೂ ಅನಿವಾರ್ಯವಾಗಿ ಅನುಸರಿಸಬೇಕಾದ ಮತ್ತು ಯಾರಿಂದಲೂ ಧಿಕ್ಕರಿಸಲಾಗದ 
: ಅಜೇಯ ಶಕ್ತಿ. ಹಕೀಮ್‌ ಅರ್ಥಾತ್‌ ಯುಕ್ತಿಜ್ಜನೆಂದರೆ ಎಲ್ಲ ಕಾರ್ಯಗಳನ್ನೂ ಯುಕ್ತಿ ಮತ್ತು ವಿವೇಕಪೂರ್ಣವಾಗಿಯೇ ಮಾಡುವವ. 
“ಅವನ ಸೃಷ್ಟಿಯೋಜನೆ;ಜಜ್ಞಾಧಿಕಾರ ಮತ್ತು ಮಾರ್ಗದರ್ಶನ ಇತ್ಯಾದಿ ಎಲ್ಲವೂ ಯುಕ್ತಿಬದ್ಧವಾಗಿದೆ. ಅವನ ಯಾವುದೇ ಕಾರ್ಯದಲ್ಲಿ 
ನಅವಿವೇಕ, ಅಜ್ಞಾನ ಅಥವಾ ಮೌಢ್ಯದ 'ಭಾಯೆಯಾಗೆಡಳಿಚರಿಸುವುದಿಲ್ಲ, 

'ಷಲ್ಲಿ'ಇನ್ನೊಂದುನಮಾರ್ಮಿಕ ಅಂಶವನ್ನೂ ಚೆನ್ನಾಗಿ" ತಿಳಿದುಕೊಳ್ಳಬೇಕು. ಪವಿತ್ರ ಕುರ್‌ಆನ್‌ನಲ್ಲಿ ಜ್ರ (ಅಮೀರು್‌) ಎಂಬ 
ಬುಶೇಷಣ ದೊಂದಿಗೆ: ಸರ್ವಶಕ್ತ! ಸರ್ವಾಧಿಕಾರಿ, ನಿರರಕಹಾಧಿಪತಿನ ಸಪ್ರತಿಕಾರವೆಸಗುವವ ಇತ್ಯಾದಿ ಪದಗಳನ್ನು ಉಪಯೋಗಿಸದ ಸ್ಥಳಗಳು 
ತೀರಾ. ವ್ರಿಶಳನ ಅ:ಮೂಲಕ ಆತನ: ಅದ್ವಿತೀಯ, ಸಕ್ತಿಮತ್ತು ಅಧಿಕಾರ: ಪ್ರೆಕಟವಾಗುತ್ತದೆ. ವಚನದ ಸಾಂದರ್ಭಿಕ ಹಿನ್ನೆಲೆಯನ್ಹಯ 
ಕಿಆರ್ಥುತ್‌, ಆಜ್ಞೊಃ ನ್ಲೀಪ್ಲುಘಕರು ಮತ್ತು ಅಕ್ರಮಗಳಿಗೆ: 'ದೇವಶಿಕ್ಷಿಹ' ಭಯ" 'ಹಟ್ಛಿಸಲ್ಯಾಗ" ಈ:ರಣಿ: ಪ್ರಯೋಗಿಸಲಾಗಿದೆ. ಇಂಥ ಕೆಲವಡೆ 


'ಹಾಂಡುಇ27 


222 ತಪ್ಪೀಮುಲ್‌ ಕುರ್‌ಆನ್‌ 


ಗಳ ಹೊರತು ಉಳಿದೆಲ್ಲೆಡೆಗಳಲ್ಲಿಯೂ "ಅರಮೀರುಖ್‌' ಎಂಬ ವಿಶೇಷಣದೊಂದಿಗೆ pe ಹಕೀಮ್‌ (ಯುಕ್ತಿಜ್ಞ), (ಪಿ ಅಲೀಮ್‌ 
(ಸರ್ವಜ್ಞ), ಖೆ ರಹೀಮ್‌ (ಕರುಣಾಳು), ) ಟಿ ಗಫೂರ್‌ (ಕ್ಷಮಾಶೀಲ), ಆಟ) ವಹ್ನಾಬ್‌ (ಮಹಾ ಉದಾರಿ) ಮತ್ತು ಪ್‌ 
ಹಮೀದ್‌ (ಪ್ರಶಂಸಾರ್ಹ) ಇತ್ಯಾದಿ ಯಾವುದಾದರೊಂದು ಪದವು ಸೇರಿರುತ್ತದೆ. ಅದರ ಕಾರಣ ಹೀಗಿದೆ: ಒಬ್ಬನಿಗೆ ಪ್ರಚಂಡ ಶಕ್ತಿಯಿದ್ದರೂ 
ಅವನು ತಿಳಿಗೇಡಿ, ಅಜ್ಞಾನಿ, ನಿಷ್ಠರುಣಿ, ಕ್ಷಮೆ ಮತ್ತು ಔದಾರ್ಯವಿಲ್ಲದವ ಹಾಗೂ ಜಿಪುಣ ಮತ್ತು ದುರಾಚಾರಿಯಾಗಿದ್ದರೆ ಅವನ ಅಧಿಕಾರ 
ಶಕ್ತಿಯ ಪರಿಣಾಮವು ಕೇವಲ ಅಕ್ರಮದ ವಿನಾ ಬೇರೇನೂ ಆಗಿರಲಾರದು. ಜಗತ್ತಿನ ಯಾವುದೇ ಕಡೆಯಲ್ಲಿ ನಡೆಯುವ ಅಕ್ರಮಗಳಿಗೆ 
ಇದ ಮೂಲ ಕಾರಣವಾಗಿದೆ. ಇತರರ ಮೇಲೆ ಅಧಿಕಾರ ದೊರೆತವರು ತಮ್ಮ ಶಕ್ತಿಯನ್ನು ಅವಿವೇಕ ಮತ್ತು ಮೂರ್ಹತನದಿಂದ ಉಪ 
ಯೋಗಿಸುತ್ತಾರೆ ಅಥವಾ ಅವರು ನಿಷ್ಠರುಣೆ ಅಥವಾ ಕ್ರೂರಿಗಳಾಗಿರುತ್ತಾರೆ. ಜಿಪುಣ ಅಥವಾ ಸಂಕುಚಿತ ಮನಸ್ಕರಾಗಿರುತ್ತಾರೆ ಅಥವಾ 
ದುಷ್ಟ ಮತ್ತು ದುಷ್ಕರ್ಮಿಯಾಗಿರುತ್ತಾರೆ. ಶಕ್ತಿಯೊಂದಿಗೆ ಈ ದುರ್ಗುಣಗಳು ಸೇರಿರುವ ಕಡೆಗಳಲ್ಲಿ ಒಳಿತನ್ನು ನಿರೀಕ್ಷಿಸಬೇಕಾಗಿಲ್ಲ. 
ಆದ್ದರಿಂದಲೇ ಪವಿತ್ರ ಕುರ್‌ಆನ್‌, ಅಲ್ಲಾಹನೇ ಅಜೇಯ ಎಂಬ ಗುಣವಿಶೇಷಣದೊಂದಿಗೆ ಯುಕ್ತಿಜ್ಞ, ಸರ್ವಜ್ಞ, ಕರುಣಾಳು, ಕ್ಷಮಾದಾನಿ, 
ಅತಿಪ್ರಶಂಸಾರ್ಹ ಮತ್ತು ಮಹಾ ಉದಾರಿಯಾಗಿರುವನೆಂದು ಕಡ್ಡಾಯವಾಗಿ ಪ್ರಸ್ತಾಪಿಸಿದೆ. ಅದರಿಂದ ಮಾನವನು ಈ ಅಂಶವನ್ನು ತಿಳಿಯ 
ಬೇಕು. ಈ ವಿಶ್ವವನ್ನು ಪರಿಪಾಲಿಸುತ್ತಿರುವ ದೇವನು ಒಂದೆಡೆಯಲ್ಲಿ ಭೂಮಿ-ಆಕಾಶಗಳವರೆಗಿನ ಯಾರಿಂದಲೂ ಅವನ ನಿರ್ಧಾರದ ಜಾರಿ 
ಯನ್ನು ತಡೆಯಲಸಾಧ್ಯವಾದ ರೀತಿಯಲ್ಲಿ ಸಮಗ್ರ ಅಧಿಕಾರವಿರುವವನಾಗಿದ್ದಾನೆ. ಇನ್ನೊಂದೆಡೆಯಲ್ಲಿ ಅವನು ಯುಕ್ತಿಜ್ಞನಾಗಿದ್ದಾನೆ. 
ಅವನ ಪ್ರತಿಯೊಂದು ತೀರ್ಮಾನವೂ ವಿವೇಕಪೂರ್ಣವಾಗಿರುತ್ತದೆ. ಅವನು ಸರ್ವಜ್ಞನಾಗಿದ್ದಾನೆ. ಪ್ರತಿಯೊಂದು ತೀರ್ಮಾನವನ್ನೂ ಸುಸ್ಪಷ್ಟ 
ಜ್ಞಾ; ನದ ಆಧಾರದಲ್ಲಿಯೇ ಕೈಗೊಳ್ಳುತ್ತಾನೆ. ಅವನು ಕರುಣಾಳುವಾಗಿದ್ದಾನೆ. ತನ್ನ ಪ್ರಚಂಡ ಅಧಿಕಾರ ಶಕ್ತಿಯನ್ನು ಅವನು ನಿಷ್ಕರುಣೆಯಿಂದ 
ಉಪಯೋಗಿಸುವುದಿಲ್ಲ. ಅವನು ಕ್ಷಮಾಶೀಲನಾಗಿದ್ದಾನೆ. ತನ್ನ ಅಧೀನವಿರುವ ಸಣ್ಣಪುಟ್ಟ ತಪ್ಪುಗಳನ್ನು ಪರಿಗಣಿಸದೆ ಕ್ಷಮಿಸಿ ಬಿಡುತ್ತಾನೆ. 
ಅವನು ಮಹಾದಾನಿಯಾಗಿದ್ದಾನೆ. ತನ್ನ ಪ್ರಜೆಗಳೊಡನೆ ಜಿಪುಣತೆ ತೋರಿಸದ ಉದಾರಿಯಾಗಿದ್ದಾನೆ. ಅವನು ಅತ್ಯಂತ ಸ್ತುತ್ಯರ್ಹನಾಗಿದ್ದಾನೆ. 
ಎಲ್ಲ ಪ್ರಶಂಸಾರ್ಹ ವಿಶೇಷ ಗುಣಗಳು ಅವನ ಅಸ್ತಿತ್ವದಲ್ಲಿದೆ. 
ಪರಮಾಧಿಕಾರ(50%66180/)ದ ಕುರಿತು ರಾಜಕೀಯ ಶಾಸ್ತ್ರ ಮತ್ತು ಕಾನೂನು ಶಾಸ್ತ್ರದ ಚರ್ಚೆಗಳನ್ನು ಬಲ್ಲವರು ಪವಿತ್ರ 
ಕುರ್‌ಆನ್‌ನ ಈ ಹೇಳಿಕೆಯ ಮಹತ್ನವನ್ನು ಚೆನ್ನಾಗಿ ತಿಳಿಯಬಲ್ಲರು. ಪರಮಾಧಿಕಾರ ಸ್ಲಿ5'- (ಹಾಕಿಮಿಯ್ಯತ್‌) ಎಂಬ ಹೆಸರೇ 
ಅಧಿಕಾರಸ್ಥನ ಅಮಿತ ಅಧಿಕಾರ ಸ್ವಾಮ್ಯವನ್ನು ಸೂಚಿಸುತ್ತದೆ. ಅವನ ತೀರ್ಮಾನದ ಜಾರಿಯನ್ನು ತಡೆಯುವ ಯಾವುದೇ ಬಾಹ್ಯ ಅಥವಾ 
ಆಂತರಿಕ ಶಕ್ತಿಯಿಲ್ಲ, ಅದರ ತಿದ್ದುಪಡಿ ಯಾರಿಂದಲೂ ಸಾಧ್ಯವಿಲ್ಲ ಅದರ ಮರುಪರಿಶೀಲನೆ ನಡೆಸಬಲ್ಲವರೂ ಇಲ್ಲ. ಯಾರೇ ಆಗಿದ್ದರೂ 
ಅದನ್ನು ಅನುಸರಿಸದೆ ಗತ್ಯಂತರವಿಲ್ಲ. ಈ ಅಮಿತ ಅಧಿಕಾರದ ಬಗ್ಗೆ ಊಹಿಸುವಾಗಲೇ ಅಂಥ ಅಧಿಕಾರ ಲಭಿಸಿದ ಯಾರೇ ಆಗಿದ್ದರೂ 
ಕಳಂಕರಹಿತ, ಸರ್ವಜ್ಞ ಮತ್ತು ಯುಕ್ತಿಜ್ಞನಾಗಿರಬೇಕೆಂಬುದು ಮಾನವಬುದ್ಧಿಯ ಅಪೇಕ್ಷೆಯಾಗಿದೆ. ಯಾಕೆಂದರೆ ಆ ಅಧಿಕಾರವಿರುವಾತನು 
ಅಜ್ಞಾನಿ, ಅವಿವೇಕ್ಕ ನಿಷ್ಠರುಣಿ ಮತ್ತು ದುಷ್ಟನಾಗಿದ್ದರೆ ಅವನ ಪರಮಾಧಿಕಾರವು ಕೇವಲ ಅಕ್ರಮ ಮತ್ತು ವಿನಾಶವಾದೀತು. ಆದ್ದರಿಂದಲೇ 
ಓರ್ವ ಮಾನವನನ್ನು ಅಥವಾ ಮಾನವೀಯ ಸಂಸ್ಥೆಯನ್ನು ಅಥವಾ ಮಾನವೀಯ ಸಮಾಜವನ್ನು ಪರಮಾಧಿಕಾರದ ವಾಹಕರೆಂದು 
ಅಂಗೀಕರಿಸಿದ ದಾರ್ಶನಿಕರು ಅವರನ್ನು ದೋಷರಹಿತರೆಂದು ಭಾವಿಸಬೇಕಾಯಿತು. ಆದರೆ ವಾಸ್ತವದಲ್ಲಿ ಅಮಿತ ಅಧಿಕಾರವನ್ನು ಮಾನವೀಯ 
ಸಾಮರ್ಥ್ಯದಿಂದ ಗಳಿಸಲು ಸಾಧ್ಯವಿಲ್ಲ ಒಂದು ವೇಳೆ ಒಬ್ಬ ಅಥವಾ ಒಂದು ರಾಜ ಪಾರ್ಲಿಮೆಂಟ್‌, ಸಮುದಾಯ ಅಥವಾ ಪಕ್ಷಕ್ಕೆ ಸೀಮಿತ 
ವಲಯದಲ್ಲಿ ಪರಮಾಧಿಕಾರ ಲಭಿಸಿದರೂ ಅದು ದೋಷಮುಕ್ತ, ಮತ್ತು ನಿಷ್ಕಳಂಕ ರೀತಿಯಲ್ಲಿ ಉಪಯೋಗಿಸಲು ಅವರಿಂದಲೂ 
ಸಾಧ್ಯವಾಗಲಾರದು. ಯಾಕೆಂದರೆ ಅಜ್ಞಾನದ ಛಾಯೆಯೂ ಇಲ್ಲದ ಯುಕ್ತಿಪ್ರಜ್ಞೆ ಅಥವಾ ಎಲ್ಲವಾಸ್ತವಿಕತೆಗಳನ್ನು ತಿಳಿಯಬಲ್ಲ ಜ್ಞಾನವನ್ನು 
ಪೂರ್ಣರೂಪದಲ್ಲಿ ಗಳಿಸಲು ಮಾನವ ಕುಲಕ್ಕೆ ಸಾಧ್ಯವೇ ಇಲ್ಲ ಹಾಗಿದ್ದರೆ ಮಾತ್ರ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆಗೆ ಆ ಭಾಗ್ಯ 
ಲಭಿಸಬಹುದು. ಹಾಗೆಯೇ ಮಾನವನು ಮಾನವನಾಗಿರುವ ತನಕ ಅವನ ಸ್ದಾ ರ್ಥ, ಸ್ವೇಚ್ಛೆ, ಭಯ, ಅಭಿರುಚಿ, ಅತ್ಯಾಸೆ, ಪಕ್ಷಪಾತ, ಪ್ರೀತಿ, 
ಕೋಪ, ದ್ವೇಷ ಇತ್ಯಾದಿ ಭಾವನೆಗಳಿಂದ ಸಂಪೂರ್ಣ ಮುಕ್ತ ಮತ್ತು ಉನ್ನತನಾಗಿರಲು ಸಾಧ್ಯವಿಲ್ಲ, ಈ ವಾಸ್ತವಿಕತೆಯನ್ನು ಗಮನದಲ್ಲಿರಿಸಿ 
ಆಲೋಜಿಸುವವರಿಗೆ ಈ ಕುರ್‌ಆನಿನ ಹೇಳಿಕೆಯು ಪರಮಾಧಿಕಾರದ ಸ್ಪಷ್ಟ ಮತ್ತು ಸಮಗ್ರ ಚಿತ್ರವನ್ನು ನೀಡಿದೆಯೆಂದು ವ್ಯಕ್ತವಾದೀತು. 
ಅದು ಹೇಳುತ್ತದೆ: ಅಮೀರು್‌ ಅರ್ಥಾತ್‌, ವಿಶ್ವದ ಸ್ವತಂತ್ರ ಪರಮಾಧಿಕಾರವು ಅಲ್ಲಾಹನ ಹೊರತು ಬೇರೆ ಯಾರಲ್ಲೂ ಇಲ್ಲ. ಈ 
ಅಪರಿಮಿತ ಅಧಿಕಾರದೊಂದಿಗೆ ಆತನೊಬ್ಬನೇ ದೋಷರಹಿತನು, ಯುಕ್ತಿಜ್ಞ, ಸರ್ವಜ್ಞ, ಕರುಣಾಳು, ಕ್ಷಮಿಸುವವ ಮತ್ತು ಉದಾರಿಯಾಗಿದ್ದಾನೆ. 
3. ಅರ್ಥಾತ್‌ ಏನೂ ಇಲ್ಲದಿದ್ದಾಗ ಅವನು ಇದ್ದನು. ಎಲ್ಲವೂ ಇಲ್ಲದಾಗಲೂ ಅವನು ಇರುವನು." ಅವನು ಪ್ರತ್ಯಕ್ಷವಾಗಿರುವ 
ಇತರೆಲ್ಲವುಗಳಿಗಿಂತ ಅತಿ ಹೆಚ್ಚು ಪ್ರತ್ಯಕ್ಷನಾಗಿದ್ದಾನೆ. ಯಾಕೆಂದರೆ ಈ ಲೋಕದಲ್ಲಿ ವ್ಯಕ್ತವಾಗುವ ಎಲ್ಲವೂ ಅವನ ಗುಣ ವೈಶಿಷ್ಟ ಕ” ಅವನ 


ನ್ಯ 3 


ಕ್ರಿಯೆಗಳು ಮತ್ತು ಅವನ ದಿವ್ಯ ಜ್ಯೋತಿಯ ಪ್ರದರ್ಶನವಾಗಿದೆ. ಅವನು ಎಲ್ಲಗೋಪ್ಯಗಳಿಗಿಂತ ಹೆಚ್ಚು ಗೋಪ್ಯನಾಗಿದ್ದಾನೆ. ಯಾಕೆಂದರೆ 


ಕಾಂಡ - 27 


57. ಅಲ್‌ ಹದೀದ್‌ 223 


ಭತ ಲ ಲ್ಳ್ಪ PA Lh 75% *ಜೆಟ 
ಆಳ ಜ್ರ ೫959585 ಕ BoE ಸಾಟಿ 
A HULLS UL ಪ್ರತಿ, ಆ 4 ಜ್ರ. LAY SANE 


09 35 ಓಟ ತಿಕ್ಕಿ ೨೬42೬ ೨% ೨5 ಆ. ಶೀ ಪೈಪಿತಿ್‌ 
ಬಂ ಹಟ Ss 
-ಆಕಾಶಗಳನ್ನು ಆರು ದಿನಗಳಲ್ಲಿ. ಸೃಷ್ಟಿಸಿದವನು ಅವನೇ. ಅನಂತರ ವಿಶ್ವದಿವ್ಯಾಸನಾರೂಢನಾದನು.* ಭೂಮಿಯೊಳಗೆ 
ಹೋಗುವ, ಅದರಿಂದ ಹೊರ ಬರುವ ಮತ್ತು ಆಕಾಶದಿಂದ ಇಳಿಯುವ ಮತ್ತು ಅದಕ್ಕೆ ಏರಿ ಹೋಗುವ ಎಲ್ಲ ವಸ್ತುಗಳ 
ಜ್ಞಾನ ಅವನಿಗಿದೆ.* ನೀವೆಲ್ಲಿ] ದರೂ ಅವನು ನಿಮ್ಮ ಜೊತೆಗಿದ್ದಾನೆ.* ನೀವು ಮಾಡುವುದೆಲ್ಲವನ್ನೂ ಅವನು ನೋಡುತ್ತಿದ್ದಾನೆ. 


ಭೂಮಿ ಆಕಾಶಗಳ ಸಾಮ್ರಾಜ್ಯದ ಒಡೆಯನು ಅವನೇ ಮತ್ತು ಸಕಲ ವಿಷಯಗಳು ತೀರ್ಮಾನಕ್ಕಾಗಿ ಅವನ ಕಡೆಗೆ 


ಇಂದ್ರಿಯಗಳಿಂದ ಗ್ರಹಿಸಿಕೊಳ್ಳುವುದು ದೂರದ ಮಾತು; ಬುದ್ಧಿ ವಿಚಾರ ಮತ್ತು ಭಾವನೆಗಳಿಂದಲೂ ಅವನ ವಾಸ್ತವಿಕತೆಯನ್ನು 
ಸಂಪೂರ್ಣವಾಗಿ ಗ್ರಹಿಸಲು ಸಾಧ್ಯವಿಲ್ಲ. ಇಮಾಮ್‌ ಅಹ್ನದ್‌, ಮುಸ್ಲಿಮ್‌ ಮತ್ತು ಬೈಹಕಿಯವರು ಅಬೂ ಹುರೈರರಿಂದ (ರ) ಹಾಗೂ 
ಹಾಫಿರಖ್‌ ಅಬೂ ಯಲ್‌ಲ ಮೌಸಿಲಿಯವರು ಮುಸ್ನದ್‌ನಲ್ಲಿ ಆಯಿಶಾರಿಂದ ವರದಿ ಮಾಡಿರುವ ಪ್ರವಾದಿವರ್ಯರ (ಸ) ಈ 
ಪ್ರಾರ್ಥನೆಯು ಅದರ ಅತ್ಯುತ್ತಮ ವ್ಯಾಖ್ಯಾನವಾಗಿದೆ. 
SIH a ಪಚಾ ಇಚ ಟು ಇದ್ಯಾ ಚ ಪ 
ಅಯ rl bd cls 

“ನೀನೇ ಆದಿ ನಿನಗಿಂತ ಮುಂಚೆ ಯಾವುದೂ ಇಲ್ಲ, ನೀನೇ ಅಂತ್ಯ ನಿನ್ನ ಬಳಿಕ ಯಾವುದೇ ಅಂತ್ಯವಿಲ್ಲ ನೀನೇ ಬಾಹ್ಯನು. ನಿನ್ನ 
ಮೇಲೆ ಯಾವುದೂ ಇಲ್ಲ, ನೀನು ಅಂತರ್ಯನು, ನಿನಗಿಂತ ಗೋಪ್ಕರಿಲ್ಲ.'' 

ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ. ಪವಿತ್ರ ಕುರ್‌ಆನಿನಲ್ಲಿ ಸ್ವರ್ಗವಾಸಿಗಳ ಮತ್ತು ನರಕವಾಸಿಗಳ ಅನಂತ ಮತ್ತು ಅಮರ ಜೀವನದ 
ಬಗ್ಗೆ ಹೇಳಲಾಗಿದೆ. ಹಾಗಿರುತ್ತಾ ಅಲ್ಲಾಹನೇ ಅಂತ್ಯ ಅರ್ಥಾತ್‌ ಏನೂ ಇಲ್ಲದಿರುವಾಗಲೂ ಅವನು ಇರುತ್ತಾನೆ ಎಂಬುದರ ಔಚಿತ್ಯವೇನು? 

ಕುರ್‌ಆನ್‌ನಲ್ಲಿಯೇ (ಆಲ್‌ ಕಸಸ್‌; 88) ಅರ್ಥಾತ್‌ "ಎಲ್ಲವೂ ನಾಶವಾಗಲಿವೆ. ಅಲ್ಲಾಹನ ಅಸ್ತಿತ್ವದ ಹೊರತು.' ಇನ್ನೊಂದರ್ಥದಲ್ಲಿ 
ಅಮರ ಅಸ್ತಿತ್ವವೂ ಯಾವ ವಸ್ತುವಿಗೂ ಇಲ್ಲ, ಯಾವುದಾದರೂ ಉಳಿಯುವುದಿದ್ದರೆ ಅದು ಉಳಿಸುವುದರಿಂದ ಮಾತ್ರವಾಗಿದೆ. ಅವನು 
ಉಳಿಸಿರುವುದರಿಂದ ಮಾತ್ರ ಉಳಿಯಲು ಶಕ್ತವಾಗಿವೆ. ಅವನು ಉಳಿಸದಿದ್ದರೆ ಆತನ ಹೊರತು ಎಲ್ಲವೂ ನಾಶವಾಗುತ್ತದೆ. ಸ್ವರ್ಗ ಮತ್ತು 
ನರಕಗಳಲ್ಲಿರುವ ಯಾರಿಗೂ ಸ್ವತಃ ಅನಶ್ಚರರಾಗಿರುವುದರಿಂದ ಶಾಶ್ವತ ಜೀವನ ಪಡೆಯುವುದಿಲ್ಲ. ಬದಲಾಗಿ ಶಾಶ್ವತ ಜೀವನವನ್ನು 
ಅಲ್ಲಾಹನು ನೀಡುವುದರಿಂದ ಅವರಿಗೆ ಲಭಿಸುತ್ತದೆ. ದೇವಚರರ ಸ್ಥಿತಿಯೂ ಅಷ್ಟೆ. ಅವರೂ ಸ್ವತಃ ಅನಶ್ಚರರಲ್ಲ, ಅಲ್ಲಾಹನು ಇಚ್ಛಿಸಿದಾಗ 
ಅವರು ಅಸ್ತಿತ್ವ ಪಡೆಯುತ್ತಾರೆ. ಅಲ್ಲಾಹನು ಇಚ್ಛಿಸಿದ ತನಕ ಮಾತ್ರ ಅವರು. ಉಳಿಯಬಲ್ಲರು. 

4. ಅರ್ಥಾತ್‌, ಆತನೇ ವಿಶ್ವದ ಸೃಷ್ಟಿಕರ್ತ. ಅವನೇ ಸರ್ವಾಧಿಪತಿ. (ಹೆಚ್ಚಿನ ವಿವರಣೆಗಾಗಿ: ತಪ್ಪೀಮುಲ್‌ ಕುರ್‌ಆನ್‌, ಭಾಗ-2, 
ಅಲ್‌ ಅಆ್‌ರಾಫ್‌: 41-42, ಯೂನುಸ್‌: 4, ಅರ್ರಆ್‌ದ್‌: 2-5, ಭಾಗ-4, ಅಸ್ಸಜ್ಜ: 11-12 ಟಿಪ್ಪಣಿಗಳನ್ನು ನೋಡಿರಿ) 

5. ಅರ್ಥಾತ್‌, ಅವನು ಕೇವಲ ಸಾಮಾನ್ಯ ಜ್ಞಾನಿಯಲ್ಲ ಪ್ರತಿಯೊಂದನ್ನೂ ಸೂಕ್ಷ್ಮವಾಗಿ ಬಲ್ಲವನಾಗಿದ್ದಾನೆ. ನೆಲದಡಿಗೆ ಸೇರುವ 
ಪ್ರತಿಯೊಂದು ಧಾನ್ಯ, ಭೂಮಿಯಿಂದ ಮೊಳಕೆಯೊಡೆಯುವ ಪ್ರತಿಯೊಂದು ಚಿಗುರೆಲೆ, ಆಕಾಶದಿಂದ ಸುರಿಯುವ ಮಳೆಯ ಪ್ರತಿಯೊಂದು 
ಹನಿ, ಸಮುದ್ರ ಮತ್ತು ಜಲಾಶಯಗಳಿಂದ ಆಕಾಶಕ್ಕೇರುವ ಆವಿಯ ಪ್ರತಿಯೌಂದು ಕಣವೂ ಅವನ ದೃಷ್ಟಿಯಲ್ಲಿದೆ. ಪ್ರತಿಯೊಂದು ಧಾನ್ಯವು 
ನೆಲದಲ್ಲಿ ಎಲ್ಲಿದೆಯೆಂದು ತಿಳಿದಿರುವುದರಿಂದಲೇ ಅದರಿಂದ ಮೊಳಕೆಯನ್ನು ಚಿಗುರಿಸುತ್ತಾನೆ ಮತ್ತು ಅದನ್ನು ಪೋಷಿಸಿ ಬೆಳೆಸುತ್ತಾನೆ. 
ಎಲ್ಲಿಂದ ಎಷ್ಟು ಪ್ರಮಾಣದಲ್ಲಿ ಆವಿಯು ಮೇಲೇರಿದೆ ಮತ್ತು ಅದ್ದು ಎಲ್ಲಿಗೆ ತಲುಪಿದೆ ಎಂಬುದು. ಅವನಿಗೆ ತಿಳಿದಿದೆ. ಆದರಿಂದಲೇ 
ಅವುಗಳನ್ನೆಲ್ಲ ಸೇರಿಸಿ ಮೋಡವನ್ನಾಗಿ ಮಾಡಿ ಭೂಮಿಯ ವಿವಿಧ ಭಾಗಗಳಿಗೆ ಕಳುಹಿಸಿ ಆ ಎಲ್ಲೆಡೆ ನಿರ್ದಿಷ್ಟ ಪ್ರಮಾಣದಲ್ಲಿ ಮಳೆಯನ್ನು 
ಸುರಿಸುತ್ತಾನೆ. ಅದೇ ರೀತಿ ಭೂಮಿಗೆ ಹೋಗಿ ಅದರಿಂದ ಆಕಾಶಕ್ಕೇರಿ'ಅಲ್ಲಿಂದ ಇಳಿಯುವ ಇತರೆಲ್ಲ ವಸ್ತುಗಳ ವಿವರಗಳನ್ನು ಇದೇ ರೀತಿ 


ಕಾಂಡ - 27 


224 ತಪ್ಪೀಮುಲ್‌ ಕುರ್‌ಆನ್‌ 


OM 0 LSE ಪಿ 17೬೫೫ ೬ AL 
sb Wl sla 45-8 


4 


5 ೬೬... ಟಿ15 REL atc ಆಸ ಪತ ಲ 
A SG 1 5 10% ಜಹಿ KEN ಹ 4444 


ಮರಳಿಸಲ್ಪಡುತ್ತವೆ. ರಾತ್ರೆ ಯನ್ನು ಹಗಲಿನೊಳಗೂ ಹಗಲನ್ನು ರಾತ್ರೆಯೊಳಗೂ ಅವನೇ ಪೋಣಿಸುತ್ತಾನೆ. 
ಹೃ ದಯಗಳೊಳಗೆ ಅವಿತುಕೊಂಡಿರುವ ರಹಸ್ಯ ಗಳನ್ನೂ ಅವನು ಬಲ್ಲನು. 
(7-10) ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕ ಮೇಲೆ ವಿಶ್ವಾಸವಿರಿಸಿರಿ.' ಅವನು ಯಾವ ವಸ್ತುಗಳ ಮೇಲೆ 
ನಿಮ್ಮನ್ನು ಪ್ರತಿನಿಧಿಯಾಗಿ ಮಾಡಿರುವನೋ ಅವುಗಳಿಂದ" ಖರ್ಚು ಮಾಡಿರಿ” ನಿಮ್ಮಪೈ ಕಿ ಸತ್ಯ ವಿಶ್ವಾಸ ಸ್ವೀಕರಿಸುವವರಿಗೆ 
ಮತ್ತು ಸಂಪತ್ತನ್ನು ಖರ್ಚು ಮಾಡುವವರಿಗೆ? ಮಹಾ ಪ್ರತಿಫಲವಿದೆ. ನಿಮಗೇನಾಗಿದೆ? KR ನಿಮಗೆ 
ನಿಮ್ಮ ಒಡೆಯನ ಮೇಲೆ ವಿಶ್ವಾಸವಿರಿಸಲು ಕರೆ ನೀಡುತ್ತಿದ್ದರೂ ನೀವು ಅಲ್ಲಾಹನ ಮೇಲೆ ವಿಶ್ವಾಸವಿರಿಸುವುದಿಲ್ಲವೇಕೆ?* 


ಅಂದಾಜಿಸಬಹುದು. ಈ ಎಲ್ಲ ವಿಷಯಗಳಲ್ಲಿ ಅಲ್ಲಾಹನ ಜ್ಞಾನವಿಲ್ಲದಿರುತ್ತಿದ್ದರೆ ಆ ಪೈಕಿ ಪ್ರತಿಯೊಂದು ವಸ್ತುವಿಗೂ ಪ್ರತ್ಯಪ್ರತ್ಯೇಕವಾಗಿ 
ಯೋಜನೆ ಮತ್ತು ಯುಕ್ತಿಪೂರ್ಣ ಕ್ರಮವನ್ನು ರೂಪಿಸಲು ಸಾಧ್ಯವಾಗುತ್ತಿತ್ತೇ? 

6. ಅರ್ಥಾತ್‌ ನೀವು ಎಲ್ಲಿದ್ದರೂ ಅವನ ಜ್ಞಾನ, ಶಕ್ತಿ, ಅಧಿಕಾರ, ಯೋಜನೆ ಮತ್ತು ವ್ಯವಸ್ಥೆಯ ವ್ಯಾಪ್ತಿಯಿಂದ ಹೊರಗಿರುವುದಿಲ್ಲ 
ನೀವು ಭೂಮಿಯಲ್ಲಿ ಗಾಳಿಯಲ್ಲಿ ನೀರಿನಲ್ಲಿ ಅಥವಾ ಯಾವುದಾದರೂ ಏಕಾಂತ ಮೂಲೆಯಲ್ಲಿ ಹೀಗೆ ಎಲ್ಲಿದ್ದರೂ ನಿಮ್ಮ ಸ್ಥಾನವು 
ಅಲ್ಲಾಹನಿಗೆ ತಿಳಿದಿದೆ. ಆ ಸ್ಥಳದಲ್ಲಿ ಅಲ್ಲಾಹನು ಜೀವನಾವಶ್ಯಕ ವಸ್ತುಗಳನ್ನು ಒದಗಿಸುತ್ತಿರುವುದೇ ಆದಕ್ಕೆ ಸಾಕ್ಷಿಯಾಗಿದೆ. ನಿಮ್ಮ ಹೃದಯವು 
ಮಿಡಿಯುತ್ತಿದ್ದರೆ, ನಿಮ್ಮ ಶ್ವಾಸಕೋಶವು ಉಸಿರಾಡುತ್ತಿದ್ದರೆ, ನಿಮ್ಮ ದೃಷ್ಟಿ ಮತ್ತು ಶ್ರವಣಶಕ್ತಿಯು ಉಪಯುಕ್ತವಾಗಿದ್ದರೆ, ಅಲ್ಲಾಹನು ನಿಮ್ಮ 
ದೇಹದಲ್ಲಿ ಅವುಗಳನ್ನು ಸಕ್ರಿಯಗೊಳಿಸಿರುವುದೇ ಕಾರಣವಾಗಿದೆ. ಹಾಗೆಯೇ ನೀವು ಯಾವುದಾದರೊಂದು ಸ್ಥಳದಲ್ಲಿಮರಣ ಹೊಂದುವುದಿದ್ದರೆ 
ಅದು ಅಲ್ಲಾಹನು ನಿಮ್ಮ ಬದುಕಿನ ವ್ಯವಸ್ಥೆಯನ್ನು ಕೊನೆಗೊಳಿಸಿ ನಿಮ್ಮನ್ನು ಮರಳಿ ಕರೆಸಲು ತೀರ್ಮಾನಿಸಿರುವುದೇ ಕಾರಣವಾಗಿದೆ. 

7. ಇಲ್ಲಿ ಮುಸ್ಲಿಮೇತರರನ್ನು ಅಭಿಸಂಬೋಧಿಸಲಾಗಿಲ್ಲ: ಬದಲಾಗಿ ಇಸ್ಲಾಮ್‌ ಸ್ವೀಕರಿಸಿದ ಮುಸ್ಲಿಮ್‌ ಕೂಟದಲ್ಲಿ ಸೇರಿದ್ದರೂ 
ವಿಶ್ವಾಸದ ಬೇಡಿಕೆಗಳನ್ನು ಈಡೇರಿಸಿ ಮುಸ್ಲಿಮರ ಕಾರ್ಯವಿಧಾನವನ್ನು ಸ್ವೀಕರಿಸಲು ಹಿಂಜರಿಯುತ್ತಿ ದ್ದ ಮುಸ್ಲಿಮರನ್ನೇ 
ಅಭಿಸಂಬೋಧಿಸಲಾಗಿದೆಯೆಂದು ಮುಂದಿನ ಸಂಪೂರ್ಣ ಉಪನ್ಯಾಸವು ಸ್ಪಷ್ಟಪಡಿಸುತ್ತದೆ. ಮುಸ್ಲಿಮೇತರರಿಗೆ ವಿಶ್ವಾಸದ ಕರೆ ನೀಡಿದ 
ಕೂಡಲೇ ಅಲ್ಲಾಹನ ಮಾರ್ಗದ ಹೋರಾಟಕ್ಕೆ ಉದಾರವಾಗಿ ಹಣ ಖರ್ಚು ಮಾಡಬೇಕೆಂದು ಹೇಳುತ್ತಿರಲಿಲ್ಲ. ಹಾಗೆಯೇ ಅವರೊಂದಿಗೆ 
ವಿಜಯಕ್ಕಿಂತ ಮುಂಚೆ ಹೋರಾಟ ಮತ್ತು ದೇವಮಾರ್ಗದಲ್ಲಿ ಖರ್ಚು ಮಾಡುವವರ ಮಟ್ಟವು ವಿಜಯದ ಬಳಿಕ ಹೋರಾಟ ಮತ್ತು 
ದೇವಮಾರ್ಗದಲ್ಲಿ ಖರ್ಚು ಮಾಡುವವರಿಗಿಂತ ಉನ್ನತವಾಗಿದೆಯೆಂದೂ ಹೇಳುತ್ತಿರಲಿಲ್ಲ. ಮುಸ್ಲಿಮೇತರರಿಗೆ ವಿಶ್ವಾಸದ ಕರೆ ನೀಡುವಾಗ 
ಅವರ ಮುಂದೆ ವಿಶ್ವಾಸದ ಪ್ರಾಥಮಿಕ ಬೇಡಿಕೆಗಳನ್ನು ತಿಳಿಸಲಾಗುವುದೇ ವಿನಾ ಕೊನೆಯ ಬೇಡಿಕೆಗಳನ್ನಲ್ಲ, ಆದ್ದರಿಂದ ವಚನದ ಹಿನ್ನೆಲೆಯ 
ದ್ಯ ಷ್ಟಿಯಿಂದ ಇಲ್ಲಿ ಎಂಬ:ಮಾತಿನ ಅರ್ಥವು ಹೀಗಿದೆ: ವಿಶ್ವಾಸವಿರಿಸಿರುವೆವೆಂದು ವಾದಿಸಿ ಮುಸ್ಲಿಮರ ಕೂಟದಲ್ಲಿ ಸೇರಿರುವ ಜನರೇ, 
ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರನ್ನು ಹೃತ್ಪೂರ್ವಕವಾಗಿ ಅಂಗೀಕರಿಸಿರಿ. ಹಾಗೆಯೇ ಸತ್ಯವಿಶ್ವಾಸಿಗಳಿಗೆ ಭೂಷಣವಾಗಿರುವ 
ಕರ್ಮವಿಧಾನವನ್ನು ನಿಷ್ಠೆಯಿಂದ ಅಂಗೀಕರಿಸಿರಿ. 

8. ಇಲ್ಲಿ ಹಣ ಖರ್ಚು ಮಾಡಬೇಕೆಂದು ಹೇಳಿರುವುದರ ಹಾ ಸತ್ಕಾರ್ಯಗಳಿಗಾಗಿ ಹಣ ವ್ಯಯಿಸಬೇಕೆಂದಲ್ಲ ಬದಲಾಗಿ 
10ನೇ ವಚನದಿಂದ ಸ್ಪಷ್ಟವಾಗಿ ತಿಳಿಯುವಂತೆ ಇಸ್ಲಾಮಿನ ಅಭ್ಯುದಯಕ್ಕಾಗಿ ಅಂದು ಅಲ್ಲಾಹ್‌ ಮತ್ತು ಪ್ರವಾದಿವರ್ಯರ ನೇತ್ಯ ತದಲ್ಲಿ 
ನಡೆಯುತ್ತಿದ್ದ ತ್ಯಾಗ ಪರಿಶ್ರಮಗಳ ಖರ್ಚು ವೆಚ್ಚಗಳಲ್ಲಿ ,ಸಹಭಾಗಿಗ್ಗಳಾಗಬೇಕೆಂದಾಗಿದೆ. ಅಂದು ಇಸ್ಲಾಮೀ ಸರಕಾರಕ್ಕೆ 2ಪ್ರಮುಖ 
ಕಾರ್ಯಗಳಿಗೆ ಹಣವು ಅತ್ಯವಶ್ಯಕವಾಗಿತ್ತು. ಯುದ್ಧದ ಅಗತ್ಯಗಳು . ಮಕ್ಕಾದಲ್ಲಿ ಸತ್ಯ ನಿಷೇಧಕರ ಹಿಂಸೆಗಳನ್ನು ಸರಗ ನಾನಾ 


ಕಾಂಡ - 27 


57. ಅಲ್‌ ಹದೀದ್‌ 225 


ಕಡೆಗಳಿಂದ ಮದೀನಾಕ್ಕೆ ವಲಸೆ ಬಂದಿದ್ದ, ಬರುತ್ತಿದ್ದ ಮರ್ದಿತ ಮುಸ್ಲಿಮರ ಪುನರ್ವಸತಿಗೆ ನೆರವು ಇತ್ಯಾದಿ. ನಿಷ್ಠಾವಂತ ಮುಸ್ಲಿಮರು 
ಈ ಅಗತ್ಯಗಳಿಗಾಗಿ ತಮ್ಮ ಶಕ್ತಿಮೀರಿ ವ್ಯಯಿಸುತ್ತಿದ್ದರು. ಇದೇ ವಿಷಯವನ್ನು 10, 12, 18, 19ನೇ ವಚನಗಳಲ್ಲಿ ಪ್ರಶಂಸಿಸಲಾಗಿದೆ. ಆದರೆ 
ಸತ್ಯನಿಷೇಧ ಮತ್ತು ಇಸ್ಲಾಮಿನ ಈ ಪರಸ್ಪರ ಸಂಘರ್ಷವನ್ನು ಕೇವಲ ವಿನೋದದಂತೆ ನೋಡುತ್ತಿದ್ದ ಆರ್ಥಿಕವಾಗಿ ಸುಸ್ಥಿತಿಯಲ್ಲಿದ್ದ ಅನೇಕ 
ಮುಸ್ಲಿಮರೂ ಇದ್ದರು. ತಾವು ಸಾರಿಠುವ ವಿಶ್ವಾಸವು ತಮ್ಮ ಪ್ರಾಣ ಮತ್ತು ಸಂಪತ್ತುಗಳ ಮೇಲೆ ಕೆಲವು ಬಿನ್ನತೆಗಳನ್ನು ಹೇರಿದೆಯೆಂಬುದನ್ನು 
ಅವರು ಗಮನಿಸಿರಲಿಲ್ಲ, ಈ ವಚನದಲ್ಲಿ ಆ ಜನರನ್ನು ಅಭಿಸಂಬೋಧಿಸಲಾಗಿದೆ. ನೀವು ನೈಜ ಮುಸ್ಲಿಮರಾಗಿರಿ ಮತ್ತು ದೇವಮಾರ್ಗದಲ್ಲಿ 
ಶುರ್ಚು ಮಾಡಿರಿ ಎಂದು ಅವರೊಡನೆ ಹೇಳಲಾಗುತ್ತಿದೆ. 

9. ಇದಕ್ಕೆ ಎರಡು ಅರ್ಥಗಳಿವೆ. ಇಲ್ಲಿ ಅವೆರಡೂ ಉದ್ದೇಶವಾಗಿದೆ. ನಿಮ್ಮ ಬಳಿಯಿರುವ ಸಂಪತ್ತು ವಾಸ್ತವದಲ್ಲಿ ನಿಮ್ಮ ಸ್ವಂತದಲ್ಲ. 
ಅದು ಅಲ್ಲಾಹನು ನೀಡಿರುವ ಸಂಪತ್ತು. ನೀವು ಸ್ವತಃ ಅದರ ಒಡೆಯರಲ್ಲ. ಅಲ್ಲಾಹನ ಪ್ರತಿನಿಧಿಯೆಂಬ ದೃಷ್ಟಿಯಿಂದ ಅವನು ಅದನ್ನು 
ನಿಮ್ಮ ವಶ ಒಪ್ಪಿಸಿದ್ದಾನೆ. ಆದ್ದರಿಂದ ನೈಜ ಒಡೆಯನ ಸೇವೆಗಾಗಿ ಅದನ್ನು ಖರ್ಚು ಮಾಡಲು ಹಿಂಜರಿಯುವುದು ಪ್ರತಿನಿಧಿಗೆ ಭೂಷಣವಲ್ಲ. 
ಈ ಸಂಪತ್ತು ನಿಮ್ಮ ವಶದಲ್ಲಿಯೇ ಇರಲಿಲ್ಲ. ಮುಂದೆಯೂ ಉಳಿಯಲಾರದು. ನಿನ್ನೆ ಅದು ಇತರರ ಅಧೀನವಿತ್ತು. ಅನಂತರ ಅಲ್ಲಾಹನು 
ನಿಮ್ಮನ್ನು ಇದರ ಉತ್ತರಾಧಿಕಾರಿಗಳಾಗಿ ಮಾಡಿ ನಿಮ್ಮ ವಶಕ್ಕೆ ಒಪ್ಪಿಸಿದನು. ಮುಂದೆ ಪುನಃ ಇದು ನಿಮ್ಮ ಕೈಯಲ್ಲಿ ಇಲ್ಲದಿರುವ ಕಾಲವೂ 
ಬರಲಿದೆ. ಆಗ ಬೇರೆಯವರು ಅದರ ಉತ್ಪರಾಧಿಕಾರಿಗಳಾಗುವರು. ಇದು ನಿಮ್ಮ ಸ್ವಾಧೀನವಿರುವ ಈ ತಾತ್ಕಾಲಿಕ ಉತ್ತರಾಧಿಕಾರದ 
ಅಲ್ಪಾವಧಿಯಲ್ಲಿ ನೀವು ಅದನ್ನು ದೇವಮಾರ್ಗದಲ್ಲಿ ಖರ್ಚು ಮಾಡಿರಿ. ಹಾಗಾದರೆ ಪರಲೋಕದಲ್ಲಿ ನಿಮಗೆ ಅದರ ಸ್ಥಿರ ಮತ್ತು ಶಾಶ್ವತ 
ಸತ್ಫಲ ಲಭಿಸುವುದು. ತಿರ್ಮಿದಿ ಉದ್ದರಿಸಿರುವ ಒಂದು ಹದೀಸ್‌ನಲ್ಲಿ ಪ್ರವಾದಿವರ್ಯರು (ಸ) ಇದೇ ವಿಷಯವನ್ನು ಹೀಗೆ ಹೇಳಿದ್ದಾರೆ: 
ಒಮ್ಮೆ ಪ್ರವಾದಿಯವರ ಸಮ್ಮುಖದಲ್ಲಿ ಒಂದು ಆಡನ್ನು ಕೊಯ್ದು ಮಾಂಸ ವಿತರಿಸಲಾಯಿತು. ಪ್ರವಾದಿಯವರು ಮನೆಗೆ ಬಂದಾಗ ಕೇಳಿ 
ದರು: ಆಡಿನ ಮಾಂಸದಲ್ಲಿ ಏನು ಉಳಿದಿದೆ? ಆಯಿಶಾ ಹೇಳಿದರು: ಅದರ ಒಂದು ಭುಜದ ಹೊರತು ಬೇರೇನೂ ಉಳಿದಿಲ್ಲ ಪ್ರವಾದಿ(ಸ) 
ಹೇಳಿದರು: ಅದರ ಭುಜದ ಹೊರತು ಬೇರೆಲ್ಲವೂ ಉಳಿಯಿತು. ಅರ್ಥಾತ್‌, ದೇವಮಾರ್ಗದಲ್ಲಿವ್ಯಯಿಸಿರುವುದು ಮಾತ್ರ ಉಳಿಯುತ್ತದೆ. 
ಇನ್ನೊಂದು ಹದೀಸ್‌ನಲ್ಲಿ ಹೀಗಿದೆ: ಒಬ್ಬರು ಪ್ರವಾದಿವರ್ಯರಲ್ಲಿ ಕೇಳಿದರು: ಅತಿ ಪ್ರತಿಫಲಾರ್ಹವಾದ ದಾನ ಯಾವುದು? 


piled CAS gr SEY sa Jy A 5250 gs gre city Blas Hf 
(el ಆ) OMS OE 3)15 ಉಟ) AS ಉಟ ಆಚ 

""ನೀನು ಆರೋಗ್ಯವಂತ ಮತ್ತು ಬಡತನ ಬರಬಾರದೆಂದು ಹಣ ಉಳಿತಾಯ ಮಾಡಿ, ಹೆಚ್ಚಿನ ಸಂಪಾದನೆಗಾಗಿ ಅದನ್ನು ಯಾವು 
ದಾದರೂ ವಹಿವಾಟಿನಲ್ಲಿ ತೊಡಗಿಸ ಬಯಸುತ್ತಿರುವಾಗ ದಾನ ಮಾಡಬೇಕು. ಪ್ರಾಣವು ಗಂಟಲಿಗೆ ತಲುಪುವ ತನಕ ಕಾದು ಕುಳಿತು ಆ 
ಬಳಿಕ ಇದನ್ನು ಅವರಿಗೆ ಕೊಡಿರಿ ಇವರಿಗೆ ಕೊಡಿರಿ ಎಂದು ಹೇಳುವಂತಾಗಬಾರದು. ಆ ವೇಳೆಯಲ್ಲಿ ಆ ಸಂಪತ್ತು ಇನ್ನೊಬ್ಬನಿಗೆ ಹೋಗಲೇ 
ಬೇಕಾಗಿದೆ.'' (ಬುಖಾರಿ, ಮುಸ್ಲಿಮ್‌) 

ಇನ್ನೊಂದು ಸಂದರ್ಭದಲ್ಲಿ ಪ್ರವಾದಿವರ್ಯರು (ಸ) ಹೀಗೆ ಹೇಳಿದ್ದಾರೆ: 

CB Cd dB EV ಇಂಚ ಇ dl ಗೀ. Jyh 
(el) I AS ಎಂಟು SIS sgn es CCl CHL 

""ಮಾನವ ಪುತ್ರನು ನನ್ನ ಹಣ, ನನ್ನ ಹಣ ಎಂದು ಹೇಳುತ್ತಾನೆ. ವಸ್ತುತಃ ನೀನು ತಿಂದು ಮುಗಿಸಿದ ಧರಿಸಿ ಹರಿದ ಮತ್ತು ದಾನ 
ಮಾಡಿ ಮುಂದೆ ಕಳುಹಿಸಿರುವುದರ ಹೊರತು ನಿನ್ನ ಸಂಪತ್ತಿನಲ್ಲಿ ನಿನ್ನ ಪಾಲಿನ ಹೊರತು ಬೇರೇನಾದರೂ ಇದೆಯೇ? ಅದರ ಹೊರತು 
ಉಳಿದೆಲ್ಲವೂ ನಿನ್ನ ಕೈಯಿಂದ ಹೋಗಲಿದೆ ಮತ್ತು ಅದನ್ನು ಬೇರೆಯವರಿಗೆ ಬಿಟ್ಟು ಹೋಗುವೆ.'' (ಮುಸ್ಲಿಮ್‌) 

10. ಇಲ್ಲಿ ಪುನಃ ಜಿಹಾದ್‌ (ಧರ್ಮಸೇವೆ)ಗಾಗಿ ಹಣ ಖರ್ಚು ಮಾಡುವುದನ್ನು ವಿಶ್ವಾಸದ ಅನಿವಾರ್ಯ ಬೇಡಿಕೆ ಮತ್ತು ನಿಷ್ಠಳಂಕ 
ವಿಶ್ವಾಸದ ಪ್ರಾಥಮಿಕ ಲಕ್ಸಣವೆಂದು ಸಾರಲಾಗಿದೆ. ಬೇರೆ ಮಾತಿನಲ್ಲಿ ಹೇಳುವುದಾದರೆ ಇಂಥ ಸಂದರ್ಭಗಳಲ್ಲಿ ಹಣ ಖರ್ಚು ಮಾಡಲು 
ಸಂಕೋಚ ಪಡದವನೇ ನೈಜ ಮತ್ತು ನಿಷ್ಠಾವಂತ ಸತ್ಯವಿಶ್ವಾಸಿ. 

11. ಅರ್ಥಾತ್‌, ಅಲ್ಲಾಹನ ಸಂದೇಶವಾಹಕರು ನಿಮ್ಮ ಜತೆಯಲ್ಲಿಯೇ ಇದ್ದಾರೆ. ನಿಮಗೆ ವಿಶ್ವಾಸದ ಆಹ್ವಾನವನ್ನು ಯಾವುದೋ 
ದೂರದ ಮಾಧ್ಯಮದ ಬದಲಾಗಿ ಅಲ್ಲಾಹನ ಪ್ರವಾದಿಯ ಬಾಯಿಂದಲೇ ನೇರವಾಗಿ ನೀಡಲಾಗುತ್ತಿದೆ. ಆದರೂ ನೀವು ಸತ್ಯವಿಶ್ಚಾಸಕ್ಕೆ 
ವಿರುದ್ಧವಾದ ಧೋರಣೆಯನ್ನು ಅಂಗೀಕರಿಸಿದ್ದೀರಿ. 


ಕಾಂಡ - 27 


226 ತಪ್ಪೀಮುಲ್‌. ಕುರ್‌ಆನ್‌ 


4 PAD “ As ಬು ದೃಶ್ಯ Ae 5 ್ಪ್‌ 3 ಶಿಖಿ 
ME SL Sp ಕಡಿ JI a ಟಿ 0 
ಸಿ ATT PR ETP PAN ಶಹ 1 
3 ಯ ಗ್ರ 003%: ರಚ ಹಾಟ ಏಹಿ ಗ್ರಿ 
ESS ೫ bs SS 851-229 ಆದಿ ಓಬ್ಬ 


PES 3] 140 ತ್ಷೆ “27 ೨೫ ಶಿ ನ್ನ ೧೨ ತೆ “ನಷ್ಟ ಓಜ AN 
"Gnd ail 103 3] 123158 SEEK ಆ 45S AE As! 
ನೀವು ನಿಜಕ್ಕೂ ವಿಶ್ವಾಸಿಗಳಾಗಿದ್ದರೆ ಅವನು ನಿಮ್ಮಿಂದ ವಚನ ಪಡೆದಿರುತ್ತಾನೆ." ನಿಮ್ಮನ್ನು ಅಂಧಕಾರಗಳಿಂದ ಹೊರ 
ತೆಗೆದು ಪ್ರಕಾಶದೆಡೆಗೆ ತರಲಿಕ್ಕಾಗಿ ತನ್ನ ದಾಸನ ಮೇಲೆ ಸುಸ್ಪಷ್ಟಸೂಕ್ತಗಳನ್ನು ಅವತೀರ್ಣಗೊಳಿಸುತ್ತಿರುವವನು ಅಲ್ಲಾಹನೇ 
ತಾನೆ. ವಾಸ್ತವದಲ್ಲಿ ಅಲ್ಲಾಹನು ನಿಮ್ಮ ಪಾಲಿಗೆ ಮಹಾ ವತ್ನಲನೂ ಕರುಣಾಮಯಿಯೂ ಆಗಿರುತ್ತಾನೆ. ನೀವು ಅಲ್ಲಾಹನ 
ಮಾರ್ಗದಲ್ಲಿ ಖರ್ಚು ಮಾಡದಿರಲು ಕಾರಣವಾದರೂ ಏನು? ವಸ್ತುತಃ ಭೂಮಿ-ಆಕಾಶಗಳ ಉತ್ತರಾಧಿಕಾರವು 
ಅಲ್ಲಾಹನದೇ ಆಗಿದೆ. ನಿಮ್ಮ ಪೈಕಿ ವಿಜಯ ಪ್ರಾಪ್ತಿಯ ಬಳಿಕ ಖರ್ಚು ಮಾಡುವವರು ಮತ್ತು ಹೋರಾಟ ನಡೆಸುವವರು 
ವಿಜಯ ಪ್ರಾಪ್ತಿಗಿಂತ ಮುಂಚೆ ಖರ್ಚು ಮಾಡಿದವರಿಗೆ ಹಾಗೂ ಹೋರಾಟ ನಡೆಸಿದವರಿಗೆ ಸರಿಸಮಾನರಾಗಲಾರರು. 
ಅವರ ಪದವಿಯು ಅನಂತರ ಖರ್ಚು ಮಾಡಿದವರ ಹಾಗೂ ಹೋರಾಟ ನಡೆಸಿದವರಿಗಿಂತ ಉನ್ನತವಾಗಿದೆ. ಆದಾಗ್ಯೂ 
ಅಲ್ಲಾಹನು ಉಭಯತರಿಗೂ ಉತ್ತಮ ವಾಗ್ದಾನಗಳನ್ನಿತ್ತಿದ್ದಾನೆ.'“ ನೀವು ಮಾಡುವುದೆಲ್ಲವನ್ನೂ ಅಲ್ಲಾಹನು ಬಲ್ಲನು.3* 
12.ಕೆಲವು ವ್ಯಾಖ್ಯಾನಗಾರರು ಈ ಕರಾರಿನ ಇಂಗಿತವು ಸೃಷ್ಟಿಯ ಆರಂಭದಲ್ಲಿ ಆದಮರ (ಅ) ಬೆನ್ನಿನಿಂದ ಅವರ ಸಂತತಿಗಳನ್ನು 
ಹೊರಡಿಸಿದಾಗ ಮಾಡಿಸಿದ ಪ್ರತಿಜ್ಞೆಯಾಗಿದೆಯೆಂದು ಹೇಳಿದ್ದಾರೆ. ಇತರ ಕೆಲವು ವ್ಯಾಖ್ಯಾನಗಾರರ ಅಭಿಪ್ರಾಯದಂತೆ ಅದು ಪ್ರತಿಯೊಬ್ಬ 
ಮಾನವನ ನೈಸರ್ಗಿಕ ಸ್ವಭಾವ ಮತ್ತು ಬುದ್ಧಿಯಲ್ಲಿ ಗೋಚರಿಸುವ ಅಲ್ಲಾಹನ ವಿಧೇಯತೆಯ ಆಗ್ರಹವಾಗಿದೆ. ಆದರೆ ವಾಸ್ತವದಲ್ಲಿ ಅದರ 
ನೈಜ ಉದ್ದೇಶವು ಪ್ರತಿಯೊಬ್ಬ ಮುಸ್ಲಿಮನೂ ವಿಶ್ವಾಸ ಸ್ವೀಕರಿಸುವ ಮೂಲಕ ಅಲ್ಲಾಹ್‌ ಮತ್ತು ಅವನ ಪ್ರವಾದಿಯನ್ನು ಅನುಸರಿಸುವುದಾಗಿ 
ಅಲ್ಲಾಹನೊಡನೆ ಪ್ರಜ್ಞಾಪೂರ್ವಕ ಮಾಡುವ ಪ್ರತಿಜ್ಞೆಯಾಗಿದೆ. ಇನ್ನೊಂದೆಡೆಯಲ್ಲಿ ಪವಿತ್ರ ಕುರ್‌ಆನ್‌ ಈ ಪ್ರತಿಜ್ಞೆಯನ್ನು ಹೀಗೆ ವಿವರಿಸಿದೆ: 
4 ಇ PS ಹ 16, “A 4 ಹ್ಗ, ೨೫ ಕ್‌ 11 ಫ್‌ oi ಶ್ಯ ro abe 
ply lb ಗ ಗಯ ae 2 814 pits sdb ರ ಸಟ 5) 
'"ನಿಮ್ಮ ಮೇಲೆ ಅಲ್ಲಾಹನ ಅನುಗ್ರಹಗಳನ್ನು ಸ್ಥರಿಸಿರಿ. ನಾವು ಆಲಿಸುವೆವು ಮತ್ತು ` ಅನುಸರಿಸುವೆವೆಂದು ನೀವು ಹೇಳುವಾಗ 
ಅವನು ನಿಮ್ಮೊಡನೆ ಮಾಡಿರುವ ಒಪ್ಪಂದವನ್ನು ಸ್ಥರಿಸಿರಿ. ನಿಶ್ಚಯವಾಗಿಯೂ ಅಲ್ಲಾಹನು ನಿಮ್ಮ ಮನೋಗತಗಳನ್ನು ಚೆನ್ನಾಗಿ ಬಲ್ಲವ 


ನಾಗಿದ್ದಾನೆ.'' (ಅಲ್‌ ಮಾಇದ:7) 2 

ಉಬಾದ ಬಿನ್‌ ಸಾಮಿಶ್‌ ವರದಿ ಮಾಡಿರುವ ಹದೀಸ್‌ ಹೀಗಿದೆ: pe 

3 dl BN ley SSDS blah ತಿ. le EE adh 5 is 
Ny Bou gs So sy ಲಾಜಾ gS 

""ನಾವು ಉತ್ಸಾಹದಲ್ಲೂ ನಿರುತ್ಸಾಹದ ಸ್ಥಿತಿಯಲ್ಲಿಯೂ ಪ್ರವಾದಿಯವರನ್ನು ಆಲಿಸಿ ಅನುಸರಿಸುತ್ತೇವೆ. ಒಳಿತನ್ನು ಆದೇಶಿಸುತ್ತೇವೆ, 
ಕೆಡುಕನ್ನು ವಿರೋಧಿಸುತ್ತೇವೆ. ಅಲ್ಲಾಹನಿಗಾಗಿ ಸತ್ಯ ಹೇಳುತ್ತೇವೆ. ಆ ವಿಷಯದಲ್ಲಿ ಯಾವೊಬ್ಬ ಆಕ್ಷೇಪಕನ ಆಕ್ಷೇಪಕ್ಕೂ ನಾವು ಅಂಜುವು 
ದಿಲ್ಲವೆಂದು ಪ್ರವಾದಿಯವರೊಡನೆ ಪ್ರತಿಜ್ಞೆ ಮಾಡಿದ್ದೆವು.” (ಮುಸ್ನದ್‌ ಅಷ್ನದ್‌). 

13.ಇದಕ್ಕೆ ಎರಡು ಅರ್ಥಗಳಿವೆ ಈ ಸಂಪತ್ತು ನಿಮ್ಮ ಬಳಿ ಶಾಶ್ವತವಾಗಿ ಉಳಿಯುವುದಿಲ್ಲ. ಅದೊಂದು ದಿನ ಇದನ್ನು ನೀವು ಅನಿ 
ವಾರ್ಯವಾಗಿ ತೊರೆದು ಹೋಗಬೇಕಾಗಿದೆ. ಆಗ ಅಲ್ಲಾಹನೇ ಅದರ ವಾರೀಸುದಾರನಾಗುತ್ತಾನೆ. ಹೀಗಿರುವಾಗ ನಿಮ್ಮ 
ಜೀವನಾವಧಿಯಲ್ಲಿಯೇ ನೀವು ಇದನ್ನು ನಿಮ್ಮ ಕೈಯಿಂದ ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡಿ ಅದರ ಪ್ರತಿಫಲ ನಿಮಗೆ ಲಭಿಸುವಂತೆ 


ಕಾಂಡ - 27 


57. ಅಲ್‌ ಹದೀದ್‌ 227 


ಮಾಡಬಾರದೇಕೆ? ನೀವು ಖರ್ಚು ಮಾಡದಿದ್ದರೂ ಇದು ಅಲ್ಲಾಹನ ಬಳಿಗೇ ಮರಳುತ್ತದೆ. ಆದರೆ ಅದರಿಂದ ನಿಮಗೆ ಯಾವ ಪ್ರ ಪ್ರತಿಫಲವೂ 
ದೊರೆಯುವುದಿಲ್ಲ. ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡುವುದರಿಂದ ನೀವು ಬಡತನ ಅಥವಾ ಸಂಕಷ್ಟಕ್ಕೆ ಹೆದರಬೇಕಾಗಿಲ್ಲ. ಯಾಕೆಂದರೆ 
ನೀವು ಅದನ್ನು ಭೂಮಿ-ಆಕಾಶಗಳ ಸಕಲ ಖಜಾನೆಗಳ ಒಡೆಯನಾಗಿರುವ ಅಲ್ಲಾಹನಿಗಾಗಿ ಖರ್ಚು ಮಾಡುತ್ತೀರಿ. ಅವನ ಬಳಿ ನಿಮಗೆ 
ನೀಡುವುದಕ್ಕಾಗಿ ಅವನು ಇಂದು ನಿಮಗೆ ನೀಡದಿರುವುದು ಮಾತ್ರವೇ ಇರುವುದಲ್ಲ, ನಾಳೆ ಇದಕ್ಕಿಂತ ಎಷ್ಟೋ ಅಧಿಕ ಪಾಲು ಅವನು ನಿಮಗೆ 
ನೀಡಬಲ್ಲನು. ಇದೇ ವಿಷಯವನ್ನು ಇನ್ನೊಂದೆಡೆಯಲ್ಲಿ ಹೀಗೆ ಹೇಳಲಾಗಿದೆ: ಕ 

NSE HS ಜಯ 5) ಎ೪ ೩ ವತಿ ಒಬ್ಬ( ಓ 1 

""ಓ ಸಂದೇಶವಾಹಕರೇ, ಅವರೊಡನೆ ಹೇಳಿರಿ: ನನ್ನ ನ್ನ ಪ್ರಭು ಅವನ ದಾಸರಲ್ಲಿ ರಿ ತಾನಿಚ್ಛಿಸಿದವರಿಗೆ ಸಂಪನ್ಮೂಲಗಳನ್ನು ವ್ಯಾಪಕವಾಗಿ 
ನೀಡುತ್ತಾನೆ. ತಾನಿಚ್ಛಿಸಿದವರಿಗೆ ಸಂಕುಚಿತಗೊಳಿಸುತ್ತಾನೆ. ನೀವು ಖರ್ಚು ಮಾಡುವುದಕ್ಕೆ ಪ್ರತಿಯಾಗಿ ಅವನೇ ಅಧಿಕ ನೀಡುತ್ತಾನೆ. ಅವನು 
ಅತ್ಯುತ್ತಮ ಅನ್ನದಾತನಾಗಿದ್ದಾನೆ.'' (ಸಬಾ: 39) 

14, ಅರ್ಥಾತ್‌ ಉಭಯ ವರ್ಗದವರೂ ಪ್ರತಿಫಲಕ್ಕೆ ಅರ್ಹರಾಗಿದ್ದಾರೆ. ಆದರೆ ಒಂದು ವರ್ಗದ ಸ್ಥಾನಮಾನವು ಇನ್ನೊಂದು 
ವರ್ಗಕ್ಕಿಂತ ಖಂಡಿತ ಉನ್ನತವಾಗಿದೆ. ಯಾಕೆಂದರೆ ಎರಡನೆಯ ವರ್ಗವು ಅಲ್ಲಾಹನ ಮಾರ್ಗದಲ್ಲಿ ಒಂದನೆಯ ವರ್ಗವು ಅನುಭವಿಸಿದಂತಹ 
ಕಠಿಣ ಪರಿಸ್ಥಿತಿಗಳಿಗೆ ಗುರಿಯಾಗಿರಲಿಲ್ಲ. ಮುಂದೆ ಎಂದಾದರೂ ವಿಜಯ ಲಭಿಸಿ ನಾವು ಈಗ ಖರ್ಚು ಮಾಡಿರುವ ಹಣಕ್ಕೆ ಪರಿಹಾರ 
ದೊರೆಯಬಹುದೆಂಬ ಯಾವುದೇ ನಿರೀಕ್ಷೆಯಿಲ್ಲದ ಸಂದರ್ಭದಲ್ಲಿ ಅವರು ಹಣ ಖರ್ಚು ಮಾಡಿದ್ದರು. ಹಾಗೆಯೇ ವೈರಿಗಳೂ ವಿಜಯ 
ಸಾಧಿಸಿ ಇಸ್ಲಾಮಿನ ಅನುಯಾಯಿಗಳನ್ನು ನಾಮಾವಶೇಷಗೊಳಿಸಿ ಬಿಡಬಹುದೆಂಬ ಆಶಂಕೆಯು ವ್ಯಾಪಕವಾಗಿದ್ದ ಸಂಕೀರ್ಣ ಪರಿಸ್ಥಿತಿಯಲ್ಲಿ 
ಅವರು ಸತ್ಯನಿಷೇಧಕರ ವಿರುದ್ಧ ಹೋರಾಡಿದ್ದರು. ವ್ಯಾಖ್ಯಾನಗಾರರಲ್ಲಿ ಮುಜಾಹಿದ್‌, ಕತಾದ ಮತ್ತು ರುದ್‌ ಬಿನ್‌ ಅಸ್ಪಮ್‌ರು ಈ 
ವಚನದಲ್ಲಿರುವ ವಿಜಯ ಎಂಬ ಪದವು ಮಕ್ಕಾ ವಿಜಯಕ್ಕೆ ಅನ್ವಯವಾಗುವುದೆಂದು ಹೇಳಿದ್ದಾರೆ. ಆಮಿರ್‌ ಶಅಬಿಯವರ ಹೇಳಿಕೆಯಂತೆ 
ಅದು ಹುದೈಬಿಯಾ ಸಂಧಿಗೆ ಅನ್ವಯವಾಗುತ್ತದೆ. ಮೊದಲ ಅಭಿಪ್ರಾಯವನ್ನು ಹೆಚ್ಚಿನ ವ್ಯಾಖ್ಯಾ ನಗಾರರು ಅಂಗೀಕರಿಸಿದ್ದಾರೆ. ಎರಡನೆಯ 
ಅಭಿಪ್ರಾಯಕ್ಕೆ ಸಮರ್ಥನೆಯಾಗಿ ಅಬೂ ಸಶಃದಿಲ್‌ ಖುದ್ರಿಯವರ ಒಂದು ವರದಿಯನ್ನು ಉಲ್ಲೇಖಿಸಲಾಗುತ್ತದೆ. ಹುದೈಬಿಯಾ 
ಒಪ್ಪಂದದ ವೇಳೆ ಪ್ರವಾದಿಯವರು(ಸ) ನಮ್ಮೊಡನೆ ಹೇಳಿದರು: ಶೀಘ್ರ ಭವಿಷ್ಯದಲ್ಲಿ ಕೆಲವು ಜನರು ಬರಲಿದ್ದಾರೆ. ಅವರ ಕರ್ಮಗಳನ್ನು 
ನೋಡಿದಾಗ ನಿಮ್ಮ ಕರ್ಮಗಳು ನಿಮಗೆ ತುಚ್ಛವೆನಿಸಬಹುದು. ಆದರೆ ಅವರ ಪೈಕಿ ಒಬ್ಬರಲ್ಲಿ ಒಂದು ಬೆಟ್ಟದಷ್ಟು ಚಿನ್ನವಿದ್ದು ಅವರು ಅದನ್ನು 
ದೇವಮಾರ್ಗದಲ್ಲಿ ವ್ಯಯಿಸಿದರೂ ನಿಮ್ಮ ಪೈಕಿ ಒಬ್ಬರು ವ್ಯಯಿಸುವ ಎರಡೇಕೆ, ಕೇವಲ ಒಂದು "ರಾತಲು' (ಸರಿಸುಮಾರು) ಚಿನ್ನಕ್ಕೂ 
ಸಾಟಿಯಾಗಲಾರದು. (ಇಬ್ನು ಜರೀರ್‌, ಇಬ್ನು ಅಬೀ ಹಾತೀಮ್‌, ಇಬ್ನು ಮರ್ದೂಯ, ಅಬೂ ನುಐಮ್‌ ಇಸ್ನಹಾನಿ). ಇಮಾಮ್‌ 
ಅಹ್ಹದ್‌ರು ಅನಸ್‌ರಿಂದ ಉದ್ಭರಿಸಿರುವ ಒಂದು ಹದೀಸ್‌ ಕೂಡಾ ಇದೇ ಅಭಿಪ್ರಾ: ಯವನ್ನು ದೃಢೀಕರಿಸುತ್ತದೆ. ಅವರು ಹೇಳುತ್ತಾ: ಒಮ್ಮೆ 
ಖಾಲಿದ್‌ ಬಿನ್‌ ವಲೀದ್‌ ಮತ್ತು ಅಬ್ಬುರ್ರ ರ್ರಹ್ವಾನ್‌ ಜಿನ್‌ ಔಫ್‌ರ ಮಧ್ಯೆ ಜಗಳವಾಯಿತು. ತನ್ನಧ್ಯೆ ಖಾಲಿದ್‌ರು ಅಬ್ದುರ್ರಹ್ಮಾನ್‌ರೊಡನೆ, 
ನೀವು ನಿಮ್ಮ ಗತ ಕಾಲದ ಸೇವೆಗಳಿಗಾಗಿ ನಮ್ಮನ್ನು ಹೀನೈಸುತ್ತಿರುವಿರಿ ಎಂದು ಹೇಳಿದರು. ಈ ವಿಷಯವು ಪ್ರವಾದಿಯವರ್ಯರಿಗೆ 
ತಲುಪಿದಾಗ ಅವರು ಹೇಳಿದರು: ಯಾರ ಕೈಗಳಲ್ಲಿನನ್ನ ಪ್ರಾ ಣವಿದೆಯೋ ಆ ಅಲ್ಲಾಹನಾಣೆ! ನೀವು ಉಹುದ್‌ನಷ್ಟು ಅಥವಾ ಪರ್ವತಗಳಷ್ಟು 
ಚಿನ್ನ ಖರ್ಚು ಮಾಡಿದರೂ ಇವರ ಸತ್ಕರ್ಮಗಳ ಮಟ್ಟಕ್ಕೆ ತಲುಪಲಾರಿರಿ. ಈ ವಚನದಲ್ಲಿರುವ ಫತ್‌ಹ್‌ನ ಉದ್ದೇಶವು ಹುದೈೆಬಿಯಾ 
ಒಪ್ಪಂದವೆಂದು ಇದರಿಂದ ವ್ಯಕ್ತ ವಾಗುತ್ತದೆ. ಯಾಕೆಂದರೆ ಖಾಲಿದ್‌ರು ಈ ಒಪ್ಪಂದದ ಬಳಿಕ ಇಸ್ಲಾಮ್‌ ಸ್ವೀಕರಿಸಿದ್ದರು ಮತ್ತು ಮಕ್ಕಾ 
ವಿಜಯದಲ್ಲಿಯೂ ಅವರು ಭಾಗವಹಿ ಸಿದ್ದರು. ಆದರೆ ಈ ವಿಶಿಷ್ಟ ಸಂದರ್ಭದಲ್ಲಿ ಫತ್‌ಹ್‌ನ ಉದ್ದೇಶವು ಹುದೈಬಿಯಾ ಒಪ್ಪಂದ ಅಥವಾ 
ಮಕ್ಕಾ ವಿಮೋಚನೆಯಾಗಿದ್ದರೂ ಸ್ಥಾನದ ವ್ಯತ್ಯಾ ಸವೂ ಕೇವಲ ಈ ಒಂದು ವಿಜಯದಿಂದ ಅಂತ್ರ ವಾಯಿತೆಂದರ್ಥವಲ್ಲ, ಅದರಿಂದ 
ಗ್ರ ತುಂ ಮೂಲತತ್ವ ಹೀಗಿದೆ: ಸತ್ಯ ನಿಷೇಧ ಮತ್ತು ನಿಷೇಧಕರ ಪ್ರಾಬಲ್ಯ ವು ಹೆಚ್ಚು ಇಸ್ಲಾಮಿನ ವಿಜಯ ಸಾಧ್ಯತೆಯು ವಿದೂರ 
Re ಗೋಚರಿಸದಂಥ ಪರಿಸ್ಥಿತಿ ಬಂದಾಗ, ಇಸ್ಲಾಮಿನ ಸಂರಕ್ಷಣೆಗಾಗಿ ಹೋರಾಡಿ ಸಂಪತ್ತು ಖರ್ಚು ಮಾಡುವವರ ಸ್ಥಾನಮಾನವು 

ತ್ಯುನ್ನತವಾಗಿದೆ. ಆದರೆ ಇಸ್ಲಾಮ್‌ ಮತ್ತು ಸತ್ಯನಿಷೇಧದ ಸಂಘರ್ಷದಲ್ಲಿ ಇಸ್ಲಾಮ್‌ ವಿಜಯ ಸಾಧಿಸುವ ಶಕ್ತಿಯಾದ ಬಳಿಕ ಇಸ್ಲಾಮಿಗಾಗಿ 
ತ ಪರಿಶ್ರಮಗಳನ್ನು ನಡೆಸುವವರು ಆ ಸ್ಥಾನಕ್ಕೆ ತಲುಪಲು ಸಾಧ್ಯವಿಲ್ಲ. 

15. ಅಲ್ಲಾಹನು ಯಾವುದೇ ಸತ್ಸಲ ಮತ್ತು ಉನ್ನತ ಸ್ಥಾನವನ್ನು ನೀಡುವಾಗ ಯಾರು ಯಾವ ಪರಿಸ್ಥಿತಿಯಲ್ಲಿಯಾವ ಭಾವನೆಯಿಂದ 
ಕರ್ಮವೆಸಗಿದ್ದಾರೆಂದು ನೋಡಿಯೇ ನೀಡುತ್ತಾನೆ. ಅವನ ವಿತರಣೆಯು ಕುರುಡು ವಿತರಣೆಯಲ್ಲ, ಅವನು ಪ್ರ ಪ್ರ ತಿಯೊಬ್ಬನ ಸ್ಥಾನ ಮತ್ತು 
ಅವನ ಕರ್ಮಫ ಲವನ್ನು ಸ್ಥಿತಪ್ರ ಜ್ಞೆಯಿಂದಲೇ ನೀಡುತ್ತಾನೆ. 


ಕಾಂಡ - 27 


228 ರ ತಪ್ಪೀಮುಲ್‌ ಕುರ್‌ಆನ್‌ 


ಗಟ 1 1 NM LGA ಲೆ ಲಾಕ ಟಟ ್ಟ ್ರ್ರ್ಮ 
ಖಾ ಬೆಟ್ಟ CET AL EMS OS EOS dst 
ಆಡ. 5% 720293 Noe ಐ ಶಿ 9ಕ್ಕೆ 7 ತ, 29 EH BIG 
HS AT ESS ಹ ls Sue YOSSI 
2೨ಜಿಸ್ಸಿ ೫೨ ಜಟ ಪಲ ಫೇ 191202 42 20೨ _ PN ?, ೨2) 2೨ 
SS Ss BE 56 BS LL NN 
ಗೋ ಲ ಲಲ ಲ ಲಲ್‌ ಚಟ 24.1 22% Bl Br 020 & 527] 
LE GD) YD ಟಟ; ಆಟಿ ರಜ ಜರಿ ಯತೆ 
(11-15) ಅಲ್ಲಾಹನಿಗೆ ಸಾಲ ಕೊಡುವವನಾರಿದ್ದಾನೆ? ಅತ್ಯುತ್ತಮ ಸಾಲ. ಅಲ್ಲಾಹ್‌ ಅದನ್ನು ಹಲವಾರು ಪಟ್ಟು 
ಹೆಚ್ಚಿಸಿಕೊಡುವನು ಮತ್ತು ಅವನಿಗೆ ಅತ್ಯುತ್ತಮ ಪ್ರತಿಫಲವಿದೆ.** ಅಂದು ನೀವು ಸತ್ಯವಿಶ್ವಾಸಿಗಳನ್ನೂ ಸತ್ಯ 
ವಿಶ್ವಾಸಿನಿಯರನ್ನೂ ನೋಡುವಾಗ ಅವರ ಪ್ರಕಾಶವು ಅವರ ಮುಂದೆಯೂ ಅವರ ಬಲಭಾಗದಲ್ಲೂ; ಸಾಗುತ್ತಿರುವುದನ್ನು 
ನೋಡುವಿರಿ.” (ಆಗ ಅವರೊಡನೆ) "ಇಂದು ನಿಮಗೆ ಶುಭವಾರ್ತೆ ಇದೆ' (ಎನ್ನಲಾಗುವುದು). ತಳಭಾಗದಲ್ಲಿ 
ಕಾಲುವೆಗಳು ಹರಿಯುತ್ತಿರುವ ಸ್ವರ್ಗೋದ್ಯಾನಗಳಿದ್ದು ಅವುಗಳಲ್ಲಿ ಅವರು ಸದಾಕಾಲ ವಾಸಿಸುವರು. ಇದೇ ಮಹಾ 
ಯಶಸ್ಸು. ಅಂದು ಕಪಟವಿಶ್ವಾಸಿಗಳಾದ ಪುರುಷರು ಮತ್ತು ಸ್ತ್ರೀಯರು ಸತ್ಯವಿಶ್ವಾಸಿಗಳೊಡನೆ"ನಿಮ್ಮ ಪ್ರಕಾಶದಿಂದ 


16. ಅಲ್ಲಾಹನೇ ನೀಡಿರುವ ಸಂಪತ್ತನ್ನು ಅವನ ಮಾರ್ಗದಲ್ಲಿಯೇ ಖರ್ಚು ಮಾಡುವುದನ್ನು ತನಗೆ ನೀಡಿದ ಸಾಲವೆಂದು 
ಪರಿಗಣಿಸುವುದು ಅಲ್ಲಾಹನ ಮಹಾ ಔದಾರ್ಯದ ದ್ಯೋತಕವಾಗಿದೆ. ಆದರೆ ಅದು "ಕರ್‌ ಹಸನ್‌' (ಉತ್ತಮ ಸಾಲ) ಆಗಿರಬೇಕು. 
ಅರ್ಥಾತ್‌, ಶುದ್ಧ ಸಂಕಲ್ಪದಿಂದ ನಿಸ್ವಾರ್ಥವಾಗಿ ನೀಡಬೇಕು. ಯಾವುದೇ ರೀತಿಯ ಹಿರಿಮೆ ಅಥವಾ ಖ್ಯಾತಿಯ ಬಯಕೆಯಿಂದ ನೀಡ 
ಬಾರದು. ಅದನ್ನು ಔದಾರ್ಯ ಪ್ರದರ್ಶನಕ್ಕಾಗಿ ನೀಡಬಾರದು. ಕೇವಲ ಅಲ್ಲಾಹನ ಸಂಪ್ರೀತಿಗಾಗಿ ನೀಡಬೇಕು. ಆತನ ಹೊರತು ಇತರ 
ರಿಂದ ಯಾವುದೇ ಪ್ರತಿಫಲ ಅಥವಾ ಮೆಚ್ಚು ಬಗೆಯನ್ನು ನಿರೀಕ್ಷಿಸಬಾರದು. ಒಂದು ಇಂಥ ಸಾಲದ ಬಗ್ಗೆ ಅಲ್ಲಾಹನ ಎರಡು ವಾಗ್ದಾನಗಳಿವೆ. 
ಅವನು ಅದನ್ನು ಹಲವು ಪಟ್ಟು ಹೆಚ್ಚಿಸಿ ಮರಳಿಸುವನು. ಎರಡು ಅದರ ಮೇಲೆ ತನ್ನ ವತಿಯಿಂದ ಅತ್ಯುತ್ತಮ ಪ್ರತಿಫಲವನ್ನೂ ನೀಡುವನು. 

ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ ವರದಿ ಮಾಡಿದ್ದಾರೆ: ಈ ವಚನವು ಅವತೀರ್ಣವಾಗಿ ಪ್ರವಾದಿವರ್ಯರ (ಸ) ನಾಲಗೆಯಿಂದ ಜನರು 
ಆಲಿಸಿದಾಗ ಅಬೂದ್ಧಹ್‌ದಾಹ್‌ ಅನ್ನಾರಿ ಕೇಳಿದರು: ಪ್ರವಾದಿವರ್ಯರೇ, "ಅಲ್ಲಾಹನು ನಮ್ಮೊಡನೆ ಸಾಲ ಕೇಳುವುದೇ?' ಪ್ರವಾದಿ ಹೇಳಿ 
ದರು: "ಹೌದು ಅಬೂದ್ಧಹ್‌ದಾಹ್‌' ಅವರು ಹೇಳಿದರು: ನೀವು ನಿಮ್ಮ ಕೈ ಸ್ವಲ್ಪ ತೋರಿಸಿರಿ. ಪ್ರವಾದಿವರ್ಯರು (ಸ) ತಮ್ಮ ಕೈಗಳನ್ನು 
ಅವರತ್ತ ಚಾಚಿದರು. ಅವರು ಪ್ರವಾದಿವರ್ಯರ ಕೈಗಳ ಮೇಲೆ ತಮ್ಮ ಕೈ ಇರಿಸಿ ಹೇಳಿದರು: ನಾನು ನನ್ನ ತೋಟವನ್ನು ನನ್ನ ಪ್ರಭುವಿಗೆ 
ಸಾಲ ನೀಡುತ್ತಿದ್ದೇನೆ. ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ ಹೇಳುತ್ತಾರೆ: ಆ ತೋಟದಲ್ಲಿ 600 ಖರ್ಜೂರದ ಮರಗಳಿದ್ದವು. ಅದರಲ್ಲಿಯೇ ಅವರ 
ಮನೆಯಿತ್ತು. ಅಲ್ಲಿ ಅವರ ಮಡದಿ ಮಕ್ಕಳು ವಾಸವಾಗಿದ್ದರು. ಪ್ರವಾದಿವರ್ಯರೊಡನೆ ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೇರ 
ವಾಗಿ ಮನೆಗೆ ಹೋಗಿ ಪತ್ನಿಯನ್ನು ಕರೆದು ಹೇಳಿದರು: ದಹ್‌ದಾಹ್‌ನ ತಾಯಿಯೇ, ಹೊರಗೆ ಬಾ, ನಾನು ಈ ತೋಟವನ್ನು ನನ್ನ ಪ್ರಭುವಿಗೆ 
ಸಾಲ ನೀಡಿದ್ದೇನೆ. ಆಕೆ ಹೇಳಿದಳು: "ದಹ್‌ದಾಹ್‌ನ ತಂದೆಯೇ! ನೀವು ಲಾಭದಾಯಕ ವ್ಯಾಪಾರ ಮಾಡಿದ್ದೀರಿ.' ಆ ಕೂಡಲೇ ಅವರು 
ತಮ್ಮ ಸಾಮಾನು ಸರಂಜಾಮುಗಳು ಮತ್ತು ಮಕ್ಕಳನ್ನು ಕರೆದುಕೊಂಡು ತೋಟದಿಂದ ಹೊರಹೋದರು. (ಇಬ್ನು ಅಬೀ ಹಾತಿಮ್‌) ಈ 
ಘಟನೆಯಿಂದ ಆ ಕಾಲದಲ್ಲಿ ನಿಷ್ಠಾವಂತ ಸತ್ಯವಿಶ್ವಾಸಿಗಳ ನಡವಳಿಕೆ ಹೇಗಿತ್ತೆಂದು ವ್ಯಕ್ತವಾಗುತ್ತದೆ. ಹಾಗೆಯೇ ಅಲ್ಲಾಹನು ಹಲವು ಪಟ್ಟು 
ಹೆಚ್ಚಿಸುವ ಮತ್ತು ಅದಕ್ಕಿಂತ ಮಿಗಿಲಾಗಿ ವಿಶೇಷ ಅನುಗ್ರಹದ ವಾಗ್ದಾನವನ್ನು ಯಾವ ಸಾಲಕ್ಕೆ ನೀಡಿರುವನೆಂದೂ ಇದರಿಂದ ಸ್ಪಷ್ಟವಾಗುತ್ತದೆ. 

17. ವಿಜಾರಣಾ ಮೈದಾನದಲ್ಲಿ ಪ್ರಕಾಶವು ಕೇವಲ ಸಚ್ಚರಿತರಾದ ಸತ್ಯವಿಶ್ವಾಸಿಗಳಿಗೆ ಸೀಮಿತವಾಗಿರುವುದೆಂದು ಈ ವಚನ ಮತ್ತು 
ಮುಂದಿನ ವಚನದಿಂದ ತಿಳಿಯುತ್ತದೆ. ಉಳಿದಂತೆ ಸತ್ಯನಿಷೇಧಿಗಳು, ಕಪಟ ವಿಶ್ವಾಸಿಗಳು, ಕರ್ಮಭ್ರಷ್ಟರು ಮತ್ತು ದುರ್ಜನರು ಭೂಲೋಕದಲ್ಲಿ 
ಅಂಧಕಾರದಲ್ಲಿ ಅಲೆದಾಡುತ್ತಿದ್ದಂತೆ ಅಲ್ಲಿಯೂ ಅಂಧಕಾರದಲ್ಲಿ ಅಲೆದಾಡುತ್ತಿರುವರು. ಅಲ್ಲಿ ಕೇವಲ ಸತ್ಯವಿಶ್ನಾಸ ಮತ್ತು ಸತ್ಯರ್ಮಗಳ 
ಪ್ರಕಾಶವಿರುವುದು. ವಿಶ್ವಾಸದ ಸತ್ಯಸಂಧತೆ ಮತ್ತು ಶೀಲಚಾರಿತ್ರ್ಯಗಳ ಪರಿಶುದ್ಧತೆಯೇ ಜ್ಯೋತಿಯಾಗಿ ಬೆಳಗುತ್ತದೆ. ಅದರಿಂದ ಸಜ್ಜನರ 
ವ್ಯಕ್ತಿತ್ವವು ಪ್ರಜ್ಞಲಿಸುತ್ತದೆ. ಓರ್ವರ ಕರ್ಮವು ಪ್ರಕಾಶಮಯವಾಗಿರುವಷ್ಟೇ ಅವರಸಾನ್ನಿಧ್ಯವೂ ಪ್ರಕಾಶಮಾನವಾಗುತ್ತದೆ. ಅವರು ವಿಚಾರಣಾ 


ಕಾಂಡ - 27 


57. ಅಲ್‌ ಹದೀದ್‌ 229 


ಆ ಚ 22 28 7 RR EL ಟೀ ಬಜ ಸ 7೨2. ೨ 
`ಆ ಆಜಿ ಸತಿ ಜಲ ಹಟ ರಂ 


ಎ ಟ್‌ ಫ್ಪಜಚ್ಯ್ಮ ಬ ಫೌ 


ಈ ದೌ 
924 Ke SLL LIL ALE ೨ ಚ] 
Ek SEU SES SIRES pl Es EY 


ನಾವು ಒಂದಿಷ್ಟು ಪ್ರಯೋಜನ ಪಡೆಯುವಂತಾಗಲು ನೀವು ಸ್ವಲ್ಪ ನಮ್ಮ ಕಡೆಗೆ ನೋಡಿರಿ' ಎನ್ನುವರು.” ಆದರೆ 
ಅವರೊಡನೆ, "ಹಿಂದಕ್ಕೆ ಸರಿಯಿರಿ, ನಿಮ್ಮ ಪ್ರಕಾಶವನ್ನು ಬೇರೆಲ್ಲಾದರೂ ಹುಡುಕಿಕೊಳ್ಳಿರಿ' ಎನ್ನಲಾಗುವುದು. ತರುವಾಯ 
ಅವರ ನಡುವೆ ಒಂದು ಅಡ್ಡಗೋಡೆಯನ್ನು ನಿರ್ಮಿಸಲಾಗುವುದು. ಅದರಲ್ಲಿ ಒಂದು ಬಾಗಿಲಿರುವುದು. ಆ ಬಾಗಿಲಿನ 
ಒಳಗೆ ಕರುಣೆಯೂ ಹೊರಗೆ ಯಾತನೆಯೂ ಇರುವುದು.* ಅವರು ಸತ್ಯವಿಶ್ಥಾಸಿಗಳನ್ನು ಕೂಗಿ ಕರೆಯುತ್ತ, "ನಾವು 
ನಿಮ್ಮ ಜೊತೆಗಿರಲಿಲ್ಲವೇ?' ಎಂದು ಕೇಳುವರು. ಆಗ ಸತ್ಯವಿಶ್ವಾಸಿಗಳು "ಹೌದು, ಆದರೆ ಸ್ವತಃ ನೀವೇ ನಿಮ್ಮನ್ನು 


ಮೈದಾನದಿಂದ ಸ್ವರ್ಗದ ಕಡೆಗೆ ಸಾಗುತ್ತಿರುವಾಗ ಆತನ ಪ್ರಕಾಶವು ಮುಂದಿನಿಂದ ಧಾವಿಸುತ್ತಿರುವುದು. ಕತಾದರ ಒಂದು ಮುರ್ಸಲ್‌ 
ವರದಿಯಲ್ಲಿಅದರ ಸ್ಪಷ್ಟವಿವರಣೆಯಿದೆ: ಪ್ರವಾದಿಯವರು ಹೇಳಿದರು: ಕೆಲವರ ಪ್ರಕಾಶವು ಮದೀನದಿಂದ ಏಡನ್‌ ತನಕ ವ್ಯಾಪಿಸುವಷ್ಟು 
ದೂರ ಬೆಳಗಿಸುತ್ತದೆ. ಕೆಲವರ ಪ್ರಕಾಶವು ಮದೀನದಿಂದ ಸನ್‌ಆ ತನಕ ಅಥವಾ ಪ್ರಕಾಶವು ಅದಕ್ಕಿಂತ ಕಡಿಮೆ ದೂರಕ್ಕೆ ಪಸರಿಸುತ್ತದೆ. ಕೆಲವರ 
ಪ್ರಕಾಶವು ಅವರ ಪಾದಗಳಿಗಿಂತ ಮುಂದೆ ಹೋಗಲಾರದು. (ಇಬ್ನು ಜರೀರ್‌). ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಓರ್ವನು 
ಇಹಲೋಕದಲ್ಲಿ ಹಬ್ಬಿಸಿರುವ ಒಳಿತಿನ ಪ್ರಕಾರ ಪರಲೋಕದಲ್ಲಿ ಅವರ ಪ್ರಕಾಶವು ಅಷ್ಟೇ ಉಜ್ಜಲವಾಗಿರುತ್ತದೆ. ಇಹಲೋಕದಲ್ಲಿ ಅವನ 
ಒಳಿತುಗಳು ಎಷ್ಟು ದೂರ ಹಬ್ಬಿದ್ದವೋ ವಿಚಾರಣಾ ಮೈದಾನದಲ್ಲಿ ಅವನ ಪ್ರಕಾಶದ ಕಿರಣಗಳು ಅಷ್ಟೇ ದೂರ ಪಸರಿಸುತ್ತವೆ. 

ಇಲ್ಲಿಕೆಲವರ ಮನದಲ್ಲಿ ಒಂದು ಸಂಶಯ ಮೂಡಬಹುದು. ಮುಂದಿನಿಂದ ಪ್ರಕಾಶವು ಚಲಿಸುತ್ತಿರುವುದು ಅರ್ಥವಾಗುತ್ತದೆ. ಆದರೆ 
ಅದು ಕೇವಲ ಬಲಬದಿಯಿಂದ ಚಲಿಸುವುದರ ಅರ್ಥವೇನು? ಹಾಗಾದರೆ ಅವನ ಎಡಬದಿಯು ಸಂಪೂರ್ಣ ಕತ್ತಲೆಯಾಗಿರುವುದೇ? 
ಅದರ ಉತ್ತರ ಹೀಗಿದೆ: ಒಬ್ಬನು ತನ್ನ ಬಲಗೈಯಲ್ಲಿ ಬೆಳಕು ಹಿಡಿದು ನಡೆಯುವಾಗ ಆ ಬೆಳಕು ಎಡಬದಿಗೂ ಬೀಳುತ್ತದೆ. ವಾಸ್ತವದಲ್ಲಿ 
ಬೆಳಕು ಅವನ ಬಲಗೈಯಲ್ಲಿಯೇ ಇರುತ್ತದೆ. ಈ ವಿಷಯವನ್ನು ಪ್ರವಾದಿವರ್ಯರ (ಸ) ಒಂದು ವಚನವು ದೃಢೀಕರಿಸುತ್ತದೆ. ಅಬೂದರ್‌ 
ಮತ್ತು ಅಬೂದ್ದರ್ದಾ ವರದಿ ಮಾಡಿದ್ದಾರೆ: ಪ್ರವಾದಿ (ಸ) ಹೇಳಿದರು: 

ಉಡುಪಿ) ಆ) ಆಆ se Sp BS 

ಅಲ್ಲಿನಾನು ನನ್ನ ಸಮುದಾಯದ ಸಜ್ಜನರನ್ನು ಅವರ ಮುಂದೆ ಮತ್ತು ಎಡ ಬಲಗಳಲ್ಲಿ ಚಲಿಸುತ್ತಿರುವ ಪ್ರಕಾಶದಿಂದ ಗುರುತಿಸುವೆನು. 
(ಹಾಕಿಮ್‌, ಇಬ್ನು ಅಬೀ ಹಾತಿಮ್‌, ಇಬ್ನು ಮರ್ದೂಯ) 

28. ಅರ್ಥಾತ್‌, ಸತ್ಯವಿಶ್ಚಾಸಿಗಳು ಸ್ಪರ್ಗದ ಕಡೆಗೆ ಸಾಗುತ್ತಿರುವಾಗ ಪ್ರಕಾಶವು ಅವರ ಮುಂದಿರುವುದು. ಕಪಟ ವಿಶ್ವಾಸಿಗಳು 
ಹಿಂದಿನಿಂದ ಕತ್ತಲೆಯಲ್ಲಿ ಮುಗ್ಗರಿಸಿ ಬೀಳುತ್ತಿರುವರು. ಆಗ ಅವರು ಇಹಲೋಕದಲ್ಲಿ ಮುಸ್ಲಿಮ್‌ ಸಮಾಜದಲ್ಲಿ ತಮ್ಮ ಜತೆಯಿದ್ದ 
ಸತ್ಯವಿಶ್ಚಾಸಿಗಳನ್ನು ಕೂಗಿ ಕರೆದು, ನಮಗೂ ಸ್ಥಲ್ಪ ಪ್ರಕಾಶ ಸಿಗುವಂತೆ ಸ್ವಲ್ಪ ನಮ್ಮತ್ತ ನೋಡಿರಿ ಎಂದು ಹೇಳುವರು. 

19. ಅರ್ಥಾತ್‌, ಸ್ವರ್ಗಾರ್ಹರಾಗುವವರು ಆ ಬಾಗಿಲಿನಿಂದ ಸ್ವರ್ಗ ಪ್ರವೇಶಿಸುವರು. ತರುವಾಯ ಆ ಬಾಗಿಲನ್ನು ಮುಚ್ಚಲಾಗುವುದು. 
ಬಾಗಿಲಿನ ಒಂದು ಬದಿಯಲ್ಲಿ ಸ್ಪರ್ಗದ ಅನುಗ್ರಹಗಳಿರುತ್ತವೆ. ಇನ್ನೊಂದು ಬದಿಯಲ್ಲಿ ನರಕದ ಶಿಕ್ಷೆ ಇರುತ್ತದೆ. ಕಪಟ ವಿಶ್ವಾಸಿಗಳಿಗೆ ತಮ್ಮ 
ಮತ್ತು ಸ್ವರ್ಗದ ಮಧ್ಯೆಯಿರುವ ದೂರವನ್ನು ದಾಟಲು ಸಾಧ್ಯವಾಗದು. 

20. ಅರ್ಥಾತ್‌, ನಾವು ನಿಮ್ಮೊಂದಿಗೆ ಒಂದೇ ಮುಸ್ಲಿಮ್‌ ಸಮಾಜದಲ್ಲಿ ಸೇರಿರಲಿಲ್ಲವೇ? ನಾವು ಸತ್ಯವಚನವನ್ನು ಹೇಳಿರಲಿಲ್ಲವೇ? 
ನಿಮ್ಮಂತೆ ನಮಾರು್‌ ಮಾಡುತ್ತಿರಲಿಲ್ಲವೇ? ಉಪವಾಸ ಆಚರಿಸಲಿಲ್ಲವೇ? ಹಜ್ಜ್‌ ಕರ್ಮ ಮತ್ತು ರುಕಾತ್‌ ನಿರ್ವಹಿಸಿರಲಿಲ್ಲವೇ? ನಿಮ್ಮ 
ಸಭೆಗಳಲ್ಲಿ ನಾವು ಭಾಗಿಯಾಗುತ್ತಿರಲಿಲ್ಲವೇ? ನಮ್ಮ ಮಧ್ಯೆ ರಕ್ತ ಸಂಬಂಧ ಮತ್ತು ವೈವಾಹಿಕ ಸಂಬಂಧವಿರಲಿಲ್ಲವೇ? ಹಾಗಿರುತ್ತಾ ಇಂದು 
ನಮ್ಮ ಮತ್ತು ನಿಮ್ಮ ಮಧ್ಯೆ ಈ ಅಂತರ ಯಾಕೆ ಬಂತು? 


ಕಾಂಡ - 27 


230 ತಪ್ಲೀಮುಲ್‌ ಕುರ್‌ಆನ್‌ 


ಟರ kh SN» ಟ್ಟ cd ಕಟ ೨ (0 ಲ ಸಿ 
SS 0 055%; /5:040/ ಸಹ 134 
ES SSN ಜಿಬಿ ಯವ ಯೈ. ಬಡು 6. pk 
HE NA ಛ್‌ ೨% ಸ | 5 
BCs ANE BRIS ISS My Mik 


ವಂಚನೆಗೆ ಸಿಲುಕಿಸಿಕೊಂಡಿರಿ, ಸಂದರ್ಭ ಸಾಧಕತನವನ್ನು ತೋರಿದಿರಿ,” ಸಂಶಯಗ್ರಸ್ತರಾದಿರಿ* ಮತ್ತು ಹುಸಿ ನಿರೀಕ್ಷೆ 
ಗಳು ನಿಮ್ಮನ್ನು ಮೋಸಗೊಳಿಸುತ್ತಿದ್ದುವು. ಕೊನೆಗೆ ಅಲ್ಲಾಹನ ತೀರ್ಪು ಬಂದೇ ಬಿಟ್ಟಿತು?" ಮತ್ತು ಆ ಮಹಾವಂಚಕನು* 
(ಶೈತಾನನು) ಕೊನೆಯವರೆಗೂ ಅಲ್ಲಾಹನ ವಿಷಯದಲ್ಲಿ ನಿಮ್ಮನ್ನು ವಂಚಿಸುತ್ತಲೇ ಇದ್ದನು. ಆದುದರಿಂದ ಇಂದು 
ನಿಮ್ಮಿಂದಾಗಲಿ, ಸತ್ಯವನ್ನು ಬಹಿರಂಗವಾಗಿ ನಿಷೇಧಿಸಿದ್ದವರಿಂದಾಗಲಿ ಯಾವ ಪರಿಹಾರವನ್ನೂ ಸ್ಲೀಕರಿಸಲಾಗದು.* 
ನರಕವು ನಿಮ್ಮ ನಿವಾಸವಾಗಿದೆ. ಅದೇ ನಿಮ್ಮ ಮೇಲ್ವಿಚಾರಕ” ಮತ್ತು ಇದು ಅತ್ಯಂತ ಕೆಟ್ಟ ಗತಿಯಾಗಿದೆ.' 
(16-17) ಸತ್ಯವಿಶ್ಚಾಸಿಗಳಿಗೆ, ಅವರ ಹೃದಯವು ಅಲ್ಲಾಹನ ಸ್ಮರಣೆಯಿಂದ ಕರಗುವ ಹಾಗೂ ಅವನಿಂದ 


21. ಅರ್ಥಾತ್‌, ಮುಶ್ಚಿಮರಾಗಿಯೂನೀವುನಿಷ್ಠಾವಂತ ಮುಸ್ಲಿಮರಾಗಿರಲಿಲ್ಲ. ವಿಶ್ವಾಸ ಮತ್ತು ಸತ್ಯನಿಷೇಧದ ಮಧ್ಯೆ ಓಲಾಡುತ್ತಿದ್ದೀರಿ. 
ಸತ್ಯನಿಷೇಧ ಮತ್ತು ಸತ್ಯನಿಷೇಧಕರೊಂದಿಗೆ ನಿಮ್ಮ ಒಲವು ಕಡಿಮೆಯಾಗಿರಲಿಲ್ಲ. ಇಸ್ಲಾಮಿನೊಂದಿಗೆ ನಿಮ್ಮ ಸಂಬಂಧವನ್ನು ಎಂದಿಗೂ 
ಸಂಪೂರ್ಣವಾಗಿ ಜೋಡಿಸಿರಲಿಲ್ಲ. 

22. ಮೂಲದಲ್ಲಿ (ಬ 1 ಎಂಬ ಪದಗಳಿವೆ. ನಿರೀಕ್ಷಿಸುವುದಕ್ಕೆ ಮತ್ತು ಸಂದರ್ಭಕ್ಕಾಗಿ ಕಾಯುತ್ತಿರುವುದಕ್ಕೆ ಅರಬಿಯಲ್ಲಿ 
Ro ೫ (ತರಬ್ಬಸು) ಎನ್ನಲಾಗುತ್ತದೆ. ಒಬ್ಬರು ತನ್ನ ಮುಂದಿರುವ ಎರಡು ಮಾರ್ಗಗಳ ಪೈಕಿ ಒಂದರ ಕುರಿತು ಖಚಿತ ನಿರ್ಧಾರ ಕೈಗೊಳ್ಳದೆ, 
ತನಗೆ ಹಿತಕರವೆಂದು ಭಾಸವಾಗುವ ಮಾರ್ಗದಲ್ಲಿ ಹೋಗಬಹುದೆಂದು ಆಲೋಚಿಸುತ್ತಾ ನಿಲ್ಲುವುದನ್ನು ಆತನು ತರಬ್ಬಸ್‌ನಲ್ಲಿದ್ದಾನೆಂದು 
ಹೇಳುತ್ತಾರೆ. ಇಸ್ಲಾಮ್‌ ಮತ್ತು ಸತ್ಯನಿಷೇಧದ ನಿರ್ಣಾಯಕ ಸಂಘರ್ಷ ಕಾಲದಲ್ಲಿ ಕಪಟ ವಿಶ್ವಾಸಿಗಳು ಇದೇ ನೀತಿಯನ್ನು ಅವಲಂಬಿಸಿದ್ದರು. 
ಅವರು ಬಹಿರಂಗವಾಗಿ ಮಿಥ್ಯ ಶಕಗಳನ್ನು ಬೆಂಬಲಿಸಲಿಲ್ಲ ಅದೇ ವೇಳೆ ಮುಕ್ತ ಮನಸಿನಿಂದ ತಮ್ಮ ಶಕ್ತಿಯನ್ನು ಇಸ್ಲಾಮಿನ ರಕ್ಷಣೆ 
ಮತ್ತು ಬೆಂಬಲಕ್ಕಾಗಿಯೂ ವಿನಿಯೋಗಿಸಲಿಲ್ಲ, ಈ ಶಕ್ತಿ ಪರೀಕ್ಷೆಯಲ್ಲಿ ಕೊನೆಗೆ ಯಾರ ತಟ್ಟೆಯು ಭಾರವಾಗುವುದೆಂದು ನೋಡುತ್ತಾ 
ಸುಮ್ಮನೆ ಕುಳಿತು ಬಿಡುತ್ತಿದ್ದರು. ಇಸ್ಲಾಮ್‌ ಜಯಗಳಿಸುವ ಲಕ್ಷಣ ಗೋಚರಿಸಿದರೆ ಅದರ ಜತೆ ಸೇರುತ್ತಿದ್ದರು. ಆಗ ಅವರಿಗೆ ಮುಸ್ಲಿಮರ 
ಜತೆಯಲ್ಲಿ ಸತ್ಯವಚನ ಹೇಳಿರುವುದರಿಂದ ಪ್ರಯೋಜನವಾಗುತ್ತದೆ ಅಥವಾ ಸತ್ಯನಿಷೇಧಕರಿಗೆ ಜಯ ಲಭಿಸಿದರೆ ಅವರ ಜತೆ ಸೇರುತ್ತಾರೆ. 
ಆಗ ಯುದ್ಧದಲ್ಲಿ ಮುಸ್ಲಿಮರೊಂದಿಗೆ ಸಹಭಾಗಿಯಾಗಿಲ್ಲದಿರುವುದು ಅವರಿಗೆ ಲಾಭದಾಯಕವಾಗುತ್ತದೆ. 

23. ಕಪಟವಿಶ್ವಾಸಿಗಳ ಮನದಲ್ಲಿ ಮೂಡುವ ನಾನಾ ರೀತಿಯ ಸಂಶಯಗಳೇ ಅದರ ತಾತ್ಸರ್ಯ. ಈ ಸಂಶಯಗಳೇ ಅವರ 
ಕಾಪಟ್ಯದ ಮೂಲ ಕಾರಣವಾಗಿದೆ. ಅವರಿಗೆ ದೇವಾಸ್ತಿತ್ವದಲ್ಲಿ ಸಂಶಯ, ಪ್ರವಾದಿಯ ಕಾರ್ಯಭಾರದಲ್ಲಿ ಸಂಶಯ, ಕುರ್‌ಆನ್‌ 
ದೇವವಾಣಿಯೆಂಬ ಬಗ್ಗೆ ಸಂಶಯ, ಪರಲೋಕ, ವಿಚಾರಣೆ ಮತ್ತು ರಕ್ಷೆ-ಶಿಕ್ಷೆಗಳಲ್ಲಿ ಸಂಶಯ, ಸತ್ಯ ಮತ್ತು ಮಿಥ್ಯಗಳ ಈ ಸಂಘರ್ಷದಲ್ಲಿ 
ಏನಾದರೂ ವಾಸ್ತವಿಕತೆಯಿದೆಯೇ? ಇದು ಕೇವಲ ಭ್ರಮೆಯಲ್ಲವೇ? ಮೋಜು ಮಾಡುತ್ತಾ ಜೀವಿಸುವುದೇ ಸೂಕ್ತವಲ್ಲವೇ? ಎಂಬ 
ಸಂಶಯ. ಈ ಸಂಶಯಗಳಿಗೆ ಸಿಲುಕದೆ ಯಾರೂ ಕಪಟ ವಿಶ್ವಾಸಿಯಾಗಲಾರರು. 

24. ಇದಕ್ಕೆ ಎರಡು ಅರ್ಥಗಳಿರಬಹುದು. 1) ನಿಮಗೆ ಮರಣ ಬಂತು. ನೀವು ಕೊನೆಯುಸಿರಿನ ತನಕ ಈ ಆತ್ಮ ವಂಚನೆಯಿಂದ 
ಮುಕ್ತರಾಗಲಿಲ್ಲ. 2) ಇಸ್ಲಾಮಿಗೆ ವಿಜಯ ಸೆ ಸೌಭಾಗ್ಯ ಲಭಿಸಿತು. ನೀವು ವಿನೋದ ನೋಡುತ್ತಾ ನಿಂತಿರಿ. 

25. ಅರ್ಥಾತ್‌, ಶೈತಾನ್‌. 

26. ಪರಲೋಕದಲ್ಲಿ ಕಪಟ ವಿಶ್ವಾಸಿಗಳಿಗೆ ಸತ್ಯನಿಷೇಧಕರ ಗತಿಯೇ ಬರಲಿದೆ. 

27. ಮೂಲದಲ್ಲಿ (5೪೩ ಟ್‌ "ನರಕವೇ ನಿಮ್ಮ ರಕ್ಷೆಕ' ಎಂಬ ಪದಗಳಿವೆ. ಇದಕ್ಕೆ ಎರಡು ಅರ್ಥಗಳಿರಬಹುದು. 1) ಅದೇ. 
ನಿಮಗೆ ಸೂಕ್ತಸ್ಥಳ. 2). ನಿಮ್ಮ ಮೇಲ್ವಿಚಾರಣೆಗಾಗಿ ನೀವು ಅಲ್ಲಾಹನನ್ನು ರಕ್ಷಕ (ಮೌಲಾ) ಆಗಿ ಮಾಡಲಿಲ್ಲ. ಈಗ ನರಕವೇ ನಿಮ್ಮ ರಕ್ಷಕ. 
ಅದೇ ಚೆನ್ನಾಗಿ ನಿಮ್ಮ ಮೇಲ್ವಿಜಾರಣೆ ನಡೆಸುವುದು. 


ಕಾಂಡ - 27 


57. ಅಲ್‌ ಹದೀದ್‌ 231 


ಸು ೮1/0963 ಸಸಿ ಬ್ರಹ 108410 145 ILS 


OMS ES ಆ. (15.1 ಆ ೬೫೪ ಆತೆ 
ಅವತೀರ್ಣಗೊಂಡ ಸತ್ಯದ ಮುಂದೆ ಬಾಗುವ ಕಾಲವಿನ್ನೂ ಬರಲಿಲ್ಲವೇ?೫ ಮತ್ತು ಅವರು ಈ ಹಿಂದೆ ಗ್ರಂಥ 
ನೀಡಲ್ಪಟ್ಟವರಂತಾಗಬಾರದು. (ಗ್ರಂಥ ನೀಡಲ್ಪಟ್ಟು) ಒಂದು ದೀರ್ಥ ಕಾಲ ಕಳೆದ ಬಳಿಕ ಅವರ ಹೃದಯಗಳು 
ಕಠಿಣವಾದುವು ಮತ್ತು ಇಂದು ಅವರಲ್ಲಿ ಹೆಚ್ಚಿನವರು ಫಾಸಿಕ(ಕರ್ಮಭ್ರಷ್ಟ)ರಾಗಿರುವರು.” ಚೆನ್ನಾಗಿ ತಿಳಿದು ಕೊಳ್ಳಿರಿ. 
ಅಲ್ಲಾಹನು ಭೂಮಿಯನ್ನು, ಅದು ಸತ್ತ ಬಳಿಕ ಜೀವಂಶಗೊಳಿಸುತ್ತಾನೆ. ನೀವು ವಿವೇಚಿಸ ಬಹುದೆಂದು ನಾವು ನಿಮಗೆ 
ನಿದರ್ಶನಗಳನ್ನು ಸುವ್ಯಕ್ತವಾಗಿ ತೋರಿಸಿ ಕೊಟ್ಟಿದ್ದೇವೆ. 


28. ಇಲ್ಲಿ ಪುನಃ ವಿಶ್ವಾಸವಿರಿಸಿದವರೇ ಎಂಬ ಪದವು ಸಾಮಾನ್ಯವಾಗಿದ್ದರೂ ಎಲ್ಲ ಮುಸ್ಲಿಮರೂ ಅದರ ಉದ್ದೇಶವಲ್ಲ, ಬದಲಾಗಿ 
ವಿಶ್ವಾಸ ಕೈಗೊಂಡು ಪ್ರವಾದಿವರ್ಯರನ್ನು ಅಂಗೀಕರಿಸಿ ಮುಸ್ಲಿಮ್‌ ಸಮಾಜದಲ್ಲಿ ಸೇರಿದ್ದರೂ ಮನದಲ್ಲಿ ಇಸ್ಲಾಮಿನ ಬಗ್ಗೆ ಕಳಕಳಿಯಿಲ್ಲದ 
ನಿರ್ದಿಷ್ಟ ಮುಸ್ಲಿಮರನ್ನು ಉದ್ದೇಶಿಸಲಾಗಿದೆ. ಅವರ ಕಣ್ಣ ಮುಂದೆಯೇ ಮಿಥ್ಯದ ಸಕಲ ಶಕ್ತಿಗಳು ಇಸ್ಲಾಮನ್ನು ಅಳಿಸಿ ಬಿಡಲು ತೀವ್ರವಾಗಿ 
ಪ್ರಯತ್ನಿಸುತ್ತಿರುವುದನ್ನು ನೋಡುತ್ತಿದ್ದಾರೆ. ಅಂತೆಯೇ ನಾನಾ ಕಡೆಗಳಿಂದ ಸಮೂಹವು ಕಷ್ಟಪಡುತ್ತಿದೆ, ಅರೇಬಿಯದಾದ್ಯಂತ ಮುಸ್ಲಿಮರು 
ಮರ್ದಿಸಲ್ಪಡುತ್ತಿದ್ದಾರೆ. ನಾನಾ ಕಡೆಗಳಲ್ಲಿ ಹಿಂಸೆ ದೌರ್ಜನ್ಯಗಳನ್ನು ಸಹಿಸಲಾಗದೆ ಮುಸ್ಲಿಮರು ಅಸಹಾಯಕ ಮತ್ತು ನಿರ್ಗತಿಕರಾಗಿ 
ಮದೀನದಲ್ಲಿ ಅಭಯ ಪಡೆಯುತ್ತಿರುವುದನ್ನೂ ಅವರು ನೋಡುತ್ತಿದ್ದಾರೆ. ಈ ಮರ್ದಿತರಿಗೆ ಆಶ್ರಯ ನೀಡಿ ನೈಜ ವಿಶ್ವಾಸಿಗಳ ಭುಜ ಕುಸಿ 
ಯುವಂತಾಗಿತ್ತು. ವೈರಿಗಳನ್ನು ಈ ನಿಷ್ಠಾವಂತ ಮುಸ್ಲಿಮರೇ ಎದುರಿಸಬೇಕಾಗಿತ್ತು.ಆದರೆ ಈ ಎಲ್ಲ ಘಟನಾವಳಿಗಳನ್ನು ನೋಡಿಯೂ 
ವಿಶ್ವಾಸಿಗಳೆಂದು ಹೇಳಿ ಕೊಳ್ಳುತ್ತಿದ್ದ ಈ ಜನರು ಸ್ವಲ್ಪವೂ ಕದಲುತ್ತಿರಲಿಲ್ಲ. ಅದಕ್ಕಾಗಿ ಅವರನ್ನು ನೀವೆಂಥ ವಿಶ್ವಾಸಿಗಳೆಂದು ಮೂದಲಿಸಲಾಗುತ್ತಿದೆ. 
ಇಸ್ಲಾಮಿನ ಮಟ್ಟಿಗೆ ಪರಿಸ್ಥಿತಿಯು ಶೋಚನೀಯ ಮಟ್ಟಕ್ಕೆ ತಲುಪಿದೆ. ಹಾಗಿದ್ದರೂ ಅಲ್ಲಾಹನ ವಾಣಿಯನ್ನು ಆಲಿಸಿ ನಿಮ್ಮ ಮನಸ್ಸು ಕರಗುವ 
ಮತ್ತು ಅಲ್ಲಾಹನ ಧರ್ಮಕ್ಕಾಗಿ ನಿಸ್ವಾರ್ಥವಾಗಿ ತ್ಯಾಗ ಪರಿಶ್ರಮಗಳನ್ನು ಮಾಡುವ ಸ್ಫೂರ್ತಿಯು ನಿಮ್ಮ ಮನದಲ್ಲಿ ಮೂಡುವ ಕಾಲವು 
ಇನ್ನೂ ಬಂದಿಲ್ಲವೇ? ಅಲ್ಲಾಹನ ಧರ್ಮವು ಅತ್ಯಂತ ಅಪಾಯಕಾರಿ ಪರಿಸ್ಥಿತಿಯಲ್ಲಿರುವಾಗ ನಿರ್ಲಿಪ್ತವಾಗಿ ನೋಡುವವರು ನೈಜ ಸತ್ಯ 
ವಿಶ್ವಾಸಿಗಳೇನು? ಅಲ್ಲಾಹನ ಹೆಸರಲ್ಲಿ ಕರೆಯುವಾಗ ನಿಂತಲ್ಲಿಂದ ಸ್ವಲ್ಪವೂ ಮಿಸುಕಾಡುವುದಿಲ್ಲ? ಅಲ್ಲಾಹನು ತಾನು ಅವತೀರ್ಣಗೊಳಿಸಿದ 
ಗ್ರಂಥದಲ್ಲಿಯೇ ಚಂದಾ ಕೇಳುತ್ತಾನೆ. ಅದನ್ನು ತನ್ನ ಹೊಣೆಯಲ್ಲಿರುವ ಸಾಲವೆಂದು ಹೇಳುತ್ತಾನೆ. ಇಂಥ ಪರಿಸ್ಥಿತಿಗಳಲ್ಲಿ ಯಾರಿಗಾದರೂ 
ತಮ್ಮ ಸಂಪತ್ತು ಅಲ್ಲಾಹನ ಧರ್ಮಕ್ಕಿಂತ ಪ್ರಿಯವಾದರೆ ಅವರು ಸತ್ಯವಿಶ್ವಾಸಿಯಲ್ಲ, ಕಪಟ ವಿಶ್ವಾಸಿಗಳೆಂದು ಸ್ಪಷ್ಟವಾಗಿ ಘೋಷಿಸಲಾಗಿದೆ. 
ಆದರೂ ಅವರ ಮನಸ್ಸು ದೇವಭಯದಿಂದ ಕಂಪಿಸುವುದಿಲ್ಲ ಮತ್ತು ಅಲ್ಲಾಹನ ಆಜ್ಞೆಗೆ ತಲೆ ಬಾಗುವುದಿಲ್ಲವೇ? 

29. ಅರ್ಥಾತ್‌, ಯಹೂದಿಯರು ಮತ್ತು ಕ್ರೈಸ್ತರು ತಮ್ಮ ಪ್ರವಾದಿಗಳು ಆಗಮಿಸಿದ ಶತಮಾನಗಳ ಬಳಿಕ ಇಂದು ನಿಮಗೆ ಅವರು 
ನಿಶ್ಚೇತನರು, ಆತ್ಮರಹಿತರು ಮತ್ತು ನೈತಿಕ ಅಧಃಪತನ ಹೊಂದಿದವರಂತೆ ಕಾಣಿಸುತ್ತಿದ್ದಾರೆ. ಆದರೆ ಅವರಂತೆ ನಿಮ್ಮ ಮೇಲೆ ಹೆಚ್ಚೇನೂ ಕಾಲ 
ಕಳೆದಿಲ್ಲ, ಸಂದೇಶವಾಹಕರೂ ನಿಮ್ಮ ಮಧ್ಯೆಯಿದ್ದಾರೆ. ಗ್ರಂಥ ಅವತೀರ್ಣವಾಗುತ್ತಿದೆ. ನೀವು ವಿಶ್ವಾಸಿಗಳಾಗಿ ಹೆಚ್ಚು ದಿನಗಳಾಗಿಲ್ಲ, ಆದರೂ 
ದೇವಧರ್ಮ ಮತ್ತು ದೇವವಚನಗಳೊಂದಿಗೆ ಶತಮಾನಗಳ ಕಾಲ ಚೆಲ್ಲಾಟವಾಡಿದ ಬಳಿಕ ಯಹೂದಿಯರು ಮತ್ತು ಕ್ರೈಸ್ತರು ತಲುಪಿದ 
ಅವಸ್ಥೆಗೆ ನೀವು ಈಗಲೇ ತಲುಪಿ ಬಿಟ್ಟಿರಾ? 

30. ಇಲ್ಲಿ ಈ ವಚನದ ಔಚಿತ್ಯವನ್ನು ಚೆನ್ನಾಗಿ ತಿಳಿದಿರಬೇಕು. ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಪ್ರವಾದಿಯ ಆಗಮನ ಮತ್ತು ಗ್ರಂಥದ 
ಅವತೀರ್ಣವನ್ನು ಮಳೆಯ ಅನುಗ್ರಹಕ್ಕೆ ಹೋಲಿಸಲಾಗಿದೆ. ಯಾಕೆಂದರೆ ಅದರಿಂದ ಮಾನವೀಯತೆಯ ಮೇಲೆ ಭೂಮಿಯಲ್ಲಿ 
ಮಳೆಯಿಂದಾಗುವ ಪರಿಣಾಮವೇ ಆಗುತ್ತದೆ. ನಿರ್ಜೀವವಾಗಿದ್ದ ಮಣ್ಣಿಗೆ ಮಳೆಯ ತುಂತುರು ಹನಿಗಳು ಬಿದ್ದೊಡನೆಯೇ ಹಸಿರಿನಿಂದ 
ಕಂಗೊಳಿಸಲಾರಂಭಿಸುತ್ತದೆ. ಹಾಗೆಯೇ ಒಂದು ದೇಶದಲ್ಲಿ ದೇವಾನುಗ್ರಹದಿಂದ, ಓರ್ವ ಪ್ರವಾದಿಯ ನೇಮಕವಾಗಿ ದಿವ್ಯವಾಣಿ ಮತ್ತು 
ಗ್ರಂಥವು ಅವತೀರ್ಣವಾಗಲಾರಂಭಿಸಿದಾಗ ಅಲ್ಲಿನಿರ್ಜೀವವಾಗಿದ್ದ ಮ್ರಾನವೀಯತೆಯು ದಿಢೀರನೆ ಜಾಗೃತವಾಗುತ್ತದೆ. ಹಲವು ವರ್ಷಗಳಿಂದ 
ಅಜ್ಞಾನವು ಹೂಳಿಟ್ಟ ಮಾನವೀಯ ಮೌಲ್ಯಗಳು ಪ್ರಕಟವಾಗುತ್ತದೆ. ಅದರಿಂದ ಉನ್ನತ ಚಾರಿತ್ರ್ಯದ ಒರತೆಗಳು ಹೊರಚಿಮ್ಮುತ್ತವೆ. ಅಲ್ಲಿ 
ಒಳಿತು ಮತ್ತು ಸತ್ಕರ್ಮಗಳ ಬೃಂದಾವನಗಳು ನಳನಳಿಸುತ್ತವೆ. ದುರ್ಬಲ ವಿಶ್ವಾಸಿಗಳಾದ ಮುಸ್ಲಿಮರು ಕಣ್ತೆರೆದು ತಮ್ಮ ಅವಸ್ಥೆಯ ಕುರಿತು 


ಕಾಂಡ - 27 


232 ತಪ್ಪೀಮುಲ್‌ ಕುರ್‌ಆನ್‌ 


0೨ B24 23% 4 LA ಸಿ ಅತೀ kul ಗ್‌ಸಿಭಳ ಬತ 
Cpe SE 3 ಣು ಆಜ (ಟಿ NSCS NR ೮3 ೩,1 
೨೫%. ೨೬5 ರ್ಯ .ಸ್ಯ್ಯ್ಯೂ ೨ ಳಿ ಟ್‌ 3 2 ಜೆ 
Us ಬ ಬಾ 3 TNS sd ENS 
೨ ೨ ಡ್ಯ 7 ಟಟ) PCS $ 2 ೫4 2 
"ಬಾರ As AL AL 5 SS BG 4 

(18-19) ಪುರುಷರಲ್ಲೂಸ್ವೀಯರಲ್ಲೂ ದಾನಧರ್ಮ” ಮಾಡುವವರಿಗೆ ಮತ್ತು ಅಲ್ಲಾಹನಿಗೆ ಶ್ರೇಷ್ಠ ಸಾಲವನ್ನು 

ನೀಡಿದವರಿಗೆ ಖಂಡಿತವಾಗಿಯೂ ಎಷ್ಟೋ ಪಟ್ಟು ವರ್ಧಿಸಿ ಕೊಡಲಾಗುವುದು. ಅವರಿಗೆ ಅತ್ಯುತ್ತಮ ಪ್ರತಿಫಲವಿದೆ. 
ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರ ಮೇಲೆ ವಿಶ್ವಾಸವಿರಿಸಿದವರೇ?' ತಮ್ಮ ಪ್ರಭುವಿನ ಬಳಿ “ಸಿದ್ದೀಕ್‌'* (ಸತ್ಯ 
ಸಂಧರು) ಮತ್ತು ಶಹೀದ್‌* (ಹುತ್ಥಾತರು) ಆಗಿರುತ್ತಾರೆ. ಅವರಿಗೆ ಅವರ ಸತ್ತಲವೂ ಅವರ ಪ್ರಕಾಶವೂ ಇದೆ.3* ಸತ್ಯಧಿಕ್ಕಾರಿ 
ಗಳು ಮತ್ತು ನಮ್ಮ ಸೂಕ್ತಗಳನ್ನು ತಿರಸ್ಕರಿಸಿದವರು ನರಕದವರಾಗಿದ್ದಾರೆ. 


ಆಲೋಚಿಸುವಂತಾಗಲೆಂಬ ಉದ್ದೇಶದಿಂದ ಇಲ್ಲಿ ಈ ವಾಸ್ತವಿಕತೆಯನ್ನು ಎತ್ತಿ ಹೇಳಲಾಗಿದೆ. ಪ್ರವಾದಿತ್ವಮತ್ತು ದಿವ್ಯವಾಣಿಯ ಕೃಪಾದೃಷ್ಟಿ 
ಯಿಂದ ಮಾನವೀಯತೆಯಲ್ಲಿ ಸಂಭವಿಸಿದ ನವಜಾಗೃತಿ ಮತ್ತು ಅದರ ಮಡಿಲು ಅನುಗ್ರಹ ಸಂಪನ್ನವಾದ ವಿಷಯವು ಅವರಿಗೆ ಹಳೆಯ 
ಕಥೆಯಾಗಿರಲಿಲ್ಲ. ಅದನ್ನು ಅವರು ಸಹಾಬಿವರ್ಯರ ಪಾವನ ಸಮಾಜದಲ್ಲಿ ಕಣ್ಣಾರೆ ಕಾಣುತ್ತಿದ್ದರು. ಅವರಿಗೆ ಹಗಲಿರುಳು ಅದರ 
ಅನುಭವವಾಗುತ್ತಿತ್ತು. ಅಜ್ಜಾ ನದ ಎಲ್ಲ ಕೆಡುಕುಗಳು ಅವರಿಗೆ ಗೋಚರಿಸುತ್ತಿತ್ತು. ಅದಕ್ಕೆ ವಿರುದ್ಧವಾಗಿ ಇಸ್ಲಾಮಿನಲ್ಲಿ ಬೆಳೆದು ಬಂದ 
ಒಳಿತುಗಳು ಅದರ ವಸಂತವನ್ನು ಪ್ರದರ್ಶಿಸುತ್ತಿತ್ತು. ಈ ಎಲ್ಲ ವಿಷಯಗಳನ್ನು ಅವರಿಗೆ ವಿವರವಾಗಿ ತಿಳಿಸಬೇಕಾದ ಅಗತ್ಯವಿರಲಿಲ್ಲ ಅದಕ್ಕೆ 
ಕೇವಲ ಈ ಒಂದು ಸೂಚನೆಯೇ ಧಾರಾಳವಾಗಿತ್ತು. ನಿರ್ಜೀವವಾಗಿದ್ದ ಮಣ್ಣಿಗೆ ಅಲ್ಲಾಹನು ತನ್ನ ಕೃಪಾದೃಷ್ಟಿಯಿಂದ ಸಜೀವಗೊಳಿಸಿದ 
ನಿದರ್ಶನಗಳನ್ನು ನಿಮಗೆ ಸ್ಪಷ್ಟವಾಗಿ ತೋರಿಸಲಾಗಿದೆ. ಈಗ ನೀವು ನಿಮ್ಮ ಅವಸ್ಥೆಯ ಬಗ್ಗೆ ಸ್ವತಃ ಆಲೋಚಿಸಿ ಈ ಅನುಗ್ರಹಗಳಿಂದ ಯಾವ 
ಪ್ರಯೋಜನ ಪಡೆದಿರುವಿರೆಂದು ನೋಡಿರಿ. 

31. ವಸ್ತುತಃ ಉರ್ದು ಭಾಷೆಯಲ್ಲಿಸದಕ ಪದವನ್ನು ಬಹಳ ಕೆಟ್ಟ ಅರ್ಥದಲ್ಲಿ ಬಳಸಲಾಗುತ್ತದೆ. ಆದರೆ ಇಸ್ಲಾಮೀ ಪಾರಿಭಾಷಿಕದಲ್ಲಿ 
ಸಹೃದಯ ಶುದ್ಧಸಂಕಲ್ಪದೊಂದಿಗೆ ಕೇವಲ ಅಲ್ಲಾಹನ ಸಂಪ್ರೀತಿಗಾಗಿ ನೀಡುವ ದಾನವನ್ನು ೬.೬೪ "ಸದಕ' ಎನ್ನುತ್ತಾರೆ. ಅದರಲ್ಲಿತೋರಿಕೆ 
ಅಥವಾ ನೀಡಿದವರ ಮೇಲೆ ಖುಣಭಾರ ಹೊರಿಸುವ ಭಾವನೆಯಿರಬಾರದು. ನೀಡುವಾತನು ತನ್ನ ಪ್ರಭುವಿನ ದಾಸ್ಯತನದ ನೈಜ 
ಸ್ಫೂರ್ತಿಯಿಂದ ನೀಡಬೇಕು. ಇದು ಟ್ರೂ "ಸಿದ್ಕ್‌' ಎಂಬ ಮೂಲದಿಂದ ಬಂದಿದೆ. ಆದ್ದರಿಂದ ಸತ್ನಲವು ಅದರ ವಾಸ್ತವಿಕತೆಯಲ್ಲಿ ಸೇರಿದೆ. 
ದೇವಮಾರ್ಗದಲ್ಲಿ: ವ್ಯಯಿಸಲಾಗುತ್ತಿದೆಯೆಂಬ ನಿಷ್ಕಳಂಕ ಮತ್ತು ನಿಸ್ವಾರ್ಥ ಸ್ಫೂರ್ತಿಯ ವಿನಾ ಯಾವುದೇ ಕೊಡುಗೆ ಅಥವಾ ಹಣವ್ಯಯವು 
ಚೂ 'ಸದಕಾ' ಆಗಲಾರದು. 

32. ಇಲ್ಲಿವಿಶ್ವಾಸಿಗಳೆಂದರೆ ಕಪಟ ಮತ್ತು ದುರ್ಬಲ ವಿಶ್ವಾಸಿಗಳಿಗಿಂತ ಭಿನ್ನವಾದ ಕಾರ್ಯವಿಧಾನವಿರುವ ಸತ್ಯಸಂಧ ವಿಶ್ವಾಸಿಗಳಾಗಿದ್ದಾರೆ. 
ಆ ಕಾಲದಲ್ಲಿ ಅವರು ಆರ್ಥಿಕ ತ್ಯಾಗ ಮತ್ತು ಅಲ್ಲಾಹನ ಮಾರ್ಗದಲ್ಲಿ ಪ್ರಾಣಾರ್ಪಣೆಗಾಗಿ ಪರಸ್ಪರ ಪೈಪೋಟಿ ನಡೆಸುತ್ತಿದ್ದರು. 

33.ಇದು ಟ್ರಟೂ (ಸಿದ್ಧ) ಪದದ ವರ್ಣನೋಕ್ತಿಯಾಗಿದೆ. ೨೬ (ಸಾದಿಕ್‌) ಎಂದರೆ ಸತ್ಯವಂತ, ಟೇ (ಸಿದ್ದೀಕ್‌) ಎಂದರೆ 
ಪರಮ ಸತ್ಯವಂತ. ಸಿದ್‌ ಪದಕ್ಕೆ ಕೇವಲ ಸತ್ಯ ಅಥವಾ ವಾಸ್ತವಿಕ ಮಾತು ಎಂಬ ಅರ್ಥವಿರುವುದಲ್ಲವೆಂಬುದನ್ನು ಚೆನ್ನಾಗಿ ತಿಳಿದಿರಬೇಕು. 
ಅದಕ್ಕೆ ಸ್ವತಃ ಸತ್ಯವಾಗಿರುವ ಮತ್ತು ಅದರ ವಕ್ತಾರನು ತಾನು ಹೇಳುತ್ತಿರುವ ಮಾತು ಸಂಪೂರ್ಣ ಸತ್ಯವೆಂಬ ವಿಶ್ವಾಸದಿಂದ ಪ್ರಾಮಾಣಿಕವಾಗಿ 
ಹೇಳುವ ಮಾತು ಎಂದರ್ಥವಿದೆ. ಉದಾಹರಣೆಗೆ ಒಬ್ಬರು ಮುಹಮ್ಮದ್‌ರು(ಸ) ದೇವಸಂದೇಶವಾಹಕರು ಎಂದು ಹೇಳುತ್ತಾರೆ. ಈ ಮಾತು 
ವಾಸ್ತವಿಕವಾಗಿದೆ. ಯಾಕೆಂದರೆ ಅವರು ದೇವಸಂದೇಶವಾಹಕರೇ ಆಗಿದ್ದಾರೆ. ಆದರೆ ಈ ಮಾತನ್ನು ಹೇಳುವಾಗ ಅವನ ವಿಶ್ವಾಸವೂ ಅವರು 
ದೇವಪ್ರವಾದಿಯೆಂದಾಗಿದ್ದರೆ ಮಾತ್ರ ಅವನು ಸತ್ಯಸಂಧನಾಗುತ್ತಾನೆ. ಆದ್ದರಿಂದ ಮಾತು ಸತ್ಯವಾಗಬೇಕಾದರೆ ಅದು ವಾಸ್ತವಿಕತೆಗೆ ಮತ್ತು 
ಹೇಳುವಾತನ ಆತ್ಮಸಾಕ್ಷಿಗೆ ಸರಿಹೊಂದಬೇಕಾದುದು ಅನಿವಾರ್ಯವಾಗಿದೆ. ಹಾಗೆಯೇ ಅದರಲ್ಲಿ ನಿಷ್ಠೆ, ನಿಸ್ವಾರ್ಥತೆ ಮತ್ತು ಪ್ರಾಮಾಣಿಕ 
ಕ್ರಿಯೆ ಎಂಬ ಅರ್ಥವೂ ಸೇರಿದೆ. ತನ್ನ ವಾಗ್ದಾನವನ್ನು ವ್ಯಾವಹಾರಿಕವಾಗಿ ಈಡೇರಿಸುವ ಮತ್ತು ಒಮ್ಮೆಯೂ ಉಲ್ಲಂಘಿಸದ ವ್ಯಕ್ತಿಯನ್ನು 
"ಸಾದಿಕುಲ್‌ ವಅದ್‌' (ವಚನ ಪಾಲಕ) ಎಂದು ಕರೆಯಲಾಗುತ್ತದೆ. ಅವಶ್ಯಕ ಸಂದರ್ಭಗಳಲ್ಲಿ ಮಿತ್ರನ ಕರ್ತವ್ಯವನ್ನು ಪೂರೈಸುವ, 


ಕಾಂಡ - 27 


57. ಅಲ್‌ ಹದೀದ್‌ 233 


ಒಮ್ಮೆಯೂ ವಂಚಿಸಿ ಅನುಭವವಿಲ್ಲದ ಮಿತ್ರನೇ ಸಾದಿಕ್‌ (ಪ್ರಾಮಾಣಿಕ ಮಿತ್ರ) ಆಗಿದ್ದಾನೆ. ಯುದ್ಧದಲ್ಲಿ ಪ್ರಾಣವನ್ನು ಲೆಕ್ಕಿಸದೆ ಹೋರಾಡಿ 
ಕಾರ್ಯತಃ ತನ್ನ ಶೌರ್ಯವನ್ನು ಸಾಬೀತುಪಡಿಸುವ ಯೋಧನೇ ಖೆ! ಅತ 'ಪ್ರಾಮಾಣಿಕ ಸಿಪಾಯಿ' ಸಾದಿಕ್‌ ಪದಕ್ಕೆ ಹೇಳುವ 
ವನ ಕೃತಿಯು ಅವನ ಮಾತಿಗೆ ಸರಿಹೊಂದಬೇಕೆಂಬ ಅರ್ಥವೂ ಇದೆ. ಮಾತು ಮತ್ತು ಕೃತಿಗಳಲ್ಲಿ. ವ್ಯತ್ಯಾಸವಿರುವವನನ್ನು ಸಾದಿಕ್‌ ಎಂದು 
ಅಂಗೀಕರಿಸುವಂತಿಲ್ಲ ಓರ್ವ ವ್ಯಕ್ತಿಯು ಹೇಳುವುದೊಂದು ಮಾಡುವುದು ಇನ್ನೊ ೦ದಾದರೆ ಆತನನ್ನು ಸುಳ್ಳುವಾದಿ ಎನ್ನಲಾಗುತ್ತದೆ. ಕೇವಲ 
ಸಿದ್ಕ್‌ ಮತ್ತು ಸಾದಿಕ್‌ ಪದಗಳಿಗೆ ಇಷ್ಟೊಂದು ವ್ಯಾಪಕ ಅರ್ಥವಿರುವಾಗ ಓರ್ವರನ್ನು ಸಿದ್ದೀಕ್‌ ಎಂದು ವರ್ಣಿಸುವುದರ ಅರ್ಥವೇನು? 
ವಾಸ್ತವದಲ್ಲಿ ಸಿದ್ದೀಕ್‌ ಎಂದರೆ ನಿಷ್ಕಳಂಕನಾದ, ಸತ್ಯ ಮತ್ತು ನ್ಯಾಯದಿಂದ ಎಂದೆಂದಿಗೂ ವಿಮುಖನಾಗದ, ತನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ 
ಮಾತಾಡಬಹುದೆಂದು ಊಹಿಸಲಿಕ್ಕೂ ಸಾಧ್ಯವಿಲ್ಲದ, ಯಾವುದೇ ವಿಷಯದಲ್ಲಿ, ವಿಶ್ವಾಸವಿರಿಸುವಾಗ ಸಂಪೂರ್ಣ ನಿಷ್ಠೆಯಿಂದ ವಿಶ್ವಾಸವಿರಿಸುವ 
ಮತ್ತು ಅದರ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವ ಹಾಗೂ ತಾನೋರ್ವ ವಿಶ್ವಾಸಿಯಂತೆ ಇರುವೆನೆಂದು ಕಾರ್ಯತಃ ಸಾಬೀತು ಪಡಿಸಿರುವ 
ಪ್ರಾಮಾಣಿಕ ವ್ಯಕ್ತಿ ಎಂದರ್ಥ. (ಹೆಚ್ಚಿನ ವಿವರಣೆಗೆ ನೋಡಿರಿ: ತಪ್ಲೀಮುಲ್‌ ಕುರ್‌ಆನ್‌ ಭಾಗ-1, ಅನ್ನಿಸಾ: ಜಸ್ಟ: 99) 

34,ಈ ವಚನದ ವ್ಯಾಖ್ಯಾನದ ಬಗ್ಗೆ ಗಣ್ಯ ವ್ಯಾಖ್ಯಾನಗಾರರಲ್ಲಿ ಭಿನ್ನಾಭಿಪ್ರಾಯವಿದೆ. ಇಬ್ನು ಅಬ್ಬಾಸ್‌, ಮಸ್ರೂಕ್‌, ದಹ್ಹಾಕ್‌ 
ಮತ್ತು ಮುಕಾತಿಲ್‌ ಜಿನ್‌ ಹಯ್ಯಾನ್‌ ಮುಂತಾದವರು, | ಹಿ 8 364/1 ಎಂಬಲ್ಲಿಗೆ ಒಂದು ವಾಕ್ಯ ಮುಗಿಯಿತು; ಆ ಬಳಿಕ 
II ಬಾ 4423 ಎಂಬುದು ಬೇರೊಂದು ಸ್ವತಂತ್ರ ನುಡಿಯೆಂದು ಹೇಳಿದ್ದಾರೆ. ಅದರಂತೆ ವಚನದ ಅರ್ಥ 
ಹೀಗಾಗುತ್ತದೆ: ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರಲ್ಲಿ ವಿಶ್ವಾಸವಿರಿಸಿದವರೇ ಸಿದ್ದೀಕ್‌ಗಳು. ಹುತಾತ್ಮರಿಗೆ ಅವರ ಪ್ರಭುವಿನ ಬಳಿ ಅವರ 
ಪ್ರತಿಫಲ ಮತ್ತು ಅವರ ಪ್ರಕಾಶವಿದೆ. ತದ್ವಿರುದ್ಧವಾಗಿ ಮುಜಾಹಿದ್‌ ಹಾಗೂ ಇತರ ಅನೇಕ ವ್ಯಾಖ್ಯಾನಗಾರರು ಅದು ಒಂದೇ ಸಮಗ್ರ 
ವಾಕ್ಯವೆಂದು ಭಾವಿಸಿದ್ದಾರೆ. ಈ ವ್ಯಾಖ್ಯಾನದಂತೆ ನಾವು ಮೇಲೆ ನೀಡಿರುವುದೇ ಅದರ ಅನುವಾದವಾಗಿದೆ. ಈ ಎರಡು ವ್ಯಾಖ್ಯಾನಗಳ 
ಭಿನ್ನತೆಯ ಕಾರಣ ಹೀಗಿದೆ: ಮೊದಲ ಶಹೀದ್‌ ಎಂಬ ಪದಕ್ಕೆ ದೇವಮಾರ್ಗದಲ್ಲಿ ಹುತಾತ್ಮರಾದವರು ಎಂಬ ಅರ್ಥ ನೀಡಿದ್ದಾರೆ. ಎಲ್ಲ 
ವಿಶ್ವಾಸಿಗಳೂ ಹುತಾತ್ಮರಲ್ಲವೆಂಬ ದೃಷ್ಟಿಯಿಂದ 4 de $4 ಎಂದು ಆರಂಭವಾಗುವ ಭಾಗವನ್ನು ಅವರು ಬೇರೊಂದು 
ಪ್ರತ್ಯೇಕ ವಾಕ್ಯವೆಂದು ಭಾವಿಸುತ್ತಾರೆ. ಇನ್ನೊಂದು ವಿಭಾಗವು ಶಹೀದ್‌ ಪದಕ್ಕೆ ಹುತಾತ್ಮರೆಂಬ ಬದಲಾಗಿ ಸತ್ಯಸಾಕ್ಟಿಗಳೆಂಬ ಅರ್ಥ 
ನೀಡಿದ್ದಾರೆ. ಆದರಂತೆ ಎಲ್ಲವಿಶ್ವಾಸಿಗಳೂ ಶಹೀದ್‌ ಎನಿಸುತ್ತಾರಷ್ಟೆ ನಮ್ಮ ದೃಷ್ಟಿಯಲ್ಲಿಯೂ ಈ ಎರಡನೇ ಅರ್ಥವು ಹೆಚ್ಚುಸಮಂಜಸವಾಗಿದೆ. 
ಕುರ್‌ಆನ್‌ ಮತ್ತು ಹದೀಸ್‌ಗಳೂ ಅದನ್ನು ಸಮರ್ಥಿಸುತ್ತವೆ. ಕುರ್‌ಆನ್‌ ಹೇಳುತ್ತದೆ: 

ಕ್ಕ 4 9೨೫1, * 46 ಜ್ಯ be [J OREN | FR ” 411 111. ಛ್‌ 42 
(rr) ಓಟ ಬಯಟ ದಟ ಘಟಿ Fd sl lr NEG 

“ಅಂತೆಯೇ ನಾವು ನಿಮ್ಮನ್ನು ಒಂದು ಮಧ್ಯಮ ಸಮುದಾಯವಾಗಿ ಮಾಡಿದೆವು. ನೀವು ಜನರಿಗೆ ಸಾಕ್ಷಿಗಳಾಗಲಿಕ್ಕಾಗಿ ಮತ್ತು 

ಸಂದೇಶವಾಹಕರು ನಿಮಗೆ ಸಾಕ್ಷಿಯಾಗಲಿಕ್ಕಾಗಿ.'' (ಅಲ್‌ ಬಕರ: 143) 


(ಆ 0 pe EES SS Slog ಹಟ 3ರ ದಜ 
""ಅಲ್ಲಾಹನು ನಿಮಗೆ ಹಿಂದೆಯೇ ಮುಸ್ಲಿಮರೆಂದು ನಾಮಕರಣ ಮಾಡಿದ್ದಾನೆ. ಇದರಲ್ಲಿಯೂ (ಕುರ್‌ಆನ್‌ನಲ್ಲಿಯೂ ನಿಮ್ಮ ಹೆಸರು 
ಅದೇ ಆಗಿದೆ) ದೇವಸಂದೇಶವಾಹಕರು ನಿಮಗೆ ಸಾಕ್ಷಿಯಾಗಲಿಕ್ಕಾಗಿ ಮತ್ತು ನೀವು ಜನರಿಗೆ ಸಾಕ್ಷಿಗಳಾಗಲಿಕ್ಕಾಗಿ.'' (ಅಲ್‌ ಹಜ್ಜ್‌: :78) 
ಪ್ರವಾದಿ (ಸ) ಹೇಳಿರುವುದಾಗಿ ಬರಾಆ್‌ ಬಿನ್‌ ಆಯಿಬ್‌ ವರದಿ ಮಾಡಿದ್ದಾರೆ: ನನ್ನ ಸಮುದಾಯದ ವಿಶ್ವಾಸಿಗಳು ಶುಹದಾಅ 
ಆಗಿದ್ದಾರೆ. ಅನಂತರ ಪ್ರವಾದಿವರ್ಯರು (ಸ) ಅಲ್‌ ಹದೀದ್‌ ಅಧ್ಯಾಯದ ಈ ವಚನವನ್ನು ಪಠಿಸಿದರು. (ಇಬ್ನು ಜರೀರ್‌) ಇಬ್ದು 
ಮರ್ದೂಯಃರು ಇದೇ ಅರ್ಥದಲ್ಲಿ ಅಬುದ್ದರ್ದಾರಿಂದ ಹೀಗೆ ಉದ್ಧರಿಸಿದ್ದಾರೆ: ಪ್ರವಾದಿ (ಸ) ಹೇಳಿದರು: ಸ 
Yoda ರರ್ಸ್ಸಾರಾಹಹ್ಟ್ಸಫಲ್ಟ 
""ಯಾವನಾದರೂ ತನ್ನ ಧರ್ಮ ಮತ್ತು ಪ್ರಾಣವನ್ನು ವಿಪತ್ತಿನಿಂದ ರ] ಸಲಿಕ್ಕಾಗಿ ಒಂದು ಊರಿನಿಂದ ವಲಸೆ ಹೋದರೆ ಅವನನ್ನು 
ಅಲ್ಲಾಹನ ಬಳಿ ಸಿದ್ದೀಕ್‌'' ಎಂದು ಬರೆಯಲಾಗುವುದು..ಈ ಪಯಣದಲ್ಲಿ ಅವನು ಮರಣಿಸಿದರೆ ಅಲ್ಲಾಹನು ಅವನ ಆತ್ಮವನ್ನು ಶಹೀದ್‌ 
ಆಗಿ ಸ್ವೀಕರಿಸುತ್ತಾನೆ. ಆ ಬಳಿಕ ಪ್ರವಾದಿವರ್ಯರು (ಸ) ಇದೇ ವಚನವನ್ನು ಪಠಿಸಿದರು. (ವಿವರಣೆಗಾಗಿ ನೋಡಿರಿ: ತಪ್ಲೀಮುಲ್‌ 
ಕುರ್‌ಆನ್‌: ಭಾಗ-1, 2:ಟೆ. 144, 4: ಟಿ.99, ಭಾಗ-4, 33:ಟಿ.82) ; 
35.ಅರ್ಥಾತ್‌, ಅವರಲ್ಲಿ ಪ್ರತಿಯೊಬ್ಬರಿಗೂ ಪಡೆಯಲರ್ಹವಾಗಿರುವ ಮಟ್ಟದ ಪ್ರತಿಫಲ ಮತ್ತು ಅರ್ಹವಾದ ಪ್ರಮಾಣದ ಪ್ರಕಾಶ 
ಲಭಿಸುತ್ತದೆ. ಅವರು ತಂತಮ್ಮ ಪ್ರತಿಫಲ ಮತ್ತು ತಂತಮ್ಮ ಪ್ರಕಾಶವನ್ನು ಪಡೆಯುವರು.-ಅವರ ಈ ಪಾಲು ಇಂದಿನಿಂದಲೇ ಸುರಕ್ಷಿತವಾಗಿದೆ. 


. ಕಾಂಡ - 27 


234 ತಪ್ಪೀಮುಲ್‌ ಕುರ್‌ಆನ್‌ 


ಯಗ CLABES ಲ ಲಲ LLY $4 (3೨1೨ 
L3H SS 3 Se SM Fr GSH 912) 
£42228 ಚ ್ಹ ರ್ಯ 7224  ್ಷ ್ಷ ್ಷ್ಛ (೮1 ೨ ಕ್ಸಿ 
bia ASG gr PSSM ೫ (51.521 5 JS 

9೬ wr 2G OL ed ANNES BLN 
~ DPB) 3, IRL HY SUE 530 ಕ್ರಿತ ps 


eI SY SL 9/೪ ೭3 ಐ 

5 MOEN ND Si SIS NBS bis 5 

(20-21) ಚೆನ್ನಾಗಿ ತಿಳಿದುಕೊಳ್ಳಿರಿ! ಈ ಲೌಕಿಕ ಜೀವನವು ಕೇವಲ ಒಂದು ಆಟ, ವಿನೋದ, ತೋರಿಕೆಯ 
ವೈಭವ, ಪರಸ್ಪರರ ಮೇಲೆ ಹಿರಿಮೆ ಸಾಧಿಸುವ ಪ್ರಯತ್ನ ಮತ್ತು ಸಂಪತ್ತು ಹಾಗೂ ಸಂತಾನದ ವಿಷಯದಲ್ಲಿ 
ಪರಸ್ಪರರನ್ನು ವೂೊರಿ ಹೋಗುವ ಪೈಪೋಟಿ ಮಾತ್ರವಲ್ಲದೆ ಇನ್ನೇನೂ ಅಲ್ಲ, ಇದರ ಉಪಮೆ ಹೀಗಿದೆ, ಒಂದು ಮಳೆ 
ಬಂದೊಡನೆ ಅದರಿಂದಾಗಿ ಹುಟ್ಟುವ ಸಸ್ಯಗಳನ್ನು ಕಂಡು ಕೃಷಿಕರು ಸಂತೋಷಗೊಂಡರು. ತರುವಾಯ ಅದೇ 
ಬೆಳೆಯು ಬಲಿತಾಗ ಅದು ಹಳದಿಯಾಗಿ ಬಿಟ್ಟದ್ದನ್ನು ನೀವು ಕಾಣುತ್ತೀರಿ. ಅನಂತರ ಅದು ಹೊಟ್ಟಾಗಿ ಬಿಡುತ್ತದೆ. ಇದಕ್ಕೆ 
ವ್ಯತಿರಿಕ್ತವಾಗಿ ಪರಲೋಕವು ಕಠಿಣ ಯಾತನೆ ಇರುವ ಮತ್ತು ಅಲ್ಲಾಹನ ಕ್ಷಮೆ ಹಾಗೂ ಸಂಪ್ರೀತಿ ಇರುವ ಸ್ಥಳವಾಗಿದೆ. 
ಲೌಕಿಕ ಜೀವನವು ಒಂದು ವಂಚನೆಯ ಸಾಧನವಲ್ಲದೆ ಮತ್ತೇನೂ ಅಲ್ಲ” ಧಾವಿಸಿರಿ' ಮತ್ತು ನಿಮ್ಮ ಪ್ರಭುವಿನ ಕ್ಷಮೆ 
ಹಾಗೂ ಭೂಮಿಆಕಾಶಗಳಷ್ಟು ವಿಶಾಲವಾಗಿರುವ ಸ್ವರ್ಗದ ಕಡೆಗೆ ಧಾವಿಸುವಲ್ಲಿ ಪರಸ್ಪರ ಸ್ಪರ್ಧಿಸಿರಿ.* ಅದನ್ನು 


36. ಈ ವಿಷಯವನ್ನು ಸಮಗ್ರವಾಗಿ ತಿಳಿಯಬೇಕಾದರೆ ಕುರ್‌ಆನಿನ ಈ ಕೆಳಗಿನ ವಚನಗಳನ್ನು ಗಮನದಲ್ಲಿರಿಸಬೇಕು. 3:14-15; 
10: 24-25; 14:18; 18:45-46 ಮತ್ತು 24:39. ಆ ಎಲ್ಲ ಕಡೆಗಳಲ್ಲಿ ಮಾನವನಿಗೆ ಮನವರಿಕೆ ಮಾಡಿಸಲು ಪ್ರಯತ್ನಿಸಿದ ವಿಷಯ 
ಹೀಗಿದೆ: ಈ ಲೋಕದ ಜೀವನವು ಕೇವಲ ತಾತ್ಕಾಲಿಕ ಇಲ್ಲಿನ ಸುಖವೂ ಕ್ಷಣಿಕ, ದುಃಖವೂ ಕ್ಷಣಿಕ. ಮನರಂಜನೆಯ ವಸ್ತುಗಳು ಇಲ್ಲಿ 
ಧಾರಾಳವಾಗಿವೆ. ವಾಸ್ತವದಲ್ಲಿ ಅವು ತೀರಾ ತುಚ್ಛಮತ್ತು ನಗಣ್ಯ ವಸ್ತುಗಳಾಗಿವೆ. ಆದರೆ ಮಾನವನು ತನ್ನ ಅಲ್ಲತನದಿಂದಾಗಿ ಅವುಗಳನ್ನು 
ಬಹುದೊಡ್ಡ ವಸ್ತುಗಳೆಂದು ಭಾವಿಸುತ್ತಾನೆ. ಅವುಗಳನ್ನು ಗಳಿಸುವುದೇ ಮಹಾ ಯಶಸ್ಥೆಂಬ ಭ್ರಮೆಗೆ ಸಿಲುಕುತ್ತಾನೆ. ವಸ್ತುತಃ ಈ ಲೋಕದಲ್ಲಿ 
ಸಿಗಬಹುದಾದ ಅತಿದೊಡ್ಡ ಮನರಂಜನೆ ಮತ್ತು ಸುಖಭೋಗದ ವಸ್ತುಗಳೂ ಕೂಡಾ.ತೀರಾ ತುಚ್ಚವಾಗಿವೆ ಮತ್ತು ಕೆಲವೇ ವರ್ಷಗಳ ಈ 
ಲೋಕದ ತಾತ್ಕಾಲಿಕ ಬದುಕಿಗೆ ಸೀಮಿತವಾಗಿದೆ. ಅವು ಕೂಡಾ ವಿಧಿಯ ವೈಪರೀತ್ಯದಿಂದ ಈ ಲೋಕದಲ್ಲಿ ಯಾವ ಕ್ಷಣದಲ್ಲಿಯೂ ಕೊಚ್ಚಿ 
ಹೋಗುವ ಸ್ಥಿತಿಯಲ್ಲಿವೆ. ಅದಕ್ಕೆ ವ್ಯತಿರಿಕ್ತವಾಗಿ ಪರಲೋಕ ಜೀವನವು ಅತ್ಯಂತ-ಭವ್ಯ “ಮತ್ತು ಶಾಶ್ನತವಾಗಿದೆ. ಅಲ್ಲಿನ ನಷ್ಟವೂ ಘೋರ 
ಮತ್ತು ಶಾಶ್ನತವಾಗಿದೆ. ಅಲ್ಲಿ.ಓರ್ವನು ಅಲ್ಲಾಹನ ಕ್ಷಮೆ ಮತ್ತು ಪ್ರೀತಿಗೆ ಪಾತ್ರನಾದರೆ ಅವನಿಗೆ ಈ ಲೋಕದ ಸಕಲ ಸಂಪತ್ತು ಮತ್ತು 
ಅಧಿಕಾರವನ್ನು ನಗಣ್ಯಗೊಳಿಸುವ ಶಾಶ್ಚತ ಸೌಭಾಗ್ಯಗಳು ಲಭಿಸಿದಂತೆಯೇ ಸರಿ. ಅಂತೆಯೇ ಅಲ್ಲಿ ಓರ್ವನು ಅಲ್ಲಾಹನ ಶಿಕ್ಷೆಗೆ ಪಾತ್ರನಾದರೆ 
ಅವನು ಈ ಲೋಕದಲ್ಲಿ ತಾನು ಅತ್ಯುತೃಷ್ಣವೆಂದು ಸಂಪಾದಿಸಿದ್ದ ಸಕಲ ವಸ್ತುಗಳೂ ನಷ್ಟದ ವ್ಯಾಪಾರವಾಗಿತ್ತೆಂದು ತಿಳಿಯುವುದು. 

37. ಮೂಲದಲ್ಲಿ (ಹಿ (ಸಾಬಿಕೂ) ಎಂಬ ಪದವನ್ನು ಬಳಸಲಾಗಿದೆ. ಕೇವಲ ಧಾವಿಸಿರಿ ಎಂಬ ಮಾತಿನಿಂದ ಅದರ ಸಂಪೂರ್ಣ 
ತಾತ್ಪರ್ಯ ವ್ಯಕ್ಷವಾಗುವುದಿಲ್ಲ ಸಹಿ (ಮುಸಾಬಿಕತ್‌) ಎಂದರೆ ಸ್ಪರ್ಧೆಯಲ್ಲಿ ಒಬ್ಬನು ಇನ್ನೊಬ್ಬನಿಗಿಂತ ಮುಂದೆ ಹೋಗಲು 
ಪ್ರಯತ್ನಿಸುವುದೆಂದರ್ಥ. ಅಂದರೆ ನೀವು ಲೌಕಿಕ ಸಂಪತ್ತು ಮತ್ತು ಸುಖಭೋಗಗಳ ಸಂಗ್ರಹದಲ್ಲಿ: ಪರಸ್ಪರರನ್ನು ಮೀರಿಸಲು ನಡೆಸುತ್ತಿರುವ 
ಪೈಪೋಟಿಯನ್ನು ತೊರೆದು, ಅಲ್ಲಾಹನ ಕ್ಷಮೆ ಮತ್ತು ಸಂಪ್ರೀತಿ ಗಳಿಕೆಗಾಗಿ ಪರಸ್ಪರ ಪೈಪೋಟಿಯಿಂದ ಪ್ರಯತ್ನಿಸಿರಿ. 

38. ಮೂಲದಲ್ಲಿ ಅ)! ನೆ ಕತ ಎಂಬ ಪದಗಳಿವೆ. ಕೆಲವು ವ್ಯಾಖ್ಯಾನಗಾರರು ಆರ್‌ದ್‌ ಪದಕ್ಕೆ ಅಗಲ 
ಎಂಬ ಅರ್ಥ ನೀಡಿದ್ದಾರೆ. ವಸ್ತುತಃ ಇಲ್ಲಿ ಈ ಪದವನ್ನೂ ಬಹಳ ವಿಶಾಲ ಮತ್ತು ವಿಸ್ತಾರ ಎಂಬ ಅರ್ಥದಲ್ಲಿ ಬಳಸಲಾಗಿದೆ. ಅರಬಿಯಲ್ಲಿ 
ಲೌ (ಅರ್ದ್‌) ಪದವನ್ನು ಕೇವಲ ಉದ್ದದ ವಿರೋಧ ಪದವಾಗಿರುವ ಆಗಲ ಎಂಬ ಅರ್ಥದಲ್ಲಿ ಮಾತ್ರ ಬಳಸುವುದಲ್ಲ ಉದಾ: 


ಕಾಂಡ - 27 


57. ಅಲ್‌ ಹದೀದ್‌ 235 


Loi Sul 5 415 2 ಟೆ ಪಿ ಓಟ OS 

HSS 5 8) GS 5 ೫೪ 4 
$5 ಜಿ ಸಕು ಸ a 43 ೪-5 
LEMOS ೬೩ (8 SUP Ny ಬತ 


ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರ ಮೇಲೆ ವಿಶ್ವಾಸವಿರಿಸಿದವರಿಗಾಗಿ ಸಿದ್ಧಗೊಳಿಸಲಾಗಿದೆ. ಇದು ಅಲ್ಲಾಹನ 
ಅನುಗ್ರಹ. ಅವನಿದನ್ನು ತಾನಿಚ್ಛಿಸಿದವರಿಗೆ ನೀಡುತ್ತಾನೆ ಮತ್ತು ಅಲ್ಲಾಹ್‌ ಮಹಾ ಅನುಗ್ರಹಶಾಲಿಯಾಗಿದ್ದಾನೆ. 
(22-24) ಭೂಮಿಯ ಮೇಲೆ ಅಥವಾ ನಿಮ್ಮ ಮೇಲೆ ಎರಗುವ ಯಾವ ಸಂಕಷ್ಟವೂ ನಾವು ಅದನ್ನು 
ಸೃಷ್ಟಿಸುವುದಕ್ಕೆ ಮುಂಚೆ” ಒಂದು ಗ್ರಂಥದಲ್ಲಿ (ವಿಧಿ ಲಿಖಿತದಲ್ಲಿ) ಬರೆದಿಟ್ಟುಕೊಳ್ಳದೆ ಇಲ್ಲ" ಖಂಡಿತವಾಗಿಯೂ 
ಹೀಗೆ ಮಾಡುವುದು ಅಲ್ಲಾಹನಿಗೆ ಅತ್ಯಂತ ಸುಲಭ ಕಾರ್ಯವಾಗಿದೆ." (ಹೀಗೇಕೆಂದರೆ) ನಿಮಗುಂಟಾಗುವ ಯಾವುದೇ 
ನಷ್ಟಕ್ಕಾಗಿ ನೀವು ಖೇದಿಸಬಾರದು ಮತ್ತು ಅಲ್ಲಾಹನು ನಿಮಗೆ ಏನನ್ನು ದಯಪಾಲಿಸಿರುವನೋ ಅದರ ಬಗ್ಗೆ 
ಹಿಗ್ಗಬಾರದು,* ಅಲ್ಲಾಹನು ಆತ್ಮಪ್ರಶಂಸಕರನ್ನು, ದುರಭಿಮಾನಿಗಳನ್ನು, ಸ್ವತಃ ಜಿಪುಣತೆ ತೋರುವವರನ್ನು ಮತ್ತು 


ಕುರ್‌ಆನ್‌ನಲ್ಲಿಯೇ ಇನ್ನೊಂದೆಡೆಯಲ್ಲಿ ಬ್ಞುತ $೨3 1 ಅದೋ ಆಗ ಅವನು ವಿಸ್ತಾರವಾದ ಪ್ರಾರ್ಥನೆಯನ್ನು ಮಾಡುತ್ತಾನೆ. 
(ಹಾಮ್ಮೀಮ್‌ ಅಸ್ಪಜ್ಜ: : 5-1) ಇಲ್ಲಿಇನ್ನೊಂದು ಅಂಶವೂ ಗಮನಾರ್ಹ. ಈ ವಚನದ ಉದ್ದೇಶವು ಸ್ವರ್ಗದ ವಿಸ್ತೀರ್ಣದ ಬದಲಾಗಿ ಅದರ 
ವೈಶಾಲ್ಯವನ್ನು ಚಿತ್ರಿಸುವುದೇ ಆಗಿದೆ. ಇಲ್ಲಿ ಅದು ಭೂಮಿ-ಆಕಾಶಗಳಷ್ಟು ವಿಶಾಲವಾಗಿದೆಯೆಂದು ತಿಳಿಸಲಾಗಿದೆ. ಆಲಿ ಇಮ್ರಾನ್‌ 

ಧ್ಯಾಯದಲ್ಲಿ ಹೀಗಿದೆ: ನಿಮ್ಮ ಪ್ರಭುವಿನ ಕ್ಷಮೆಯ ಕಡೆಗೆ ಮತ್ತು ಭೂಮಿ-ಆಕಾಶಗಳಷ್ಟು ವಿಶಾಲವಾಗಿರುವ ಸ್ಪರ್ಗದ ಕಡೆಗೆ ಧಾವಿಸಿರಿ. 
ಅದು ದೇವಭಕ್ಷರಿಗಾಗಿ ಸಿದ್ಧಪಡಿಸಲಾಗಿದೆ. (ವಚನ: 133) ಈ ಎರಡು ವಚನಗಳನ್ನು ಸೇರಿಸಿ ಓದಿದರೆ ಮನದಲ್ಲಿ ಮೂಡುವ ಕಲ್ಪನೆ ಹೀಗಿದೆ: 
ಸ್ವರ್ಗದಲ್ಲಿ. ಓರ್ವರಿಗೆ ದೊರೆಯುವ ಉದ್ಯಾ ನ ಮತ್ತು ಭವ್ಯ ಸೌಧಗಳು ಕೇವಲ ಅವರ ವಾಸಕ್ಕೆ ಸೀಮಿತವಾಗಿರುತ್ತದೆ. ವಸ್ತುತಃ ಇಡೀ ವಿಶ್ವವೇ 
ಅವನ ವಿಹಾರ ಕೇಂದ್ರವಾಗಿರುತ್ತದೆ. ಅನನು ಎಲ್ಲಿಯೂ ಬಂಧಿತನಾಗಿರಲಾರನು. ಅವನಿಗೆ ಅಲ್ಲಿ ಈ ಲೋಕದ ಸ್ಥಿತಿಯಿರಲಾರದು. ಇಲ್ಲಿ 
ಚಂದ್ರನಂಥ ಅತಿ ಹತ್ತಿರದ ಗ್ರಹಕ್ಕೆ ತಲುಪಲಿಕ್ಕೂ ವರ್ಷಾನುಗಟ್ಟಲೆ ಹೆಣಗಾಡಬೇಕಾಯಿತು. ಈ ಸಣ್ಣ ಪ್ರಮಾಣದ ಆತಂಕಗಳ ನಿವಾರಣೆಗೆ 
ಅಪಾರ ಸಂಪತ್ಸಾಧನಗಳನ್ನು ವ್ಯಯಿಸಬೇಕಾಯಿತು. 'ಅಲ್ಲಿ ಸಂಪೂರ್ಣ ವಿಶ್ವವು ಅವನಿಗೆ ಮುಕ್ತವಾಗಿರುವುದು. ತಾನು ಬಯಸಿದ್ದನ್ನು 
ಕುಳಿತಲ್ಲಿಂದಲೇ ನೋಡಲು ಮತ್ತು ಬಯಸಿದ್ದಲ್ಲಿಗೆ ನಿರಾತಂಕವಾಗಿ ಹೋಗಲು ಅವನಿಗೆ ಸಾಧ್ಯವಾಗುವುದು. 

39. "ಅದನ್ನು' ಎಂಬುದು ವಿಪತ್ತಿನ: ಕಡೆಗೆ:ಸೂಚನೆಯಾಗಿರಬಹುದು. ಭೂಮಿಯ ಕುರಿತೂ ಆಗಿರಬಹುದು. ನಿಮ್ಮನ್ನು ಎಂಬ 
ಅರ್ಥದಲ್ಲಿಯೂ ಇರಬಹುದು ಅಥವಾ ಮಾತಿನ ಹಿನ್ನೆಲೆಯ ದೃಷ್ಟಿಯಲ್ಲಿ ಸೃಷ್ಟಿಗಳ ಕುರಿತೂ ಆಗಿರಬಹುದು. 

40. ಗ್ರಂಥವೆಂದರೆ ವಿಧಿ ಲಿಖಿತ "ಯು: 

41. ಅರ್ಥಾತ್‌ ತನ್ನ ಪ್ರತಿಯೊಂದು ಸೃಷ್ಟಿಯ ಅದೃಷ್ಟವನ್ನು ಮೊದಲೇ ಬರೆದಿಡುವುದು ಅಲ್ಲಾಹನಿಗೆ ಕಷ್ಟದ ಕೆಲಸವಲ್ಲ, 

42. ಈ ಮಾತಿನ ಸ ಸರಣಿಯಲ್ಲಿ. ಈ ವಿಷಯವನ್ನು ಹೇಳಿರುವ ಉದ್ದೇಶವನ್ನು ತಿಳಿಯಲಿಕ್ಕಾಗಿ ಈ ಅಧ್ಯಾಯದ ಅವತೀರ್ಣ ಕಾಲದಲ್ಲಿ 
ಸತ್ಯವಿಶ್ಚಾಸಿಗಳು ಎದುರಿಸುತ್ತಿದ್ದ ಪರಿಸ್ಥಿತಿಯನ್ನು ಗಮನದಲ್ಲಿರಿಸಬೇಕು. ಯಾವ ಕ್ಷಣದಲ್ಲಿಯೂ ವೈರಿಗಳ ಆಕ್ರಮಣದ ಅಪಾಯ, ನಿರಂತರ 
ಷ್‌ ಶಾಶ್ವತ ದಿಗ್ಬಂಧನದ ಸತಿ, ಸತ್ಯನಿಷೇಧಿಗಳ ಸಾಮಾಜಿಕ ಬಹಿಷ್ಕಾರದಿಂದ ತೀವ್ರ ಕಠಿಣ ಪರಿಸ್ಥಿತಿ, ಅರೇಬಿಯದ ನಾನಾ 
ಮೂಲೆಗಳಲ್ಲಿ ಸ: ಸತ್ಯ ವಿಶ್ವಾಸಿಗಳ ಮೇಲೆ ಸತ್ಯ ನಿಷೇಧಕರ ಹಿಂಸೆ, ಮರ್ದನಗಳು. ಒಟ್ಟಿನಲ್ಲಿ ಮುಸ್ಲಿಮರ ಪರಿಸ್ಥಿತಿಯು ಅಷ್ಟೊಂದು ಶೋಚನೀ 
ಯವಾಗಿತ್ತು. ಸತ್ಯನಿಷೇಧಕರು ಈ ಪರಿಸ್ಥಿತಿಯನ್ನು ಮುಸ್ಲಿಮರ ನಿಕೃಷ್ಟತೆ ಮತ್ತು ದುರದೃಷ್ಟದ ದ್ಯೋತಕವೆಂದು ಪ್ರಚಾರ ಮಾಡುತ್ತಿದ್ದರು. 
ಕಪಟ ವಿಶ್ವಾಸಿಗಳು ಇದನ್ನು ತಮ್ಮ ಸಂಶಯ ಮತ್ತು ಸಂದೇಹಗಳ ಸಮರ್ಥನೆಗಾಗಿ ಬಳಸುತ್ತಿದ್ದರು. ಈ ಪರಿಸ್ಥಿತಿಯನ್ನು ನಿಷ್ಠಾವಂತ 
ಮುಸ್ಲಿಮರು ಅತ್ಯಂತ ಸ್ಥೆ ರ್ಯದಿಂದ ಎದುರಿಸುತ್ತಿದ್ದರೂ ಕೆಲವೊಮ್ಮೆ ಸಂಕಷ್ಟಗಳ ಮಹಾಪೂರದಿಂದ ಅವರ ಸಹನೆಯು ಸತ್ವಪರೀಕ್ಷೆಗೆ 


ಕಾಂಡ - 27 


236 ತಪ್ಪೀಮುಲ್‌ ಕುರ್‌ಆನ್‌ 


೨ ak 
6 > [4 ps ಶ್ಶಿ PAV TET Yu) (ಗ್ಗ py ಸ 
SE 0/5 ಪಿಂ ಬ ಟಿ01; ಯೃಚ್ಮ (1/೪ 
ಇತರರನ್ನು ಜಿಪುಣತೆಗೆ ಪ್ರೇರೇಪಿಸುವವರನ್ನುಳಿ ಮೆಚ್ಚುವುದಿಲ್ಲ. ಇನ್ನು ಯಾರಾದರೂ ವಿಮುಖರಾಗುತ್ತಾರಾದರೆ, 
ಅಲ್ಲಾಹನು ನಿರಪೇಕ್ಷನೂ ಸ್ತುತ್ಯರ್ಹನೂ ಆಗಿರುತ್ತಾನೆ.“ 
(25) ನಾವು ನಮ್ಮ ಸಂದೇಶವಾಹಕರನ್ನು ಸುವ್ಯಕ್ತ ನಿದರ್ಶನಗಳು ಮತ್ತು ಸನ್ಸಾರ್ಗದರ್ಶನದೊಂದಿಗೆ ಕಳುಹಿಸಿದೆವು. 
ಜನರು ನ್ಯಾಯದಲ್ಲಿ ಸ್ಥಿರವಾಗಿ ನಿಲ್ಲಲೆಂದು ಅವರ ಜೊತೆ ಗ್ರಂಥ ಮತ್ತು ತಕ್ಕಡಿಯನ್ನು ಅವತೀರ್ಣಗೊಳಿಸಿದೆವು 


ಆ ಇಗ ಜಟ್‌ Ay CAC 5 ೨ pad pa 
OLA GU ಟ AEGIS SI ಊಟಿ! 6 


ಗುರಿಯಾಗುತ್ತಿತ್ತು. ಆ ಬಗ್ಗೆ ಮುಸ್ಲಿಮರಿಗೆ ಸಾಂತ್ವನದ ಮಾತುಗಳನ್ನು ಹೇಳಲಾಗುತ್ತಿದೆ. ಯಾವುದೇ ಸಂಕಷ್ಟವು ನಿಮ್ಮ ಪ್ರಭುವಿನ 
ನಿರ್ಲಕ್ಷ್ಯದಿಂದಾಗಿ (ಮಆದಲ್ಲಾಹ್‌!) ನಿಮಗೆ ಬರುವುದಿಲ್ಲ. ಅವು ಏನಿದ್ದರೂ ಅಲ್ಲಾಹನು ದಾಖಲೆಯಲ್ಲಿ ಮೊದಲೇ ಬರೆದಿರಿಸಿರುವ 
ಪೂರ್ವಯೋಜನೆಯಂತೆಯೇ ನಡೆಯುತ್ತದೆ. ನಿಮ್ಮ ತರಬೇತಿಯ ಉದ್ದೇಶದಿಂದ ನಿಮ್ಮನ್ನು ಈ ಪರಿಸ್ಥಿತಿಗೆ ಗುರಿಪಡಿಸಲಾಗುತ್ತಿದೆ. 
ಅಲ್ಲಾಹನು ನಿಮ್ಮಿಂದ ಮಾಡಿಸಬಯಸಿರುವ ಮಹತ್ಕಾರ್ಯಕ್ಕೆ ಈ ತರಬೇತಿ ಅತ್ಯವಶ್ಯಕವಾಗಿದೆ. ಈ ಪರಿಸ್ಥಿತಿಯನ್ನು ದಾಟದೆ ನಿಮ್ಮನ್ನು 
ವಿಜಯದ ಹಂತಕ್ಕೆ ತಲುಪಿಸಿದರೆ ನಿಮ್ಮ ಸ್ಹಭಾವದಲ್ಲಿಕೆಲವು ಕುಂದುಕೊರತೆಗಳು ಉಳಿಯಬಹುದು. ಅದರಿಂದ ಶ್ರೇಷ್ಠತೆ ಮತ್ತು ಅಧಿಕಾರದ 
ಕಠಿಣ ತುತ್ತುಗಳನ್ನು ನಿಮ್ಮಿಂದ ಜೀರ್ಣಗೊಳಿಸಲು ಅಥವಾ ಮಿಥ್ಯದ ಚಂಡಮಾರುತದ ಹೆದ್ದೆರೆಗಳನ್ನು ಎದುರಿಸಲಿಕ್ಕೂ ಸಾಧ್ಯವಿಲ್ಲ. 

43. ಇದು ಆ ಸಂದರ್ಭದಲ್ಲಿ ಮುಸ್ಲಿಮ್‌ ಸಮಾಜದಲ್ಲಿ ಕಂಡು ಬರುತ್ತಿದ್ದ ಕಪಟ ವಿಶ್ವಾಸಿಗಳ ನಡವಳಿಕೆಯ ಕಡೆಗೆ ಸೂಚನೆ. 
ಬಾಹ್ಯವಾಗಿ ವಿಶ್ವಾಸಿಗಳೆಂಬ ದೃಷ್ಟಿಯಲ್ಲಿ ಅವರಿಗೂ ನಿಷ್ಠಾವಂತ ಮುಸ್ಲಿಮರಿಗೂ ಯಾವುದೇ ವ್ಯತ್ಯಾಸವಿರಲಿಲ್ಲ. ಆದರೆ ಪ್ರಾಮಾಣಿಕತೆಯ 
ಕೊರತೆಯಿಂದ ಅವರು ನೈಜ ಮುಸ್ಲಿಮರಿಗೆ ನೀಡಲಾಗುತ್ತಿದ್ದ ತರಬೇತಿಗಳಲ್ಲಿ ಭಾಗವಹಿಸುತ್ತಿರಲಿಲ್ಲ. ಆದ್ದರಿಂದ ಅರೇಬಿಯದ ಒಂದು 
ಸೀಮಿತ ವಲಯದಲ್ಲಿ ಅವರಿಗೆ ಲಭಿಸಿದ ಕಿಂಚಿತ್‌ ಸುಖಸಂಪನ್ನತೆ ಮತ್ತು ಸ್ಥಾನಮಾನವು ಅವರನ್ನು ಉಬ್ಬಿಸಿ ಬಿಟ್ಟಿತ್ತು. ಈ ಬಗ್ಗೆ ಅವರು 
ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದರು. ಅವರು ಎಷ್ಟೊಂದು ಸಂಕುಚಿತ ಮನಸ್ಮರಾಗಿದ್ದರೆಂದರೆ ಅವರು ಯಾವ ಅಲ್ಲಾಹನಲ್ಲಿ ವಿಶ್ವಾಸವಿರಿಸಿ, ಯಾವ 
ಪ್ರವಾದಿಯನ್ನು ಅನುಸರಿಸಿ, ಯಾವ.ಧರ್ಮವನ್ನು ಪಾಲಿಸುತ್ತಿರುವೆವೆಂದು ವಾದಿಸುತ್ತಿರುವರೋ ಅದಕ್ಕಾಗಿ ಒಂದು ಪೈಸೆ ಕೂಡಾ ಖರ್ಚು 
ಮಾಡುತ್ತಿರಲಿಲ್ಲ. ಮಾತ್ರವಲ್ಲ ಇತರ ಯಾರಾದರೂ ಖರ್ಚು ಮಾಡುವವರಿದ್ದರೆ ಯಾಕೆ ವೃಥಾ ಹಣವನ್ನು ವ್ಯಯಿಸುತ್ತಿರುವಿರೆಂದು 
ಅವರನ್ನು ತಡೆಯುತ್ತಿದ್ದರು. ಆದರೆ ಸಂಕಷ್ಟಗಳ ಈ ಕುಲುಮೆಯು ಬಿಸಿಯಾಗದಿದ್ದರೆ ಅಲ್ಲಾಹನ ಯಾವುದೇ ಸೇವೆಗೆ ಉಪಯೋಗವಾಗದ 
ಖೋಟಾ ಮಾಲನ್ನು ಶುದ್ಧಮಾಲಿನಿಂದ ಪ್ರತ್ಯೇಕಿಸಲು ಸಾಧ್ಯವಿಲ್ಲ, ಒಂದು ವೇಳೆ ಇವರನ್ನು ಬೇರ್ಪಡಿಸದೆ ಸಾಚಾ ಮತ್ತು ಖೋಟಾ ಮಿಶ್ರಿತ 
ಮುಸ್ಲಿಮ್‌ ಕೂಟಕ್ಕೆ -ನಾಲ್ವರು ಸಚ್ಚರಿತ ಖಲೀಫರ ಕಾಲದಲ್ಲಿಲೋಕವು ನೋಡಿದ ಭವ್ಯ ಶುಭ ಸಮೃದ್ಧಿಗಳಿಗೆ ಕಾರಣವಾದ ಲೋಕನಾಯಕತ್ವದ 
ಮಹಾನ್‌ ಪಟ್ಟವನ್ನು ಒಪ್ಪಿಸಲು ಸಾಧ್ಯವಿರಲಿಲ್ಲ. 

44. ಅರ್ಥಾತ್‌, ಈ ಹಿತನುಡಿಯ ಬಳಿಕವೂ ಯಾರಾದರೂ ಅಲ್ಲಾಹ್‌ ಹಾಗೂ ಅವನ ಧರ್ಮದ ವಿಷಯದಲ್ಲಿ: ನಿಷ್ಠೆ, ಆಜ್ಞಾಪಾಲನೆ 
ಮತ್ತು ಬಲಿದಾನದ ಮಾರ್ಗವನ್ನು ಸ್ವೀಕರಿಸದೆ ಅಲ್ಲಾಹನು ಮೆಚ್ಚದ ತಪ್ಪು ಧೋರಣೆಯಲ್ಲಿಯೇ ಸ್ಥಿರವಾಗಿದ್ದರೆ ಅದರಿಂದ ಅಲ್ಲಾಹನಿಗೆ 
ಯಾವ ನಷ್ಟವೂ ಇಲ್ಲ. ಅವನು ಸ್ವಯಂ ಪರಿಪೂರ್ಣನು ಮತ್ತು ನಿರಪೇಕ್ಷನು. ಅವನ ಯಾವ ಅಪೇಕ್ಷೆಯೂ ಇವರನ್ನು ಅವಲಂಬಿಸಿಲ್ಲ, 
ಅವನು ಅತ್ಯುತ್ತಮ ಗುಣವಂತನಾಗಿದ್ದಾನೆ. ಆದ್ದರಿಂದ ಸದ್ಗುಣವಂತರೇ ಅವನ ಬಳಿ ಸ್ವೀಕಾರಾರ್ಹರು. ದುಷ್ಕರ್ಮಿಗಳು ಅವನ ಪರಿಗಣನೆಗೆ 
ಅರ್ಹರಾಗುವುದಿಲ್ಲ. 

45. ಈ ಸಂಕ್ಷಿಪ್ತ ನುಡಿಯಲ್ಲಿ ಪ್ರವಾದಿಗಳ ಕಾರ್ಯಭಾರದ ಸಂಪೂರ್ಣ ಸಾರಾಂಶವನ್ನು ವಿವರಿಸಲಾಗಿದೆಯೆಂಬುದು ಗಮನಾರ್ಹ. 
ಈ ಲೋಕದಲ್ಲಿ ನೇಮಕಗೊಂಡ ಎಲ್ಲ ಪ್ರವಾದಿಗಳೂ ಮೂರು ವಸ್ತುಗಳನ್ನು ತಂದಿರುವರೆಂದು ಹೇಳಲಾಗಿದೆ. 

1) ಟ್ಟ (ಬಯ್ಯಿನಾತ್‌) ಸ್ಪಷ್ಟಅರ್ಥಾತ್‌ ಇವರು ನಿಜಕ್ಕೂ ದೇವಸಂದೇಶವಾಹಕರೆಂದು ಸಮರ್ಥಿಸುವ ಸುಸ್ಪಷ್ಟದೃಷ್ಟಾಂತಗಳು. 
ಆ ದೃಷ್ಟಾಂತಗಳು ಅವರು ಸತ್ಯವೆಂದು ಹೇಳಿರುವುದು ಸತ್ಯವಾಗಿದೆ ಮತ್ತು ಮಿಥ್ಯವೆಂದು ಹೇಳಿರುವುದು ಮಿಥ್ಯವೆಂದು ಸಾಬೀತುಪಡಿಸಲು 
ಶಕ್ಷವಾಗಿದ್ದವು. ಹಾಗೆಯೇ ಅವರಿಗೆ ವಿಶ್ವಾಸ, ಶೀಲಚಾರಿತ್ರ ,, ಉಪಾಸನಾ ಕ್ರಮ, ಪರಸ್ಪರ ವ್ಯವಹಾರ ಇತ್ಯಾದಿಗಳಲ್ಲಿ ಜನರು ಅನುಸರಿಸಬೇಕಾದ 
ಸರಿಯಾದ ಮಾರ್ಗ ಯಾವುದು ಮತ್ತು ಅವರು ತೊರೆಯಬೇಕಾದ ದುರ್ಮಾರ್ಗ ಯಾವುದೆಂದು ತಿಳಿಸುವ ಸುಸ್ಪಷ್ಟ ಮಾರ್ಗದರ್ಶನ. 


ಕಾಂಡ - 27 


57. ಅಲ್‌ ಹದೀದ್‌ 237 


Ka 


೨ ye (1 cl AE PA ಇ I ನ್ದ 
1೨15 ೪1 soy bs ಸ ಹ್ಮ 405 HA 


ಥೆ 


ಸಿ ರಾ BGI EL ಬ Sah Ts bis 


ಮತ್ತು ನಾವು ಕಬ್ಬಿಣವನ್ನು ಅವತೀರ್ಣಗೊಳಿಸಿದೆವು. ಅದರಲ್ಲಿ ಭಾರೀ ಶಕ್ತಿ ಇದೆ ಮತ್ತು ಜನರಿಗೆ ಪ್ರಯೋಜನಗಳಿವೆ.4 
ಯಾರು ಅಲ್ಲಾಹನನ್ನು ಕಾಣದೆಯೇ ಅವನಿಗೆ ಹಾಗೂ ಅವನ ಸಂದೇಶವಾಹಕರಿಗೆ ನೆರವಾಗುತ್ತಾರೆಂಬುದನ್ನು ಅಲ್ಲಾಹನು 
ತಿಳಿಯುವಂತಾಗಲು ಹೀಗೆ ಮಾಡಲಾಗಿದೆ. ಖಂಡಿತವಾಗಿಯೂ ಅಲ್ಲಾಹನು ಅತ್ಯಂತ ಬಲಿಷ್ಠನೂ ಅಜೇಯನೂ 
ಆಗಿರುತ್ತಾನೆ." 


2) ಟು” (ಕಿತಾಬ್‌), ಮಾನವನು ಮಾರ್ಗದರ್ಶನಕ್ಕಾಗಿ ಅವಲಂಬಿಸಬೇಕಾದ ಮತ್ತು ಮಾನವನ ಸನ್ಮಾರ್ಗಕ್ಕೆ ಅಗತ್ಯವಿರುವ 
ಸಕಲ ಶಿಕ್ಷಣಗಳನ್ನು ದಾಖಲಿಸಿರುವ ಗ್ರಂಥ. 

3) [te "ಮೀರಭಾನ್‌' ನಿಖರವಾದ ತಕ್ಕಡಿಗಳಲ್ಲಿ ತೂಗಿ ನೋಡಿ, ವಿಚಾರ, ಶೀಲ ಚಾರಿತ್ರ್ಯ, ವ್ಯವಹಾರಗಳಲ್ಲಿರುವ ನಿರ್ಲಿಪ್ತ 
ಮತ್ತು ತೀವ್ರವಾದಿ ನೀತಿಗಳ ಮಧ್ಯೆ ನ್ಯಾಯೋಚಿತ ನೀತಿ ಯಾವುದೆಂದು ತಿಳಿಸುವ ಸತ್ಯದ ಮಾನದಂಡ. ` 

ಈ ಮೂರು ವಿಷಯಗಳೊಂದಿಗೆ ಪ್ರ ಪ್ರವಾದಿಗಳನ್ನು ನೇಮಿಸಿದ ಉದ್ದೇಶವು, ಈ ಲೋಕದಲ್ಲಿ ಮಾನವನ ನೀತಿ ಮತ್ತು ಜೀವನ ಕ್ರಮವು 
ವೈಯಕ್ತಿಕ ಮತ್ತು ಸಾಮೂಹಿಕವಾಗಿ ನ್ಯಾಯದ ಬುನಾದಿಯಲ್ಲಿರಬೇಕೆಂಬುದಾಗಿತ್ತು. ಒಂದೆಡೆಯಲ್ಲಿ ಪ್ರ ಪ್ರತಿಯೊಬ್ಬ ಮಾನವನು ದೇವನ 
ಹಕ್ಕುಗಳನ್ನು ಮತ್ತು ಸ್ವಂತ ಹಕ್ಕುಗಳನ್ನು ಹಾಗೂ ಇತರ ಸೃಷ್ಟಿಗಳೊಂದಿಗಿನ ತನ್ನ ಹಕ್ಕುಗಳನ್ನು ಸರಿಯಾಗಿ ಅರಿತು ಅವುಗಳನ್ನು ನ್ಯಾಯನಿಷ್ಠೆಯಿಂದ 
ಪೂರೈಸಬೇಕು, ಮತ್ತೊಂದೆಡೆಯಲ್ಲಿ ಸಾಮಾಜಿಕ ಜೀವನ ವ್ಯವಸ್ಥೆಯನ್ನು ಸಮಾಜದಲ್ಲಿ ಯಾವುದೇ ರೀತಿಯ ಅಕ್ರಮ ಅನ್ಯಾಯ 
ಉಳಿಯದಂಥ ಬುನಾದಿಗಳಲ್ಲಿ ಕಟ್ಟಿ ಬೆಳೆಸಬೇಕು. ಸಾಂಸ್ಕೃತಿಕ ಮತ್ತು ನಾಗರಿಕತೆಯ ಎಲ್ಲ ಅಂಶಗಳೂ ನಿರ್ಲಿಪ್ತತೆ ಮತ್ತು ಅತಿರೇಕಗಳಿಂದ 
ಮುಕ್ತವಾಗಿರಬೇಕು. ಸಾಮಾಜಿಕ ಜೀವನದ ಎಲ್ಲ! ರಂಗಗಳಲ್ಲಿಯೂ ಸಂತುಲಿತತೆಯಿರಬೇಕು. ಸಮಾಜದ ಪ್ರತಿಯೊಂದು ಅಂಗವೂ ತಂತಮ್ಮ 
ಹಕ್ಕುಗಳನ್ನು ಪಡೆದು ಕರ್ತವ್ಯ ಗಳನ್ನು ಪೂರೈಸಬೇಕು. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಪ್ರವಾದಿಗಳ ನೇಮಕದ ಉದ್ದೇಶವು ವೈಯಕ್ತಿಕ 
ಮತ್ತು ಸಾಮಾಜಿಕ ನ್ಯಾ ವಾಗಿತ್ತು. ಪ್ರತಿಯೊಬ್ಬ ಮಾನವನು ತನ್ನ ಜೀವನದಲ್ಲಿಯೇ ನ್ಯಾಯ ಸ್ಥಾಪಿಸಬೇಕು, ಹೀಗೆ ಅವನ ವಿಚಾರ, 
ಗುಣನಡತೆ ಮತ್ತು ವ್ಯವಹಾರಗಳಲ್ಲಿ ಸಂತುಲನೆ ಸಂಜಾತವಾಗಬೇಕು. ಅದರೊಂದಿಗೆ ಮಾನವ ಸಮಾಜದ ಸ ಸಂಪೂರ್ಣ ವ್ಯವಸ್ಥೆಯು 
ನ್ಯಾಯದ ಬುನಾದಿಯಲ್ಲಿ ನಿರ್ಮಿಸಬೇಕಾಗಿತ್ತು. ಹಾಗಾದರೆ ಮಾತ್ರ ವ್ಯಕ್ತಿ ಮತ್ತು ಸಮಾಜವು ಆಧ್ಯಾತ್ಮಿಕ, ನೈತಿಕ ಮತ್ತು ಬೌದ್ಧಿಕ 
ಸಾಧನೆಗಳಲ್ಲಿ ಪರಸ್ಪರ ಅಡ್ಡಿ ಮತ್ತು ಪ್ರತಿಸ್ಟ ಸ್ಪರ್ಧಿಗಳಾಗದೆ ಸಹಾಯಕ ಮತ್ತು ಸಹಕಾರಿಯಾಗಬಹುದು. 

46, ಕಬ್ಬಿಣವನ್ನು ಇಳಿಸುವುದೆಂದರೆ ಭೂಮಿಯಲ್ಲಿ ಕಬ್ಬಿಣವನ್ನು ನಿರ್ಮಿಸಲಾಯಿತೆಂದರ್ಥ. ಇನ್ನೊಂದೆಡೆಯಲ್ಲಿ ಇದೇ ರೀತಿ 
© HDS SUS 2 503) * “ನಾವು ನಿಮಗೆ ಎಂಟು ಜಾತಿಯ ಜಾನುವಾರುಗಳ ಜೋಡಿಗಳನ್ನು ಇಳಿಸಿದೆವು'' 
ಎಂದು ಹೇಳಲಾಗಿತ್ತು. ಭೂಮಿಯಲ್ಲಿ ಕಾಣಿಸುತ್ತಿರುವ ಎಲ್ಲವೂ ಅಲ್ಲಾಹನ ಆಜ್ಞೆಯಿಂದಲೇ ಇಲ್ಲಿಗೆ ಬಂದಿವೆ. ಆದ್ದರಿಂದ ಸ್ಥ ರೃಷ್ಟಿಸಲಾಯಿತು 
(ಅರ್ಲುಮರ್‌: 6) ಎಂಬ ಬದಲಿಗೆ ಇಳಿಸಲಾಯಿತು ಎಂದು ಕುರ್‌ಆನ್‌ ಹೇಳಿದೆ. ಪ್ರವಾದಿಗಳ ನೇಮಕದ ಉದ್ದೇಶವನ್ನು ತಿಳಿಸಿದ ಬೆನ್ನಿ ಗೇ 
"ನಾವು ಕಬ್ಬಿಣವನ್ನು ಇಳಿಸಿದೆವು. ಅದರಲ್ಲಿ ಭಾರೀ ಶಕ್ತಿಯಿದೆ ಮತ್ತು ಜನರಿಗೆ ಅದರಿಂದ ಪ್ರಯೋಜವಿದೆ' ಎನ್ನಲಾಗಿದೆ. ಇದರಿಂದ ಇಲ್ಲಿ 
ಕಬ್ಬಿಣವೆಂದರೆ ರಾಜಕೀಯ ಮತ್ತು ನೈತಿಕ ಬಲವೆಂದು ಸ್ವತಃ ವ್ಯಕ್ತವಾಗುತ್ತದೆ. ಅರ್ಥಾತ್‌ ಅಲ್ಲಾಹನು ಪ್ರವಾದಿಗಳನ್ನು ಕೇವಲ ನ್ಯಾಯ 

ಸ್ಥಾಪನೆಗೆ ಸಂಬಂಧಿಸಿದ ಯೋಜನೆಗಳನ್ನು ಸಮರ್ಪಿಸ! ಸರಕಾಗಿ ಮಾತ್ರವಲ್ಲ, ಅದನ್ನು ವ್ಯಾವಹಾರಿಕವಾಗಿ ಜಾರಿಗೊಳಿಸಲು ಪ್ರಯತ್ನಿಸಿ, 
ವಸ್ತುತಃ ನ್ಯಾಯ ಸ್ಥಾಪನೆಗಾಗಿ ಮತ್ತು ಅದನ್ನು ಬುಡಮೇಲುಗೊಳಿಸುವವರನ್ನು ದಂಡಿಸಿ ವಿರೋಧಿಗಳ ಬಲವನ್ನು ಮುರಿಯಲು 
ಬೇಕಾದಷ್ಟು ಶಕ್ತಿಯನ್ನು ಒದಗಿಸುವುದೂ ಅವರ ಕರ್ತವ್ಯದಲ್ಲಿ ಸೇರಿತ್ತು. 

47. ಅಲ್ಲಾಹನು ಈ ಬೆಂಬಲ ಮತ್ತು ಸಹಾಯವನ್ನು ಅವನು ಸ್ವತಃ ದುರ್ಬಲನಾಗಿರುವುದರಿಂದ ಅಥವಾ ಸ್ವಸಾಮರ್ಥ್ಯದಿಂದ ಆ 
ಕಾರ್ಯವನ್ನು ನಿರ್ವಹಿಸಲು ಅಸಾಧ್ಯವಾಗಿರುವುದರಿಂದ ಕೇಳುತ್ತಿಲ್ಲ ಅವನು ಮಾನವನ ಸತ್ವಪರೀಕ್ಷೆಗಾಗಿ ಕಾರ್ಯನೀತಿಯನ್ನು 
ಅಂಗೀಕರಿಸಿದ್ದಾನೆ. ಈ ಸತ್ವ ಪರೀಕ್ಷೆಗಳನ್ನು ದಾಟಯೇ ಮಾನವನು ತನ್ನ ಅಭಿವೃದ್ಧಿ ಮತ್ತು ಯಶಸ್ಸಿನ ಮಾರ್ಗದಲ್ಲಿ ಮುಂದೆ ಸಾಗಬಲ್ಲನು. 
ಅಲ್ಲಾಹನು ಯಾವಾಗ ಬೇಕಿದ್ದರೂ ಕೇವಲ ಒಂದು ಸೂಚನೆಯಿಂದ ಎಲ್ಲ ನಿಷೇಧಕರನ್ನು ಸೋಲಿಸಿ ತನ್ನ ಸಂದೇಶವಾಹಕನಿಗೆ ವಿಜಯ 


ಕಾಂಡ - 27 


ರ್ಟ 


238 ೨. ತಪ್ಪೀಮುಲ್‌ ಕುರ್‌ಆನ್‌ 


ಧತಿಜ್ಲ ಸಿ ೨೫ ಹ 63 ೭೨ ೨23 ೧% Pa LLL uu Tre 
OOS pS SEs "pg IS SH USE G 5 


ಪ 


ಆಯನ 


BS ಸ್ಮ್ಮೃತ್ತಿ ೨ $4 ಓಟ ೨ ಟ್‌ ಟ್‌ ಜಸ 
ಸ್ಯ ಬೂ ಖ್ನ; ಸ ಟೂ ಓಟ; Bi} ಎರಿ! ಕ ಗ 
ಸತ್‌ ೭ಬಿ ೫] ಬೈ ಗ ಶೈಳಟೈೊ ೨೨೨,ಸ್ದೆ ೨2 ಹ so 
WSL Ly ಬಟು 375 43h 5ರ 60 98 $l 


heya 


(26-27) ನಾವು" ನೂಹರನ್ನೂ ಇಬ್ರಾಹೀಮರನ್ನೂ ರವಾನಿಸಿದೆವು ಮತ್ತು ಅವರಿಬ್ಬರ ಸಂತತಿಯಲ್ಲಿ ಪ್ರವಾದಿತ್ವ 
ವನ್ನೂ ಗ್ರಂಥವನ್ನೂ ಇರಿಸಿದೆವು.*” ತರುವಾಯ ಅವರ ಸಂತತಿಯಲ್ಲಿ ಕೆಲವರು ಸನ್ಮಾರ್ಗ ಸ್ವೀಕಾರ ಮಾಡಿದರೆ 
ಹೆಚ್ಚಿನವರು ಫಾಸಿಕ (ಕರ್ಮಭ್ರಷ್ಟ)ರಾದರು.* ಅವರ ಬಳಿಕ ನಾವು ಒಬ್ಬರ ನಂತರ ಒಬ್ಬರಂತೆ ಸಂದೇಶವಾಹಕರನ್ನು 
ಕಳುಹಿಸಿದೆವು ಮತ್ತು ಅವರೆಲ್ಲರ ಬಳಿಕ ಮರ್ಯಮರ ಪುತ್ರ ಈಸಾರನ್ನು(ಅ) ಕಳುಹಿಸಿದೆವು. ಅವರಿಗೆ ಇಂಜೀಲನ್ನು 
ದಯಪಾಲಿಸಿದೆವು. ಅವರ ಅನುಯಾಯಿಗಳ ಹೃದಯಗಳಲ್ಲಿ ನಾವು ಅನುಕಂಪ ಮತ್ತು ಕರುಣೆಯನ್ನಿ ಟೈಪು" ಮತ್ತು 


ಸನ್ಯಾಸವನ್ನು" ಅವರು ತಾವೇ ಆವಿಷ್ಯರಿಸಿಕೊಂಡರು. ನಾವು ಅದನ್ನು ಅವರ ಮೇಲೆ ಕಡ್ಡಾಯಗೊಳಿಸಿರಲಿಲ್ಲ, ಆದರೆ 


ಮತ್ತು ಅಧಿಕಾರವನ್ನು ನೀಡಬಲ್ಲನು. ಆದರೆ ಪ್ರವಾದಿಯವರಲ್ಲಿ, ವಿಶ್ವಾಸವಿರಿಸಿದವರಿಗೆ ಅದರಲ್ಲಿ ಪ್ರತಿಫಲಾರ್ಹವಾದ ಯಾವ ಪಾತ್ರವಿದೆ? 
ಆದ್ದರಿಂದಲೇ ಅಲ್ಲಾಹನು ಈ ವಿಷಯವನ್ನು ತನ್ನ ಅಜೇಯ ಶಕ್ತಿಯಿಂದ ಈಡೇರಿಸುವ ಬದಲಿಗೆ ದೃಷ್ಟಾಂತ, ಗ್ರಂಥ ಮತ್ತು ತಕ್ಕಡಿ ಸಹಿತ 
ತನ್ನ ಪ್ರವಾದಿಗಳನ್ನು ಮಾನವರಿಗೆ ನೇಮಿಸುವ ಧೋರಣೆಯನ್ನು ಕೈಗೊಂಡಿದ್ದಾನೆ. ಅವನು ಪ್ರವಾದಿಗಳಿಗೆ ಜನರಿಗೆ ನ್ಯಾಯದ ಹಾದಿಯನ್ನು 
ತೋರಿಸುವ ಮತ್ತು ಅಕ್ರಮ ಅನ್ಯಾಯವನ್ನು ತೊರೆಯುವಂತೆ ಬೋಧಿಸುವ ಕಾರ್ಯಭಾರವನ್ನು ವಹಿಸಿಕೊಟ್ಟನು. ಇಷ್ಟವಿರುವವರಿಗೆ 
ಸ್ವೀಕರಿಸುವ ಮತ್ತು ಇಷ್ಟದಿಲ್ಲದವರಿಗೆ ತಿರಸ್ಕರಿಸುವ ಸಂಪೂರ್ಣ ಸ್ವಾತಂತ್ರ್ಯವನ್ನು ಮಾನವರಿಗೆ ನೀಡಿದನು. ಸ್ಟೀಕರಿಸುವವರಿಗೆ ಹೀಗೆ 
ಆದೇಶಿಸಿದನು: ಈ ನ್ಯಾಯ ವ್ಯ ವಸ್ಥೆಯ ಸ್ಥಾಪನೆಗಾಗಿ ನನ್ನನ್ನೂ ನನ್ನ ಪ್ರವಾದಿಯನ್ನೂ ಬೆಂಬಲಿಸಿರಿ. ಅಕ್ರಮ, ಅನ್ಯಾಯ ವ್ಯ ವಸ್ಥೆಯ 
ರಕ್ಷಣೆಗಾಗಿ ಹೋರಾಡುವವರ ವಿರುದ್ಧ ತ್ಯಾ ಗ ಬಲಿದಾನಗಳಿಗೆ ಸಿದ್ದರಾಗಿ. ಅಲ್ಲಾಹನು ಈಸ ಸತ್ವ ಪರೀಕ್ಷೆಗಳಿಂದ, ಮಾನವರಲ್ಲಿ ನ್ಯಾ ಯದ 
ಸಂದೇಶವನ್ನು ನಿರಾಕರಿಸುವವರು ಯಾರು, ನ್ಯಾಯದ ವಿರುದ್ಧ ಅನ್ಯಾಯದ ರಕ್ಷಣೆಗಾಗಿ ಹೋರಾಡುವವರು ಯಾರು, ನ್ಯಾಯದ 
ಸಂದೇಶವನ್ನು ಸ್ವೀಕರಿಸಿದ ಬಳಿಕ ಅದರ ಸಂರಕ್ಷಣೆ ಮತ್ತು ತ್ಯಾಗ ಪರಿಶ್ರ ಮಗಳಿಗೆ ಹಿಂಜರಿಯುವವರು ಯಾರು, ಈ ಸತ್ಯದ ಯಶಸ್ಸಿಗಾಗಿ 
ತಮ್ಮ ತನುಧನಗಳನ್ನು ಪಣಕ್ಕೊಡ್ಡಿ ಹೋರಾಡಲು ಯಾರು ಸಿದ್ಧರಿದ್ದಾರೆಂದು ಅಲ್ಲಾಹನು ನೋಡಬಿಚ್ಛಿಸುತ್ತಾನೆ. ಈ ಪ ಪರೀಕ್ಷೆಯಲ್ಲಿ 
ಉತ್ತೀರ್ಣರಾಗುವವರಿಗೆ ಮಾತ್ರ" ಪ್ರಗತಿಯ ಕವಾಟಗಳು ತೆರೆಯಲ್ಪಡುತ್ತವೆ. 

48. ಈಗ ಹ. ಮುಹಮ್ಮದ್‌ರಿಗಿಂತ(ಸ) ಮುಂಚೆ ಸುವ್ಯಕ್ತ ನಿದರ್ಶನಗಳನ್ನು; ಗ್ರಂಥ ಮತ್ತು ಮೀರುಾನ್‌ಗಳನ್ನು ತೆಗೆದುಕೊಂಡು 
ಬಂದಿದ್ದ ಪ್ರವಾದಿಗಳನ್ನು ನಂಬುವವರಲ್ಲಿ ಯಾವ ತರದ ಕೇಡುಂಟಾಯಿತು ಎಂಬುದನ್ನು ತಿಳಿಸಲಾಗುತ್ತಿದೆ. 

49. ಅರ್ಥಾತ್‌, ದಿವ್ಕ (ಗ್ರಂಥ ಸಹಿತ ಬಂದ ಎಲ್ಲ ಪ್ರವಾದಿಗಳೂ ನೂಹ್‌(ಅ) ಮತ್ತು ಇಬ್ರಾಹೀಮರ(ಅ) ವಂಶಜರಾಗಿದ್ದರು. 

50. ಅರ್ಥಾತ್‌, ಆಜ್ಞೋಲ್ಲಂಘಕರಾದರು. ಅಲ್ಲಾಹನ ಅನುಸರಣೆಯ ಮೇರೆಯನ್ನು ವೂರಿದರು. 

51. ಮೂಲದಲ್ಲಿ ಹ”) “ರಹ್ನತ್‌' ಮತ್ತು uf ) "ರಅಫತ್‌' ಎಂಬೀ ಪದಗಳಿವೆ. ಅವೆರಡೂ ಸಮಾನಾರ್ಥದ ಪದಗಳಾಗಿವೆ. 
ಆದರೂ ಇವುಗಳನ್ನು ಜತೆಯಲ್ಲಿ ಹೇಳುವಾಗ ರಅಫತ್‌ ಎಂದರೆ ಇನ್ನೊಬ್ಬರ ಸಂಕಷ್ಟವನ್ನು ನೋಡಿದಾಗ ಮನದಲ್ಲಿಮೂಡುವ ಅನುಕಂಪವಾಗಿದೆ. 
ರಹ್ಚತ್‌ ಎಂದರೆ ಆ ಸಂಕಷ್ಟದಲ್ಲಿರುವವರಿಗೆ ನೆರವಾಗಲು ಪ್ರೆ ರೇಪಿಸುವ ಮನೋಭಾವ. ಈಸಾರು(ಅ) ವಿಶೇಷ ಅನುಕಂಪವಿರುವವರು 
ಮತ್ತು ಜನಸಾಮಾನ್ಯರ ಬಗ್ಗೆ ಕರುಣೆಯುಳ್ಳವರಾಗಿದ್ದರು. ಆದ್ದರಿಂದ ಅವರ ಈ ಸದ್ಗುಣವು ಅನುಯಾಯಿಗಳ ಮೇಲೆಯೂ ಪ್ರಭಾವ 
ಬೀರಿತು. ಅವರು ಜನರಿಗಾಗಿ ಕನಿಕರ ಪಡುತ್ತಿದ್ದರು. ಸಹಾನುಭೂತಿಯಿಂದ ಅವರ ಸೇವೆ ಮಾಡುತ್ತಿದ್ದರು. 

52. ಇದನ್ನು ವಯಸಿ) (ರಣ್‌ಬಾನಿಯತ್‌) ಅಥವಾ ಆಪ) (ರುಹ್‌ಬಾನಿಯ್ಯತ್‌) ಎಂದೂ ಉಚ್ಚರಿಸಬಹುದು. ಅದು 
ಭಯ ಎಂಬ ಅರ್ಥವಿರುವ ರಹಬ್‌ ಮೂಲದಿಂದ ಬಂದಿದೆ. "ರಹ್‌ಬಾನಿಯ್ಯತ್‌' ಎಂದರೆ ಭಯಾವಸ್ಥೆಯ ರೀತಿ, "ರುಹ್‌ಬಾನಿಯತ್‌' 
ಎಂದರೆ ಭಯಗ್ರಸ್ತನ ರೀತಿ. ತಾತ್ವಿಕವಾಗಿ ಅದರ ಅರ್ಥ ಹೀಗಿದೆ: ಓರ್ವನು ಭಯದಿಂದ (ಅದು ಬಾಹ್ಯ ಆಕ್ರಮಣ, ಲೌಕಿಕ ಸಂಕಷ್ಟಗಳ 
ಅಥವಾ ಸ್ವದೌರ್ಬಲ್ಯಗಳ ಭಯವಾಗಿರಬಹುದು) ಲೌಕಿಕ ಜೀವನದಿಂದ ಪರಾರಿಯಾಗಿ ಕಾಡುಮೇಡುಗಳಲ್ಲಿ ಏಕಾಂತವಾಸಿಯಾಗುವುದು. 


ಕಾಂಡ - 27 


57, ಅಲ್‌ ಹದೀದ್‌ 239 


ಆಟ ಬ ಬ ಬ ಬ್ಬ ಬ ಲೋ ಯ ಿ ಲ ಕ್ರಾ ಕ್ಷ ಬಗ್ಗ ವ 31 
SAAD EEE ELS ಹಿ ಷಿ ೫ 5 
ಬ್‌ PRN pp 2 2 ಟಟ ಲ ಟೌ ಶಿತ್ತೋೊಪಿಟ್ಗ 
$85948 ೬ಟಿ11041 SN LEE ಸಸಿ ಸವ; AS 
ಅಲ್ಲಾಹನ ಸಂಪ್ರೀತಿಯ ಅಭಿಲಾಷೆಯಿಂದ ಸ್ವತಃ ಅವರೇ ಈ ನವೀನಾಚಾರವನ್ನು ಆರಂಭಿಸಿಕೊಂಡರು. ಆದರೆ 
ಅವರು ಅದನ್ನು ಪಾಲಿಸಬೇಕಾದ ರೀತಿಯಲ್ಲಿ ಪಾಲಿಸಲಿಲ್ಲ ಅವರ ಪೈಕಿ ಸತ್ಯವನ್ನು ಸ್ವೀಕರಿಸಿದವರಿಗೆ ನಾವು ಅವರ 
ಸತ್ಸಲವನ್ನು ದಯಪಾಲಿಸಿದೆವು. ಆದರೆ ಅವರಲ್ಲಿ ಹೆಚ್ಚಿನವರು "ಫಾಸಿಕ' (ಕರ್ಮಭ್ರಷ್ಟ)ರಾಗಿರುತ್ತಾರೆ. 


53. ಮೂಲದಲ್ಲಿ 4]! 0 ೨೨) ನಟ! ಎನ್ನಲಾಗಿದೆ. ಇದಕ್ಕೆ ಎರಡು ಅರ್ಥಗಳಿರಬಹುದು. ನಾವು ಈ ರಹಬಾನಿಯ್ಯತನ್ನು 
(ಸನ್ಯಾಸ) ಅವರಿಗೆ ಕಡ್ಡಾಯಗೊಳಿಸಿರಲಿಲ್ಲ. ಅಲ್ಲಾಹನ ಸಂಪ್ರೀತಿಗಾಗಿ ಶ್ರಮಿಸಬೇಕೆಂದು ಮಾತ್ರ ನಾವು ಅವರಿಗೆ ಕಡ್ಡಾಯಗೊಳಿಸಿದ್ದೆದು. 
ಈ ರುಹ್‌ಬಾನಿಯ್ಯತನ್ನು ನಾವು ಕಡ್ಡಾಯಗೊಳಿಸಿರಲಿಲ್ಲ. ಅಲ್ಲಾಹನ ಸಂಪ್ರೀತಿಯ ಬಯಕೆಯಿಂದ ಸ್ವತಃ ಅವರೇ ತಮಗೆ ಕಡ್ಡಾಯಗೊಳಿಸಿ 
ಕೊಂಡಿದ್ದಾರೆ. ಈ ಎರಡು ಅರ್ಥಗಳಲ್ಲಿಯೂ ಪ್ರಸ್ತುತ ವಚನವು ಸನ್ಯಾಸವು ಇಸ್ಲಾಮೇತರ ಆಚಾರವಾಗಿದೆ, ಅದು ಯಾವ ಕಾಲ ದಲ್ಲಿಯೂ 
ಸತ್ಯಧರ್ಮದಲ್ಲಿಸೇರಿರಲಿಲ್ಲವೆಂದು ದೃಢೀಕರಿಸುತ್ತದೆ. ಖು! ಶಿ 23೬೨ ಜೆ ಇಸ್ಲಾಮ್‌ ಇಸ್ಲಾಮಿನಲ್ಲಿ ಸನ್ಯಾಸವಿಲ್ಲವಂದು ಪ್ರವಾದಿ(ಸ) 
ಹೇಳಿದ್ದಾರೆ. (ಮುಸ್ನದ್‌ ಅಹ್ಮದ್‌) ಇನ್ನೊಂದು ವರದಿಯಲ್ಲಿ ಪ್ರವಾದಿ(ಸ) ಹೀಗೆ ಹೇಳಿದ್ದಾರೆ: ಟಟ ಟೂಟಿ! ಹಸ ಯೂ) 
ಅಲ್ಲಾಹನ ಮಾರ್ಗದಲ್ಲಿ ಹೋರಾಟವೇ ಈ ಸಮುದಾಯದ ರಹ್‌ಬಾನಿಯತ್‌ ಆಗಿದೆ. (ಮುಸ್ನದ್‌ ಅಹ್ನದ್‌, ಮುಸ್ನದ್‌ ಅಬೀ ಯಲ್‌ಲಾ) 
ಅಂದರೆ ದೇವಮಾರ್ಗದಲ್ಲಿನಡೆಸುವ ಹೋರಾಟವೇ ಈ ಸಮುದಾಯದ ಪ್ರಗತಿಯ ಉಪಾಧಿಯಾಗಿದೆಯೇ ವಿನಾ ವೈರಾಗ್ಯವಲ್ಲ, ಸಂಕಷ್ಟ 
ಮತ್ತು ನಾಶನಷ್ಟಗಳಿಗೆ ಹೆದರಿ ಪರ್ವತ ಮತ್ತು ಅರಣ್ಯಗಳಲ್ಲಿ ಅವಿತುಕೊಳ್ಳದೆ, ಅಲ್ಲಾಹನ ಮಾರ್ಗದಲ್ಲಿ ಹೋರಾಟ ನಡೆಸಿ ಅವುಗಳನ್ನು 
ಈ ಸಮುದಾಯವು ಎದುರಿಸಬೇಕು. ಬುಖಾರಿ ಮತ್ತು ಮುಸ್ಲಿಮ್‌ ವರದಿ ಮಾಡಿದ್ದಾರೆ: ಒಮ್ಮೆ ಓರ್ವ ಪ್ರವಾದಿ ಶಿಷ್ಯ ಹೇಳಿದ: ನಾನು 
ಇಡೀ ರಾತ್ರಿ ನಮಾರು್‌ ಮಾಡುತ್ತೇನೆ. ಇನ್ನೊಬ್ಬ ಹೇಳಿದ: ನಾನು ಸದಾ ಉಪವಾಸ ಆಚರಿಸುತ್ತೇನೆ. ಮೂರನೆಯವ ಹೇಳಿದ: ನಾನು 
ಎಂದಿಗೂ ವಿವಾಹವಾಗುವುದಿಲ್ಲ ಅಥವಾ ಸ್ತ್ರೀ ಸಂಗ ಬೆಳೆಸುವುದಿಲ್ಲ ಈ ಸುದ್ದಿಯನ್ನು ಕೇಳಿದ ಪ್ರವಾದಿ (ಸ)ಹೇಳಿದರು: 


ಬ ್‌್ಲಲಲಬಲ್ಲಲಬಚಳಹಪಹ್ಟಟ್ಟಟೋಿಳಿ ಯಾ ಯ ಎಡ. gt lly bt 
""ಆದರೆ ಅಲ್ಲಾಹನಾಣೆ [ನಾನೇ ನಿಮ್ಮ ಪೈಕಿ ಅತ್ಯಧಿಕ ದೇವಭಯ ಮತ್ತು ಭಕ್ತಿಯಿರುವವನಾಗಿದ್ದೇನೆ. ನಾನು ಉಪವಾಸ 
ಆಚರಿಸುತ್ತೇನೆ. ಆಚರಿಸದೆಯೂ ಇರುತ್ತೇನೆ. ನಾನು ನಮಾರು್‌ ಮಾಡುತ್ತೇನೆ. ನಿದ್ದೆಯನ್ನೂ ಮಾಡುತ್ತೇನೆ. ನಾನು ಸ್ಟ್ರೀಯರನ್ನು 
ವಿವಾಹವಾಗುತ್ತೇನೆ. ನನ್ನ ಚರ್ಯೆಯನ್ನು ಮೆಚ್ಚದವನಿಗೆ ನನ್ನ ಜತೆ ಯಾವುದೇ ಸಂಬಂಧವಿಲ್ಲ.” 
ಪ್ರವಾದಿ (ಸ) ಹೇಳಿರುವುದಾಗಿ ಅನಸ್‌.'(ರ) ಉಲ್ಲೇಖಿಸಿದ್ದಾರೆ: 


ಟಪ್‌ oh eal SOL pls A 2234995 La 8 Sls ದೂ sl IY 

“ನೀವೇ ನಿಮ್ಮ ಮೇಲೆ ಕಠೋರರಾಗಬಾರದು. ಹಾಗಾದರೆ ಅಲ್ಲಾಹನು ನಿಮ್ಮ ಮೇಲೆ ಕಠೋರನಾಗುತ್ತಾನೆ. ಹೀಗೆಯೇ ಒಂದು 
ಜನತೆಯು ಕಠೋರವಾಯಿತು. ಅಲ್ಲಾಹನು ಅವರ ಬಗ್ಗೆ ಕಠೋರನಾದನು. ಆ ಜನತೆಯ ಅವಶೇಷಗಳೇ ಇಂದು ಸನ್ಯಾಸಿಗಳ ಆಶ್ರಯ 
ಮತ್ತು ಮಠಗಳಲ್ಲಿ ಉಳಿದಿವೆ.'' (ಅಬೂ ದಾವೂದ್‌) 

54. ಅರ್ಥಾತ್‌ ಅವರು ಇಮ್ಮಡಿ ತಪ್ಪುಗಳಲ್ಲಿ ಸಿಲುಕಿದರು. 1) ಅಲ್ಲಾಹನು ಆಜ್ಞಾಪಿಸಿಲ್ಲದ ನಿರ್ಬಂಧಗಳನ್ನು ತಮ್ಮ ಮೇಲೆ ಹೇರಿ 
ಕೊಂಡರು. 11) ದೇವ ಸಂಪ್ರೀತಿಯ ಉಪಾದಿಗಳೆಂದು ಭಾವಿಸಿ ಸ್ವಯಂ ಹೇರಿದ ಕಾನೂನುಗಳನ್ನು ಪಾಲಿಸದೆ ದೇವಸಂಪ್ರೀತಿಯ ಬದಲಿಗೆ 
ದೇವಕೋಪಕ್ಕೆ ಕಾರಣವಾಗುವ ಕೃತ್ಯಗಳನ್ನು ಮಾಡಿದರು. 

ಇಲ್ಲಿ ಈ ವಿಷಯವನ್ನು ಚೆನ್ನಾಗಿ ಗ್ರಹಿಸುವುದಕ್ಕೆ ಕ್ರೈಸ್ತ ಸನ್ಯಾಸದ ಚರಿತ್ರೆಯ ಅವಲೋಕನ ನಡೆಸುವ ಅಗತ್ಯವಿದೆ. 

ಈಸಾರ(ಅ) ಬಳಿಕದ ಎರಡು ಶತಮಾನಗಳಲ್ಲಿ ಕ್ರೈಸ್ತ ಸಮುದಾಯದಲ್ಲಿ ಸನ್ಯಾಸವು ಅಪರಿಚಿತವಾಗಿತ್ತು. ಆದರೂ ಆರಂಭದಿಂದಲೇ 


ಮ 


ಕ್ರೈಸ್ತ ಮತದಲ್ಲಿಸನ್ಯಾಸ ಗೋಚರಿಸುತ್ತಿತ್ತು. ಸನ್ಯಾಸಕ್ಕೆ ಪ್ರೇರೇಪಿಸುವ ಕಲ್ಪನೆಗಳೂ ಅವರಲ್ಲಿ ಸೇರಿದ್ದವು. ವೈರಾಗ್ಯ ಮತ್ತು ಬ್ರಹ್ಮಚರ್ಯೆಯನ್ನು 


ಕ್ಷೆ 
ನೈತಿಕ ಆದರ್ಶವೆಂದು ತಿಳಿದು ವಿವಾಹ ಮತ್ತು ಲೌಕಿಕ ವ್ಯವಹಾರಗಳಿಗಿಂತ ಏಕಾಂತ ವೈರಾಗ್ಯ ಜೀವನವೇ ಶ್ರೇಷ್ಠವೆಂದು ಭಾವಿಸುವುದೇ 


ಕಾಂಡ - 27 


240 ತಪ್ಪೀಮುಲ್‌ ಕುರ್‌ಆನ್‌ 


ಸನ್ಯಾಸದ ಬುನಾದಿಗಳಾಗಿದೆ. ಈ ಎರಡು ವಿಷಯಗಳು ಕ್ರೈಸ್ತ ಸಮುದಾಯದಲ್ಲಿ ಮೊದಲೇ ಇತ್ತು. ಬ್ರಹ್ಮಚರ್ಯೆಯು ಪಾವನತೆಯ 
ಪರ್ಯಾಯವೆಂಬ ಭಾವನೆಯಿಂದಾಗಿ ಕ್ರೈಸ್ತ ಸಭೆಗಳಲ್ಲಿ ಧಾರ್ಮಿಕ ಕ್ರಿಯೆಗಳ ನೇತೃತ್ವವಹಿಸುವವರು ವಿವಾಹವಾಗಿ ಮಡದಿ ಮಕ್ಕಳೊಂದಿಗೆ 
ಕೌಟುಂಬಿಕ ಕಾರ್ಯಗಳಲ್ಲಿ ನಿರತರಾಗುವುದು ಉತ್ತಮವಲ್ಲವೆಂದು ಪರಿಗಣಿಸಲಾಗುತ್ತಿತ್ತು. ಈ ಸೂಕ್ಷ್ಮಾಣುಗಳು ಮೂರು ಶತಮಾನಗಳ 
ತನಕ ಬೆಳೆಯುತ್ತಾ ಒಂದು ಅನಿಷ್ಟವಾಗಿ ರೂಪಾಂತರಗೊಂಡು ಇಡೀ ಕ್ರೈಸ್ತ ಸಮುದಾಯವನ್ನು ಪೀಡಿಸಿತು. ಅದಕ್ಕೆ ಮೂರು ಐತಿಹಾಸಿಕ 
ಕಾರಣಗಳಿದ್ದವು. 1) ಪ್ರಾಚೀನ ಬಹುದೇವತ್ವಸಮುದಾಯಗಳಲ್ಲಿ ಲೈಂಗಿಕ ಪ್ರಕ್ರಿಯೆ ದುರಾಚಾರ ಮತ್ತು ಲೌಕಿಕ ವ್ಯಾಮೋಹಗಳು ಬಹಳ 
ವ್ಯಾಪಕವಾಗಿದ್ದವು. ಅವುಗಳ ನಿವಾರಣೆಗಾಗಿ ಕ್ರೈಸ್ತ ವಿದ್ವಾಂಸರು ಸಂತುಲಿತ ಮಾರ್ಗದ ಬದಲಾಗಿ ಉಗ್ರ ನೀತಿಯನ್ನು ಕೈಗೊಂಡರು. ಲೈಂಗಿಕ 
ಸದಾಚಾರಕ್ಕೆ ಪ್ರಾಮುಖ್ಯ ನೀಡುವಾಗ ಅವರು ಸ್ತೀ ಪುರುಷ ಸಂಬಂಧವನ್ನು ಅದು ವೈವಾಹಿಕವಾಗಿದ್ದರೂ ಹೊಲಸೆಂದು ಸಾರಿದರು. ಲೌಕಿಕ 
ಪ್ರೇಮದ ವಿರೋಧವು ಹೆಚ್ಚುತ್ತಾ ಹೋಗಿ ಕೊನೆಗೆ ಓರ್ವ ಧಾರ್ಮಿಕ ವ್ಯಕ್ತಿಯು ಯಾವುದೇ ರೀತಿಯ`ಸೊತ್ತನ್ನು ಹೊಂದುವುದೇ ಪಾಪ 
ವಾಯಿತು. ದಿವಾಳಿ ಮತ್ತು ವಿರಾಗಿಯಾಗಿರುವುದೇ ನೈತಿಕತೆಯ ಮಾನದಂಡವಾಯಿತು. ಬಹುದೇವ ವಿಶ್ವಾಸೀ ಸಮಾಜದ ಸುಖಲೋಲುಪತೆ 
ಯೊಂದಿಗಿನ ತೀವ್ರ ವಿರೋಧದಿಂದ ಸುಖತ್ಯಾಗ, ಆತ್ಮಪೀಡನೆ ಮತ್ತು ಅಭಿಲಾಷೆಗಳ ದಮನವು ಅವರ ನೈತಿಕತೆಯ ಬೇಡಿಕೆಯಾಯಿತು. 
ನಾನಾ `ರೀತಿಯ ಹಿಂಸೆಗಳಿಂದ ದೇಹ ದಂಡನೆಯನ್ನು ಆಧ್ಯಾತ್ಮಿಕ ವಿಕಾಸ ಮತ್ತು ದೃಢವಿಶ್ವಾಸವೆಂದು ಪರಿಗಣಿಸಲಾಯಿತು. 

1) ಕ್ರೈಸ್ತ ಧರ್ಮವು ಯಶಸ್ಸಿನ ಹಂತವನ್ನು ಪ್ರವೇಶಿಸಿ ಜನಸಾಮಾನ್ಯರಲ್ಲಿ ಹಬ್ಬಲಾರಂಭಿಸಿದಾಗ ಧರ್ಮ ಪ್ರಚಾರದ ಆವೇಶದಲ್ಲಿ 
ಕ್ರೈಸ್ತ ಚರ್ಚುಗಳು ಜನರಲ್ಲಿ ಪ್ರಿಯವಾಗಿದ್ದ ಎಲ್ಲ ಕೆಡುಕುಗಳನ್ನೂ ತನ್ನ ವಲಯದಲ್ಲಿ ಸೇರಿಸಿತು. ಹಳೆಯ ಪೂಜಾ ವಿಗ್ರಹಗಳ ಸ್ಥಾನವನ್ನು 
ಪುಣ್ಯ ಪುರುಷರು ವಹಿಸಿಕೊಂಡರು. ಹೋರಸ್‌ (10/29) ಮತ್ತು ಐಸಿಸ್‌ (1515) ವಿಗ್ರಹಗಳ ಸ್ಥಾನದಲ್ಲಿ ಈಸಾ(ಅ) ಮತ್ತು ಮರ್ಯಮ್‌ರ(ರ) 
ವಿಗ್ರಹಗಳ ಪೂಜೆ ಆರಂಭವಾಯಿತು. ಭೋಗ ಮಹೋತ್ತವ(Satunals)ದ ಬದಲಿಗೆ ಕ್ರಿಸ್ಟಸ್‌ ಹಬ್ಬ ರೂಢಿಯಾಯಿತು. ಪ್ರಾಚೀನ ಕಾಲದ 
ಮಾಟ ಮಂತ್ರ ತಾಯಿತ, ಕಣಿ ಹೇಳುವುದು ಭವಿಷ್ಯ, ಜಾತಕ, ಜ್ಯೋತಿಷ್ಯ ಇತ್ಯಾದಿಗಳನ್ನು ಕ್ರೈಸ್ತ ಪುರೋಹಿತರು ಪ್ರಾರಂಭಿಸಿದರು. ಅದೇ 
ರೀತಿ ಜನರು ಕೊಳಕರು ಮತ್ತು ನಗ್ನರಾಗಿ ಗುಹೆ ಮತ್ತು ಪರ್ವತಗಳಲ್ಲಿ ವಾಸಿಸುವವರಿಗೆ ನೇರ ಸಂಬಂಧವಿರುವ ಮಹಾತ್ಮರೆಂದು ಭಾವಿಸಿ 
ದರು. ಅದು ಚರ್ಚ್‌ಗಳಲ್ಲಿ ಪುಣ್ಯ ಪುರುಷರ ಅಧಿಕೃತ ಕಲ್ಪನೆಯಾಗಿ ಮಾರ್ಪಟ್ಟಿತು. ಆ ಜನರ ದಿವ್ಯಸಿದ್ಧಿಗಳನ್ನು ವಿವರಿಸುವ ಮಹಾತ್ಮರ 
ಚರಿತ್ರೆ ಗ್ರಂಥಗಳು ಚರ್ಚ್‌ಗಳಲ್ಲಿ ಧಾರಾಳವಾಗಿ ಪ್ರಚಾರವಾಯಿತು. 

11) ಧರ್ಮದ ಮೇರೆಗಳ ನಿರ್ಣಯಕ್ಕೆ ಕ್ರೈಸ್ತರ ಬಳಿ ವಿವರವಾದ ಯಾವುದೇ ಧರ್ಮಶಾಸ್ತ್ರ ಅಥವಾ ಸ್ಪಷ್ಟ ಆದರ್ಶಗಳಿರಲಿಲ್ಲ, 
ಮೂಸಾರ ಧರ್ಮಶಾಸ್ತ್ರವನ್ನು ಅವರು ತೊರೆದಿದ್ದರು. ಕೇವಲ ಇಂಜೀಲ್‌ (ಹೊಸ ಒಡಂಬಡಿಕೆ)ನಿಂದ ಸಮಗ್ರ ಮಾರ್ಗದರ್ಶನವೂ ಸಿಗಲಿಲ್ಲ, 
ಆದ್ದರಿಂದ ಕ್ರೈಸ್ತ ವಿದ್ವಾಂಸರು ಸ್ವಲ್ಪಂಶ ಇತರ ತತ್ವಶಾಸ್ತ್ರ ಮತ್ತು ಆಚರಣೆಗಳಿಂದ ಪ್ರಭಾವಿತರಾಗಿ ಹಾಗೂ ಸ್ವಲ್ಪಂಶ ತಮ್ಮ ಸ್ವಾಭಿಲಾಷೆಗಳಂತೆ 
ಅನೇಕ ನವೀನಾಚಾರಗಳನ್ನು (ಬಿದ್‌ಅತ್‌) ಧರ್ಮದಲ್ಲಿ ಸೇರಿಸಿದರು. ಸನ್ಯಾಸವೂ ಅಂಥ ನವೀನಾಚಾರಗಳಲ್ಲಿ ಒಂದಾಗಿತ್ತು. ಕ್ರೈಸ್ತ 
ಪುರೋಹಿತರು; ಬೌದ್ಧ ಭಿಕ್ಷುಗಳಿಂದ ಹಿಂದೂ ಯೋಗಿಗಳು ಮತ್ತು ಸನ್ಯಾಸಿಗಳಿಂದ ಈಜಿಪ್ಟ್‌ನ ಪ್ರಾಚೀನ ಫಕೀರರಿಂದ (Anchorithes) 
ಪ್ಲೇಟೋ ಮತ್ತು ಆತನ ಸಿದ್ಧಾಂತಗಳಿಂದ ಹಾಗೂ (ಇರಾನಿನ ಮಾನವಿಗಳಿಂದ) ಪೌರಾತ್ಯ ಶಿಷ್ಯರಿಂದ ಅದರ ತತ್ವಶಾಸ್ತ್ರ ಮತ್ತು ರೀತಿನೀತಿ 
ಗಳನ್ನು ಸ್ವೀಕರಿಸಿ ಆತ್ಮಸಂಸ್ಕರಣೆ, ಆತ್ಮೋನ್ನತಿ ಮತ್ತು ದೇವನಾಮವಾದ ಉಪಾಧಿಯಾಗಿ ಅಂಗೀಕರಿಸಿದರು. ಈ ತಪ್ಪುಗಳನ್ನು ಸಾಮಾನ್ಯ 
ಜನರು ಮಾಡಿರಲಿಲ್ಲ ಮೂರನೆಯ ಶತಮಾನದಿಂದ ಆರನೆಯ ಶತಮಾನದ ತನಕ ಪಶ್ಚಿಮ ಮತ್ತು ಪೌರಾತ್ಯ ದೇಶಗಳಲ್ಲಿಕೈಸ್ತ ಧರ್ಮದ 
ಕುರ್‌ಆನಿನ ಅವತೀರ್ಣ ಕಾಲ ಮಹಾ ವಿದ್ವಾಂಸರು, ಮಹಾತ್ಮರು ಮತ್ತು ಧರ್ಮಗುರುಗಳಾಗಿದ್ದ ಸಂತ ಅತನಾಸಿಯಸ್‌, ಸಂತ ಬಾಸಿಲ್‌, 
ಸಂತ ಗ್ರೆಗೊರಿ, ಸಂತ ಕ್ರೈಸುಸ್ಯಮ್‌, ಸಂತ ಅಂಬ್ರೋಸ್‌, ಸಂತ ಜೆರೋಮ್‌, ಸಂತ ಅಗಸ್ಟಿನ್‌, ಸಂತ ಬೆನಡಿಕ್ಟ್‌ ಗ್ರೆಗರಿ ದಿ ಗ್ರೇಟ್‌ ಮುಂತಾದ 
ವರೆಲ್ಲರೂ ಸ್ವತಃ ಸನ್ಯಾಸಿಗಳು ಮತ್ತು ಸನ್ಯಾಸದ ವಕ್ತಾರರಾಗಿದ್ದರು. ಅವರ ಶ್ರಮಫಲದಿಂದ ಚರ್ಚ್‌ನಲ್ಲಿ ಸನ್ಯಾಸ ಪ್ರಚಾರವಾಯಿತು. 

ಕ್ರೈಸ್ತರಲ್ಲಿ ಸನ್ಯಾಸವು ಈಜಿಪ್ಟ್‌ನಿಂದ ಆರಂಭವಾಯಿತೆಂದು ಇತಿಹಾಸದಿಂದ ತಿಳಿಯುತ್ತದೆ. ಸಂತ ಅಂಥೋನಿ (8. Antony) ಕ್ರಿ.ಶ. 
250ರಿಂದ 350 ಅದರ ಸ್ಥಾಪಕನಾಗಿದ್ದನು. ಅವನನ್ನು ಕ್ರೈಸ್ತರ ಪ್ರಥಮ ಪುರೋಹಿತ ಎನ್ನ ಲಾಗುತ್ತದೆ. ಫಯ್ಯೂಮ್‌ ಪ್ರದೇಶದ ಶಸ್ಟೀರ್‌ 
(ಇಂದು ದೈರುಲ್‌ ಮೈಮೂನ್‌ ಎಂದು ಪ್ರಸಿದ್ಧವಾಗಿದೆ) ಎಂಬಲ್ಲಿ ಇವರು ಪ್ರಥಮ ಸನ್ಯಾಸ ಆಶ್ರಮವನ್ನು ಸ್ಥಾಪಿಸಿದ್ದರು. ಆ ಬಳಿಕ ಕೆಂಪು 
ಸಮುದ್ರ ತೀರದಲ್ಲಿ (ಇಂದು ದೈರ್‌ಮಾರ್‌ ಅಂಟೋನಿಯೋಸ್‌ ಎಂದು ಪ್ರಸಿದ್ಧವಾಗಿರುವ ಸ್ಥಳದಲ್ಲಿ) ಇನ್ನೊಂದು ಆಶ್ರಮವನ್ನೂ ಕಟ್ಟಿಸಿ 
ದರು. ಇವರ ಬರಹ ಮತ್ತು ಮಾರ್ಗದರ್ಶನದಿಂದಲೇ ಕ್ರೈಸ್ತರಲ್ಲಿ ಸನ್ಯಾಸದ ಮೂಲ ನಿಯಮಗಳನ್ನು ಸ್ವೀಕರಿಸಲಾಗಿದೆ. ಈ ಆರಂಭದ 
ಬಳಿಕ ಅದರ ಪರಂಪರೆಯು ಈಜಿಪ್ಟ್‌ನಲ್ಲಿ ಪ್ರವಾಹದಂತೆ ವ್ಯಾಪಿಸಿತು. ಎಲ್ಲೆಡೆಗಳಲ್ಲಿ ಕ್ರೈಸ್ತ ಸನ್ಯಾಸಿ ಮತ್ತು ಸನ್ಯಾಸಿಯರ ಮಠಗಳು ಸ್ಥಾಪನೆ 
ಯಾದವು. ಅವುಗಳಲ್ಲಿ ಕೆಲವೆಡೆಗಳಲ್ಲಿ ಒಂದೇ ಮಠಗಳಲ್ಲಿ 2000 ಸನ್ಯಾಸಿಯರು ಉಳಕೊಂಡಿದ್ದರು. ಕ್ರಿ.ಶ. 325ರಲ್ಲಿ ಈಜಿಪ್ಟ್‌ನಲ್ಲಿಯೇ 
ಆಗಮಿಸಿದ ಮತ್ತೋರ್ವ ಕ್ರೈಸ್ತ ಸಂತ ವಾಕುಮಿಯೂಸ್‌, ಸನ್ಯಾಸಿಯರು ಮತ್ತು ಸನ್ಯಾಸಿನಿಯರಿಗಾಗಿ 10 ದೊಡ್ಡಮಠಗಳನ್ನು ಕಟ್ಟಿಸಿದನು. 


ಕಾಂಡ - 27 


57. ಅಲ್‌ ಹದೀದ್‌ 241 


ಆ ಬಳಿಕ ಈ ಪ್ರಕ್ರಿಯೆಯು ಸಿರಿಯ, ಫೆಲೆಸ್ತೀನ್‌, ಆಫ್ರಿಕನ್‌ ರಾಷ್ಟ್ರಗಳು ಮತ್ತು ಯುರೋಪ್‌ನಲ್ಲಿ ಪ್ರಚಾರವಾಗುತ್ತಿತ್ತು. ಆರಂಭ ಹಂತದಲ್ಲಿ 
ಚರ್ಚ್‌ಗಳಲ್ಲಿ ಸನ್ಯಾಸದ ಕುರಿತು ಜಟಿಲ ಅಭಿಪ್ರಾಯ ಗೊಂದಲಗಳಿದ್ದವು. ಯಾಕೆಂದರೆ ವೈರಾಗ್ಯ ಬ್ರಹ್ಮಚರ್ಯೆ ಮತ್ತು ಕಡುಬಡತನವನ್ನು 
ಮಾದರೀ ಯೋಗ್ಯ ಆಧ್ಯಾತ್ಮಿಕ ಜೀವನದ ಭಾಗವೆಂದು ಅಂಗೀಕರಿಸಲಾಗಿತ್ತು. ಆದರೂ ಸನ್ಯಾಸಿಗಳಂತೆ ವಿವಾಹ, ಸಂತಾನೋತ್ಪತ್ತಿ ಮತ್ತು 
ಸೊತ್ತಿನ ಒಡೆತನವನ್ನು ಪಾಪವೆಂದು ಸಾರಲು ಅವರಿಗೆ ಸಾಧ್ಯವಾಗಿರಲಿಲ್ಲ. ಕೊನೆಗೆ ಸೈಂಟ್‌ ನಾಸಿಯೋ (ನಿಧನ: ಕ್ರಿ.ಶ.373), ಸೈಂಟ್‌ 
ಬಾಸಿಲ್‌ (ನಿಧನ ಕ್ರಿ.ಶ 379), ಸೈಂಟ್‌ ಆಗಸ್ಟಿನ್‌ (ನಿಧನ ಕ್ರಿ.ಶ. 430) ಮತ್ತು ದಿಗ್ರೇಟ್‌ ಗ್ರೆಗರಿ (ನಿಧನ ಕ್ರಿ.ಶ. 609) ಮುಂತಾದವರ 
ಪ್ರಭಾವದಿಂದ ಸನ್ಯಾಸದ ಅನೇಕ ನಿಯಮಗಳು ಚರ್ಚ್‌ ವ್ಯವಸ್ಥೆಯಲ್ಲಿ ಅಧಿಕೃತವಾಗಿ ಸೇರಿಕೊಂಡಿತು. 

ಈ ಸನ್ಯಾಸವೆಂಬ ನವೀನಾಚಾರದ ವೈಶಿಷ್ಟ್ಯಗಳನ್ನು ನಾವಿಲ್ಲಿ ಸಂಕ್ಷಿಪ್ತವಾಗಿ ವಿವರಿಸುತ್ತೇವೆ: 

ಅ) ಕಠಿಣ ಉಪಾಸನೆಗಳಿಂದ, ಹೊಸ ಹೊಸ ವಿಧಾನಗಳಿಂದ ಸ್ವದೇಹದ ದಂಡನೆ. ಈ ವಿಷಯದಲ್ಲಿ ಪ್ರತಿಯೊಬ್ಬ ಸನ್ಯಾಸಿಯೂ 
ಪರಸ್ಪರರನ್ನು ಮೀರಿಸಲು ಪ್ರಯತ್ನಿಸುತ್ತಿದ್ದನು. ಕ್ರೈಸ್ತ ಮಹಾಪುರುಷರ ಚರಿತ್ರೆಗಳಲ್ಲಿ ಇಂಥ ಜನರ ನೈಪುಣ್ಯವನ್ನು ಸಾಮಾನ್ಯವಾಗಿ ಹೀಗೆ 
ವರ್ಣಿಸಲಾಗಿದೆ: ಅಲೆಕ್ಸಾಂಡ್ರಿಯದ ಸೈಂಟ್‌ ಮಕಾರಿಯೋಸ್‌ ಯಾವಾಗಲೂ ತನ್ನ ದೇಹದ ಮೇಲೆ 80 ಪೌಂಡು ಭಾರವನ್ನು ಹೊತ್ತುಕೊಂಡಿ 
ರುತ್ತಿದ್ದನು. ಆರು ತಿಂಗಳ ಕಾಲ ಅವನು ಒಂದು ಕೆಸರ ಗುಂಡಿಯಲ್ಲಿ ಮಲಗಿದ್ದನು. ವಿಷ ಕೀಟಗಳು ನಿರಂತರ ಅವನ ನಗ್ನದೇಹಕ್ಕೆ ಕಚ್ಚುತ್ತಿ 
ದ್ದವು. ಅವನ ಶಿಷ್ಯ ಯುಸೀಬಿಯಸ್‌ ತನ್ನ ಗುರುವಿಗಿಂತ ಕಠಿಣವಾದ ತಪಶ್ಚರ್ಯೆ ನಡೆಸಿದನು. ಅವನು 150ಪೌಂಡ್‌ ಭಾರವನ್ನು ಹೊತ್ತು 
ನಡೆದಾಡುತ್ತಿದ್ದನು. ಮೂರು ವರ್ಷಗಳ ಕಾಲ ಒಂದು ಪಾಳುಬಾವಿಯಲ್ಲಿಯೇ ಬಿದ್ದುಕೊಂಡಿದ್ದನು. ಸೈಂಟ್‌ ಸಾಬಿಯೋಸ್‌ ತಿಂಗಳುಗಟ್ಟಲೆ 
ನೀರಲ್ಲಿಕೊಳೆತು ದುರ್ನಾತ ಬೀರುವ ಮೆಕ್ಕೆ ಜೋಳವನ್ನು ಮಾತ್ರ ತಿನ್ನುತ್ತಿದ್ದನು. ಸಂತ ಬೆಸಾರಿಯೋಸ್‌ 40 ದಿನಗಳ ಕಾಲ ಮುಳ್ಳುಕಂಟಿಗಳ 
ಪೊದರಿನಲ್ಲಿ ಮಲಗಿದ್ದನು. ಅವನು 40 ವರ್ಷಗಳ ಕಾಲ ನೆಲಕ್ಕೆ ಬೆನ್ನು ತಾಗಿಸಲಿಲ್ಲ, ಸಂತ ಫಾಖಾಮ್ಯೂಸ್‌ 15ವರ್ಷ, ಇನ್ನೊಂದು ವರದಿ 
ಯಂತೆ 50ವರ್ಷ ತನ್ನ ಬೆನ್ನನ್ನು ನೆಲಕ್ಕೆ ತಾಗಿಸದೆ ಬಾಳಿದನು. ಸೈಂಟ್‌ ಜೋನ್‌ ಮೂರು ವರ್ಷ ನಿಂತುಕೊಂಡೇ ತಪಸ್ಸು ಮಾಡಿದ್ದನು. 
ಅವನು ಆ ಕಾಲಾವಧಿಯಲ್ಲಿ ಒಮ್ಮೆಯೂ ಕುಳಿತುಕೊಳ್ಳಲಿಲ್ಲಮತ್ತು ಮಲಗಲಿಲ್ಲ. ವಿಶ್ರಾಂತಿಗಾಗಿ ಕೇವಲ ಒಂದು ಬಂಡೆಗೆ ಒರಗುತ್ತಿದ್ದನು. 
ಪ್ರತಿ ಆದಿತ್ಯವಾರ ತರುತ್ತಿದ್ದ ನೈವೇದ್ಯವು ಅವನ ಆಹಾರವಾಗಿತ್ತು. ಖ್ಯಾತ ಕ್ರೈಸ್ತ ಮಹಾಪುರುಷರಲ್ಲಿ ಸೇರಿದ್ದ ಸೈಮನ್‌ ಸ್ಟೈಲೈಟ್‌ 
(390-449) ಪ್ರತಿಯೊಂದು ಈಸ್ಟರ್‌ಗಿಂತ ಮುಂಚೆ 40 ದಿನ ಉಪವಾಸ ಆಚರಿಸುತ್ತಿದ್ದನು. ಒಮ್ಮೆ ಒಂದು ವರ್ಷ ಕಾಲ ಒಂದು ಜಲಾಗಾರ 
ದಲ್ಲಿ ನಿಂತಿದ್ದನು. ಹಲವೊಮ್ಮೆ ಮಠವನ್ನು ತೊರೆದು ಹೋಗಿ ಒಂದು ಬಾವಿಯಲ್ಲಿ ವಾಸಿಸುತ್ತಿದ್ದನು. ಕೊನೆಗಾಲದಲ್ಲಿ ಉತ್ತರ ಸಿರಿಯದ 
ಸೈಮನ್‌ ಕೋಟೆಯ ಸಮೀಪದಲ್ಲಿ 60 ಅಡಿ ಎತ್ತರದ ಸ್ತೂಪವನ್ನು ನಿರ್ಮಿಸಿದನು. ಅದರ ತುದಿಯಲ್ಲಿ ಕೇವಲ ಮೂರು ಚ.ಅ. ವಿಸ್ತೀರ್ಣ 
ವಿತ್ತು. ಈ ಸ್ತೂಪದ ತುದಿಯಲ್ಲಿ ಅವನು ಮೂರು ವರ್ಷ ತಂಗಿದ್ದನು. ಬಿಸಿಲು, ಮಳೆ, ಮಂಜು, ಚಳಿ ಎಲ್ಲವೂ ಅವನ ಮೇಲೆ ಕಳೆದು 
ಹೋದುವು. ಅವನು ಎಂದೂ ಅಲ್ಲಿಂದ ಇಳಿಯುತ್ತಿರಲಿಲ್ಲ. ಶಿಷ್ಯಂದಿರು ಏಣಿಯಿರಿಸಿ ಆಹಾರ ತಲುಪಿಸುತ್ತಿದ್ದರು. ಹಾಗೆಯೇ ವಿಸರ್ಜನೆಗಳನ್ನು 
ಶುಚಿಗೊಳಿಸುತ್ತಿದ್ದರು. ಅನಂತರ ಅವನು ತನ್ನನ್ನು ಒಂದು ಹಗ್ಗದಿಂದ ಸ್ತೂಪಕ್ಕೆ ಕಟ್ಟಿದನು. ಹಗ್ಗವು ಅವನ ಮಾಂಸಕ್ಕೆ ಅಂಟಿಕೊಂಡು ಅಲ್ಲಿ 
ವೃಣವಾಯಿತು. ವೃಣದಲ್ಲಿ ಕೀಟಗಳು ತುಂಬಿದವು. ಕೀಟವು ವೃಣದಿಂದ ಬಿದ್ದರೆ ನಿನ್ನ ಪಾಲನ್ನು ತಿನ್ನು ಎನ್ನುತ್ತಾ ಪುನಃ ಅದನ್ನು 
ವೃಣದಲ್ಲಿಯೇ ಇರಿಸುತ್ತಿದ್ದನು. ಸಾಮಾನ್ಯ ಕ್ರೈಸ್ತರು ಅವನ ದರ್ಶನಕ್ಕಾಗಿ ದೂರದ ಸ್ಥಳಗಳಿಂದ ಬರುತ್ತಿದ್ದರು. ಅವನು ಮರಣ ಹೊಂದಿದಾಗ 
ಅವನು ಕ್ರೈಸ್ತ ಮಹಾಪುರುಷರ ಅತ್ಯುತ್ತಮ ಮಾದರಿಯೆಂದು ಜನರು ತೀರ್ಮಾನಿಸಿದರು. 

ಆ ಕಾಲದ ಕ್ರೈಸ್ತ ಮಹಾ ಪುರುಷರ ಬಗ್ಗೆ ವರ್ಣಿಸಿರುವ ಗುಣ ವೈಶಿಷ್ಟ್ಯಗಳು ಇಂಥ ಉದಾಹರಣೆಗಳಿಂದ ತುಂಬಿವೆ. ಓರ್ವ 
ಮಹಾಪುರುಷನು 30 ವರ್ಷಗಳ ಮೌನವ್ರತದಿಂದ ಪ್ರಸಿದ್ಧನಾಗಿದ್ದನು. ಅವನು ಮಾತಾಡುವುದನ್ನು ನೋಡಿದವರಿಲ್ಲ. ಒಬ್ಬನು ತನ್ನನ್ನು 
ಒಂದು ಬಂಡೆಗೆ ಬಿಗಿದುಕೊಂಡನು. ಇನ್ನೊಬ್ಬನು ಕಾಡಿನಲ್ಲಿ ಸೊಪ್ಪು ಮತ್ತು ಹುಲ್ಲು ತಿಂದು ಅಲೆದಾಡಿ ಬದುಕಿದನು. ಮತ್ತೊಬ್ಬನು ಸದಾ 
ದೊಡ್ಡ ಹೊರೆಯನ್ನು ಹೊತ್ತು ನಡೆಯುತ್ತಿದ್ದನು. ಕೆಲವು ಮಹಾನುಭಾವರು ತಮ್ಮ ಕೈಕಾಲುಗಳನ್ನು ಸಂಕೋಲೆಗಳಿಂದ ಬಂಧಿಸಿದರು. ಕೆಲವು 
ಮಹಾಪುರುಷರು ಹಟ್ಟಿ ಪಾಳು ಬಾವಿ ಅಥವಾ ಪುರಾತನ ಗೋರಿಗಳಲ್ಲಿವವಾಸಿಸಿದರು. ಕೆಲವರು ಸದಾ ದಿಗಂಬರರಾಗಿ ಬದುಕಿದರು. ತಮ್ಮ 
ಗುಪ್ತಾಂಗಗಳನ್ನು ನೀಳವಾದ ರೋಮದಿಂದ ಮುಡ್ಚುತ್ತಿದ್ದರು ಮತ್ತು ನೆಲದಲ್ಲಿ ತೆವಳುತ್ತಿದ್ದರು. ಇಂಥ ಮಹಾಪುರುಷರ ಪವಾಡಗಳು 
(ಅದ್ಭುತ ಸಿದ್ಧಿ) ಎಲ್ಲೆಡೆ ಪ್ರಚಾರವಾಗಿತ್ತು. ಮರಣಾನಂತರ ಅವರ ಅಸ್ಥಿಗಳನ್ನು ಮಠಗಳಲ್ಲಿ ಇರಿಸಲಾಯಿತು. ಇಂಥ ಅಸ್ಥಿಗಳ ಉತ್ತಮ 
ಸಂಗ್ರಹಾಲಯವನ್ನು ಸೀನಾಯ್‌ ಪರ್ವತದ ಕಣಿವೆಯಲ್ಲಿರುವ ಸೈಂಟ್‌ ಕಾಥರಿನ್‌ ಮಠದಲ್ಲಿನಾನೇ ನೋಡಿದ್ದೇನೆ. ಕೆಲವು ಮಹಾಪುರುಷರ 
ಅಸ್ಥಿಗಳನ್ನು ಜೋಡಿಸಿ ಇಡಲಾಗಿತ್ತು. ಕೆಲವರ ಕೈಕಾಲುಗಳ ಅಸ್ಥಿಗಳು ಮಾತ್ರವಿದೆ. ಓರ್ವ ಮಹಾಪುರುಷನ ಸಂಪೂರ್ಣ ಅಸ್ಥಿಪಂಜರವನ್ನು 
ಒಂದು ಗಾಜಿನ ಕಪಾಟಿನಲ್ಲಿ ಇರಿಸಲಾಗಿದೆ. 

ಆ) ಸದಾ ಕೊಳಕಾಗಿರುವುದೇ ಅವರ ಇನ್ನೊಂದು ವೈಶಿಷ್ಟ, ವಾಗಿತ್ತು. ಸ್ನಾನ ಅಥವಾ ದೇಹಕ್ಕೆ ನೀರು ತಾಗಿಸುವುದು ಅವರ 


ಕಾಂಡ - 27 


242 ತಪ್ಪೀಮುಲ್‌ ಕುರ್‌ಆನ್‌ 


ದೃಷ್ಟಿಯಲ್ಲಿ ದೇವಭಕ್ತಿಗೆ ವಿರುದ್ಧವಾಗಿತ್ತು. ದೇಹಶುದ್ಧಿಯನ್ನು ಅವರು ಆತ್ಮದ ಅಶುದ್ಧಿಯೆಂದು ಭಾವಿಸುತ್ತಿದ್ದರು. ಮರಣದ ತನಕ ಕಾಲು 
ತೊಳೆಯಲಿಲ್ಲವೆಂಬ ಸೈಂಟ್‌ ಆಂಥನಿಯ ಶ್ರೇಷ್ಠತೆಯನ್ನು ಸೈಂಟ್‌ ಧಾನಾಸಿಯೋ ಬಹಳ ಗೌರವದಿಂದ ವರ್ಣಿಸಿದ್ದನು. ಸೈಂಟ್‌ ಅಬ್ರಹಾಮ್‌ 
50 ವರ್ಷಗಳಲ್ಲಿ ಮುಖ ಅಥವಾ ಕಾಲು ತೊಳೆದಿರಲಿಲ್ಲ. ಖ್ಯಾತ ಸನ್ಯಾಸಿನಿಯಾಗಿದ್ದ ಸಿಲ್ದಿಯ ಕನ್ಯಾ ಜೀವನ ಕಾಲದಲ್ಲಿ ಸಂಪೂರ್ಣ 
ಬೆರಳುಗಳ ಹೊರತು ದೇಹಕ್ಕೆ ನೀರು ತಾಗಿಸಿರಲಿಲ್ಲ. 130 ಸನ್ಯಾಸಿನಿಯರ ಕಥೆ ದಾಖಲಿಸಿದ ಒಂದು ಪುಸ್ತಕದಲ್ಲಿ ಅವರು ಒಮ್ಮೆಯೂ 
ಕಾಲು ತೊಳೆದಿರಲಿಲ್ಲ, ಸ್ನಾನದ ಮಾತು ಕೇಳಿದ ಕೂಡಲೇ ಅವರ ದೇಹ ನಡುಗುತ್ತಿತ್ತೆಂದು ಹೇಳಲಾಗಿದೆ. 

ಇ) ಈ ಸನ್ಯಾಸ ಪದ್ಧತಿಯು (ರುಹ್‌ಬಾನಿಯ್ಯತ್‌) ದಾಂಪತ್ಯ ಜೀವನವನ್ನು ಸಂಪೂರ್ಣ ನಿಷಿದ್ಧಗೊಳಿಸಿತ್ತು.: ಜನರು ವೈವಾಹಿಕ 
ಜೀವನದ ವಿಚ್ಛೇದನದಲ್ಲಿ ಬಹಳ ನಿಷ್ಕರುಣೆಯಿಂದ ವರ್ತಿಸಿದರು. ನಾಲ್ಕೈದು ಶತಮಾನಗಳ ಎಲ್ಲ ಧಾರ್ಮಿಕ ಬರಹಗಳಲ್ಲಿ ಅವಿವಾಹಿತ 
ಜೀವನವು ಉನ್ನತ ಸದಾಚಾರವಾಗಿದೆ, ಪತಿಪತ್ನಿಯರಾಗಿದ್ದರೂ ಮಾನವನು ಲೈಂಗಿಕ ಸಂಬಂಧವನ್ನು ಸಂಪೂರ್ಣವಾಗಿ ತೊರೆಯುವುದೇ 
ಭಾವಶುದ್ಧಿ ಎಂಬ ವಿಚಾರಗಳು ತುಂಬಿಕೊಂಡಿವೆ. ಮಾನವನು ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ದೈಹಿಕ ಸುಖದ ಯಾವುದೇ ಅಭಿಲಾಷೆಯೂ 
ಉಳಿಯದಂತೆ ನಿಯಂತ್ರಿಸುವುದೇ ಅಧ್ಯಾತ್ಮಿಕ ಜೀವನದ ಪರಿಪೂರ್ಣತೆಯೆಂದು ಭಾವಿಸಲಾಗುತ್ತಿತ್ತು. ಅಭಿಲಾಷೆಗಳಿಂದ ಪೈಶಾಚಿಕತೆಯು 
ಪ್ರಬಲವಾಗಿರುವುದರಿಂದ ಅದರ ನಿಗ್ರಹವು ಅವರ ದೃಷ್ಟಿಯಲ್ಲಿ ಅನಿವಾರ್ಯವಾಗಿತ್ತು. ಅವರಿಗೆ ಸುಖ ಮತ್ತು ಪಾಪವು ಒಂದೇ ಅರ್ಥದ 
ಪದಗಳಾಗಿದ್ದವು. ಸಂತೋಷವನ್ನೂ ಅವರು ದೇವನನ್ನು ಮರೆಯುವ ಉಪಾಧಿಯೆಂದು ಭಾವಿಸಿದರು. ಸೈಂಟ್‌ ಬಾಸಿಲ್‌ ಮಂದಹಾಸವನ್ನು 
ನಿಷಿದ್ದವೆಂದು ಸಾರಿದ್ದನು. ಈ ಕಲ್ಪನೆಗಳಿಂದಾಗಿ ಸ್ತ್ರೀ ಪುರುಷರು ವೈವಾಹಿಕ ಸಂಬಂಧವನ್ನೂ ತೀರಾ ಹೊಲಸೆಂದು ತಿಳಿಯಲಾಯಿತು. ಕೈಸ್ತ 
ಪುರೋಹಿತರು ಮದುವೆಯಾಗುವ ಮಾತು ಹಾಗಿರಲಿ, ಸ್ತ್ರೀಯರ ಮುಖವನ್ನೂ ನೋಡುವಂತಿರಲಿಲ್ಲ. ವಿವಾಹಿತನಾಗಿದ್ದರೆ ಪತ್ನಿಯನ್ನು 
ತೊರೆದು ಬರಬೇಕಾಗಿತ್ತು. ಸ್ತ್ರೀಯರು ದೇವಸಾಮ್ರಾಜ್ಯದಲ್ಲಿ ಸೇರಬಯಸಿದರೆ ಸದಾ ಕನ್ಕೆಯಾಗಿರಬೇಕು ಮತ್ತು ವಿವಾಹಿತರಾಗಿದ್ದರೆ 
ಪತಿಯಂದಿರನ್ನು ತೊರೆಯಬೇಕೆಂದು ಅವರಿಗೂ ಪುರುಷರಂತೆಯೇ ಮನಗಾಣಿಸಲಾಯಿತು. ಸಂತ ಜೆರೋಮ್‌ನಂಥ ಕೈಸ್ತ ವಿದ್ವಾಂಸರೂ 
ಮಸೀಹರಿಗಾಗಿ ಸನ್ಯಾಸಿನಿಯಾಗಿ ಜೀವನದಾದ್ಯಂತ ಕನ್ಯೆಯಾಗಿ ಉಳಿಯುವವಳು ಏಸುವಿನ ವಧುವಾಗುವಳು ಮತ್ತು ಆಕೆಯ ಮಾತಿಗೆ 
ದೇವನ ಅರ್ಥಾತ್‌ ಏಸುವಿನ ಅತ್ತೆ (Mother in Law of God) ಆಗುವ ಭಾಗ್ಯ ಲಭಿಸುತ್ತದೆ ಎಂದು ಹೇಳಿದ್ದನು. ಇನ್ನೊಂದೆಡೆಯಲ್ಲಿ 
ಸಂತ ಜೆರೋಮನು, ಪಾವಿತ್ರ್ಯದ ಕೊಡಲಿಯಿಂದ ವೈವಾಹಿಕ ಸಂಬಂಧವನ್ನು ಕಟ್ಟಿಗೆಯನ್ನು ಕಡಿಯುವಂತೆ ಕಡಿದು ಬಿಡುವುದು ದೇವಭಕ್ತನ 
ಪ್ರಥಮ ಕರ್ತವ್ಯವೆಂದು ಹೇಳಿದ್ದಾನೆ. ಈ ಶಿಕ್ಷಣಗಳಿಂದಾಗಿ ಧಾರ್ಮಿಕ ಸ್ಫೂರ್ತಿಯಿಂದ ಪ್ರಭಾವಿತರಾದ ಕ್ರೈಸ್ತ ಸ್ತ್ರೀಪುರುಷರ ಪ್ರಥಮ 
ಲಕ್ಷಣವು ಸಂತುಷ್ಟ ಕುಟುಂಬ ಜೀವನವನ್ನು ತೊರೆಯುವುದೇ ಆಗಿತ್ತು. ಕ್ರೈಸ್ತ ಧರ್ಮದಲ್ಲಿ ವಿವಾಹ ವಿಚ್ಛೇದನವು ನಿಷಿದ್ಧವಾಗಿದ್ದುದರಿಂದ 
ದಂಪತಿಯರು ಪರಸ್ಪರ ದೂರವಾಗಿರುವುದೇ ಪರಿಹಾರವಾಗಿತ್ತು. ಎರಡು ಮಕ್ಕಳ ತಂದೆಯಾಗಿದ್ದಸೈಂಟ್‌ ನೈಟಸ್‌ ಪಾದ್ರಿ ದೀಕ್ಷೆ ಸ್ವೀಕರಿಸಿದಾಗ 
ಆತನ. ಪತ್ನಿಯು ಆತನಿಂದ ದೂರವಾಗಿ ವಿರಹ ವೇದನೆಯಿಂದ ಜೀವನ ಸಾಗಿಸಿದಳು. ಸೈಂಟ್‌ ಅಮೋನ್‌ ವಿವಾಹಿತನಾದ ಪ್ರಥಮ 
ರಾತ್ರಿಯಲ್ಲಿಯೇ ದಾಂಪತ್ಯ ಸಂಬಂಧವು ಹೊಲಸೆಂದು ತನ್ನ ನವವಧುವಿಗೆ ಉಪದೇಶಿಸಿದನು. ಅದೇ ರೀತಿ ಇಬ್ಬರೂ ಜೀವನದಾದ್ಯಂತ 
ಬೇರೆಯಾಗಿಯೇ ಬಾಳುವ ತೀರ್ಮಾನ ಕೈಗೊಂಡರು. ಸೈಂಟ್‌ ಅಬ್ರಹಾಮ್‌ ಕೂಡಾ ಮೊದಲ ರಾತ್ರಿಯಲ್ಲಿಯೇ ಪತ್ನಿಯನ್ನು ತೊರೆದು 
ಓಡಿ ಹೋಗಿದ್ದನು. ಸೈಂಟ್‌ ಅಲೆಕ್ಸಿಸ್‌ ಕೂಡಾ ಹಾಗೆಯೇ ಮಾಡಿದನು. ಕ್ರೈಸ್ತ ಮಹಾಪುರುಷರ ಚರಿತ್ರೆಯು ಇಂಥ ಘಟನೆಗಳಿಂದ ತುಂಬಿದೆ. 

ಚರ್ಚ್‌ ವ್ಯವಸ್ಥೆಯಲ್ಲಿ ಮೂರು ಶತಮಾನಗಳ ತನಕ ಸ್ವಂತ ವಲಯದಲ್ಲಿ ಈ ಉಗ್ರ ಕಲ್ಪನೆಗಳು ಒಂದಿಲ್ಲೊಂದು ರೀತಿಯಲ್ಲಿ 
ಪ್ರಶ್ನಾರ್ಹವಾಗಿತ್ತು. ಆ ಕಾಲದಲ್ಲಿ ಪುರೋಹಿತ(ಪಾದ್ರಿ)ನಿಗೆ ಬ್ರಹ್ಮಚರ್ಯೆ ಕಡ್ಡಾಯವಾಗಿರಲಿಲ್ಲ. ಪುರೋಹಿತ ಪದವಿಗಿಂತ ಮುಂಚೆ 
ವಿವಾಹಿತನಾಗಿದ್ದರೆ ಆತ ಪತ್ನಿಯ ಜತೆಯಲ್ಲಿ ಬಾಳಬಹುದು. ಪುರೋಹಿತನಾಗಿ ನೇಮಕವಾದ ಬಳಿಕ ಮಾತ್ರ ವಿವಾಹ ನಿಷಿದ್ಧವಾಗಿತ್ತು. 
ವಿವಾಹ ಎಚ್ಛೇ £ದಿತೆ ಅಥವಾ ವಿಧವೆಯರನ್ನು ವಿವಾಹವಾದವರನ್ನು ಪುರೋಹಿತರಾಗಿ ನೇಮಿಸುವಂತಿರಲಿಲ್ಲ. ಇಬ್ಬರು ಪಶ್ನಿಯರಿರುವವರು 
ಮತ್ತು ಮನೆಯಲ್ಲಿ ದಾನ ಮಾಡಿ ಇರಿಸಿಕೊಂಡವಳ ಸ್ಥಿತಿಯೂ ಅಷ್ಟೆ. ಕ್ರಮೇಣ ನಾಲ್ಕನೆಯ ಶತಮಾನದಲ್ಲಿ ಧಾರ್ಮಿಕ ವಿಧಿಗಳ ನಾಯಕತ್ವ 
ವಹಿಸುವ ವ್ಯಕ್ತಿಯು ವಿವಾಹವಾಗುವುದು ಉತ್ತಮವಲ್ಲವೆಂಬ ಭಾವನೆ ಚರ್ಚ್‌ ವಲಯಗಳಲ್ಲಿ ಪ್ರಬಲವಾಗಿತ್ತು. ಕ್ರಿ.ಶ. 362ರಲ್ಲಿ ಗಂಗ್ರಾ 
ಕೌನ್ಸಿಲ್‌ನ (Council of Gangra) ಕೊನೆಯ ಸಮ್ಮೇಳನ ನಡೆಯಿತು. ಅದರಲ್ಲಿ ಇಂಥ ವಿಚಾರಗಳು ಧರ್ಮಬಾಹಿರವೆಂದು ತೀರ್ಮಾನಿ 
ಸಲಾಯಿತು. ಆದರೆ ಕೆಲವು ಸಮಯದ ಬಳಿಕ 376ರಲ್ಲಿ ಜರಗಿದ (5/80) ಎಲ್ಲಪಾದ್ರಿಗಳು ದಾಂಪತ್ಯ ಜೀವನದಿಂದ ದೂರವಿರಬೇಕೆಂದು 

ಆದೇಶಿಸಿತು. ಮುಂದಿನ ವರ್ಷ ಪೋಪ್‌ ಸೈರೀಕಿಯಸ್‌ (Siricius) ಎಲ್ಲ ಪಾದ್ರಿಗಳಿಗೂ, ವಿವಾಹವಾಗ ಬಯಸುವವರು ಅಥವಾ 
ವಿವಾಹಿತರಾಗಿ ಪತ್ನಿಯರ ಸಂಬಂಧವಿರುವವರು ಪದತ್ಯಾಗ ಮಾಡಬೇಕೆಂದು ಆಜ್ಞಾಪಿಸಿದರು. ಸೈಂಟ್‌ ಜೆರೋಮ್‌, ಸೈಂಟ್‌ ಅಗಸ್ಟಿನ್‌, 
ಸೈಂಟ್‌ ಎಂಬ್ರೋಸ್‌ ಮುಂತಾದ ಖ್ಯಾತ ಕ್ರೈಸ್ತ ವಿದ್ವಾಂಸರು ಈ ತೀರ್ಮಾನವನ್ನು ಹಾರ್ದಿಕವಾಗಿ ಬೆಂಬಲಿಸಿದರು. ಅಲ್ಪಸ್ವಲ್ಪ ವಿರೋಧದ 
ಬಳಿಕ ಪಾಶ್ಚಾತ್ಯ ಇಗರ್ಜಿಗಳಲ್ಲಿ ವಲಯ ಇದನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಯಿತು. ಈ ಕಾಲಾವಧಿಯಲ್ಲಿಹಿಂದೆ ವಿವಾಹವಾಗಿದ್ದವರು 


ಕಾಂಡ - 27 


57. ಅಲ್‌ ಹದೀದ್‌ 243 


ಪುರೋಹಿತರಾಗಿ ನೇಮಿಸಿದ ಬಳಿಕವೂ ತಮ್ಮ ಪತ್ನಿಯರ ಜತೆ ಅಕ್ರಮ ಸಂಬಂಧ ಹೊಂದಿರುವ ಕುರಿತು ದೂರುಗಳ ವಿಚಾರಣೆಗಾಗಿ ಅನೇಕ 
ಕೌನ್ಸೀ ಲ್‌ಗಳು ಜರಗಿದವು. ಕೊನೆಗೆ ಅವರ ಸುಧಾರಣೆಗಾಗಿ ಈ ನಿಬಂಧನೆಗಳನ್ನು ನಿರ್ಣಯಿಸಲಾಯಿತು. ಅವರು ತೆರೆದ ಸ್ಥಳದಲ್ಲಿ ಮಲಗ 
ಬೇಕು. ಪತಿಯ ಜತೆಯಲ್ಲಿ ಏಕಾಂಗಿಯಾಗಿರಬಾರದು. ಅವರು ಪರಸ್ಪರ ಭೇಟಿಯಾಗಬೇಕಾದರೆ ಕನಿಷ್ಠ ಇಬ್ಬರಾದರೂ ಅಲ್ಲಿ ಉಪಸ್ಥಿತರಿರ 
ಬೇಕು. ಸೈಂಟ್‌ ಗ್ರೆಗರಿ ಓರ್ವ ಪಾದ್ರಿಯನ್ನು ಪ್ರಶಂಸಿಸುತ್ತಾ ಹೀಗೆ ಬರೆದಿದ್ದಾನೆ: ಅವನು 40 ವರ್ಷ ತನ್ನ ಪತ್ನಿಯಿಂದ ದೂರವಾಗಿ 
ಬಾಳಿದನು. ಮರಣ ವೇಳೆಯಲ್ಲಿ ಪತ್ನಿಯು ಬಳಿಗೆ ಬಂದಾಗ, ಎಲೈ ಸ್ವೀ! ದೂರ ಹೋಗು ಎಂದು ಹೇಳಿದನು. 

ಈ) ಈ ಸನ್ಯಾಸದ ಅತ್ಯಂತ ಯಾತನಾಮಯ ಅಂಶ ಹೀಗಿದೆ: ಮಾನವನು ತನ್ನ ತಂದೆತಾಯಿ, ಮಕ್ಕಳು, ಸಹೋದರ, ಸಹೋದರಿ 
ಯರೊಂದಿಗಿನ ಸಂಬಂಧವನ್ನು ಕಡಿದು ಹಾಕುತ್ತಿತ್ತು. ಕ್ರೈಸ್ತ ಮಹಾಪುರುಷರ ದೃಷ್ಟಿಯಲ್ಲಿ ಮಗನನ್ನು ತಂದೆತಾಯಂದಿರು ಮತ್ತು 
ತಂದೆಯನ್ನು ಮಕ್ಕಳು ಹಾಗೂ ಸಹೋದರನು ಸಹೋದರ ಸಹೋದರಿಯರನ್ನು ಪ್ರೀತಿಸುವುದು ಪಾಪವಾಗಿತ್ತು.. ಈ ಎಲ್ಲ ಸಂಬಂಧಗಳ 
ವಿಚ್ಛೇದನವು ಅವರ ಆತ್ಮೋನ್ನತಿಗೆ ಅನಿವಾರ್ಯವಾಗಿತ್ತು. ಕ್ರೈಸ್ತ ಮಹಾಪುರುಷರ ಜೀವನ ಚರಿತ್ರೆಯಲ್ಲಿ ವಾಚಕರಿಗೆ ಅಸಹನೀಯವಾದ 
ಅನೇಕ ಹೃದಯ ವಿದ್ರಾವಕ ಘಟನೆಗಳು ಸಿಗುತ್ತವೆ. ಇವಾಗ್ರಿಯಸ್‌ (೫1೩8೧೫5) ಎಂಬ ಮಹಾಪುರುಷನು ಹಲವು ವರ್ಷಗಳ ಕಾಲ 
ಮರು ಭೂಮಿಯಲ್ಲಿ ತಪಶ್ಚರ್ಯೆಯಲ್ಲಿ ಕಾಲ ಕಳೆದಿದ್ದನು. ಒಂದು ದಿನ ಅವನಿಗೆ ಅನಿರೀಕ್ಷಿತವಾಗಿ ಅವನ ತಂದೆತಾಯಿಯರ ಪತ್ರ 
ಲಭಿಸಿತು. ಅದರಲ್ಲಿ ಹಲವು ವರ್ಷಗಳಿಂದ ತಮ್ಮಿಂದ ಅಗಲಿರುವ ಮಗನ ಕುರಿತು ಮನೋವೇದನೆ ಮಡುಗಟ್ಟಿತ್ತು. ಆ ಪತ್ರವನ್ನು ಓದಿದರೆ 
ತನ್ನ ಮಾನವೀಯ ಪ್ರೇಮ ಜಾಗೃತವಾಗಬಹುದೆಂಬ ಆಶಂಕೆಯಿಂದ ಆ ಪತ್ರವನ್ನು ಓದದೆ ಸುಟ್ಟು ಹಾಕಿದೆ. ಸೈಂಟ್‌ ಥಿಯೋಡೋರ್‌ 
ತಾಯಿ ಮತ್ತು ಸಹೋದರಿಯು ಅನೇಕ ಪಾದ್ರಿಗಳ ಶಿಫಾರಸು ಪತ್ರದೊಂದಿಗೆ ಸಂದರ್ಶನಕ್ಕಾಗಿ ಅವನ ಮಠಕ್ಕೆ ಆಗಮಿಸಿದ್ದರು. ಕೇವಲ 
ಮಗ ಮತ್ತು ಸಹೋದರನನ್ನು ನೋಡುವುದೇ ಅವರ ಬಯಕೆಯಾಗಿತ್ತು. ಆದರೆ, ಅವನು ಅವರ ಮುಂದೆ ಬರಲೊಪ್ಪಲಿಲ್ಲ. ಸೈಂಟ್‌ 
ಮಾರ್ಕೂಸ್‌ನನ್ನು ನೋಡಲಿಕ್ಕಾಗಿ (5. 718005) ತಾಯಿಯು ಅವನ ಮಠಕ್ಕೆ ಹೋದಳು. ಅವಳು ಪುತ್ರನೊಡನೆ ತಾಯಿಯ ಮುಂದೆ 
ಬರುವಂತೆ ಆದೇಶಿಸುವಂತೆ ಮಠಾಧೀಶನ (41000!) ಮನವೊಲಿಸಿದಳು. ಆದರೆ ಪುತ್ರನು ಯಾವ ರೀತಿಯಲ್ಲಿಯೂ ತಾಯಿಯನ್ನು 
ನೋಡಲಿಚ್ಛಿಸಲಿಲ್ಲ. ಕೊನೆಗೆ ಅವನು ವೇಷಪಲ್ಲಟಿಸಿ ಕಣ್ಣಿಗೆ ಬಟ್ಟೆ ಕಟ್ಟಿ. ಅವರ ಮುಂದೆ ಬಂದು ಮಠಾಧೀಶನ ಆದೇಶವನ್ನು ಈಡೇರಿಸಿದನು. 
ಹೀಗೆ ಪುತ್ರನು ತಾಯಿಯನ್ನು ಅಥವಾ ತಾಯಿಯು ಪುತ್ರನನ್ನು ಪರಸ್ಪರ ಗುರುತಿಸಲಾಗದ ರೀತಿಯಲ್ಲಿ ಅವರ ಭೇಟಿಯಾಯಿತು! 
ಮತ್ತೋರ್ವ ಮಹಾಪುರುಷಸೈಂಟ್‌ ಪೋಮೆನ್‌ (5. 80007) ಮತ್ತು ಅವನ 6ಮಂದಿ ಸಹೋದರರು ಈಜಿಪ್ಟ್‌ನ ಮರುಭೂಮಿಯಲ್ಲಿದ್ದ 
ಸನ್ಯಾಸಿ ಮಠದಲ್ಲಿವಾಸವಾಗಿದ್ದರು. ಹಲವು ವರ್ಷಗಳ ಬಳಿಕ ಅವರ ಬಗ್ಗೆ ತಿಳಿದ ವೃದ್ಧೆ ತಾಯಿಯು ಅವರನ್ನೊಮ್ಮೆ ನೋಡಲಿಕ್ಕಾಗಿ ಮಠಕ್ಕೆ 
ಹೋದಳು. ತಾಯಿಯನ್ನು ದೂರದಿಂದ ನೋಡಿದ ಮಕ್ಕಳು ಕೂಡಲೇ ಕೋಣೆಗೆ ಓಡಿ ಹೋಗಿ ಬಾಗಿಲು ಮುಚ್ಚಿದರು. ತಾಯಿಯು ಹೊರಗೆ 
ಕುಳಿತು ಅಳಲಾರಂಭಿಸಿದಳು. ಆಕೆಯು ಬಿಕ್ಕಳಿಸುತ್ತಾ ಹೇಳುತ್ತಿದ್ದಳು: ಈ ಮುದುಕಿಯು ಕೇವಲ ನಿಮ್ಮನ್ನೊಮ್ಮೆ ನೋಡಲಿಕ್ಕಾಗಿ ಇಷ್ಟು 
ದೂರದಿಂದ ಬಂದಿದ್ದಾಳೆ. ನಾನು ನಿಮ್ಮನ್ನೊಮ್ಮೆ ನೋಡಿದರೆ ಅದರಿಂದ ನಿಮಗೆ ಏನು ನಷ್ಟ! ನಾನು ನಿಮ್ಮ ತಾಯಿಯಲ್ಲವೇ? ಆದರೆ ಆ 
ಪುಣ್ಯಾತ್ಮರು ಬಾಗಿಲು ತೆರೆಯಲಿಲ್ಲ. ಅವರು ಕೂಗಿ ಹೇಳಿದರು: ನಾವು ನಿಮ್ಮನ್ನು ದೇವನ ಸಮ್ಮುಖದಲ್ಲಿ ಭೇಟಿಯಾಗುತ್ತೇವೆ. ಸೈಂಟ್‌ 
ಸೈಮನ್‌ ಸ್ಟೆ 6ಲಿಟ್ಸ್‌(5॥, Simostylites) ಕಥೆಯು ಇದಕ್ಕಿಂತ ದಾರುಣವಾಗಿದೆ. ಅವನು 27 ವರ್ಷಗಳ ಕಾಲ ತಂದೆ ತಾಯಿಯರನ್ನು 
ತೊರೆದು ಕಣ್ಣರೆಯಾಗಿದ್ದನು. ಆ ದುಃಖದಿಂದ ತಂದೆ ತೀರಿ ಹೋದರು. ಬದುಕಿದ್ದ ತಾಯಿಯು ಮಗನ ಧಾರ್ಮಿಕ ಕೀರ್ತಿಯು ಸುತ್ತಲೂ 
ಹಬ್ಬಿದಾಗ ಅವನು ಇರುವ ಸ್ಥಳವನ್ನು ಗುರುತಿಸಿ ಅವನ ಭೇಟಿಗಾಗಿ ಮಠಕ್ಕೆ ಹೋದಳು. ಆದರೆ ಅಲ್ಲಿ ಯಾವ ಸ್ವೀಗೂ ಪ್ರವೇಶಾನುಮತಿ 
ಇರಲಿಲ್ಲ, ಆಕೆಯು ನನ್ನನ್ನು ಬಳಿಗೆ ಕರೆಸಿಕೊಳ್ಳಬೇಕು ಅಥವಾ ಸ್ವತಃ ಹೊರಗೆ ಬಂದು ಒಮ್ಮೆ ಮುಖ ತೋರಿಸಬೇಕೆಂದು ಅತ್ಯಂತ ವಿನಯ 
ಪೂರ್ವಕವಾಗಿ ಪದೇಪದೇ ಅಂಗಲಾಚಿ ಬೇಡಿಕೊಂಡಳು. ಆದರೆ ದೇವಮಾನವನು ಸಂಪೂರ್ಣ ತಿರಸ್ಕರಿಸಿದನು. ಆಕೆ ಮೂರು ಹಗಲು 
ಮತ್ತು ಮೂರು ರಾತ್ರೆ ಮಠದ ಬಾಗಿಲಲ್ಲಿಯೇ ಬಿದ್ದುಕೊಂಡಿದ್ದಳು. ಹಾಗೆಯೇ ಬಿದ್ದಲ್ಲಿಯೇ ಪ್ರಾಣ ಬಿಟ್ಟಳು. ಆಗ ಆ ಮಹಾಪುರುಷ 
ಹೊರಬಂದು ಮೃತದೇಹದ ಮೇಲೆ ಕಣ್ಣೀರು ಸುರಿಸಿ ಆಕೆಯ ಪಾಪವಿಮೋಚನೆಗಾಗಿ ಪ್ರಾರ್ಥಿಸಿದ. 

ಮಹಾಪುರುಷರು ತಮ್ಮಮಕ್ಕಳು ಮತ್ತು ಸಹೋದರಿಯರೊಡನೆಯೂ ಇದೇ ರೀತಿ ನಿರ್ದಯೆಯಿಂದ ವರ್ತಿಸುತ್ತಿದ್ದರು. ಮೂಟಿಯಸ್‌ 
{Mutius) ನ ಕಥೆಯನ್ನು ಓರ್ವರು ದಾಖಲಿಸಿದ್ದಾರೆ. ಆತ ಸಂತುಷ್ಠನಾಗಿದ್ದ. ದಿಢೀರನೆ ಆತನಲ್ಲಿ ಆಧ್ಯಾತ್ಮಿಕ ಚಿಂತೆ ಮೂಡಿತು. ಅವನು 
ತನ್ನ ಏಳು ವಯಸ್ಸಿನ ಮಗನನ್ನು ಕರೆದುಕೊಂಡು ಒಂದು ಮಠಕ್ಕೆ ಹೋದನು. ಅಲ್ಲಿ ಅವನ ಆತ್ಮೋನ್ನತಿಗಾಗಿ ಪುತ್ರ ಪ್ರೇಮವನ್ನು ಮನದಿಂದ 
ತೊಡೆದು ಹಾಕುವುದು ಅನಿವಾರ್ಯವಾಗಿತ್ತು. ಆದ್ದರಿಂದ ಮೊದಲು ಪುತ್ರನನ್ನು ಆತನಿಂದ ಬೇರ್ಪಡಿಸಲಾಯಿತು. ಅನಂತರ ಆತನ ಕಣ್ಣ 
ಮುಂದೆಯೇ ಆ ಮಗುವನ್ನು ನಾನಾ ರೀತಿಯಿಂದ ಹಿಂಸಿಸಲಾಯಿತು. ಅವನು ಅವೆಲ್ಲವನ್ನೂ ನೋಡುತ್ತಿದ್ದ ತರುವಾಯ ಮಠದ 
ಧರ್ಮಗುರು ಆತನೊಡನೆ, ಮಗನನ್ನು ಸ್ವಂತ ಕೈಗಳಿಂದಲೇ ಎತ್ತಿಕೊಂಡು ಹೋಗಿ ಹೊಳೆಗೆಸೆಯುವಂತೆ ಆದೇಶಿಸಿದನು. ಅವನು ಈ 


ಕಾಂಡ - 27 


244 ತಪ್ಹೀಮುಲ್‌ ಕುರ್‌ಆನ್‌ 


ಆಜ್ಞೆಯಂತೆ ಮಗುವನ್ನು ನದಿಗೆಸೆಯಲು ಸಿದ್ಧನಾದನು. ಆ ಸಂದರ್ಭದಲ್ಲಿ ಉಳಿದ ಸನ್ಯಾಸಿಯರು ಮಗುವನ್ನು ನದಿಯಿಂದ ರಕ್ಷಿಸಿದರು. 
ಆ ಬಳಿಕ ಆತನನ್ನು ಮಹಾತ್ಮನೆಂದು ಅಂಗೀಕರಿಸಲಾಯಿತು. ಈ ವಿಷಯದಲ್ಲಿ ಕ್ರೈಸ್ಟ್ರಸನ್ಯಾಸದ ಧೋರಣೆ ಹೀಗಿತ್ತು:.ದೇವನ ಸಂತೃಪ್ತಿಯನ್ನು 
ಬಯಸುವಾತನು ಈ ಲೋಕದಲ್ಲಿ ಅವನು ತಂದೆತಾಯಿಯರು ಸಹೋದರ ಸಹೋದರಿಯರು, ಮಕ್ಕಳು ಮೊಮ್ಮಕ್ಕಳನ್ನು ಜೋಡಿಸುವ 
ಮಾನವೀಯ ಪ್ರೀತಿಯ ಎಲ್ಲಾ ಸಂಕೋಲೆಗಳನ್ನು ಕಡಿದುಕೊಳ್ಳಬೇಕು.. ಸೈಂಟ್‌ ಜೆರೋಮ್‌ ಹೇಳುತ್ತಾನೆ: ನಿನ್ನ ಮುದ್ದು ಮಗಳು ನಿನ್ನ 
ಕೊರಳಿಗೆ ಕೈ ಹಾಕಿ ಆಲಂಗಿಸಿದರೂ ನಿನ್ನ ತಾಯಿಯು ಎದೆಹಾಲಿನ ಹೆಸರು ಹೇಳಿ ನಿನ್ನನ್ನು ತಡೆದರೂ ನಿನ್ನ ತಂದೆಯು ನೀನು ಹೋಗ 
ಬಾರದೆಂದು ನಿನ್ನ ಮುಂದೆ ಮಲಗಿದರೂ ನೀನು ಅವರೆಲ್ಲರನ್ನೂ ತೊರೆದು ತಂದೆಯ ದೇಹವನ್ನು ತುಳಿಯುತ್ತಾ ದಾಟ ಒಂದು ಹನಿ ಕಣ್ಣೀರು 
ಸುರಿಸದೆ ಶಿಲುಬೆಯ ಧ್ವಜದ ಕಡೆಗೆ ಓಡಿಹೋಗು. ಈ ವಿಷಯದಲ್ಲಿ ನಿರ್ದಯೆಯೇ ದೇವಭಕ್ತಿಯಾಗಿದೆ. ಸೈಂಟ್‌ ಗ್ರೆಗರಿ ಬರೆದಿದ್ದಾನೆ: 
ಓರ್ವ ಯುವಸನ್ಯಾಸಿಗೆ ತಂದೆತಾಯಿಯರ ಪ್ರೀತಿಯನ್ನು ಮನಸ್ಸಿನಿಂದ ತೊಡೆದು ಹಾಕಲಾಗಲಿಲ್ಲ. ಒಂದು ರಾತ್ರಿಯಲ್ಲಿ ಅವನು 
ಯಾರಿಗೂ ತಿಳಿಯದಂತೆ ಓಡಿ ಹೋಗಿ ಅವರನ್ನು ನೋಡಿ ಬಂದನು. ಮಠಕ್ಕೆ ತಲುಪಿದ ಕೂಡಲೇ ಅವನು ತೀರಿ ಹೋದನು. ಅದು ದೇವನು 
ಈ ಪಾಪಕ್ಕೆ ನೀಡಿದ ಶಿಕ್ಷೆಯಾಗಿತ್ತು. ಅವನ ಜಡದೇಹವನ್ನು ಮಣ್ಣಿನಲ್ಲಿ ಹೂತಾಗ ಭೂಮಿಯು ಅದನ್ನು ಸ್ವೀಕರಿಸಲಿಲ್ಲ ಹಲವು ಬಾರಿ 
ಅವನ ಮೃತದೇಹವನ್ನು ನೆಲದಲ್ಲಿ ಹೂತರೂ ಭೂಮಿ ಅದನ್ನು ಹೊರಹಾಕುತ್ತಿತ್ತು. ಕೊನೆಗೆ ಸೈಂಟ್‌ ಬೆನೆಡಿಕ್ಟ್‌ ಅವನ ಮಡಿಲಲ್ಲಿ ಅನುಗ್ರಹ 
ಗಳನ್ನು ಇರಿಸಿದಾಗ ಭೂಮಿ ಅವನನ್ನು ಅಂಗೀಕರಿಸಿತು. ತನ್ನ ತಾಯಿಯ ಪ್ರೇಮವನ್ನು ಮನದಿಂದ ಅಳಿಸಲಾಗದೆ.ಮತ್ತೋರ್ವ ಸನ್ಯಾಸಿಯು 
ಮರಣಾ ನಂತರ ಮೂರು ದಿನ ದಂಡನೆಗೆ ಗುರಿಯಾದನು. ಬೇರೊಬ್ಬ ಪುಣ್ಯಾತ್ಮನನ್ನು ಪ್ರಶಂಸಿಸುತ್ತಾ, ಆತನು ತನ್ನ ಸಂಬಂಧಿಕರ ಹೊರತು 
ಬೇರೆ ಯಾರೊಡನೆಯೂ ನಿಷ್ಕರುಣೆಯಿಂದ ವರ್ತಿಸಿಲ್ಲವೆಂದು ಬರೆದಿರುವರು. 

ಉ) ತಮ್ಮ ನಿಕಟ ಸಂಬಂಧಿಕರೊಡನೆ ನಿರ್ದಯೆ ಮತ್ತು ಕಠೋರವಾಗಿ ವರ್ತಿಸುವ ಈ ಜನರ ಕಠಿಣ ತರಬೇತಿಯಿಂದಾಗಿ ಅವರ 
ಮಾನವೀಯ ಭಾವನೆಗಳು ಸತ್ತು ಹೋದವು. ಅದರ ಪರಿಣಾಮದಿಂದ ಇವರೊಂದಿಗೆ ಧಾರ್ಮಿಕ ಭಿನ್ನಾಭಿಪ್ರಾಯ ತಾಳಿದವರ ವಿರುದ್ಧ 
ಕಠೋರ ಅಕ್ರಮ-ದೌರ್ಜನ್ಯಗಳನ್ನು ನಡೆಸುತ್ತಿದ್ದರು. ನಾಲ್ಕು ಶತಮಾನಗಳ ತನಕ ಕ್ರೈಸ್ತ ಧರ್ಮದಲ್ಲಿ ಸುಮಾರು 80/90 ಪಂಗಡಗಳು 
ಆಗಿದ್ದವು. ಈ ಪಂಗಡಗಳು ಪರಸ್ಪರರನ್ನು ತೀವ್ರವಾಗಿ ದ್ವೇಷಿಸುತ್ತಿದ್ದವು. ಈ ದ್ವೇಷಾಗ್ನಿಯನ್ನು ಭುಗಿಲೆಬ್ಬಿಸಿ ವಿರೋಧಿ. ಪಂಗಡವನ್ನು 
ಭಸ್ಮಗೊಳಿಸುವ ಕೃತ್ಯಗಳಲ್ಲಿಪಾದ್ರಿಗಳೇ ಮುಂಚೂಣಿಯಲ್ಲಿದ್ದರು. ಅಲೆಕ್ಸಾಂಡ್ರಿಯಾವು ಈ ಗುಂಪು ಘರ್ಷಣೆಯ ಪ್ರಧಾನ ಕೇಂದ್ರವಾಗಿತ್ತು. 
ಅಲ್ಲಿಮೊದಲು ಅರಿಯಸ್‌ (Aris) ಪಂಗಡದ ಬಿಷಪ್‌, ಅಧಾನಾಸಿಮೋಸ್‌ನ್‌ನ ವಿಭಾಗವನ್ನು ಆಕ್ರಮಿಸಲಾಯಿತು. ಅವರ ಮಠಗಳಿಂದ 
ಕನ್ಯಾ ಸ್ತ್ರೀಯರನ್ನು ಹಿಡಿದು ಹೊರ ಹಾಕಿದರು. ಅವರನ್ನು ನಗ್ನಗೊಳಿಸಿ ಮುಳ್ಳಿನ ರೆಂಬೆಯಿಂದ ಥಳಿಸಲಾಯಿತು. ವಿಶ್ವಾಸದಿಂದ ಪಶ್ಚಾತ್ತಾಪ 
ಪಟ್ಟುಮರಳಲಿಕ್ಕಾಗಿ ಅವನ ದೇಹದ ಮೇಲೆ ಮಚ್ಚೆ ಹಾಕಿದರು. ಅನಂತರ ಕೆಥೋಲಿಕ್‌ ವಿಭಾಗಕ್ಕೆ ಅಧಿಕಾರ ದೊರೆತಾಗ ಅವರು ಅರಿಯನ್‌ 
ವಿಭಾಗದೊಂದಿಗೆ ಅದೇ ರೀತಿ ವರ್ತಿಸಿದರು. ಅದು ಎಲ್ಲಿಗೆ ತಲುಪಿತೆಂದರೆ ಕೊನೆಗೆ ಅಯಅಸ್‌ನಿಗೂ ವಿಷಕೊಟ್ಟು ಕೊಲ್ಲಲಾಯಿತೆಂದು 
ಶಂಕಿಸಲಾಗುತ್ತಿದೆ. ಅಲೆಕ್ಸಾಂಡ್ರಿಯದಲ್ಲಿಯೇ ಒಮ್ಮೆ ಸೈಂಟ್‌ ಸಿರಿಲ್‌ನ (5೭ Syril) ಶಿಷ್ಯರಾದ ಸನ್ಯಾಸಿಗಳು ಭೀಕರ ಗಲಭೆಗಳನ್ನು 
ಸೃಷ್ಟಿಸಿದರು. ಅವರು ವಿರೋಧಿ ಗುಂಪಿನ ಓರ್ವ ಪಾದ್ರಿಯನ್ನು ಹಿಡಿದು ತಮ್ಮ ಚರ್ಚ್‌ಗೆ ಕೊಂಡೊಯ್ದು ಕೊಂದು ಹಾಕಿದರು. 
ಮೃತದೇಹವನ್ನು ತರಿದು ಸುಟ್ಟುಹಾಕಿದರು. ರೋಮ್‌ನ ಸ್ಥಿತಿಯೂ ಭಿನ್ನವಾಗಿರಲಿಲ್ಲ. ಕ್ರಿ.ಶ. 366ರಲ್ಲಿ ಪೋಪ್‌ ಲಿಬರಸ್‌ನ (11001008) 
ಮರಣದ ಬಳಿಕ ಪೋಪ್‌ ಸ್ಥಾನಕ್ಕೆ ಎರಡೂ ಬಣಗಳು ತಂತಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸಿದರು. ಉಭಯತ್ರರಲ್ಲಿ ರಕ್ತಸಿಕ್ತ ಘರ್ಷಣೆ 
ನಡೆಯಿತು. ಒಂದೇ ದಿನದಲ್ಲಿ ಚರ್ಚ್‌ನಿಂದ 337 ಹೆಣಗಳನ್ನು ಹೊರ ಹಾಕಬೇಕಾಯಿತು. 

ಊ) ಈ ಆತ್ಮನಿಗ್ರಹ, ಬ್ರಹಚರ್ಯೆ ಮತ್ತು ವೈರಾಗ್ಯಗಳ ಮಧ್ಯೆ ಲೌಕಿಕ ಸಂಪನ್ಮೂಲಗಳ ಸಂಗ್ರಹ ಸ್ವಲ್ಪವೂ ಕಡಿಮೆಯಾಗಲಿಲ್ಲ. 
5ನೇ ಶತಮಾನದ ಆರಂಭದಲ್ಲಿಯೇ ರೋಮ್‌ನ ಬಿಷಪ್‌, ಚಕ್ರವರ್ತಿಯಂತೆ ತಮ್ಮ ಅರಮನೆಗಳಲ್ಲಿ ವಾಸಿಸುತ್ತಿದ್ದರು. ಅವನ ಸವಾರಿಯು 
ನಗರದಲ್ಲಿಹೊರಟರೆ ಅದರ ವೈಭವವು ಸೀರುರನ ಸವಾರಿಯನ್ನೂ ನಾಚಿಸುವಂತಿತ್ತು. ಸೈಂಟ್‌ ಜೆರೋಮ್‌ ತನ್ನ ಕಾಲದ (4ನೇ ಶತಮಾನದ 
ಉತ್ತರಾರ್ಧ) ಕುರಿತು ಹೀಗೆ ದೂರಿದ್ದಾನೆ: ಅನೇಕ ಬಿಷಪರ ಔತಣಕೂಟಗಳು ರಾಜ್ಯಪಾಲರ ಔತಣ ಕೂಟಗಳನ್ನೂ ನಾಚಿಸುವಂತಿತ್ತು. 
ಇಗರ್ಜಿ ಮತ್ತು ಮಠಗಳಿಗೆ ಈ ಸಂಪತ್ತಿನ ಪ್ರವಾಹವು ಏಳನೇ ಶತಮಾನದ (ಕುರ್‌ಆನ್‌ನ ಅವತೀರ್ಣ ಕಾಲ) ವೇಳೆಗೆ ಬೆಳೆಯುತ್ತಾ ಹೋಗಿ 
ಪ್ರಚಂಡ ರೂಪ ತಾಳಿತ್ತು. ಇದು ಜನಸಾಮಾನ್ಯರಲ್ಲಿ ಈ ರೀತಿಯ ಭಾವನೆಯನ್ನು ಬೆಳೆಸಿತು: ಯಾರಾದರೂ ಒಂದು ಘೋರ ಪಾಪವನ್ನು 
ಮಾಡಿದರೆ ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಯಾವುದಾದರೂ ಮಹಾ ಪುರುಷನ ಸನ್ನಿಧಾನಕ್ಕೆ ಹರಕೆ ಹೊತ್ತರಾಯಿತು ಅಥವಾ ಚರ್ಚ್‌ ಮತ್ತು 
ಮಠಗಳಿಗೆ ದೇಣಿಗೆ ನೀಡಿದರಾಯಿತು. ಹೀಗೆ ಯಾವುದರಿಂದ ಓಡಿ ಹೋಗುವುದು ಸನ್ಯಾಸಿಗಳ ವೈಶಿಷ್ಟ, $ವಾಗಿತ್ತೋ, ಅದುವೇ ಅವರಕಾಲ 
ಬುಡಕ್ಕೆ ಬಂದುಬೀಳುತ್ತಿತ್ತು. ಈ ಅಧಃಪತನ ವಿಶೇಷವಾಗಿ ತೀವ್ರಗೊಳಿಸಿದ ವಿಷಯ ಹೀಗಿತ್ತು: ಸನ್ಯಾಸಿಯರ ಅಸಾಮಾನ್ಯ ಸಾಧನೆ ಮತ್ತು 
ಆಧ್ಯಾತ್ಮಿಕ ಯೋಗ್ಯತೆಗಳನ್ನೂ ನೋಡಿದ ಜನರಿಗೆ ಅವರಲ್ಲಿ ದೃಢವಿಶ್ವಾಸ ಮೂಡಿದಾಗ ಲೌಕಿಕ ಮೋಹಿಗಳಾದ ಹಲವರು ಸನ್ಯಾಸಿ ಜುಬ್ಬ 


ಕಾಂಡ - 27 


57. ಅಲ್‌ 'ಹದೀದ್‌ 245 


೫ ಟ್‌ ಪಚ ಚಚ ಶ್ಲ 122, ನ [34 ಬನದ ಬಿಗಿ ೨5ಸಿ ೨ 

ಖಿ” 3 ಹಲಳ po ದನ ರಿ ಯೂ ಹ 

(28-29) ಸತ್ಯವಿಶ್ವಾಸಿಗಳೇ, ಅಲ್ಲಾಹನನ್ನು ಭಯಪಡಿರಿ ಮತ್ತು ಅವನ ಸಂದೇಶವಾಹಕರ ಮೇಲೆ ವಿಶ್ವಾಸವಿರಿಸಿರಿ.* 
ಅಲ್ಲಾಹನು ನಿಮಗೆ ತನ್ನ ಕೃಪೆಯ ಇಮ್ಮಡಿ ನೀಡುವನು ಮತ್ತು ನಿಮಗೆ ಪ್ರಕಾಶವನ್ನು ಪ್ರದಾನ ಮಾಡುವನು, ನೀವು 


ಧರಿಸಿ ಅವರ ಜತೆ ಸೇರಿ, ಲೌಕಿಕ ವಿರಕ್ಷರ ವೇಷ ಧರಿಸಿ ಲೌಕಿಕ ಸಂಪತ್ತುಗಳನ್ನು ಗಳಿಸುವ ವ್ಯವಸ್ಥೆಗಳನ್ನು ಹೆಚ್ಚಿಸಿದರು. ಬಹಿರಂಗವಾಗಿ 
ಹಣ ಗಳಿಕೆಗಾಗಿ ಪ್ರಯತ್ನಿಸುವ ಧನಮೋಹಿಗಳೂ ಅವರ ಮುಂದೆ ಸೋತು ಹೋಗಿದ್ದರು. 

ಯ) ಚಾರಿತ್ರ್ಯದ ವಿಷಯದಲ್ಲಿಯೂ ಸನ್ಯಾಸವು ನಿಸರ್ಗದೊಂದಿಗೆ ಸಂಘರ್ಷಿಸಿ ಹಲವು ಬಾರಿ ಸೋತಿತು. ಪ್ರತಿಬಾರಿಯೂ 
ಸೋತಾಗ ಹೀನಾಯವಾಗಿ ಸೋತಿತು. ಮಠಗಳಲ್ಲಿ ಆತ್ಮ ನಿಯಂತ್ರಣಕ್ಕೆ ಹೀಗೆ ತರಬೇತಿ ನೀಡಲಾಗುತ್ತಿತ್ತು. ಸನ್ಯಾಸಿಗಳು ಮತ್ತು ಸನ್ಯಾಸಿನಿ 
ಯರು ಒಂದೇ ಸ್ಥಳದಲ್ಲಿ ವಾಸಿಸಬೇಕು. ಕೆಲವೊಮ್ಮೆ ಸ್ವಲ್ಪ ಹೆಚ್ಚಿನ ತರಬೇತಿಗಾಗಿ ಅವರು ಒಂದೇ ಹಾಸಿಗೆಯಲ್ಲಿ ಮಲಗಿದರು. ಸೈಂಟ್‌ 
ಇವಾಗ್ರಿಯಸ್‌ (5 ೫1೩8ಗ%65) ಎಂಬ ಖ್ಯಾತ ಸನ್ಯಾಸಿ ಫೆಲೆಸ್ತೀನ್‌ನ ಕೆಲವು ಸನ್ಯಾಸಿಯರ ಆತ್ಮನಿಯಂತ್ರಣವನ್ನು ಬಹಳವಾಗಿ 
ಪ್ರಶಂಸಿದ್ದಾನೆ. ಅವರು ಸ್ತ್ರೀಯರ, ಜತೆಯಲ್ಲಿ ಸ್ನಾನ ಮಾಡುತ್ತಿದ್ದರು. ಪರಸ್ಪರ ಆಲಂಗಿಸಿದರೂ ನೈಸರ್ಗಿಕ ಕಾಮನೆಯು ಅವರನ್ನು 
ಸೋಲಿಸಲಾಗದ ರೀತಿಯಲ್ಲಿ ಅವರು ಭಾವನೆಗಳನ್ನು ನಿಯಂತ್ರಿಸಬಲ್ಲವರಾಗಿದ್ದರು. ಸನ್ಯಾಸದಲ್ಲಿ ಸ್ನಾನವು ಅಪೇಕ್ಷಣಿಯವಾಗಿದ್ದರೂ 
ಆತ್ಮನಿಯಂತ್ರ ಣದ ತರಬೇತಿಗಾಗಿ ಇಂಥ ಸ್ನಾನಗಳೂ ನಡೆಯುತ್ತಿದ್ದವು. ಕೊನೆಗೆ ಇದೇ ಫೆಲೆಸ್ತೀನಿಯರ ಕುರಿತು ನಿಸ್ಸಾದ (Nyssa) ಸೈಂಟ್‌ 
ಗ್ರೆಗರಿ (ನಿಧನ: 347) ಬರೆದನು: ಅದು ದುರಾಚಾರದ ಗೂಡಾಗಿತ್ತು. ಮಾನವನ ನೈಸರ್ಗಿಕತೆಯು ಅದರ ವಿರುದ್ಧ ಹೋರಾಡುವವರೊಂದಿಗೆ 
ಪ್ರತೀಕಾರವೆಸಗದಿರಲಾರದು. ಸನ್ಯಾಸವು ಅದರ ವಿರುದ್ಧ ಹೋರಾಡಿ ಕೊನೆಗೆ ಅನೈತಿಕತೆಯ ಯಾವ ಪಾತಾಳಕ್ಕೆ ಕುಸಿಯಿತೆಂದು ಸೂಚಿಸುವ 
ಕಥೆಗಳು ಕ್ರೈಸ್ತಧರ್ಮದ ಚರಿತ್ರೆಯನ್ನು 8ರಿಂದ 9ನೇ ಶತಮಾನಗಳ ತನಕ ಯಾವ ರೀತಿಯಲ್ಲಿ ಹೊಲಸುಗೊಳಿಸಿತೆಂದು ನೋಡಬಹುದು. 

ಹತ್ತನೇ ಶತಮಾನದ ಓರ್ವ ಇಟಲಿಯನ್‌ ಬಿಷಪ್‌ ಬರೆದಿದ್ದಾನೆ: ಧಾರ್ಮಿಕ ವಿಧಿಗಳ ನೇತೃತ್ವ ವಹಿಸುವವರನ್ನು ದುರ್ನಡೆಕೆಗಾಗಿ 
ದಂಡಿಸುವ ಕಾನೂನನ್ನು ಚರ್ಚ್‌ ಜಾರಿಗೊಳಿಸುತ್ತಿದ್ದರೆ ಮಕ್ಕಳು ಮಾತ್ರ ಶಿಕ್ಷೆಯಿಂದ ಮುಕ್ತರಾಗುತ್ತಿದ್ದರು. ಅನೈತಿಕ ಸಂತತಿಗಳನ್ನು ದೈವಿಕ 
ಸೇವೆಗಳಿಂದ ದೂರವಿರಿಸುವ ಕಾನೂನು ಜಾರಿಗೊಳಿಸುತ್ತಿದ್ದರೆ ಚರ್ಚ್‌ನ ಪರಿಪಾಲಕರಲ್ಲಿ ಒಂದು ಮಗುವೂ ಉಳಿಯುತ್ತಿರಲಿಲ್ಲ, ಮಧ್ಯ 
ಶತಮಾನಗಳಲ್ಲಿರಚಿತವಾದ ಗ್ರಂಥಗಳಲ್ಲಿ ಸನ್ಯಾಸಿ ಮಠಗಳು ಅನೈತಿಕ ಚಟುವಟಿಕೆಗಳ ಕೇಂದ್ರವಾಯಿತೆಂಬ ಆಕ್ಷೇಪಗಳು ಎದ್ದು ತೋರುತ್ತಿವೆ. 
ಆದರೆ ನಾಲ್ಕು ಗೋಡೆಗಳ ಒಳಗೆ ನವಜಾತ ಶಿಶುಗಳ ಹತ್ಯೆ ಸರ್ವಸಾಮಾನ್ಯವಾಗಿತ್ತು. ಪಾದ್ರಿಗಳು ಮತ್ತು ಸಭೆಯ ವೈದಿಕ ಕಾರ್ಯಕರ್ತರು 
ವಿವಾಹ ನಿಷಿದ್ಧವಾದ ರಕ್ತಸಂಬಂಧಿಕರಾದ ಸ್ತ್ರೀಯರೊಂದಿಗೂ ಅನೈತಿಕ ಸಂಬಂಧವನ್ನು ಬೆಳೆಸಿದ್ದರು. ಮಠಗಳಲ್ಲಿ ಅನೈತಿಕ ಸಂತಾನಗಳು 
ವ್ಯಾಪಿಸಿತ್ತು. ಚರ್ಚ್‌ನ ಪಾಪ ನಿವೇದನೆಯ ಕರ್ಮವೂ (00880551008) ದುರಾಚಾರದ ಮಾಧ್ಯಮವಾಯಿತು. 

ಕುರ್‌ಆನ್‌ ಇಲ್ಲಿ ರುಹ್‌ಬಾನಿಯ್ಯತ್‌ ಎಂಬ ನವೀನಾಚಾರವನ್ನು ರೂಪಿಸಿ, ಆ ಬಳಿಕ ಅದರ ಕರ್ತವ್ಯವನ್ನು ಈಡೇರಿಸದಿರುವುದನ್ನು 
ವಿಮರ್ಶಿಸುತ್ತಾ ಕ್ರೈಸ್ತ ಧರ್ಮದ ಯಾವ ದೋಷಗಳನ್ನು ಸೂಚಿಸುತ್ತಿದೆಯೆಂದು ಈ ವಿವರಣೆಗಳಿಂದ ಚೆನ್ನಾಗಿ ಗ್ರಹಿಸಬಹುದು. 

55. ಈ ವಚನದ ವ್ಯಾಖ್ಯಾನದ ಬಗ್ಗೆ ವ್ಯಾಖ್ಯಾನಗಾರರಲ್ಲಿ ಭಿನ್ನಾಭಿಪ್ರಾಯವಿದೆ. ಒಂದು ವಿಭಾಗದ ಅಭಿಪ್ರಾಯದಂತೆ ಇಲ್ಲಿ 
ಎಂದು ಈಸಾರಲ್ಲಿ ವಿಶ್ವಾಸವಿರಿಸಿದವರನ್ನು ಅಭಿಸಂಬೋಧಿಸಲಾಗಿದೆ. ಅವರೊಡನೆ, ಈಗ ನೀವು ಪ್ರವಾದಿ ಮುಹಮ್ಮದ್‌ರಲ್ಲಿ ವಿಶ್ವಾಸವಿರಿಸಿರಿ. 
ಅದರಿಂದ ನಿಮಗೆ ಇಮ್ಮಡಿ ಪ್ರತಿಫಲ ದೊರೆಯುತ್ತದೆ. ನೀವು ಈಸಾರಲ್ಲಿ (ಅ) ವಿಶ್ವಾಸವಿರಿಸಿದ್ದಕ್ಕಾಗಿ ಒಂದಾದರೆ, ಇನ್ನೊಂದು ಪ್ರವಾದಿ 
ಮುಹಮ್ಮದ್‌(ಸ)ರಲ್ಲಿ ವಿಶ್ವಾಸವಿರಿಸಿದ್ದಕ್ಕಾಗಿ ಎಂದು ಹೇಳಲಾಗುತ್ತಿದೆ. ಇನ್ನೊಂದು ಏಭಾಗದವರಂತೆ ಇಲ್ಲಿ ಪ್ರವಾದಿ ಮುಹಮ್ಮದ್‌ರಲ್ಲಿ(ಸ) 
ವಿಶ್ವಾಹವಿರಿಸಿದವರನ್ನು ಅಭಿಸಂಬೋಧಿಸಲಾಗಿದೆ. ಅವರೊಂದಿಗೆ, ನೀವು ಕೇವಲ ಬಾಯಿಯಿಂದ ಪ್ರವಾದಿ ಮುಹಮ್ಮದ್‌ರಲ್ಲಿ. ವಿಶ್ವಾಸವಿರಿಸಿದರೆ 
ಸಾಲದು, ಸಹೃದಯದಿಂದ ವಿಶ್ವಾಸವರಿಸಿ ಎಶ್ನಾಸದ ಕರ್ತವ್ಯಗಳನ್ನು ಈಡೇರಿಸಬೇಕು. ಆಗ ನಿಮಗೆ ಇಮ್ಮಡಿ ಪ್ರತಿಫಲ ದೊರೆಯುವುದು. 
ಒಂದು ಪ್ರತಿಫಲವು ಸತ್ಯನಿಷೇಧಕರನ್ನು ತೊರೆದು ಇಸ್ಲಾಮಿಗೆ ಬಂದುದಕ್ಕೆ ಇನ್ನೊಂದು ಪ್ರತಿಫಲ ಇಸ್ಲಾಮಿನಲ್ಲಿ ನಿಷ್ಠೆಯಿಂದ ಸ್ಥಿರವಾಗಿರುವುದಕ್ಕೆ. 
ಮೊದಲ ವ್ಯಾಖ್ಯಾನವನ್ನು ಕಸಸ್‌ ಅಧ್ಯಾಯದ 52-54 ವಚನಗಳು ಸಮರ್ಥಿಸುತ್ತವೆ. ಅದಲ್ಲದೇ ಅಬೂ ಮೂಸಲ್‌ ಅಶ್‌ಅರಿಯವರ 
ಒಂದು ವರದಿಯೂ ಅದನ್ನು ಸಮರ್ಥಿಸುತ್ತದೆ. ಪ್ರವಾದಿ(ಸ) ಹೇಳಿದರು: ಮೂರು ಮಂದಿಗೆ ಇಮ್ಮಡಿ ಪ್ರತಿಫಲವಿದೆ. ಅದರಲ್ಲಿ ಒಬ್ಬನು: 
ತನ್ನ ಹಿಂದಿನ ಪ್ರವಾದಿಯಲ್ಲಿಯೂ ಪ್ರವಾದಿ ಮುಹಮ್ಮದ್‌ರಲ್ಲಿಯೂ ವಿಶ್ವಾಸವಿರಿಸಿದ ಗ್ರಂಥದವನು. (ಬುಖಾರಿ, ಮುಸ್ಲಿಮ್‌) ಎರಡನೆ 
ವ್ಯಾಖ್ಯಾನವನ್ನು ಸಬಾ ಅಧ್ಯಾಯದ 37 ವಚನ ಸಮರ್ಥಿಸುತ್ತದೆ. ಸಚ್ಚರಿತ ವಿಶ್ವಾಸಿಗಳಿಗೆ ದುಪ್ಪಟ್ಟು ಪ್ರತಿಫಲವಿದೆಯೆಂದು ಅದರಲ್ಲಿ 


ಕಾಂಡ - 27 


246 ತಪ್ಪೀಮುಲ್‌ ಕುರ್‌ಆನ್‌ 


ಕಿ p ಆಡೂ (ಜಿ ಜಗ 02 ಲಿ 
54 ES 03೫ SIN NALS ಜ್ರ 1185 
ಸಿ 4 4 ಸಿ 64 

BASES ಯನ ಬ್‌ ಲಯ 

ಅದರ ಬೆಳಕಲ್ಲಿನಡೆಯುವಿರಿ* ಮತ್ತು ಅವನು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು.?' ಅಲ್ಲಾಹನು ಮಹಾಕ್ಷಮಾಶೀಲನೂ 

ಕರುಣಾಳುವೂ ಆಗಿರುತ್ತಾನೆ. ಅಲ್ಲಾಹನ ಅನುಗ್ರಹದ ಮೇಲೆ ಗ್ರಂಥದವರಿಗೆ ಯಾವ ನಿಯಂತ್ರಣವೂ ಇಲ್ಲವೆಂಬುದು 

ಮತ್ತು ಅಲ್ಲಾಹನ ಅನುಗ್ರಹವು ಅವನ ಸ್ಥಹಸ್ತದಲ್ಲೇ ಇದ್ದು ಅದನ್ನು ಅವನು ತಾನಿಚ್ಛಿಸಿದವರಿಗೆ ನೀಡುತ್ತಾನೆಂಬುದು 

ಗ್ರಂಥದವರಿಗೆ ತಿಳಿಯುವಂತಾಗಲು (ನೀವು ಈ ಮಾರ್ಗವನ್ನು ಅನುಸರಿಸಬೇಕು) ಅಲ್ಲಾಹನು ಮಹಾ ಅನುಗ್ರಹಶಾಲಿ 
ಯಾಗಿದ್ದಾನೆ. 


ಹೇಳಲಾಗಿದೆ. ಸಾಕ್ಷ್ಯಾಧಾರಗಳ ದೃಷ್ಟಿಯಲ್ಲಿ ಉಭಯ ವ್ಯಾಖ್ಯಾನಗಳಿಗೂ ಸಮಾನ ಮಹತ್ವವಿದೆ. ಆದರೆ ಮುಂದಿನ ವಿಷಯಗಳನ್ನು 
ಗಮನಿಸಿದಾಗ ಈ ಸಂದರ್ಭದಲ್ಲಿ ಎರಡನೇ ವ್ಯಾಖ್ಯಾನವೇ ಹೆಚ್ಚು ಸೂಕ್ತವೆನಿಸುತ್ತದೆ. ಮಾತ್ರವಲ್ಲ ಈ ಅಧ್ಯಾಯದ ಆರಂಭದಿಂದ ಅಂತ್ಯದ 
ವರೆಗಿನ ಚರ್ಚಾ ವಿಷಯಗಳೂ ಈ ವ್ಯಾಖ್ಯಾನವನ್ನೇ ಸಮರ್ಥಿಸುತ್ತದೆ. ಅಧ್ಯಾಯದ ಆರಂಭದಿಂದಲೇ ಮಹಮ್ಮದೀಯ ಪ್ರ ಪ್ರವಾದಿತ್ವದಲ್ಲಿ 
ವಿಶ್ವಾಸವಿರಿಸಿ ಇಸ್ಲಾಮ್‌ ಸ್ವೀಕರಿಸಿದವರನ್ನು ಅಭಿಸಂಬೋಧಿಸಲಾಗಿದೆ. ಕೇವಲ ವಿಶ್ವಾಸಿಗಳಾಗದೆ ಗಾ: ಮತ್ತು ಪ್ರಾಮಾಣಿಕ 
ವಿಶ್ವಾಸಿಗಳಾಗುವಂತೆ ಅಧ್ಯಾಯದಾದ್ಯಂತ ಅವರಿಗೆ ಕರೆ ನೀಡಲಾಗಿದೆ. 

56. ಅರ್ಥಾತ್‌, ಈ ಲೋಕದಲ್ಲಿ ನಿಮಗೆ ಜ್ಞಾನ ಮತ್ತು ವಿವೇಚನೆಯ ಪ್ರಕಾಶವನ್ನು ಒದಗಿಸಲಾಗುವುದು. ಮಾತ್ರವಲ್ಲ ನಿಮಗೆ 
ಜೀವನದ ವಿವಿಧ ವ್ಯವಹಾರಗಳ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಅಜ್ಞಾನದ ವಕ್ರ ಮಾರ್ಗಗಳ ಮಧ್ಯೆ ಇಸ್ಲಾಮಿನ ನೇರಮಾರ್ಗ 
ಯಾವುದೆಂದು ಗುರುತಿಸಲು ಸಾಧ್ಯವಾಗುವುದು. ಪರಲೋಕದಲ್ಲಿಯೂ 12ನೇ ವಚನದಲ್ಲಿ ತಿಳಿಸಿರುವಂಥ ಪ್ರಕಾಶವನ್ನು ದಯಪಾಲಿಸುವನು. 

57. ಅರ್ಥಾತ್‌, ವಿಶ್ವಾಸದ ಬೇಡಿಕೆಯನ್ನು ಈಡೇರಿಸುವ ಪ್ರಾಮಾಣಿಕ ಪ್ರಯತ್ನದ ಹೊರತಾಗಿಯೂ ಮಾನವೀಯ ದೌರ್ಬಲ್ಯ 
ಗಳಿಂದಾಗಿ ನಿಮ್ಮಿಂದಾದ ಲೋಪದೋಷಗಳನ್ನು ಅವನು ಕ್ಷಮಿಸಿ ಬಿಡುತ್ತಾನೆ. ವಿಶ್ವಾಸ ಸ್ವೀಕಂಸುವುದಕ್ಕಿಂತ ಮುಂಚೆ ಅಜ್ಞಾನ ಕಾಲದಲಿ 
ನಿಮ್ಮಿಂದಾದ ಪ ಪಾಪಗಳನ್ನೂ ಕ್ಷಮಿಸಲಾಗುವುದು. 


PUSS 
We 


ಕಾಂಡ - 27 


58. ಅಲ್‌ ಮುಜಾದಲ 


ಹೆಸರು 

ಈ ಅಧ್ಯಾಯಕ್ಕೆ ಮುಜಾದಲಃ ಎಂಬ ಹೆಸರಿದೆ. ಮುಜಾದಿಲಃ ಎಂದೂ ಇದೆ. ಪ್ರಥಮ ವಚನದ “ತುಜಾದಿಲುಕ' ಎಂಬ 
ಪದದಿಂದ ಈ ಹೆಸರು ಬಂದಿದೆ. ಅಧ್ಯಾಯದ ಆರಂಭದಲ್ಲಿತನ್ನ ಪತಿಯಿಂದ (ಯುಹಾರ್‌) ಮಾಡಲ್ಪಟ್ಟಸ್ಟೀಯ ಬಗ್ಗೆ ಪ್ರಸ್ತಾಪಿಸ 
ಲಾಗಿದೆ. ಆಕೆಯು ಪ್ರವಾದಿವರ್ಯರ (ಸ) ಸನ್ನಿಧಿಗೆ ಬಂದು ಸಮಸ್ಯೆಯನ್ನು ತಿಳಿಸಿ ತನ್ನ ಮತ್ತು ಮಕ್ಕಳ ಜೀವನವು ಭಗ್ನವಾಗ 
ದಿರಲಿಕ್ಕಾಗಿ ಏನಾದರೂ ಮಾರ್ಗವನ್ನು ಸೂಚಿಸಬೇಕೆಂದು ಪದೇ ಪದೇ ಒತ್ತಾಯಿಸುತ್ತಿದ್ದಳು. ಈ ಒತ್ತಾಯವನ್ನು ಅಲ್ಲಾಹನು 
ಮುಜಾದಿಲಃ ಎಂಬ ಪದದಿಂದ ವ್ಯಕ್ತಪಡಿಸಿದ್ದಾನೆ. ಆದ್ದರಿಂದ ಅದೇ ಪದವನ್ನು ಅಧ್ಯಾಯದ ಹೆಸರೆಂದು ನಿರ್ಣಯಿಸಲಾಯಿತು. 
ಈ ಪದವನ್ನು ಮುಜಾದಲಃ ಎಂದು ಓದಿದರೆ ಅದರ ಅರ್ಥವು ಪದೇಪದೇ ಮಾಡುವ ತರ್ಕ (ಚರ್ಚೆ) ಮುಜಾದಿಲಃ ಎಂದು 
ಓದಿದರೆ ಪದೇ ಪದೇ ತರ್ಕಿಸುವವಳು ಎಂದೂ ಆಗುತ್ತದೆ. 
ಅವತೀರ್ಣ ಕಾಲ 

ಈ ಘಟನೆಯು ಯಾವಾಗ ಸಂಭವಿಸಿತೆಂಬ ಕುರಿತು ಯಾವುದೇ ವರದಿಗಳಲ್ಲಿ ನಿಖರವಾಗಿ ತಿಳಿಸಿಲ್ಲ ಆದರೂ ಇದು 
ಅಹ್‌ರಭಾಬ್‌ ಯುದ್ಧದ ಬಳಿಕ (ಹಿ. 5ನೇ ವರ್ಷ) ಅವತೀರ್ಣವಾಯಿತೆಂದು ನಿರ್ಣಯಿಸಬಹುದಾದ ಸೂಚನೆಯು ಈ ಅಧ್ಯಾಯ 
ದಲ್ಲಿಯೇ ಇದೆ. ಅಲ್‌ ಅಹ್‌ರಭಾಬ್‌ ಅಧ್ಯಾಯದಲ್ಲಿ ದತ್ತು ಪುತ್ರರನ್ನು ನೈಜ ಪುತ್ರಗೊಳಿಸುವುದನ್ನು ನಿಷೇಧಿಸುತ್ತಾ ಅಲ್ಲಾಹನು 
ಹೇಳಿದ್ದನು: ೫ Ch ಕಜ ಉಚ Lh, 4೬3 (ನಿಮ್ಮ ಪತ್ನಿಯರಲ್ಲಿ ನೀವು ಯುಹಾರ್‌ ಮಾಡಿದವರನ್ನು 
ನಿಮ್ಮ ನೈಜ ತಾಯಿಯರನ್ನಾಗಿ ಮಾಡಿಲ್ಲ) ಆದರೆ ಯುಹಾರ್‌ ತಪ್ಪು ಅಥವಾ ಅಪರಾಧವೆಂದು ಅಲ್ಲಿ; ಹೇಳಿಲ್ಲ, ಅದರ ಧರ್ಮಶಾಸ್ತ್ರ 
ವಿಧಿಯನ್ನೂ ತಿಳಿಸಲಾಗಿರಲಿಲ್ಲ. ಆದರೆ ಈ ಅಧ್ಯಾಯದಲ್ಲಿ ರುಹಾರ್‌ನ ಕುರಿತು ನಿಯಮಗಳನ್ನು ಸಂಪೂರ್ಣವಾಗಿ 
ವಿವರಿಸಲಾಗಿದೆ. ಆದ್ದರಿಂದ ಈ ನಿಯಮಗಳು ಆ ಸಮಗ್ರ ಆದೇಶದ ಬಳಿಕ ಅವತೀರ್ಣವಾಗಿದೆಯೆಂದು ಇದರಿಂದ ವ್ಯಕ್ತವಾಗುತ್ತದೆ. 
ಚರ್ಚಾ ವಿಷಯಗಳು 

ಈ ಅಧ್ಯಾಯದಲ್ಲಿ ಅಂದಿನ ವಿವಿಧ ಸಮಸ್ಯೆಗಳ ಕುರಿತು ಮುಸ್ಲಿಮರಿಗೆ ಮಾರ್ಗದರ್ಶನ ನೀಡಲಾಗಿದೆ. ಆರಂಭದ 6 
ವಚನಗಳಲ್ಲಿ ಮುಹಾರ್‌ನ ನಿಯಮಗಳನ್ನು ವಿವರಿಸಲಾಗಿದೆ. ಅದರೊಂದಿಗೆ ಇಸ್ಲಾಮ್‌ ಸ್ವೀಕಾರದ ಬಳಿಕ ಅಜ್ಞಾನ ಕಾಲದ 
ಸಂಪ್ರದಾಯಗಳಲ್ಲಿಯೇ ಸ್ಥಿರವಾಗಿ ನಿಂತು ಅಲ್ಲಾಹನು ನಿರ್ಣಯಿಸಿದ ಮೇರೆಗಳನ್ನು ಉಲ್ಲಂಘಿಸುವುದು, ಅವನ ನಿಯಮಗಳ 
ಅನುಸರಣೆಯನ್ನು ನಿರಾಕರಿಸುವುದು ಅಥವಾ ಅದಕ್ಕೆ ಪ್ರತಿಯಾಗಿ ತನ್ನಿಷ್ಟದಂತೆ ನಿಯಮಗಳನ್ನು ರಚಿಸುವುದು ಸತ್ಯವಿಶ್ನಾಸಕ್ಕೆ 
ವಿರುದ್ಧವಾದ ವರ್ತನೆಯಾಗಿದೆ. ಇಹಲೋಕದಲ್ಲಿಯೇ ಅದಕ್ಕೆ ನಿಂದನೆ ಮತ್ತು ಅವಮಾನದ ಶಿಕ್ಷೆಯಿದೆ ಹಾಗೂ ಪರಲೋಕದಲ್ಲಿ 
ಆ ಕುರಿತು ಉಗ್ರ ವಿಚಾರಣೆಯನ್ನು ಎದುರಿಸಬೇಕಾಗುವುದು ಎಂದು ಮುಸ್ಲಿಮರನ್ನು ಬಲವಾಗಿ ಎಚ್ಚರಿಸಲಾಗಿದೆ. 

7ರಿಂದ 10ರ ವರೆಗಿನ ವಚನಗಳಲ್ಲಿ ಕಪಟ ವಿಶ್ವಾಸಿಗಳ ವರ್ತನೆಯನ್ನು ಖಂಡಿಸಲಾಗಿದೆ. ಅವರು ಪರಸ್ಪರ ಗುಪ್ತ 
ಸಮಾಲೋಚನೆಗಳನ್ನು ನಡೆಸಿ ನಾನಾ ರೀತಿಯ ಕುತಂತ್ರಗಳನ್ನು ರಚಿಸುತ್ತಿದ್ದರು. ಅವರ ಮನದಲ್ಲಿ ಸುಪ್ತವಾಗಿದ್ದ ದ್ವೇಷದಿಂದ 
ಅವರು ಪ್ರವಾದಿವರ್ಯರನ್ನು ಅಭಿನಂದಿಸುವಾಗ ಶುಭ ಕೋರುವ ಬದಲಾಗಿ ಯಹೂದಿಗಳಂತೆ ಶಪಿಸುವ ಮಾತುಗಳಿಂದ 
ಅಭಿಸಂಬೋಧಿಸುತ್ತಿದ್ದರು. ಆ ಕುರಿತು ಮುಸ್ಲಿಮರನ್ನು ಸಾಂತ್ಸನಗೊಳಿಸಲಾಗಿದೆ. ಕಪಟ ವಿಶ್ವಾಸಿಗಳ ಈ ಪಿತೂರಿಗಳಿಂದ ನಿಮಗೆ 
ಯಾವುದೇ ಹಾನಿಯಾಗದು. ನೀವು ಅಲ್ಲಾಹನ ಮೇಲೆ ಸಂಪೂರ್ಣ ಭರವಸೆಯಿರಿಸಿ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಾ ಸಾಗಿರಿ. 
ಅದರೊಂದಿಗೆ ಪಾಪಕಾರ್ಯ, ಅನ್ಯಾಯ, ಅಕ್ರಮ, ಮತ್ತು ಪ್ರವಾದಿಯ ಆಜ್ಜೋಲ್ಲಂಘನೆಗಾಗಿ ಪಿತೂರಿ ನಡೆಸುವುದು ನೈಜ 
ಸತ್ಯವಿಶ್ವಾಸಿಗಳ ಕೆಲಸವಲ್ಲ; ಅವರು ಪರಸ್ಪರ ಗುಪ್ತಮಾಶುಕತೆ ನಡೆಸುವುದಿದ್ದರೂ ಅದು ಸತ್ಯನಿಷ್ಠೆ ಮತ್ತು ಸತ್ಸರ್ಮಗಳಿಗೆ 


ಕಾಂಡ - 27 


248 ತಪ್ಲೀಮುಲ್‌ ಕುರ್‌ಆನ್‌ 


ಸಂಬಂಧಿಸಿದ್ದಾಗಿರಬೇಕು ಎಂಬ ನೈತಿಕ ಪಾಠವನ್ನೂ ಕಲಿಸಲಾಗಿದೆ. 

11ರಿಂದ 13ರವರೆಗಿನ ವಚನಗಳಲ್ಲಿ ಮುಸ್ಲಿಮರಿಗೆ ಸಭೆಯ ಕೆಲವು ಶಿಷ್ಟಾಚಾರಗಳನ್ನು ಕಲಿಸಿ, ಜನರಲ್ಲಿ ಹಿಂದಿನ ಮತ್ತು 
ಇಂದಿನ ಕಾಲದಲ್ಲಿ ಕಾಣಿಸುತ್ತಿರುವ ಕೆಲವು ಸಾಮಾಜಿಕ ಕೊರತೆಗಳನ್ನು ನಿವಾರಿಸುವ ಮಾರ್ಗದರ್ಶನವನ್ನು ನೀಡಲಾಗಿದೆ. 
ತುಂಬಾ ಜನರು ಕುಳಿತಿರುವ ಒಂದು ಸಭೆಗೆ ಹೊರಗಿನಿಂದ ಮತ್ತೆ ಕೆಲವರು ಆಗಮಿಸಿದರೆ, ಮೊದಲೇ ಕುಳಿತಿರುವ ಜನರು ಸ್ವಲ್ಪ 
ಸರಿದು ಆಗಂತುಕರಿಗೆ ಸ್ವಲ್ಪ ಸ್ಥಳ ಒದಗಿಸುವ ಸದ್ಭಾವನೆ ತೋರಿಸುವುದಿಲ್ಲ. ಅದರಿಂದಾಗಿ ಅನಂತರ ಆಗಮಿಸಿದವರು ನಿಲ್ಲಬೇಕಾ 
ಗುತ್ತದೆ ಅಥವಾ ಹೊರಗೆ ಕುಳಿತುಕೊಳ್ಳಬೇಕಾಗುತ್ತದೆ ಅಥವಾ ಮರಳಿ ಹೋಗಬೇಕಾಗುತ್ತದೆ ಅಥವಾ ಒಂದು ವೇಳೆ ಸಭೆಯಲ್ಲಿ 
ಇನ್ನೂ ಸ್ಥಳಾವಕಾಶವಿದೆಯೆಂದು ತೋಚಿದರೆ, ಸಭಿಕರ ಮಧ್ಯೆ ನುಗ್ಗಿ ಅಥವಾ ಅವರನ್ನು ದಾಟುತ್ತಾ ಸ್ಥಳ ಮಾಡಿಕೊಳ್ಳಬೇಕಾಗುತ್ತದೆ. 
ಪ್ರವಾದಿವರ್ಯರ(ಸ) ಸಭೆಗಳಲ್ಲಿಯೂ ಹಲವೊಮ್ಮೆ ಇಂಥ ಪ್ರಸಂಗಗಳು ನಡೆಯುತ್ತಿದ್ದವು. ಆದ್ದರಿಂದ ಅಲ್ಲಾಹನು ಅವರಿಗೆ 
ಸಭೆಗಳಲ್ಲಿ ಸ್ವಾರ್ಥ ಮತ್ತು ಸಂಕುಚಿತ ಮನೋಭಾವದಿಂದ ವರ್ತಿಸಬೇಡಿರಿ. ನಂತರ ಬಂದವರಿಗೆ ಮುಕ್ತ ಮನಸ್ಸಿನಿಂದ 
ಸ್ಥಳಾವಕಾಶ ಮಾಡಿಕೊಡಿರೆಂದು ಉಪದೇಶಿಸಿದ್ದಾನೆ. 

ಹಾಗೆಯೇ ಓರ್ವರ ಬಳಿಗೆ ವಿಶೇಷತಃ ಓರ್ವ ಪ್ರಮುಖ ವ್ಯಕ್ತಿಯ ಬಳಿಗೆ ಹೋದರೆ ಅಲ್ಲಿಯೇ ಕುಳಿತು ಬಿಡುವುದು 
ಜನರ ಇನ್ನೊಂದು ಸಾಮಾನ್ಯ ದೋಷವಾಗಿದೆ. ತಮಗೆ ಅಗತ್ಯವಿರುವುದಕ್ಕಿಂತ ಹೆಚ್ಚಿನ ಸಮಯವನ್ನು ಅಲ್ಲಿ ಕಳೆದರೆ ಅವರಿಗೆ 
ತೊಂದರೆಯಾದೀತೆಂದು ಈ ಮಂದಿ ಆಲೋಚಿಸುವುದಿಲ್ಲ, ಒಂದು ವೇಳೆ ಅವರು, ಈಗ ನೀವು ಹೋಗಿರಿ. ಎಂದು ಹೇಳಿ ಬಿಟ್ಟರೆ 
ಅವರಿಗೆ ಬೇಸರವಾಗುತ್ತದೆ. ಅವರ ಗುಣನಡತೆಯನ್ನು ದೂಷಿಸುತ್ತಾ ಹೊರಹೊಗುತ್ತಾರೆ. ಬೇರೆ ಕೆಲವು ಅತ್ಯವಶ್ಯಕ ಕೆಲಸಗಳಿವೆ 
ಯೆಂದು ತಿಳಿಸಿದರೆ ಅವರು ಅದನ್ನು ಗಮನಿಸುವುದಿಲ್ಲ. ಜನರ ಈ ರೀತಿಯ ವರ್ತನೆಗಳು ಪ್ರವಾದಿವರ್ಯರನ್ನೂ ಕಾಡಿತ್ತು. 
ಪ್ರವಾದಿಯವರ ಬಳಿ ಹೆಚ್ಚು ಕಾಲ ಕಳೆಯಬೇಕೆಂಬ ಆಗ್ರಹದಿಂದ ಹೆಚ್ಚಿನವರು ನಾವು ಅವರ ಅಮೂಲ್ಯ ಕೆಲಸ ಕಾರ್ಯಗಳಿಗೆ 
ಅಡ್ಡಿಯಾಗುತ್ತಿದ್ದೇವೆಂಬುದನ್ನು ಲೆಕ್ಕಿಸುತ್ತಿರಲಿಲ್ಲ ಕೊನೆಗೆ ಈ ಅಡ್ಡಿಪಡಿಸುವ ಸಂಪ್ರ ದಾಯವನ್ನು ಕೊನೆಗೊಳಿಸಲಿಕ್ಕಾಗಿ ಅಲ್ಲಾಹನು, 
ಸಭೆಯು ಮುಗಿಯಿತೆಂದು ಸಾರಿದರೆ ಸಭಿಕರು ಎದ್ದು ಹೊರಟು ಹೋಗಬೇಕೆಂದು ಆದೇಶಿಸಿದನು. 

ಜನರ ಇನ್ನೊಂದು ದೋಷವು ಹೀಗೂ ಇತ್ತು. ಪ್ರತಿಯೊಬ್ಬರೂ ಪ್ರವಾದಿಯವರೊಂದಿಗೆ ವೈಯಕ್ತಿಕವಾಗಿ ಮಾತಾಡುವ 
ಬಯಕೆ ವ್ಯಕ್ತಪಡಿಸುತ್ತಿದ್ದರು ಅಥವಾ ಸಾರ್ವಜನಿಕ ಸಭೆಯಲ್ಲಿ ಅವರ ಹತ್ತಿರ ಬಂದು ಕುಳಿತು ಗುಟ್ಟು ಹೇಳುವ ರೀತಿಯಲ್ಲಿ 
ಮಾತಾಡುತ್ತಿದ್ದರು. ಇದು ಕೂಡಾ ಪ್ರವಾದಿಯವರಿಗೂ ಸಭಿಕರಿಗೂ ಅರೋಚಕವಾಗಿತ್ತು. ಅಲ್ಲಾಹನು ಆ ಬಗ್ಗೆ ಒಂದು ನಿಯಮ 
ವನ್ನು ನಿಶ್ಚಯಿಸಿದನು: ಪ್ರವಾದಿವರ್ಯರೊಡನೆ ಪ್ರತ್ಯೇಕವಾಗಿ ಮಾತಾಡಬಯಸುವವರು ಏನಾದರೂ ದಾನಮಾಡಬೇಕು. 
ಜನರು ಈ ಕೆಟ್ಟಸಂಪ್ರದಾಯದ ಬಗ್ಗೆ ಜಾಗೃತರಾಗಿ ಅದನ್ನು ತೊರೆಯುವಂತಾಗಬೇಕೆಂಬುದೇ ಅದರ ಉದ್ದೇಶವಾಗಿತ್ತು. ಆದ್ದರಿಂದ 
ಈ ನಿಬಂಧನೆಯನ್ನು ಸ್ವಲ್ಪ ಕಾಲ ಮಾತ್ರ ಉಳಿಸಿ, ಜನರು ತಮ್ಮ ನಡತೆಯನ್ನು ಸುಧಾರಿಸಿದಾಗ ಅದನ್ನು ರದ್ದುಗೊಳಿಸಲಾಯಿತು. 

೩0ನೇ ವಚನದಿಂದ ಅಧ್ಯಾಯದ ಕೊನೆಯ ತನಕ ಮುಸ್ಲಿಮ್‌ ಸಮಾಜದಲ್ಲಿದ್ದ ಪ್ರಾಮಾಣಿಕ ಸತ್ಯವಿಶ್ವಾಸಿಗಳು, ಕಪಟ 
ವಿಶ್ವಾಸಿಗಳು ಮತ್ತು ಸಂಶಯಗ್ರಸ್ತರಿಗೆ ಧರ್ಮದಲ್ಲಿ ಓರ್ವ ವ್ಯಕ್ತಿಯು ಪರಿಪೂರ್ಣ ಧರ್ಮನಿಷ್ಠನೆಂದು ತಿಳಿಯುವ 
ಮಾನದಂಡವನ್ನು ಸುಸ್ಪಷ್ಟಗೊಳಿಸಲಾಗಿದೆ. ಮುಸ್ಲಿಮರ ಒಂದು ವಿಭಾಗವು ಇಸ್ಲಾಮಿನ ವೈರಿಗಳೊಡನೆ ಗೆಳೆತನ ಬೆಳೆಸಿತ್ತು. ತಮ್ಮ 
ಸ್ಟಾರ್ಥ ಲಾಭಕ್ಕಾಗಿ ನಾವು ವಿಶ್ವಾಸವಿರಿಸಿದ್ದೇವೆಂದು ವಾದಿಸುತ್ತಿರುವ ಧರ್ಮಕ್ಕೆ ದ್ರೋಹವೆಸಗಲಿಕ್ಕೂ ಅವರು ಹಿಂಜರಿಯುವುದಿಲ್ಲ 
ಇಸ್ಲಾಮಿನ ವಿರುದ್ಧ ನಾನಾ ರೀತಿಯ ಸಂಶಯ ಮತ್ತು ಅಭಿಪ್ರಾಯ ಗೊಂದಲಗಳನ್ನು ಪ್ರಚಾರ ಮಾಡಿ ಜನರು ದೇವಧರ್ಮಕ್ಕೆ 
ಬರುವುದನ್ನು ತಡೆಯುತ್ತಿದ್ದರು. ಆದರೆ ಮುಸ್ಲಿಮ್‌ ಸಮುದಾಯದಲ್ಲಿಯೇ ಸೇರಿದವರಾದ್ದರಿಂದ ಅವರ ವಿಶ್ವಾಸದ ನಾಟಕವು 
ಅವರಿಗೊಂದು ಗುರಾಣಿಯಾಯಿತು. ಮುಸ್ಲಿಮರ ಇನ್ನೊಂದು ವಿಭಾಗವು ಧರ್ಮದ ವಿಷಯದಲ್ಲಿ ಬೇರೆ ವಿಷಯಗಳ ಮಾತು 
ಹಾಗಿರಲಿ, ಸ್ವತಃ ತಮ್ಮ ತಂದೆತಾಯಿ, ಸಹೋದರರು, ಮಕ್ಕಳು ಮತ್ತು ಕುಟುಂಬವನ್ನೂ ಲೆಕ್ಕಿಸುತ್ತಿರಲಿಲ್ಲ. ಅಲ್ಲಾಹ್‌, ಪ್ರವಾದಿ 
ಹಾಗೂ ಧರ್ಮದ ವೈರಿಗಳನ್ನು ಪ್ರೀತಿಸದಿರುವುದೇ ಅವರ ಧೋರಣೆಯಾಗಿತ್ತು. ಅಲ್ಲಾಹನು ಈ ವಚನಗಳಲ್ಲಿಸ್ಪಷ್ಟಪಡಿಸುತ್ತಿದ್ದಾನೆ. 
ಮೊದಲ ವಿಭಾಗವು ನಾವು ಮುಸ್ಲಿಮರೆಂದು ಮನವರಿಕೆ ಮಾಡಿಸಲು ಎಷ್ಟೇ ಆಣೆ ಹಾಕಿದರೂ ವಾಸ್ತವದಲ್ಲಿ ಅವರು ಶೈತಾನನ 
ಪಕ್ಷದವರಾಗಿದ್ದಾರೆ. ಅಲ್ಲಾಹನ ಪಕ್ಷದಲ್ಲಿ ಸೇರುವ ಸೌಭಾಗ್ಯಕ್ಕೆ ಎರಡನೆ ವಿಭಾಗದ ಮುಸ್ಲಿಮರು ಮಾತ್ರ ಅರ್ಹರಾಗಿದ್ದಾರೆ. 
ಅವರು ಮಾತ್ರ ನೈಜ ವಿಶ್ವಾಸಿಗಳು. ಅವರೇ ಅಲ್ಲಾಹನನ್ನು ಸಂತೃಪ್ತಗೊಳಿಸುತ್ತಾರೆ ಮತ್ತು ಅವರೇ ಯಶಸ್ವಿಗಳಾಗುತ್ತಾರೆ. 


ಕಾಂಡ - 27 


58. ಅಲ್‌ ಮುಜಾದಲ 


(ಅವತೀರ್ಣ - ಮದೀನದಲ್ಲಿ) 
ಸೂಕ್ತಗಳು: 22 ರುಕೂಆ್‌ಗಳು: 3 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


(ಪಿ) ಕ್ರಿ ಚುಚ ಹಂತಕ) 


(1-2) *ನಿಮ್ಮೊಡನೆ ತನ್ನ ಪತಿಯ ವಿಷಯದಲ್ಲಿ ವಾದಿಸುತ್ತಿರುವ ಹಾಗೂ ಅಲ್ಲಾಹನೊಡನೆ ಮೊರೆಯಿಡುತ್ತಲಿರುವ 
ಸ್ತ್ರೀಯ ಮಾತನ್ನು ಅಲ್ಲಾಹ್‌ ಆಲಿಸಿದನು.' ಅಲ್ಲಾಹ್‌ ನಿಮ್ಮಿಬ್ಬರ ಸಂಭಾಷಣೆಯನ್ನು ಕೇಳುತ್ತಿ ದ್ದಾನೆ 3 ಅವನು ಎಲ್ಲವನ್ನೂ 


1. ಇಲ್ಲಿ ಆಲಿಸುವುದೆಂದರೆ ಕೇವಲ ದೂರನ್ನು ಆಲಿಸುವುದು ಮಾತ್ರವಲ್ಲದೆ ದೂರನ್ನು ಆಲಿಸಿ ಪರಿಹಾರ ಒದಗಿಸುವುದೇ ಆಗಿದೆ. 
ಇದು ಅಲ್ಲಾಹನು ಪ್ರಾರ್ಥನೆಯನ್ನು ಆಲಿಸಿ ಸ್ವೀಕರಿಸುವುದಕ್ಕೆ ದೇವನು ಪ್ರಾರ್ಥನೆಯನ್ನು ಚಲಿಸಿದನು. ಎಂದು ಹೇಳುವುದಕ್ಕೆ ಸಮಾನವಾಗಿದೆ. 

2. ಇಲ್ಲಿ ಸಾಮಾನ್ಯವಾಗಿ ಅನುವಾದಕರು ತರ್ಕಿಸುತ್ತಿದ್ದ ದೂರು ನೀಡುತ್ತಿದ್ದ ಮತ್ತು ಅದನ್ನು ಅಲ್ಲಾಹನು ಆಲಿಸುತ್ತಿದ್ದ ಎಂದು 
ಅನುವಾದಿಸಿದ್ದಾರೆ. ಅದನ್ನು ಓದಿದಾಗ ಹೀಗೆ ಭಾಸವಾಗುತ್ತದೆ. ದೂರು ಸ ಸಲ್ಲಿಸಿದ: ಮಹಿಳೆಯು ಹೊರಟು ಹೋಗಿದ್ದಳು. ಆ ಬಳಿಕ 
ಬೇರೊಂದು ಸಂದರ್ಭದಲ್ಲಿ ಈ ದಿವ್ಯವಾಣಿ ಅವತೀರ್ಣವಾಯಿತು. ಆದ್ದರಿಂದ ಅಲ್ಲಾಹನು ಹೇಳುತ್ತಾನೆ: ನಿಮ್ಮೊಡನೆ ತರ್ಕಿಸುತ್ತಿದ್ದ ಮತ್ತು 
ನಮ್ಮೊಡನೆ ದೂರಿಕೊಳ್ಳುತ್ತಿದ್ದ ಮಹಿಳೆಯ ಸುದ್ದಿಯನ್ನು ನಾವು ಆಲಿಸಿದೆವು. ನಾವು ಆಗ ನಿಮ್ಮಿಬ್ಬರ ಸಂಭಾಷಣೆಯನ್ನು ಗಮನಿಸುತ್ತಿದ್ದೆವು. 
ಆದರೆ ಈ ಘಟನೆಯ ಕುರಿತು ಹೆಚ್ಚಿನ ಹದೀಸ್‌ಗಳಲ್ಲಿ ಹೀಗಿದೆ: ಆ ಮಹಿಳೆಯು ರುಹಾರ್‌ನ ಎವರವನ್ನು ಪ್ರವಾದಿವರ್ಯರಿಗೆ ತಿಳಿಸಿ, 
ನಾನು ಮತ್ತು ಪತಿಯು ಬೇರ್ಪಟ್ಟರೆ ನಾನು ಸಂಕಷ್ಟಕ್ಕೆ ಸಿಲುಕುತ್ತೇನೆ ಮತ್ತು ನನ್ನ ಮಕ್ಕಳು ಹಾಳಾಗಬಹುದೆಂದು ಪದೇಪದೇ 
ದೂರಿಕೊಳ್ಳುತ್ತಿರುವಾಗಲೇ ಪ್ರವಾದಿವರ್ಯರ (ಸ) ಮೇಲೆ ದಿವ್ಯವಾಣಿಯ ಲಕ್ಷಣಗಳು ಗೋಚರಿಸಿ, ಈ ವಚನಗಳು ಅವತೀರ್ಣವಾದವು. 
ಈ ವರದಿಗಳ ಆಧಾರದಲ್ಲಿ ನಾವು ಅನುವಾದದಲ್ಲಿ ವರ್ತಮಾನ ಕಾಲ ವಚನವನ್ನು ಸ್ಟೀಕರಿಸಿದ್ದೇವೆ. 

ಈ ವಚನಗಳು ಖರ್ರುಜ್‌ ಗೋತ್ರದ ಖೌಲಃ ಬಿಂತಿ ಸಅಲಬಃ೪(ರ) ಹಿನ್ನೆಲೆಯಲ್ಲಿ ಡಿ ಅವತೀರ್ಣವಾಗಿದ್ದುವು. ಔಸ್‌ ಗೋತ್ರದ ಓರ್ವ 
ಖ್ಯಾತ ಸಹಾಬಿಯಾಗಿದ್ದ ಉಬಾದತ್‌ ಬಿನ್‌ ಸಾಮಿತ್‌ರ ಸಹೋದರ ಔಸ್‌ ಬಿನ್‌ ಸಾಮಿತ್‌ರು ಅವರ ಪತಿ. ಈ ಮುಹಾರ್‌ನ ಕಥೆಯನ್ನು 
ವಿ ಮುಂಬೆ ಏವರವಾಗಿ ಬರೆದಿದ್ದೇವೆ. ಇಲ್ಲಿ ತಿಳಿದಿರಬೇಕಾದ ಮುಖ್ಯ ವಿಷಯ ಹೀಗಿದೆ: ಆ ಸಹಾಬಿ ಮಹಿಳೆಯ ದೂರು ಅಲ್ಲಾಹನ 
ಸನ್ನಿಧಿಯಲ್ಲಿಸ್ಟೀಕೃತವಾಯಿತು. ಆ ಕೂಡಲೇ ಪರಿಹಾರ ಸೂಜಿಸುವ ದಿವ್ಯವಾಣಿ ಅವತೀರ್ಣವಾಯಿತು. ಇದೊಂದು ಮಹಾ ಘಟನೆಯಾಗಿತ್ತು. 
ಅದರಿಂದಾಗಿ ಆಕೆಗೆ ಸಹಾಬಿಗಳ ಮಧ್ಯೆ ವಿಶೇಷ ಸ್ಥಾನಮಾನ ಲಭಿಸಿತು. ಇಬ್ನು ಅಬೂ ಹಾತಿಮ್‌ ಮತ್ತು ಬೈಹಕಿ ಉದ್ಭರಿಸಿದ್ದಾರೆ: ಒಮ್ಮೆ 
ಉಮರ್‌ರು(ರ) ಸಹಾಬಿಗಳ ಜತೆಯಲ್ಲಿಎಲ್ಲಿಗೋ ಹೊರಟಿದ್ದರು. ದಾರಿಯಲ್ಲಿ ಒರ್ವ ಮಹಿಳೆಯ ಭೇಟಿಯಾಯಿತು. ಆಕೆಯು ಅವರನ್ನು 
ತಡೆದಳು. ಅವರು ತಕ್ಷಣವೇ ಅಲ್ಲಿ ನಿಂತರು. ತುಂಬಾ ಹೊತ್ತು ತಲೆ ತಗ್ಗಿಸಿ ಆಕೆಯ ಮಾತುಗಳನ್ನು ಆಲಿಸುತ್ತಾ ಮಾತು ಮುಗಿಯುವ 
ತನಕ ಅಲ್ಲಿಯೇ ನಿಂತಿದ್ದರು. ಸಂಗಾತಿಗಳಲ್ಲೋರ್ವರು ಹೇಳಿದರು: "ಅಮೀರುಲ್‌ ಮುಲ್‌ಮಿನೀನ್‌, ನೀವು ಕುಠೈಶಿ ನಾಯಕರನ್ನು ಈ 
ಮುದುಕಿಗಾಗಿ ಇಷ್ಟು ಹೊತ್ತು ನಿಲ್ಲಿಸಿ ಬಿಟ್ಟಿರಿ.' ಅವರು ಹೇಳಿದರು: "ಅದು ಯಾರೆಂದು ತಿಳಿದಿದೆಯೇ? ಅವರೇ ಖೌಲಾ ಬಿಂತು ಸಅಲಬ. 
ತನ್ನ ದೂರನ್ನು ಏಳು ಆಕಾಶಗಳಿಗೆ ಕೇಳಿಸಿದ ಮಹಿಳೆ. ಅಲ್ಲಾಹನಾಣೆ! ಇವರು ನನ್ನನ್ನು ರಾತ್ರೆಯ ತನಕ ತಡೆದು ನಿಲ್ಲಿಸಿದರೂ ನಮಾರು್‌ 
ವೇಳೆಯಲ್ಲಿ ಮಾತ್ರ ನಾನು ಅವರೊಡನೆ ಬಿಡುವು ಕೇಳುತ್ತಿದ್ದೆ ಇಬ್ನು ಅಬ್ದುಲ್‌ ಬರ್ರ್‌ರು ಕತಾದರಿಂದ ಇಸ್ತೀಆಬ್‌ನಲ್ಲಿ ಉದ್ಭರಿಸಿದ್ದಾರೆ: 


ಇಲ್ಲಿಂದ 28ನೇ ಕಾಂಡ ಆರಂಭ 


250 ತಪ್ಲೀಮುಲ್‌ ಕುರ್‌ಆನ್‌ 


೨ ಕಲಳ ude ಎ೨೨ (3 ಎಂ ದಗ 03 PC pI 

AES A OH EY Oks 16) ESS 

೨4) CEOS AIL IG ಬ ಳದ NE ILA 2 

Js 031 OY SENS BS) AT ಪ 70 

BEATE NS LLL 

TT RTS OST ETOYS HE 
py 


ಓತು EES ys EE EBLE EI HEY 
ಕೇಳುವವನು ಮತ್ತು ನೋಡುವವನಾಗಿದ್ದಾನೆ. ನಿಮ್ಮ ಪೈಕಿ ತಮ್ಮಪತ್ನಿಯರನ್ನು 'ಯುಹಾರ್‌' ಮಾಡುವವರ" ಪತ್ನಿಯರು 
ಅವರ ತಾಯಂದಿರಲ್ಲ. ಅವರನ್ನು ಹೆತ್ತವರೇ ಅವರ ತಾಯಂದಿರು." ಇವರು ಅತ್ಯಂತ ಅಪ್ರಿಯ ಹಾಗೂ ಸುಳ್ಳಾದ 
ಒಂದು ಮಾತನ್ನು ಹೇಳುತ್ತಾರೆ. ವಾಸ್ತವದಲ್ಲಿ ಅಲ್ಲಾಹನು ಬಹಳ ಮನ್ನಿಸುವವನೂ ಮಹಾಕ್ಷಮಾಶೀಲನೂ ಆಗಿರುತ್ತಾನೆ." 
(3-4) ತಮ್ಮ' ಪತ್ನಿಯರನ್ನು ಮುಹಾರ್‌ ಮಾಡಿದವರು ಅನಂತರ ತಾವು ಹೇಳಿದ ಮಾತಿನಿಂದ ಮರಳಿದರೆ 
ಅವರು ಪರಸ್ಪರರನ್ನು ಸ್ಪರ್ಶಿಸುವುದಕ್ಕೆ ಮುಂಚೆ ಒಬ್ಬ ಗುಲಾಮನನ್ನು ವಿಮೋಚಿಸಬೇಕಾಗುವುದು. ಹೀಗೆ ನಿಮಗೆ 


ಈ ಮಹಿಳೆಯು ದಾರಿಯಲ್ಲಿ ಉಮರ್‌ರನ್ನು(ರ) ಸಂಧಿಸಿದಾಗ ಅವರಿಗೆ ಸಲಾಮ್‌ ಹೇಳಿದರು: ಮರು ಸಲಾಮ್‌ ಹೇಳಿದ ಬಳಿಕ ಅವರು 
ಹೇಳಿದರು: ಓ ಉಮರ್‌! ನಾನು ನಿಮ್ಮನ್ನು ಉಕಾರು್‌ ಸಂತೆಯಲ್ಲಿ ನೋಡಿದ ಕಾಲವೊಂದಿತ್ತು. ಅಂದು ನಿಮ್ಮನ್ನು ಉಮರ್‌ (ಮರಿ 
ಉಮರ್‌) ಎಂದು ಕರೆಯಲಾಗುತ್ತಿತ್ತು. ಬೆತ್ತ ಹಿಡಿದು ಆಡುಗಳನ್ನು ಮೇಯಿಸುತ್ತಿದ್ದಿರಿ. ಕೆಲವೇ ಸಮಯದಲ್ಲಿ ನಿಮ್ಮನ್ನು ಉಮರ್‌ ಎಂದು 
ಕರೆಯಲಾರಂಭಿಸಲಾಯಿತು. ಆ ಬಳಿಕ ಅಮೀರುಲ್‌ ಮುಶ್‌ಮಿನೀನ್‌ ಎಂದು ಕರೆಯುವ ಕಾಲ ಬಂತು. ಪ್ರಜೆಗಳ ವಿಷಯದಲ್ಲಿ ಅಲ್ಲಾಹ 
ನನ್ನು ಭಯಪಡಿರಿ. ತಿಳಿದಿರಲಿ. ಅಲ್ಲಾಹನ ಎಚ್ಚರಿಕೆಗೆ ಭಯಪಡುವವನಿಗೆ ದೂರದಲ್ಲಿರುವ ಮಾನವನೂ ನಿಕಟ ಸಂಬಂಧಿಕನಿಗೆ ಸಮಾನ 
ವಾಗಿರುತ್ತಾನೆ. ಮರಣಕ್ಕೆ ಭಯಪಡುವವನ ಮಟ್ಟಿಗೆ ಅವನು ರಕ್ಷಿಸಬಯಸುವ ವಸ್ತುವನ್ನೇ ನಾಶಪಡಿಸುತ್ತಿರುವನೆಂದು ಸಂಶಯಪಡಜೇಕಾಗಿದೆ. 
ಇದನ್ನು ಕೇಳಿ ಉಮರ್‌ರ ಜತೆಯಲ್ಲಿದ್ದ ಜಾರೂದ್‌ ಅಬ್ಬಿ ಹೇಳಿದರು: ಓ ಹೆಣ್ಣೇ। ನೀನು ಅಮೀರುಲ್‌ ಮುಆ್‌ಮಿನೀನ್‌ರೊಡನೆ 
ನಾಲಗೆಯನ್ನು ಬಹಳ ಸಡಿಲಬಿಟ್ಟೆ. ಉಮರ್‌ (ರ) ಹೇಳಿದರು: ಅವರು ಮಾತಾಡಲಿ. ಇವರು ಯಾರೆಂದು ತಿಳಿದಿಲ್ಲವೇ? ಇವರ ಮಾತು 
ಗಳನ್ನು 7 ಆಕಾಶಗಳಲ್ಲಿ ಆಲಿಸಲಾಗಿದೆ. ಉಮರ್‌ ಅದನ್ನು ವಿಶೇಷವಾಗಿ ಆಲಿಸಬೇಕಾಗಿದೆ. ಇಮಾಮ್‌ ಬುಖಾರಿ(ರ) ತಮ್ಮ ತಾರೀಖ್‌ನಲ್ಲಿ 
ಅಲ್ಪಸ್ವಲ್ಪ ಪಾಠಾಂತರದೊಂದಿಗೆ ಸಂಕ್ಷಿಪ್ತವಾಗಿ ಉಲ್ಲೇಖಿಸಿದ್ದಾರೆ. 

3. ಸಾಮಾನ್ಯವಾಗಿ ಅರಬರಲ್ಲಿ ಪತಿಪತ್ನಿಯರ ಜಗಳವಾದಾಗ ಪತಿಯು ಸಿಟ್ಟಿನಿಂದ ಸ ಭಟ್ಟ 8 ೬% ಎಂದು ಹೇಳುವ 
ರೂಢಿಯಿತ್ತು. "ನೀನು ನನಗೆ ನನ್ನ ತಾಯಿಯ ಬೆನ್ನಿನಂತೆ' ಎಂದು ಅದರ ಶಬ್ದಾರ್ಥ. ಆದರೆ ಅದರ ನಿಜಾರ್ಥವು, "ನನ್ನ ಮಟ್ಟಿಗೆ ನನ್ನೊಂದಿಗೆ 
ಸಂಭೋಗ ನಡೆಸುವುದು ತಾಯಿಯೊಂದಿಗೆ ಸಂಭೋಗ ನಡೆಸಿದಂತೆ' ಎಂದಾಗಿದೆ. ಈ ಕಾಲದಲ್ಲಿಯೂ ಅನೇಕ ಅವಿವೇಕಿಗಳು ಪತ್ನಿಯರೊಂದಿಗೆ 
ಜಗಳಾಡಿ ಅವರನ್ನು ತಮ್ಮ ತಾಯಿ, ಸಹೋದರಿ ಅಥವಾ ಮಗಳೆಂದು ಹೇಳಿ ಬಿಡುತ್ತಾರೆ. ಅರ್ಥಾತ್‌ ಇನ್ನು ಮುಂದೆ ಆತನು ಆಕೆಯನ್ನು 
ಪತ್ನಿಯ ಬದಲಾಗಿ ತನಗೆ ನಿಷಿದ್ದವಾಗಿರುವ ಸ್ತ್ರೀ ಯಂತೆ ಎಂದು ಭಾವಿಸುತ್ತಾನೆ. ಈ ಕೃತ್ಯವನ್ನು "ಯುಹಾರ್‌' 'ಎನ್ನಲಾಗುತ್ತದೆ. ಸಾಮಾನ್ಯವಾಗಿ 
ಅರಬಿ ಭಾಷೆಯಲ್ಲಿ ರುಹ್ರ್‌ ಪದವನ್ನು ವಾಹನಕ್ಕೆ ವರ್ಣನೋಕ್ತಿಯಾಗಿ ಬಳಸಲಾಗುತ್ತದೆ. ಸವಾರಿಯ ಪ್ರಾಣಿಗಳನ್ನು "ರುಹ್ರ್‌' ಎಂದು 
ಕರೆಯುತ್ತಾರೆ. ಅದರ ಬೆನ್ನಿನಲ್ಲಿ ಕುಳಿತು ಕೊಳ್ಳುವುದರಿಂದ ಆ ಹೆಸರು ಬಂದಿದೆ. ಪತ್ನಿಯನ್ನು ತನಗೆ ನಿಷಿದ್ಧಗೊಳಿಸುವುದಕ್ಕಾಗಿ ಅವರು, 
ನಿನ್ನನ್ನು ನನ್ನ ವಾಹನಗೊಳಿಸುವುದೆಂದರೆ ನನ್ನ ತಾಯಿಯನ್ನು ವಾಹನಗೊಳಿಸಿದಂತೆ ನಿಷಿದ್ದವೆಂದು ಹೇಳುತ್ತಿದ್ದುದರಿಂದ ಆ ಮಾತುಗಳನ್ನು 
ಹೇಳುವುದನ್ನು ಪಾರಿಭಾಷಿಕದಲ್ಲಿ ಯುಹಾರ್‌ ಎಂದು ಕರೆಯಲಾಯಿತು. ಅಜ್ಞಾನ ಕಾಲದಲ್ಲಿ ಈ ಮಾತುಗಳನ್ನು ವಿವಾಹ ವಿಚ್ಛೇದನದ 
ಹೇಳಿಕೆ ಎಂದು ಮಾತ್ರವಲ್ಲ, ಅದಕ್ಕಿಂತ ಕಠೋರವಾದ ಸಂಬಂಧ ವಿಚ್ಛೇದನದ ಘೋಷಣೆಯೆಂದು ಪರಿಗಣಿಸಲಾಗುತ್ತಿತ್ತು. ಅದು ಪತಿಯು 
ತನ್ನ ಪತ್ನಿಯ ಜತೆಗಿನ ದಾಂಪತ್ಯ ಸಂಬಂಧವನ್ನು ವಿಚ್ಛೇದಿಸಿರುವುದಲ್ಲದೇ ಆಕೆಯನ್ನು ತನ್ನ ತಾಯಿಯಂತೆ ತನಗೆ ಶಾಶ್ವತವಾಗಿ ನಿಷಿದ್ದ 
ಗೊಳಿಸಿದನೆಂದರ್ಥ, ಆದ್ದರಿಂದ ಅರಬರ ದೃಷ್ಟಿಯಲ್ಲಿ ವಿವಾಹ ವಿಚ್ಛೇದನದ ಬಳಿಕ ಪತ್ನಿಯನ್ನು ಮರಳಿ ಸ್ವೀಕರಿಸಬಹುದಾಗಿದ್ದರೂ 
ರುಹಾರ್‌ನಿಂದ ಸಂಬಂಧ ಪುನರ್‌ ಸ್ಥಾಪನೆಗೆ ಯಾವ ಅವಕಾಶವೂ ಇರಲಿಲ್ಲ. 


ಕಾಂಡ - 28 


58. ಅಲ್‌ ಮುಜಾದಲ 251 


4. ಇದು ಮುಹಾರ್‌ನ ಕುರಿತು ಅಲ್ಲಾಹನ ಪ್ರಥಮ ನಿಯಮವಾಗಿದೆ. ಅದರ ತಾತ್ಸರ್ಯ ಹೀಗಿದೆ: ಓರ್ವರು ಬಾಯಿಯಿಂದ 
ಪತ್ನಿಯನ್ನು ತಾಯಿಗೆ ಸಮಾನಗೊಳಿಸಿದರೆ ಅದರಿಂದ ಪತ್ನಿಯು ತಾಯಿಯಾಗುವುದಿಲ್ಲ ತಾಯಿಯ ಮಾತೃತನವು ಒಂದು ವಾಸ್ತವಿಕತೆಯಾಗಿದೆ. 
ಆಕೆಯೇ ಆತನನ್ನು ಹಡೆದ ಮಹಿಳೆ. ಆದ್ದರಿಂದ ಆ ಮಹಿಳೆಯು ಆತನಿಗೆ ಶಾಶ್ವತವಾಗಿ ನಿಷಿದ್ದಳಾಗಿದ್ದಾಳೆ. ಓರ್ವನನ್ನು ಹೆರದ ಮಹಿಳೆಯು 
ಕೇವಲ ಬಾಯಿಯಿಂದ ಹೇಳುವುದರಿಂದ ಆತನ ಮಾತೆಯಾಗುವುದಾದರೂ ಹೇಗೆ? ಈ ಭೂಮಿಯಲ್ಲಿ ಆತನಿಗೆ ಜನ್ಮ ನೀಡಿದ ಮಹಿಳೆಯ 
ಪಾವಿತ್ಯವು ಬೌದ್ಧಿಕ, ನೈತಿಕ ಮತ್ತು ಶಾಸನಾತ್ಮಕ ದೃಷ್ಟಿಯಿಂದ ನೋಡಿದರೂ ಪತ್ನಿಗೆ ಲಭಿಸಲು ಸಾಧ್ಯವಿದೆಯೇ? ಹೀಗೆ ಈ ವಚನದಿಂದ 
ಪತಿಯು ಮುಹಾರ್‌ ಮೂಲಕ ಪತ್ನಿಯ ವಿವಾಹ ವಿಚ್ಛೇದನಗೊಳಿಸುವ ಅಜ್ಞಾನಕಾಲದ ನಿಯಮವನ್ನು ಅಲ್ಲಾಹನು ಅಸಿಂಧುಗೊಳಿಸಿದನು. 

5. ಅರ್ಥಾತ್‌, ಪತ್ನಿಯನ್ನು ತಾಯಿಗೆ ಸಮಾನಗೊಳಿಸುವ ಕೃತ್ಯವು ಅತ್ಯಂತ ಹೇಯ ಮತ್ತು ಲಜ್ಜಾಹೀನ ವಿಷಯವಾಗಿದೆ. ಓರ್ವ 
ಸಜ್ಜನ ವ್ಯಕ್ತಿಯು ಮನಸ್ಸಿನಲ್ಲಿಯೂ ಆ ಕುರಿತು ಊಹಿಸಬಾರದು. ಎರಡನೆಯದಾಗಿ ಅದು ಹಸಿ ಸುಳ್ಳು ಆಗಿದೆ. ಯಾಕೆಂದರೆ ಮುಹಾರ್‌ 
ಮಾಡಿದ ಓರ್ವನು ಪತ್ನಿಯು ನನ್ನ ಪಾಲಿಗೆ ತಾಯಿಯಾಗಿರುವಳೆಂದು ಹೇಳಿದರೆ ಅದೊಂದು ಸುಳ್ಳು ಸುದ್ದಿಯಾಗಿದೆ. ಇಂದಿನಿಂದ ನಾನು 
ಪತ್ನಿಗೆ ತಾಯಿಯ ಗೌರವವನ್ನು ನೀಡಲು ನಿರ್ಧರಿಸಿರುವೆನೆಂದು ತಿಳಿಸಿದರೆ ಅದು ಸುಳ್ಳು ವಾದವಾಗಿದೆ. ಯಾಕೆಂದರೆ ತಮಗೆ ತೋಚಿದಾಗ 
ಓರ್ವರನ್ನು ತಾಯಿಯೆಂದು ಹೇಳುವ ಅಥವಾ ತೋಚಿದಾಗ ಆ ಹೇಳಿಕೆಯನ್ನು ಬದಲಾಯಿಸುವ ಅಧಿಕಾರವನ್ನು ಅಲ್ಲಾಹನು ಯಾರಿಗೂ 
ನೀಡಿಲ್ಲ. ಅಲ್ಲಾಹನೇ ಶಾಸನ ಕರ್ತನಾಗಿದ್ದಾನೆಯೇ ವಿನಾ ಅವರಲ್ಲ. ಹೆತ್ತ ತಾಯಿಯೊಂದಿಗೆ ಅಲ್ಲಾಹನು ತಾಯಿಯ ಸ್ಥಾನವನ್ನು 
ಮಾತಾಪಿತರ ತಾಯಂದಿರು, ಪತ್ನಿಯ ತಾಯಿ, ಮೊಲೆಯುಣಿಸಿದ ಮಹಿಳೆ ಮತ್ತು ಪ್ರವಾದಿವರ್ಯರ ಪತ್ನಿಯರಿಗೆ ಅನ್ವಯಗೊಳಿಸಿದ್ದಾನೆ. 
ಇದಕ್ಕೆ ಬೇರೆಯವರನ್ನು ಸೇರಿಸುವ ಅಧಿಕಾರ ಯಾರಿಗೂ ಇಲ್ಲ ಅದಲ್ಲದೆ ರುಹಾರ್‌ ಮಾಡಿದವರು ತಾಯಿಯ ಸ್ಥಾನವನ್ನು ತಾನು 
ವಿವಾಹವಾದ ಸ್ಟೀಗೆ ನೀಡುತ್ತಾರೆ. ಈ ವಚನದಿಂದ ಮುಹಾರ್‌ ಕೃತ್ಯವು ಶಿಕ್ಷಾರ್ಹ ಅಪರಾಧ ಮತ್ತು ನಿಷಿದ್ಧ. ಕಾರ್ಯವೆಂದು ವ್ಯಕ್ತವಾಗುತ್ತದೆ. 

6. ಅರ್ಥಾತ್‌, ಈ ಕೃತ್ಯ ಘೋರ ಶಿಕ್ಷೆಗೆ ಅರ್ಹವಾಗಿದೆ. ಆದರೂ ಅಲ್ಲಾಹನು ತನ್ನ ಅಪಾರ ಕರುಣೆಯಿಂದ ಪ್ರಥಮವಾಗಿ ಬುಹಾ 
ರ್‌ನ ವಿಷಯದಲ್ಲಿ ಅಜ್ಞಾನಕಾಲದ ನಿಯಮಗಳನ್ನು ಅಸಿಂಧುಗೊಳಿಸಿ ನಿಮ್ಮ ಕುಟುಂಬ ಜೀವನವನ್ನು ಪತನದಿಂದ ರಕ್ಷಿಸಿದನು. ಎರಡನೆಯದಾಗಿ 
ಈ ತಪ್ಪು ಮಾಡುವವರಿಗೆ ಅತಿಸೌಮ್ಯ ಶಿಕ್ಷೆಯನ್ನು ಆದೇಶಿಸಿದ್ದಾನೆ. ವಸ್ತುತಃ ಅದಕ್ಕೆ ಛಡಿಯೇಟು ಅಥವಾ ಸೆರೆವಾಸವನ್ನು ವಿಧಿಸದೆ, ನಿಮ್ಮ 
ಆತ್ಮ ಸಂಸ್ಕರಣೆ ಮತ್ತು ಸಮಾಜ ಸುಧಾರಣೆಗೆ ಪೂರಕವಾದ ಶಿಕ್ಷೆಯನ್ನು ಸೂಚಿಸಿರುವುದು ಅವನ ಮಹಾ ಔದಾರ್ಯವಾಗಿದೆ. ಇಲ್ಲಿ 
ಇನ್ನೊಂದು ವಿಷಯವು ಗಮನಾರ್ಹವಾಗಿದೆ. ಇಸ್ಲಾಮಿನ ಕೆಲವು ಅಪರಾಧ ಮತ್ತು ಪಾಪಕೃತ್ಯಗಳಿಗೆ ಪ್ರಾಯಶ್ಚಿತ್ತವಾಗಿ ನಿರ್ಣಯಿಸಿರುವ 
ಆರಾಧನಾ ಕರ್ಮಗಳು ಆರಾಧನಾ ಸ್ಫೂರ್ತಿಗಳಿಲ್ಲದ ಕೇವಲ ಶಿಕ್ಷೆಗಳಲ್ಲ ಅಥವಾ ಶಿಕ್ಷೆಯ ವೇದನೆಯಿಲ್ಲದ ಕೇವಲ ಆರಾಧನೆಗಳಲ್ಲ ವಸ್ತುತಃ 
ಅದರಲ್ಲಿ ಆ ಎರಡೂ ಅಂಶಗಳು ಸೇರಿವೆ. ಮಾನವನಿಗೆ ಅದು ವೇದನೆಯಂತೆಯೇ ಒಂದು ಸತ್ಯರ್ಮ ಮತ್ತು ಆರಾಧನೆಯಿಂದ ಪಾಪ 
ಪರಿಹಾರವೂ ಆಗಿದೆ. 

7. ಇಲ್ಲಿಂದ ಮಿಹಾರ್‌ನ ಶಾಸನಾತ್ಮಕ ನಿಯಮಗಳ ವಿವರಣೆ ಆರಂಭವಾಗುತ್ತದೆ. ಅದನ್ನು ತಿಳಿಯುವುದಕ್ಕೆ ಪ್ರವಾದಿವರ್ಯರ(ಸ) 
ಕಾಲದಲ್ಲಿ ಸಂಭವಿಸಿದ ಘಟನೆಗಳನ್ನು ಗಮನದಲ್ಲಿರಿಸುವ ಅಗತ್ಯವಿದೆ. ಯಾಕೆಂದರೆ, ಇಸ್ಲಾಮಿನಲ್ಲಿ ರುಹಾರ್‌ನ ಕುರಿತು ವಿವರವಾದ 
ನಿಯಮಗಳು ಈ ವಚನಗಳನ್ನು ಅವಲಂಬಿಸಿದೆಯಲ್ಲದೆ, ವಚನಗಳು ಅವತೀರ್ಣವಾದ ಬಳಿಕ ಪ್ರವಾದಿಯವರ ಮುಂದೆ ಬಂದ 
ಪ್ರಕರಣಗಳಲ್ಲಿ ನೀಡಿದ ತೀರ್ಪುಗಳನ್ನೂ ಅವಲಂಬಿಸಿದೆ. 

ಅಬ್ದುಲ್ಲಾ ಇಬ್ನು ಅಬ್ಬಾಸ್‌ರ ಹೇಳಿಕೆಯಂತೆ ಔಸ್‌ ಬಿನ್‌ ಸಾಮಿತ್‌ರ ಮುಹಾರ್‌ನ ಘಟನೆಯು ಇಸ್ಲಾಮೀ ಇತಿಹಾಸದಲ್ಲಿ 
ಪ್ರಥಮವಾಗಿದೆ. ಅವರ ಪತ್ನಿ ಖೌಲಾರ ದೂರಿನ ಹಿನ್ನೆಲೆಯಲ್ಲಿ ಅಲ್ಲಾಹನು ಈ ವಚನಗಳನ್ನು ಅವತೀರ್ಣಗೊಳಿಸಿದನು. ಈ ಘಟನೆಗಳ 
ವಿವರಗಳನ್ನು ಉದ್ಧ್ಭರಿಸಿರುವ ಹದೀಸ್‌ ವರದಿಗಾರರ ವಿವರಣೆಗಳಲ್ಲಿ ಬಹಳಷ್ಟು ವ್ಯತ್ಯಾಸಗಳಿವೆ. ಆದರೂ ಪ್ರಧಾನ ನಿಯಮಗಳಿಗೆ 
ಸಂಬಂಧಿಸಿದ ಅಂಶಗಳಲ್ಲಿ ಅವುಗಳಲ್ಲಿ ಬಹುವಂಶ ಸಹಮತವಿದೆ. ಆ ವರದಿಗಳ ಸಾರಾಂಶ ಹೀಗಿದೆ: ಔಸ್‌ ಬಿನ್‌ ಸಾಮಿತ್‌ರು ವೃದ್ಧಾಪ್ಯದಲ್ಲಿ 
ಸ್ವಲ್ಪ ಮುಂಗೋಪಿಯಾದರು. ಕೆಲವು ವರದಿಗಳಂತೆ ಅವರಲ್ಲಿ ಸ್ವಲ್ಪ ಹುಚ್ಚಿನ ಲಕ್ಷಣ ಕಂಡು ಬಂದಿತ್ತು. ವರದಿಗಾರರು, ಆ ಕುರಿತು 
ಎಟ 4 ದಿಟ (ಕಾನ ಬಿಹೀ ಲಮಮುನ್‌) ಎಂಬ ಪದವನ್ನು ಉಪಯೋಗಿಸಿದ್ದಾರೆ. ಅರಬಿಯಲ್ಲಿ ಲಮಮ್‌ ಎಂದು ಹುಚ್ಚನ 
ಬದಲಾಗಿ ಅಂಥ ಸ್ಥಿತಿಯ ಬಗ್ಗೆ ಹೇಳುತ್ತಾರೆ. ಸಾಮಾನ್ಯವಾಗಿ ಅದು ಕೋಪದಿಂದ ಹುಚ್ಚನಾದ ಎನ್ನುವುದಕ್ಕೆ ಸಮಾನವಾಗಿದೆ. ಈ ಸ್ಥಿತಿಯಲ್ಲಿ 
ಅವರು ಹಿಂದೆ ಪತ್ನಿ] ಗೆ ಹಲವು ಬಾರಿ ಯುಹಾರ್‌ ಮಾಡಿದ್ದರು. ಆದರೆ ಇಸ್ಲಾಮ್‌ಗೆ ಬಂದ ಬಳಿಕ ಪತ್ನಿಯೊಂದಿಗೆ ಜಗಳಾಡಿ ಈಗ ಪ್ರಥಮ 
ಬಾರಿ ಆ ರೀತಿ ಮಾಡಿದ್ದರು. ಆ ಕುರಿತು ಅವರ ಪತ್ನಿಯು ಪ್ರವಾದಿವರ್ಯರ ಬಳಿಗೆ ಬಂದು ಎಲ್ಲ ಘಟನೆಗಳನ್ನು ವಿವರಿಸಿದ ಬಳಿಕ ಹೀಗೆ 
ಅಪೇಕ್ಷಿಸಿದರು: ಸಂದೇಶವಾಹಕರೇ, ನನ್ನ ಮತ್ತು ಮಕ್ಕಳ ಬಾಳು ಹಾಳಾಗದಂತೆ, ಏನಾದರೊಂದು ಪರಿಹಾರೋಪಾಯವನ್ನು ತಿಳಿಸುವಿರಾ? 
ಅದಕ್ಕೆ ಪ್ರವಾದಿವರ್ಯರು ನೀಡಿದ ಉತ್ತರವನ್ನು ವಿವಿಧ ವರದಿಗಾರರು ವಿಭಿನ್ನ ಪದಗಳಿಂದ ಉದ್ದರಿಸಿದ್ದಾರೆ. ಈ ವಿಷಯದಲ್ಲಿ ನನಗೆ ಈ 
ತನಕ ಯಾವ ಆದೇಶವೂ ಬಂದಿಲ್ಲ. ಎಂದು ಕೆಲವರು ವರದಿ ಮಾಡಿದ್ದಾರೆ. “ಇತರ ಕೆಲವರು, ಬಹುಶಃ ನಿಮಗೆ ಅವರು ನಿಷಿದ್ಧವಾಗಿದ್ದಾರೆ'. 


ಕಾಂಡ - 28 


252 ತಪ್ಪೀಮುಲ್‌ ಕುರ್‌ಆನ್‌ 


ಎಂದಿದೆ. ಈ ಉತ್ತರವನ್ನು ಕೇಳಿ ಅವರು ಅಳಲಾರಂಭಿಸಿದರು. ಅವರು ವಿವಾಹ ವಿಚ್ಛೇದನದ (ತಲಾಕ್‌) ಪದ ಬಳಸಿಲ್ಲವೆಂದು ಅವರು 
ಹಲವು ಬಾರಿ ಒತ್ತಿ ನನ್ನ ಮತ್ತು ಮಕ್ಕಳ ಹಾಗೂ ವೃದ್ಧ ಪತಿಯ ಬಾಳು ಗೋಳಾಗದಂತೆ ರಕ್ಷಿಸಬೇಕೆಂದು ಅಂಗಲಾಚಿದರು. ಆದರೆ 
ಪ್ರವಾದಿಯವರು ಪ್ರತಿಬಾರಿಯೂ ಅದೇ ಉತ್ತರವನ್ನು ಪುನರಾವರ್ಶಿಸಿದರು. ತನ್ನಧ್ಯೆ ಪ್ರವಾದಿಯವರಿಗೆ ದಿವ್ಯವಾಣಿ ಅವತೀರ್ಣವಾಗುವ 
ಲಕ್ಷಣ ಗೋಚರಿಸಿತು. ಅನಂತರ ಈ ವಚನ ಅವತೀರ್ಣವಾಯಿತು. ಆ ಬಳಿಕ ಪ ಪ್ರವಾದಿಯವರು ಅವರೊಡನೆ ಹೇಳಿದರು: (ಕೆಲವು 
ವರದಿಗಳಂತೆ ಅವರ ಪತಿಯನ್ನು ಕರೆಸಿ ಆಜ್ಞಾಪಿಸಿದರು) ಓರ್ವ ಗುಲಾಮನನ್ನು ವಿಮೋಚನೆಗೊಳಿಸಬೇಕು. ಅವರು ಅದಕ್ಕೆ ಹ ಅಸಾಮಥ್ಯ ೯ವನ್ನು 
ತಿಳಿಸಿದರು. ಆಗ ಪ್ರವಾದಿ ಹೇಳಿದರು: ಹಾಗಾದರೆ ಎರಡು ತಿಂಗಳು ನಿರಂತರ ಉಪವಾಸ ಆಚರಿಸಿರಿ. ಅವರು ಹೇಳಿದರು: ೫ 
ಗೋತ್ರಜರಿಗೆ ಮೂರು ಬಾರಿ ಅನ್ನ ಪಾನೀಯ ಸೆ ಸೇವಿಸದಿದ್ದರೆ ಕಣ್ಣು ಹಾಳಾಗುವ ಸ್ಥಿತಿಯಿದೆ. ಪ್ರವಾದಿ ಹೇಳಿದರು: ಹಾಗಾದರೆ 60 ದರಿದ್ರ 
ರಿಗೆ ಆಹಾರ ನೀಡಿರಿ. ಅವರು ಹೇಳಿದರು: ತಾವು ಸಹಾಯ ಮಾಡದೆ ನನಗೆ ಅಷ್ಟೊಂದು ಸ ಸಾಮರ್ಥ್ಯವಿಲ್ಲ ಆಗ ಪ್ರವಾದಿವರ್ಯರು, 
60 ಮಂದಿಗೆ ಎರಡು ಹೊತ್ತಿಗೆ ಬೇಕಾದ ಪ್ರಮಾಣದ ಆಹಾರ ವಸ್ತುಗಳನ್ನು ಅವರಿಗೆ : ನೀಡಿದರು. ಅದರ ಪ್ರಮಾಣದ ಬಗ್ಗೆಯೂ ವಿಭಿನ್ನ 
ವರದಿಗಳಿವೆ. ಕೆಲವು ವರದಿಗಳಲ್ಲಿಪ್ರಾ ಯಶ್ಚಿಸ್ರಕ್ಕಾಗಿ ಪ್ರ ಪ್ರವಾದಿವರ್ಯರು(ಸ) ನೀಡಿದಷ್ಟೇ ಪ್ರಮಾಣದ ಆಹಾರ ಪದಾರ್ಥಗಳನ್ನು ಖೌಲರೂ 
ತನ್ನ ಪತಿಗೆ ನೀಡಿದರೆಂದು ಹೇಳಿದೆ. (ಇಬ್ಬ ಜರೀರ್‌, ಮುಸ್ನದ್‌ ಅಹ್ಮದ್‌, ಅಬೂ ದಾವೂದ್‌, ಇಬ್ನು ಅಬೀ ಹಾತಿಮ್‌) 

ಮುಹಾರ್‌ನ ಎರಡನೇ ಘಟನೆಯು ಸಲಮತ್‌ ಬಿನ್‌ ಸಖರ್‌ ಬಯಾದಿಯವರಿಗೆ ಸಂಬಂಧಿಸಿದೆ. ಅವರು ವಿಶೇಷ ಲೈಂಗಿಕಾಸಕ್ತಿಯ 
ಓರ್ವ ವ್ಯಕ್ತಿಯಾಗಿದ್ದರು. ರಮರುಾನ್‌ ಬಂದಾಗ ಹಗಲಿನ ವೇಳೆಯಲ್ಲಿ ಉಪವಾಸವಿರುತ್ತಾ ಕಾಮಾತಿರೇಕದಿಂದ ಏನಾದರೂ ಆಗಿ ಬಿಡ 
ಬಹುದೆಂಬ ಆಶಂಕೆಯಿಂದ ರಮರಾನ್‌ ಕೊನೆಯ ತನಕ ಅವರು ಪತ್ನಿಗೆ ರುಹಾರ್‌ ಮಾಡಿದರು. ಆದರೆ ಅದರಲ್ಲಿದ್ಳ ಧೃಢವಾಗಿ ನಿಲ್ಲಲಾರದೆ 
ಒಂದು ರಾತ್ರಿ ಪತ್ನಿಯ ಬಳಿಗೆ ಹೋದರು. ಆ ಬಳಿಕ ವಿಷಾದದಿಂದ ಪ್ರ ಪ್ರವಾದಿಯವರನ್ನು ಭೇಟಿಯಾಗಿ ನಡೆದ ಘಟನೆಯನ್ನು ವಿವರಿಸಿದರು. 
ಪ್ರವಾದಿ(ಸ) ಹೇಳಿದರು: "ಓರ್ವ ಗುಲಾಮನನ್ನು ವಿಮೋಚನೆಗೊಳಿಸಿರಿ.' ಅವರು ತಿಳಿಸಿದರು: "ನನ್ನಲ್ಲಿ ವಿಮೋಚನೆಗೆ ಪತ್ನಿಯ ಹೊರತು 
ಬೇರೆ ಯಾರೂ ಇಲ್ಲ' ಪ್ರವಾದಿ (ಸುಹೇಳಿದರು. "ಹಾಗಾದರೆ ಎರಡು ತಿಂಗಳು ನಿರಂತರ ಉಪವಾಸ ಆಚರಿಸಿರಿ.' ಅಮು ಹೇಳಿದರು: 
"ಉಪವಾಸವಿರುವಾಗಲೇ ತಾಳಲಾಗದೆ ನಾನು ಈ ವಿಪತ್ತಿಗೆ ಸಿಲುಕಿದ್ದೇನೆ.' ಪ್ರವಾದಿ: "ಹಾಗಾದರೆ 60 ಮಂದಿಗೆ ಉಣಬಡಿಸಿರಿ.' ಅವರು: 
"ನಾವು ರಾತ್ರಿ ಊಟ ಮಾಡದೆ ಮಲಗುವ ದಟ್ಟ ದರಿದ್ರ ದ್ರರಾಗಿದ್ದೇವೆ!' ಅದನ್ನು ಕೇಳಿ ಪ್ರವಾದಿವರ್ಯರು(ಸ) ಯುಜೈಕ ಗೋತ್ರವು ಕಳು 
ಹಿಸಿದ ರುಕಾತ್‌ನಿಂದ 60 ಮಂದಿಗೆ ಬೇಕಾದ ಆಹಾರ ಪದಾರ್ಥ ಮತ್ತು ಆರ ಮಡದಿ ಮಕ್ಕಳಿಗೆ ಅಗತ್ಯವಿರುವ ಆಹಾರ ವಸ್ತುಗಳನ್ನೂ 
ಅವರಿಗೆ ನೀಡಿದರು. (ಮುಸ್ನದ್‌ ಅಹ್ಮದ್‌, ಅಬೂ ದಾವೂದ್‌, ತಿರ್ಮಿದಿ) 

ಮೂರನೆಯ ಘಟನೆಯ ವ್ಯಕ್ತಿಯ ಹೆಸರನ್ನು ಸ್ಪಷ್ಟಪಡಿಸದೆ ಹೀಗೆ ಹೇಳಲಾಗಿದೆ: ಒಬ್ಬರು ತನ್ನ ಪತ್ನಿಗೆ ಯುಹಾರ್‌ ಮಾಡಿದರು. 
ಆ ಬಳಿಕ ಪ್ರಾಯಶ್ಚಿತ್ತ ನೀಡುವುದಕ್ಕೆ ಮುಂಚೆಯೇ ಆಕೆಯನ್ನು ಸಂಧಿಸಿದರು. ತರುವಾಯ ಆ ಕುರಿತು ಪ್ರವಾದಿವರ್ಯರಿಗೆ(ಸ) 
ತಿಳಿಸಿದಾಗ ಅವರು, ಪ್ರಾಯಶ್ಚಿತ್ತ ಮಾಡುವ ತನಕ ಪತ್ನಿ ಪತ್ನಿಯಿಂದ ದೂರವಿರಬೇಕು ಎಂದು ಆದೇಶಿಸಿದರು. (ಅಬೂ ದಾವೂದ್‌, ತಿರ್ಮಿದಿ, 
ನಸಾಇ, ಇಬ್ನು ಮಾಜಃ) 

ನಾಲ್ಕನೇ ಘಟನೆ ಹೀಗಿದೆ: ಒಬ್ಬರು ತನ್ನ ಪತ್ನಿಯನ್ನು ಸಹೋದರಿಯೆಂದು ಸಾರಿರುವರೆಂದು ಪ್ರವಾದಿಯವರಿಗೆ ತಿಳಿಯಿತು. 
ಅದರಿಂದ ಕುಪಿತರಾದ ಪ್ರವಾದಿವರ್ಯರು ಕೇಳಿದರು: ಶಕೆ ನಿನ್ನ ಸಹೋದರಿಯೋ? ಆದರೆ ಅದು ಮುಹಾರ್‌ ಎಂದು ಪ್ರವಾದಿ 
ವರ್ಯರು(ಸ) ಸೂಚಿಸಲಿಲ್ಲ (ಅಬೂದಾವೂದ್‌) 

ಅಧಿಕೃತ ಮೂಲಗಳಿಂದ ದೊರೆಯುವ ಈ ಹದೀಸ್‌ಗಳಿಂದ ಈ ನಾಲ್ಕು ಪ್ರಮುಖ ಘಟನೆಗಳ ಆಧಾರದಲ್ಲಿ ಮುಂದಿನ ಮೂರು 
ವಚನಗಳಲ್ಲಿ ಡೆ ಕುರ್‌ಆನಿನ ನಿಯಮಗಳನ್ನು ಚೆನ್ನಾಗಿ ಗ್ರಹಿಸಬಹುದು. 

8. ಮೂಲದಲ್ಲಿ 148 ಟೆ ಶ್ರಿ (ಯಊದೂನ್‌ ಲಿಮಾ ಕಾಲೂ) ಎಂಬ ಪದಗಳಿವೆ. ಇವುಗಳ ಶಬ್ದಾರ್ಥ 'ಅವರು ಹೇಳಿದ 
ಮಾತಿನೆಡೆಗೆ ಮರಳಿದರೆ' ಎಂದಾಗಿದೆ. ಆದರೆ ಅರಬಿ ಭಾಷೆ ಮತ್ತು ಪಡೆನುಡಿಯ ದೃಷ್ಟಿಯಿಂದ ಈ ಪದಗಳ ಅರ್ಥದ ಬಗ್ಗೆ ಬಹಳಷ್ಟು 
ಭಿನ್ನಾಭಿಪ್ರಾಯ ತಲೆದೋರಿದೆ. ರಾಹರಿ, ಬುಕ್ಳೆರ್‌ ಬಿನ್‌ ಅಶಜ್ಜ್‌ ಸ ಯಹ್ಯಾ ಬಿನ್‌ ಯುಯಾದುಲ್‌ ಫರ್ರಾದ್‌ರ ಅಭಿಪ್ರಾಯದಂತೆ ಅದರ 
ತಾತ್ಸರ್ಯವು ಒಮ್ಮೆ ಹೇಳಿದ ಯುಹಾರ್‌ನ ಮಾತುಗಳನ್ನು ಹಿಂದಕ್ಕೆ ಪಡೆಯುವುದು ಎಂದಾಗಬಹುದು. ಈ ಅಭಿಪ್ರಾ ಯವನ್ನು ಬೆಂಬಲಿಸುವ 
ಒಂದು ಹೇಳಿಕೆಯು ಅತಾಬಿನ್‌ ಅಬೀ ರಬಾಹ್‌ರಿಂದ ಉದ್ಭೃತವಾಗಿದೆ. ಅವರ ದೃಷ್ಟಿಯಲ್ಲಿ ಒಂದು ಬಾರಿ ರಿುಹಾರ್‌ ಮಾಡಿದರೆ 
ಕ್ಹಮಾರ್ಹವಾಗಿದೆ. ಅದನ್ನು ಪುನರಾವರ್ತಿಸಿದರೆ ಪ್ರಾಯಶ್ಚಿತ್ತ ಅನಿವಾರ್ಯವಾಗುತ್ತದೆ. ಆದರೆ ಎರಡು ಕಾರಣಗಳಿಂದ ಈ ಎರಡೂ 
ವ್ಯಾಖ್ಯೆಗಳು ತಪ್ಪು. ಅಲ್ಲಾಹನು ಯುಹಾರನ್ನು ನಿರರ್ಥಕ ಮತ್ತು ಸುಳ್ಳೆಂದು ಪರಿಗಣಿಸಿ ಅದಕ್ಕೆ ಶಿಕ್ಷೆಯನ್ನು ವಿಧಿಸಿದ್ದಾನೆ. ನಿರರ್ಥಕ ಮತ್ತು 
ಸುಳ್ಳು ಮಾತನ್ನು ಒಂದು ಬಾರಿ ಹೇಳಿದರೆ ಕ್ಹಮಾರ್ಹ, ಎರಡನೇ ಬಾರಿ ಹೇಳಿದರೆ ಶಿಕ್ಷಾರ್ಹವೆಂಬುದು ಹೇಗೆ ಸರಿಯಾದೀತು? 
ಪ್ರವಾದಿವರ್ಯರು(ಸ) ರಿುಹಾರ್‌ ಮಾಡಿದವರೊಡನೆ ನೀವು ಒಂದು ಬಾರಿ ಮಾಡಿರುವಿರಾ ಅಥವಾ ಎರಡು ಬಾರಿ ಮಾಡಿರುವಿರೋ 


ಕಾಂಡ - 28 


58, ಅಲ್‌ ಮುಜಾದಲ 253 


ಓಂ 


ಔರ ವ BE 


ಛು 


5 NSS ME ES A ALG ... 


pa 


ಧೆ 


(4 ೨ ೨3 ್ತ SKE (ಶೆ 5 $i ಥಿ A ES 
SUNS MORE SM HME $s 
ಉಪದೇಶ ನೀಡಲಾಗುತ್ತದೆ” ಮತ್ತು ನೀವು ಮಾಡುವುದೆಲ್ಲವನ್ನೂ ಅಲ್ಲಾಹನು ಅರಿತಿರುವನು.'' ಯಾರಿಗಾದರೂ 
ಗುಲಾಮನು ಸಿಗದಿದ್ದರೆ ಅವರಿಬ್ಬರು ಪರಸ್ಪರರನ್ನು ಸ್ಪರ್ಶಿಸುವುದಕ್ಕೆ ಮುಂಚೆ ಅವನು ನಿರಂತರವಾಗಿ ಎರಡು ತಿಂಗಳ 
ಉಪವಾಸ ವ್ರತವನ್ನು ಆಚರಿಸಬೇಕು. ಇದಕ್ಕೂ ಅಶಕ್ತನಾಗಿರುವವನು ಅರುವತ್ತು ಮಂದಿ ದರಿದ್ರರಿಗೆ ಊಟ 
ಕೊಡಬೇಕು." ನೀವು ಅಲ್ಲಾಹ್‌ ಮತ್ತು ಅವನ ರಸೂಲರ ಮೇಲೆ ವಿಶ್ವಾಸ ಸವಿರಿಸುವಂತಾಗಲಿಕ್ಕಾಗಿ ಈ ಆಜ್ಞೆಯನ್ನು 


ಎಂದು ವಿಚಾರಿಸಿಲ್ಲದಿರುವುದೇ ಈ ವ್ಯ ತ್ಯಾಸವು ತಪ್ಪೆ ಪ್ಲೆಂಬುದಕ್ಕೆ ಎರಡನೇ ಆಧಾರವಾಗಿದೆ. ಅಜ್ಞಾನ ಕಾಲದಲ್ಲಿ ಈ ಕೃತ್ಯದ ರೂಢಿಯಿದ್ದವರು 
ಇಸ್ಲಾಮಿನಲ್ಲಿ ಅದನ್ನು ಸಹವರ್ತಿ ಈ ಶಿಕ್ಷೆಯಿದೆಯೆಂದು ಎರಡನೆಯ ಅರ್ಥ. ಅದರ ತಾತ್ಸರ್ಯ ಹೀಗಿದೆ: ಬುಹಾರ್‌ ಶಿಕ್ಷಾರ್ಹ 
ಅಪರಾಧವಾಗಿದೆ. ಒಬ್ಬರು ತನ್ನ ಪತ್ನಿಯನ್ನು ಮುಹಾರ್‌ ಮಾಡಿರುವುದಾಗಿ ಹೇಳಿದರೆ ಅವನಿಗೆ ಪ್ರಾಯಶ್ಚಿಶ ಅನಿವಾರ್ಯವಾಯಿತು. ಆ 
ಬಳಿಕ ಅವನು ಪಶ್ನಿಯ ವಿವಾಹ ವಿಚ್ಛೇದನ ಮಾಡಿದರೆ, ಪತ್ನಿ ನಿಧನಳಾದರೆ ಅಥವಾ ದಾಂಪತ್ಯ ಸಂಬಂಧವನ್ನು ಉಳಿಸ ಬಯಸಿದರೆ, ಅವು 
ಯಾವುದೂ ಪ್ರಾಯಶ್ಚಿತ್ತದ ವಿಷಯದಲ್ಲಿ ಪರ್ಯಾಯವಾಗುವುದಿಲ್ಲ ಕರ್ಮಶಾಸ್ತ್ರಜ್ಞರಲ್ಲಿ ತಾವೂಸ್‌, ಮುಜಾಹಿದ್‌, ಶಆ್‌ಬಿ, ರುದ್ರ, 
ಸುಫ್‌ಯಾನುಸೌರಿ ಮತ್ತು ಕತಾದ ಈ ಅಭಿಮತದವರಾಗಿದ್ದಾರೆ. ಯುಹಾರ್‌ನ ಬಳಿಕ ಪತ್ನಿ ಮರಣ ಹೊಂದಿದರೆ ಪ್ರಾಯಶ್ಚಿತ್ತ ಮಾಡುವ 
ತನಕ ಪತಿಗೆ ವಾರೀಸು ಹಕ್ಕಿನಲ್ಲಿ ಪಾಲಿಲ್ಲವೆಂದು ಅವರು ಹೇಳಿದ್ದಾರೆ. 

ಮೂರನೇ ತಾತ್ಪರ್ಯ ಹೀಗಿದೆ: ಮುಹಾರ್‌ ಹೇಳಿದ ಬಳಿಕ ಆತನು ತಾನು ಹೇಳಿದ ವಿಷಯವನ್ನು ರದ್ದುಗೊಳಿಸುವುದಾಗಿದೆ. ಬೇರೆ 
ಮಾತುಗಳಲ್ಲಿ 18 ಟ್ರಿ 34 ಎಂದರೆ ಹೇಳಿದಾತನು ತನ್ನ ಮಾತಿನಿಂದ ಹಿಂದೆ ಸರಿದನೆಂದರ್ಥ. 

ನಾಲ್ಕನೇ ತಾತ್ಸರ್ಯ: ತಾನು ರಿುಹಾರ್‌ ಮಾಡಿ ನಿಷಿದ್ಧಗೊಳಿಸಿದ ಕಾರ್ಯವನ್ನು ಮರಳಿ ಪುನಃ ಧರ್ಮಸಮ್ಮತಗೊಳಿಸ ಬಯಸಿದನು. 
ಬೇರೆ ಮಾತುಗಳಲ್ಲಿ ೭/3 ಟ್ರಿ 8 ಎಂಬ ಪದವನ್ನು "ಹರಾಮ್‌ ಹೇಳುತ್ತಿದ್ದವನು ಈಗ ಹಲಾಲ್‌ನ ಕಡೆಗೆ ಮರಳಿದ್ದಾನೆ' ಎಂಬ ಅರ್ಥದಲ್ಲಿ 
ತೆಗೆದುಕೊಳ್ಳಲಾಗಿದೆ. 

ಹೆಚ್ಚಿನ ಕರ್ಮಶಾಸ್ತ್ರಜ್ಞರು ಈ ಎರಡರಲ್ಲೊಂದು ಅರ್ಥವನ್ನು ಬೆಂಬಲಿಸಿದ್ದಾರೆ. 

9. ಈ ನಿಯಮವನ್ನು ನಿಮಗೆ ಸಭ್ಯತೆ ಕಲಿಸಲಿಕ್ಕಾಗಿ ನೀಡಲಾಗಿದೆ. ಮುಸ್ಲಿಮ್‌ ಸಮಾಜದ ಸದಸ್ಯರು ಅಜ್ಞಾನ ಕಾಲದ ಈ ದುಷ್ಟ 
ಸಂಪ್ರದಾಯವನ್ನು ತೊರೆಯಬೇಕು. ಯಾರೂ ಈ ಮೂರ್ಹತನವನ್ನು ಪುನರಾವರ್ಶಿಸಬಾರದು. ಪತ್ನಿಯರೊಂದಿಗೆ ಜಗಳವಾದರೆ 
ಸಭ್ಯತೆಯನ್ನು ಕೈ ಬದಲು. ವಿವಾಹ ವಿಚ್ಛೇದನ ನೀಡುವುದಾದರೆ ನಹ ನೀಡಬೇಕು. ಪತ್ನಿ ್ನಿಯರೊಂದಿಗೆ ಜಗಳವಾದರೆ ಅವರನ್ನು 
ತಾಯಿ, ಸಹೋದರಿ ಎಂದು ಹೇಳಿ ತೊರೆಯುವುದರಲ್ಲಿ ಯಾವ ಘನತೆಯಿದೆ? 

10. ಅರ್ಥಾತ್‌, ಮನೆಯಲ್ಲಿ ಗುಪ್ತವಾಗಿ ಪತ್ನಿಗೆ ರುಹಾರ್‌ ಮಾಡಿ ಪ್ರಾಯಶ್ಚಿತ್ತ ಮಾಡದೆ ಮೊದಲಿನಂತೆಯೇ ಪತಿಪತ್ನಿಯರಲ್ಲಿ 
ದಾಂಪತ್ಯ ಸಂಬಂಧ ಮುಂದುವರಿಯುತ್ತಿದ್ದರೆ ಈ ಲೋಕದಲ್ಲಿ ಆ ವಿಷಯ ಯಾರಿಗೂ ತಿಳಿಯಲಾರದು. ಆದರೆ, ಅಲ್ಲಾಹನು ಅದನ್ನು 
ತಿಳಿಯುತ್ತಾನೆ. ಅವನ ವಿಜಾರಣೆಯಿಂದ ತಪ್ಪಿಸಿಕೊಳ್ಳಲು ಖಂಡಿತ ಯಾರಿಂದಲೂ ಸಾಧ್ಯವಿಲ್ಲ 

11.ಇದು ರಿಿಹಾರ್‌ನ ಕುರಿತು ಅಲ್ಲಾಹನ "ಅಜ್ಜಿಯಾಗಿದೆ. ಈ ವಚನದ ಪದಗಳು, ಪ್ರವಾದಿವರ್ಯರ (ಸ) ತೀರ್ಪು ಮತ್ತು 
ಇಸ್ಲಾಮಿನ ಮೂಲ ಸಿದ್ಧಾಂತಗಳ ಆಧಾರದಲ್ಲಿ ಕರ್ಮಶಾಸ್ತ್ರ ವಿದ್ವಾಂಸರು ರೂಪಿಸಿದ ನಿಯಮಗಳ ವಿವರ ಹೀಗಿದೆ: 

i) ಯುಹಾರ್‌ ಕ್ರಿಯೆಯು ದಾಂಪತ್ಯ ಸಂಬಂಧವನ್ನು ವಿಚ್ಛೇದಿಸಿ ಪತ್ನಿಯನ್ನು ಪತಿಗೆ ಶಾಶ್ವತವಾಗಿ ನಿಷಿದ್ಧಗೊಳಿಸುವುದೆಂಬ ಅಜ್ಞಾನ 
ಕಾಲದ ಅರಬರ ರೂಢಿಯನ್ನು ಈ ನಿಯಮವು ಅಸಿಂಧುಗೊಳಿಸಿತು. ಹಾಗೆಯೇ ಮುಹಾರ್‌ ನಿರರ್ಥಕ ಮತ್ತು ನಿಷ್ಠಲ, ಮುಹಾರ್‌ನ 
ಬಳಿಕವೂ ದಂಪತಿಗಳು ಹಿಂದಿನಂತೆಯೇ ಪತಿಪತ್ನಿ ಶ್ಲಿಯರಾಗಿ ಮುಂದುವರಿಯಬಹುದೆಂಬ ಭಾವನೆಯನ್ನೂ ಅನೂರ್ಜಿತಗೊಳಿಸಿತು. ಯಾಕೆಂದರೆ, 
ಇಸ್ಲಾಮಿನ ದೃಷ್ಟಿಯಲ್ಲಿತಾಯಿ ಮತ್ತು ವಿವಾಹ ನಿಷಿದ್ಯವು ಪುರುಷನು ತನ್ನ ಪತ್ನಿಯನ್ನು ತಾಯಿಗೆ ಸಮಾನವೆಂದು ಹೇಳುವುದು ಹಾಗಿರಲಿ, 


ಕಾಂಡ - 28 


254 ತಪ್ಪೀಮುಲ್‌ ಕುರ್‌ಆನ್‌ 
EL naan 
ಊಹಿಸಬಹುದಾದಂಥ ಕ್ಲುಲ್ಲಕ ವಿಷಯವಲ್ಲ. ಈ ಎರಡು ಧ್ರುವಗಳ ಮಧ್ಯೆ ಈ ವಿಷಯದಲ್ಲಿ ಇಸ್ಲಾಮಿನ ನೀತಿಯು ಮೂರು 


ವಿಷಯಗಳನ್ನು ಅವಲಂಬಿಸಿದೆ. ಅ) ಮುಹಾರ್‌ನಿಂದ ವ್ಯೆ ವಾಹಿಕ ಸಂಬಂಧ ಮುರಿಯುವುದಿಲ್ಲ. ಸ್ತ್ರೀಯು ಕಾನೂನುಬದ್ಧವಾಗಿ ಪುರುಷನ 
ಪತ್ನಿಯೇ ಆಗಿರುತ್ತಾಳೆ. ಆ) ರುಹಾರ್‌ನಿಂದ ಸ್ತ್ರೀಯು ಪುರುಷನಿಗೆ ತಾತ್ಕಾಲಿಕವಾಗಿ ನಿಷಿದ್ಧವಾಗುತ್ತಾಳೆ. ಇ) ಪುರುಷನು ಕಫ ಕಪ್ಪರ (ಪರಿಹಾರ) 
ನೀಡುವ ತನಕ ಈ ನಿಷಿದ್ಧತೆ ಉಳಿಯುತ್ತದೆ. "ಪರಿಹಾರ ನೀಡಿದರೆ ನಿಷಿದ್ದ ತೊಲಗುತ್ತದೆ. 

11) ಪತ್ನಿಗೆ ಮಡುವ ಮಹಾರ್‌ ಸಿಂಧುವಾಗಬೇಕಾದರೆ ಧುರ ಮಾಡುವ ವ್ಯ ಕ್ರಿಯು ಬುದ್ಧಿವಂತ, ಪ್ರೌಢ ಮತ್ತು 
ಸ್ಥಿತಪ್ರ ಜ್ಞನಾಗಿರಬೇಕೆಂಬ ಶರ್ತವಿದೆ. ಬಾಲಕ ಅಥವಾ ಮನೋರೋಗಿಯ ಮುಹಾರ್‌ ಸಿಂಧುವಲ್ಲ ಪುರುಷನು ಸ್ಹ ಸ್ವಪ್ರ ಪ್ರಜ್ಞೆಯಿಲ್ಲದೆ ಮಾಡುವ 
ಹುಷಾರ್‌ ಕೂಡಾ ಸಿಂಧುವಾಗಲಾರದು. ಉದಾ: ನಿದ್ದೆಅಥವಾ ಸ್ಥಿತಪ್ರಜ್ಞೆಯಿಲ್ಲದೆ ಮುಹಾರ್‌ ಘೋಷಿಸಿದರೆ ಆ ಬಳಿಕದ ವಿಷಯದ ಕುರಿತು 
ಕರ್ಮಶಾಸ್ತ್ರರಲ್ಲಿ ಭಿನ್ನಮತವಿದೆ. 

ಅ) ಅಮಲಿನ ಸ್ಥಿತಿಯಲ್ಲಿ ಹೇಳುವ ಮುಹಾರ್‌ನ ಕುರಿತು ನಾಲ್ಕು ಮದ್ದಬ್‌ನ ಇಮಾಮರೂ ಸೇರಿ ಬಹುಮಂದಿ ವಿದ್ವಾಂಸರು 
ಹೇಳುತ್ತಾರೆ: ಮನಃಪೂರ್ವಕ ಮದ್ಯ ಸೇವಿಸಿ ಅಮಲಿನಿಂದ ಪುರುಷನು ಮಾಡುವ ಮುಹಾರ್‌ ವಿವಾಹ ವಿಚ್ಛೇದನದಂತೆಯೇ ಶಾಸನಾತ್ಮಕವಾಗಿ 
ಸಿಂಧುವಾಗುತ್ತದೆ. ಯಾಕೆಂದರೆ, ಅವನು ಸ್ವತಃ ಈ ಸ್ಥಿತಿಯನ್ನು ತಂದುಕೊಂಡಿದ್ದಾನೆ. ರೋಗಶಮನಕ್ಕಾಗಿ ಸೇವಿಸಿದ ಔಷಧದಿಂದ ಅಥವಾ 
ದಾಹವಾದಾಗ ನೀರು ಸಿಗದೆ ಪ್ರಾಣ ರಕ್ಷಣೆಗಾಗಿ ಮದ್ಯಸೆ ವಿಸಿ ಆಮಲೇಂದಸ್ಥಿತಿಯಲ್ಲಿ ್ಲಿ ಪುರುಷನು ತಲಾಕ್‌ ಅಥವಾ ಮುಹಾರ್‌ ಮಾಡಿದರೆ 
ಕಾನೂನಿನ ಸಮರ್ಥನೆಯಿಲ್ಲ. ಹನಫಿ, ಕಾಕಿ ಮತ್ತು ಹಂಬಲಿಗಳ ಸಾಮಾನ್ಯ ನೀತಿಯು ಇದೇ ಆಗಿದೆ. ಆದರೆ ಅಮಲೇರಿದ ಸ್ಥಿತಿಯಲ್ಲಿ 
ರುವ ತಲಾಕ್‌ ಮತ್ತು ಯುಹಾರ್‌ಗಳು ಸಿಂಧುವಲ್ಲವೆಂದು ಉಸ್ಟಾನ್‌ (ರ) ಹೇಳಿದ್ದಾರೆ. ಹನಫೀ ವಿದ್ವಾಂಸರಾದ ತ್ಹಹಾವಿ ಮತ್ತು' ಕರೀ 
ಅದನ್ನು ಬೆಂಬಲಿಸಿದ್ದಾರೆ. ಶಾಫಿಈಯವರ ಒಂದು ಅಭಿಪ್ರಾಯವೂ ಅದನ್ನು ದೃಢಪಡಿಸಿದೆ. ಮಾಲಿಕಿಗಳ ಧೋರಣೆ ಹೀಗಿದೆ: ಸರಿ ಮತ್ತು 
ಕ್ರಮಬದ್ಧ ಮಾತು ಮತ್ತು ಮಾತಾಡುತ್ತಿರುವುದೇನೆಂದು ತಿಳಿದಿರುವ ಸಂಪೂರ್ಣ ಪ್ರಜ್ಞಾಹೀನನಲ್ಲದ ಸ್ಥಿತಿಯಲ್ಲಿ ಅಥವಾ ಅಮಲಿನಲ್ಲಿ 
ಹೇಳುವ ಮುಹಾರ್‌ ಮತ್ತು ತಲಾಕ್‌ ಸಿಂಧುವಾಗುತ್ತದೆ. 

ಆ) ಇಮಾಮ್‌ ಅಬೂ ಹನೀಫ ಮತ್ತು ಇಮಾಮ್‌ ಮಾಲಿಕ್‌ರ ದೃಷ್ಟಿಯಲ್ಲಿ ಮುಸ್ಲಿಮ್‌ ಪತಿಯು ಮಾಡುವ ಮುಹಾರ್‌ ಮಾತ್ರ 
ಸಿಂಧುವಾಗುತ್ತದೆ. ಆದರೆ ದಿಮ್ನಿಗಳಿಗೆ (ಮುಸ್ಲಿಮ್‌ ರಾಷ್ಟ್ರದ ಮುಸ್ಲಿಮೇತರ ಪ್ರಜೆ) ಈ ಕಾನೂನು ಅನ್ವಯವಾಗುವುದಿಲ್ಲ. ಯಾಕೆಂದರೆ, 
ಭಹತ 8 ಟು ೫%! "ನಿಮ್ಮ ಪೈಕಿ ರುಹಾರ್‌ ಮಾಡುವವರು” ಎಂದು ಕುರ್‌ಆನ್‌ ಹೇಳಿದೆ. ಅದರಲ್ಲಿ ಮುಸ್ಲಿಮರನ್ನು 
ಅಭಿಸಂಬೋಧಿಸಲಾಗಿದೆ. ಮೂರು ವಿಧದ ಪ್ರಾಯಶ್ಚಿತ್ತಗಳಲ್ಲಿ ಕುರ್‌ಆಧಿನಲ್ಲಿ ಉಪವಾಸ ಆಚರಿಸುವ ಪ್ರಾಯಶ್ಚಿತ್ತದ ಒಂದು ವಿಧವನ್ನೂ 
ತಿಳಿಸಲಾಗಿದೆ. ಅದು ಖಂಡಿತವಾಗಿಯೂ ದಿಮ್ಮಿಗಳಿಗಲ್ಲವೆಂಬುದು ವ್ಯಕ್ತ. ಇಮಾಮ್‌ ಶಾಫಿಈ ಮತ್ತು ಇಮಾಮ್‌ ಅಹ್ನದ್‌ರ ದೃಷ್ಟಿಯಲ್ಲಿ 
ಈ ನಿಯಮವು ಮುಸ್ಲಿಮ್‌ ಮತ್ತು ದಿಮ್ಮಿ ಇಬ್ಬರಿಗೂ ಅನ್ವಯವಾಗುತ್ತದೆ. ಆದರೆ ದಿಮ್ಮಿಗಳಿಗೆ ಉಪವಾಸವಿಲ್ಲ. ಅವರು ಗುಲಾಮನನ್ನು 
ಸ್ವತಂತ್ರಗೊಳಿಸಬೇಕು ಅಥವಾ ದರಿದ್ರರಿಗೆ ಊಟ ನೀಡಬೇಕು. 

ಇ) ಪುರುಷನಂತೆ ಸ್ತೀ ಮುಹಾರ್‌ ಮಾಡಬಹುದೇ? ಉದಾ: ಪತ್ನಿಯು ಪತಿಯೊಂದಿಗೆ ನೀನು ನನಗೆ ನನ್ನ ತಂದೆಯಂತೆ ಅಥವಾ 
ನಾನು ನಿನಗೆ ನಿನ್ನ ತಾಯಿಯಂತೆ ಎಂದು ಹೇಳಿದರೆ ಅದು ಮುಹಾರ್‌ ಆಗುವುದೇ? ನಾಲ್ವರು ಇಮಾಮರೂ ಅದು ಮುಹಾರ್‌ ಅಲ್ಲ 
ಅದಕ್ಕೆಯಿಹಾರ್‌ನ. ನಿಯಮ ಅನ್ವಯವಾಗುವುದಿಲ್ಲವೆಂದು ಹೇಳಿದ್ದಾರೆ. ಯಾಕೆಂದರೆ ಕುರ್‌ಆನಿನಲ್ಲಿ ಗ ಈರಿ ಟಿ al ತಮ್ಮ 
ಸ್ತ್ರೀಯರಿಗೆ ಮಹಾರ್‌ ಮಾಡುವವರು ಎಂದು ಹೇಳಲಾಗಿದೆ. ಪುರುಷನು ಸ್ತ್ರೀಯನ್ನು ರುಹಾರ್‌ ಮಾಡುವ ರೂಪವನ್ನು ಮಾತ್ರ ಈ ವಚನ 
ಸೂಚಿಸುತ್ತದೆ. ತಲಾಕ್‌ ನೀಡುವ ಅಧಿಕಾರವಿರುವವರಿಗೆ ಮಾತ್ರ ರುಹಾರ್‌ ಮಾಡುವ ಅಧಿಕಾರವೂ ಇರಬೇಕಾಗುತ್ತದೆ. ಧರ್ಮಶಾಸ್ತ್ರವು 
ತನ್ನ ಪತಿಗೆ ತಲಾಕ್‌ ನೀಡುವ ಹಕ್ಕು ಸ್ತ್ರೀಯರಿಗೆ ನೀಡಿಲ್ಲ ಅದೇ ರೀತಿ ಮುಹಾರ್‌ ಮಾಡುವ ಹಕ್ಕನ್ನೂ ನೀಡಿಲ್ಲ. ಸುಫ್‌ಯಾನುಸೌರಿ, 
ಇಸ್ಲಾಕ್‌ ರಾಹವೈಯ, ಅಬೂ ಸೌರ್‌, ಲೈಸ್‌ ಬಿನ್‌ ಸಅದ್‌ ಮುಂತಾದವರು ಇದೇ ಅಭಿಪ್ರಾಯದವರಾಗಿದ್ದಾರೆ. ಮಹಿಳೆಯ ಮುಹಾರ್‌ 
ಹೇಳಿಕೆಯು ತೀರಾ ಬಾಲಿಶ ಮತ್ತು ನಿಷ್ಠಯೋಜಕವೆಂದು ಅವರು ಹೇಳಿದ್ದಾರೆ. ಇಮಾಮ್‌ ಅಬೂ ಯೂಸುಫ್‌ ಹೀಗೆ ಹೇಳಿದ್ದಾರೆ: ಅದು 
ಮಹಾರ್‌ ಆಗದಿದ್ದರೂ ಸ್ತ್ರೀ ಯು ಶಪಥ ಉಲ್ಲಂಘನೆಯ ಪರಿಹಾರವನ್ನು ನೀಡುವುದು ಕಡ್ಡಾಯವಾಗಿದೆ. ಯಾಕೆಂದರೆ, ಸ್ತ್ರೀಯು ಅಂತಹ 
ಮಾತುಗಳನ್ನು. ಹೇಳಿದರೆ ಆಕೆಯು ಮುಂದೆ ಪತಿಯನ್ನು ಸಂಪರ್ಕಿಸುವುದಿಲ್ಲವೆಂದು ಶಪಥ ಮಾಡುವುದಕ್ಕೆ ಸಮಾನವಾಗಿದೆ. ಇಮಾಮ್‌ 
ಬಿನ್‌ ಹಂಬಲ್‌ರ ನಿಲುಮೆಯೂ ಅದೇ ಆಗಿದೆಯೆಂದು ಇಬ್ದು ಕುದಾಮ ಉದ್ಭರಿಸಿದ್ದಾರೆ. ಇಮಾಮ್‌ ಔರಾಕ ಹೀಗೆಂದಿದ್ದಾರೆ: 
ವಿವಾಹಕ್ಕಿಂತ ಮುಂಚೆ ಹುಡುಗಿಯು ನಾನು ಆತನೊಂದಿಗೆ ವಿವಾಹವಾದರೆ ಆತನು ನನ್ನ ತಂದೆಗೆ ಸಮಾನವಾಗುತ್ತಾನೆ ಎಂದು ಹೇಳಿದ್ದರೆ 
ಅದು ಮುಹಾರ್‌ ಆಗುತ್ತದೆ. ವಿವಾಹದ ಬಳಿಕ ಹೇಳಿದರೆ ಅದು ಶಪಥವಾಗುತ್ತದೆ. ಅದಕ್ಕೆ ಶಪಥ ಉಲ್ಲಂಘನೆಯ ಪ್ರಾಯಶ್ಚಿತ್ತ 
ಕಡ್ಡಾಯವಾಗುತ್ತದೆ. ಆದರೆ ಹಸನ್‌ ಬಸರಿ, ರುಹಪ್ರೀ, ಇಬ್ರಾಹೀಮ್‌ ನಖಕಃ, ಮತ್ತು ಹಸನ್‌ ಬಿನ್‌ ಮುಮಾಸ್‌ಲುಆ್‌ ಮುಂತಾದವರು 
ಹೀಗೆ ಹೇಳಿದ್ದಾರೆ. ಅದು ಮುಹಾರ್‌ ಆಗುತ್ತದೆ. ಅದರಿಂದ ಸ್ವೀಗೆ ಯುಹಾರ್‌ನ ಪ್ರಾಯಶ್ಚಿತ್ತ ಕಡ್ಡಾಯವಾಗುತ್ತದೆ. ಆದರೆ ಪ್ರಾಯಶ್ಚಿತ್ತ 


ಕಾಂಡ - 28 


58. ಅಲ್‌ ಮುಜಾದಲ 255 


ಮಾಡುವುದಕ್ಕಿಂತ ಮುಂಚೆ ತನ್ನನ್ನು ಸಂಪರ್ಕಿಸದಂತೆ ತಡೆಯುವ ಹಕ್ಕು ಆಕೆಗೆ ಇರುವುದಿಲ್ಲ, ಇದನ್ನು ಸಮರ್ಥಿಸಿ ಇಬ್ರಾಹೀಮ್‌ ನಖಕಃ 
ಒಂದು ಘಟನೆಯನ್ನು ಉದ್ಧರಿಸುತ್ತಾರೆ: ತಲ್ಲಾರ ಪುತ್ರಿ ಆಯಿಶಾರೊಂದಿಗೆ ರಖುಬೈರ್‌ರ ಪುತ್ರ ಮಿಸ್‌ಅಬ್‌ ವಿವಾಹ ಪ್ರಸ್ತಾಪ ನಡೆಸಿದರು. 
ಅದನ್ನು ತಿರಸ್ಕರಿಸಿ ಆಕೆ ಹೇಳಿದಳು: (1 ) ಟೆ 15 ]&) ಅವರು ನನ್ನನ್ನು ವಿವಾಹವಾದರೆ ಅವರು ನನಗೆ ತಂದೆಗೆ ಸಮಾನರಾಗುತ್ತಾರೆ. 
ಕೆಲ ಕಾಲದ ಬಳಿಕ ಆಕೆ ಆ ವಿವಾಹಕ್ಕೆ ಒಪ್ಪಿದಳು. ಮದೀನದ ವಿದ್ವಾಂಸರು ಈ ಕುರಿತು ಧಾರ್ಮಿಕ ವಿಧಿ ಕೇಳಿದರು: ಸಹಾಬಿಗಳೂ ಸೇರಿದ 
ಅನೇಕ ವಿದ್ವಾಂಸರು, ಆಯಿಶಾಳಿಗೆ ಯುಹಾರ್‌ನ ಪ್ರಾಯಶ್ಚಿತ್ತ ಕಡ್ಡಾಯವೆಂಬ ತೀರ್ಪು ನೀಡಿದರು. ಈ ಘಟನೆಯನ್ನು ಉದ್ಧರಿಸಿ 
ಇಬ್ರಾಹೀಮ್‌ ನಖಈ ತನ್ನ ಅಭಿಪ್ರಾಯವನ್ನು ವಿವರಿಸಿದರು. ಆಯಿಶಾ ವಿವಾಹದ ಬಳಿಕ ಈ ಮಾತು ಹೇಳಿದ್ದರೆ ಆಕೆಗೆ ಪ್ರಾಯಶ್ಚಿತ್ತ 
ಕಡ್ಡಾಯವಾಗುತ್ತಿರಲಿಲ್ಲ. ಆದರೆ ಆತನನ್ನು ವಿವಾಹವಾಗುವ ಅಥವಾ ವಿವಾಹವಾಗದಿರುವ ಸ್ಥಾತಂತ್ರವಿರುವ ಸಂದರ್ಭದಲ್ಲಿ ಈ ಮಾತು 
ಹೇಳಿರುವುದರಿಂದ ಆಕೆಗೆ ಪ್ರಾಯಶ್ಚಿತ್ತ ಕಡ್ಡಾಯವಾಯಿತು. ; 

iii) ಸಾಮಾನ್ಯ ಬುದ್ಧಿ, ಪ್ರೌಢಪ್ರಾಯ ಮತ್ತು ಸ್ಥಿತಪ್ರಜ್ಞೆಯಿರುವ ಪುರುಷನು ಯುಹಾರ್‌ನ ನಿರ್ದಿಷ್ಟ ಮಾತುಗಳನ್ನು ಸ್ಪಷ್ಟವಾಗಿ 
ಹೇಳಿದ ಬಳಿಕ, ನಾನು ಅದನ್ನು ಕೋಪಾವೇಶದಿಂದ ಅಥವಾ ತಮಾಷೆಗಾಗಿ ಅಥವಾ ಪ್ರೇಮಾಧಿಕ್ಯದಿಂದ ಹೇಳಿದೆನೆಂಬ ನೆಪಗಳನ್ನು ಹೇಳಿದರೆ 
ಅದು ಸ್ವೀಕಾರಾರ್ಹವಲ್ಲ, ಆದರೆ ಈ ವಿಷಯದಲ್ಲಿ ನಿರ್ದಿಷ್ಟವಲ್ಲದ ಪದಗಳು ಮತ್ತು ವಿವಿಧ ಅರ್ಥ ಸಾಧ್ಯತೆಯು ಆ ಪದಗಳ ಸ್ವಭಾವವನ್ನು 
ಮಾತ್ರ ಅವಲಂಬಿಸಿರುತ್ತದೆ. ಮುಹಾರ್‌ನ ನಿರ್ದಿಷ್ಟ ಪದಗಳು ಮತ್ತು ನಿರ್ದಿಷ್ಟವಲ್ಲದ ಪದಗಳ ಕುರಿತು ನಾವು ಮುಂದೆ ವಿವರಿಸುತ್ತೇವೆ. 

iv) ಓರ್ವರು ವಿವಾಹವಾದ ಸ್ತ್ರೀಯನ್ನು ರುಹಾರ್‌ ಮಾಡಬಹುದೆಂಬ ಕುರಿತು ಕರ್ಮಶಾಸ್ತ್ರಜ್ಞರಲ್ಲಿ ಒಮ್ಮತಾಭಿಪ್ರಾಯವಿದೆ. 
ಪತ್ನಿಯಲ್ಲದವರನ್ನು ಮುಹಾರ್‌ ಮಾಡಬಹುದೇ ಎಂಬ ಕುರಿತು ಮಾತ್ರ ಭಿನ್ನಾಭಿಪ್ರಾಯವಿದೆ. ಹನಫಿಗಳು ಹೇಳುತ್ತಾರೆ: ಪತ್ನಿಯಲ್ಲದ ಓರ್ವ 
ಸ್ವ್ರೀಯೊಡನೆ ಒಬ್ಬರು ನೀನು ನನಗೆ ನನ್ನ ತಾಯಿಯ ಬೆನ್ನಿನಂತೆ ಎಂದು ಹೇಳಿದರೆ, ಆ ಬಳಿಕ ಆತ ಆಕೆಯನ್ನು ವಿವಾಹವಾದರೆ ಪ್ರಾಯಶ್ಚಿತ್ತ 
ಮಾಡದೆ ಆಕೆಯನ್ನು ಮುಟ್ಟಬಾರದು. ಉಮರ್‌ರ(ರ) ತೀರ್ಪು: ಅವರ ಕಾಲದಲ್ಲಿ ಓರ್ವರು ಓರ್ವ ಸ್ತ್ರೀಯೊಡನೆ ಆ ರೀತಿ ಹೇಳಿದರು. 
ಆ ಬಳಿಕ ಆತ ಆಕೆಯನ್ನೇ ವಿವಾಹವಾದ. ಆಕೆಯ ಬಗ್ಗೆ ಮುಹಾರ್‌ನ ಪ್ರಾಯಶ್ಚಿತ್ತವನ್ನು ಪಾಲಿಸಬೇಕೆಂದು ಉಮರ್‌(ರ) ಆಜ್ಞಾಪಿಸಿದರು. 

ಮಾಲಿಕಿ ಮತ್ತು ಹಂಬಲಿಗಳ ಅಭಿಪ್ರಾಯವೂ ಅದೇ ಆಗಿದೆ. ಅವರು ಅದಕ್ಕೆ ಹೀಗೆ ಸೇರಿಸಿದ್ದಾಃ ರೆ: ನಿರ್ದಿಷ್ಟ ಸ್ಟ €ಯ ಹೆಸರು ಸೂಚಿಸದೆ 
ಎಲ್ಲ ಸ್ತ್ರೀಯರೂ ನನಗೆ ತಾಯಿಗೆ ಸಮಾನವೆಂದು ಹೇಳಿದ ಓರ್ವ ವ್ಯಕ್ತಿಯು ಆ ಬಳಿಕ ಓರ್ವ ಸ್ತ್ರೀಯನ್ನು ವಿವಾಹವಾದರೆ ಆಕೆಯನ್ನು 
ಸ್ಪರ್ಶಿಸುವುದಕ್ಕೆಂತ ಮುಂಚೆ ಪ್ರಾಯಶ್ಚಿತ್ತ ಮಾಡಬೇಕು. ಸಡದ್‌ ಬಿನ್‌ ಮುಸಯ್ಯಿಬ್‌ ಉರ್ವತ್‌ ಬಿನ್‌ ರುಬೈರ್‌, ಅತಾಇ ಬಿನ್‌ ಅಬೀ 
ರಬಾಹ್‌, ಹಸನ್‌ ಬಸರಿ ಮತ್ತು ಇಸ್‌ಹಾಕ್‌ ಬಿನ್‌ ರಾಹವೈಯರಿಗೆ ಇದೇ ಅಭಿಪ್ರಾಯವಿದೆ. ವಿವಾಹಕ್ಕಿಂತ ಮುಂಚೆ ಮುಹಾರ್‌ ಹೇಳುವುದು 
ನಿರರ್ಥಕವೆಂದು ಇಮಾಮ್‌ ಶಾಫಿಈಯವರ ಅಭಿಮತ. ಇಬ್ನು ಅಬ್ಬಾಸ್‌ ಮತ್ತು ಕತಾದರೂ ಅದೇ ಅಭಿಪ್ರಾಯದವರಾಗಿದ್ದಾರೆ. 

೪) ಕೇವಲ ನಿರ್ದಿಷ್ಟ ಅವಧಿಗೆ ರುಹಾರ್‌ ಮಾಡಬಹುದೇ? ಹನಫಿ ಮತ್ತು ಶಾಫಿಈಗಳು ಹೇಳುತ್ತಾರೆ: ಓರ್ವರು ಅವಧಿ ತಿಳಿಸಿ 
ಮುಹಾರ್‌ ಮಾಡಿದರೆ, ಆ ಅವಧಿ ಮುಗಿಯುವುದಕ್ಕಿಂತ ಮುಂಚೆ ಪತ್ನಿಯನ್ನು ಸ್ಪರ್ಶಿಸಲು ಪ್ರಾಯಶ್ಚಿತ್ತ ಅನಿವಾರ್ಯವಾಗುತ್ತದೆ. ಅವಧಿ 
ಮುಗಿದರೆ ಆ ಯುಹಾರ್‌ ದುರ್ಬಲವಾಗುತ್ತದೆ. ಅದಕ್ಕೆ ಸಲಮತ್‌ ಬಿನ್‌ ಸಖ್ರುಲ್‌ ಬಯಾದಿಯ ಘಟನೆಯು ಸಾಕ್ಷಿಯಾಗಿದೆ. ಅವರು 
ತನ್ನ ಪತ್ನಿಯನ್ನು ರಮರಾನ್‌ ತಿಂಗಳಿಗೆ ಮುಹಾರ್‌ ಮಾಡಿದರು. ಆ ಕುರಿತು ಪ್ರವಾದಿವರ್ಯರು (ಸ) ಪ್ರಸ್ತುತ ಅವಧಿ ನಿರ್ಣಯವು 
ನಿರರ್ಥಕವೆಂದು ಹೇಳಿಲ್ಲ. ಆದರೆ ಇಮಾಮ್‌ ಮಾಲಿಕೀ ಮತ್ತು ಇಬ್ನು ಅಬೀ ಲೈಲಾ ಹೇಳಿರುವಂತೆ ಆ ರೀತಿ ಮುಹಾರ್‌ ಮಾಡಿದರೂ 
ಅದು ಶಾಶ್ನಕವಾಗುತ್ತದೆ. ಅವರ ದೃಷ್ಟಿಯಲ್ಲಿ ಸಮಯ ನಿರ್ಣಯ ನಿರರ್ಥಕ. ಊರ್ಜಿತವಾಗಿರುವ ನಿಷಿದ್ಧತೆಯು ನಿರ್ದಿಷ್ಟ ಅವಧಿ 
ಮುಗಿದರೆ ಸ್ವಯಂ ಅನೂರ್ಜಿತವಾಗುವುದಿಲ್ಲ. 

vi) ಶರ್ತಬದ್ಧ ರಿುಹಾರ್‌ನ ಕಾಲಾವಧಿ ಏನಿದ್ದರೂ ಶರ್ತ ಉಲ್ಲಂಘಿಸಿದರೆ ಪ್ರಾಯಶ್ಚಿತ್ತ ಕಡ್ಡಾಯವಾಗುತ್ತದೆ. ಉದಾಹರಣೆಗೆ 
ಒಬ್ಬರು, ನಾನು ಮನೆಗೆ ಬಂದರೆ ನೀನು ನನಗೆ ತಾಯಿಯಂತೆ ಎಂದು ಹೇಳುತ್ತಾರೆ. ಈ ಸ್ಥಿತಿಯಲ್ಲಿ ಆತನು ಯಾವಾಗ ಮನೆಯಲ್ಲಿ 
ಪ್ರವೇಶಿಸಿದರೂ ಪತ್ನಿಯನ್ನು ಸ್ಪರ್ಶಿಸುವುದಕ್ಕಿಂತ ಮುಂಚೆ ಪ್ರಾಯಶ್ಚಿತ್ತ ಮಾಡಬೇಕು. 

vii) ಒಬ್ಬರು ಅನೇಕ ಬಾರಿ ರುಹಾರ್‌ನ ಮಾತು ಹೇಳಿದರೆ ಹನಫಿ ಮತ್ತು ಶಾಫಿಈಗಳ ಅಭಿಪ್ರಾಯದಂತೆ ಮುಹಾರ್‌ 
ಹೇಳಿರುವಷ್ಟೇ ಬಾರಿಯೂ ಪ್ರಾಯಶ್ಚಿತ್ತ ಕಡ್ಡಾಯವಾಗುತ್ತದೆ. ಆದರೆ ಒಬ್ಬರು ತನ್ನ ಮೊದಲ ಮಾತಿನ ಸ್ಪಷ್ಟೀಕರಣಕ್ಕಾಗಿ ಅದನ್ನು 
ಪುನರಾವರ್ತಿಸಿದ್ದರೆ ಪ್ರಾಯಶ್ಲಿತ್ರವನ್ನು ಪುನರಾವರ್ತಿಸಬೇಕಾಗಿಲ್ಲ. ಆದರೆ ಇಮಾಮ್‌ ಮಾಲಿಕ್‌ ಮತ್ತು ಅಹ್ನದ್‌ ಬಿನ್‌ ಹಂಬಲ್‌ರ 
ಅಭಿಪ್ರಾಯದಂತೆ ಮಹಾರ್‌ ಎಷ್ಟೇ ಬಾರಿ ಹೇಳಿದರೂ, ಪುನರಾವರ್ತನೆಯ ಉದ್ದೇಶದಿಂದ ಅಥವಾ ಮೊದಲ ಹೇಳಿಕೆಯ 
ದೃಢೀಕರಣಕ್ಕಾಗಿದ್ದರೂ ಪ್ರಾಯಶ್ನಿತ್ತ ಕೇವಲ ಒಂದು ಬಾರಿ ಕಡ್ಡಾಯವಾಗುತ್ತದೆ. ಶಅಬಿ, ತಾವೂಸ್‌, ಅತಾಅ ಬಿನ್‌ ಅಬೀ ರಬಾಹ್‌, ಹಸನ್‌ 
ಬಸರಿ ಮತ್ತು ಔರಭಾಶಃ ಮುಂತಾದವರೂ ಅದೇ ಅಭಿಪ್ರಾಯದವರಾಗಿದ್ದಾರೆ. ಅಲಿ (ರ) ಹೀಗೆ ತೀರ್ಪು ನೀಡಿದ್ದರು. ಒಂದು ಬಾರಿ 
ಪುನರಾವರ್ತಿಸಿದ್ದರೆ ಪ್ರಾಯಶ್ಚಿತ್ತ ಒಂದೇ ಬಾರಿ ಸಾಕು. ಹಲವು ಬಾರಿ ಹೇಳಿದರೆ ಅಷ್ಟೇ ಬಾರಿ ಪ್ರಾಯಶ್ಚಿತ್ತ ಮಾಡಬೇಕು. ಇದು ಕತಾದ 


ಕಾಂಡ - 28 


256 ತಪ್ಪೀಮುಲ್‌ ಕುರ್‌ಆನ್‌ 


ಮತ್ತು ದೀನಾರ್‌ರು ವ್ಯಕ್ತಪಡಿಸಿದ ಅಭಿಪ್ರಾಯ. 

viii) ಎರಡು ಅಥವಾ ಅದಕ್ಕಿಂತ ಅಧಿಕ ಪತ್ನಿ ಯರನ್ನು ಏಕಕಾಲದಲ್ಲಿ ಒಂದೇ ಹೇಳಿಕೆಯಿಂದ ಮುಹಾರ್‌ ಮಾಡುವುದು. ಉದಾ: 
ತ್ಲಿಯರೊಡನೆ ಪತಿ ಹೇಳುತ್ತಾನೆ: ನೀವು ನನಗೆ ನನ್ನ ತಾಯಿಯಂತೆ. ಹಾಗಾದರೆ ಪ್ರತಿಯೋರ್ವ ಪತ್ನಿಯೂ ಧರ್ಮಸಮ್ಮತವಾಗಬೇಕಾದರೆ 
ತ್ಯಪ್ರತ್ಯೇಕ ಪ್ರಾಯಶ್ಚಿತ್ತ ಮಾಡಬೇಕೆಂದು ಹನಫಿ ಮತ್ತು ಶಾಫಿಈಗಳ ಅಭಿಮತ. ಉಮರ್‌ (ರ), ಅಲಿ, ಉರ್ವತ್‌ಬಿನ್‌ ರುುಬೈರ್‌, 
ತಾವೂಸ್‌ ಅತಾಅ, ಹಸನ್‌ ಬಸರಿ, ಇಬ್ರಾಹೀಮ್‌ ನಖವಿ, ಸುಫ್‌ಯಾನ್‌ಸೌರಿ, ಇಬ್ನು ಶಿಹಾಬ್‌ ರುಪ್ರಿ ಈ ಅಭಿಪ್ರಾಯದವರಾಗಿದ್ದಾರೆ. 
ಇಮಾಮ್‌ ಮಾಲಿಕ್‌ ಮತ್ತು ಅಹ್ನದ್‌ ಹೇಳುತ್ತಾರೆ: ಈ ಸ್ಥಿತಿಯಲ್ಲಿ ಒಂದೇ ಪ್ರಾಯಶ್ಲಿತ್ತ ಸಾಕಾಗುವುದು. ರಬೀಅ, ಔರುಭಾಇ, ಇಸ್‌ಹಾಕ್‌ 
ಬಿನ್‌ ರಾಹವಯ್ಯ್‌ ಮತ್ತು ಆಬೂಸೌರ್‌ರಿಗೂ ಇದೇ ಅಭಿಪ್ರಾಯವಿದೆ. 

ix) ಒಮ್ಮೆ ಯುಹಾರ್‌ನ ಪ್ರಾಯಶ್ಚಿತ್ತ ಮಾಡಿದ ವ್ಯಕ್ತಿಯು ಪುನಃ ಮುಹಾರ್‌ ಹೇಳಿದರೆ, ಪ್ರಾಯಶ್ಚಿತ್ತ ಮಾಡದೆ ಆತನಿಗೆ ಪತ್ನಿ 
ಧರ್ಮಸಮ್ಮತಳಾಗುವುದಿಲ್ಲವೆಂಬ ಕುರಿತು ವಿದ್ವಾಂಸರಲ್ಲಿ ಒಮ್ಮತಾಭಿಪ್ರಾಯವಿದೆ. | 

೫) ಪ್ರಾಯಶ್ಚಿತ ಮಾಡುವುದಕ್ಕಿಂತ ಮುಂಚೆ ಪತಿ ಪತ್ನಿಯು ದಾಂಪತ್ಯವನ್ನು ಮುಂದುವರಿಸಿದರೆ ಅದು ಪಾಪವಾಗುತ್ತದೆ. ಅದಕ್ಕೆ 
ಪ್ರಾಯಶ್ಚಿತ್ತ ಮಾಡಬೇಕು ಮತ್ತು ಆ ಕೃತ್ಯವನ್ನು ಪುನರಾವರ್ತಿಸಬಾರದೆಂದು ನಾಲ್ಕು ಇಮಾಮರ ಅಭಿಮತ. ಆದರೂ ಅದಕ್ಕೆ ಒಂದೇ 
ಬಾರಿ ಪ್ರಾಯಶ್ಚಿತ್ತ ಮಾಡಿದರೆ ಸಾಕಾಗುತ್ತದೆ. ಪ್ರವಾದಿಯವರ ಕಾಲದಲ್ಲಿ ಹೀಗೆ ಮಾಡಿದವರೊಡನೆ ಪಶ್ಚಾತ್ತಾಪ ಪಡಿರಿ ಮತ್ತು ಪ್ರಾಯ 
ಶ್ಚಿಶ್ರ ನೀಡುವ ತನಕ ಪತ್ನಿಯಿಂದ ದೂರವಿರಲು ಹೇಳಿದ್ದರು. ಆದರೆ ಅವರು ಯುಹಾರ್‌ನ ಪ್ರಾಯಶ್ಚಿತ್ತ ಹೊರತು ದಾಂಪತ್ಯ ಮುಂದುವರಿಸಲು 
ಬೇರೆ ಪ್ರಾಯಶ್ಚಿತ್ತ ನೀಡಬೇಕೆಂದು ಆಜ್ಞಾಪಿಸಿಲ್ಲ. ಆದರೆ, ಅಮ್ರ್‌ ಬಿನ್‌ ಆಸ್‌, ಕುಬೈಸತ್‌ ಬಿನ್‌ ದುಬ್‌, ಸದ್‌ ಬಿನ್‌ ರುುಬೈರ್‌, ರುಹ್ರಿ 
ಮತ್ತು ಖತಾದರು ಹೀಗೆ ಹೇಳಿದ್ದಾರೆ: ಆತ ಎರಡು ಪ್ರಾಯಶ್ಚಿತ್ತ ಮಾಡಬೇಕು. ಹಸನ್‌ ಬಸರಿ ಮತ್ತು ಇಬ್ರಾಹೀಮ್‌ ನಖತಃಯವರು 
ಮೂರು ಬಾರಿ ಪ್ರಾಯಶ್ಚಿತ್ತ ಮಾಡಬೇಕೆಂದು ಹೇಳಿದ್ದಾರೆ.ಪ್ರಾಯಶಃ ಈ ಬಗ್ಗೆ ಪ್ರವಾದಿವರ್ಯರ (ಸ) ತೀರ್ಪು ನೀಡಲಾದ ಹದೀಸ್‌ಗಳನ್ನು 
ಈ ಮಹನೀಯರು ನೋಡಿರಲಾರರು. 

xi) ಪತ್ನಿಯನ್ನು ಯಾರಿಗೆ ಹೋಲಿಸಿದರೆ ಮುಹಾರ್‌ ಸಿಂಧುವಾಗುತ್ತದೆ? ಈ ಕುರಿತು ಕರ್ಮಶಾಸ್ತ್ರಜ್ಞರ ಅಭಿಪ್ರಾಯಗಳು 
ಭಿನ್ನವಾಗಿವೆ. ತಾಯಿಗೆ ಹೋಲಿಸಿದರೆ ಮಾತ್ರ ಮುಹಾರ್‌ ಸಂಭವಿಸುವುದೆಂದು ಆಮಿರ್‌ ಶಅಬಿ ಹೇಳಿದ್ದಾರೆ. ರಭಾಹಿರಿಗಳ ಅಭಿಪ್ರಾಯದಂತೆ 
ತಾಯಿಯ ಉದರಕ್ಕೆ (ಬೆನ್ನಿಗೆ) ಹೋಲಿಸಿದರೆ ಮಾತ್ರ ಮಹಾರ್‌ ಆಗುತ್ತದೆ. ಬೇರೆ ಹೇಳಿಕೆಗಳಿಗೆ ಈ ನಿಯಮ ಅನ್ವಯವಾಗುವುದಿಲ್ಲ. 
ಆದರೆ, ಸಮುದಾಯದ ಕರ್ಮಶಾಸ್ತ್ರಜ್ಞರ ಒಂದು ವಿಭಾಗಕ್ಕೆ ಅವರೊಂದಿಗೆ ಸಹಮತವಿಲ್ಲ. ತಾಯಿಯೊಂದಿಗೆ ಹೋಲಿಸುವುದನ್ನು ತೀರಾ 
ಬಾಲಿಶ ಮತ್ತು ಸುಳ್ಳುವಾದವೆಂಬ ಕಾರಣದಿಂದ ಕುರ್‌ಆನ್‌ ಅದನ್ನು ಪಾಪಕಾರ್ಯವೆಂದುಸೂಚಿಸಿದೆ. ತಾಯಿಯಂತೆಯೇ ಗೌರವಾರ್ಹಳಾದ 
ಅನ್ಯ ಸ್ತ್ರೀಯರಿಗೂ ಪತ್ನಿಯನ್ನು ಹೋಲಿಸುವುದು ಬಾಲಿಶ ಮತ್ತು ಅದಕ್ಕಿಂತ ಭಿನ್ನವಲ್ಲವೆಂದು ವ್ಯಕ್ತವಷ್ಟೇ. ಆದ್ದರಿಂದ ಅದರ ವಿಧಿಯೂ 
ತಾಯಿಗೆ ಹೋಲಿಸುವುದರ ವಿಧಿಯೇ ಆಗದಿರಲು ಯಾವುದೇ ಕಾರಣವಿಲ್ಲ. 

ಹನಫಿಗಳು ಹೇಳುತ್ತಾರೆ: ವಂಶೀಯ ಅಥವಾ ಮೊಲೆ ಹಾಲುಣಿಸಿದ ಅಥವಾ ವಿವಾಹ ಸಂಬಂಧದಿಂದ ಶಾಶ್ಚತವಾಗಿ ನಿಷಿದ್ಧವಾಗಿರುವ 
ಎಲ್ಲ ಸ್ತ್ರೀಯರಿಗೂ ಈ ನಿಯಮ ಅನ್ವಯವಾಗುತ್ತದೆ. ಆದರೆ ತಾತ್ಕಾಲಿಕವಾಗಿ ವಿವಾಹ ನಿಷಿದ್ದವಾಗಿರುವ ಮತ್ತು ವಿವಾಹವು 
ಸಮೃತಾರ್ಹವಾಗಬಹುದಾದ ಸ್ತ್ರೀಯರು ಈ ನಿಯಮದ ವ್ಯಾಪ್ತಿಗೆ ಸೇರುವುದಿಲ್ಲ. ಉದಾ: ಪತ್ನಿ, ಸಹೋದರಿ, ಪತ್ನಿ ಪಿತೃ ಸಹೋದರಿ, 
ಬೇರೊಬ್ಬರ ಪತ್ನಿಯಾಗಿರುವ ಸ್ತ್ರೀ ಮುಂತಾದವರು. ಶಾಶ್ವತವಾಗಿ ನಿಷಿದ್ದವಾಗಿರುವ ಸ್ತ್ರೀಯರ, ಪುರುಷನು ನೋಡಬಾರದ ಅಂಗಾಂಗಗಳಿಗೆ 
ಹೋಲಿಸಿದರೆ ಅದು ಮುಹಾರ್‌ ಆಗುತ್ತದೆ. ಆದರೆ ಪತ್ನಿಯ ಕೈಕಾಲು, ತಲೆ, ಕೇಶ, ದಂತ ಇತ್ಯಾದಿಗಳನ್ನು ಶಾಶ್ವತವಾಗಿ ನಿಷಿದ್ಯವಾಗಿರುವ 
ಸ್ತ್ರೀಯರ ಉದರ ಅಥವಾ ಅವರ ಕೈಕಾಲುಗಳು, ತಲೆ ಇತ್ಯಾದಿ ಅವಯವಗಳಿಗೆ ಹೋಲಿಸಿದರೆ ಯುಹಾರ್‌ ಆಗುವುದಿಲ್ಲ. ಯಾಕೆಂದರೆ 
ತಾಯಿ ಮತ್ತು ಸಹೋದರಿಯರ ಈ ಅವಯವಗಳನ್ನು ನೋಡುವುದು ಪುರುಷನಿಗೆ ನಿಷಿದ್ಧವಲ್ಲ, ಹಾಗೆಯೇ ನಿನ್ನ ಕೈ ಅಥವಾ ನಿನ್ನ ಕಾಲು 
ನನ್ನ ತಾಯಿಯ ಕೈಕಾಲುಗಳಂತೆ ಎಂದು ಪತ್ನಿಯೊಡನೆ ಹೇಳಿದರೂ ಯಿುಹಾರ್‌ ಆಗುವುದಿಲ್ಲ. 

ಶಾಶ್ವತವಾಗಿ ವಿವಾಹ ನಿಷಿದ್ದವಾಗಿರುವ ಸ್ತ್ರೀಯರು ಮಾತ್ರ ಇದರಲ್ಲಿ ಸೇರುವರೆಂದು ಶಾಫಿಈಗಳ ಅಭಿಮತ. ಅರ್ಥಾತ್‌, ತಾಯಿ, 
ಸಹೋದರಿ, ಮಗಳು ಮುಂತಾದವರು. ಆದರೆ ಮೊಲೆ ಹಾಲುಣಿಸಿದ ತಾಯಿ, ಸಹೋದರಿ, ಸೊಸೆ ಮುಂತಾದ ಎಂದಾದರೂ 
ಧರ್ಮಸಮ್ಮತವಾಗಿರುವ ಸ್ತ್ರೀಯರು ಮತ್ತು ಪತ್ನಿಯ ಸಹೋದರಿಯರಂತೆ ಎಂದಾದರೂ ಧರ್ಮಸಮೃತವಾಗಬಹುದಾದ ಸ್ಟೀಯರು 
ಅದರಲ್ಲಿ ಸೇರುವುದಿಲ್ಲ. ಇಂಥ ತಾತ್ಕಾಲಿಕ ಮತ್ತು ನಿಶ್ಚಿತ ಅವಧಿಗೆ ನಿಷಿದ್ಧವಾದ ಸ್ತ್ರೀಯರಲ್ಲದ ಶಾಶ್ವತವಾಗಿ ನಿಷಿದ್ದರಾದ ಸ್ತ್ರೀಯರ ಪೈಕಿ 
ಯಾರಾದರೊಬ್ಬರ ಸಾಮಾನ್ಯವಾಗಿ ಗೌರವಾದರದ ಹೆಸರಲ್ಲಿಪರಿಗಣಿಸದ ಯಾವುದಾದರೂ ಅಂಗಾಂಗದೊಡನೆ ಪತ್ನಿಯನ್ನು ಹೋಲಿಸಿದರೆ, 
ಅದು ಮುಹಾರ್‌ ಆಗುವುದು. ಗೌರವಾದರಗಳಿಂದ ಪ್ರಸ್ತಾಪಿಸದ ಅವಯವಗಳಿಗೆ ಹೋಲಿಸಿದಾಗ, ಅದರಲ್ಲಿ ಯುಹಾರ್‌ ಇಚ್ಛೆಸಿದ್ದರೆ ಮಾತ್ರ 
ಯುಹಾರ್‌ ಆಗುತ್ತದೆ. ಉದಾಹರಣೆಗೆ ಪತಿ ಪತ್ನಿಯೊಡನೆ ನೀನು ನನಗೆ ನನ್ನ ತಾಯಿಯ ಕಣ್ಣಿನಂತೆ, ಪ್ರಾಣದಂತೆ, ಕಾಲಿನಂತೆ, ಕೈಯಂತೆ, 


gL 


(2. 


ಕಾಂಡ - 28 


58. ಅಲ್‌ ಮುಜಾದಲ 257 
ad 
ಉದರದಂತೆ ಎನ್ನುತ್ತಾನೆ ಅಥವಾ ತಾಯಿಯ ಎದೆ ಅಥವಾ ಉದರವನ್ನು ಪತ್ನಿಗೆ ಹೋಲಿಸುತ್ತಾನೆ ಅಥವಾ ಪತ್ನಿಯ ತಲೆ, ಬೆನ್ನು ಅಥವಾ 


ಕೈಯನ್ನು ತನಗೆ ತನ್ನ ತಾಯಿಯದ್ದೆಂದು ಹೇಳುತ್ತಾನೆ ಅಥವಾ ಪತ್ನಿಯೊಡನೆ ನೀನು ನನಗೆ ನನ್ನ ತಾಯಿಯಂತೆ ಎಂದು ಹೇಳುತ್ತಾನೆ. 
ಇವುಗಳನ್ನು ರುಹಾರ್‌ ಉದ್ದೇಶದಿಂದ ಹೇಳಿದರೆ ಯುಹಾರ್‌ ಮತ್ತು ಪ್ರೀತಿಯ ಉದ್ದೇಶದಿಂದ ಹೇಳಿದರೆ ಪ್ರೇಮಸಲ್ಲಾಥವಾಗುತ್ತದೆ. 

ಮಾಲಿಕಿಗಳ ಅಭಿಪ್ರಾಯದಂತೆ ವಿವಾಹ ನಿಷಿದ್ಧವಾದ ಯಾವಳೇ ಸ್ತ್ರೀಯೊಂದಿಗೆ ಪತ್ನಿಯನ್ನು ಹೋಲಿಸಿದರೂ ಮಿಖಹಾರ್‌ ಆಗುತ್ತದೆ. 
ನೀನು ನನಗೆ ನನ್ನ ಪತ್ನಿಯಲ್ಲದ ನಿರ್ದಿಷ್ಟಸ್ತ್ರೀಯ ಬೆನ್ನಿನಂತೆ ಎಂದು ಹೇಳಿದರೂ ಅವರ ದೃಷ್ಟಿಯಲ್ಲಿಯುಹಾರ್‌ನ ವ್ಯಾಖ್ಯೆಯಲ್ಲಿಸೇರುತ್ತದೆ. 
ಹಾಗೆಯೇ ಶಾಶ್ಚತವಾಗಿ ನಿಷಿದ್ದವಾಗಿರುವ ಯಾವುದಾದರೂ ಸ್ತ್ರೀಯರ ಅವಯವವನ್ನು ಪತ್ನಿಯ ಅವಯವಕ್ಕೆ ಹೋಲಿಸಿದರೆ ಮ್ಲುಹಾರ್‌ 
ಆಗುತ್ತದೆ. ಅದರಲ್ಲಿ ನೋಡಬಹುದಾದ ಅಥವಾ ನೋಡಬಾರದ ಅವಯವವೆಂಬ ಭೇದವಿಲ್ಲ. ಯಾಕೆಂದರೆ ತಾಯಿಯ ಯಾವುದೇ 
ಅವಯವವನ್ನು ಪುರುಷನು ಪತ್ನಿಯ ಅವಯವದಂತೆ ನೋಡುವುದು ಧರ್ಮಸಮ್ಮತವಲ್ಲ - 

ಹಂಬಲಿಗಳು ಶಾಶ್ವತವಾಗಿ ನಿಷಿದ್ಧವಾದ ಎಲ್ಲ ಸ್ತ್ರೀಯರನ್ನು ಅವರು ಎಂದಾದರೂ ಧರ್ಮಸಮೃತವಾಗಿದ್ದರೂ ಈ ನಿಯಮದಲ್ಲಿ 
ಸೇರಿಸುತ್ತಾರೆ. ಉದಾ: ಅತ್ತೆ, ಮೊಲೆ ಹಾಲುಣಿಸಿದ ತಾಯಿ, ನಾದಿನಿ ಮುಂದೆ ಸಮ್ಮತಾರ್ಹರಾಗಬಹುದಾದ ಸ್ತ್ರೀಯರೊಡನೆ ಪತ್ನಿಗೆ 
ಹೋಲಿಸುವುದೂ ಮುಹಾರ್‌ ಆಗುವುದೆಂದು ಇಮಾಮ್‌ ಅಹ್ಮದ್‌ರ ಒಂದು ಅಭಿಪ್ರಾಯ. ಅದು ರಿಹಾರ್‌ ಆಗುವುದಿಲ್ಲವೆಂಬ 
ಇನ್ನೊ ೦ದು ಅಭಿಪ್ರಾಯವೂ ಇದೆ. ಹಾಗೆಯೇ ಹಂಬಲಿ ದೃಷ್ಟಿಕೋನದಂತೆ ಪತ್ನೀ ಯ ಯಾವುದಾದರೊಂದು ಅವಯವವನ್ನು ವಿವಾಹ ನಿಷಿ 
ದ್ಧ ಸ್ತ್ರೀಯರ ಯಾವುದಾದರೂ ಅವಯವಕ್ಕೆ ಹೋಲಿಸುವುದೂ ರುಹಾರ್‌ನ ವ್ಯಾಖ್ಯೆಯಲ್ಲಿ: ಸೇರುತ್ತದೆ. ರೋಮ, ದಂತ, ಉಗುರು ಇತ್ಯಾದಿ 
ಸ್ಥಿರವಾಗಿ ಉಳಿಯದ ಅಂಗಗಳು ಮಾತ್ರ ಇದರಿಂದ ಮುಕ್ತವಾಗಿವೆ. 

xii) ಪತಿಯು ಪತ್ನಿಯೊಡನೆ, ನೀನು ನನಗೆ ನನ್ನ ತಾಯಿಯ ಬೆನ್ನಿನಂತೆ ಎಂದು ಹೇಳಿದರೆ ಖಚಿತ ಮುಹಾರ್‌ 
ಘೋಷಣೆಯಾಗುವುದೆಂಬ ಬಗ್ಗೆ ಕರ್ಮಶಾಸ್ತ್ರಜ್ಞರಲ್ಲಿ ಏಕಾಭಿಪ್ರಾಯವಿದೆ. ಇದು ಅರಬರಲ್ಲಿ ರೂಢಿಯಿದ್ದ ಮುಹಾರ್‌. ಆ ಬಗ್ಗೆಯೇ 
ಕುರ್‌ಆನಿನ ನಿಯಮ ಅವತೀರ್ಣವಾಗಿತ್ತು. ಸ್ಪಷ್ಟವಾದ ರಿುಹಾರ್‌ನನಿಬಂಧನೆ ಅನ್ವಯವಾಗುವ ಇತರ ಪದಗಳ ಬಗ್ಗೆ ಮಾತ್ರ ಕರ್ಮಶಾಸ್ತ್ರಜ್ಞರಲ್ಲಿ 
ಭಿನ್ನಮತವಿದೆ. ವಕ್ತಾರನ ಉದ್ದೇಶವನ್ನು ಅವಲಂಬಿಸಿ ರುಹಾರ್‌ ಎಂದು ತೀರ್ಮಾನಿಸಬಹುದಾದ ಪದಗಳು ಯಾವುವು ಎಂಬ 
ವಿಷಯದಲ್ಲಿಯೂ ಭಿನ್ನಮತವಿದೆ. ಹನಫಿಗಳ ದೃಷ್ಟಿಯಲ್ಲಿ ಸ್ಪಷ್ಟ ಯುಹಾರ್‌ ಹೀಗಿದೆ: ಧರ್ಮಸಮ್ಮತಳಾದ ಸ್ತ್ರೀಯನ್ನು (ಪತ್ನಿಯನ್ನು) 
ಶಾಶ್ವತವಾಗಿ ನಿಷಿದ್ಧವಾದ ಸ್ತ್ರೀಯೊಡನೆ ಅಥವಾ ಆಕೆಯ ನೋಡಬಾರದ ಅವಯವಗಳೊಡನೆ ಹೋಲಿಸುವುದು. ಉದಾ: ಪತಿಯು ಪತ್ನಿ 
ಯೊಡನೆ ನೀನು ನನಗೆ ತಾಯಿಯ ಅಥವಾ ಇತರ ಯಾವುದಾದರೂ ನಿಷಿದ್ಗಳಾದ ಸ್ತ್ರೀಯ ಉದರದಂತೆ ಎಂದು ಹೇಳುವುದು. ಇದರ 
ಹೊರತು ಇತರ ಮಾತುಗಳಲ್ಲಿ ಭಿನ್ನಮತಕ್ಕೆ ಅವಕಾಶವಿದೆ. ನೀನು ನನಗೆ ತಾಯಿಯ ಬೆನ್ನಿನಂತೆ ನಿಷಿದ್ದವೆಂದು ಹೇಳಿದರೆ ಅಬೂ ಹನೀಫರ 
ದೃಷ್ಟಿಯಲ್ಲಿ ಸ್ಪಷ್ಟ ಯುಹಾರ್‌ ಘೋಷಣೆಯಾಗಿದೆ. ಆದರೆ ಅಬೂ ಯೂಸುಫ್‌ ಮತ್ತು ಮುಹಮ್ಮದ್‌ರ ಅಭಿಪ್ರಾಯದಲ್ಲಿ ಅದು 
ಯುಹಾರ್‌ನ ಉದ್ದೇಶದಲ್ಲಿ ಹೇಳಿದ್ದರೆ ಯುಹಾರ್‌ ಮತ್ತು ತಲಾಕ್‌ನ ಉದ್ದೇಶದಿಂದ ಹೇಳಿದ್ದರೆ ಶಾಶ್ಚತವಾದ ತಲಾಕ್‌ (ಬಾಇನ್‌) ಆಗುತ್ತದೆ. 
ನೀನು ನನ್ನ ತಾಯಿಯಂತೆ ಎಂದು ಹೇಳಿದರೆ ಮತ್ತು ಅದರಲ್ಲಿ ತಲಾಕ್‌ನ ಉದ್ದೇಶವಿದ್ದರೆ ತಲಾಕ್‌ ಬಾಇನ್‌, ಯುಹಾರ್‌ ಉದ್ದೇಶವಿದ್ದರೆ 
ಮುಹಾರ್‌ ಮತ್ತು ಏನೂ ಬಯಸಿಲ್ಲದಿದ್ದರೆ ನಿರರ್ಥಕವಾಗುವುದೆಂದು ಅಬೂ ಹನೀಫರ ಸಾಮಾನ್ಯ ತೀರ್ಪು. ಆದರೆ ಅದು ಖಚಿತ 
ಮಹಾರ್‌ ಎಂದು ಮುಹಮ್ಮದ್‌ ರನಿಲುಮೆ. ಪತ್ನಿಯನ್ನು ತಾಯಿ, ಮಗಳು ಅಥವಾ ಸಹೋದರಿಯೆಂದು ಕರೆಯುವುದು ಹೇಯವಾಗಿದೆ. 
ಅದನ್ನು ಕೇಳಿ ಪ್ರವಾದಿವರ್ಯರು(ಸ) ಕುಪಿತಗೊಂಡಿದ್ದರು. ಆದರೂ ಅದನ್ನು ರುಹಾರ್‌ ಎಂದು ನಿರ್ಣಯಿಸಿಲ್ಲ ನೀನು ತಾಯಿಯಂತೆ 
ನಿಷಿದ್ಧಗೊಳಿಸಲಾದವಳು ಎಂದು ಹೇಳಿದ್ದರೆ ಅದರಿಂದ ತಲಾಕ್‌ ಬಯಸಿದ್ದರೆ ತಲಾಕ್‌, ಹಾರ್‌ ಬಯಸಿದ್ದರೂ ಅಥವಾ ಏನನ್ನೂ ಬಯಸ 
ದಿದ್ದರೂ ಮುಹಾರ್‌ ಆಗುತ್ತದೆ. ನೀನು ನನಗೆ ತಾಯಿಯಂತೆ ಎಂದು ಹೇಳಿದ ಸಂದರ್ಭದಲ್ಲಿ ವಕ್ತಾರನ ಬಯಕೆಯನ್ನು ತಿಳಿಯಬೇಕು. 
ಪ್ರೇಮಾದರದಿಂದ ಹೇಳಿದ್ದರೆ ಅಷ್ಟೆ. ಮುಹಾರ್‌ ಬಯಸಿದ್ದರೆ ಯುಹಾರ್‌, ತಲಾಕ್‌ ಬಯಸಿದ್ದರೆ ತಲಾಕ್‌ ಎಂದು ಪರಿಗಣಿಸಬೇಕು. ಏನನ್ನೂ 
ಬಯಸದೆ ಹೇಳಿದ್ದರೆ ಅದು ಅಬೂ ಹನೀಫರ ದೃಷ್ಟಿಯಲ್ಲಿ ವ್ಯರ್ಥವಾಗಿದೆ. ಅಬೂ ಯೂಸುಫ್‌ರ ದೃಷ್ಟಿಯಲ್ಲಿ ಅದು ಮುಹಾರ್‌. 
ಅಲ್ಲದಿದ್ದರೂ ಅದಕ್ಕೆ ಶಪಥ ಉಲ್ಲಂಘನೆಯ ಪ್ರಾಯಶ್ಚಿತ್ತ ಅನಿವಾರ್ಯವಾಗುತ್ತದೆ. ಇಮಾಮ್‌ ಮುಹಮ್ಮದ್‌ರ ದೃಷ್ಟಿಯಲ್ಲಿ ಅದು 
ಮುಹಾರೇ ಆಗಿದೆ. 

ಶಾಫಿಈಗಳ ದೃಷ್ಟಿಯಲ್ಲಿ ಈ ಕೆಳಗಿನ ರೀತಿಯಲ್ಲಿ ಮುಹಾರ್‌ನ ಖಚಿತ ಹೇಳಿಕೆಯಾಗುತ್ತದೆ. ಪತಿಯು ಪತ್ನಿಯೊಡನೆ ಹೀಗೆ 
ಹೇಳುತ್ತಾನೆ: ನೀನು ನನ್ನ ದೃಷ್ಟಿಯಲ್ಲಿ ಅಥವಾ ನನ್ನ ಜತೆಯಲ್ಲಿ ಅಥವಾ ನನಗೆ ನನ್ನ ತಾಯಿಯಂತೆ, ಅಥವಾ ತಾಯಿಯ ಸ್ಥಾನದಲ್ಲಿ, 
ಅಥವಾ ತಾಯಿಯ ಬೆನ್ನಿಗೆ ಸಮಾನವಾಗಿರುವೆ ಅಥವಾ ನಿನ್ನ ದೇಹ, ಪ್ರಾಣ ನನ್ನ ತಾಯಿಯ ದೇಹ, ಪ್ರಾಣದಂತೆ. ಇದರ ಹೊರತು 
ಇತರೆಲ್ಲ ಮಾತುಗಳ ನಿಯಮವು ವಕ್ತಾರನ ಉದ್ದೇಶವನ್ನು ಅವಲಂಬಿಸಿದೆ. 


ಕಾಂಡ - 28 


258 _ತಪ್ಪೀಮುಲ್‌ ಕುರ್‌ಆನ್‌ 


ಓರ್ವರು ಪತ್ನಿಯನ್ನು ಅಥವಾ ಪತ್ನಿಯಲ್ಲಿರುವ ಅವಯವಗಳನ್ನು ತನಗೆ ನಿಷೇಧಿತ ಸ್ತ್ರೀಗೆ ಅಥವಾ ಆಕೆಯ ಅಂಗಗಳಿಗೆ 
ಹೋಲಿಸಿದರೆ ಅದು ಖಚಿತ ಮುಹಾರ್‌ ಎಂದು ಹಂಬಲಿಗಳ ಅಭಿಮತ. 

ಮಾಲಿಕಿ ಮದ್‌ಹಬ್‌ನಲ್ಲಿಯೂ ಸಾಮಾನ್ಯವಾಗಿ ಇದೇ ಅಭಿಪ್ರಾಯವಿದೆ. ವಿವರಣೆಗಳಲ್ಲಿಮಾತ್ರ ಅವರ ನಿಯಮಗಳಲ್ಲಿ ಭಿನ್ನತೆಯಿದೆ. 
ಉದಾ: ನೀನು ನನಗೆ ನನ್ನ ತಾಯಿಯಂತೆ ಎಂದು ಪತಿಯು ಪತ್ನಿಯೊಡನೆ ಹೇಳಿದರೆ ಅದರಿಂದ ತಲಾಕ್‌ ಬಯಸಿದ್ದರೆ ತಲಾಕ್‌, ಯುಹಾರ್‌ 
ಬಯಸಿದ್ದರೆ ಮುಹಾರ್‌ ಆಗುತ್ತದೆ. ಹಂಬಲಿಗಳ ದೃಷ್ಟಿಯಲ್ಲಿ ಈ ಹೇಳಿಕೆಯು ಉದ್ದೇಶ ಪೂರ್ವಕವಾಗಿದ್ದರೆ ಮಾತ್ರ ಮುಹಾರ್‌ ಎಂದು 
ಪರಿಗಣಿಸಲ್ಪಡುತ್ತದೆ. ಒಬ್ಬರು ತನ್ನಪ ನ್ನ ಪತ್ನಿಯೊಡನೆ ನೀನು ನನ್ನ ತಾಯಿ ಎಂದು ಹೇಳಿದರೇ ಅದು ಮುಹಾರ್‌ ಎಂದು ಮಾಲಿಕಿಗಳು ಹೇಳುತ್ತಾರೆ. 
ಆರೀತಿ ಕೋಪಾವೇಶದಿಂದ ಹೇಳಿದರೆ ರುಹಾರ್‌ ಆಗುತ್ತದೆ ಮತ್ತು ಪ್ರೇಮಾನುರಾಗದಿಂದ ಹೇಳಿದ್ದರೆ ನಿಕೃಷ್ಟ ಶಬ್ದವಾಗಿದ್ದರೂ ರುಹಾರ್‌ 
ಆಗುವುದಿಲ್ಲವೆಂದು ಹಂಬಲಿಗಳ ವಾದ. ಒಬ್ಬರು, ನಿನಗೆ ತಲಾಕ್‌ ಕೊಟ್ಟಿದ್ದೇನೆ. ಎಂದು ಹೇಳಿದರೆ ತಲಾಕ್‌ ಮತ್ತು ಯುಹಾರ್‌ ಜಾರಿಯಾಗುತ್ತದೆ. 
ನೀನು ನನಗೆ ನನ್ನ ತಾಯಿಯ ಬೆನ್ನಿನಂತೆ ನಿಷಿದ್ಗಳಾಗಿರುವೆ ಎಂದು ಹೇಳಿದರೆ ಅದನ್ನು ಕೇವಲ ತಲಾಕ್‌ನ ಉದ್ದೇಶದಿಂದ ಅಥವಾ 
ಉದ್ದೇಶರಹಿತವಾಗಿ ಹೇಳಿದರೂ ಮುಹಾರ್‌ ಆಗುವುದೆಂದು ಮಾಲಿಕ ಮತ್ತು ಹೆಂಬಲಿಗಳ ನಿಲುವಾಗಿದೆ. 

ಮುಹಾರ್‌ನ ಪದಗಳ ಈ ಚರ್ಚೆಯಿಂದ ಒಂದು ವಿಷಯವನ್ನು ಚೆನ್ನಾಗಿ ತಿಳಿದಿರಬೇಕಾಗಿದೆ. ಕರ್ಮಶಾಸ್ತ್ರಜ್ಞರು ಈ ವಿಷಯದಲ್ಲಿ 
ಮಾಡಿದ ಎಲ್ಲ ಚರ್ಚೆಗಳೂ ಅರಬಿ ಭಾಷೆಯ ಪದ ಮತ್ತು ಪ್ರಯೋಗಗಳಿಗೆ ಸಂಬಂಧಿಸಿದೆ. ಇತರ ಬಾಷೆಯವರು ಅರಬಿ ಭಾಷೆಯಲ್ಲಿ 
ಮುಹಾರ್‌ ಮಾಡುವುದಿಲ್ಲ ಮುಹಾರ್‌ ಮಾಡುವಾಗ ಅದು ಪ್ರಸ್ತುತ ಅರಬಿ ಪದಗಳ ನಿಖರ ಅನುವಾದವಾಗಿರಬಹುದೆನ್ನುವಂತಿಲ್ಲ. 
ಆದ್ದರಿಂದ ನಿರ್ದಿಷ್ಟ ಪದ ಅಥವಾ ಮಾತಿನ ಕುರಿತು ಅದು ಮುಹಾರ್‌ನ ವ್ಯಾಖ್ಯೆಯಲ್ಲಿ ಸೇರಿದೆಯೋ ಇಲ್ಲವೋ ಎಂದು ತೀರ್ಮಾನಿ 
ಸುವುದಕ್ಕೆ ಅದು ಕರ್ಮಶಾಸ್ತ್ರಜ್ಞ ಜರು ಉದ್ಧರಿಸಿದ ಯಾವುದಾದರೂ ಅರಬಿ ಮಾತಿನ ನಿಖರ ಅನುವಾದವೋ ಎಂದು ಪರಿಶೀಲಿಸುವುದಲ್ಲ 
ಬದಲಾಗಿ ವಕ್ತಾರನು ಪತ್ನಿ ಶ್ನಿಯೊಂದಿಗಿನ ಲಂ ons (ಹಸ ಸಂಬಂಧವನ್ನು ನಿಷೇಧಿಸಲಾದ ಯಾವುದಾದರೂ ಸ್ತ್ರೀಯ ಲೈಂಗಿಕ ಸಂಬಂಧಕ್ಕೆ 
ಹೋಲಿಸಿದ್ದಾನೆಯೇ ಅಥವಾ ಅದರಲ್ಲಿ ಬೇರೆ ಅರ್ಥಗಳ ಸಾಧ್ಯತೆಯಿದೆಯೇ? ಎಂದು ನೋಡಬೇಕು. ಅರಬಿ ಭಾಷೆಯಲ್ಲಿ ರುಹಾರ್‌ಗೆ 
ಬಳಸಲಾಗುವುದೆಂದು ಎಲ್ಲ ಕರ್ಮಶಾಸ್ತ್ರಜ್ಞರು ಮತ್ತು ವ್ಯಾ ವ್ಯಾಖ್ಯಾನಗಾರರು ಒಮ್ಮತದಿಂದ ಹೇಳಿರುವ ನುಡಿಯೇ ಅದಕ್ಕೆ ಉತ್ತಮ 
ಉದಾಹರಣೆಯಾಗಿದೆ. ಆ ನುಡಿಯ ಬಗ್ಗೆಯೇ ಕುರ್‌ಆನ್‌ನ ನಿಯಮ ಅವತೀರ್ಣವಾಗಿತ್ತು. ಅರ್ಥಾತ್‌ ನೀನು ನನಗೆ ತನ್ನ ತಾಯಿಯ 
ಬೆನ್ನಿನಂತೆ, ಹೆಚ್ಚಿನಂಶ ಜಗತ್ತಿನ ಯಾವುದೇ ಭಾಷೆಯಲ್ಲಿ ಯುಹಾರ್‌ ಮಾಡುವವರು ಈ ಅರಬಿ ವಾಕ್ಯದ ಪದಾನುಪದ ಅನುವಾದವನ್ನು 
ಬಳಸುವುದಿಲ್ಲವಂದು ಕನಿಷ್ಠ ಪಕ್ಷ ಉರ್ದು ಭಾಷೆಯ ಕುರಿತು ನಮಗೆ ಖಚಿತವಾಗಿ ಹೇಳಬಹುದು. ಓರ್ವ ಅರಬನು ಆ ನುಡಿಯಿಂದ 
ಬಯಸುವ ಅರ್ಥವನ್ನು ತಮ್ಮ ಭಾಷೆಯ ಪದಗಳಿಂದ ಅಭಿವ್ಯಕ್ತಗೊಳಿಸಲು ಮಾತ್ರ ಅವರಿಗೆ ಸ ಸಾಧ್ಯವಾದೀತು. ಅದರ ತಾತ್ಪರ್ಯ ಹೀಗಿದೆ: 
ನಿನ್ನೊಂದಿಗೆ ನನ್ನ ಸಂಪರ್ಕವು ನನ್ನ ತಾಯಿಯ ಜತೆಗಿನ ಸಂಪರ್ಕದಂತೆ, ಕೆಲವು ಅವಿವೇಕಿಗಳು ಹೀಗೂ ಹೇಳಬಹುದು. ನಾನು ನಿನ್ನ ಬಳಿಗೆ 
ಭು ನನ್ನ ತಾಯಿಯ ಬಳಿಗೆ ಹೋದಂತೆ. 

xiii) ಪವಿತ್ರ ಕುರ್‌ಆನ್‌ ಮುಹಾರನ್ನು ಮಾತ್ರ ಪ್ರಾಯಶ್ಚಿತ್ತಕ್ಕೆ ಕಾರಣವಾಗಿ ಹೇಳಿರುವುದಲ್ಲ. ಅದರಲ್ಲಿ ಯುಹಾರ್‌ನ ಬಳಿಕದ 
ಮರಳಿಕೆಯೂ ಸೇರಿದೆ. ಅರ್ಥಾತ್‌ ಯುಹಾರ್‌ ಮಾಡಿದ ವ್ಯಕ್ತಿಯು ಹಿಂತೆರಳದಿದ್ದರೆ" ಪ್ರಾಯಶ್ಚಿತ್ತ ಕಡ್ಡಾಯವಿಲ್ಲ, ಇಲ್ಲಿ ಪ್ರಾಯಶ್ಚಿತ್ತ 
ಕಡ್ಡಾಯಾಗುವ ಮರಳಿಕೆ ಯಾವುದೆಂಬ ಪ್ರಶ್ನೆ ಉದ್ಭವಿಸುತ್ತದೆ. ಆ ಕುರಿತು ಕರ್ಮಶಾಸ್ತ್ರರ ನಿಲುವು ಹೀಗಿದೆ: 

ಹನಫಿಗಳು: ಮರಳಿಕೆಯೆಂದರೆ ಲೈಂಗಿಕ ಸಂಪ! ರ್ಕಕ್ಕೆ ಕ ಮರಳುವುದಾಗಿದೆ. ಆದರೆ ಮರಳುವ ಕೇವಲ ಬಯಕೆ ಅಥವಾ ಇಚ್ಛೆಯಿಂದ 
ಪ್ರಾಯಶ್ಚಿತ್ತ ಕಡ್ಡಾಯವಾಗುವುದಿಲ್ಲ ಮರಳುವ ಇಚ್ಛೆಯನ್ನು ಈಡೇರಿಸುವ ತನಕ ಪ್ರಾ. ಯಜ್ಞ ಬೇಕಾಗಿಲ್ಲ. ಯುಹಾರ್‌ ಮಾಡಿ ದಾಂಪತ್ಯ 
ಸಂಬಂಧಕ್ಕೆ ತಾನು ಹೇರಿರುವ ನಿಷೇಧವನ್ನು ತೆರವುಗೊಳಿಸ ಬಯಸುವುದು. ಪ್ರಥಮವಾಗಿ ಪ್ರಾ ಪ್ರಾಯಶ್ಚಿತ್ತ ಮಾಡಬೇಕೆಂಬುದೇ ಅದರ ವ್ರ 
ಯಾಕೆಂದರೆ ಪ್ರಾ ಪ್ರಾಯತಿತ್ತ ಮಾಡದೆ ಆ ನಿಷೇಧ ಕೊಲಗುವುದಿಲ್ಲ. 

ಸ ದ್ಧ ತಾ. ನಾವು ಈ ಹಿಂದೆ ಉದ್ದರಿಸಿದ ಅಬೂ ಹನೀಫರ [5 ಪಿಕೋನಕ್ಕೆ ಸಮಾನವಾಗಿದೆ. ಆರು. ಹೇಳುತಾರೆ: ಮತಾ 
ಮೂಲಕ ಪತ್ನಿಯ ಜತೆಗಿನ ದಾಂಪತ್ಯ ಸಂಬಂಧವನ್ನು ನಿಷೇಧಿಸಲಾಗಿತ್ತು. ಆ ಬಳಿಕದ ಮರಳಿಕೆಯು ಆ ಸಂಬಂಧವನ್ನು ಮುಂದುವರಿಸುವ 
ಮರಳಿಕೆಯಾಗಿದೆ. 

ಇಮಾಮ್‌ ಅಹ್ನೆದ್‌ ಬಿನ್‌ ಹಂಬಲ್‌ರು ಸರಿಸುಮಾರು ಈ ಇಬ್ಬರು ಇಮಾಮರ ಅಭಿಪ್ರಾ ್ರ್ರಾಯವನ್ನೇ ಹೊಂದಿರುವರೆಂದು ಇಬ್ನು 
ಕುರಾಯ ಉಲ್ಲೇಖಿಸಿದ್ದಾರೆ. ಅವರು ಹೇಳಿದ್ದಾರೆ: ಯುಹಾರ್‌ ಮಾಡಿದ ಬಳಿಕ ಲೈಂಗಿಕ ಸಂಪರ್ಕ ಸಮೃತಾರ್ಹವಾಗಬೇಕಾದರೆ ಪ್ರಾಯಶ್ಚಿತ್ತ 
ಕಡ್ಡಾಯವಾಗಿದೆ. ಮಹಾರ್‌; ಗೊಳಿಸಿದಾತನು ಆಕೆಯನ್ನು ಧರ್ಮಸಮ್ಮತಗೊಳಿಸ ಬಯಸುವುದೆಂದರೆ ನಿಷಿದ್ಧತೆಯಿಂದ ಮರಳ 


ಕಾಂಡ - 28 


58. ಅಲ್‌ ಮುಜಾದಲ ಕ 259 


nd 
ಬಯಸುವುದಾಗಿದೆ. ಆದ್ದರಿಂದ ಆಕೆಯನ್ನು ಧರ್ಮಸಮ್ಮತಗೊಳಿಸುವುದಕ್ಕಿಂತ ಮುಂಚೆಪ್ರಾ ್ರಾ ಯಶ್ಚಿತ್ರ ಮಾಡಬೇಕೆಂದು ಆದೇಶಿಸಲಾಯಿತು. 


ಇದು ಪತ್ನೀ ಯಲ್ಲದ ಓರ್ವ ಮಹಿಳೆಯನ್ನು ತನಗೆ ಧರ್ಮಬದ್ಧಗೊಳಿಸಲು SR ಅದಕ್ಕಿಂತ ಮುಂಚಿತವಾಗಿ ಆಕೆಯನ್ನು 
ವಿವಾಹವಾಗಬೇಕೆಂದು ಆದೇಶಿಸುವುದಕ್ಕೆ ಸಮಾನವಾಗಿದೆ. 

ಇಮಾಮ್‌ ಶಾಫಿಕಾಯವರ ಧೋರಣೆಯು `ಈ ಮೂವರಿಗಿಂತ ಭಿನ್ನವಾಗಿದೆ. ಅವರು ಹೇಳುತ್ತಾರೆ: ಒಬ್ಬರು ತನ್ನ ಪತ್ನಿಯನ್ನು 
ಮುಹಾರ್‌ ಮಾಡಿದ ಬಳಿಕ ಹಿಂದಿನಂತೆಯೇ ಪತಿ ಶ್ಲಿಯೌಾಗಿರಿಸಿಕೊಳ್ಳುವುದು ಅಥವಾ ಆಕೆಯ ಪ. ಪತ್ನಿಯೆಂಬ ಸ ಸ್ಥಾನವನ್ನು ಉಳಿಸಿಕೊಳ್ಳುವುದು. 
ಔದ್‌ (ಮರಳಿಕೆ) ಆಗಿದೆ. ಯಾಕೆಂದರೆ ಆತನು ಆಕೆಗೆ ಯುಹಾರ್‌ ಮಾಡಿದ ಅದೇ ವೇಳೆಯಲ್ಲಿ ಲ್ಲಿಯೇ ಆಕೆಯನ್ನು ಪಠ ಿಯಾಗಿರಿ/ೊಳ್ಳುವುದನ್ನು 
ನಿಷಿದ್ಧಗೊಳಿಸಲಾಗಿದೆ. ಆದ್ದರಿಂದ ರುಹಾರ್‌ನ ತಕ್ಷಣವೇ ತಲಾಕ್‌ ಆಗದಿದ್ದರೆ ತಲಾಕ್‌ ಉಚ್ಚರಿಸಲು ಸಾಧ್ಯವಾಗುವ ವರೆಗಿನ ವೇಳೆಯಲ್ಲಿ 
ಆಕೆಯನ್ನು ತಡೆದಿರಿಸಲಾಗಿತ್ತು. ಆದ್ದರಿಂದ ಆತನು ಮರಳಿರುತ್ತಾನೆ. ಟ್‌ ಪ್ರಾಯಶ್ಚಿತ್ವವೂ ಕಡ್ಡಾಯವಾಯಿತು. ಒಂದೇ ಉಸಿರಿನಲ್ಲಿ 
ರುಹಾರ್‌ ಹೇಳಿದ ವ್ಯಕ್ತಿಯು ಮುಂದಿನ ಉಸಿರಿನಲ್ಲಿ ತಲಾಖ್‌ ಹೇಳದಿದ್ದರೆ ಪ್ರಾಯಶ್ಚಿತ್ತ ಕಡ್ಡಾಯವಾಗುವುದೆಂದು ಇದರರ್ಥ. ಆ ಬಳಿಕ 
ಆತನು ಆಕೆಯನ್ನು ಪತ್ನಿಯಾಗಿಯೇ ಉಳಿಸಿಕೊಳ್ಳಲು ತೀರ್ಮಾನಿಸುತ್ತಾನೋ ಅಥವಾ ಆಕೆಯ ಜತೆಗಿನ ದಾಂಪತ್ಯ ಸಂಬಂಧವನ್ನು 
ಕೊನೆಗೊಳಿಸುತ್ತಾನೋ ತ ಈ ವಿಷಯದಲ್ಲಿ ಮುಖ್ಯವಲ್ಲ. ರಿಹಾರ್‌ ಮಾಡಿದ ಬಳಿಕ ಕೆಲವು ನಿಮಿಷ MR ತಲಾಕ್‌ 
ಮಾಡಿದರೂ ಶಾಫಿಈಯವರ ದೃಷ್ಟಿಯಲ್ಲಿ ಪ್ರಾಯಶ್ಚಿತ್ತ ಕಡ್ಡಾಯವಾಗುತ್ತದೆ. 

xiv) ಕುರ್‌ಆನಿನ ನಿಯಮದಂತೆ ಯುಹಾರ್‌ ಮಾಡಿದ ದಂಪತಿಗಳು ಪರಸ್ಪರ ಸ್ಪರ್ಶಿಸುವುದಕ್ಕಿಂತ ಮುಂಚೆ ಪ್ರಾಯಶ್ಚಿತ್ತ ಮಾಡಬೇಕು. 
ಇಲ್ಲಿಮೂಲದಲ್ಲಿ ಬಳಸಿರುವ ಮಸ್ಸ್‌ ಪದದ ಅರ್ಥವು ಸ್ಪರ್ಶವೆಂಬ ವಿಷಯದಲ್ಲಿನಾಲ್ವರು ಇಮಾಮರೂ ಒಮ್ಮತಾಭಿಪ್ರಾಯ ಹೊಂದಿದ್ದಾರೆ. 
ಆದ್ದರಿಂದ ಪ್ರಾಯಶ್ಚಿಶ್ರಕ್ಕಿಂತ ಮುಂಚೆ ಸಂಭೋಗ ಮಾತ್ರವಲ್ಲ ಪತಿ-: ಪತ್ನಿಯರು ಪರಸ್ಪರ ಯಾವ ರೀತಿಯಲ್ಲಿಯ ಸ್ಪರ್ಶವೂ ಧರ್ಮಸಮ್ಮತ 
ವಾಗುವುದಿಲ್ಲ. ಕಾಮಾಸಕ್ಷಿಯಿಂದ ಸ್ಪರ್ಶಿಸುವುದು ನಿಷಿದ್ದವೆಂದು ಹತ ಹೇಳಿದ್ದಾರೆ. ಯಾವ ರೀತಿಯ ಆಸ್ಚಾದನೆಯೂ ನಿಪಿದ್ಧವೆಂದು 
ಹಂಬಲಿಗಳ ಅಭಿಮತ. ಸ್ತ್ರೀಯ ಮುಖಮತ್ತು ಮುಂಗ್ಳೆ. ಗಳ ಹೊರತು ದೇಹಭಾಗಗಳನ್ನು ನೋಡಿ ಆಸ್ಥದಿಸುವುದೂಸ ಸಮ್ಮತಾರ್ಹವಲ್ಲವೆಂದು 
ಮಾಲಿಕಿಗಳ ನಿಲುಮೆ. 

೫೪) ಮಿಹಾರ್‌ನ ಬಳಿಕ ಪತ್ನಿಗೆ ತಲಾಕ್‌ ಕೊಟ್ಟಿದ್ದು ಅದು ಮರಳಿ ಪಡೆಯಬಹುದಾದ ತಲಾಕ್‌ ಆಗಿದ್ದರೆ ಮರಳಿ ಸ್ವೀಕರಿಸಿದರೂ 
ಪರಸ್ಪರ ಸ್ಪರ್ಶಿಸುವುದಕ್ಕಿಂತ ಮುಂಚೆ ಪ್ರಾಯಶ್ಚಿತ್ತ ಮಾಡಬೇಕು. ಶಾಶ್ವತ (ಬಾಇನ್‌) ತಲಾಕ್‌ ಆಗಿದ್ದರೆ, ಆ ಬಳಿಕ ಮರು ವಿವಾಹವಾದರೆ- 
ಆಗಲೂ ಸ್ಪರ್ಶಿಸುವುದಕ್ಕಿಂತ ಮುಂಚೆ ಪ್ರಾಯಶ್ಚಿತ್ತ ಮಾಡಬೇಕು. ಮೂರು ತಲಾಕ್‌ ನೀಡಲಾದ ಸ್ತ್ರೀಯು ಮತ್ತೊಬ್ಬರ ಪತ್ನಿಯಾದ ಬಳಿಕ 
ಏವಾಹ ವಿಚ್ಛೇದಿತೆ ಅಥವಾ ವಿಧವೆಯಾಗಿದ್ದರೂ ಮಹಾರ್‌ ಮಾಡಿದ ಪತಿಯು ಮರುವಿವಾಹವಾದರೆ ಆಕೆಯು ಸಮ್ಮತಾರ್ಹಳಾಗಬೇಕಾದರೆ 

ಪ್ರಾಯಕ್ತಿತ್ರ ಕಡ್ಡಾಯವಾಗಿದೆ. ಯಾಕೆಂದರೆ ಆತನು ಆಕೆಯನ್ನು ತಾಯಿ ಅಥವಾ ಇತರ ವಿವಾಹ ನಿಷಿದ್ಧ ಸ್ತ್ರೀಯರಿಗೆ ಹೋಲಿಸಿ, ಒಮ್ಮೆ 
ಆಕೆಯನ್ನು ತನಗೆ ನಿಷಿದ್ಧಗೊಳಿಸಿಕೊಂಡಿದ್ದನು. ಪ್ರಾ ಯಶ್ಚಿತ್ವ ಪೂರೈಸದೆ ಆ ನಿಷೇಧ ತೊಲಗಲಾರದು. et ವಿಷಯದಲ್ಲಿ ನಾಲ್ವರು 
ಮೂಗ ಒಮ್ಮತಾಭಿಪ್ರಾ ಪ್ರಾಯವಿದೆ. 

xvi) ಸ್ತ್ರೀಯು ಮಹಾರ್‌ ಮಾಡಿದ ಪತಿಯನ್ನು ಪ್ರ ಪ್ರಾಯಶ್ಸಿತ್ತಕ್ಕಿಂತ ಮುಂಚೆ ಮುಟ್ಟಬಾರದು. ದಾಂಪತ್ಯ ಸಂಬಂಧವು ಸ್ತ್ರೀಯ 
ಹಕ್ಕಾಗಿದ್ದರೂ ಆತ ಮಹಾರ್‌ ಮೂಲಕ. ಅದನ್ನು ನಿಷಿದ್ಧಗೊಳಿಸಿದ್ದಾನೆ. ಆದ್ದರಿಂದ ಆತನು ಪ್ರಾ. ಯಶ್ಚಿತ್ವ ಮಾಡದಿದ್ದರೆ ಪತ್ನಿಯು 
ನ್ಯಾ ಯಾಲಯಕ್ಕೆ ಹೋಗಬಹುದು. ತನ್ನ ಮತ್ತು ಪತ್ನಿಯ. ಮಧ್ಯೆ ಆತನು ಕಟ್ಟಿದ ಗೋಡೆಯನ್ನು ಪ್ರಾ. ್ರ ಯಕಿತ್ರದಿಂದ * ಕೆಡುವಂತೆ 
ನ್ಶಾ ಯಾಲಯವು ಆತನಿಗೆ ಆದೇಶಿಸಬಹುದು... ತ ಒಪ್ಪದಿದ್ದರೆ ನ್ಯಾ ಯಾಲಯವು ಆತನಿಗೆ "ನಖ ಅಥವಾ ಜೈಲುಶಿಕ್ಷೆ 
ವಿಧಿಸಬಹುದು. ಈ ವಿಷಯದಲ್ಲಿಯೂ ನಾಲ್ಕು ಮದ್‌ಹಬ್‌ಗಳಿಗೂ ಸಹಮತವಿದೆ. ಕೇವಲ ಒಂದೇ ವ್ಯತ್ಯಾಸವಿದೆ. ಅಂದರೆ ಹನಫೀ 
ಮದ್ದಬ್‌ ಪ್ರಕಾರ ಇದು ಸ್ತ್ರೀಯ ಏಕೈಕ ವಿಮೋಚನಾ ಮಾರ್ಗವಾಗಿದೆ. ಮುಹಾರ್‌ ಮಾಡಲಾದ ಸ್ತ್ರೀಯು ಎಷ್ಟೇ ಕಾಲ ಕಳೆದರೂ 
ನ್ಶಾ ್ಯಿಯಾಲಯವು ವಿಮೂನಗೊಳಸದೆ ಆಕೆಯು ತನ್ನಸ ಸಂಪೂರ್ಣ Rip. ಬಂಧಿತಳಾಗಿಯೇ ಕಳೆಯಬೆಕಾಗುವುದು. ಯಾಕೆಂದರೆ 
ಮದ್ದಬ್‌ನಂತೆ ಪತಿಯು ಪತ್ನಿಯನ್ನು ಪೀಡಿಸ ಸಿಕ್ಕಾಗಿ, ಧಾರ್‌ ಗೊಳಿಸಿ ಭಗ ತೊರೆಯದಿದ್ದರೆ ಆದಕ್ಕೆ ಮಾ ನಿಯಮ 
ಅನ್ವಯವಾಗುತ್ತದೆ. ಅರ್ಥಾತ್‌ ನಾಲ್ಕು Joi ಹೆಚ್ಚು ಪತ್ನಿಯನ್ನು ತಡೆದಿರಿಸಬಾರದು. (ಈಲಾದ ನಿಯಮವನ್ನು ತಪ್ಪೀಮುಲ್‌ 
ಕುರ್‌ಆನ್‌ ಸಂಪುಟ-1 ಅಲ್‌ಬಕರ 245-247 ಟಿಪ್ಪಣಿಗಳನ್ನು ನೋಡಿರಿ. ) ಯ್‌? ಕಾಲಮಿತಿಯಿರುತ್ತದೆ. ಆ ಕಾಲಮಿತಿಯು ನಾಲ್ಕು 
ತಿಂಗಳುಗಳಿಗಿಂತ ಹೆಚ್ಚಾಗಿರುವ ಪ್ರಕರಣಗಳಲ್ಲಿ ಶಾಫಿಈಃ ಮದ್‌ಹಬ್‌ನಂತೆ ಈಲಾದ ನಿಯಮವು ಅನ್ವಯವಾದರೂ ಶಾಫಿಈಗಳ ದೃಷ್ಟಿಯಲ್ಲಿ 
ಪತಿಯು ಪತ್ನಿಯನ್ನು ತಾಯಿಗೊಳಿಸುವ ಸಂದರ್ಭದಲ್ಲಿಯೇ ಆತನಿಗೆ ಪ್ರಾಯಶ್ಚಿತ್ತ ಕಡ್ಡಾಯವಾಗುತ್ತದೆ. ಆದ್ದರಿಂದ ಆತನಿಗೆ ಆಕೆಯನ್ನು 
ದೀರ್ಫಕಾಲ ಬಂಧನದಲ್ಲಿರಿಸಲಾಗುವುದಿಲ್ಲ. 


ಕಾಂಡ - 28 


260 ತಪ್ಪೀಮುಲ್‌ ಕುರ್‌ಆನ್‌ 
ರ 
xvii) ಗುಲಾಮ ವಿಮೋಚನೆಯು ಮುಹಾರ್‌ನ ಪ್ರಥಮ ಪ್ರಾ ಯಶ್ಚಿಶ್ವವೆಂದು ಕುರ್‌ಆನ್‌ ಮತ್ತು ಪ್ರವಾದಿಚರ್ಯೆ ಸ್ಪಷ್ಟಪಡಿಸಿದೆ. 


ಅದು ಸಾಧ್ಯವಾಗದಿದ್ದರೆ ಎರಡು ತಿಂಗಳ ಉಪವಾಸವು ಪ ಪ್ರಾಯಕಿತ್ತವಾಗುತ್ತದೆ. ಅದೂ ಸಾಧ್ಯವಾಗದಿದ್ದರೆ 60ಬಡವರಿಗೆ ಅನ್ನದಾನ ೆ 
ಮಾತು: ಆದರ ಈ ಮೂರು ರೀತಿಯ ಪ್ರಾಯಶ್ಚಿಶ್ರವೂ ಸಾಧ್ಯವಿಲ್ಲದಾತನಿಗೆ ಶರೀಅತ್‌ ಬೇರೆ ಪ್ರಾ ್ರಾಯಶ್ಚಿತ್ರದ ಕ್ರ ಮವನ್ನು ಆದೇಶಿಸಿಲ್ಲ. 
ಆದ್ದರಿಂದ ಈ ಮೂರರಲ್ಲಿ ಯಾವುದಾದರೊಂದು ಸಾಧ್ಯವಾಗುವ ತನಕ ಅವನಿಗೆ ಕಾಲಾವಧಿ ನೀಡಬೇಕು. ಆದರೂ ಆಟ ಮಂದಿಗೆ 

ಪ್ರಾಯಶ್ಚಿತ್ತದ 3ನೇ ವಿಧಾನದ ನಿರ್ವಹಣೆಗೆ ಸಹಾಯ ಮಾಡಬೇಕೆಂದು ಪ್ರವಾದಿ (ಸ) ತೋರಿಸಿಕೊಟ್ಟಿದ್ದಾರೆ. ಪ್ರಮಾದವಶಾತ್‌ ಈ 
ತೊಂದರೆಗೆ ಸಿಲುಕಿ ಮೂರು ರೀತಿಯ ಪ್ರಾಯಶ್ಲಿತ್ತವೂ ಅಸಾಧ್ಯವಾದವರಿಗೆ ಪ್ರವಾದಿವರ್ಯರು ಸಾರ್ವಜನಿಕ ಖಜಾನೆಯಿಂದ ನೆರವು 
ನೀಡಿದ್ದರು. 

xviii) ಪ್ರಾಯಶ್ಚಿತ್ತವಾಗಿ ಕೊರಳು ವಿಮೋಚನೆಗೊಳಿಸಬೇಕೆಂದು ಆದೇಶಿಸಲಾಗಿದೆ. ಇದು ಪುರುಷ ಸೇವಕ ಮತ್ತು ಗುಲಾಮ ಸೀಗೆ 
ಅನ್ನಯವಾಗುತ್ತದೆ. ಅದಕ್ಕೆ ಪ್ರಾಯದ ಮಿತಿಯಿಲ್ಲ. ಎಳೆಯ ಗುಲಾಮ ಶಿಶುವನ್ನು ವಿಮೋಚನೆಗೊಳಿಸಿದರೂ ಪ್ರಾಯಶ್ಚಿತ್ತವಾಗುತ್ತದೆ. 
ವಿಮೋಚನೆಗೊಳಿಸಲಾಗುವ ಗುಲಾಮ ವಿಶ್ವಾಸಿಯಾಗಿರಬೇಕೇ ಎಂಬ ಕುರಿತು ಮಾತ್ರ ಕರ್ಮಶಾಸ ಸ್ವಜ್ಞರಲ್ಲಿ ಭಿನ್ನಮತವಿದೆ. ಹನಫೀ ಮತ್ತು 
ರುಾಹಿರಿಗಳ ದೃಷ್ಟಿಯಲ್ಲಿಪ್ರಾ ಯಶ್ಚಿತ್ರಕ್ಕಾಗಿ ವಿಮೋಚನೆಗೊಳಿಸುವ ಗುಲಾಮರು ವಿಶ್ವಾಸಿ ಅಥವಾ ಅವಿಶ್ವಾಸಿಯೆಂಬ ಅಂಶವು ಪ್ರಧಾನವಲ್ಲ, 
ಯಾಕೆಂದರೆ Boi ಕೇವಲ ರಕಬ ka ಹೇಳಿದೆ. ಅದು ವಿಶ್ವಾಸಿಯೇ ಆಗಿರಬೇಕೆಂದು ಹೇಳಿಲ್ಲ. ಆದರೆ ಶಾಫಿಈ ಮಾಲಿಕಿ ಮತ್ತು 
ಹಂಬಲಿಗಳು ಗುಲಾಮರು ವಿಶ್ವಾಸಿಯೇ ಆಗಿರಬೇಕೆಂಬ ಶರ್ತ ವಿಧಿಸಿದ್ದಾರೆ. ಇತರ ಪ್ರಾ ಯಶ್ಚಿತ್ತಗಳಲ್ಲಿ ವಿಶ್ವಾಸೀ ಗುಲಾಮರು ಎಂದು 
ಕುರ್‌ಆನ್‌ ತಿಳಿಸಿರುವುದೇ ಅದಕ್ಕೆ ಆಧಾರವಾಗಿದೆ. 

xix) ಗುಲಾಮರಿಲ್ಲದ ಪರಿಸ್ಥಿತಿಯಲ್ಲಿ ದಂಪತಿಯರು ಪರಸ್ಪರ ಸ್ಪರ್ಶಿಸುವುದಕ್ಕಿಂತ ಮುಂಚೆ ಪುರುಷನು ಎರಡು ತಿಂಗಳು ನಿರಂತರ 
ಉಪವಾಸ ಆಚರಿಸಬೇಕೆಬುಂದು ಕುಡ್‌ಆನ್‌ನ ಶಾಸನವಾಗಿದೆ. ಈ ದಿವ್ಯಶಾಸನದ ಸಾಕಾರದ ಕುರಿತು ವಿವಿಧ ಕರ್ಮಶಾಸ್ತ್ರ ವಿಭಾಗಗಳ 
ವಿವರಣೆಗಳನ್ನು ಕೆಳಗೆ ಕೊಡಲಾಗಿದೆ. 

ಅ) ಇಲ್ಲಿ ತಿಂಗಳಿಂದರೆ ಚಾಂದ್ರಮಾನ ತಿಂಗಳೆಂಬ ಬಗ್ಗೆ ವಿದ್ವಾಂಸರಲ್ಲಿ ಸಹಮತವಿದೆ.' ಪ್ರಥಮ ಚಂದ್ರ ದರ್ಶನದಿಂದ ಉಪವಾಸ 
ಆರಂಭಿಸಿ ಎರಡು ತಿಂಗಳು ಸಂಪೂರ್ಣ ಉಪವಾಸ ಆಚರಿಸಬೇಕು. ಮಧ್ಯದ ದಿನಾಂಕಗಳಲ್ಲಿಆರಂಭಿಸಿದರೆ 60 ದಿನ ಪೂರ್ಣಗೊಳಿಸಬೇಕೆಂದು 
ಹನಫಿ ಮತ್ತು ಹಂಬಲಿಗಳು ಹೇಳುತ್ತಾರೆ. ಒಂದನೇ ಮತ್ತು ಮೂರನೆ ತಿಂಗಳಲ್ಲಿ ಒಟ್ಟು 30 ಉಪವಾಸ ಮತ್ತು ಮಧ್ಯದ ಚಾಂದ್ರಮಾನ 
ತಿಂಗಳು 30 ಆಗದಿದ್ದರೆ 30 ಉಪವಾಸ, 29 ಆಗಿದ್ದರೆ 29 ಉಪವಾಸ ಆಚರಿಸಬೇಕೆಂದು ಶಾಫಿಈಗಳ ಅಭಿಮತವಾಗಿದೆ. 

ಆ) ಮಧ್ಯದಲ್ಲಿ ರಮರುಾನ್‌, ಈದ್‌, ಯೌಮುನ್ನಹ್ರ್‌ ಅಥವಾ ಆಯ್ಯಾಮುತ್ತಶ್ರೀಕ್‌ ದಿನಗಳು ಬಾರದ ಸಂದರ್ಭವನ್ನು ನೋಡಿ 
ಉಪವಾಸ ಆಚರಿಸಬೇಕೆಂದು ಹನಫೀ ಮತ್ತು ಈ ಹೇಳುತ್ತಾರೆ: ಯಾಕೆಂದರೆ ಆದರಿಂದ ರಮರಭಾನ್‌ ವ್ರತ, ಈದ್‌ ದಿನಗಳು, 
ಮತ್ತು ಅಯ್ಯಾಮುತ್ತಶ್ರೀಕ್‌ನ ಉಪವಾಸಗಳನ್ನು ಬಿಟ್ಟಾಗ ಪ್ರಾಯಶ್ಚಿತ್ತ ಸರಣಿ ಕಡಿದು ಹೋದರೆ ಉಪವಾಸವನ್ನು ಪುನಃ ಮೊದಲಿನಿಂದಲೇ 
ಸವೆದು. ಆದರೆ ರಮರಭಾನ್‌ ಉಪವಾಸದಿಂದ, ಅಥವಾ ಉಪವಾಸ ನಿಷಿದ್ಧವಾದ ದಿನಗಳಲ್ಲಿ AT ತೊರೆಯುವುದರಿಂದ 

ಪ್ರಾಯಶ್ಚಿತ್ತ ಉಪವಾಸದ ಸರಣಿ ಕಡಿಯುವುದಿಲ್ಲವೆಂಬುದು ಹಂಬಲಿಗಳ ನಿಲುಮೆ. 

ಇ) ಎರಡು ತಿಂಗಳ ಮಧ್ಯೆ ನ್ಯಾಯೋಚಿತ ಕಾರಣಗಳಿದ್ದರೂ ಇಲ್ಲದಿದ್ದರೂ ಉಪವಾಸ ತೊರೆದರೆ ಸರಣಿ ಕಡಿದು ಹೋಗುವುದು. 
ಅವನು ಉಪವಾಸವನ್ನು ಒಂದರಿಂದ ಹೊಸತಾಗಿ ಆರಂಭಿಸಬೇಕೆಂದು ಹನಫೀ ಮತ್ತು ಶಾಫಿಈಗಳು ಹೇಳುತ್ತಾರೆ. ಇಮಾಮ್‌ ಮುಹಮ್ಮದ್‌ 
ಬಾಕಿರ್‌, ಇಬ್ರಾಹೀಮ್‌ ನಖತ, ಸಠಃದ್‌ ಬಿನ್‌ ಜುಬೈರ್‌ ಮತ್ತು ಸುಫ್‌ಯಾನುಸೌರಿ ಮುಂತಾದವರು ಇದೇ ಅಭಿಪ್ರಾ ಯದವರಾಗಿದ್ದಾರೆ. 
ಇಮಾಮ್‌ ಮಾಲಿಕ್‌ ಮತ್ತು ಅಹ್ಮದ್‌ರ ದೃಷ್ಟಿಯಲ್ಲಿ ರೋಗ, ಪ್ರಯಾಣ ಎಂಬೀ ಕಾರಣಗಳಿಂದ ಉಪವಾಸ ತೊರೆದರೆ ಸರಣಿ ಭಂಗವಾಗು 
ವುದಿಲ್ಲ, ನ್ಯಾ ಯೋಚಿತ ಕಾರಣಗಳಿಲ್ಲದೆ ಉಪವಾಸ ತೊರೆದರೆ ಮಾತ್ರ ಸರಣಿ ಕಡಿಯುತ್ತದೆ. ಪ್ರಾ. ಯಶ್ಚಿತ್ರ ಉಪವಾಸವು ರಮರಾನ್‌ನ 
ಕಡ್ಡಾಯದ ಉಪವಾಸಕ್ಕಿಂತ ಮುಖ್ಯವಲ್ಲ ಸೂಕ್ತ ಕಾರಣಗಳಿಗಾಗಿ ಅದನ್ನು ತೊರೆಯಬಹುದಾದರೆ ಅದನ್ನು; ತೊರೆಯಲೇ ಬಾರದೆನ್ನುವುದು 
ನ್ಯಾ ಯವಲ್ಲ ಇಬ್ನು ಅಬ್ಬಾಸ್‌, ಹಸನ್‌ ಬಸರಿ, ಆತಾಆ್‌, ಸಈದ್‌ ಬಿನ್‌ ಮುಸಯ್ಯ ಬ್‌, ಅಮ್ರ್‌ ಬಿನ್‌ ದೀನಾರ್‌, ಶಅಬಿ, ತಾವೂಸ್‌, 
ಮುಜಾಹಿದ್‌. ಇಸ್‌ಹಾಕ್‌ ಬಿನ್‌ ರಾಹವೈಯ, ಅಬೂ ಉಬೈದ ಮತ್ತು ಅಬೂ ಸರ್‌ ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. 

ಈ) ಎರಡು ತಿಂಗಳ ಉಪವಾಸ ಪೂರ್ಣಗೊಳಿಸುವುದಕ್ಕಿಂತ ಮುಂಚೆಯೇ ಅವನು ಪತ್ನಿಯನ್ನು ಭೋಗಿಸಿದರೆ ಸರಣಿಯು ಕಡಿದು 
ಹೋಗಿಪ್ರಾ ಯಶ್ಚಿತ್ತವನ್ನು ಮೊದಲಿನಿಂದಲೇ ಆರಂಭಿಸಬೇಕೆಂದು ಎಲ್ಲ ಬ್ಲ ಇಮಾಮರೂ ಹೇಳಿದ್ದಾರೆ. ಯಾಕೆಂದರೆ ಪರಸ್ಪರ ಸ್ಪರ್ಶಿಸುವುದಕ್ಕಿಂತ 
ಮುಂಚೆ ಎರಡು ತಿಂಗಳು ಉಪವಾಸ ಆಚರಿಸಬೇಕೆಂಬ ಶರ್ತವಿದೆಯಷ್ಟೆ. 

xx) ಪ್ರಾಯಶ್ಚಿತ್ರದ ಎರಡನೇ ರೂಪವಾಗಿರುವ ಎರಡು ತಿಂಗಳ ಉಪವಾಸ ಸಾಧ್ಯವಾಗದಿರುವವರು ಮೂರನೇ ಸಷ 
60 ಬಡವರಿಗೆ ಉಣಬಡಿಸಬೇಕು. ಈ ನಿಯಮದ ಈಡೇರಿಕೆಯ ಕುರಿತು ಕರ್ಮಶಾಸ್ತ್ರಜ್ಞರು ಕ್ರೋಡೀಕರಿಸಿರುವ ವಿವರಗಳನ್ನು ಕೆಳಗೆ 


ಕಾಂಡ - 28 


58, ಅಲ್‌ ಮುಜಾದಲ ಗೆ 261 
ಕೊಡಲಾಗಿದೆ: 

ಅ) ನಾಲ್ಡರು ಇಮಾಮರ ದೃಷ್ಟಿಯಲ್ಲಿ ಉಪವಾಸದ ಪ್ರಾಯಶ್ಚಿತ್ತಕ್ಕೆ ಸಾಧ್ಯವಾಗದಿರುವ ಅರ್ಥ ಹೀಗಿದೆ: ಒಂದೋ ಆತನು 
ವೃದ್ಧಾಪ್ಯದಿಂದಾಗಿ ಅಶಕ್ತನಾಗಿರುವುದು, ರೋಗಿಯಾಗಿರುವವರು ಅಥವಾ ಎರಡು ತಿಂಗಳು ಪತ್ನಿಯನ್ನು ಭೋಗಿಸದೆ ದೂರವಿರುವ 
ಮನೋದಾಢ್ಯ ೯ವಿಲ್ಲದೆ, ಮಧ್ಯದಲ್ಲಿ ಎಂದಾದರೂ ದುರ್ಬಲ ಕ್ಷಣದಲ್ಲಿ ನಿಯಮ ಉಲ್ಲಂಘಿಸಬಹುದೆಂಬ ಆಶಂಕೆಯಿರುವುದು. ಈ 
ಮೂರುಕಾರಣಗಳು ಸಿಂಧುವೆಂದು ಔಸ್‌ಬಿನ್‌ ಸಾಮಿತ್‌ ಅನ್ಸಾರಿ ಮತ್ತು ಸಲಮ ಬಿನ್‌ ಸಖ್ರ ಬಯಾಳೀಯವರ ಘಟನೆಗಳನ್ನು ವಿವರಿಸುವ 
ಹದೀಸ್‌ಗಳಿಂದ ದ್ದ ತೃಢಪಟ್ಟಿದೆ. ರೋಗದ ಬಗ್ಗೆ ಮಾತ್ರ ಕರ್ಮಶಾಸ್ತ್ರಜ್ಞ ಜರಲ್ಲಿ ಅಲ್ಪಸ್ನಲ್ಲ ರಿ ಭಿನ್ನಾಭಿಪ್ರಾ ಯವಿದೆ. ವಾಸಿಯಾಗುವ ನಿರೀಕ್ಷೆಯಿಲ್ಲದ 
ರೋಗ ಮಾತ್ರ ಸಮರ್ಥ ಕಾರಣವಾಗುತ್ತದೆ « ಅಥವಾ ಉಪವಾಸದಿಂದ ರೋಗವು ಉಲ್ಬಣಿಸುವ ಭೀತಿಯಿರಬೇಕು. ಎರಡು ತಿಂಗಳ ಮಧ್ಯೆ 
ನಿರಂತರತೆಗೆ ಭಂಗವಾಗಬಹುದೆಂದು ಶಂಕಿಸುವ ಮಟ್ಟಿಗೆ ಉಪವಾಸ ವೃತವು ಕಷ್ಣಕರವಾದರೂ ಆದು ಸೂಕ್ತ ಕಾರಣವೆಂದು ಶಾಫಿಕಾಗಳ 
ನಿಲುಮೆಯಾಗಿದೆ. ಮುಂದೆ ಎಂದಾದರೂ ನನಗೆ ಉಪವಾಸ ಆಚರಿಸುವ ಶಕ್ತಿ ಲಭಿಸಬಹುದೆಂಬ ಖಚಿತ ನಂಬಿಕೆಯಿದ್ದರೆ ಆ ತನಕ 
ಕಾಯಬೇಕೆಂದು ಮಾಲಿಕಿಗಳು ಹೇಳುತ್ತಾರೆ. ಅಂಥ ಭಾವನೆಯಿಲ್ಲದಿದ್ದರೆ ಅವನು ಬಡವರಿಗೆ ಅನ್ನ ನ್ನದಾನ ಮಾಡಬೇಕು. ಉಪವಾಸದಿಂದ 
ರೋಗ ಉಲ್ಬಣವಾಗಬಹುದೆಂಬ ಭೀತಿಯೇ ಸೂಕ್ತ ಕಾರಣವೆಂದು ಹಂಬಲಿಗಳ ನಿಲುಮೆ. 

ಆ) ತಾನು ಖರ್ಚಿಗೆ ನೀಡುವ ಹೊಣೆಯಿಲ್ಲದ ಬಡವರಿಗೆ ಅನ್ನದಾನ ಮಾಡಬೇಕು. 

ಇ) ಹನಫಿಗಳು ಹೇಳುತ್ತಾರೆ: ಅನ್ನದಾನವನ್ನು ಬಡ ಮುಸ್ಲಿಮರಿಗೂ ಅಥವಾ ಮುಸ್ಲಿಮ್‌ ರಾಷ್ಟ್ರದ ಬಡ ಮುಸ್ಲಿಮೇತರ ಪ್ರಜೆಗಳಿಗೂ 
ನೀಡಬಹುದು. ಆದರೆ ಅವರು ಮುಸ್ಲಿಮರೊಡನೆ. ಯುದ್ಧ ಸಾರಿರುವವರು ಅಥವಾ ಅಭಯ ಚ ಅವಿಶ್ವಾಸಿಗಳಾಗಿರಬಹುದು. 
ಮಾಲಿಕೀ, ಶಾಫಿಈ ಮತ್ತು ಹಂಬಲಿಗಳ ಅಭಿಪ್ರಾಯದಂತೆ ಪ್ರಾಯಕಿತ್ರವಾಗಿರುವ ಅನ್ನದಾನವನ್ನು ಬಡ ಮುಸ್ಲಿಮರಿಗೆ: ಮಾತ್ರ ನೀಡಬೇಕು. 

ಈ) ಅನ್ನದಾನದ ಬೇಡಿಕೆಯು ಎರಡು ಹೊತ್ತು ಹೊಟ್ಟೆ ತುಂಬಾ ಊಟ ನೀಡಬೇಕೆಂಬುದು ನಿರ್ವಿವಾದ. ಆದರೆ ಅನ್ನದಾನದ 
ಕಲ್ಪನೆಯಲ್ಲಿ ಭಿನ್ನಾಭಿಪ್ರಾಯವಿದೆ. ಹನಫಿಗಳ ಅಭಿಪ್ರಾ ಯದಂತೆ ಎರಡು ಹೊತ್ತಿನ ಆಹಾರಕ್ಕೆ ಬೇಕಾದ ಧಾನ್ಯ ನೀಡಬೇಕು ಅಥವಾ 
ಬೇಯಿಸಿದ ಆಹಾರವನ್ನು ಎರಡು ಹೊತ್ತು ಉಣಬಡಿಸಬೇಕು. ಎರಡೂ ಸಿಂಧುವಾಗುತ್ತದೆ. ಯಾಕೆಂದರೆ (ಯ! (ಇತ್‌ಆಮು) ಎಂಬ 
ಪದವನ್ನು ಕುರ್‌ಆನ್‌ ಬಳಸಿದೆ. ಅದಕ್ಕೆ ಆಹಾರ ನೀಡುವುದು ಮತ್ತು ಉಣಬಡಿಸುವುದು ಎಂಬ ಅರ್ಥಗಳಿವೆ. ಹಾಗಿದ್ದರೂ ಬೇಯಿಸಿದ 
ಆಹಾರ ನೀಡಿದರೆ ಸಿಂಧುವಲ್ಲ ಹರ ಧಾನ್ಯ ಗಳನ್ನೆ! ನೀಡಬೇಕೆಂಬುದು ಶಾಫಿಈ ಮತ್ತು ಹಂಬಲಿಗಳ ಅಭಿಮತ. ಧಾನ್ಯ ನೀಡುವಾಗ 
ಸಾಮಾನ್ಯ ಬಳಕೆಯ ಆಹಾರ ಧಾನ್ಯ ನೀಡಬೇಕು. ಎಲ್ಲ ಬಡವರಿಗೂ ಸಮಾನವಾಗಿ ನೀಡಬೇಕು. 

ಉ) ಹನಫಿಗಳ ದೃಷ್ಟಿಯಲ್ಲಿ ಓರ್ವ ಬಡವನಿಗೆ 60 ದಿನ ಆಹಾರ ನೀಡಿದರೂ ಪ್ರಾ ್ರಾ ಯಶ್ಚಿತ್ರ ಸಿಂಧುವಾಗುತ್ತದೆ. ಆದರೆ ಒಂದೇ 
ದಿನ ಅವರಿಗೆ 60 ದಿನಗಳ ಆಹಾರ ನೀಡಿದರೆ ಸಿಂಧುವಾಗಲಾರದು. ಇತರ ಮೂರು ಮದ್‌ಹಬ್‌ಗಳಲ್ಲಿಯೂ ಕೇವಲ ಒಬ್ಬ ಬಡವನಿಗೆ 
ನೀಡಿದರೆ ಸಾಕಾಗಲಾರದು. ಅವರ ಅಭಿಪ್ರಾಯದಂತೆ 60 ಮಂದಿಗೇ ನೀಡಬೇಕು. 60 ಮಂದಿಗೆ ಒಂದು ಹೊತ್ತು ಮತ್ತು 'ಜೀರೊಂದು 
60 ಮಂದಿಗೆ 2 ಹೊತ್ತಿನ ಅನ್ನದಾನ ಮಾಡುವುದನ್ನು ನಾಲ್ಕು ಮದ್‌ಹಬ್‌ಗಳೂ ಅನುಮತಿಸುವುದಿಲ್ಲ. 

ಊ) ಇಬ್ಬಗೆಯ ಪ್ರಾ ್ರಾ ಯಶ್ಚಿತ್ರಗಳನ್ನು  ಸಮ್ಮಿಶ್ರಗೊಳಿಸಲು ನಾಲ್ಕು ಮದ್‌ಹಬ್‌ಗಳೂ ಅನುಮತಿಸುವುದಿಲ್ಲ. ಅರ್ಥಾತ್‌ ಒಬ್ಬರು 30 
ದಿನ ಉಪವಾಸ ಆಚರಿಸಿ, 30 ಮಂದಿಗೆ ಆಹಾರ ನೀಡುವುದು. ಉಪವಾಸವಾಗಿದ್ದರೆ ನಿರಂತರ ಎರಡು ತಿಂಗಳು ಆಚರಿಸಬೇಕು. ಅನ್ನ ದಾನ 
ಮಾಡುವುದಿದ್ದರೆ 60 ಬಡವರಿಗೆ ನೀಡಬೇಕು. 

ಯ) ಅನ್ನದಾನದ ಪ್ರಾ ಯಶ್ಚಿತ್ರದ ಕುರಿತು, ಆ ಪ್ರಾ ಯಶ್ಚಿಶ್ರಕ್ಕಿಂತ ಮುಂಚೆ ದಂಪತಿಗಳು ಪರಸ್ಪರ ಸ್ಪರ್ಶಿಸಬಾರದೆಂದು ಕುರ್‌ಆನ್‌ 
ಹೇಳಿಲ್ಲ. ಆದರೆ ಈ ಮೂರನೆ ವಿಧದ ಪ್ರಾ ಯಶ್ಚಿತ್ತಕ್ಕೆ ಆ ಹ ಅನ್ವಯವಾಗುವುದೆಂಬುದು ವಚನದ ಹಿನ್ನೆಲೆಯ ಬೇಡಿಕೆಯಾಗಿದೆ. 
ಆದ್ದರಿಂದ ಅನ್ನದಾನ ಪೂರ್ಣವಾಗುವುದಕ್ಕಿಂತ ಮಾಟಿ ಪುರುಷನು ಪತ್ನಿಯನ್ನು ಸ ಸಂಪರ್ಕಿಸುವುದನ್ನು ಮಹರ್‌ ಇಮಾಮರು 
ಅನುಮತಿಸಿಲ್ಲ. ಯಾರಾದರೂ ಆ ರೀತಿ ವರ್ಶಿಸಿದರೆ ಆತನು ಅನ್ನದಾನವನ್ನು ಮೊದಲಿನಿಂದಲೇ ಪುನರಾರಂಭಿಸಬೇಕೆಂದು ಹಂಬಲಿಗಳ 
ನಿಯಮ. ಹನಫಿಗಳು ಈ ವಿಷಯದಲ್ಲಿ ಔದಾರ್ಯ ತೋರಿದ್ದಾರೆ. ಯಾಹದ್‌, ಮೂರನೆಯ ಪ್ರಾಯಶ್ಚಿತ್ತದ ಕುರಿತು (ದಂಪತಿಯರು 
ಪರಸ್ಪರ ಸ್ಪರ್ಶಿಸುವುದಕ್ಕಿಂತ ಮುಂಚೆ) ಎಂದು ಕುರ್‌ಆನ್‌ ಸ್ಪಷ್ಟವಾಗಿ ಹೇಳಿದೆ. ಇದು ಉದಾರತೆಗೆ Nu ನೀಡುತ್ತದೆ. 

ಮೇಲೆ ವಿವರಿಸಿದ ಕರ್ಮಶಾಸ್ತ್ರ ನಿಯಮಗಳನ್ನು ಈ ಕರಗಿನ ಗ್ರಂಥಗಳಿಂದ ಉದ್ದರಿಸಲಾಗಿದೆ. 

ಹನಫಿ:ಹಿದಾಯ: ಫತ್ನುಲ್‌ ಕದೀರ್‌, ಬದಾಇಉಸನಾಇಅ, ಅಹ್‌ಕಾಮುಲ್‌ ಕುರ್‌ಆನ್‌ ಲಿಲ್‌ ಜಸ್ನಾಸ್‌, ಶಾಫಿಈ ಕರ್ಮಶಾಸ್ತ್ರ: 
ಅಲ್‌ ಮಿನ್‌ಹಾಜುಲಿನ್ನವವಿ ಶರ್ಹಿ ಮುಗ್ನಿಲ್‌ ಮುಹ್‌ತಾಜ್‌, ತಫ್‌ಸೀರ್‌ ಕಬೀರ್‌, ಮಾಲಿಕಿ ಕರ್ಮಶಾಸ್ತ್ರ ಹಾಶಿಯತುದ್ದುಸೂಕಿ 
ಅಲಶ್ವರಹಿಲ್‌ ಕಬೀರ್‌, ಹಿದಾಯತುಲ್‌ ಮುಜ್ಜಹಿದ್‌, ಅಹ್‌ಕಾಮುಲ್‌ ಕುರ್‌ಆನ್‌ ಇಬ್ಬಿ ಆರಬಿ: ಹಂಬಲಿ ಕರ್ಮಶಾಸ್ತ್ರ: ಅಲ್‌ಮುಗ್ಗಿ ಲಿ 
ಇಬ್ನ "ರುದ, ಳಾಹಿರಿ ಕರ್ಮಶಾಸ್ತ್ರ: ಅಲ್‌ ಮುಹಲ್ಲ ಲಿ ಇಬ್ಬಿ ಹರುಮ್‌. 


ಕಾಂಡ - 28 


262 ತಪ್ಪೀಮುಲ್‌ ಕುರ್‌ಆನ್‌, 


Pa ಜ್‌ 4 5A ೫92 PO ಪಿ " 
Ks ss py SG ಟಟ ಬ ಚ] 
ನೀಡಲಾಗುತ್ತಿದೆ. ಇವು ಅಲ್ಲಾಹನಿಂದ ನಿಶ್ಚಯಿಸಲ್ಪಟ್ಟಿರುವ ಮೇರೆಗಳು ಮತ್ತು ಸತ್ಯನಿಷೇಧಿಗಳಿಗೆ ವೇದನಾಯುಕ್ತ 
ಯಾತನೆಯಿದೆ.* 

(5-6) ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರನ್ನು ವಿರೋಧಿಸುವವರು" ತಮಗಿಂತ ಹಿಂದಿನವರು 


12. ಇಲ್ಲಿವಿಶ್ವಾಸವಿರಿಸುವುದೆಂದರೆ ನೈಜ ಮತ್ತು ನಿಷ್ಠಾವಂತ ಸತ್ಯವಿಶ್ವಾಸಿಗಳ ನಿಲುಮೆಯನ್ನು ಸ್ವೀಕರಿಸುವುದಾಗಿದೆ. ಅಭಿಸಂಬೋಧಿತರು 
ಈಗಾಗಲೇ ವಿಶ್ವಾಸವಿರಿಸಿರುವ ಮುಸ್ಲಿಮರೇ ಹೊರತು ಸತ್ಯನಿಷೇಧಕರು ಅಥವಾ ಬಹುದೇವಾರಾಧಕಲ್ಲವೆಂಬುದು ವ್ಯಕ್ತ. ಅವರಿಗೆ ಒಂದು 
ಧರ್ಮಾದೇಶವನ್ನು ತಿಳಿಸಿದ ಬಳಿಕ ನೀವು ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರ ಮೇಲೆ ವಿಶ್ವಾಸವಿರಿಸಲಿಕ್ಕಾಗಿ ಈ ಆಜ್ಞೆಯನ್ನು 
ನೀಡಲಾಗುತ್ತಿದೆ ಎಂಬ ಮಾತಿನ ಸ್ಪಷ್ಟ ಅರ್ಥವು, ಅಲ್ಲಾಹನ ಈ ಆಜ್ಞೆಯನ್ನು ಆಲಿಸಿದ ಬಳಿಕವೂ ಯಾರಾದರೂ ಅಜ್ಞಾನ ಕಾಲದ 
ಸಾಂಪ್ರದಾಯಿಕ ನಿಯಮಗಳನ್ನೇ ಅನುಸರಿಸಿದರೆ ಅದು ಸತ್ಯವಿರೋಧಿ ವರ್ತನೆಯಾಗಿದೆ. ಅಲ್ಲಾಹ್‌ ಮತ್ತು ಸಂದೇಶವಾಹಕರು ಜೀವನದ 
ನಿರ್ದಿಷ್ಟ ವಿಷಯದಲ್ಲಿ ನಿರ್ಣಯಿಸಿರುವ ಕಾನೂನನ್ನು ತೊರೆದು ಲೋಕದ ಇತರ ಕಾನೂನುಗಳ ಅನುಸರಣೆ ಅಥವಾ ಅದನ್ನು ನಿರ್ಲಕ್ಷಿಸಿ 
ಸ್ನೇಚ್ಛೆಯಂತೆ ವರ್ತಿಸುವುದು ಓರ್ವ ವಿಶ್ವಾಸಿಯ ಕೆಲಸವಲ್ಲ. 

13. ಇಲ್ಲಿ 'ಕಾಫಿರ್‌' (ಸತ್ಯನಿಷೇಧಿ) ಎಂದರೆ ದೇವ ಮತ್ತು ಪ್ರವಾದಿತ್ವದ ನಿಷೇಧಿಯಲ್ಲ, ಬದಲಾಗಿ ಬಾಹ್ಯವಾಗಿ ದೇವ ಮತ್ತು ಪ್ರವಾದಿ 
ಯನ್ನು ಅಂಗೀಕರಿಸಿದರೂ ಸತ್ಯನಿಷೇಧ ನೀತಿಯನ್ನು ಪಾಲಿಸುವವನಾಗಿದ್ದಾನೆ. ಬೇರೆ ಮಾತುಗಳಲ್ಲಿ ಇದರ ತಾತ್ಸರ್ಯ ಹೀಗಿದೆ: ಅಲ್ಲಾಹ್‌ 
ಮತ್ತು ಸಂದೇಶವಾಹಕರ ಆಜ್ಞೆಯನ್ನು ಆಲಿಸಿದ ಬಳಿಕವೂ ಸ್ವೇಚ್ಛೆಯಿಂದ ವರ್ತಿಸುವುದು ಅಥವಾ ಅಜ್ಜಾ ನದರೂಢಿ ಗಳನ್ನು ಪಾಲಿಸುವುದು 
ವಾಸ್ತವದಲ್ಲಿ ಸತ್ಯ ನಿಷೇಧಕರ ಕೆಲಸವಾಗಿದೆ. ಸತ್ಯವಿಶ್ವಾಸಿಗಳು ಈ ರೀತಿ ಸರ್ವಥಾ ವರ್ತಿಸಲಾರರು. ಈ ವಿಷ ಷಯವನ್ನು ಆಲಿ ಇಮ್ರಾನ್‌ 
ಅಧ್ಯಾಯದಲ್ಲಿ ಹಜ್ಜ್‌ ಕಡ್ಡಾಯವೆಂದು ಆದೇಶಿಸಿದ ಬಳಿಕ ಹೇಳಲಾಗಿದೆ. RR] ಆ ್‌ ಸೆ 56 24೬೬ 3 'ಯಾವನಾದರೂ 
ಈ ನಿಯಮ ಪಾಲನೆಯನ್ನು? ನಿರಾಕರಿಸಿದರೆ ಅಲ್ಲಾಹನು ಲೋಕವಾಸಿಗಳಿಂದ ನಿರಪೇಕ್ಷನಾಗಿದ್ದಾನೆ.' ಈ ಎರಡೂ ಕಡೆ ಸ )್ಲಿಕುಫ್ರ್‌ ಪದಕ್ಕೆ, 
ಯಾವನಾದರೂ ಮುಹಾರ್‌ ಮಾಡಿದ ಬಳಿಕ ಪ್ರಾ ಯಶ್ಚಿತ್ತ ಮಾಡದೆ ಪತ್ನಿಯನ್ನು ಸಂಪರ್ಕಿಸಿದರೆ ಅಥವಾ ಮುಹಾರನ್ನೇ ತಲಾಕ್‌ ಎನದು 
ನಿರ್ಣಯಿಸಿದರೆ ಅಥವಾ ಸಾಮರ್ಥ್ಯವಿದ್ದರೂ ಹಜ್ಜ್‌ ಮಾಡದಿದ್ದರೆ ಆತನನ್ನು ಇಸ್ಲಾಮೀ ನ್ಯಾ ಜ್ಯ ಯಾಲಯವು ಮುರ್ತದ್ದ್‌ ಸ ಧರ್ಮಭ್ರಷ್ಟ 
ಎಂದು ಘೋಷಿಸಿ ಎಲ್ಲಮುಸ್ಲಿಮರೂ ಅವನನ್ನು ಇಸ್ಲಾಮಿನಿಂದ ಬಹಿಷ್ಯತನೆಂದು ಭಾವಿಸಬೇಕೆಂಬ ಅರ್ಥವಿಲ್ಲ ಬದಲಾಗಿ ಅಲ್ಲಾಹನ ನಿಯಮ 
ಗಳನ್ನು ಮಾತು-ಕೃತಿಗಳಿಂದ ನಿರಾಕರಿಸಿ, ಅಲ್ಲಾಹನು ನಿರ್ಣಯಿಸಿದ ನಿಯೆಮ-ನಿಬಂಧನೆಗಳು, ಅವನು ಧರ್ಮಸಮೃತ ಗೊಳಿಸಿದ ಮತ್ತು 
ನಿಷೇಧಿಸಿದ ವಿಷಯಗಳನ್ನು ಲೆಕ್ಕಿಸದೆ ಜನರು ಅಲ್ಲಾಹನ ದೃಷ್ಟಿಯಲ್ಲಿ ಸತ್ಯವಿಶ್ವಾಸಿಗಳ ಗಣದಲ್ಲಿ ಸೇರುವುದಿಲ್ಲವೆಂದರ್ಥ. 

14. ವಿರೋಧಿಸುವುದೆಂದರೆ ಅಲ್ಲಾಹನು ನಿರ್ಣಯಿಸಿದ ಮೇರೆಗಳನ್ನು ಒಪ್ಪದೆ ಅವುಗಳ ಬದಲಿಗೆ ಬೇರೆಯೇ ಮಿತಿಮೇರೆಗಳನ್ನು 
ನಿರ್ಣಯಿಸಿಕೊಳ್ಳುವುದು. ಇಬ್ನು ಜರೀರ್‌, ತಬರೀ ಈ ವಚನವನ್ನು ಹೀಗೆ ವ್ಯಾಖ್ಯಾನಿಸುತ್ತಾರೆ. ಅರ್ಥಾತ್‌ ಅವನು ನಿರ್ಣಯಿಸಿದ 
ಮೇರೆಗಳನ್ನು ಮತ್ತು ಕರ್ತವ್ಯಗಳನ್ನು ಉಲ್ಲಂಘಿಸಿ ಅದರ ಬದಲಿಗೆ ಬೇರೆ ಮೇರೆಗಳನ್ನು ನಿರ್ಣಯಿಸಿಕೊಳ್ಳುತ್ತಾ ಬೈದಾವಿ ಹೀಗೆ ವ್ಯಾಖ್ಯಾನಿ 
ಸಿದ್ದಾರೆ: ಅಲ್ಲಾಹ್‌ ಮತ್ತು ದೇತ ಸರಸದ ಜಗಳಾಡುತ್ತಾರೆ ಮತ್ತು ಆವರು 'ನಿಶ್ಚಯಿಸಿರುವ ಮೇರಗಳಗಿಂತ ಭಿನ್ನವಾದ ಬೇರೆ 
ಮೇರೆಗಳನ್ನು ರಚಿಸಿ ಸ್ವೀಕರಿಸುತ್ತಾರೆ. ಅಲೂಸಿಯವರು ರೂಹುಲ್‌ ಮಲನಿಯಲ್ಲಿ ಚೈದಾವಿಯವರ ಈ ವ್ಯಾಖ್ಯಾ ನವನ್ನು ಸಮರ್ಥಿಸಿ 
ಶೈಖುಲ್‌ ಇಸ್ಲಾಮ್‌ ಸಅದುಲ್ಲಾ ಚಲ್‌ಪಿಯವರ ಮಾತುಗಳನ್ನು ನ್ನ ಉದ್ಧರಿಸಿದ್ದಾರೆ: ಈ ವಚನದಲ್ಲಿ ಧರ್ಮಶಾಸ್ತ್ರ. ನಿಶ್ಚಯಸಿದ. ಮೇರೆಗಳಿಗೆ 
ವಿರುದ್ಧವಾಗಿ ಸ್ವತಃ ಅನೇಕ ನಿಯಮಗಳನ್ನು ರಚಿಸಿ ಅವುಗಳನ್ನು ಕಾನೂನೆಂದು ಜಾರಿಗೊಳಿಸುವ ಅರಸರಿಗೆ ಮತ್ತು ದುರಾಡಳಿತಗಾರರಿಗೆ 
ಉಗ್ರ ಎಚ್ಚರಿಕೆ ಇದೆ. ಈ ಸ್ಥಳದಲ್ಲಿ ಅಲ್ಲಾಮಾ ಅಲೂಸಿಯವರು ಶರೀಅತ್‌ ಕಾನೂನುಗಳಿಗೆ ವಿರುದ್ಧವಾಗಿರುವ ಸ್ಥರಚತ ಕಾನೂನುಗಳಿಗೆ 
ಇಸ್ಲಾಮೀ ದೃಷ್ಟಿಕೋನದಲ್ಲಿರುವ ಸಾಂವಿಧಾನಿಕ ಸ್ಥಾನಮಾನಗಳ ಬಗ್ಗೆ ವಿವರವಾಗಿ ಚರ್ಚಿಸುತ್ತಾ ಹೀಗೆ ಬರೆದಿದ್ದಾರೆ: ಅಂಥ ಕಾನೂನುಗಳನ್ನು 
ಶ್ಲಾಘನೀಯ ಮತ್ತು ಇಸ್ಲಾಮೀ ಕಾನೂನಿಗಿಂತ ಶ್ರೇಷ್ಠವೆಂದು ಭಾವಿಸಿ ಅದೇ ಹೆಚ್ಚುಯುಕ್ತಿಪೂರ್ಣ ಹಾಗೂ ಸಮಾಜಕ್ಕೆ ಹೆಚ್ಚು ಹಿತಕರವೆಂದು 
ಹೇಳುವವನು ಮತ್ತು ನಿರ್ದಿಷ್ಟ ವಿಷಯದಲ್ಲಿ ಶರೀಅತ್‌ನ ನಿಯಮ ಹೀಗಿದೆ ಎಂದು ತಿಳಿಸಿದಾಗ ನಾವು ನೋಡಿದ ಅಲ್ಲಾಹನ ಶಾಪಕ್ಕೆ 
ಪಾತ್ರರಾದ ಕೆಲವರಂತೆ ಕೋಪದಿಂದ ರೇಗಾಡುವವನು ಸತ್ವ ೈನಿಷೇಧಿ (ಕಾಫಿರ್‌) ಎಂಬ ವಿಷಯದಲ್ಲಿ ಸ ಸಂಶಯವಿಲ್ಲ. 


ಕಾಂಡ - 28 


58. ಅಲ್‌ ಮುಜಾದಲ | ಜ್‌ § 263 


¢ 


} ಛೆ ಗೆ ದ 4 ಲ 
£ OUI SSH SLAG SS MOLE 
ಗಂ WE ೨೨೨ 72% 


ಸಷ ರಿ ಗೆಯ 4ನ ಸವನ | 
GE ನಿಪ 


ಅಪಮಾನಿತರಾದಂತೆಯೇ ಅಪಮಾನಿತರಾಗುವರು.* ನಾವು ಸುಸ್ಪಷ್ಟ ಸೂಕ್ತಗಳನ್ನು ಅವತೀರ್ಣಗೊಳಿಸಿದ್ದೇವೆ ಮತ್ತು 
ಸತ್ಯನಿಷೇಧಿಗಳಿಗೆ ಅಪಮಾನಕರ ಯಾತನೆ ಇದೆ." ಅಲ್ಲಾಹನು ಇವರೆಲ್ಲರನ್ನೂ ಪುನಃ ಜೀವಂತಗೊಳಿಸಿ ಎಬ್ಬಿಸುವ 
ಮತ್ತು ಅವರು ಏನೆಲ್ಲ ಮಾಡಿ ಬಂದಿರುವರೆಂಬುದನ್ನು ಅವರಿಗೆ ತಿಳಿಸುವ ದಿನ (ಈ ಅಪಮಾನಕರ ಯಾತನೆ 
ಒದಗಲಿದೆ). ಅವರು ಮರೆತು ಬಿಟ್ಟಿದ್ದಾರೆ. ಆದರೆ ಅಲ್ಲಾಹನು ಅವರು ಮಾಡಿದುದೆಲ್ಲವನ್ನೂ ಎಣಿಸಿ ಕಾಯ್ದಿರಿಸಿದ್ದಾನೆ."” 
ಅಲ್ಲಾಹನು ಪ್ರತಿಯೊಂದು ವಸ್ತುವಿನ ಬಗೆಗೂ ಸಾಕ್ಷಿಯಾಗಿದ್ದಾನೆ. 

(7-8) ಭೂಮಿ-ಆಕಾಶಗಳ* ಪ್ರತಿಯೊಂದು ವಸ್ತುವಿನ ಜ್ಞಾನವು ಅಲ್ಲಾಹನಿಗೆ ಇದೆ ಎಂಬುದು ನಿಮಗೆ 
ತಿಳಿದಿಲ್ಲವೇ? ಎಂದೂ ಮೂರು ಮಂದಿಯ ನಡುವೆ ರಹಸ್ಯ ಮಾತುಕತೆ ನಡೆಯುತ್ತಿರುವಾಗ ಅವರೊಂದಿಗೆ 


AA 
ಸು | 
(ಲ 
ಕ 


1 
(40 
A 
ಆ ೪ 
ಇ 


15. ಮೂಲದಲ್ಲಿಬಳಸಿರುವ ಆ "ಕಬ್‌ತ' ಪದಕ್ಕೆ ನಿಂದಿಸು, ನಾಶಗೊಳಿಸು, ಶಪಿಸು, ಉಚ್ಚಾಟಿಸು, ಹೊಠದಬ್ಬು, ಅವಮಾನಿಸು 
ಎಂಬ ಅರ್ಥಗಳಿವೆ. ದೇವವಾಣಿಯ ತಾಶ್ಚರ್ಯ ಹೀಗಿದೆ: ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕನನ್ನು ವಿರೋಧಿಸಿ ಅವರ ಆದೇಶ 
ಗಳನ್ನು ಧಿಕ್ಕರಿಸಿದ ಪರಿಣಾಮವಾಗಿ ಪೂರ್ವಪ್ರ ವಾದಿಗಳ ಅನುಯಾಯಿಗಳು ಅನುಭವಿಸಿದ ಡುರ್ಗಕಿಯುಂದ. ಇಂದು ಅದೇ ನೀತಿಯನ್ನು 
ಅನುಸರಿಸುತ್ತಿರುವ ಮುಸ್ಲಿಮರಲ್ಲಿರುವ ಮಂದಿಯೂ ತಪ್ಪಿಸಿಕೊಳ್ಳಲಾರರು. ಅಲ್ಲಾಹನ ಕಾನೂನುಗಳ ಬದಲಿಗೆ ಸ್ವಂತ ಕಾನೂನುಗಳನ್ನು, 
ಅಥವಾ ಅಲ್ಲಾಹೇತರ ಕಾನೂನುಗಳನ್ನು ಸ್ವೀಕರಿಸಿದಾಗ ಅವರು ಅಲ್ಲಾಹನ ಅನುಗ್ರಹ ಮತ್ತು ಕೃ ೃಪಾಕಟಾಕ್ಷಗಳಿಂದ ವಂಚಿತರಾಗುತ್ತಾರೆ. 
ಇದರಿಂದಾಗಿ ಅವರ ಜೀವನದಲ್ಲಿ ಪಥಭ್ರಷ್ಟಕ್ಕ, ದುರಾಚಾರ, ಅನೈತಿಕತೆ ಮತ್ತು ಅನಾಗರಿಕತೆಗಳು ತುಂಬಿ ತುಳುಕಿ ಕೊನೆಗೆ ಈ 
ಲೋಕದಲ್ಲಿಯೇ ಅವರು ಹೀನರು ಮತ್ತು ನಿಂದಿತರಾದರು. ಪ್ರವಾದಿ ಮುಹಮ್ಮದ್‌ರ(ಸ) ಸಮುದಾಯವು ಅದೇ ತಪ್ಪನ್ನು ಪುನರಾವರ್ತಿಸಿದರೂ 
ಅಲ್ಲಾಹನು ಅವರನ್ನು ಪ್ರೀತಿಸಲು ಮತ್ತು ಅವರನ್ನು ಹೀನಾಯ ಅಧಃಪತನದಿಂದ ರಕ್ಷಿಸಲು ಯಾವ ಕಾರಣವೂ ಇಲ್ಲ. ಅಲ್ಲಾಹನಿಗೆ 
ಪೂರ್ವಪ್ರವಾದಿಗಳ ಸಮುದಾಯಗಳೊಂದಿಗೆ ಯಾವುದೇ ವೈರವಿರಲಿಲ್ಲ. ಹಾಗೆಯೇ ಈ ಪ್ರವಾದಿಯ ಸಮುದಾಯದೊಂದಿಗೆ ವಿಶೇಷ 
ಬಾಂಧವ್ಯ ವೂ ಇಲ್ಲ 

16. ಸಾಂದರ್ಭಿಕ ಹಿನ್ನೆಲೆಯನ್ನು ಗಮನಿಸಿದರೆ ಇಲ್ಲಿ ಈ ನೀತಿಗೆ ಎರಡು ವಿಧದ ಶಿಕ್ಷೆಗಳನ್ನು ಸೂಚಿಸಿರುವುದು ವ್ಯಕ್ತವಾಗುತ್ತದೆ. 
ಒಂದು "ಕಬ್‌ತ್‌' ಅರ್ಥಾತ್‌ ಈ ಲೋಕದಲ್ಲಿಯೇ ಆಗುವ ಅಪಮಾನ. ಇನ್ನೊಂದು " ಅದಾಬು ಮುಹೀನ್‌' ಅರ್ಥಾತ್‌ ಪರಲೋಕದಲ್ಲಿ 
ಲಭಿಸುವ ಅವಮಾನಕರ ಶಿಕ್ಷೆ. 

17. ಅರ್ಥಾತ್‌, ಅವರು ಮರೆತು ಬಿಡುವುದರಿಂದ ಅವರ ಪ್ರಕರಣ ಮುಚ್ಚಿ ಹೋಗಲಿಲ್ಲ. ಅವರ ದೃಷ್ಟಿಯಲ್ಲಿ ಅಲ್ಲಾಹನ 
ಆಜ್ಞೋಲ್ಲಂಘನೆ ಮತ್ತು ದೇವಧಿಕ್ಕಾರವು ಆರೀತಿ ವರ್ತಿಸಿ ಮರೆತು ಬಿಡುವಂಥ ಸಾಮಾನ್ಯ ವಿಷಯವಾಗಿರಬಹುದು. ಅವಂದು: ಗಂಭೀರ 
ವಿಷಯವಲ್ಲವೆಂದು ನಿರ್ಲಕ್ಷಿಸಿರಬಹುದು. ಆದರೆ" ಅಲ್ಲಾಹನ ದೃಷ್ಟಿಯಲ್ಲಿ ಅದೇನೂ ಸ ಸಾಮಾನ್ಯ ವಿಷಯವಲ್ಲ. ಅವನ ಬಳಿ ಅವರ 
ಪ್ರತಿಯೊಂದು ಕ್ರಿಯೆಯನ್ನೂ ದಾಖಲಿಸಲಾಗಿದೆ. ಯಾರು, ಯಾವಾಗ, ಎಲ್ಲಿ ಏನು ಮಾಡಿದ್ದಾರೆ. ಅದರ ಪರಿಣಾಮವೇನು, 
ಫಲಿತಾಂಶಗಳೇನು, ಅವು ಯಾವೆಡೆಗಳಲ್ಲಿ ಯಾವ ರೂಪಗಳಲ್ಲಿ ಪ್ರತ್ಯಕ್ಷವಾಗಿವೆ? ಇವೆಲ್ಲವೂ ಅವನ ದಾಖಲೆಯಲ್ಲಿ ಬರೆಯಲಾಗಿದೆ. 

18.ಇಲ್ಲಿಂದ 10ನೇ ವಚನದ ತನಕ, ಆಗ ಮುಸ್ಲಿಮ್‌ ಸಮಾಜದಲ್ಲಿ ಕಪಟ ವಿಶ್ವಾಸಿಗಳು ಅನುಸರಿಸುತ್ತಿದ್ದ ಧೋರಣೆಗಳನ್ನು 
ವಿಮರ್ಶಿಸಲಾಗಿದೆ. ಅವರು ಬಾಹ್ಯವಾಗಿ ಮುಸ್ಲಿಮ್‌ ಸಮಾಜದಲ್ಲಿ; ಸೇರಿಕೊಂಡಿದ್ದರು. ಆದರೆ ಒಳಗಿಂದೊಳಗೇ ಅವರುಸತ್ಯ ವಿಶ್ನಾಸಿಗಳಿಗಿಂತ 
ಭಿನ್ನವಾದ ಒಂದು ಗುಂಪನ್ನು ಕಟ್ಟಿಕೊಂಡಿದ್ದರು. ಮುಸ್ಲಿಮರು ಅವರನ್ನು ನೋಡಿದಾಗಲೆಲ್ಲ ಅವರು ಪರಸ್ಪರ ಗುಪ್ತ ಪ್ಪಸಮಾಲೋಚನೆಗಳನ್ನು 
ನಡೆಸುತ್ತಿರುವುದು ಕಾಣಿಸುತ್ತಿತ್ತು. ಈ ಗೂಢಾಲೋಚನೆಗಳಲ್ಲಿಯೇ ಆವರು ಮುಸ್ಲಿಮರಲ್ಲಿ ಒಡಕು ಹುಟ್ಟಿಸಿ, ಅಶಾಂತಿ ಮತ್ತು ಗೊಂದಲ 
ಹಬ್ಬಿಸಲಿಕ್ಕಾಗಿ ನಾನಾ ರೀತಿಯ ತಂತ್ರ ಗಳನ್ನು ರೂಪಿಸುತ್ತಿದ್ದರು. ದಿನನಿತ್ಯ ಹೊಸ ಹೊಸ ವದಂತಿಗಳನ್ನು ಪ್ರಚಾರ ಮಾಡುತ್ತಿದ್ದರು. 


ಕಾಂಡ - 28 


264 ತಪ್ಪೀಮುಲ್‌ ಕುರ್‌ಆನ್‌ 


ಎ. LENE EBS SE ಭ್‌ [) 
ಇಕ್ತಿ ಖೆ ೨೬ pI ಬ ಟ್‌ ೩೫:೩೪ sks 241 0ಬಿ; 


ಸ KAT 


[ON AN PA WR “ರಿ Fe ನಸ. 
MSI ಯಾಜ ಭಟ BL 5 op RAAT ANE 


ನಾಲ್ಕನೆಯವನಾಗಿ ಅಲ್ಲಾಹನು ಇಲ್ಲದೆ ಇರುವುದಿಲ್ಲ ಅಥವಾ ಐವರೊಳಗೆ ರಹಸ್ಯ ಮಾತುಕತೆ ನಡೆಯುತ್ತಿರುವಾಗ 
ಆರನೆಯವನಾಗಿ ಅಲ್ಲಾಹನಿಲ್ಲದೆ ಇರುವುದಿಲ್ವ ರಹಸ್ಯ ಮಾತುಕತೆ ನಡೆಸುತ್ತಿರುವವರು ಇದಕ್ಕಿಂತ ಕಡಿಮೆ ಇರಲಿ 
ಅಥವಾ ಹೆಚ್ಚಿರಲಿ, ಅವರು ಎಲ್ಲೇ ಇರಲಿ, ಅಲ್ಲಾಹನು ಅವರ ಜೊತೆಗಿರುತ್ತಾನೆ* ಮತ್ತು ಪುನರುತ್ಥಾನ ದಿನ ಅವನು 
ಅವರಿಗೆ, ಅವರು ಏನೆಲ್ಲ ಮಾಡಿದ್ದರೆಂಬುದನ್ನು ತಿಳಿಸುವನು. ಅಲ್ಲಾಹನು ಸಕಲ ವಸ್ತುಗಳ ಜ್ಞಾನವುಳ್ಳವನು. ಗುಪ್ತ 
ಸಮಾಲೋಚನೆಗಳಿಂದ ತಡೆಯಲಾಗಿದ್ದರೂ ತಮಗೆ ಪ್ರತಿಬಂಧಿಸಲಾಗಿರುವ ಆ ಕೃತ್ಯವನ್ನೇ ಮಾಡುತ್ತಿರುವ ಜನರನ್ನು 
ನೀವು ನೋಡಲಿಲ್ಲವೇ?* ಇವರು ಗುಪ್ತವಾಗಿ ಪರಸ್ಪರರೊಡನೆ, ಪಾಪ, ಅತಿರೇಕ ಹಾಗೂ ಸಂದೇಶವಾಹಕರ 
ಆಜ್ಞೋಲ್ಲಂಘನೆಯ ಮಾತುಗಳನ್ನಾಡುತ್ತಾರೆ ಮತ್ತು ಇವರು ನಿಮ್ಮ ಬಳಿಗೆ ಬಂದಾಗ ಅಲ್ಲಾಹನು ನಿಮಗೆ ಸಲಾಮ್‌ 
ಮಾಡಿರದ ರೀತಿಯಲ್ಲಿ ನಿಮಗೆ ಸಲಾಮ್‌ ಮಾಡುತ್ತಾರೆ” ಮತ್ತು ನಮ್ಮ ಈ ಮಾತುಗಳಿಗಾಗಿ ಅಲ್ಲಾಹನು ನಮಗೆ ಶಿಕ್ಷೆ 


19.ಇಲ್ಲಿಎರಡು ಮತ್ತು ಮೂರರ ಬದಲಿಗೆ ಮೂರು ಮತ್ತು ಐದೆಂದು ಸೂಜಿಸುವುದರ ಔಚಿತ್ಯ ವೇನು? ಮೊದಲು ಎರಡು ಮತ್ತು 
ಆ ಬಳಿಕ ನಾಲ್ಕನ್ನು ಯಾಕೆ ಬಿಡಲಾಗಿದೆ? ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ವ್ಯಾಖ್ಯಾನಗಾರರು ಅದಕ್ಕೆ ಆಕ ರೀತಿಯಲ್ಲಿ ಉತ್ತರಿಸಿದ್ದಾರೆ. 
ಆದರೆ ನಮ್ಮ ಅಭಿಪ್ರಾಯದಂತೆ ಕುರ್‌ಆನಿನ ವಚನಗಳ ಸಾಹಿತ್ಯ ಸೌಂದರ್ಯವನ್ನು ಉಳಿಸಿಕೊಳ್ಳುವುದೇ ಈ ವಿವರಣಾ ಶೈಲಿಯ ನೈಜ 
ಉದ್ದೇಶವಾಗಿದೆ. ಅನ್ಯಥಾ ಇಲ್ಲಿಹೀಗಿರಬೇಕಾಗಿತ್ತು: ಜ್‌ & J ೫81 3 ಜು ೨ “i ಖೆ ಆ ಗ ಹಿ ಕ್ರ ಹಾಗಾದರೆ ಅದರಲ್ಲಿ 
ರುವ ಟಬ ನಜ್‌ವಸ್‌ನೈನಿ ಎಂಬ ನುಡಿಯು ಸುಂದರ ಪ್ರಯೋಗವಾಗುತ್ತಿರಲಿಲ್ಲ. ಹಾಗೆಯೇ ಸಾಲಿಸ್‌ ಮತ್ತು ಸಲಾಸ ಪದಗಳು 
ಸರದರ: ಬಂದಿದ್ದರೆ ಸಾಹಿತ್ಯದ ದೃ. ಷ್ಟಿಯಲ್ಲಿ ಸಪ್ಪೆಯೆನಿಸುತ್ತಿತ್ತು. ಇದೇ ಅಸ್ಥಾರಸ್ಯವು ಇ!) 3 ೫1 ಸಿ! ೫) ಎಂದು ಹೇಳುವು 
ದರಲ್ಲಿಯೂ ಎದ್ದು ತೋರುತ್ತಿತ್ತು. ಆದ್ದರಿಂದ 3ಮತ್ತು 5ಮಂದಿಯ ಗುಪ್ತ ಮಾತುಕತೆಯನ್ನು ಹೇಳಿದ ಬಳಿಕ ಎರಡನೆ ನುಡಿಯಲ್ಲಿ ಈ 
ಅಂತರವನ್ನು ಬಸ ಚ * Ji Ns Ss ಲ್‌! ಗುಪ್ತ ಸಮಾಲೋಚನೆ ನಡೆಸುವವರು ಇದಕ್ಕಿಂತ ಕಡಿಮೆಯಿರಲಿ ಅಥವಾ 
ಇದಕ್ಕಿಂತ ಅಧಿಕವಿರಲಿ ಎಂದು ಹೇಳುವ ಮೂಲಕ ತುಂಬಲಾಗಿದೆ. 

20. ಇಲ್ಲಿ ಅಲ್ಲಾಹನು ಅವರ ಜತೆಯಲ್ಲಿರುವನೆಂದರೆ ಅಲ್ಲಾಹನು ಸರ್ವಜ್ಞ, ಸರ್ವಶ್ರುತ, ಸರ್ವವೀಕ್ಷಕ ಮತ್ತು ಸರ್ವಶಕ್ತನಾಗಿರುವ 
ನೆಂದರ್ಥ. ಅನ್ನ [ಥಾ ಅಲ್ಲಾಹನು ಕೂಡಾ ಓರ್ವ ವ್ಯಕ್ತಿಯಂತೆ ಐವರ ಮಧ್ಯೆ ಆರನೆಯವನಾಗಿ ಎಲ್ಲಿಯೋ € ಅಡಗಿರುವನೆಂದಲ್ಲ. ವಸ್ತುತಃ 
ಅವರು ಅದೆಷ್ಟೇ ನಿಗೂಢ ಸ್ಥಳದಲ್ಲಿ ಗುಪ್ತ ಮಚ ನಡೆಸಿದರೂ ಅಲ್ಲಾಹನು ತಿಳಿಯುತ್ತಿದ್ದಾನೆ. ಅವರ ಮಾತುಕತೆಯನ್ನು ಅಖಿಲ 
ಜಗತ್ತಿನಿಂದ ಅಡಗಿಸಬಹುದಾದರೂ ಅಲ್ಲಾಹನಿಂದ ಅಡಗಿಸಲು ಸ ಸಾಧ್ಯವಿಲ್ಲ. ಹಾಗೆಯೇ ಜಗತ್ತಿನ ಎಲ್ಲ ಶಕ್ತಿಗಳ ಹಿಡಿತದಿಂದ ತಪ್ಪಿಸಿಕೊಳ್ಳಲು 

ಸಾಧ್ಯವಾದರೂ ಅಲ್ಲಾಹನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಸರ್ವಥಾ ಸ: ಸಾಧ್ಯವಿಲ್ಲವೆಂದು ಜನರಿಗೆ ಮನವರಿಕೆ ಮಾಡಿಸುವುದೇ ಅದರ 
ಉದ್ದೇಶವಾಗಿದೆ. 

21. ಈ ವಚನ ಅವತೀರ್ಣವಾಗುವುದಕ್ಕಿಂತ ಮುಂಚೆಯೇ ಪ್ರವಾದಿವರ್ಯರು (ಸ) ಅವರ ಈ ವರ್ತನೆಯನ್ನು ವಿರೋಧಿಸಿದ್ದರೆಂದು 
ಇದರಿಂದ ವ್ಯ ಕ್ಷವಾಗುತ್ತದೆ. ಆ ಬಳಿಕವೂ ಅವರು ಅದನ್ನು ತೊರೆಯದಿದ್ದಾಗ ಅಲ್ಲಾಹನಿಂದಲೇ ನೇರವಾಗಿ ಈ ಎಚ್ಚರಿಕೆ SEN 

22. ಇದ ಯಹೂದಿ ಮತ್ತು ಕಪಟ ವಿಶ್ವಾಸಿಗಳ ಸಮಾನ ನೀತಿಯಾಗಿತ್ತು. ಅನೇಕ ವರದಿಗಳಿಂದ ತಿಳಿದು ಬರುವಂತೆ, ಕೆಲವು 
ಯಹೂದಿಯರು ಪ್ರವಾದಿಯವರ ಸನ್ನಿಧಿಗೆ ಬಂದ್ಯ್ಯು...8 414 Shp ಓಟ ಹೇಳಿದರು. ಶ್ರೋತೃಗಳಿಗೆ ಸಲಾಮ್‌ ಹೇಳುತ್ತಿರುವ 
ರೆಂದೇ ಭಾಸವಾಗುವ ರೀತಿಯಲ್ಲಿ ಅವರು ಅಸ್ಸಲಾಮು ಅಲೈಕುಮ್‌ ಷಸ ನುಡಿಗಳನ್ನು ತಿರುಚಿ ಹೇಳುತ್ತಿದ್ದರು. ವಸ್ತುತಃ ಅವರು 


ಕಾಂಡ - 28 


58. ಅಲ್‌ ಮುಜಾದಲ 265 


೧3೨2 5% Set CL EL ELE, ALE 
OR SEN SOON EM ಜಿ ಹೆ ಆಹ; 


(೮೪ BES MES ಹ, 9 (5 pee SENG 
BTS A ee J Re AEN 


ನೀಡುವುದಿಲ್ಲವೇಕೆ ಎಂದು ತಮ್ಮ ಮನಸಿನೊಳಗೆ ಹೇಳಿಕೊಳ್ಳುತ್ತಾರೆ. ಅವರಿಗೆ ನರಕವೇ ಸಾಕು. ಅವರು ಅದಕ್ಕೇ 
ಇಂಧನವಾಗುವರು. ಅವರ ಗತಿಯು ತೀರಾ ಕೆಟ್ಟದಾಗಿರುವುದು. 

(9-10) ಸತ್ಯವಿಶ್ವಾಸಿಗಳೇ, ನೀವು ಪರಸ್ಪರ ರಹಸ್ಯ ಮಾತುಗಳನ್ನಾಡುವಾಗ ಪಾಪ, ಅತಿರೇಕ ಮತ್ತು 
ಸಂದೇಶವಾಹಕರ ಆಜ್ಞೋಲ್ಲಂಘನೆಯ ಮಾತುಗಳನ್ನಾ ಡಬೇಡಿ, ಪುಣ್ಯದ ಹಾಗೂ ಧರ್ಮನಿಷ್ಠೆಯ ಮಾತುಗಳನ್ನಾಡಿರಿ 
ಮತ್ತು ನಿಮ್ಮನ್ನು ಒಟ್ಟುಗೂಡಿಸಲ್ಪಡುವ ದಿನ ನೀವು ಯಾರ ಮುಂದೆ ಹಾಜರಾಗಲಿಕ್ಕಿದೆಯೋ ಆ ಅಲ್ಲಾಹನನ್ನು 
ಭಯಪಡಿರಿ.* ಗುಪ್ತ ಸಮಾಲೋಚನೆಯು ಪೈಶಾಚಿಕ ಕೃತ್ಯವಾಗಿದೆ. ಸತ್ಯವಿಶ್ವಾಸಿಗಳು ಅದರಿಂದ ಬೇಸರಗೊಳ್ಳಲೆಂದು 


ಸಲಾಮ್‌ನ ಬದಲಿಗೆ ಸಾವು ಎಂಬ ಅರ್ಥವಿರುವ ಸಾಮ್‌ ಪದವನ್ನು ಹೇಳುತ್ತಿದ್ದರು. ಪ್ರವಾದಿವರ್ಯರು ಅವರಿಗೆ (5) (ವ 
ಅಲೈಕುಮ್‌) ಎಂದು ಉತ್ತರಿಸಿದರು. ಆದರೆ-ಆಯಿಶಾರಿಗೆ ಅದನ್ನು ಸಹಿಸಲಾಗಲಿಲ್ಲ. ಅವರು, “ಮರಣ ನಿಮಗೆ ಬರಲಿ, ನಿಮ್ಮ ಮೇಲೆ 
ಅಲ್ಲಾಹನ ಶಾಪವೆರಗಲಿ' ಎಂದು ಆ ಜನರಿಗೆ ಉತ್ತರಿಸಿದರು. ಆಗ ಪ್ರವಾದಿ(ಸ) ಆಯಿಶಾರನ್ನು ಎಚ್ಚರಿಸುತ್ತಾ, "ಓ ಆಯಿಶಾ, ಕೆಟ್ಟ 
ಮಾತನ್ನು ಅಲ್ಲಾಹ್‌ ಮೆಚ್ಚುವುದಿಲ್ಲ; ಎಂದರು. ಆಯಿಶಾ(ರ) ಪ್ರಶ್ನಿಸಿದರು: "ಸಂದೇಶವಾಹಕರೇ, ಅವರು ಏನು ಹೇಳಿದರೆಂದು ನೀವು 
ಆಲಿಸಿದಿರಾ?' ಅದಕ್ಕೆ ಪ್ರವಾದಿ(ಸ) "ನಾನು ಅವರಿಗೆ ನೀಡಿದ ಉತ್ತರವನ್ನು ನೀನು ಆಲಿಸಿಲ್ಲವೇ?' ನಿಮಗೂ ಎಂದು ಉತ್ತರಿಸಿದೆ. 
(ಬುಖಾರಿ, ಮುಸ್ಲಿಮ್‌, ಇಬ್ನು ಜರೀರ್‌, ಇಬ್ನ್‌ ಅಬೀ ಹಾತಿಮ್‌) ಕಪಟ ವಿಶ್ವಾಸಿಗಳು ಮತ್ತು ಯಹೂದಿಯರಿಗೆ ಇದೇ ರೀತಿ ಸಲಾಮ್‌ 
ಹೇಳುವ ರೂಢಿಯಿತ್ತೆಂದು ಅಬ್ದುಲ್ಲಾ ಬಿನ್‌ ಅಬ್ದಾಸ್‌(ರ) ಹೇಳುತ್ತಾರೆ. (ಇಬ್ನ್‌ ಜರೀರ್‌) 

23. ಅರ್ಥಾತ್‌, ಅವರು ಇದನ್ನು ಪ್ರವಾದಿವರ್ಯರು ದೇವಸಂದೇಶವಾಹಕರಲ್ಲವೆಂಬುದಕ್ಕೆ ಆಧಾರವೆಂದು ಭಾವಿಸಿದ್ದರು. ವಸ್ತುತಃ 
ಇವರು ಸಂದೇಶವಾಹಕರಾಗಿದ್ದಾರೆ. ನಾವು ಹೀಗೆ ಸಲಾಮ್‌ ಹೇಳಿದ ಕೂಡಲೇ ನಮ್ಮ ಮೇಲೆ ದೇವಶಿಕ್ಷೆ ಎರಗಬೇಕಾಗಿತ್ತು. ನಾವು ಹಗಲು 
ರಾತ್ರಿಯೂ ಹೀಗೆಯೇ ಮಾಡುತ್ತಿದ್ದೇವೆ. ಆದ್ದರಿಂದ ಇವರು ಸಂದೇಶವಾಹಕರಾಗಿರಲು ಸಾಧ್ಯವಿಲ್ಲ. 

24. ಇದರಿಂದ ನಜ್‌ವ (ಗುಪ್ತ ಸಮಾಲೋಚನೆ) ವಾಸ್ತವದಲ್ಲಿ ನಿಷಿದೃವಲ್ಲವೆಂದು ತಿಳಿಯಿತು. ಅದು ಸಮ್ಮತಾರ್ಹವೋ, ನಿಷಿದ್ಧವೋ 
ಎಂಬುದು ಆ ಮಾತುಗಳನ್ನಾಡುವವರ ಚಾರಿತ್ರ್ಯ, ಆ ಮಾತುಗಳನ್ನಾಡಿದ ಪರಿಸ್ಥಿತಿ ಮತ್ತು ಮಾತಾಡುವ ವಿಷಯದ ಸ್ವರೂಪವನ್ನು 
ಅವಲಂಬಿಸಿದೆ. ಸಮಾಜದಲ್ಲಿ ಪ್ರಾಮಾಣಿಕ, ಸತ್ಯನಿಷ್ಠ ಮತ್ತು ಸಚ್ಚಾರಿತ್ರ್ಯವಂತರೆಂದು ಖ್ಯಾತರಾಗಿರುವ ಮಂದಿ ಒಂದೆಡೆ ಸೇರಿ ಗುಪ್ತವಾಗಿ 
ಸಮಾಲೋಚಿಸುತ್ತಿರುವುದನ್ನು ಕಂಡರೆ ಅವರು ಏನೋ ಪಿತೂರಿ ನಡೆಸುತ್ತಿರುವರೆಂದು ಯಾರೂ ಸಂಶಯಪಡಲಾರರು. ಆದರೆ ಅದಕ್ಕೆ 
ವ್ಯತಿರಿಕ್ತವಾಗಿ ಕೆಟ್ಟಮತ್ತು ದುರ್ನಡತೆಗಳಿಗೆ ಕುಖ್ಯಾತರಾಗಿರುವವರ ಗುಪ್ತ ಮಾತುಕತೆಗಳಿಂದ ಅವರೇನೋ ಹೊಸ ಪಿತೂರಿ ನಡಸುತ್ತಿರುವರೆಂಬ 
ಆತಂಕ ಎಲ್ಲರಲ್ಲಿಯೂ ಸಹಜವಾಗಿ ಮೂಡುತ್ತದೆ. ಹಾಗೆಯೇ ಸಾಂದರ್ಭಿಕವಾಗಿ ನಾಲ್ಕಾರು ಮಂದಿ ಒಂದೆಡೆ ಸೇರಿ ಯಾವುದಾದರೂ 
ವಿಷಯದ ಬಗ್ಗೆ ಗುಪ್ತವಾಗಿ ಮಾತಾಡಿದರೆ ಆಕ್ಷೇಪಕರವಲ್ಲ. ಆದರೆ ಕೆಲವರು ಸ್ವಂತ ಗುಂಪುಕಟ್ಟಿ ಮುಸ್ಲಿಮರ ಒಕ್ಕೂಟದಿಂದ ಬೇರೆಯಾಗಿ 
ಸದಾ ಪರಸ್ಪರ ಪಿಸುಗುಟ್ಟುತ್ತಿದ್ದರೆ ಅದು ಕೆಡುಕಿನ ಮುನ್ಸೂಚನೆಯೆಂಬುದು ಖಚಿತ. ಅದರಿಂದ ಬೇರೇನೂ ಆಗದಿದ್ದರೂ ಕನಿಷ್ಠ ಪಕ್ಷ 
ಮುಸ್ಲಿಮರಲ್ಲಿ ಗುಂಪುಗಾರಿಕೆಯ ರೋಗ ಖಂಡಿತ ಹಬ್ಬುತ್ತದೆ. ಎಲ್ಲಕ್ಕಿಂತ ಮಿಗಿಲಾಗಿ ನಜ್‌ವಾ ಅರ್ಥಾತ್‌ ಗುಪ್ತಸಮಾಲೋಚನೆಯು 
ಧರ್ಮಸಮ್ಮತವೋ ನಿಷಿದ್ದವೋ ಎಂಬ ತೀರ್ಮಾನವು ಗುಪ್ತವಾಗಿ ಮಾತನಾಡುವ ವಿಷಯವನ್ನು ಅವಲಂಬಿಸಿದೆ. ಜಗಳವನ್ನು ಬಗೆಹರಿಸುವ, 
ಹಕ್ಕುಗಳನ್ನು ಕೊಡಿಸುವ ಅಥವಾ ಯಾವುದಾದರೂ ಸತ್ಕಾರ್ಯದಲ್ಲಿ ಭಾಗವಹಿಸುವ ಕುರಿತು ಇಬ್ಬರು ಒಂದೆಡೆ ಸೇರಿ ಗುಪ್ತ ಮಾತುಕತೆ 
ನಡೆಸಿದರೆ ಅದರಲ್ಲೇನೂ ದೋಷವಿಲ್ಲ. ಬದಲಾಗಿ ಅದು ಪುಣ್ಯ ಕರ್ಮವೇ ಆಗಿದೆ. ಆದರೆ ಪಿತೂರಿಗಾಗಿ, ಇತರರ ಹಕ್ಕನ್ನು ಕಬಳಿಸಲಿಕ್ಕಾಗಿ 
ಅಥವಾ ದುಷ್ಕರ್ಮಕ್ಕಾಗಿ ಇಬ್ಬರು ಸೇರಿ ಗುಪ್ತ ಮಾತುಕತೆ ನಡೆಸಿದರೆ ಆ ಕರ್ಮಗಳೇ ಪಾಪವಾಗಿವೆ, ಅದಕ್ಕಾಗಿ ಗುಪ್ತ ಮಾತುಕತೆಯು ಪಾಪದ 
ಮೇಲೆ ಪಾಪವೆಸಗಿದಂತಾಗುತ್ತದೆ. 


ಕಾಂಡ - 28 


266 ತಪ್ಪೀಮುಲ್‌ ಕುರ್‌ಆನ್‌. 


೨೫ 1೨೧ 31 14ಸಿ > | ಗಟ } ಸಂ ಸಿಸಿ 
SSS ISS SS Ie ಪು ಫಟ 
i ೫ ಹ PPS TAN ಸಂ 5 a 3 EE 0೨1 
SR 3% 4 050 SEE EN 0 (| 
ಹಾಗೆ ಮಾಡಲಾಗುತ್ತದೆ. 'ಆದರೆ ಅಲ್ಲಾಹನ ಅನುಮತಿಯಿಲ್ಲದೆ ಅದು ಯಾವ ಹಾನಿಯನ್ನೂ ಮಾಡಲಾರದು. 
ಸತ್ಯವಿಶ್ವಾಸಿಗಳು ಅಲ್ಲಾಹನ ಮೇಲೆಯೇ ಭರವಸೆ ಇಡಬೇಕು. 


(11) ಸತ್ಯವಿಶ್ವಾಸಿಗಳೇ, ನಿಮ್ಮ ಸಭೆಗಳಲ್ಲಿ ಸ್ಥಳಾವಕಾಶ ಮಾಡಿಕೊಡಿರೆಂದು ನಿಮ್ಮೊಡನೆ ಹೇಳಿದಾಗ ಸ್ಥಳಾವಕಾಶ 
ಮಾಡಿಕೊಡಿರಿ. ಅಲ್ಲಾಹನು ನಿಮಗೆ ವಿಶಾಲತೆಯನ್ನು ದಯಪಾಲಿಸುವನು.3* ನಿಮ್ಮೊಡನೆ ಎದ್ದುಬಿಡಿರಿ ಎಂದಾಗ ಎದ್ದು 


ಆ ಕುರಿತು ಪ್ರವಾದಿಯವರು ಕಲಿಸಿದ ಸಭೆಯ ಶಿಷ್ಟಾಚಾರಗಳು ಹೀಗಿವೆ: 

4p REED pelle 035 Ul rl ಬ 13! "ಮೂವರು ಒಂದೆಡೆ ಕುಳಿತಿರುವಾಗ ಆ ಪೈಕಿ ಇಬ್ಬರು 
ಮಾತ್ರ ಗುಪ್ತ ಮಾತುಕತೆ ನಡೆಸಬಾರದು. ಮೂರನೆಯವನಿಗೆ ಅದರಿಂದ ಭೋವಾ ಬಹುದು? (ಬುಖಾರಿ, ಮುಸ್ಲಿಮ್‌, ಅಹ್ಮದ್‌, 
ತಿರ್ಮಿದಿ, ಅಬೂದಾವೂದ್‌) 

ಇನ್ನೊಂದು ಹದೀಸ್‌ನಲ್ಲಿ ಹೀಗೆ ಹೇಳಲಾಗಿದೆ: ! 1,೪3 Pe ಾಯಸುಟ್ಬ bret 
ಮೂರನೆಯವನ ಅನುಮತಿ ಇಲ್ಲದೆ ಇಬ್ಬರು ಪರಸ್ಪರ ರಹಸ್ಯ ಮಾತುಕತೆ ತಡಸವಾರದು, ಯಾಕೆಂದರೆ ಆ ಮೂರನೆಯವನ ಮನಸ್ಸಿಗೆ 
ನೋವಾಗಬಹುದು. (ಮುಸ್ಲಿಮ್‌) 

ನಿಷಿದ್ಧವಾದ ಗುಪ್ತ ಸಂಭಾಷಣೆಯ ವಿವರಣೆಯಲ್ಲಿ ಇಬ್ಬರು ಮೂರನೆಯಾತನ ಉಪಸ್ಥಿತಿಯಲ್ಲಿ ಅವನಿಗೆ ಅರ್ಥವಾಗದ ಭಾಷೆಯಲ್ಲಿ 
ಮಾತಾಡುವುದೂಸೇರಿದೆ. ಹಾಗೆಯೇ ಗುಪ್ತ ಮಾತುಕತೆಯ ಸಂದರ್ಭದಲ್ಲಿ ಇನ್ನೊಬ್ಬನ ಕಡೆಗೆ ಅವನೇ ನಮ್ಮ ಸಂಭಾಷಣೆಯ ವಿಷಯವೆಂದು 
ವ್ಯಕ್ತಗೊಳಿಸುವ ರೀತಿಯಲ್ಲಿ ನೋಡುವುದು ಅಥವಾ ಸನ್ನೆ ಮಾಡುವುದು ಅದಕ್ಕಿಂತ ಹೆಚ್ಚು ಆಕ್ಷೇಪಾರ್ಹವಾಗಿದೆ. 

25.ಕೆಲವರ ಗೂಢಾಲೋಚನೆ ನೋಡಿ ಮುಸ್ಲಿಮನು ಅದು ತಮ್ಮ ವಿರುದ್ಧವೆಂದು ಶಂಕಿಸಿ ಅದರ ಆಧಾರದಲ್ಲಿಯೇ ಪ್ರತೀಕಾರದ 
ಬಗ್ಗೆ ಆಲೋಚಿಸುವಷ್ಟು ಉದ್ರಿಕ್ಷರಾಗಬಾರದೆಂದು ಹೀಗೆ ಹೇಳಲಾಗಿದೆ. ಮುಸ್ಲಿಮರು ಆ ಕುರಿತು ತಮ್ಮ ಮನದಲ್ಲಿ ಯಾವುದೇ ದುಃಖ, 
ಅಸಮಾಧಾನ, ಹಗೆತನ ಅಥವಾ ಖಿನ್ನತೆಗೆ ಆಸ್ಪದ ಕೊಡಬಾರದು. ಅಲ್ಲಾಹನ ಅನುಮತಿಯಿಲ್ಲದೆ ಯಾರಿಗೂ ಏನನ್ನೂ ಮಾಡಲು ಸಾಧ್ಯ 
ಏಿಲ್ಲವೆಂದು ಅವರು- ತಿಳಿದಿರಬೇಕು. ಈ ಭರವಸೆಯು ಅವನ ಮನೋಬಲವನ್ನು ಹೆಚ್ಚಿಸಿ ಅವನನ್ನು ಅನೇಕ ಅಪಕಲ್ಪನೆ, ಭೀತಿ, ಆತಂಕ, 
ಬಾಲಿಶ ಕಳವಳಗಳಿಂದ ಮುಕ್ತಗೊಳಿಸುತ್ತದೆ. ಆಗ ಅವನು ಈ ದುಷ್ಟರನ್ನು ನಿರ್ಲಕ್ಷಿಸಿ ಸಂಪೂರ್ಣ ಆತ್ಮಸಂತೃಪ್ತಿಯಿಂದ ತನ್ನ ಕರ್ತವ್ಯಗಳಲ್ಲಿ 
ನಿರತನಾಗುವನು. ಅಲ್ಲಾಹನಲ್ಲಿ ಭರವಸೆಯಿರಿಸುವ ವಿಶ್ವಾಸಿಯು ಏನಾದರೂ ಆಶಂಕೆ ಅಥವಾ ಅನುಮಾನದಿಂದ ನೆಮ್ಮದಿಯನ್ನು ಚೇ 
ಕೊಂಡು ನಡುಗುವುದಿಲ್ಲ, ದುರ್ಜನರ ಮೇಲಿನ ಕೋಪದಿಂದ ಸ್ತಿಮಿತ ಕಳೆದುಕೊಂಡು ಸ್ವತಃ ಅನ್ಯಾಯದಿಂದ ವರ್ತಿಸುವುದಿಲ್ಲ. 

26. ಇದರ ವಿವರಣೆಯನ್ನು ಈ ಅಧ್ಯಾಯದ ಪರಿಚಯದಲ್ಲಿನೀಡಲಾಗಿದೆ. ಈ ಆಜ್ಞೆಯು ಕೇವಲ ಪ್ರವಾದಿವರ್ಯರ(ಸ) ಸಭೆಗಳಿಗೆ 
ಸೀಮಿತವಾಗಿದೆಯೆಂದು ಕೆಲವು ವ್ನಾ ್ಯಿಖ್ಯಾನಗಾರರು ಹೇಳುತ್ತಾರೆ. ಆದರೆ ಇಮಾಮ್‌ ಮಾಲಿಕ್‌ರು ಹೇಳಿರುವಂತೆ ಇದು ಸಾರ್ವತ್ರಿಕವಾಗಿ 
ಮುಸ್ಲಿಮರ ಎಲ್ಲ ಸಭೆಗಳಿಗೂ ಅನ್ನಯವಾಗುತ್ತದೆಂಬ ಅಭಿಪ್ರಾಯವೇ ಸರಿಯಾಗಿದೆ. ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರು 
ಕಲಿಸಿರುವ ಶಿಷ್ಟಾಚಾರಗಳಲ್ಲಿ ಒಂದು ಹೀಗಿದೆ: ಮೊದಲೇ ಕೆಲವರು ಕುಳಿತಿರುವ ಸಭೆಗೆ ಆ ಬಳಿಕ ಕೆಲವರು ಬಂದರೆ ಹೊಸದಾಗಿ ಬಂದವರಿಗೆ 
ಮೊದಲೇ ಬಂದಿರುವವರು ಸ್ವಲ್ಪ ಸರಿದು ಅಥವಾ ಮುದುಡಿ ಕುಳಿತು ಸ್ಥಳಾವಕಾಶ ಮಾಡಿಕೊಡುವ ಸೌಲಭ್ಯವನ್ನು ತೋರಿಸಬೇಕು. 
ಹಾಗೆಯೇ ಆ ಬಳಿಕ ಬಂದವರಲ್ಲಿಯೂ ಬಲಾತ್ಕಾರದಿಂದ ಒಳನುಗ್ಗಲು ಪ್ರಯತ್ನಿಸದಿರುವ ಅಥವಾ ಮೊದಲೇ ಕುಳಿತಿರುವವರನ್ನು ಎಬ್ಬಿಸಿ 
ಅಲ್ಲಿಕುಳಿತುಕೊಳ್ಳದಿರುವಷ್ಟಾದರೂ ಸಭ್ಯತೆಯಿರಬೇಕು. ಪ್ರವಾದಿವರ್ಯರು (ಸ) ಹೀಗೆ ಹೇಳಿರುವುದಾಗಿ ಅಬ್ದುಲ್ಲಾ ಬಿನ್‌ ಉಮರ್‌ ಮತ್ತು 
ಅಬೂ ಹುರೈರ (ರ) ವರದಿ ಮಾಡಿದ್ದಾರೆ. 434 91 ಯೆ! ಅಣ ಹಿದಿ! ಸೆ ಪೂಟ ಜೆ. "ಬೇರೆಯವರನ್ನು ಎಬ್ಬಿಸಿ ಅವರ 
ಆಸನದಲ್ಲಿ ಕುಳಿತುಕೊಳ್ಳಬಾರದು. ಬದಲಾಗಿ ನೀವು ಇತರರಿಗೆ ಕುಳಿತುಕೊಳ್ಳಲು ಸ್ಥಳಾವಕಾಶ ಒದಗಿಸಬೇಕು.' (ಮುಸ್ನದ್‌ ಅಹ್ಮದ್‌, 
ಬುಖಾರಿ, ಮುಸ್ಲಿಮ್‌) ಅಬ್ದುಲ್ಲಾ ಬಿನ್‌ ಅಮ್ರ್‌ ಬಿನ್‌ ಆಸ್‌ರ ಇನ್ನೊಂದು ವರದಿಯಲ್ಲಿ ಹೀಗಿದೆ: ಪ್ರವಾದಿ (ಸ) ಹೇಳಿದರು: "ಇಬ್ಬರ 
ಮಧ್ಯೆ ಅವರ ಅನುಮತಿಯಿಲ್ಲದೆ ನುಸುಳುವುದು ಧರ್ಮಸಮೃತವಲ್ಲ' (ಮುಸ್ನದ್‌ ಅಹ್ಮದ್‌, ಅಬೂ ದಾವೂದ್‌, ತಿರ್ಮಿದಿ) 


ಕಾಂಡ - 28 


58. ಅಲ್‌ ಮುಜಾದಲ 267 


ಟಟ ಲೋ ಒನೆ EL API CSL NC ಧಂ Pp ಇಗ. ಸಿ 

Ohl Ol ALS Qa HEA OL NEB YS [ol 

$A LS NL 2 HA ಹಜಜ ಭಟ ಟ್ಸಟಟ್ಟ್ಟ ಟಟ 

5/0 15 Sola 165 SEE MESS oS 38> 34 ME 
ಬಿಡಿರಿ.” ನಿಮ್ಮ ಪೈಕಿ ಸತ್ಯವಿಶ್ವಾಸವುಳ್ಳವರಿಗೆ ಮತ್ತು ಜ್ಞಾನವು ನೀಡಲ್ಪಟ್ಟಿರುವವರಿಗೆ ಅಲ್ಲಾಹನು ಉನ್ನತ ಪದವಿಗಳನ್ನು 
ದಯಪಾಲಿಸುವನು* ಮತ್ತು ನೀವು ಮಾಡುತ್ತಿರುವುದೆಲ್ಲವೂ ಅಲ್ಲಾಹನಿಗೆ ತಿಳಿದಿದೆ. 

(12) ಸತ್ಯವಿಶ್ವಾಸಿಗಳೇ, ನೀವು ಸಂದೇಶವಾಹಕರೊಡನೆ ಏಕಾಂತದಲ್ಲಿ ಮಾತಾಡುವಾಗ, ಮಾತಾಡುವುದಕ್ಕೆ 
ಮುಂಚೆ ದಾನಧರ್ಮ ಮಾಡಿರಿ ಇದು ನಿಮ್ಮ ಪಾಲಿಗೆ ಹೆಚ್ಚು ಉತ್ತಮವೂ ಪರಿಶುದ್ಧವೂ ಆಗಿದೆ. ನಿಮ್ಮ ಬಳಿ 
ದಾನಧರ್ಮ ಮಾಡಲು ಏನೂ ಇಲ್ಲದಿದ್ದರೆ, ಅಲ್ಲಾಹನು ಮಹಾಕ್ಷಮಾಶೀಲನೂ ಕರುಣಾಳುವೂ ಆಗಿರುತ್ತಾನೆ. 


(2 


x 
x 


1 


27. ಅಬ್ದುರ್ರಹ್ಮಾನ್‌ ಬಿನ್‌ ರುದ್‌ ಬಿನ್‌ ಅಸ್ಸಮ್‌(ರ) ಹೀಗೆ ಹೇಳುತ್ತಾರೆ: ಜನರು ಪ್ರವಾದಿವರ್ಯರ(ಸ) ಸಭೆಯಲ್ಲಿ ತುಂಬಾ 
ಹೊತ್ತು ಕುಳಿತಿರುತ್ತಿದ್ದರು. ಹೀಗೆ ಕೊನೆಯ ತನಕ ಕುಳಿತಿರಬೇಕೆಂದು ಅವರ ಇಚ್ಛೆಯಾಗಿರುತ್ತಿತ್ತು. ಇದರಿಂದ ಕೆಲವೊಮ್ಮೆ ಪ್ರವಾದಿಯವರಿಗೆ 
ತೊಂದರೆಯಾಗುತ್ತಿತ್ತು. ಅವರ ವಿಶ್ರಾಂತಿಯೂ ಭಂಗವಾಗುತ್ತಿತ್ತು. ಅವರ ಕೆಲಸ ಕಾರ್ಯಗಳಿಗೆ ಅಡಚಣೆಯಾಗುತ್ತಿತ್ತು. ಆದ್ದರಿಂದ 
ನಿಮ್ಮೊಡನೆ ಏಳಲು ಹೇಳಿದಾಗ ಎದ್ದು ಬಿಡಿರ್ಲಿಎಂಬ, ಆಜ್ಞೆ ಅವತೀರ್ಣಗೊಂಡಿತು. (ಇಬ್ದು ಜರೀರ್‌ ಮತ್ತು ಇಬ್ನು ಕಸೀರ್‌) 

28. ಅರ್ಥಾತ್‌, ಪ್ರವಾದಿವರ್ಯರ(ಸ) ಸಭೆಯಲ್ಲಿ ಇತರರಿಗೆ ಸ್ಥಳಾವಕಾಶ ಒದಗಿಸಲಿಕ್ಕಾಗಿ ನೀವು ಪ್ರವಾದಿಯವರಿಂದ ಸ್ವಲ್ಪ 
ದೂರದಲ್ಲಿ ಕುಳಿತರೆ ಅದರಿಂದ ನಿಮ್ಮ ಸ್ಥಾನಮಾನ ಕುಸಿಯುವುದೆಂದು ತಿಳಿಯಬೇಡಿರಿ. ಹಾಗೆಯೇ ಸಭೆಯನ್ನು ವಿಸರ್ಜಿಸಿ ನಿಮ್ಮೊಡನೆ 
ಎದ್ದೇಳಲು ಹೇಳಿದರೆ ಅದು ನಿಮಗೆ ಅವಮಾನವೆಂದು ಭಾವಿಸಬೇಡಿ. ವಿಶ್ವಾಸ ಮತ್ತು ಜ್ಞಾನವೇ ಉನ್ನತಿಯ ಸಾಧನವಾಗಿದೆಯೇ ವಿನಾ 
ಓರ್ವ ವ್ಯಕ್ತಿಯು ಪ್ರವಾದಿಯವರ ಸನಿಹದಲ್ಲಿ ಯಾರು ಕುಳಿತಿದ್ದಾನೆ ಅಥವಾ ಹೆಚ್ಚು ಹೊತ್ತು ಕುಳಿತಿದ್ದಾನೆ ಎಂಬುದಲ್ಲ, ಒಬ್ಬನು 
ಪ್ರವಾದಿವರ್ಯರ(ಸ) ಸನಿಹದಲ್ಲಿ ಕುಳಿತರೆ ಅವನಿಗೆ ಉನ್ನತ ಸ್ಥಾನ ಲಭಿಸಿತೆಂದರ್ಥವಲ್ಲ, ವಿಶ್ವಾಸ ಮತ್ತು ಜ್ಞಾನದಿಂದ ಸಂಪನ್ನನಾದವನಿಗೆ 
ಉನ್ನತ ಸ್ಥಾನ ಲಭಿಸುತ್ತದೆ. ಹಾಗೆಯೇ ಒಬ್ಬನು ಪ್ರವಾದಿಯ ಬಳಿಯೇ ಹೆಚ್ಚು ಕಾಲ ಕುಳಿತು ಪ್ರವಾದಿವರ್ಯರನ್ನು ಅಡ್ಡಿಪಡಿಸಿದರೆ 
ಅದರಿಂದ ಉನ್ನತ ಸ್ಥಾನ ಲಭಿಸುವ ಬದಲಿಗೆ ಅದು ಮಹಾ ಮೂಢತನವಾಗಿದೆ. ಪ್ರವಾದಿಯವರ ಬಳಿ ಹೆಚ್ಚು ಕಾಲ ಕುಳಿತಿರುವುದರಿಂದ 
ವ್ಯಕ್ತಿಯ ಸ್ಥಾನವು ಸ್ವಲ್ಪವೂ ಉನ್ನತವಾಗುವುದಿಲ್ಲ. ಪ್ರವಾದಿಯವರ(ಸ) ಸಹವಾಸದಲ್ಲಿ ವಿಶ್ವಾಸ ಮತ್ತು ಜ್ಞಾನವನ್ನು ಗಳಿಸಿ, ಓರ್ವ 
ವಿಶ್ವಾಸಿಯಲ್ಲಿರಬೇಕಾದ ಶಿಷ್ಟಾಚಾರಗಳನ್ನು ಕಲಿತವರಿಗೆ ಅಲ್ಲಾಹನ ಬಳಿ ಉನ್ನತ ಸ್ಥಾನವಿದೆ. 

29. ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ ಈ ಆದೇಶದ ಕಾರಣವನ್ನು ಹೀಗೆ ವಿವರಿಸಿದ್ದಾರೆ: ಮುಸ್ಲಿಮರು ಪ್ರವಾದಿವರ್ಯರೊಡನೆ(ಸ) 
(ಒಂಟಿಯಾಗಿ ಮಾತಾಡಬೇಕೆಂದು ವಿನಂತಿಸಿ) ಅನೇಕ ವಿಷಯಗಳ ಬಗ್ಗೆ ವಿಚಾರಿಸಲಾರಂಭಿಸಿದರು. ಇದರಿಂದ ಪ್ರವಾದಿವರ್ಯರಿಗೆ 
ತುಂಬಾ ತೊಂದರೆಯಾಯಿತು. ಕೊನೆಗೆ ಅಲ್ಲಾಹನು ಪ್ರವಾದಿವರ್ಯರ(ಸ) ಈ ಒತ್ತಡವನ್ನು ನಿವಾರಿಸಲು ತೀರ್ಮಾನಿಸಿದನು. (ಇಬ್ನು 
ಜರೀರ್‌) ರ್ಬುದ್‌ ಬಿನ್‌ ಅಸ್ಲಮ್‌ ಹೇಳುತ್ತಾ: ಒಂಟಿಯಾಗಿ ಮಾತಾಡಬೇಕೆಂದು ಯಾರೇ ಅಪೇಕ್ಷಿಸಿದರೂ ಪ್ರವಾದಿ(ಸ) ತಿರಸ್ಕರಿಸುತ್ತಿರಲಿಲ್ಲ. 
ಜನರು ತಮಗೆ ತೋಚಿದಾಗಲೆಲ್ಲಾ ಬಂದು ಪ್ರವಾದಿವರ್ಯರೊಡನೆ ಏಕಾಂತದಲ್ಲಿ ಮಾತಾಡಬೇಕಾಗಿದೆಯೆಂದು ಹೇಳುತ್ತಿದ್ದರು. 
ಪ್ರವಾದಿವರ್ಯರು(ಸ) ಅದಕ್ಕೆ ಅವಕಾಶ ನೀಡುತ್ತಿದ್ದರು. ಹೀಗೆ ಒಂಟಿಯಾಗಿ ಮಾತಾಡಬೇಕಾದ ಅಗತ್ಯವಿಲ್ಲದ ವಿಷಯಗಳ ಬಗ್ಗೆಯೂ 
ಧಾರಾಳ ಮಂದಿ ಬಂದು ಮಾತಾಡಿ ತೊಂದರೆ ಪಡಿಸ ತೊಡಗಿದರು. ಕೆಲವರು ಪ್ರವಾದಿವರ್ಯರೊಡನೆ ಈ ರೀತಿ ಮಾತಾಡಿ ಹೋದರೆ 
ಶೈತಾನನು ಜನರ ಮನದಲ್ಲಿ ಅವನು ನಿರ್ದಿಷ್ಟ ಗೋತ್ರದವರು ಅಕ್ರಮಣ ನಡೆಸುವ ಸುದ್ದಿ ತಂದಿರುವನೆಂಬ ಸಂಶಯ ಮೂಡಿಸುತ್ತಿತ್ತು. 
ಇದರಿಂದ ಮದೀನಾದಲ್ಲಿಸಾಕಷ್ಟುವದಂತಿಗಳು ಹರಿದಾಡುತ್ತಿತ್ತು. ಅದಲ್ಲದೆ ಜನರ ಈ ವರ್ತನೆಯನ್ನು ಕಪಟವಿಶ್ವಾಸಿಗಳು ಅವರನ್ನು ಗೇಲಿ 
ಮಾಡುವ ಅವಕಾಶವಾಗಿ ಮಾಡಿಕೊಂಡರು. ಮುಹಮೃದ್‌ರು(ಸ) ಎಲ್ಲರಿಗೂ ಕಿವಿಕೊಡುವವರೆಂದು ಅವರು ಹೇಳುತ್ತಿದ್ದರು. ಆದ್ದರಿಂದ 
ಅಲ್ಲಾಹನು ಏಕಾಂತದಲ್ಲಿ ಪ್ರವಾದಿವರ್ಯರೊಡನೆ ಮಾತಾಡಬಯಸುವವರು ಮೊದಲು ದಾನಧರ್ಮ (ಸದಕಾ) ನೀಡಬೇಕೆಂದು 
ನಿಬಂಧನೆಯನ್ನು ನಿಶ್ಚಯಿಸಿದನು. (ಆಹ್‌ಕಾಮುಲ್‌ ಕುರ್‌ಆನ್‌, ಇಬ್ನುಲ್‌ ಅರಬಿ) ಇತರರ ಮೇಲೆ ತಮ್ಮ ಮೇಲ್ಮೆಯನ್ನು ತೋರ್ಪಡಿ 
ಸಲಿಕ್ಕಾಗಿಯೂ ಕೆಲವರು ಪ್ರವಾದಿಯವರೊಂದಿಗೆ ಏಕಾಂತದಲ್ಲಿ ಮಾತನಾಡುತ್ತಿದ್ದರು. 

ಅಲಿ(ರ) ಹೇಳುತ್ತಾರೆ: 'ಈ ಆಜ್ಞೆ ಬಂದಾಗ ಪ್ರವಾದಿವರ್ಯರು ಎಷ್ಟು ದೀನಾರ್‌ ದಾನ ನಿಶ್ಚಯಿಸಬೇಕು' ನನ್ನೊಡನೆ ಒಂದು ದಿನಾ 
ರೇ? ಎಂದು ಕೇಳಿದರು. "ಅದು ಜನರಿಗೆ ಅಧಿಕವಾದೀಶಲ್ಲವೇ?' ಎಂದು ತಿಳಿಸಿದೆ. "ಅರ್ಧ ದೀನಾರ್‌ ಆದೀತೇ?' ಎಂದು ಅವರು 


ಕಾಂಡ -' 28. 


268 ತಪ್ಪೀಮುಲ್‌ ಕುರ್‌ಆನ್‌ 


ಇ (0ಬ ಸದ ೨ ್ಗೆ ಆ ಚ ಪ್‌ ಚ ರಾ ISLA SR 
CLES IS EMI SHOE RE ೫5-ಟ3554/151೬ 
224 9) ra Es 9 ಸ ಗೈ ಪಂತ್ಬ ತ 327 hi 
OMS EHR Ss 0 420895೬55೬೬ ನಿಸ 
> ಲ ೫2 Feed PAN EAA TAY PCA ಹೊ FATA 
ರಾಚ UL ELT BED OOM IPE L ಬ AES OS 

ಆ ಬ ೨ 13 (1 NAA IL ಸ 6೨ ಸ್ತಿ 9 (ಳೈ 331 ಕ್ಷಿ > 

೪115454೫ Soli Nic ಬಹಿ ಯ್‌ 

(13) ಏಕಾಂತದಲ್ಲಿ ಮಾತುಕತೆ ನಡೆಸುವುದಕ್ಕೆ ಮುಂಚೆ ದಾನಧರ್ಮ ಮಾಡಬೇಕೆಂಬ ಬಗ್ಗೆ ನೀವು ಹೆದರಿ 
ಬಿಟ್ಟಿರಾ? ಸರಿ, ನೀವು ಹಾಗೆ ಮಾಡದಿದ್ದರೆ ಅಲ್ಲಾಹನು ಅದರ ಬಗ್ಗೆ ನಿಮ್ಮನ್ನು' ಕ್ಷಮಿಸಿ ಬಿಟ್ಟನು ನಮಾರುನ್ನು 
ಸಂಸ್ಥಾಪಿಸಿರಿ, ರುಕಾತ್‌ ಕೊಡುತ್ತಲಿರಿ ಮತ್ತು ಅಲ್ಲಾಹ್‌ ಹಾಗೂ ಸಂದೇಶವಾಹಕರ ಅನುಸರಣೆ ಮಾಡುತ್ತಲಿರಿ. ನೀವು 
ಮಾಡುತ್ತಿರುವುದೆಲ್ಲವನ್ನೂ ಅಲ್ಲಾಹನು ಅರಿತಿರುತ್ತಾನೆ.3? 

(14-21) ಅಲ್ಲಾಹನ ಕ್ರೋಧಕ್ಕೊಳಗಾಗಿರುವಂತಹ ಒಂದು ಕೂಟವನ್ನು ಮಿತ್ರರಾಗಿ ಮಾಡಿ ಕೊಂಡವರನ್ನು 
ಕಂಡಿರಾ?* ಅವರು ನಿಮ್ಮವರೂ ಅಲ್ಲ, ಅವರ ಕಡೆಯವರೂ ಅಲ್ಲ ಅವರು ತಿಳಿದೂ ತಿಳಿದೂ ಸುಳ್ಳು ಆಣೆ 
ಹಾಕುತ್ತಾರೆ. ಅಲ್ಲಾಹನು ಅವರಿಗಾಗಿ ಕಠಿಣ ಯಾತನೆಯನ್ನು ಸಿದ್ಧಪಡಿಸಿಟ್ಟಿರುವನು. ಅವರು ಮಾಡುತ್ತಿರುವ 
ಕೃತ್ಯಗಳು ಅತ್ಯಂತ ಕೆಟ್ಟವು. ಅವರು ತಮ್ಮ ಆಣೆಗಳನ್ನು ಗುರಾಣಿಯಾಗಿ ಮಾಡಿಕೊಂಡಿದ್ದಾರೆ. ಅದರ ಮರೆಯಲ್ಲಿ 
ಅವರು ಜನರನ್ನು ಅಲ್ಲಾಹನ ಮಾರ್ಗದಿಂದ ತಡೆಯುತ್ತಾರೆ.* ಇದಕ್ಕಾಗಿ ಅವರಿಗೆ ಅಪಮಾನಕರ ಯಾತನೆಯಿದೆ. 


ಕೇಳಿದರು. ಅದೂ ಜನರ ಶಕ್ತಿಗೆ ಮೀರಿದೆಯೆಂದು ನಾನು ಹೇಳಿದೆ. ಹಾಗಾದರೆ ಎಷ್ಟು? ಎಂದು ಅವರು ಕೇಳಿದರು. ಆಗ ನಾನು ಒಂದು 
ಜೋಳದಷ್ಟು ಚಿನ್ನ ಎಂದು ಹೇಳಿದೆ. ಪ್ರವಾದಿ(ಸ) ಹೇಳಿದರು: ಅರ್ಥಾತ್‌ ನೀವು ಅತ್ಯಲ್ಪ ಮೊತ್ತವನ್ನು ಸೂಚಿಸಿದಿರಿ. (ಇಬ್ಬು ಜರೀರ್‌, 
ತಿರ್ಮಿದಿ, ಮುಸ್ನದ್‌, ಅಬೂ ಯಲ್‌ಲ) ಇನ್ನೊಂದು ವರದಿಯಲ್ಲಿ ಅಲಿ(ರ) ಹೀಗೆ ಹೇಳುತ್ತಾರೆ: ಇದು ನನ್ನ ಹೊರತು ಬೇರೆ ಯಾರೂ 
ಪಾಲಿಸಿಲ್ಲದ ಕುರ್‌ಆನ್‌ ವಚನವಾಗಿದೆ. ಈ ಆಜ್ಞೆ ಬಂದ ಕೂಡಲೇ ನಾನು ದಾನ ಸಲ್ಲಿಸಿ ಪ್ರವಾದಿಯರ್ವರೊಡನೆ ಒಂದು ಸಮಸ್ಯೆಯ 
ಕುರಿತು ವಿಚಾರಿಸಿದೆ. (ಇಬ್ನು ಜರೀರ್‌, ಹಾಕಿಮ್‌, ಇಬ್ನು ಮುಂದಿರ್‌, ಅಬ್ದುಲ್ಲಾ ಬಿನ್‌ ಹುಮೈದ್‌) 

30.ಇದು ಮೇಲೆ ಹೇಳಿದ ಆಜ್ಞೆಯ ಸ್ವಲ್ಪ ಕಾಲದ ಬಳಿಕ ಬಂದಿದೆ. ದಾನ ನೀಡುವುದು ಕಡ್ಡಾಯವೆಂಬ ಶರ್ತವನ್ನು ಇದು 
ರದ್ದುಪಡಿಸಿತು. ಆ ನಿಬಂಧನೆಯು ಎಷ್ಟು ಕಾಲ ಜಾರಿಯಲ್ಲಿತ್ತೆಂಬ ಕುರಿತು ಭಿನ್ನಾಭಿಪ್ರಾಯವಿದೆ. ಅದು ಕೇವಲ ಒಂದು ದಿನಕ್ಕಿಂತ ಕಡಿಮೆ 
ಕಾಲ ಜಾರಿಯಲ್ಲಿತ್ತು ಬಳಿಕ ರದ್ದುಗೊಳಿಸಲಾಯಿತೆಂದು ಕತಾದಃ ಹೇಳಿದ್ದಾರೆ. ಮುಕಾತಿಲ್‌ ಬಿನ್‌ ಹಯ್ಯಾನ್‌ರು ಹತ್ತು ದಿನಗಳಿತ್ತೆಂದು 
ಹೇಳಿದ್ದಾರೆ. ಇದು ಈ ಆಜ್ಞೆಯ ಕುರಿತು ವರದಿಯಾಗಿರುವ ಅತೀ ದೊಡ್ಡ ಕಾಲಾವಧಿ. 

31. ಇದು ಕಪಟ ವಿಶ್ವಾಸಿಗಳು ಮಿತ್ರರಾಗಿ ಮಾಡಿಕೊಂಡಿದ್ದ ಮದೀನಾದ ಯಹೂದಿಯರ ಕಡೆಗೆ ಸೂಚನೆ. 

32. ಅರ್ಥಾತ್‌, ಅವರಿಗೆ ವಿಶ್ವಾಸಿಗಳೊಂದಿಗೆ ಪ್ರಾಮಾಣಿಕ ಸಂಬಂಧವಿಲ್ಲ. ಯಹೂದಿಯರೊಂದಿಗೂ ಇಲ್ಲ. ಅವರು ಕೇವಲ ಸ್ವಾರ್ಥ 
ಸಾಧನೆಗಾಗಿ ಉಭಯತ್ರರೊಂದಿಗೆ ಸಂಬಂಧವಿರಿಸುತ್ತಾರೆ. 

33. ಅರ್ಥಾತ್‌, ನಾವು ವಿಶ್ವಾಸಿಗಳು, ಮುಹಮ್ಮೃದ್‌ರನ್ನು (ಸ) ನಮ್ಮ ಮಾರ್ಗದರ್ಶಕ ಮತ್ತು ನಾಯಕನೆಂದು ಅಂಗೀಕರಿಸಿದ್ದೇವೆ. 
ಇಸ್ಲಾಮ್‌ ಮತ್ತು ಮುಸ್ಲಿಮರಿಗೆ ನಿಷ್ಠರಾಗಿದ್ದೇವೆಂಬ ಆಣೆ. 

34.ತಾತ್ಸರ್ಯ ಹೀಗಿದೆ: ಒಂದೆಡೆಯಲ್ಲಿ ಅವರು ವಿಶ್ವಾಸಿಗಳು ಮತ್ತು ನಿಷ್ಠಾವಂತರೆಂದು ಆಣೆ ಹಾಕಿ ಮುಸ್ಲಿಮರ ಹಿಡಿತದಿಂದ 
ಪಾರಾಗುತ್ತಾರೆ. ಇನ್ನೊಂದೆಡೆಯಲ್ಲಿ ಇಸ್ಲಾಮ್‌ ಧರ್ಮ, ಮುಸ್ಲಿಮರು ಮತ್ತು ಇಸ್ಲಾಮಿನ ಪ್ರವಾದಿಯವರ ವಿರುದ್ಧ ಎಲ್ಲತರದ ಸಂಶಯ 
ಮತ್ತು ಅಪನಂಬಿಕೆಗಳನ್ನು ಜನಮನದಲ್ಲಿಮೂಡಿಸುತ್ತಿ ದ್ವರು. ಆದರಿಂದ ಜನರನ್ನು ಇಸ್ಲಾಮ್‌ ಸ್ವೀಕರಿಸುವುದರಿಂದ ಹಿಂಜರಿಸುವುದೇ ಅವರ 
ಉದ್ದೇ (ಶವಾಗಿತ್ತು. ತಮ್ಮೊಳಗಿನ ಗೋಪ್ಯಗಳನ್ನೇ ರಕ್ಷಿಸಬೇಕಾದವರು ಈ ರೀತಿ ಏನೆಲ್ಲಾ ಹೇಳುತ್ತಿರುವುದನ್ನು ಆಲಿಸಿದಾಗ ಅದರಲ್ಲಿ ಏನೋ 
ದೋಷವಿದೆಯೆಂದು ಜನರು ಭಾವಿಸುವುದು ಸಹಜವಾಗಿತ್ತು. 


ಕಾಂಡ - 28 


58. ಅಲ್‌ ಮುಜಾದಲ 269 


PACD AES PA } 
ASE isco dip ಪ್ರಿ 5) ky 
32 24 ೨೨6% ೫57೨42 Ru ಶ್‌ (0 


ಆ ಕಾಯ ಸ SSE Ke 


HE ೨6೬ © JH) KING pS ಯ ಗ 
[oy ಶಿಸು es ES So 4G 4 


AE ಫಸ ಪಿ) LAGNA 355s sl KES 
“ಸಿ ಯ AS SEY SG Lh sd AS Shad 


kd 


ಅವರ ಸಂಪತ್ತಾಗಲಿ, ಸಂತಾನಗಳಾಗಲಿ ಅವರನ್ನು ಅಲ್ಲಾಹನಿಂದ ರಕ್ಷಿಸಲು ಕಿಂಚಿತ್ತೂ ಉಪೆಯುಕ್ತವಾಗಲಾರವು. 
ಅವರು ನರಕಾಗ್ನಿಯವರು. ಅವರು ಸದಾ ಅದರಲ್ಲೇ ಇರುವರು. ಅಲ್ಲಾಹನು ಅವರೆಲ್ಲರನ್ನೂ ಎಬ್ಬಿಸುವಂದು ಅವರು 
ನಿಮ್ಮ ಮುಂದೆ ಆಣೆ ಹಾಕಿದಂತೆಯೇ ಅವನ ಮುಂದೆಯೂ ಹಾಕುವರು” ಮತ್ತು ಇದರಿಂದ ತಮ್ಮ ಕಾರ್ಯವೇನಾದರೂ 
ಸಾಧಿಸಲ್ಪಡುವುದೆಂದು ಅವರು ಭಾವಿಸುವರು. ಚೆನ್ನಾಗಿ ತಿಳಿದುಕೊಳ್ಳಿರಿ, ಅವರು ಅತ್ಯಂತ ನಿಕೃಷ್ಟ ಸುಳ್ಳುಗಾರರಾಗಿದ್ದಾರೆ. 
ಶೈತಾನನು ಅವರನ್ನು ಆಕ್ರಮಿಸಿಕೊಂಡಿದ್ದಾನೆ ಮತ್ತು ಅವನು ಅಲ್ಲಾಹನ ಸ್ಮರಣೆಯನ್ನು ಅವರ ಮನದಿಂದ 
ಮರೆಸಿಬಿಟ್ಟಿದ್ದಾನೆ. ಅವರು ಶೈತಾನನ ಪಕ್ಷದವರು. ಎಚ್ಚರಿಕೆ! ಶೈತಾನನ ಪಕ್ಷದವರೇ ನಷ್ಟಕ್ಕೊಳಗಾಗುವವರು. ಅಲ್ಲಾಹ್‌ 
ಮತ್ತು ಅವನ ಸಂದೇಶವಾಹಕರನ್ನು ವಿರೋಧಿಸುವವರು ಖಂಡಿತವಾಗಿಯೂ ಅತ್ಯಂತ ನಿಕೃಷ್ಟ ಜೀವಿಗಳಾಗಿದ್ದಾರೆ. 
ನಾನು ಮತ್ತು ನನ್ನ ಸಂದೇಶವಾಹಕರೇ ವಿಜಯಿಗಳಾಗುವೆವೆಂದು ಅಲ್ಲಾಹನು ವಿಧಿ ಬರೆದು ಬಿಟ್ಟಿರುವನು.* 
ವಾಸ್ತವದಲ್ಲಿ ಅಲ್ಲಾಹನು ಅತ್ಯಂತ ಬಲಿಷ್ಠನೂ ಅಜೇಯನೂ ಆಗಿರುತ್ತಾನೆ. 

(22) ಅಲ್ಲಾಹ್‌ ಮತ್ತು ಪರಲೋಕದ ಮೇಲೆ ವಿಶ್ವಾಸವಿರಿಸುವವರು ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರನ್ನು 
ವಿರೋಧಿಸಿದವರನ್ನು ಪ್ರೀತಿಸುವುದನ್ನು ನೀವೆಂದೂ ಕಾಣಲಾರಿರಿ ಅಂಥವರು, ಅವರ ತಂದೆ, ಪುತ್ರರು, ಸಹೋದರರು 
ಮತ್ತು ಆಪ್ತಬಂಧುಗಳೇ ಆಗಿದ್ದರೂ ಸರಿಯೇ.” ಅವರ ಹೃದಯಗಳಲ್ಲಿ ಅಲ್ಲಾಹನು ಸತ್ಯವಿಶ್ವಾಸವನ್ನು ಅಚ್ಚೊ್ಪಿ 


35. ಅರ್ಥಾತ್‌ ಅವರು ಕೇವಲ ಈ ಲೋಕದಲ್ಲಿ ಮತ್ತು ಇಲ್ಲಿಯ ಜನರ ಮುಂದೆ ಮಾತ್ರ ಸುಳ್ಳು ಆಣೆ ಹಾಕಿ ತೃಪ್ತರಾಗುವುದಿಲ್ಲ. 
ಅವರು ಪರಲೋಕದಲ್ಲಿ ಸಾಕ್ಷಾತ್‌ ಅಲ್ಲಾಹನ ಮುಂದೆ ಸುಳ್ಳು ಆಣೆ ಹಾಕಲು ಹಿಂಜರಿಯಲಾರರು. ಅವರಲ್ಲಿ ಸುಳ್ಳು ಮತ್ತು ಮೋಸವು 
ಸತ್ತರೂ ದೂರವಾಗದಷ್ಟು ಆಳವಾಗಿ ಬೇರೂರಿದೆ. 

36. ವಿವರಣೆಗಾಗಿ ತಪ್ಪೀಮುಲ್‌ ಕುರ್‌ಆನ್‌, ಸಂಪುಟ-4, ಅಸ್ಸಾಘ್ಟಾತ್‌: 93ನೆಯ ಟಿಪ್ಪಣಿ ನೋಡಿರಿ. 

37. ಈ ವಚನದಲ್ಲಿ ಎರಡು ವಿಷಯಗಳನ್ನು ತಿಳಿಸಲಾಗಿದೆ. ಒಂದು ಮೂಲ ನೀತಿ. ಇನ್ನೊಂದು ನೈಜ ಘಟನೆಯ ವಿವರಣೆ. ಮೂಲ 
ತತ್ವ ಹೀಗಿದೆ: ಸತ್ಯಧರ್ಮದಲ್ಲಿ ವಿಶ್ವಾಸ ಮತ್ತು ಧರ್ಮದ್ದೇಷಿಗಳೊಂದಿಗೆ ಪ್ರೀತಿಯು ಪರಸ್ಪರ ವಿರುದ್ಧ ವಿಷಯಗಳಾಗಿವೆ. ಅವೆರಡೂ 
ಒಂದೆಡೆ ಸೇರುವುದನ್ನು ಯಾವ ರೀತಿಯಿಂದಲೂ ಊಹಿಸಲು ಸಾಧ್ಯವಿಲ್ಲ ಓರ್ವರ ಮನದಲ್ಲಿ ಸತ್ಯವಿಶ್ವಾಸ ಮತ್ತು ತನ್ನ ಹಾಗೂ ತನ್ನ 
ವೈರಿಯ ಮೇಲಿನ ಪ್ರೇಮವು ಏಕಕಾಲದಲ್ಲಿ ಒಟ್ಟು ಸೇರಿರಲು ಅಸಾಧ್ಯವಾಗಿರುವಂತೆಯೇ ಸತ್ಯವಿಶ್ವಾಸ ಮತ್ತು ಅಲ್ಲಾಹ್‌ ಹಾಗೂ ಪ್ರವಾದಿ 
ವರ್ಯರ(ಸ) ವೈರಿಗಳ ಮೇಲೆ ಪ್ರೀತಿಯೂ ಏಕಕಾಲದಲ್ಲಿ ಜತೆಯಾಗಿರಲು ಸಾಧ್ಯವಿಲ್ಲ. ಆದ್ದರಿಂದ ಓರ್ವನು ಸತ್ಯ ವಿಶ್ವಾಸಿಯೆಂದು ವಾದಿ 
ಸುತ್ತಾ ಇಸ್ಲಾಮಿನ ವೈರಿಗಳೊಂದಿಗೆ ಸ್ಥೆ ಸ್ನೇಹ ಸಂಬಂಧವನ್ನು ಇರಿಸಿಕೊಂಡಿದ್ದರೂ ಅವನು ಸತ್ಯ ವಿಶ್ವಾಸಿಯಾಗಿಯೇ ಇರುವನೆಂಬ ತಪ್ಪು ತಿಳು 
ವಳಿಕೆ ನಿಮ್ಮಲ್ಲಿ ಇರಬಾರದು. le ಇಸ್ಲಾಮ್‌ ಮತ್ತು ಇಸ್ಲಾಮಿನ ವೈರಿಗಳೊಡನೆ ಏಕಕಾಲದಲ್ಲಿ ಮೈತ್ರಿ ಬೆಳೆಸುವವರು ತಮ್ಮಸ್ಥಿತಿಯ 
ಕುರಿತು, ವಾಸ್ತವದಲ್ಲಿ ಬ್ಲಿನಾವು ಯಾರು ವಾಸ್ತವದಲ್ಲಿ ಏನಾಗಿರಬೇಕು? ಸತ್ಯ ವಿಶ್ವಾಸಿಯಾಗಿರಬೇಕೋ ಅಥವಾ ಕಪಟ ವಿಶ್ವಾಸಿಯಾಗಬೇಕೋ? 
ಎಂಬ ಕುರಿತು ಚೆನ್ನಾಗಿ ಆಲೋಚಿಸಿ ನೋಡಬೇಕು. ಆತನ ಮನದಲ್ಲಿ ಸ್ವಲ್ಪವಾದರೂ ಪ್ರಾಮಾಣಿಕತೆಯಿದ್ದರೆ ನೈತಿಕ ದೃಷ್ಟಿಯಲ್ಲಿ 


ಕಾಂಡ - 28 


270 ತಪ್ಪೀಮುಲ್‌ ಕುರ್‌ಆನ್‌ 


ಟೊ ಟೋ SPS NAA ಲೀ ಷ್‌ ಟಟ ಗಟ ಟ್‌ 
ಲಾಯ ಯ ಜಸು ಟ್ರಿ ಭದ THEE ಭಾಸ 


TAN 
4 AIST ಸಿ 


ಬಿಟ್ಟಿರುತ್ತಾನೆ. ಮಾತ್ರವಲ್ಲದೆ, ತನ್ನ ಕಡೆಯಿಂದ ಒಂದು ಆತ್ಮವನ್ನು ಪ್ರದಾನ ಮಾಡಿ ಅವರಿಗೆ ಶಕ್ತಿಯನ್ನೊದಗಿಸಿದ್ದಾನೆ. 
ಅವನು ಅವರನ್ನು, ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ ಸ್ಪರ್ಗೋದ್ಯಾನಗಳಲ್ಲಿ ಪ್ರವೇಶಗೊಳಿಸುವನು. 
ಅವುಗಳಲ್ಲಿ ಅವರು ಸದಾಕಾಲ ವಾಸಿಸುವರು. ಅಲ್ಲಾಹನು ಅವರಿಂದ ಪ್ರಸನ್ನನಾದನು ಮತ್ತು ಅವರು ಅಲ್ಲಾಹನಿಂದ 
ಪ್ರಸನ್ನರಾದರು. ಅವರು ಅಲ್ಲಾಹನ ಪಕ್ಷದವರು. ತಿಳಿಯಿರಿ, ಅಲ್ಲಾಹನ ಪಕ್ಷದವರೇ ವಿಜಯಿಗಳಾಗುವರು. 


ಕಪಟತೆಯು ಮಾನವನಿಗೆ ಅತಿಹೇಯ ಧೋರಣೆಯಾಗಿರುವುದರಿಂದ ಏಕಕಾಲದಲ್ಲಿ ಎರಡು ದೋಣಿಗಳಲ್ಲಿ ಕಾಲಿಡುವ ಪ್ರಯತ್ನವನ್ನು 
ತೊರೆಯಬೇಕೆಂದು ಕಿಂಚಿತ್ತಾದರೂ ಅವನಿಗೆ ಮನವರಿಕೆಯಾಗದಿರಲಾರದು. ವಿಶ್ವಾಸವು ಆತನಿಂದ ಸುದೃಢ ತೀರ್ಮಾನವನ್ನು ಅಪೇಕ್ಷಿಸುತ್ತದೆ. 
ವಿಶ್ವಾಸಿಯಾಗಿರಲು ತೀರ್ಮಾನಿಸಿದರೆ ಇಸ್ಲಾಮಿನೊಂದಿಗೆ ಸಂಘರ್ಷಿಸುವ ತನ್ನೆಲ್ಲ ಸಂಬಂಧಗಳನ್ನು ಬಲಿನೀಡಲೇಬೇಕಾಗುತ್ತದೆ. ಅನ್ಯಥಾ 
ಇಸ್ಲಾಮಿನೊಂದಿಗಿನ ಸಂಬಂಧಕ್ಕಿಂತ ದೃಢ ಮತ್ತು ಪ್ರೀತಿಯ ಅನ್ಯ ಸಂಬಂಧಗಳಿದ್ದರೆ ವಿಶ್ವಾಸವಿದೆಯೆಂಬ ಸುಳ್ಳುವಾದವನ್ನು ತೊರೆಯಬೇಕು. 

ಇದು ಮೂಲ ತತ್ವ ಆದರೆ ಅಲ್ಲಾಹನು ಇಲ್ಲಿ ಕೇವಲ ಮೂಲತತ್ವವನ್ನು ಹೇಳಿ ಶೃಪ್ತನಾಗಲಿಲ್ಲ. ವಿಶ್ವಾಸಿಗಳೆಂದು ವಾದಿಸುವವರಿಗೆ 
ಮಾದರಿ ಎಂಬಂತೆ ಕೆಲವು ವಾಸ್ತವಿಕ ಘಟನೆಗಳನ್ನು ಅವನು ಸೂಚಿಸಿದ್ದಾನೆ. ಸತ್ಯನಿಷ್ಠ ವಿಶ್ವಾಸಿಗಳು ಇಸ್ಲಾಮಿನೊಂದಿಗಿನ ತಮ್ಮ ಸಂಬಂಧಕ್ಕೆ 
ಅಡ್ಡಿಯಾಗುವ ಎಲ್ಲ ಸಂಬಂಧಗಳನ್ನೂ ಎಲ್ಲರ ಕಣ್ಣ ಮುಂದೆಯೇ ಕಡಿದು ಹಾಕಿದರು. ಕೇವಲ ಅಲ್ಲಾಹ್‌ ಮತ್ತು ಆತನ ಧರ್ಮಕ್ಕಾಗಿ 
ಸ್ವಗೋತ್ರ ಮತ್ತು ಆಪ್ತ ಸಂಬಂಧಿಕರ ವಿರುದ್ಧ ಹೋರಾಡಿ ಸಹಾಬಿಗಳು ಮಕ್ಕಾದಿಂದ ಮದೀನಕ್ಕೆ ವಲಸೆ ಬಂದಿದ್ದರು. ಅಬೂ ಉಬೈದರು 
ತಮ್ಮತಂದೆ ಅಬ್ದುಲ್ಲಾಬಿನ್‌ ಜರ್ರಾಹ್‌ರನ್ನು ವಧಿಸಿದರು. ಮುಸ್‌ಅಬ್‌ ಬಿನ್‌ ಉಮೈರ್‌ ತಮ್ಮ ಸಹೋದರ ಉಬೈದ್‌ ಬಿನ್‌ ಉಮೈೆರ್‌ರನ್ನು 
ವಧಿಸಿದರು. ಉಮರ್‌ರು ತಮ್ಮ ಮಾವನಾದ ಆಸ್‌ ಬಿನ್‌ ಹಿಶಾಮ್‌ ಬಿನ್‌ ಮುಗೀರಾನನ್ನು ವಧಿಸಿದರು. ಅಬೂಬಕರ್‌ರು(ರ) ತಮ್ಮ ಪುತ್ರ 
ಅಬ್ಬುರ್ರಹ್ಹಾನ್‌ರೊಂದಿಗೆ ಹೋರಾಟಕ್ಕೆ ಸಿದ್ಧರಾದರು. ಅಲಿ(ರ), ಪಂರು ಮತ್ತು ಉಬೈದ್‌ ಬಿನ್‌ ಹಾರಿಸ್‌ರು(ರ) ತಮ್ಮನಿಕಟ ಸಂಬಂಧಿಕರಾದ 
ಉತ್‌ಬ, ಶೈಬ ಮತ್ತು ವಲೀದ್‌ ಬಿನ್‌ ಉತ್ಕಾರನ್ನು ವಧಿಸಿದರು. ಬದ್ರ್‌ನ ಯುದ್ಧ ಕೈದಿಗಳ ಕುರಿತು ಉಮರ್‌ರು(ರ) ಪ್ರವಾದಿಯವರೊಡನೆ 
ಹೀಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದರು: ಅವರೆಲ್ಲರನ್ನೂ ಕೊಂದು ಬಿಡಬೇಕು. ನಮ್ಮ ಪೈಕಿ ಪ್ರತಿಯೊಬ್ಬರೂ ತಂತಮ್ಮ ಸಂಬಂಧಿಕರನ್ನು ಕೊಲ್ಲಲಿ. 
ಬದ್ರ್‌ ಯುದ್ಧದಲ್ಲಿ; ಮುಸ್‌ಅಬ್‌ ಬಿನ್‌ ಉಮೈರ್‌ರ ನೇರ ಸಹೋದರ ಅಬ್ದುಲ್‌ ಅಯೀರು್‌ನನ್ನು ಓರ್ವ ಅನ್ಸಾರಿ ಬಂಧಿಸಿದ್ದರು. ಅದನ್ನು 
ನೋಡಿದ ಮುಸ್‌ಅಬ್‌ ಕೂಗಿ ಹೇಳಿದರು: "ಸ್ವಲ್ಪ ಬಿಗಿದುಕಟ್ಟು ಅವನ ತಾಯಿಯು ಬಹಳ ಶ್ರೀಮಂತಳು. ಅವನ ವಿಮೋಚನೆಗಾಗಿ ಆಕೆಯು 
ಧಾರಾಳ ಪರಿಹಾರ ಧನ ನೀಡಬಹುದು.'' ಅಬ್ದುಲ್‌ ಅಮೀರುಖ್‌ ಕೇಳಿದರು: "ನೀನು ನನ್ನ ಸಹೋದರನಾಗಿದ್ದರೂ ಹೀಗೆ ಹೇಳುತ್ತಿರುವೆಯಾ?' 
ಮುಸ್‌ಅಬ್‌ ಹೇಳಿದರು: "ಈಗ ನೀನು ನನ್ನ ಸಹೋದರನಲ್ಲ, ಬದಲಾಗಿ ನಿನ್ನನ್ನು ಬಂಧಿಸಿದ ಆ ಅನ್ಸಾರಿಯೇ ನನ್ನ ಸಹೋದರ.' ಇದೇ 
ಬದ್ರ್‌ ಯುದ್ಧದಲ್ಲಿಪ್ರವಾದಿವರ್ಯರ ಅಳಿಯ ಅಬುಲ್‌ ಆಸ್‌ರನ್ನು ಬಂಧಿಸಿ ತರಲಾಯಿತು. ಪ್ರವಾದಿವರ್ಯರು(ಸ) ತನ್ನ ಅಳಿಯನೊಡನೆ 
ಯಾವುದೇ ವಿನಾಯಿತಿ ತೋರಿಸದೆ ಇತರ ಕೈದಿಗಳ ರೀತಿಯಲ್ಲಿಯೇ ವ್ಯವಹರಿಸಿದರು. ಹೀಗೆ ನಿಷ್ಕಾವಂತ ಮುಸ್ಲಿಮರು ಹೇಗಿರುತ್ತಾರೆ, 
ಅಲ್ಲಾಹ್‌ ಮತ್ತು ಅವನ ಧರ್ಮದೊಂದಿಗೆ ಅವರ ಸಂಬಂಧವು ಹೇಗಿರುತ್ತದೆಂದು ಜಗತ್ತಿಗೆ ಪ್ರತ್ಯಕ್ಷವಾಗಿ ತೋರಿಸಲಾಯಿತು. 

ಸ ದೈಲಮಿಯವರು ಮುಆದ್‌ರಿಂದ ಪ್ರವಾದಿವರ್ಯರ(ಸ) ಒಂದು ಪ್ರಾರ್ಥನೆಯನ್ನು ಹೀಗೆ ಉದ್ದರಿಸಿದ್ದಾರೆ: 
Ce ed ery ಆಜ oe (5d 19) 89) i Jos pel! 
dg 55 5 685 eds Meo oi 3 load 

ಓ ಅಲ್ಲಾಹ್‌, ಯಾವನೇ ದುಷ್ಟನು (ಇನ್ನೊಂದು ವರದಿಯಲ್ಲಿ ಯಾವನೇ ಕರ್ಮಭ್ರಷ್ಟನು) ನನ್ನ ಮೇಲೇನಾದರೂ ಔದಾರ್ಯ 
ತೋರಿಸಿ ಅದರಿಂದ ನನಗೆ ಅವನೊಂದಿಗೆ ಒಲವು ಮೂಡುವಂತೆ ಮಾಡಬೇಡ. ಯಾಕೆಂದರೆ ನನಗೆ ಅವತೀರ್ಣವಾಗಿರುವ ದಿವ್ಯವಾಣಿಯಲ್ಲಿ, 
ಅಲ್ಲಾಹ್‌ ಮತ್ತು ಅಂತ್ಯದಿನದಲ್ಲಿ ವಿಶ್ವಾಸವಿರಿಸುವ ಜನರಿಗೆ ಅಲ್ಲಾಹ್‌ ಮತ್ತು ಅವನ ವಿರೋಧಿಗಳೊಂದಿಗೆ ಪ್ರೀತಿಯಿರುವುದನ್ನು ನೀನು 
ಕಾಣಲಾರೆ ಎಂದು ಹೇಳಿರುವುದನ್ನು ನಾನು ನೋಡಿದ್ದೇನೆ. 


ದತತ 


ಕಾಂಡ - 28 


59. ಅಲ್‌ ಹಶ್ರ್‌ 


ಹೆಸರು 

ಎರಡನೆ ವಚನದ ಹಬೆ ಬ ಹಾ ಅ ನ ಹೂ 8 ಹ ಎಂಬ ನುಡಿಯಿಂದ ಆರಿಸಲಾಗಿದೆ. 
ಅಲ್‌ ಹಶ್ರ್‌ ಎಂಬ ಪದವಿರುವ ಅಧ್ಯಾಯವೆಂದರ್ಥ. 
ಅವತೀರ್ಣ ಕಾಲ 

ಸಈದ್‌ ಬಿನ್‌ ಜುಬೈರ್‌ರ ವರದಿಯಂತೆ ಅಲ್‌ ಹಶ್ರ್‌ ಅಧ್ಯಾಯದ ಕುರಿತು ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ರೊಂದಿಗೆ 
ವಿಚಾರಿಸಿದಾಗ ಹೀಗೆ ಹೇಳಿದರು: ಬದ್ರ್‌ ಯುದ್ಧದ ಕುರಿತು ಅಲ್‌ ಅನ್‌ಫಾಲ್‌ ಅಧ್ಯಾಯವು ಅವತೀರ್ಣವಾಗಿರುವಂತೆಯೇ 
ಬನೀ ನದೀರ್‌ ಯುದ್ಧದ ಕುರಿತು ಈ ಅಧ್ಯಾಯ ಅವತೀರ್ಣವಾಗಿದೆ. (ಬುಖಾರಿ, ಮುಸ್ಲಿಮ್‌) ಸಈದ್‌ ಬಿನ್‌ ಜುಬೈರ್‌ರ 
ಇನ್ನೊಂದು ವರದಿಯಲ್ಲಿ ಇಬ್ನು ಅಬ್ಬಾಸ್‌ರ ಮಾತುಗಳು ಹೀಗಿವೆ: ಖೆ. ನದೀರ್‌ ಸೂರಃ ಎಂದೇ ಕರೆಯಿರಿ. ಇದೇ 
ಮಾತನ್ನು ಮುಜಾಹಿದ್‌, ಕತಾದ, ರಖುಹ್ರಿ, ಇಬ್ನು ರುದ್‌, ಯರೀದ್‌ ಬಿನ್‌ ರೂಮಾನ್‌ ಮುಹಮೃದ್‌ ಬಿನ್‌ ಇಸ್ಟಾಕ್‌ರಿಂದಲೂ 
ಉದ್ದರಿಸಲಾಗಿದೆ. ಈ ಅಧ್ಯಾಯದಲ್ಲಿ ಹೊರಹಾಕಲಾಯಿತೆಂದು ತಿಳಿಸಿರುವ ಗ್ರಂಥ ವಿಶ್ವಾಸಿಗಳು ನದೀರ್‌ ಗೋತ್ರದವರೆಂಬ 
ಕುರಿತು ಅವರೆಲ್ಲರಿಗೂ ಸಹಮತವಿದೆ. ಈ ಅಧ್ಯಾಯದ ಆರಂಭದಿಂದ ಅಂತ್ಯದ ತನಕ ಆ ಯುದ್ಧದ ಕುರಿತು ಹೇಳಲಾಗಿದೆಯೆಂದು 
ಯರೀದ್‌ ಬಿನ್‌ ರೂಮಾನ್‌, ಮುಜಾಹಿದ್‌ ಮತ್ತು ಮಹಮ್ಮದ್‌ ಬಿನ್‌ ಇಸಾಕ್‌ ಅಭಿಪ್ರಾಯಪಟ್ಟಿದ್ದಾರೆ. 

ಹಾಗಾದರೆ ಈ ಯುದ್ಧ ಯಾವಾಗನಡೆಯಿತು? ಆ ಕುರಿತು ಇಮಾಮ್‌ ರುಸ್ರಿಯವರು ಉರ್ವತ್‌ ಬಿನ್‌ ರುುಬೈರ್‌ರಿಂದ 
ಹೀಗೆ ಉಲ್ಲೇಖಿಸಿದ್ದಾರೆ: ಬದ್ರ್‌ ಯುದ್ಧದ ಆರು ತಿಂಗಳ ಬಳಿಕ ಈ ಯುದ್ಧ ನಡೆದಿದೆ. ಆದರೆ ಇಬ್ನು ಸಅದ್‌, ಇಬ್ನು ಹಿಶಾಮ್‌, 
ಬಿಲಾದುರಿ ಮುಂತಾದವರು ಹಿಜರಿ:4ರ ರಬೀವುಲ್‌ ಅವ್ವಲ್‌ನಲ್ಲಿ ನಡೆದಿದೆಯೆಂದು ಹೇಳಿದ್ದಾರೆ. ಅದೇ ಸರಿ. ಯಾಕೆಂದರೆ 
ಬಿಚ್‌ರ್‌ ಮವೂನ ದುರಂತದ ಬಳಿಕ ಈ ಘಟನೆ ನಡೆಯಿತೆಂಬ ವಿಷಯದಲ್ಲಿ ಎಲ್ಲ ವರದಿಗಳಲ್ಲಿಯೂ ಒಮ್ಮತವಿದೆ. ವಸ್ತುತಃ 
ಬಿಆ್‌ರ್‌ ಮವೂನ ದುರಂತವು ಉಹುದ್‌ ಯುದ್ಧದ ಬಳಿಕ ನಡೆದಿತ್ತೆಂದು ಐತಿಹಾಸಿಕವಾಗಿ ಸಾಬೀತಾಗಿದೆ. 
ಐತಿಹಾಸಿಕ ಹಿನ್ನೆಲೆ 

ಈ ಅಧ್ಯಾಯದ ವಿಷಯಗಳನ್ನು ಚೆನ್ನಾಗಿ ತಿಳಿಯುವುದಕ್ಕೆ ಮದೀನಾ ಮತ್ತು ಹಿಜಾರು್‌ನ ಯಹೂದಿಯರ ಇತಿಹಾಸವನ್ನು 
ಅವಲೋಕಿಸುವ ಅಗತ್ಯವಿದೆ. ಅನ್ಯಥಾ ಪ್ರವಾದಿವರ್ಯರು(ಸ) ವಿವಿಧ ಯಹೂದಿ ಗೋತ್ರಗಳೊಡನೆ ನಡೆಸಿದ ವ್ಯವಹಾರಗಳ 
ನೈಜ ಕಾರಣಗಳೇನೆಂದು ಸರಿಯಾಗಿ ತಿಳಿಯಲಾರದು. 

ಅರಬ್‌ ಯಹೂದಿಯರ ಅಧಿಕೃತ ಚರಿತ್ರೆಯು ಜಗತ್ತಿನಲ್ಲಿ ಲಭ್ಯವಿಲ್ಲ. ತಮ್ಮ ಭೂತಕಾಲಕ್ಕೆ ಬೆಳಕು ಚೆಲ್ಲುವ ಗ್ರಂಥ 
ಅಥವಾ ಪ್ರಾಚ್ಯ ಉಲ್ಲೇಖಗಳ ಕುರುಹುಗಳನ್ನು ಅವರು ಉಳಿಸಿಲ್ಲ. ಅರೇಬಿಯದ ಹೊರಗಿನ ಇತಿಹಾಸಗಾರರು ಅಥವಾ 
ಗ್ರಂಥಕರ್ತರು ಅವರ ಕುರಿತು ಏನೂ ಬರೆದಿಲ್ಲ. ಆದ್ದರಿಂದ ಅರಬ್‌ ಪರ್ಯಾಯ ದ್ವೀಪಕ್ಕೆ ತಲುಪಿದ ಯಹೂದಿಯರು ತಮ್ಮ 
ಮೂಲ ಸಮುದಾಯದಿಂದ ಬೇರ್ಪಟಿದ್ದು » ಜಗತ್ತಿನ ಇತರ ಯಾವುದೇ ಯಹೂದಿ ವಿಭಾಗವು ಅವರನ್ನು ಯಹೂದಿಯರಲ್ಲಿ 
ಸೇರಿದವರೆಂದೇ ಪರಿಗಣಿಸಿರಲಿಲ್ಲವೆಂದು ಹೇಳಲಾಗುತ್ತದೆ. ಯಾಕೆಂದರೆ ಅವರು ಹಿಬ್ರೂ ಸಂಸ್ಕೃತಿ ಮತ್ತು ಭಾಷೆ ಮಾತ್ರವಲ್ಲ 
ಹೆಸರುಗಳನ್ನೂ ತೊರೆದು ಅರಬ್‌ ಸಂಸ್ಕೃತಿಯನ್ನು ಸ್ವೀಕರಿಸಿದ್ದರು. ಹಿಜಾರಫ್‌ ಪ್ರಾಚ್ಯ ವಸ್ತುಗಳಲ್ಲಿ ಶೋಧಿಸಿದ ಉಲ್ಲೇಖಗಳಲ್ಲಿ 
ಕ್ರಿ.ಶ.ಒಂದನೆಯ ಶತಮಾನಕ್ಕಿಂತ ಹಿಂದಿನ ಯಹೂದಿಯರ ಯಾವ ಕುರುಹುಗಳೂ ಇಲ್ಲ ಅವುಗಳಲ್ಲಿ ಕೆಲವು ಯಹೂದಿ 
ಹೆಸರುಗಳು ಮಾತ್ರ ಕಂಡು ಬಂದಿವೆ. ಆದ್ದರಿಂದ ಅರೇಬಿಯದ ಯಹೂದಿಯರ ಇತಿಹಾಸವು ಅರಬರಲ್ಲಿ ಪ್ರಚಾರದಲ್ಲಿದ್ದ 
ಐತಿಹ್ಯಗಳಿಗೆ ಸೀಮಿತವಾಗಿದೆ. ಅದರಲ್ಲಿ ಹೆಚ್ಚಿನ ಭಾಗವು ಯಹೂದಿಯರೇ ಪ್ರಜಾರ ಮಾಡಿದವುಗಳಾಗಿದ್ದಾರೆ. 


ಕಾಂಡ - 28 


272 ತಪ್ಪೀಮುಲ್‌ ಕುರ್‌ಆನ್‌ 


ಮೂಸಾರ(ಅ) ಕೊನೆಯ ಕಾಲದಲ್ಲಿ ನಾವು ಪ್ರಥಮವಾಗಿ ಹಿಜಾರು್‌ನಲ್ಲಿ ಬಂದು ವಾಸ ಹೂಡಿದೆವೆಂದು ಹಿಜಾರುಖ್‌ನ 
ಯಹೂದಿಯರು ವಾದಿಸುತ್ತಾರೆ. ಅವರು ಹೇಳಿದ ಕಥೆ ಹೀಗಿದೆ: ಅಮಾಲಿಕ ವರ್ಗವನ್ನು ದಂಡಿಸಲಿಕ್ಕಾಗಿ ಮೂಸಾರು(ಅ) 
ಯಸ್ರಿಬ್‌ ಪ್ರದೇಶಕ್ಕೆ ಸೇನೆಯನ್ನು ಕಳುಹಿಸಿದರು. ಆ ವರ್ಗದಲ್ಲಿ ಯಾರನ್ನೂ ಜೀವಂತ ಬಿಡಬಾರದೆಂದು ಆಜ್ಞಾಪಿಸಿದರು. 
ಇಸ್ರಾಈಲರು ಅಲ್ಲಿಗೆ ಹೋಗಿ ಪ್ರವಾದಿಯವರ ಆಜ್ಞೆಯನ್ನು ಈಡೇರಿಸಿದರು. ಆದರೆ ಅಮಾಲಿಕ ರಾಜನ ಓರ್ವ ಪುತ್ರನು ಬಹಳ 
ಸುಂದರ ಯುವಕನಾಗಿದ್ದ. ಸೇನೆಯು ಅವನನ್ನು ಕೊಲ್ಲಲಿಲ್ಲ. ಆತನನ್ನು ಕರೆದುಕೊಂಡು ಫೆಲಸ್ತೀನ್‌ಗೆ ಮರಳಿತು. ಅಷ್ಟರಲ್ಲಿ 
ಮೂಸಾ ಮರಣ ಹೊಂದಿದ್ದರು. ಓರ್ವ ಅಮಾ ಯುವಕನನ್ನು ಜೀವಂತ ಉಳಿಸಿರುವುದು ಪ್ರವಾದಿಯ ಆಜ್ಞೆ ಮತ್ತು 
, ಮೂಸಾರ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಯಿತೆಂದು ಅವರ ಉತ್ತರಾಧಿಕಾರಿಗಳು ಉಗ್ರವಾಗಿ ಖಂಡಿಸಿದರು. ಆದ್ದರಿಂದ ಅವರು 
ಈ ಸೇನೆಯನ್ನು ಸ್ವಸಮುದಾಯದಿಂದ ಹೊರಹಾಕಿದರು. ಅದರಿಂದಾಗಿ ಆ ಸೇನೆಯು.ಯಸ್ರಿಬ್‌ನಲ್ಲಿಯೇ ಬಂದು ವಾಸಿಸಲು 
ನಿರ್ಬಂಧಿತವಾಯಿತು. (ಕಿತಾಬುಲ್‌ ಅಗಾನಿ ಸಂಪುಟ:19, ಪು:94) ಹೀಗೆ ಈಸಾರಿಗಿಂತ ಕ್ರಿ.ಪೂ 12 ಶತಮಾನದಿಂದ ತಾವು 
ಯಸ್ರಿಬ್‌ನಲ್ಲಿ ವಾಸಹೂಡಿರುವುದಾಗಿ ಯಹೂದಿಯರು ವಾದಿಸುತ್ತಾರೆ. ಆದರೆ ಇದಕ್ಕೆ ಐತಿಹಾಸಿಕ ಆಧಾರಗಳಿಲ್ಲ. ಹೆಚ್ಚಿನಂಶ 
ಈ ಕಥೆಯನ್ನು ಅರಬರ ಮೇಲೆ ತಮ್ಮ ಪೌರಾಣಿಕ ಪರಂಪರೆ ಮತ್ತು ಹಂಮೆಯನ್ನು ಹೇರಲಿಕ್ಕಾಗಿ ಯಹೂದಿಯರು 
ರಚಿಸಿದ್ದಾಗಿರಬೇಕು. ಯಹೂದಿ ಐತಿಹ್ಯ ಗಳಂತೆ ಯಹೂದಿಯರ ದ್ವಿಶೀಯ ವಲಸೆಯು ಕ್ರಿ.ಪೂ. 5 87ರಲ್ಲಿ ಬಾಬಿಲೋನಿಯಾದ 
ಚಕ್ರವರ್ತಿ ಬುಖ್‌ತಿನಸ್ರ್‌, ಬೈತುಲ್‌ ಮಕ್ಕಿಸ್‌ನನ್ನೂ ಧ್ವಂಸಗೊಳಿಸಿ, ಯಹೂದಿಯರನ್ನು ಜಗತ್ತಿನಾದ್ಯಂತ ಚೆಲ್ಲಾಪಿಲ್ಲಿಗೊಳಿಸಿದಾಗ 
ಸಂಭವಿಸಿತ್ತು. ಆ ಕಾಲದಲ್ಲಿ ತಮ್ಮ ಅನೇಕ ಗೋತ್ರಗಳು ವಾದಿಕುರಾ, ತೈಮಾಬಿ ಮತ್ತು ಯಸ್ರಿಬ್‌ನಲ್ಲಿ ಹೋಗಿ ನೆಲೆಸಿತ್ತೆಂದು 
, ಯಹೂದಿಯರು ಹೇಳುತ್ತಾರೆ. (ಪುತೂಹುಲ್‌ ಬುಲ್ದಾನ್‌-ಅಲ್‌ ಬಿಲಾದುರಿ) 
ವಾಸ್ತವದಲ್ಲಿ ಅಧಿಕೃತ ವಿಷಯ ಹೀಗಿದೆ: ಕ್ರಿ.ಶ.70ರಲ್ಲಿ ರೋಮನರು ಫೆಲೆಸ್ತೀನ್‌ನಲ್ಲಿ ಯಹೂದಿಯರ ಕಗ್ಗೊಲೆ ಮಾಡಿ 
ದರು. ಕ್ರಿ.ಶ. 132ರಲ್ಲಿ ಅವರನ್ನು ಅಲ್ಲಿಂದ J ಗಡಿಪಾರು ಮಾಡಿದರು. ಈ ಕಾಲದಲ್ಲಿ ಅನೇಕ ಯಹೂದಿ ಗೋತ್ರ ಗಳು 
ಅಲ್ಲಿಂದ ಓಡಿ ಪಾರಾಗಿ ಹಿಜಾರು್‌ನಲ್ಲಿ ಆಶ್ರಯ ಪಡೆದರು. ಈ ಪ್ರದೇಶವು ಫೆಲೆಸ್ತೀನ್‌ನ ದಕ್ಷಿಣ ಭಾಗದಲ್ಲಿದೆ. ಅವರು ಇಲ್ಲಿಗೆ 
ಬಂದು ಹಸಿರು ಮತ್ತು ನೀರಿನಾಶ್ರಯವಿರುವ ಸ್ಥಳಗಳಲ್ಲಿ ವಾಸಿಸಿದರು. ಕ್ರಮೇಣ ತಮ್ಮ ಕುತಂತ್ರ ಮತ್ತು ಬಡ್ಡಿಕೋರತನದಿಂದ 
ಅವುಗಳನ್ನು ಸ್ನಾಧೀನಪಡಿಸಿದರು. ಇದೇ ಕಾಲದಲ್ಲಿ ಐಲಾ, ರುಕ್‌ನಾ, ತಬೂಕ್‌, ಶ್ರೈಮಾ, ವಾದಿಲ್‌ ಕುರಾ, ಖೈಬರ್‌ ಮತ್ತು 
ಫದಕ್‌ಗಳಲ್ಲಿ ಅವರು ಪ್ರಬಲರಾದರು. ಅದೇ ಕಾಲಾವಧಿಯಲ್ಲಿ ಬನೂ ಕುರೈದಾ, ಬನೂ ಬಹ್‌ದಲ್‌, ಬನೀ ನದೀರ್‌, ಬನೂ 
ಕೈನುಕಾಲ್‌ ಎಂಬೀ ಗೋತ್ರಗಳು ಯಸ್ರಿಬ್‌ನಲ್ಲಿ ಬಂದು ಅದನ್ನು ವಶಪಡಿಸಿದವು. 
ಯಸ್ರಿಬ್‌ನಲ್ಲಿ ವಾಸ ಹೂಡಿದ ಯಹೂದಿ ಗೋತ್ರಗಳಲ್ಲಿ ಬನೂ ಕುರೈದ ಮತ್ತು ಬನೂ ನದೀರ್‌ಗಳಿಗೆ ಉನ್ನತ 
ಸ್ಥಾನವಿತ್ತು. ಯಾಕೆಂದರೆ ಅವರು ಗಣ್ಯಯಹೂದಿಯರೆಂದು ಪರಿಗಣಿಸಲಾಗುತ್ತಿದ್ದ ಕಾಹಿನ್‌ (Priests Colens) ಜ್ಯೋತಿಷ್ಯ 
ಅಥವಾ ಪುರೋಹಿತ ವರ್ಗಕ್ಕೆ ಸೇರಿದ್ದರು. ಅವರಿಗೆ ಸಮುದಾಯದಲ್ಲಿ ಧಾರ್ಮಿಕ ನಾಯಕತ್ವ ಲಭಿಸಿತ್ತು. ಇವರು ಯಸ್ರಿಬ್‌ಗೆ 
ಬಂದಾಗ ಅಲ್ಲಿ ಕೆಲವು ಅರಬ್‌ ಗೋತ್ರಗಳೂ ವಾಸವಾಗಿದ್ದವು. ಯಹೂದಿಯರು ಅವರನ್ನು ದಮನಿಸಿ, ಕಾರ್ಯತಃ ಆ ಕೃಷಿ, 
ವಲಯದ ಮಾಲಿಕರಾದರು. ಇದರ ಸುಮಾರು ಮೂರು ಶತಮಾನಗಳ ಬಳಿಕ ಕ್ರಿ.ಶ. 450 ಅಥವಾ 451ರಲ್ಲಿ ಯಮನ್‌ನಲ್ಲಿ 
ಮಹಾ ಜಲಪ್ರಳಯವಾಯಿತು. ಅದರ ವಿವರಣೆಯು ಸಬಾ ಅಧ್ಯಾಯದ 2ನೇ ಪರಿಚ್ಛೇದದಲ್ಲಿ ಬಂದಿದೆ. ಈ ಜಲಪ್ರಳಯದಿಂದ 
ಸಬಾ ಜನಾಂಗದ ಹಲವು ಗೋತ್ರಗಳು ಯಮನ್‌ನಿಂದ ಬಂದು ಅರೇಬಿಯದ ಗಡಿಪ್ರದೇಶಗಳಲ್ಲಿ ವಾಸಿಸಲು ನಿರ್ಬಂಧಿತ 
` ವಾಯಿತು. ಆ ಪೈಕಿ ಗಸ್ಸಾನಿಯರು ಸಿರಿಯಾಲ್ಲಿ ಲಖುಮಿಯರು ಹಿಯರ (ಇರಾಕ್‌ )ದಲ್ಲಿ ಬನೂ ಖರುಖಾಅರು ಜಿದ್ದಾ ಮತ್ತು 
ಮದೀನಗಳ ಮಧ್ಯೆ, ಔಸ್‌ ಮತ್ತು ಖರ್ರುಜರು ಯಸ್ರಿಬ್‌ನಲ್ಲಿ ಹೋಗಿ ನೆಲಸಿದರು. ಯಸ್ರಿಬ್‌ನ ಯಹೂದಿಯರ ಪ್ರಭಾವ 
ದಿಂದಾಗಿ ಆರಂಭದಲ್ಲಿ ಔಸ್‌ ಮತ್ತು ಖರ್ರುಜ್‌ಗಳಿಗೆ ಬಹಳ ಅಡ್ಡಿಯಾಯಿತು. ಈ ಎರಡು ಅರಬ್‌ ಗೋತ್ರಗಳು ಬಂಜರು 
ಭೂಮಿಗಳಲ್ಲಿ ಅನಿವಾರ್ಯವಾಗಿ ವಾಸಿಸಬೇಕಾಯಿತು. ಅಲ್ಲಿ ಅವರು ಬದುಕು ಮತ್ತು ಆಹಾರ ಸಂಪಾದನೆಗಾಗಿಯೂ ಕಷ್ಟ 
ಪಡಬೇಕಾಯಿತು. ಕೊನೆಗೆ ಅವರ ಓರ್ವ ನಾಯಕನು ತಮ್ಮ ಸಹೋದರ ಗೋತ್ರವಾಗಿರುವ ಗರಸ್ನಾನೀಯರ ಸಹಸ: 
ಪಡೆಯಲಿಕ್ಕಾಗಿ ಸಿರಿಯಾಕ್ಕೆ ಹೋದರು. ಅಲ್ಲಿಂದ ಒಂದು ಸೇನೆಯನ್ನು ತಂದು ಯಹೂದಿಯರ ಸೊಕ್ಕು ಮುರಿದರು. ಹೀಗೆ 
ಔಸ್‌ ಮತ್ತು ಖರ್ರು, ಜರು ಯಸ್ರಿಬ್‌ನಲ್ಲಿಸ ಸಂಪೂರ್ಣ ಪ್ರಭುತ್ವ; ಸಾಧಿಸಿದರು. ಯಹೂದಿಯರ ಎರಡು ಪ್ರಮುಖ ಗೋತ್ರಗಳಾದ 


ಕಾಂಡ - 28 


59. ಅಲ್‌ ಹಶ್ರ್‌ 273 


ಬನೀ ನದೀರ್‌ ಮತ್ತು ಬನೀ ಕುರೈದಾಗಳು ನಗರದ ಹೊರವಲಯಗಳಲ್ಲಿ ವಾಸಿಸಬೇಕಾಯಿತು. ಯಹೂದಿಯರ ಮೂರನೇ 
ಗೋತ್ರವಾಗಿದ್ದ ಕೈನುಕಾಆ್‌ ಉಳಿದೆರಡು ಗೋತ್ರಗಳಿಗಿಂತ ಸಭ್ಯವಾಗಿತ್ತು. ಆದ್ದರಿಂದ ಅವರಿಗೆ ನಗರದಲ್ಲಿಯೇ ವಾಸಿಸುವ 
ಅವಕಾಶ ನೀಡಲಾಯಿತು. ಆದರೂ ಅವರು ಅಲ್ಲಿವಾಸಿಸಲಿಕ್ಕಾಗಿ ಖರ್ರುಜ್‌ ಗೋತ್ರದ ಅಭಯ ಪಡೆಯಬೇಕಾಯಿತು. ಬನೂ 
ನದೀರ್‌ ಮತ್ತು ಬನೂ ಕುರೈದಾಗಳು ಹೊರವಲಯದಲ್ಲಿ ನೆಮ್ಮದಿಯಿಂದ ವಾಸಿಸುವುದಕ್ಕೆ ಔಸ್‌ರ ಅಭಯವನ್ನೂ 
ಪಡೆಯಬೇಕಾಯಿತು. 

ಪ್ರವಾದಿವರ್ಯರ(ಸ) ಆಗಮನ ಪೂರ್ವದಿಂದ ವಲಸೆಯ ತನಕ ಹಿಜಾರುಖ್‌ನಲ್ಲಿ ಅದರಲ್ಲಿಯೂ ವಿಶೇಷವಾಗಿ ಯಸ್ರಿಬ್‌ 
ನಲ್ಲಿಯಹೂದಿಯರು ಭಾಷೆ, ಉಡುಗೆ, ಸಂಸ್ಕೃತಿ ಮತ್ತು ನಾಗರಿಕತೆ ಇತ್ಯಾದಿಗಳಲ್ಲಿ. ಅರಬರೊಂದಿಗೆ ಸಂಪೂರ್ಣವಾಗಿ ಬೆರೆತರು. 
ಅವರಲ್ಲಿ ಹೆಚ್ಚಿನವರು ಅರಬ್‌ ಹೆಸರನ್ನು ಸ್ವೀಕರಿಸಿದರು. ಹಿಜಾರುಖ್‌ನಲ್ಲಿ ಬಂದು ನೆಲೆಸಿದ 12 ಯಹೂದಿ ಗೋತ್ರಗಳ ಪೈಕಿ 
ರುವೂರಾದ ಹೆಸರು ಮಾತ್ರ ಹಿಬ್ರೂ ಭಾಷೆಯಲ್ಲಿತ್ತು. ಅವರ ಕೆಲವು ಪ್ರಧಾನ ವಿದ್ವಾಂಸರ ಹೊರತು ಬೇರೆ ಯಾರಿಗೂ ಹಿಬ್ರೂ 
ಭಾಷೆ ಬರುತ್ತಿರಲಿಲ್ಲ. ನಮಗೆ ದೊರೆತಿರುವ ಅಜ್ಞಾನ ಕಾಲದ ಯಹೂದಿ ಕವಿಗಳ ರಚನೆಗಳು ಎನ್ನಲಾಗುವ ಕವಿತೆಗಳನ್ನು 
ಪರಿಶೀಲಿಸಿದರೆ ಅವುಗಳ ಭಾಷೆ, ಭಾವನೆ ಮತ್ತು ವಿಷಯಗಳಲ್ಲಿ ಅರಬಿ ಕವಿಗಳಿಗಿಂತ ಭಿನ್ನವಾದ ಯಾವುದೇ ವೈಶಿಷ್ಟ್ಯ 
ಕಾಣಿಸುವುದಿಲ್ಲ. ಅವರ ಮತ್ತು ಅರಬರ ಮಧ್ಯೆ ವಿವಾಹ ಸಂಬಂಧವೂ ಇತ್ತು. ಅವರಲ್ಲಿ ಪರಸ್ಪರ ಧರ್ಮದ ಹೊರತು ಬೇರೆ 
ಯಾವ ವ್ಯತ್ಯಾಸವೂ ಉಳಿದಿರಲಿಲ್ಲ. ಆದರೆ ಈ ಎಲ್ಲ ವಿಷಯಗಳ ಹೊರತಾಗಿಯೂ ಅವರು ಅರಬರೊಡನೆ ಸ್ವಲ್ಪವೂ ಬೆರೆತಿರ 
ಲಿಲ್ಲ. ಅವರು ಅತಿ ಕಠೋರವಾದ ಯಹೂದಿ ಜನಾಂಗೀಯತೆಯನ್ನು ಮೈಗೂಡಿಸಿಕೊಂಡಿದ್ದರು. ಅರೇಬಿಯಾದಲ್ಲಿ ಅರಬ್‌ತನ 
ವಿಲ್ಲದೆ ವಾಸಿಸಲು ಸಾಧ್ಯವಿಲ್ಲವೆಂಬ ಕಾರಣದಿಂದ ಯಹೂದಿಯರು ಬಾಹ್ಯವಾಗಿ ಅರಬ್‌ ಸಂಪ್ರದಾಯವನ್ನು ಅಂಗೀಕರಿಸಿದರು. 

ಅವರ ಈ ಅರಬ್‌ತನವನ್ನು ಓರಿಯಂಟಲಿಸ್ಟರು ಅವರು ಇಸ್ರಾಈಲರಲ್ಲದ, ಯಹೂದಿ ಧರ್ಮ ಸ್ವೀಕರಿಸಿದ ಅರಬ 
ರಾಗಿರಬಹುದು ಅಥವಾ ಕನಿಷ್ಠಪಕ್ಷ ಅವರಲ್ಲಿ ಬಹುಮಂದಿ ಅರಬ್‌ ಯಹೂದಿಯರಲ್ಲಿಸೇರಿರಬಹುದೆಂದು ತಪ್ಪ ತಿಳಿದುಕೊಂಡರು. 
ಆದರೆ ಯಹೂದಿಯರು ಹಿಜಾರುಖ್‌ನಲ್ಲಿ ಸಂದೇಶಪ್ರಚಾರ ನಡೆಸಿದ ಐತಿಹಾಸಿಕ ಸಾಕ್ಷ್ಯಗಳಿಲ್ಲ. ಅವರ ವಿದ್ದಾಂಸರು ಕ್ರೈಸ್ತ 
ಪಾದ್ರಿಗಳು ಮತ್ತು ಮಿಶನರಿಗಳಂತೆ ಅರಬರನ್ನು ಯಹೂದಿ ಧರ್ಮಕ್ಕೆ ಆಹ್ನಾನಿಸಿರುವುದು ಕಾಣಿಸುವುದಿಲ್ಲ ಅದರ ಬದಲಾಗಿ 
ಅವರಲ್ಲಿ ಇಸ್ರಾಈಲೀ ಪಕ್ಚಪಾತ, ಜನಾಂಗೀಯ ದುರಭಿಮಾನ ಮತ್ತು ಅಹಂಭಾವ ವಿಪರೀತವಾಗಿತ್ತು. ಅವರು ಅರಬರನ್ನು 
ಉಮ್ಮೀ (Gentiles) ಎಂದು ಕರೆಯುತ್ತಿದ್ದರು. ಅದಕ್ಕೆ ನಿರಕ್ಷರಿಯಂತೆಯೇ ಅಜ್ಞಾನಿ ಮತ್ತು ಕಾಡುಪ್ರಾಣಿ ಎಂಬ ಅರ್ಥವೂ 
ಇತ್ತು. ಉಮ್ಮಿಗಳಿಗೆ ಇಸ್ರಾಈಲಿಗಳಿಗಿರುವ ಯಾವುದೇ ಮಾನವೀಯ ಹಕ್ಕುಗಳಿಲ್ಲ. ಅವರ ಸಂಪತ್ತನ್ನು ಅಕ್ರಮ ಅಥವಾ 
ಸಕ್ರಮವಾಗಿ ಸ್ವಾಧೀನಪಡಿಸುವುದು ಇಸ್ರಾಶಈಲರಿಗೆ ಧರ್ಮಸಮ್ಮತ ಮತ್ತು ಶುದ್ಧವೆಂಬುದು ಯಹೂದೀ ನೀತಿಯಾಗಿತ್ತು. ಗಣ್ಯ 
ಅರಬರ ಹೊರತು ಸಾಮಾನ್ಯ ಅರಬರು ಯಹೂದಿ ಧರ್ಮ ಸ್ಲೀಕರಿಸಿದರೆ ಅವರಿಗೆ ಸಮಾನ ಸ್ಥಾನಮಾನವನ್ನು ನೀಡಬಾರದು. 
ಅರಬ್‌ ಗಣ್ಯರು ಅಥವಾ ಪ್ರಮುಖ ಅರಬ್‌ ಗೋತ್ರಗಳು ಯಹೂದಿ ಧರ್ಮದಲ್ಲಿ ಸೇರಿದ ಐತಿಹಾಸಿಕ ದಾಖಲೆಯಿಲ್ಲ 
ಯಹೂದಿ ಧರ್ಮ ಸ್ಟೀಕರಿಸಿದ ಕೆಲವು ವ್ಯಕ್ತಿಗಳ ಕುರಿತು ಖಂಡಿತವಾಗಿಯೂ ಹೇಳಲಾಗಿದೆ. ವಸ್ತುತಃ ಯಹೂದಿಯರಿಗೆ 
ಧರ್ಮಪ್ರಚಾರದ ಬದಲಾಗಿ ತಮ್ಮ ವ್ಯಾಪಾರಗಳಲ್ಲಿ ಹೆಚ್ಚಿನ ಆಸಕ್ತಿಯಿತ್ತು. ಆದ್ದರಿಂದಲೇ ಹಿಜಾರುಖ್‌ನಲ್ಲಿ ಯಹೂದಿ 
ಸಿದ್ಧಾಂತವು ಧರ್ಮದ ರೂಪದಲ್ಲಿಪ್ರಜಾರವಾಗಲಿಲ್ಲ ಅದು ಕೇವಲ ಅನೇಕ ಯಹೂದಿ ಗೋತ್ರಗಳ ಅಹಂಕಾರದ ಪ್ರತೀಕವಾಗಿತ್ತು. 
ಯಹೂದಿ ವಿದ್ವಾಂಸರು ಮಾಟ ಮಂತ್ರ, ಜ್ಯೋತಿಷ್ಯ ಇತ್ಯಾದಿಗಳ ಬಿರುಸಿನ ವ್ಯಾಪಾರ ನಡೆಸಿ ಅರಬರ ಮೇಲೆ ತಮ್ಮ ಜ್ಞಾನ 
ಮತ್ತು ಕರ್ಮದ ಹಿರಿಮೆಯನ್ನು ಪ್ರದರ್ಶಿಸುತ್ತಿದ್ದರು. 

ಆರ್ಥಿಕವಾಗಿ ಯಹೂದಿಯರ ಸ್ಥಿತಿಯು ತುಲನಾತ್ಮಕವಾಗಿ ಅರಬ್‌ ಗೋತ್ರಗಳಿಗಿಂತ ಹೆಚ್ಚು ಸುಭದ್ರವಾಗಿತ್ತು. ವಸ್ತುತಃ 
ಅವರು ಫೆಲೆಸ್ತೀನ್‌, ಸಿರಿಯಾ ಮುಂತಾದ ನಾಗರಿಕ ದೇಶಗಳಿಂದ ಬಂದಿದ್ದರು. ಆದ್ದರಿಂದ ಅರಬರಿಗೆ ಅಪರಿಚಿತವಾಗಿದ್ದ ಅನೇಕ 
ಕಲೆಗಳು ಅವರಿಗೆ ತಿಳಿದಿತ್ತು. ವಿದೇಶಗಳೊಂದಿಗೆ ಅವರಿಗೆ ವ್ಯಾಪಾರ ಸಂಬಂಧವಿತ್ತು. ಈ ಎಲ್ಲ ಕಾರಣಗಳಿಂದಾಗಿ ಯಸ್ರಿಬ್‌ 
ಮತ್ತು ಹಿಜಾರಥ್‌ಗಳಿಗೆ ಇತರೆಡೆಗಳಲ್ಲಿ ರೈತ ಬೆಳೆಗಳ ಆಮದು ಮತ್ತು ಅಲ್ಲಿಂದ ನಡೆಯುತ್ತಿದ್ದ ರಫ್ತುಗಳು ಯಹೂದಿಯರ 
ಅಧೀನ ವಾಗಿತ್ತು. ಬಟ್ಟೆ ತಯಾರಿಯನ್ನೂ ಅವರು ಸ್ವಾಧೀನಪಡಿಸಿದರು. ಅಲ್ಲಲ್ಲಿ ಮದ್ಯದಂಗಡಿಗಳನ್ನು ಆರಂಭಿಸಿದರು. 
ಶಾಮ್‌ನಿಂದ ಮದ್ಯ ತಂದು ಮಾರುತ್ತಿದ್ದರು. ಕೈನುಕಾಅ ಗೋತ್ರವು ಭಾರೀ ಪ್ರಮಾಣದಲ್ಲಿ ಚಿನ್ನಾಭರಣ ಮತ್ತು ಲೋಹ 


ಕಾಂಡ - 28 


274 ತಪ್ಪೀಮುಲ್‌ ಕುರ್‌ಆನ್‌ 


ಪಾತ್ರೆಗಳ ತಯಾರಿಯಲ್ಲಿಯೂ ನಿರತರಾಗಿದ್ದರು. ಈ ಎಲ್ಲ ವ್ಯಾಪಾರ ವ್ಯವಹಾರಗಳಿಂದ ಯಹೂದಿಯರಿಗೆ ಧಾರಾಳ 
ಸಂಪಾದನೆ ಯಾಯಿತು. ಆದರೆ ಬಡ್ಡಿ ವ್ಕಾ )ಪಾರವು ಅವರ ಅತಿ ದೊಡ್ಡ ದಂಡೆಯಾಗಿತ್ತು. ಪರಿಸರದ ಎಲ್ಲ ಗೋತ್ರ ಗಳನ್ನೂ 
ಅವರು ಅದರ ಬಲೆಗೆ ಬೀಳಿಸಿದರು. ಸಾಲ ಪಡೆದು ಆಡಂಬರ ಮತ್ತು ಶಕ್ತ ಪ್ರದರ್ಶನದ ರೋಗ ಪೀಡಿತ ಗೋತ್ರ ನಾಯಕರು 
ಮತ್ತು ಗಣ್ಯರಿಗೆ ಕಠಿಣ ಶರ್ತಗಳಿಂದ ಸಾಲ ನೀಡಿ ಅವರನ್ನು ಜಾಲದಲ್ಲಿ ಸಿಲುಕಿಸಿದ್ದರು. ಅನಂತರ ಬಡ್ಡಿ ಚಕ್ರ ಬಡ್ಡಿಗೆ ಸಿಲುಕಿದ 
ಬಳಿಕ ಅದರಿಂದ ಹೊರಬರುವುದು ಬಹಳ ಕಷ್ಟವಿತ್ತು. ಹೀಗೆ ಅವರು ಅರಬರ ಆರ್ಥಿಕ ವ್ಯ ವಸ್ಥೆ ಸ್ಥೆಯನ್ನು ಬುಡಮೇಲುಗೊಳಸಿದ್ದರು. 
ಅದರಿಂದ ಸಹಜವಾಗಿ ಸಾಮಾನ್ಯ ಅರಬರಲ್ಲಿ ಯಹೂದಿಯರ ಬಗ್ಗೆ ವೈರ ಹೆಚ್ಚಿ. 

ಅರಬರ ಒಂದು ಗುಂಪಿನೊಂದಿಗೆ ಮೈತ್ರಿ ಬೆಳೆಸಿ, ಇನ್ನೊಂದು ಗುಂಪಿನೊಂದಿಗೆ ವೈರ ಕಟ್ಟಿಕೊಂಡು ಅಥವಾ ಗೋತ್ರಗಳ 
ಪರಸ್ಪರ ಯುದ್ಧದಲ್ಲಿ ಸಹಭಾಗಿಯಾಗಬಾರದೆಂಬುದು ಯಹೂದಿಯರ ಆರ್ಥಿಕ ಹಿತಾಸಕ್ತಿಯ ಬೇಡಿಕೆಯಾಗಿತ್ತು. ಅವರು 
ಯಾವಾಗಲೂ ಪರಸ್ಥರ ಹೊಡೆದಾಡುತ್ತಿರಬೇಕು. ಅರಬರು ಪರಸ್ಪರ ಒಗ್ಗಟ್ಟಾದರೆ, ಉತ್ಪಾದನೆ ಮತ್ತು ಬಡ್ಡಿ ವ್ಯವಹಾರಗಳಿಂದ 
ನಾವು ಈ ತನಕ ಗಳಿಸಿರುವ ಫಲವತ್ತಾದ ಜಮೀನು, ತೋಟ ಹಾಗೂ ಇತರ ಸೊತ್ತು ಸಂಪತ್ತನ್ನು ಅವರು ಸ್ವಾಧೀನವಿರಿಸಲು 
ಬಿಡಲಾರರೆಂದು ಅವರಿಗೆ ತಿಳಿದಿತ್ತು. ಅದಲ್ಲದೆ ಪ್ರತಿಯೊಂದು ಯಹೂದಿ ಗೋತ್ರವೂ ಸ್ವಂತ ರಕ್ಷಣೆಗಾಗಿ ಯಾವುದಾದರೊಂದು 
ಪ್ರಬಲ ಅರಬ್‌ ಗೋತ್ರದೊಂದಿಗೆ ಮೈತ್ರಿ ಬೆಳೆಸುವುದು ಅನಿವಾರ್ಯವಾಗಿತ್ತು. ಇತರ ಪ್ರಬಲ ಗೋತ್ರಗಳು ಅವರ ಮೇಲೆ 
ಕ್ಸ ಕೈಮಾಡದಿರುವುದಕ್ಕೆ ಅದು ಅಗತ್ಯವಾಗಿತ್ತು. ಇದರಿಂದಾಗಿ ಅವರಿಗೆ ಹಲವೊಮ್ಮೆ ಅರಬ್‌ ಗೋತ್ರಗಳ ಪರಸ್ಪರ ಯುದ್ಧದಲ್ಲಿ 
ಭಾಗವಹಿಸಬೇಕಾಯಿತು. ಕೆಲವೊಮ್ಮ ತಮ್ಮ ಮೈತ್ರಿ ಗೋತ್ರಗಳ ಜತೆಯಲ್ಲಿ ಯುದ್ಧ ಮಾಡುವಾಗ, ನಿರ್ದಿಷ್ಟ ಯಹೊದಿ 
ಗೋತ್ರಕ್ಕೆ ವೈರಿಗಳಾದ ಅರಬರೊಂದಿಗೆ ಮೈತ್ರಿಯಲ್ಲಿರುವ ಯಹೂದಿ ಗೋತ್ರದ ವಿರುದ್ಧವೇ ಕಾದಾಡಬೇಕಾಗಿತ್ತು. ಯಸ್ರಿಬ್‌ನಲ್ಲಿ 
ನದೀರ್‌ ಮತ್ತು ಬನೂ ಕುರೈದಾ ಗೋತ್ರಗಳು ಔಸ್‌ ಗೋತ್ರದ ಮಿತ್ರ ಗೋತ್ರ ತ್ರಗಳಾಗಿದ್ದವು. ಕೈನುಕಾಅ ಗೋತ್ರವು ಖರ್ರುಜ್‌ 
ಗೋತ್ರದೊಂದಿಗೆ ಮೈತ್ರಿಯಲ್ಲಿತ್ತು. ವಲಸೆಯ ಕೆಲವು ವರ್ಷಗಳ ಹಿಂದೆ ಔಸ್‌ ಮತ್ತು ಖರ್ರುಜ್‌ ಗೋತ್ರಗಳ ಮಧ್ಯೆ ಬುಆಸ್‌ 
ಎಂಬಲ್ಲಿ ರಕ್ತಸಿಕ್ತ ಯುದ್ಧ ನಡೆದಿತ್ತು. ಅಂದು ಈ ಯಹೂದಿ ಗೋತ್ರಗಳು ತಮ್ಮ ಮೈತ್ರಿ ಗೋತ್ರಗಳ ಜತೆ ಸೇರಿ ಪರಸ್ಪರ 
ಹೋರಾಡಬೇಕಾಯಿತು. 

ಇದು ಇಸ್ಲಾಮ್‌ ಮದೀನಾಕ್ಕೆ ತಲಪಿದಾಗಿನ ಸ್ಥಿತಿ. ಪ್ರವಾದಿವರ್ಯರು (ಸ) ಮದೀನಾಕ್ಕೆ ಆಗಮಿಸಿದ ಬಳಿಕ ಅಲ್ಲಿ ಒಂದು 
ಇಸ್ಲಾಮೀ ರಾಷ್ಟ್ರದ ಸ್ಥಾಪನೆಯಾಯಿತು. ಈ ರಾಷ್ಟ್ರ ಸ್ಥಾಪನೆಯಾದ ಕೂಡಲೇ ಪ್ರವಾದಿವರ್ಯರು (ಸ) ಮೊತ್ತ ಮೊದಲಾಗಿ 
ಔಸ್‌ ಮತ್ತು ಖರ್ರುಜ್‌ ಗೋತ್ರಗಳು ಹಾಗೂ ಮುಹಾಜಿರರೊಂದಿಗೆ ಭ್ರಾತೃತ್ವ ಬೆಳೆಸಿದರು. ಎರಡನೆಯದಾಗಿ ಮುಸ್ಲಿಮ್‌ 
ಸಮುದಾಯ ಮತ್ತು ಯಹೂದಿಯರ ಮಧ್ಯೆ ಸ್ಪಷ್ಟಶರ್ತಗಳೊಂದಿಗೆ ಒಪ್ಪಂದವನ್ನು ಮಾಡಿಸಿದರು. ಯಾರೊಬ್ಬರೂ ಇನ್ನೊಬ್ಬರ 
ಹಕ್ಕುಗಳಲ್ಲಿಕ್ಸೆ ಹಾಕುವುದಿಲ್ಲ. ಹೊರಗಿನ ವೈ ರಿಗಳ ವಿರುದ ಒಗ್ಗಟ್ಟಿನಿಂದ ಹೋರಾಡುವೆವೆಂದು ಅದರಲ್ಲಿ ಭರವಸೆ ಸೆ ನೀಡಲಾಗಿತ್ತು. 
ಪ್ರ ಒಪ್ಪಂದದ ಕೆಲವು ಪ್ರಮುಖ ಶರ್ತಗಳಿಂದ ಮುಸ್ಲಿಮರು ಮತ್ತು ಯಹೂದಿಯರು ಪರಸ್ಪರರೊಂದಿಗೆ ಸಂಬಂಧದಲ್ಲಿಯಾವ 
ನಿಬಂಧನೆಗಳನ್ನು ಒಪ್ಪಿಕೊಂಡಿದ್ದರೆಂದು ಸ್ಪಷ್ಟವಾಗಿ ತಿಳಿಯುತ್ತದೆ. ಅವು ಈ ಕೆಳಗಿನಂತಿವೆ: 

""ಯಹೂದಿಯರು ಮತ್ತು ಮುಸ್ಲಿಮರು ತಂತಮ್ಮ ಖರ್ಚು ವೆಚ್ಚಗಳನ್ನು ಸ್ವತಃ ನೋಡಿಕೊಳ್ಳುವರು. ಈ ಒಪ್ಪಂದದಲ್ಲಿ 
ಭಾಗಿಯಾದವರು ಆಕ್ರಮಣಕಾರರ ವಿರುದ್ಧ ಪರಸ್ಪರ ಸಹಾಯ ಒದಗಿಸುವರು. ಅವರು ಪ್ರಾಮಾಣಿಕವಾಗಿ ಪರಸ್ಪರರ ಹಿತ 
ಸಂರಕ್ಷಣೆ ಮಾಡುವರು. ಅವರಲ್ಲಿ ಪರಸ್ಫರ ಒಳಿತು ಮತ್ತು ಹಕ್ಕುರಕ್ಷಣೆಯ ವಿನಾ ಪಾಪ ಮತ್ತು ಅತಿರೇಕದ ಸಂಬಂಧವಿರಲಾರದು. 
ಯಾರೂ ಒಪ್ಪಂದ ಬದ್ಧ ಮಿತ್ರಪಕ್ಷಕ್ಕೆ ಅಕ್ರಮವೆಸಗಬಾರದು. ಮರ್ದಿತನಿಗೆ ಸಹಾಯ ಮಾಡಲಾಗುವುದು. ಯುದ್ಧವೇಳೆಗಳಲ್ಲಿ 
ಅದರ ಖರ್ಚುವೆಚ್ಚಗಳನ್ನು ಯಹೂದಿಯರು, ಮುಸ್ಲಿಮರ ಜತೆ ಸೇರಿ ವಹಿಸಿಕೊಳ್ಳುವರು. ಈ ಮೈತ್ರಿಕೂಟದವರು. ಯಾವುದೇ 
ವಿಧದ ಗಲಭೆ, ಪಿತೂರಿಗಳನ್ನು ನಡೆಸುವುದು ನಿಷಿದ್ಧವಾಗಿದೆ. ಈ ಮೈತ್ರಿಕೂಟದಲ್ಲಿರುವವರ ಮಧ್ಯೆ ಏನಾದರೂ ಗೊಂದಲಮಯ 
ವಿವಾದ ಅಥವಾ ಭಿನ್ನಮತ ತಲೆದೋರಿದರೆ ಪ್ರವಾದಿ ಮುಹಮ್ಮದರು ಅದನ್ನು ದೇವಾದೇಶದಂತೆ ತೀರ್ಮಾನಿಸುವರು. ಕುರೈಶ್‌ 
ಗೋತ್ರ ಮತ್ತು ಅವರ ಮಿತ್ರಕೂಟಕ್ಕೆ ಯಸ್ರಿಬ್‌ನಲ್ಲಿ ಆಶ್ರಯ ನೀಡಲಾಗುವುದಿಲ್ಲ ಯಸ್ರಿಬ್‌ನ ಮೇಲೆ ಯಾರೇ ಆಕ್ರಮಣ 
ನಡೆಸಿದರೂ ಒಪ್ಪಂದಬದ್ಧ ಪಕ್ಷಗಳು ಪರಸ್ಪರ ಒಗ್ಗಟ್ಟಿನಿಂದ ಎದುರಿಸುವರು. ಪ್ರತಿಯೊಂದು ಪಕ್ಷಕ್ಕೂ ಅದರ ಅಧೀನವಿರುವ 
ಪ್ರದೇಶವನ್ನು ಸಂರಕ್ಷಿಸುವ ಹೊಣೆಗಾರಿಕೆಯಿರುವುದು.'' (ಇಬ್ನು ಹಿಶಾಮ್‌, `ಭಾಗ-2, ಪುಟ:147ರಿಂದ 150) 


ಕಾಂಡ - 28 


59. ಆಲ್‌ ಹಶ್ಪ್‌ 275 


ಇದು ಯಹೂದಿಯರು ಸ್ವತಃ ಒಪ್ಪಿಕೊಂಡ ಸ್ಪಷ್ಟವಾದ ಶರ್ತಗಳಿರುವ ಒಪ್ಪಂದವಾಗಿತ್ತು. ಆದರೆ ಬಹಳ ಅಲ್ಪಾವಧಿ 
ಯಲ್ಲಿಯೇ ಅವರು ಪ್ರವಾದಿ(ಸ) ಮತ್ತು ಇಸ್ಲಾಮ್‌ ಹಾಗೂ ಮುಸ್ಲಿಮರ ವಿರುದ್ಧ ಶತ್ರುತ್ವ ತೋರಲಾರಂಭಿಸಿದರು. ಅವರ 
ದ್ವೇಷವು ದಿನೇ ದಿನೇ ಹೆಚ್ಚುತ್ತಾ ಹೋಯಿತು. ಅದರ ಮೂರು ಪ್ರಮುಖ ಕಾರಣಗಳು ಹೀಗಿವೆ: 

1) ಅವರು ಪ್ರವಾದಿವರ್ಯರನ್ನು ಕೇವಲ ಓರ್ವ ಸಮುದಾಯದ ನಾಯಕನೆಂಬ ದೃಷ್ಟಿಯಲ್ಲಿ; ನೋಡಲಿಚ್ಛಿಸಿದ್ದರು. ಅವರು 
ತಮ್ಮ ಗೋತ್ರದ ಲೌಕಿಕ ಹಿತರಕ್ಷಣೆಗಾಗಿ ಮಾತ್ರ ಪ್ರವಾದಿಯವರೊಡನೆ ರಾಜಕೀಯ ಒಪ್ಪಂದ ಮಾಡಿದ್ದರು. ಆದರೆ ಪ್ರವಾದಿ 
ಯವರು(ಸ) ಅಲ್ಲಾಹ್‌, ಪರಲೋಕ, ಪ್ರವಾದಿತ್ವ ಮತ್ತು ಗ್ರಂಥದಲ್ಲಿ ವಿಶ್ವಾಸವಿರಿಸುವಂತೆ ಕರೆ ನೀಡುತ್ತಿರುವುದು, (ಅದರಲ್ಲಿ 
ಅವರ ಪ್ರವಾದಿಗಳು ಮತ್ತು ಗ್ರಂಥಗಳಲ್ಲಿ ವಿಶ್ವಾಸವಿರಿಸುವುದೂ ಸೇರಿದೆ.) ಇತರೆಲ್ಲ ಪ್ರವಾದಿಗಳು ಕರೆ ನೀಡಿರುವಂತೆಯೇ ಪಾಪ 
ಕರ್ಮಗಳನ್ನು ತೊರೆದು ದೇವ ಕಾನೂನುಗಳ ಅನುಸರಣೆ ಮತ್ತು ನೈತಿಕ ಮಿತಿಗಳ ಪಾಲನೆಯ ಕರೆ ನೀಡುತ್ತಿರುವುದು ಅವರಿಗೆ 
ಕಾಣಿಸುತ್ತಿದೆ. ಇದು ಅವರಿಗೆ ತುಂಬಾ ಅರೋಚಕವಾಯಿತು. ಈ ಜಾಗತಿಕ ಮೌಲ್ಯಾಧಾರಿತ ಆಂದೋಲನವು ಸಕ್ರಿಯ ವಾದರೆ 
ಅದರ ಪ್ರವಾಹದಲ್ಲಿ. ತಮ್ಮ ಜಡ ಧಾರ್ಮಿಕತೆ ಮತ್ತು ಜನಾಂಗೀಯ ಹಿರಿಮೆಯು ಕೊಚ್ಚಿ ಹೋಗಬಹುದೆಂದು ಅವರು ಹೆದರಿದ್ದರು. 

1) ಔಸ್‌ ಮತ್ತು ಖರ್ರುಜ್‌ ಹಾಗೂ ಮುಹಾಜಿರ್‌ರಲ್ಲಿ ಭ್ರಾತೃತ್ವ ಸಂಬಂಧ ಬೆಳೆಯುವುದು ಕಾಣಿಸಿತು. ಅದರೊಂದಿಗೆ 
ಪರಿಸರ ಪ್ರದೇಶಗಳಲ್ಲಿದ್ದ ಇಸ್ಲಾಮಿನ ಸಂದೇಶವನ್ನು ಸ್ವೀಕರಿಸಿದ ಎಲ್ಲ ಗೋತ್ರಗಳೂ ಮದೀನದ ಈ ಬ್ರಾತೃತ್ವದಲ್ಲಿ ಸೇರಿ ಒಂದೇ 
ಸಮುದಾಯವಾಗುತ್ತಿದೆ. ತಮ್ಮ ಭದ್ರತೆ ಮತ್ತು ಆರ್ಥಿಕ ಲಾಭಗಳಿಗಾಗಿ ಅರಬ್‌ ಗೋತ್ರಗಳಲ್ಲಿ ಒಡಕು ಹುಟ್ಟಿಸಿ, ವಂಚಿಸಲಿಕ್ಕಾಗಿ 
ಶತಮಾನಗಳಿಂದ ಅನುಸರಿಸುತ್ತಿದ್ದ ನೀತಿಯು ಈ ಹೊಸ ವ್ಯವಸ್ಥೆಯಲ್ಲಿ ನಡೆಯಲಾರದು, ಅದಲ್ಲದೇ ಈಗ ತಮ್ಮ ತಂತ್ರವು 
ಫಲಿಸಲಾರದು, ಇನ್ನು ಅರಬರ ಸಂಯುಕ್ತ ಶಕ್ತಿಯನ್ನು ಎದುರಿಸಬೇಕಾದೀತೆಂದು ಅವರು ಹೆದರಿದರು. 

iii) ಪ್ರವಾದಿ (ಸ) ಜಾರಿಗೊಳಿಸಿದ ಸಾಮಾಜಿಕ-ನಾಗರಿಕ ಸುಧಾರಣೆಗಳು, ವ್ಯವಹಾರ ಮತ್ತು ಲೇವಾದೇವಿಗಳಲ್ಲಿ 
ಮೋಸಗಾರಿಕೆಯ ಬಾಗಿಲುಗಳನ್ನು ಮುಚ್ಚಿಬಿಟ್ಟಿತ್ತು. ಎಲ್ಲಕ್ಕಿಂತ ಮಿಗಿಲಾಗಿ ಅವರು ಬಡ್ಡಿಯನ್ನು ಅಕ್ರಮ ಸಂಪಾದನೆ ಮತ್ತು 
ನಿಷಿದ್ಧ ಆಹಾರವೆಂದು ಸಾರಿದರು. ಅರೇಬಿಯದಲ್ಲಿ ಪ್ರವಾದಿವರ್ಯರ (ಸ) ಆಡಳಿತ ಬಂದರೆ ಅವರು ಕಾನೂನು ಪ್ರಕಾರ 
ಅದನ್ನು ನಿಷೇಧಿಸುವ ಆಶಂಕೆಯಿತ್ತು. ಅದು ಅವರಿಗೆ ಸಾವಿಗೆ ಸಮಾನವಾಗಿತ್ತು. 

ಈ ಕಾರಣಗಳಿಂದಾಗಿ ಯಹೂದಿಯರು ಪ್ರವಾದಿಯವರೊಂದಿಗಿನ ವಿರೋಧವನ್ನು ತಮ್ಮ ಜನಾಂಗೀಯ ಧ್ಯೇಯವಾಗಿ 
ಅಂಗೀಕರಿಸಿದ್ದರು. ಅವರನ್ನು ಅಣಗಿಸಲಿಕ್ಕಾಗಿ ಯಾವುದೇ ಉಪಾಯ, ತಂತ್ರ ಮತ್ತು ಆಯುಧಗಳನ್ನು ಪ್ರಯೋಗಿಸಲು 
ಅವರಿಗೆ ಕಿಂಚಿತ್ತೂ ಸಂಕೋಚವಿರಲಿಲ್ಲ. ಜನರಲ್ಲಿ ಪ್ರವಾದಿಯವರ(ಸ) ಕುರಿತು ತಪ್ಪು ಭಾವನೆ ಮೂಡಿಸಲಿಕ್ಕಾಗಿ ಅವರು ನಾನಾ 
ರೀತಿಯ ವದಂತಿಗಳನ್ನು ಪ್ರಚಾರ ಮಾಡುತ್ತಿದ್ದರು. ಇಸ್ಲಾಮ್‌ ಸ್ವೀಕರಿಸಿದವರ ಮನದಲ್ಲಿ ಅವರನ್ನು ಅದರಿಂದ ಹಿಂಜರಿಸಲಿಕ್ಕಾಗಿ 
ಹಲವು ರೀತಿಯ ಸಂಶಯ ಮತ್ತು ಆಶಂಕೆಗಳನ್ನು ಮೂಡಿಸುತ್ತಿದ್ದರು. ಪ್ರವಾದಿ ಮತ್ತು ಧರ್ಮದ ಬಗ್ಗೆ ಜನರಲ್ಲಿ ಅಪನಂಬಿಕೆ 
ಬೆಳೆಸಲಿಕ್ಕಾಗಿ ಕಪಟವಾಗಿ ಇಸ್ಲಾಮ್‌ ಸ್ವೀಕರಿಸಿದ ಬಳಿಕ ಅದನ್ನು ತ್ಯಜಿಸುವ ನೀತಿಯನ್ನೂ ಅಂಗೀಕರಿಸಿದ್ದರು. ಗಲಭೆ ಹುಟ್ಟಿಸಲಿಕ್ಕಾಗಿ 
ಕಪಟ ವಿಶ್ವಾಸಿಗಳೊಂದಿಗೆ ಗೂಢಾಲೋಚನೆ ನಡೆಸುತ್ತಿದ್ದರು. ಇಸ್ಲಾಮಿನ ವೈರಿಗಳಾಗಿದ್ದಎಲ್ಲ ಗೋತ್ರಗಳು ಮತ್ತು ವ್ಯಕ್ತಿಗಳೊಂದಿಗೆ 
ಸಂಬಂಧ ಬೆಳೆಸುತ್ತಿದ್ದರು. ಮುಸ್ಲಿಮರಲ್ಲಿ ಒಡಕು ಹುಟ್ಟಿಸಲಿಕ್ಕಾಗಿ ಪಿತೂರಿ ನಡೆಸುತ್ತಿದ್ದರು. ಸುದೀರ್ಫ ಕಾಲ ಯಹೂದಿಯರೊಂದಿಗೆ 
ಸಂಬಂಧವಿದ್ದ ಔಸ್‌ ಮತ್ತು ಖರ್ರುಜ್‌ ಗೋತ್ರಗಳು ಅವರ ವಿಶೇಷ ಗುರಿಯಾಗಿತ್ತು. ಅವರು ಬುಆಸ್‌ ಯುದ್ಧ ಕಥೆಗಳನ್ನು 
ಪದೇಪದೇ ವರ್ಣಿಸಿ ಹಳೆಯ ವೈರವನ್ನು ಸದಾ ನೆನಪಿಸುತ್ತಿದ್ದರು. ಇಸ್ಲಾಮ್‌ ಅವರನ್ನು ಜೋಡಿಸಿದ್ದ ಭ್ರಾತೃತ್ವವನ್ನು ಕಡಿದು 
ಹಾಕಿ ಅವರು ಪುನಃ ಖಡ್ಗ ಹಿಡಿಯುವಂತೆ ಮಾಡುವುದೇ ಯಹೂದಿಯರ ಉದ್ದೇಶವಾಗಿತ್ತು. ಮುಸ್ಲಿಮರನ್ನು ಆರ್ಥಿಕವಾಗಿ 
ದುರ್ಬಲಗೊಳಿಸಲಿಕ್ಕಾಗಿ ಹಲವು ಕುತಂತ್ರಗಳನ್ನು ನಡೆಸಿದರು. ಈ ಹಿಂದೆ ಅವರೊಂದಿಗೆ ಲೇವಾದೇವಿಯಿದ್ದ ಯಾರಾದರೂ 
ಇಸ್ಲಾಮ್‌ ಸ್ವೀಕರಿಸಿದರೆ ಅದು ಅವರಿಗೆ ನಷ್ಟಗೊಳಿಸುವುದಕ್ಕೆ ಸಮರ್ಥನೆಯಾಗುತ್ತಿತ್ತು. ಅವರಿಗೆ ಏನಾದರೂ ಕೊಡಲಿಕ್ಕಿದ್ದರೆ 
ಅದನ್ನು ಕೇಳಿ ಉಸಿರುಗಟ್ಟಿಸುತ್ತಿದ್ದರು. ಅವರಿಂದ ಏನಾದರೂ ಲಭಿಸಲಿಕ್ಕಿದ್ದರೆ ಅದನ್ನು ನಿರಾಕರಿಸುತ್ತಾ ಹೀಗೆ ಹೇಳುತ್ತಿದ್ದರು: 
ನಾವು ವ್ಯವಹಾರ ನಡೆಸಿದ ಕಾಲದಲ್ಲಿ ನೀವು ಬೇರೊಂದು ಧರ್ಮದಲ್ಲಿದ್ದಿರಿ. ಈಗ ನೀವು ಧರ್ಮ ಬದಲಾಯಿಸಿರುವುದರಿಂದ 
ನಮ್ಮ ಮತ್ತು ನಿಮ್ಮ ಮಧ್ಯೆ ಪರಸ್ಪರ ಯಾವುದೇ ಯಣವಿಲ್ಲ ಇದರ ಅನೇಕ ಉದಾಹರಣೆಗಳನ್ನು ಆಲಿ ಇಮ್ರಾನ್‌ 75ನೇ 

-ವಚನದಲ್ಲಿ ವಿವರಿಸುತ್ತಾ ತಫ್ಲೀರ್‌ ತ್ವಬರಿ, ತಪ್ಲೀರ್‌ ನೈಸಾಪುರಿ ಹಾಗು ತಪ್ಲೀರುಲ್‌ ರೂಹುಲ್‌ ಮಳನಿಯಲ್ಲಿ ಉದ್ಧರಿಸಲಾಗಿದೆ. 


ಕಾಂಡ - 28 


276 ತಪ್ಪೀಮುಲ್‌ ಕುರ್‌ಆನ್‌ 


ಒಪ್ಪಂದಕ್ಕೆ ವಿರುದ್ಧವಾದ ಈ ಬಹಿರಂಗ ವೈರ ನೀತಿಯನ್ನು ಬದ್ರ್‌ ಯುದ್ಧಕ್ಕಿಂತ ಮುಂಚೆಯೇ ಅವರು ಆರಂಭಿಸಿದ್ದರು. 
ಆದರೆ ಬದ್ರ್‌ ಯುದ್ಧದಲ್ಲಿ ಪ್ರ ಪ್ರವಾದಿ(ಸ) ಮತ್ತು ಮುಸ್ಲಿಮರಿಗೆ ಕುೈೆ ಶರ ಮೇಲೆ ಪ್ರ ಪ್ರಚಂಡ ಜಯ ಲಭಿಸಿದಾಗ ಅವರ ಸಹನೆ 
ಗೆಟ್ಟು ರೋಷಾಗ್ನಿ ಭುಗಿಲದಿತು. ಕುರೈಶರ ಶಕ್ತಿಯೊಂದಿಗೆ BES ಮುಸ್ಲಿಮರ ಕಥೆ ಮುಗಿಯಬಹುದೆಂದು ಅವರು ನಿರೀಕ್ಷಿ 
ಸಿದ್ದರು. ಆದ್ದರಿಂದಲೇ ಆಪಿ ವಿಜಯದ ಸುದ್ದಿಯು ಬರುವುದಕ್ಕಿಂತ ಮುಂಚೆಯೇ ಮದೀನದಲ್ಲಿ ಬಿ ಪ್ರವಾದಿವರ್ಯರು(ಸ) 
ಹುತಾತ್ಮರಾದರು ಮತ್ತು ಮುಸ್ಲಿಮರು ಸೋತು ಸುಣ್ಣವಾದರೆಂಬ ವದಂತಿಯನ್ನು ಹಬ್ಬಿಸಿದರು. ಅಬೂಜಹಲನ ನಾಯಕತ್ವದಲ್ಲಿ 
ಕುರೈಶ್‌ ಸೇನೆಯು ಮದೀನಾದತ್ತ ದಂಡೆತ್ತಿ ಬರುತ್ತಿದೆಯೆಂದು ಅವರು ಪ್ರ ಪ್ರಚಾರ: ಮಾಡಿದರು. ಆದರೆ ಯುದ್ಧದ ಫಲಿತಾಂಶವು 
ಅವರ ನಿರೀಕ್ಷೆಗೆ ವಿರುದ್ಧವಾಗಿದೆಯೆಂದು ತಿಳಿದಾಗ ದುಃಖ ಮತ್ತು ಕೋಪದಿಂದ ಚಡಪಡಿಸಿದರು. ಬನೀ ನದೀರ್‌ ಗೋತ್ರದ 
ಸರದಾರ ಕಅಬ್‌ ಬಿನ್‌ ಅಶ್ರಫ್‌ ಹೀಗೆ ಬೊಬ್ಬಿರಿದ: ದೇವನಾಣೆ! ಮುಹಮ್ಮದರು ಈ ಎಲ್ಲ. ಕುರೈಶಿ ಗಣ್ಯ ರನ್ನು ವಧಿಸಿರುವನೆಂದಾದರೆ 
ನಮಗೆ ಈ ಭೂಮಿಯ ಹೊಟ್ಟೆಯು Wed ಬೆನ್ನಿಗಿಂತ ಉತ್ತಮ. ಆ ಬಳಿಕ ಆತ ಮಕ್ಕಾಕ್ಕೆ ಹೋ ಕೊಲೆಯಾದ ಕುಶೆ ಶಿ 
ನಾಯಕರ ಭಾವೋದ್ರಿಕ್ತ ಶೋಕಗೀತೆಗಳನ್ನು ಹಾಡಿ ಪ್ರತೀಕಾರ ಭಾವನೆಗಳನ್ನು ಕೆರಳಿಸಿದ. ಅನಂತರ ಮದೀನಾಕ್ಕೆ ಹಿಂತಿರುಗಿದ. 
ತನ್ನ ಹೃದಯದ ಅಗ್ನಿ ಸ್ನಿಯನ್ನು ನಂದಿಸ ಲಕ್ಕಗಿ ಪ್ರ ಪ್ರೇಮಗೀತೆಗಳನ್ನು ತಾಡರಾರಸಯದ. ಸಜ್ಜನ ಮುಸ್ಲಿಮರ ಪತ್ನಿ ಯರು ಮತ್ತು 
ಯುವತಿಯರೊಂದಿಗೆ ಪ್ರ ಪ್ರೇಮ ಸಲ್ಲಾಪವೇ ಅದರಮುಖ್ಯ ವಿಷಯವಾಗಿತ್ತು. ಕೊನೆಗೆ ಅವನ ಕೀಟಲೆಯು ES NG 
ಪ್ರವಾದಿವರ್ಯರ(ಸ) ಅನುಮತಿಯಂತೆ ಮುಹಮ್ಮದ್‌ ! ಬಿನ್‌ ಮಸ್ಸಮತಲ್‌ ಅನ್ಸಾರಿ ಹಿಜರಿ 3ರ ರಬೀವುಲ್‌ ಅವ್ನಲ್‌ನಲ್ಲಿ ಆತ 
ನನ್ನು ವಧಿಸಿದರು. (ಇಬ್ನು ಸಅದ್‌, ಇಬ್ನು ತುದ ತಾರೀಖ್‌ ತಬರೀ) ಬದ್ರ್‌ ಯುದ್ಧದ ಬಳಿಕ ಯರೂ, ಗೋತ್ರಗಳ 
ಪೈಕಿ ಇತ ಕೈಮಕಾಆ್‌ ಸಾಮೂಹಿಕ ಮಟ್ಟದಲ್ಲಿಪ ಪ್ರಥಮವಾಗಿ ಒಪ್ಪಂದವನ್ನು ಬಹಿರಂಗವಾಗಿ ಮುರಿದಿತ್ತು. ಅವರು ಮದೀನಾ 
ನಗರದಲ್ಲಿದ್ದ ಮೊಹಲ್ಲಾದಲ್ಲಿ ವಾಸವಾಗಿದ್ದರು. ಅವರು ಅಕ್ಕಸಾಲಿಗರು ಮತ್ತು ಕಮ್ಮಾರರಾಗಿದ್ದುದರಿಂದ ಮದೀನಾವಾಸಿಗಳು 
ಅವರ ಕೇರಿಗಳಲ್ಲಿ ಪದೇಪದೇ ಸಂಚರಿಸ ಬೇಕಾಗಿತ್ತು. ಅವರಿಗೆ ತಮ್ಮ ಶೌರ್ಯದ ಬಗ್ಗೆ ತುಂಬಾ ಅಭಿಮಾನವಿತ್ತು. 
ಕಮ್ಜಾರರಾಗಿದ್ದುದರಿಂದ ಅವರ ಮಕ್ಕಳೂ ಶಸ್ತ್ರಧಾರಿಗಳಾಗಿದ್ದರು. ಅವರಲ್ಲಿ 700 ಮಂದಿ ಯೋಧಂದ್ದರು. ಅದಲ್ಲದೆ ಪ್ರಾಚೀನ 
ಕಾಲದಿಂದಲೇ ಖರ್ರುಜ್‌ ಗೋತ್ರವು ತಮ್ಮ ಮೈತ್ರಿ ಪ ಪಕ್ಷವಾಗಿದ್ದು ನಮಗೆ ಅದರ ನಾಯಕ ಅಬ್ದುಲ್ಲಾ ಬಿನ್‌ ಉಬೈಯ್‌ನ 
ಬೆಂಬಲವಿದೆಯೆಂಬ ದುರಹಂಕಾರ ಅವರಿಗಿತ್ತು. ಬದ್ರ್‌ ಯುದ್ಧದ ವೇಳೆ ಪರಿಸ್ಥಿತಿ ಬಹಳಷ್ಟು ಹದಗೆಟ್ಟಿತ್ತು. ಅವರು ತಮ್ಮ ಕೇರಿಗೆ 
ಬರುವ ಮುಸ್ಲಿಮರನ್ನು ಗೇಲಿ ಮಾಡಲು ವಿಶೇಷವಾಗಿ ಸ್ವ್ರೀಯರನ್ನು NEN ಕಸ ಕ್ರಮೇಣ ಹೆಚ್ಚುತ್ತಾ 
ಕೊನೆಗೆ ಒಂದು ದಿನ ಅವರು ಓರ್ವ ಮುಸ್ಲಿಮ್‌ ಮಹಿಳೆಯನ್ನು ಬಹಿರಂಗವಾಗಿ ನೆಗ್ಗಗೊಳಿಸುವ ಮಟ್ಟಕ್ಕೆ ತಲುಪಿತು. ಆ 
ಘರ್ಷಣೆಯಲ್ಲಿ ಓರ್ವ ಮುಸ್ಲಿಮ್‌ ಮತ್ತು ಓರ್ವ ಯಹೂದಿ ಕೊಲೆಯಾದರು, ಪರಿಸ್ಥಿತಿ ಇಲ್ಲಿಗೆ ಜಃ ಪ್ರವಾದಿ 
ವರ್ಯರು(ಸ) ಅವರ ಕೇರಿಗೆ ಹೋಗಿ ಅವರನ್ನು ಒಟ್ಟು ಸೇರಿಸಿ ಸರಿದಾರಿಗೆ ಬರುವಂತೆ ಮಾಚಿ, ಆದರೆ ಅವರು 
ಹೀಗೆ ಉತ್ತರಿಸಿದರು: ಓ ಮುಹಮ್ಮದ್‌, ನೀನು. ಪ್ರಾಯಶಃ ನಮ್ಮನ್ನು ಕುರೈಶರೆಂದು ಭಾವಿಸಿರುವೆ. ಅವರಿಗೆ ಹೋರಾಟ 
ತಿಳಿದಿಲ್ಲ, ಆದ್ದರಿಂದ ನೀನು ಅವರನ್ನು ಸೋಲಿಸಿದೆ. ನೀನು ನಮ್ಮನ್ನು ಎದುರಿಸಿದರೆ ಪುರುಷರು ಹೇಗಿರುವರೆಂದು ನಿನಗೆ 
ಮನವರಿಕೆಯಾದೀತು. ತಿಳಿಯಿತೆ? Ma ಸ್ಪಷ್ಟವಾದ ಯುದ್ಧ ಘೋಷಣೆಯಾಗಿತ್ತು. ಹೀಗೆ ಹಿಜರಿ 2ನೇ ವರ್ಷ ಶವ್ಹಾಲ್‌ನಲ್ಲಿ 
ಇನ್ನೊಂದು ವರದಿಯಲ್ಲಿ ದುಲ್ಕಅದ್‌ನಲ್ಲಿ ಪ್ರವಾದಿವರ್ಯರು(ಸ) ಅವರ ವಾಸಕೇಂದ್ರಕ್ಕೆ ಮುತ್ತಿಗೆ ಹಾಕಿದರು. ಕೇವಲ 15 
ದಿನಗಳ ದಿಗ್ಗಂಧನದಿಂದ ಅವರು ಶಸ್ಟಾಸ್ತ ಸ್ತ್ರಕೆಳಗಿಟ್ಟರು. ಅವರಲ್ಲಿ ಹೋರಾಟ ಶಕ್ತಿಯಿರುವ. ಎಲ್ಲರನ್ನೂ ಬಂಧಿಸಲಾಯಿತು. ಈ 
ಸಂದರ್ಭದಲ್ಲಿ ಅಬ್ದುಲ್ಲಾಬಿನ್‌ $i ಅವರ ಪರವಾಗಿ ಮುಂದೆ ಬಂದರು. ಅವರನ್ನು ಕ್ಚಮಿಸಬೇಕೆಂದುಪ್ರ ಪ್ರವಾದಿವರ್ಯರನ್ನು 
ಬಲವಾಗಿ ಒತ್ತಾಯಿಸಿದರು. ಪ್ರವಾದಿಯವರು(ಸ) ಅವರ ವಿನಂತಿಯನ್ನು ಆಂಗ ಹೀಗೆ ಆದೇಶಿಸಿದರು: ಕೈ ಮಹಲ್‌ 
ಗೋತ್ರಜರು ತಮ್ಮ ಸಂಪತ್ತು, ಆಯುಧ ಮತ್ತು ಕೈ ಕೈಗಾರಿಕೋಪಕರಣಗಳನ್ನು ತೊರೆದು ಮದೀನದಿಂದ ಹೊರಟು ಹೋಗಬೇಕು. 
(ಇಬ್ನು ಸಅದ್‌, ಇಬ್ನು ಹಿಶಾಮ್‌, ತಾರೀಖ್‌ ತಬರಿ) 

ಈ ಎರಡು ಉಗ್ರ ಕ್ರಮಗಳ ಬಳಿಕ (ಅರ್ಥಾತ್‌ ಬನೂ ಕೈನುಕಾಆ್‌ ಗೋತ್ರದ ಎತ್ತಂಗಡಿ ಮತ್ತು ಕಅಬ್‌ ಬಿನ್‌ ಅಶ್ರಫ್‌ನ 
ಹತ್ಯೆ) ಕೆಲವು ಕಾಲ ಯಹೂದಿಯರು ಹೆದರಿ ಯಾವುದೇ ಕುತಂತ್ರಗಳಿಗೆ ಕೈ ಹಾಕಲಿಲ್ಲ. ಆದರೆ ಆ ಬಳಿಕ ಹಿಜರಿ 3ರ ಶವ್ಹಾಲ್‌ನಲ್ಲಿ 
ಕುರೈಶರು ಬದ್ರ್‌ನ ಸೇಡು ತೀರಿಸ ಲಿಕ್ಕಾಗಿ ಭಾರೀ ಸಿದ್ಧತೆಗಳಿಂದ ಮದೀನಕ್ಕೆ ಹೊರಟರು. ಕುರೈಶರ 3 ಸಾವಿರ ಯೋಧರ 


ಕಾಂಡ - 28 


59, ಅಲ್‌ ಹಶ್ರ್‌ 277 


ಸೇನೆಯನ್ನು ಎದುರಿಸಲಿಕ್ಕಾಗಿ ಪ್ರವಾದಿಯವರು ಸುಮಾರು 1000 ಯೋಧರ ಜತೆಯಲ್ಲಿ ಹೊರಟಿರುವರೆಂದು ಯಹೂದಿಯರಿಗೆ 
ತಿಳಿಯಿತು. ಅವರಲ್ಲಿಯೂ 300 ಮಂದಿ ಕಪಟ ವಿಶ್ವಾಸಿಗಳು ಮರಳಿ ಹೋದರು. ಆ ಮೂಲಕ ಅವರು ಪ್ರಥಮವಾಗಿ ಒಪ್ಪಂದ 
ವನ್ನು ಬಹಿರಂಗವಾಗಿ ಉಲ್ಲಂಘಿಸಿದರು. ಅವರು ಮದೀನದ ರಕ್ಷಣೆಯಲ್ಲಿ ಭಾಗವಹಿಸಲಿಲ್ಲ ಒಪ್ಪಂದದಂತೆ ಅದು ಅವರ 
ಕರ್ತವ್ಯವಾಗಿತ್ತು. ಅನಂತರ ಉಹುದ್‌ ಯುದ್ಧದಲ್ಲಿ ಮುಸ್ಲಿಮರಿಗೆ ಭಾರೀ ನಾಶನಷ್ಟ ಸಂಭವಿಸಿದಾಗ ಅವರ ಧೈರ್ಯ ಹೆಚ್ಚಿತು. 
ಅದು ನದೀರ್‌ ಗೋತ್ರವು ಪ್ರವಾದಿವರ್ಯರನ್ನು ವಧಿಸಲು ಗೂಢಾಲೋಚನೆ ನಡೆಸುವ ತನಕ ತಲುಪಿತು. ಅದು ಕ್ಷಪ್ಪ ಸಮಯ 
ದಲ್ಲಿವಿಫಲವಾಯಿತು. ಆ ಘಟನೆ ಹೀಗಿತ್ತು: ಬಿಚ್‌ರುಮವೂನ (ಹಿಜರಿ:4 ಸಫರ್‌) ದುರಂತದ ಬಳಿಕ ಅಮ್ರ್‌ ಬಿನ್‌ ಉಮಯ್ಯಃ 
ದಮ್ರಿ ಸೇಡಿನ ಕ್ರಮವಾಗಿ ಆಮಿರ್‌ ಗೋತ್ರದ ಇಬ್ಬರನ್ನು ವಧಿಸಿದ್ದರು. ವಾಸ್ತವದಲ್ಲಿ ಅವರು ಒಪ್ಪಂದ ಬದ್ಧ ಗೋತ್ರದ ಜತೆ 
ಸಂಬಂಧ ಹೊಂದಿದ್ದರು. ಆದರೆ ಅಮ್ರ್‌ ಅವರನ್ನು ವೈರಿ ಗೋತ್ರದವರೆಂದು ತಪ್ಪ ತಿಳಿದರು. ಈ ಪ್ರಮಾದಕ್ಕಾಗಿ ಅವರನ್ನು 
ವಧಿಸಿರುವ ನಷ್ಟ ಪರಿಹಾರ ನೀಡಲು ಮುಸ್ಲಿಮರಿಗೆ ಕಡ್ಡಾಯವಾಯಿತು. ಆದರೆ ಆಮಿರ್‌ ಗೋತ್ರದೊಂದಿಗಿನ ಒಪ್ಪಂದಲ್ಲಿ 
ನದೀರ್‌ ಗೋತ್ರವೂ ಭಾಗಿಯಾಗಿತ್ತು. ಆದ್ದರಿಂದ ಪ್ರವಾದಿವರ್ಯರು(ಸ) ನೇರವಾಗಿ ಅವರ ವಾಸಕೇಂದ್ರಕ್ಕೆ ನಷ್ಟ ಪರಿಹಾರ 
ದಲ್ಲಿಭಾಗಿಯಾಗಲು ಕರೆಕೊಟ್ಟರು. ಅಲ್ಲಿ ಅವರು ಸವಿಮಾತುಗಳಿಂದ ಪ್ರವಾದಿವರ್ಯರನ್ನು(ಸ) ಹೊಗಳಿ ಅಧೀನಗೊಳಿಸಿದರು. 
ಒಂದು ಕಟ್ಟಡದ ಗೋಡೆಗೆ ಒರಗಿ ಪ್ರವಾದಿಯವರು ಕುಳಿತಿದ್ದರು. ಯಹೂದಿಯರು ಒಂದು ಒಳಸಂಚು ನಡೆಸಿದ್ದರು. ಆ 
ಕಟ್ಟಡದ ಮೇಲ್ಭಾವಣಿಯಿಂದ ದೊಡ್ಡ ಬಂಡೆಯನ್ನು ಉರುಳಿಸಿ ಪ್ರವಾದಿಯವರನ್ನು ಮುಗಿಸ ಬಯಸಿದ್ದರು. ಆದರೆ ಸಂಚು 
ಈಡೇರುವುದಕ್ಕಿಂತ ಸ್ವಲ್ಪ ಮುಂಚೆ ಅಲ್ಲಾಹನು ಆ ಕುರಿತು ಪ್ರವಾದಿಯವರಿಗೆ ತಿಳಿಸಿದನು. ಅವರು ಅಲ್ಲಿಂದ ಥಟ್ಟನೆ ಎದ್ದು 
ಮದೀನಕ್ಕೆ ಮರಳಿದರು. 

ಈ ಘಟನೆಯ ಬಳಿಕ ಅವರೊಂದಿಗೆ ದಾಕ್ಷಿಣ್ಯದಿಂದ ವರ್ತಿಸುವ ಪ್ರಶ್ನೆಯೇ ಉಳಿಯಲಿಲ್ಲ. ಹೆಚ್ಚು ತಡಮಾಡದೆ 
ಪ್ರವಾದಿಯವರು ಅವರಿಗೆ ಅಂತಿಮ ಎಚ್ಚರಿಕೆ ನೀಡಿದರು. ನೀವು ಹೂಡಿದ ಒಳಸಂಚಿನ ಬಗ್ಗೆ ನನಗೆ ತಿಳಿದು ಬಿಟ್ಟಿದೆ. ಆದ್ದರಿಂದ 
10 ದಿನಗಳೊಳಗೆ ಮದೀನಾ ಬಿಟ್ಟು ತೊಲಗಬೇಕು. ಆ ಬಳಿಕ ನಿಮ್ಮ ವಸತಿಗಳಲ್ಲಿ ಕಾಣ ಸಿಗುವ ಪ್ರತಿಯೊಬ್ಬನನ್ನೂ ವಧಿಸ 
ಲಾಗುವುದು. ಆ ಕಡೆಯಿಂದ ಅಬ್ದುಲ್ಲಾ ಬಿನ್‌ ಉಬ್ಳೆಯ್‌ ಅವರಿಗೆ ಸಂದೇಶ ಕಳುಹಿಸಿದನು. ನಾನು 2ಸಾವಿರ ಯೋಧರಿಂದ 
ನಿಮಗೆ ನೆರವಾಗುತ್ತೇನೆ. ಬನೂ ಕುರೈದಾ ಮತ್ತು ಬನೂಗತ್ಸಾನ್‌ ಗೋತ್ರಗಳೂ ನಿಮ್ಮ ನೆರವಿಗೆ ಬರಲಿವೆ. ನೀವು ಅಚಲರಾಗಿರಿ 
ಒಮ್ಮೆಯೂ ವಸತಿಗಳನ್ನು ತೊರೆದು ಹೋಗಲೇಬೇಡಿರಿ. ಈ ಸುಳ್ಳು ಭರವಸೆಯಿಂದ ಯಹೂದಿಯರು ಪ್ರವಾದಿಯವರ 
ಕಟ್ಟಾಜ್ಞೆಗೆ ಹೀಗೆ ಉತ್ತರಿಸಿದರು: ನಾವು ಇಲ್ಲಿಂದ ಹೋಗುವುದಿಲ್ಲ. ನಿಮ್ಮಿಂದ ಸಾಧ್ಯವಿರುವ ಏನು ಬೇಕಾದರೂ ಮಾಡಿರಿ. 
ತರುವಾಯ ಹಿಜರಿ 4ರ ರಬೀವುಲ್‌ ಅವಲ್‌ನಲ್ಲಿ ಪ್ರವಾದಿವರ್ಯರು ಅವರ ಪ್ರದೇಶಕ್ಕೆ ಮುತ್ತಿಗೆ ಹಾಕಿದರು. 

ಕೆಲವೇ ದಿನಗಳ ಮುತ್ತಿಗೆಯ ಬಳಿಕ (ಕೆಲವು ವರದಿಗಳಂತೆ 6ದಿನ ಇನ್ನೂ ಕೆಲವು ವರದಿಗಳಂತೆ 15ದಿನ) ತಮ್ಮ ಒಂಟೆಗಳು 
ಹೊರಬಹುದಾದಷ್ಟು ಆಯುಧವಲ್ಲದ ಸಾಧನ ಸಾಮಗ್ರಿ ಗಳನ್ನು ಮಾತ್ರ ಕೊಂಡೊಯ್ಯುವೆವೆಂಬ ಶರ್ತದಿಂದ ಅವರು ಮದೀನಾ 
ಬಿಟ್ಟು ಹೋಗಲು ಒಪ್ಪಿದರು. ಹೀಗೆ ಯಹೂದಿಯರ ಎರಡನೆಯ ಕಿಡಿಗೇಡಿ ಗೋತ್ರದಿಂದಲೂ ಮದೀನಾವನ್ನು 
ಮುಕ್ತಗೊಳಿಸಲಾಯಿತು. ಅವರಲ್ಲಿ ಇಬ್ಬರು ಮಾತ್ರ ಇಸ್ಲಾಮ್‌ ಸ್ವೀಕರಿಸಿ ಅಲ್ಲಿಯೇ ವಾಸಿಸಿದರು. ಉಳಿದವರು ಸಿರಿಯಾ ಮತ್ತು 
ಖೈಬರ್‌ಗಳಿಗೆ ಹೊರಟರು. 

ಈ ಅಧ್ಯಾಯದಲ್ಲಿ ಪ್ರಸ್ತುತ ಘಟನೆಯ ಬಗ್ಗೆ ಚರ್ಚಿಸಲಾಗಿದೆ. 
ಚರ್ಚಾ ವಿಷಯಗಳು 

ಮೇಲೆ ತಿಳಿಸಿರುವಂತೆ ಬನೂ ನದೀರ್‌ ಯುದ್ಧದ ವಿವರಣೆಯೇ ಈ ಅಧ್ಯಾಯದ ವಿಷಯವಾಗಿದೆ. ಇದರಲ್ಲಿ ಒಟ್ಟಿನಲ್ಲಿ 
5 ವಿಷಯಗಳನ್ನು ವಿವರಿಸಲಾಗಿದೆ. 

(1) ಆರಂಭದ 4ವಚನಗಳಲ್ಲಿ ನದೀರ್‌ ಗೋತ್ರವು ಈಗಾಗಲೇ ನೋಡಿದ ಪರಿಣಾಮಗಳಿಂದ ಪಾಠ ಕಲಿಯುವಂತೆ ಜಗ 
ತ್ತಿಗೆ ಎಚ್ಚರಿಕೆ ನೀಡಲಾಗಿದೆ. ಅದೊಂದು ದೊಡ್ಡ ಗೋತ್ರವಾಗಿತ್ತು. ಅವರ ಜನಸಂಖ್ಯೆಯು ಮುಸ್ಲಿಮರಿಗಿಂತ ಸ್ವಲ್ಪವೂ 
ಕಡಿಮೆಯಿರಲಿಲ್ಲ, ಸಂಪತ್ತು ಮತ್ತು ಸವಲತ್ತುಗಳಲ್ಲಿ ಅವರು ಮುಸ್ಲಿಮರಿಗಿಂತ ಬಹಳ ಮುಂದಿದ್ದರು. ಯುದ್ಧೋಪಕರಣಗಳ 
ಕೊರತೆಯೂ ಇರಲಿಲ್ಲ. ಅವರ' ಕೋಟೆಗಳೂ ಭದ್ರವಾಗಿದ್ದವು. ಹಾಗಿದ್ದರೂ ಕೆಲವೇ ದಿನಗಳ ಮುತ್ತಿಗೆಯನ್ನು ಅವರಿಗೆ 


ಕಾಂಡ - 28 


278 ತಪ್ಪೀಮುಲ್‌ ಕುರ್‌ಆನ್‌ 


ಸೈರಿಸಲಾಗಲಿಲ್ಲ. ತಮ್ಮ ಪೈಕಿ ಯಾರೊಬ್ಬರ ಹತ್ಯೆಗೂ ಆಸ್ಪದ ನೀಡದೆ ಶತಮಾನಗಳಿಂದ ವಾಸವಾಗಿದ್ದ ಸ್ಥಳವನ್ನು ತೊರೆದು 
ಗಡೀಪಾರಿಗೆ ಅವರು ಒಪ್ಪಿದರು. ಇದು ಮುಸ್ಲಿಮರ ಶಕ್ತಿ ಸಾಮರ್ಥ್ಯಗಳ ಮಹಿಮೆಯಲ್ಲವೆಂದು ಅಲ್ಲಾಹನು ಹೇಳಿದ್ದಾನೆ. 
ವಸ್ತುತಃ ಅದು ಅವರು ಅಲ್ಲಾಹ್‌ ಮತ್ತು ಪ್ರ ಪ್ರವಾದಿವರ್ಯರನ್ನು ವಿರೋಧಿಸಿದ ಮತ್ತು ಅಲ್ಲಾಹನ ಶಕ್ತಿಯೊಂದಿಗೆ ಸಂಘರ್ಷಿಸುವ 
ಧೈರ್ಯ ತೋರುವವರ ಅಂತಿಮ ಗತಿ ಇದೇ ಆಗಿದೆ. 

(2) 5ನೇ ವಚನದಲ್ಲಿ ಯುದ್ಧದ ಅಗತ್ಯಗಳಿಗಾಗಿ ವೈರಿ ಪ್ರದೇಶದಲ್ಲಿ ಮಾಡುವ ನಾಶ ನಷ್ಟಗಳು (ಅ A ೨.ತಿ) 
ಭೂಮಿಯಲ್ಲಿ ಕ್ಷೋಭೆ ಹರಡುವ ಸಾಲಿಗೆ ಸೇರುವುದಿಲ್ಲವೆಂಬ ಯುದ್ಧ ನಿಯಮವನ್ನು ವಿವರಿಸಲಾಗಿದೆ. 

(3) 6ರಿಂದ 10ರ ವರೆಗಿನ ವಚನಗಳಲ್ಲಿ ಯುದ್ಧ ಅಥವಾ ಸಂಧಾನದಿಂದ ಇಸ್ಲಾಮಿ ಸರ್ಕಾರದ ಅಧೀನವಾದ ಜಮೀನು 
ಸೊತ್ತುವಿತ್ತಗಳನ್ನು ಏನು ಮಾಡಬೇಕೆಂದು ವಿವರಿಸಲಾಗಿದೆ. ಇದು ವಿಮೋಚಿತ ಪ್ರದೇಶವು ಮುಸ್ಲಿಮರ ಸ್ವಾಧೀನವಾದ ಪ್ರಥಮ 
ಸಂದರ್ಭವಾಗಿದ್ದುದರಿಂದ ಇಲ್ಲಿ ಆ ನಿಯಮವನ್ನು ತಿಳಿಸಲಾಗಿದೆ. 

(4) 11ರಿಂದ 17ರವರೆಗಿನ ವಚನಗಳಲ್ಲಿ ಬನೂ ನದೀರ್‌ ಯುದ್ಧ ವೇಳೆಯಲ್ಲಿ ಕಪಟ ವಿಶ್ವಾಸಿಗಳು ಸ್ವೀಕರಿಸಿದ ವರ್ತ 
ನೆಗಳು ಕಾರಣಗಳನ್ನು ಬೆಟ್ಟು ಮಾಡಲಾಗಿದೆ. 

(5) ಕೊನೆಯ ಪರಿಚ್ಛೇದವು ಸಂಪೂರ್ಣವಾಗಿ ಒಂದು ಉಪದೇಶವಾಗಿದೆ. ನಾವು ಸತ್ಯದಲ್ಲಿ ವಿಶ್ವಾಸವಿರಿಸಿರುವವರೆಂದು 
ಹೇಳುತ್ತಾ ಮುಸ್ಲಿಮರ ಜತೆ ಸೇರಿದ್ದರೂ ಮನದಲ್ಲಿ ವಿಶ್ವಾಸದ ನೈಜ ಸ್ಫೂರ್ತಿಯಿಲ್ಲದ ಎಲ್ಲರೂ ಅದರ ಅಭಿಸಂಬೋಧಿತರಾಗಿದ್ದಾರೆ. 
ವಿಶ್ವಾಸದ ಮೂಲ ಬೇಡಿಕೆಗಳೇನು, ಭಯ ಭಕ್ತಿ ಮತ್ತು ಕರ್ಮಭ್ರಷ್ಟತೆಯ ನೈಜ ವ್ಯತ್ಯಾಸಗಳೇನು, ನಾವು ವಿಶ್ವಾಸವಿರಿಸಿರುವೆವೆಂದು 
ವಾದಿಸುತ್ತಿರುವ ಕುರ್‌ಆನಿನ ಪ್ರಾಧಾನ್ಯವೇನು? ಅವರು ವಿಶ್ವಾಸವಿರಿಸಿರುವಾಗ ಒಪ್ಪಿಕೊಂಡ ಅಲ್ಲಾಹನ ಗುಣ ವಿಶೇಷಗಳು 
ಯಾವುದೆಂದು ಅದರಲ್ಲಿ ಅವರಿಗೆ ವಿವರಿಸಲಾಗಿದೆ. 


ಕಾಂಡ - 28 


1 ತ i 
ಚೂ 


(ಅವತೀರ್ಣ - ಮದೀನದಲ್ಲಿ) 
ಸೂಕ್ತಗಳು: 24 ರುಕೂಲ್‌ಗಳು: 3 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


MAIS oR ಟ್ರತ 439 ಕ್ರಿ೬ ಟಿ ಕ್ರಿ ಒಪ 65 
72೩1714658 ಪಿಪಿ ಬರ್ತಿ sibs 5S 
ಜಿ ಬಿತ್ತಿ 44 5 ಟನ dl 154 SSE 
(1) ಭೂಮಿ-ಆಕಾಶಗಳಲ್ಲಿರುವ ಪ್ರತಿಯೊಂದು ವಸ್ತುವೂ ಅಲ್ಲಾಹನನ್ನು ಜಪಿಸಿದೆ. ಅವನೇ ಪ್ರಬಲನೂ 
ಯುಕ್ತಿಪೂರ್ಣನೂ ಆಗಿರುತ್ತಾನೆ." 
ಗ್ರಂಥದವರಾದ ಸತ್ಯನಿಷೇಧಿಗಳನ್ನು ಪ್ರಥಮ ಆಕ್ರಮಣದಲ್ಲೇ` ಅವರ ಮನೆಗಳಿಂದ ಹೊರಕ್ಕೆ ಅಟ್ಟಿದವನು 
ಅವನೇ. ಅವರು ಹೊರಟು ಹೋಗುವರೆಂದು ನೀವೆಂದೂ ಭಾವಿಸಿರಲಿಲ್ಲ. ಅವರೂ ತಮ್ಮ ಕೋಟೆಗಳು ತಮ್ಮನ್ನು 
ಅಲ್ಲಾಹನಿಂದ ರಕ್ಷಿಸಬಹುದೆಂದು ತಿಳಿದುಕೊಂಡಿದ್ದರು." ಆದರೆ ಅಲ್ಲಾಹನು ಅವರು ಊಹಿಸಿಯೂ ಇರದಂತಹ . 


1. ವಿವರಣೆಗಾಗಿ ಅಲ್‌ ಹದೀದ್‌ ಅಧ್ಯಾಯದ ಟಿಪ್ಪಣಿ:1-2 ನೋಡಿರಿ. ಬನೂ ನದೀರ್‌ ಗೋತ್ರದ ಗಡೀಪಾರಿನ ವಿವರಣೆಗಿಂತ 
ಮುಂಚೆ ಈ ಪೀಠಿಕೆಯ ನುಡಿಗಳ ಉದ್ದೇಶವು ಆ ಬಲಿಷ್ಠ ಯಹೂದಿ ಗೋತ್ರಕ್ಕೆ ಬಂದ ದುರವಸ್ಥೆಗೆ ಅಲ್ಲಾಹನ ಮಹಿಮೆ ಕಾರಣವಾಗಿದೆಯೇ 
ವಿನಾ ಮುಸ್ಲಿಮರ ಶಕ್ತಿಯಲ್ಲವೆಂಬ ವಾಸ್ತವಕತೆಯನ್ನು. ಗ್ರಹಿಸಲು ಜನಮನವನ್ನು ಸಿದ್ಧಗೊಳಿಸುವುದಾಗಿದೆ. 

2. ಮೂಲದಲ್ಲಿ ತತವ! ಛೆ 53 ಎಂಬ ಪದಗಳಿವೆ. ಹಶ್ರ್‌ ಪದಕ್ಕೆ ಚದುರಿದ ಜನರನ್ನು ಒಟ್ಟು ಸೇರಿಸುವುದು, ಚೆಲ್ಲಾಪಿಲ್ಲಿಯಾಗಿರುವ 
ವ್ಯಕ್ತಿಗಳನ್ನು ಒಂದುಗೂಡಿಸಿ ಹೊರಡಿಸುವುದು ಎಂಬರ್ಥಗಳಿವೆ. "ಲಿ ಅವ್ಜಲಿಲ್‌ ಹಶ್ರ್‌' ಎಂದರೆ ಮೊದಲ ಸಮಾವೇಶ ಅಥವಾ ಪ್ರಥಮವಾಗಿ 
ಒಟ್ಟು ಸೇರಿಸಿದ ಸಂದರ್ಭದಲ್ಲಿಎಂದು ಇದರ ಅರ್ಥ. ಇಲ್ಲಿಮೊದಲ ಸಮಾವೇಶದ ತಾತ್ಸರ್ಯವೇನೆಂಬ ಪ್ರ ಪ್ರಶ್ನೆ ಉದ್ಭವಿಸುತ್ತದೆ. ಕುರ್‌ಆನ್‌ 
ವ್ಯಾಖ್ಯಾನಗಾರರಲ್ಲಿ ಆ ಕುರಿತು ವಿಭಿನ್ನ ಅಭಿಪ್ರಾಯಗಳಿವೆ. ಒಂದು ವಿಭಾಗದ ದೃಷ್ಟಿಯಲ್ಲಿ ಅದು ಮದೀನದಿಂದ ನದೀರ್‌ ಗೋತ್ರದ 
ಉಜ್ಜಾಟನೆಯಾಗಿದೆ. ಖಲೀಫ ಉಮರ್‌ರ(ರ) ಆಡಳಿತ ಕಾಲದಲ್ಲಿ ಅರೇಬಿಯದಿಂದ ಯಹೂದಿ-ಕ್ರೈ ಸ್ತರನ್ನು ಉಚ್ಛಾಟಿಸಿದ ಘಟನೆಯು 
ಎರಡನೇ ಹಶ್ರ್‌ ಎಂಬ ದೃಷ್ಟಿಯಲ್ಲಿಇದನ್ನು ಮೊದಲ ಹಶ್ರ್‌ ಎನ್ನಲಾಗುತ್ತದೆ. ಕೊನೆಯ ಹಶ್ರ್‌ ಅಂತ್ಯದಿನದಲ್ಲಿಸಂಭವಿಸುವುದು. ಇನ್ನೋ ರದ್ದು 
ವಿಭಾಗದ ಅಭಿಪ್ರಾಯದಂತೆ, ಅದು ನದೀರ್‌ ಗೋತ್ರವನ್ನು ಎದುರಿಸಲಿಕ್ಕಾಗಿ ಮುಸ್ಲಿಮ್‌ ಯೋಧರ ಜಮಾವಣೆಯಾಗಿದೆ. ಖೆ ಛೆ ತ್ತಿ 
ಎಂಬ ನುಡಿಯ ಅರ್ಥವು ಮುಸ್ಲಿಮರು ಅವರೊಂದಿಗೆ ಯುದ್ಧ ಮಾಡಲು ಈಗಲೂ ಒಟ್ಟು ಸೇರುತ್ತಿರುವರೆಂದರ್ಥ. ಸಂಘಷಃ ೯ ಮತ್ತು 
ರಕ್ತಪಾತದ ಸಮಯ ಬಂದಿಲ್ಲ. ಅಷ್ಟರಲ್ಲಿ ಅಲ್ಲಾಹನ ಸಾಮಥ್ಯ ೯ದಿಂದ ಅವರು ದೇಶ ಬರಯ ಸಿದ್ಧರಾದರು. ಬೇರೆ ಮಾತಿನಿಂದ 
ಹೇಳುವುದಾದರೆ, ಈ ವಚನವು ಆರಂಭದಲ್ಲಿಯೇ ಎಂಬ ಅರ್ಥದಲ್ಲಿ ಇಲ್ಲಿ ಉಪಯೋಗಿಸಲಾಗಿದೆ. ತಾ ವಲಿಯುಲ್ಲಾರು ಅದನ್ನು 
ಪ್ರಥಮ ಸೇನಾ ಜಮಾವಣೆ ಎಂದು ಅನುವಾದಿಸಿದ್ದಾರೆ. ಶಾಹ್‌ ಅಬ್ದುಲ್‌ ಕಾದೀಕರು ಮೊದಲೇ ಜಮಾವಣೆಯಾಗುತ್ತಿದ್ದರು ಎಂದು ಅನು 


ಕಾಂಡ - 28 


280 ತಪ್ಪೀಮುಲ್‌ ಕುರ್‌ಆನ್‌ 


ಮೋದಿಸಿದ್ದಾರೆ. ನಮ್ಮ ದೃಷ್ಟಿಯಲ್ಲಿ ಈ ಎರಡನೆಯ ಅರ್ಥವೇ ಹೆಚ್ಚು ಸೂಕ್ತವೆನಿಸುತ್ತದೆ. 

3. ನದೀರ್‌ ಗೋತ್ರದ ಗಡಿಪಾರಿನ ಕುರಿತು ಮನದಲ್ಲಿ ಯಾವುದೇ ಗೊಂದಲ ಮೂಡದಿರಲಿಕ್ಕಾಗಿ ಆರಂಭದಲ್ಲಿಯೇ ಒಂದು 
ವಿಷಯವನ್ನು ತಿಳಿದಿರಬೇಕಾಗಿದೆ. ಪ್ರವಾದಿ(ಸ) ಮತ್ತು ಬನೂ ನದೀರ್‌ ಗೋತ್ರವು ಪರಸ್ಪರ ಶರ್ತಬದ್ಧ ಒಪ್ಪಂದ ಮಾಡಿಕೊಂಡಿದ್ದರು. ಈ 
ಒಪ್ಪಂದವನ್ನು ಅವರು ರದ್ದುಗೊಳಿಸದಿರುವುದರಿಂದ ಒಪ್ಪಂದ ಮುಗಿದಿರಲಿಲ್ಲ. ಆದರೆ ಅವರು ಈ ಮುಂಚೆ ಹಲವು ಬಾರಿ ದೊಡ್ಡ ಮತ್ತು 
ಸಣ್ಣ ಪ್ರಮಾಣದಲ್ಲಿ ಕರಾರು ಉಲ್ಲಂಘಿಸಿದ ಬಳಿಕ ಇದೀಗ ಒಪ್ಪಂದವನ್ನು ಸಂಪೂರ್ಣವಾಗಿ ಅನೂರ್ಜಿತಗೊಳಿಸಬಹುದಾದಂಥ ಘೋರ 
ಕೃತ್ಯ ನಡೆಸಿರುವುದರಿಂದ ಅವರನ್ನು ಆಕ್ರಮಿಸಲಾಯಿತು. ಒಪ್ಪಂದದ ಇನ್ನೊಂದು ಕಕ್ಷಿಯನ್ನು ಅಂದರೆ ಇಸ್ಲಾಮೀ ರಾಷ್ಟ್ರದ ನಾಯಕನನ್ನೇ 
ವಧಿಸುವ ಪಿತೂರಿಯೇ ಆ ಘೋರ ಕೃತ್ಯವಾಗಿತ್ತು. ಏಕಪಕ್ಷೀಯವಾಗಿ ಒಪ್ಪಂದವನ್ನು ಉಲ್ಲಂಘಿಸಲಾಗಿದೆಯೆಂದು ಆರೋಪಿಸಿದಾಗ 
ಅವರಿಂದ ನಿರಾಕರಿಸಲಾಗದ ರೀತಿಯಲ್ಲಿ ಅದು ಬಯಲಾಯಿತು. ಆ ಬಳಿಕ ಪ್ರವಾದಿವರ್ಯರು ಅವರಿಗೆ 10 ದಿನಗಳ ಗಡುವು ನೀಡಿದರು. 
ಆ ಅವಧಿಯೊಳಗೆ ಅವರು ಮದೀನಾ ತೊರೆದು ಹೋಗಬೇಕು. ಅನ್ಯಥಾ ಅವರ ವಿರುದ್ಧ ಯುದ್ಧ ಮಾಡಲಾಗುವುದು. ಈ ಮುನ್ನೆಚ್ಚರಿಕೆ 
ಪವಿತ್ರ ಕುರ್‌ಆನ್‌ನಲ್ಲಿ ತಿಳಿಸಿದ ಕೆಳಗಿನ ಆದೇಶದ ಜಾರಿಯಾಗಿತ್ತು. ನಿಮ್ಮ ಪೈಕಿ ಯಾರಿಂದಲಾದರೂ ವಂಚನೆಯ (ಕರಾರು ಉಲ್ಲಂಘನೆ) 
ಆಶಂಕೆಯಿದ್ದರೆ ಅವರೊಂದಿಗಿನ ಒಪ್ಪಂದವನ್ನು ಬಹಿರಂಗವಾಗಿ ಅವರ ಮುಂದೆ ಎಸೆದು ಬಿಡಿರಿ. (ಅಲ್‌ ಅನ್ನಾಲ್‌:58) ಅದರಿಂದ ಅವರ 
ಗಡೀಪಾರನ್ನು ಅಲ್ಲಾಹನು ನನ್ನ ಕೃತ್ಯ ಎಂದು ಹೇಳಿದ್ದಾನೆ. ಯಾಕೆಂದರೆ ಅದು ಸಂಪೂರ್ಣವಾಗಿ ದಿವ್ಯ ಕಾನೂನುಬದ್ಧ ಕ್ರಮವಾಗಿದೆ. 
ಅರ್ಥಾತ್‌, ಅದು ಪ್ರವಾದಿ ಮತ್ತು ಮುಸ್ಲಿಮರು ಮಾಡಿದ್ದರ ಬದಲಾಗಿ ಅಲ್ಲಾಹನೇ ಗಡೀಪಾರು ಮಾಡಿದುದಾಗಿದೆ. ಅಲ್ಲಾಹನು ತನ್ನ 
ಕೃತ್ಯವೆಂದು ಒಪ್ಪಿದ 2ನೇ ಕಾರಣವನ್ನು ಮುಂದಿನ ವಚನದಲ್ಲಿ ತಿಳಿಸಲಾಗಿದೆ. 

4. ಈ ಸೂಚನೆಯು ಗ್ರಹಿಸುವುದಕ್ಕೆ ಒಂದು ವಿಷಯವನ್ನು ಗಮನದಲ್ಲಿರಿಸಬೇಕು. ಬನೂ ನದೀರ್‌ ಗೋತ್ರವು ಶತಮಾನಗಳಿಂದ 
ಇಲ್ಲಿ ವಾಸವಾಗಿತ್ತು. ಮದೀನದ ಹೊರಗಿರುವ ಅವರ ವಸತಿ ಸಮುಚ್ಛಯಗಳು ಅವರ ಗುತ್ತಿಗೆಯಾಗಿತ್ತು. ಅಲ್ಲಿ ಅವರು ಹೊರತು 
ಬೇರೊಂದು ಜನಾಂಗವಿರಲಿಲ್ಲ. ಅವರ ವಸತಿ ಪ್ರದೇಶವನ್ನು ಕೋಟೆ ನಿರ್ಮಿಸಿ ಭದ್ರಗೊಳಿಸಲಾಗಿತ್ತು. ಅವರ ಮನೆಗಳನ್ನು ಕೂಡಾ ನಾಲ್ಕೆಸೆ 
ಗಳಲ್ಲಿ ಗಲಭೆಕೋರ ಗೋತ್ರಗಳಿರುವಂತೆ ಕೋಟೆಗಳ ರೂಪದಲ್ಲಿ ನಿರ್ಮಿಸಲಾಗಿತ್ತು. ಅದಲ್ಲದೆ ಅವರ ಜನಬಲವೂ ಮುಸ್ಲಿಮರಿಗಿಂತ 
ಕಡಿಮೆಯಿರಲಿಲ್ಲ. ಹಾಗೆಯೇ ಮದೀನದಲ್ಲಿಯೂ ಅವರನ್ನು ಬೆಂಬಲಿಸುವ ಧಾರಾಳ ಕಪಟವಿಶ್ಚಾಸಿಗಳಿದ್ದರು. ಆದ್ದರಿಂದ ಈ ಮಂದಿ ಕೇವಲ 
ದಿಗ್ಗಂಧನದಿಂದಲೇ ಈ ರೀತಿ ಪ್ರಜ್ಞೆ ತಪ್ಪಿ ತಮ್ಮ ವಸತಿಗಳನ್ನು ತೊರೆದು ಹೋಗಬಹುದೆಂದು ಮುಸ್ಲಿಮರು ಸ್ವಲ್ಪವೂ ನಿರೀಕ್ಷಿಸಿರಲಿಲ್ಲ. 
ಯಾವುದೇ ಶಕ್ತಿಯು ಕೇವಲ ಆರೇ ದಿನಗಳಲ್ಲಿ ಆ ಸ್ಥಳವನ್ನು ಅಧೀನಗೊಳಿಸಬಹುದೆಂದು ಬನೀ ನದೀರ್‌ ಗೋತ್ರದವರೂ ಊಹಿಸಿರಲಿಲ್ಲ. 
ವಸ್ತುತಃ ಅದಕ್ಕಿಂತ ಮುಂಚೆಯೇ ಕೈನುಕಾಆ್‌ ಗೋತ್ರವನ್ನು ಗಡೀಪಾರು ಮಾಡಿ ಅವರ ಪೌರುಷದ ಮಾತುಗಳೆಲ್ಲವೂ ಕೇವಲ ಬೊಗಳೆಯೆಂದು 
ಅವರಿಗೆ ಮನವರಿಕೆಯಾಗಿತ್ತು. ಆದರೆ ಅವರು ಮದೀನದಲ್ಲಿಯೇ ಒಂದು ಕೇರಿಯಲ್ಲಿ ವಾಸವಾಗಿದ್ದರು. ಅವರಿಗೆ ತಮ್ಮದೇ ಆದ ಭದ್ರ 
ಕೋಟೆ ಅಭಯಸ್ಥಾನವಿರಲಿಲ್ಲ. ಆದ್ದರಿಂದ ನಮಗೆ ಮುಸ್ಲಿಮರನ್ನು ಪ್ರತಿರೋಧಿಸಲು ಸಾಧ್ಯವೆಂದು ಬನೂ ನದೀರ್‌ ಗೋತ್ರದವರು 
ಭಾವಿಸಿದ್ದರು. ತಮ್ಮ ಸುರಕ್ಷಿತ ವಸತಿಕೇಂದ್ರಗಳನ್ನು ನೋಡಿ ಯಾರಾದರೂ ನಮ್ಮನ್ನು ಹೊರಹಾಕಬಹುದೆಂದು ಅವರು ಊಹಿಸಿಯೇ 
ಇರಲಿಲ್ಲ. ಆದ್ದರಿಂದಲೇ 10 ದಿನಗಳೊಳಗೆ ಮದೀನಾದಿಂದ ಹೊರಟು ಹೋಗಬೇಕೆಂಬ ಅಂತಿಮ ಎಚ್ಚರಿಕೆ ನೀಡಿದಾಗ ಅವರು ಬಹಳ 
ದರ್ಪದಿಂದ ಅದನ್ನು ತಿರಸ್ಕರಿಸಿ, ನಿಮಗೆ ತೋಚಿದಂತೆ ಮಾಡಿರೆಂದು ಉತ್ತರಿಸಿದ್ದರು. ಇಲ್ಲಿ ನಮ್ಮ ಕೋಟೆಗಳು ನಮ್ಮನ್ನು ಅಲ್ಲಾಹನಿಂದ 
ರಕ್ಷಿಸಬಹುದೆಂದು ಅವರು ಭಾವಿಸಿದ್ದರೆಂದು ಅಲ್ಲಾಹನು ಯಾವ ಆಧಾರದಲ್ಲಿ ಹೇಳಿದನೆಂಬ ಪ್ರಶ್ನೆ ಉದ್ಭವಿಸುತ್ತದೆ. ನಾವು ಅಬ್ದುಲ್ಲಾರ 
ಪುತ್ರ ಮುಹಮ್ಮದ್‌ನ ಬದಲಾಗಿ ಅಲ್ಲಾಹನನ್ನು ಎದುರಿಸುತ್ತಿದ್ದೇವೆಂದು ಯಹೂದಿಯರಿಗೆ ನಿಜವಾಗಿಯೂ ತಿಳಿದಿತ್ತೇ? ಅದನ್ನು ಅರಿತೇ 
ಅವರು ನಮ್ಮ ಕೋಟೆಗಳು ನಮ್ಮನ್ನು ಅಲ್ಲಾಹನಿಂದ ರಕ್ಷಿಸಬಹುದೆಂದು ಭಾವಿಸಿದ್ದರೇ? ಇದು ಯಹೂದಿಯರ ಮನೋಗತ ಮತ್ತು 
ಶತಮಾನಗಳಿಂದ ನಡೆದು ಬಂದ ಕಥೆಗಳನ್ನು ತಿಳಿದಿಲ್ಲದ ಯಾರಲ್ಲಿಯೂ ಮೂಡಬಹುದಾದ ಸಂದೇಹವಾಗಿದೆ. ಜನಸಾಮಾನ್ಯರ ಮಟ್ಟಿಗೆ 
ಅಲ್ಲಾಹನೇ ನಮ್ಮನ್ನು ಎದುರಿಸುತ್ತಿರುವನೆಂದು ಯಹೂದಿಯರು ಮನಃಪೂರ್ವಕ ತಿಳಿದಿದ್ದರೂ ತಮ್ಮ ಕೋಟೆ ಮತ್ತು ಆಯುಧಗಳು 
ನಮ್ಮನ್ನು ಅಲ್ಲಾಹನಿಂದ ಸಂರಕ್ಷಿಸುವುದೆಂದು ವಾದಿಸಿದರೆಂದು ಅನುಮಾನಿಸಲು ಸಾಧ್ಯವಿಲ್ಲ. ಆದ್ದರಿಂದ ನದೀರ್‌ ಗೋತ್ರವು ತಮ್ಮ 
ಕೋಟೆಗಳ ಬಾಹ್ಯ ಭದ್ರತೆಯನ್ನು ನೋಡಿ ಪ್ರವಾದಿವರ್ಯರ(ಸ) ಆಕ್ರಮಣದಿಂದ ಅದು ತಮ್ಮನ್ನು ರಕ್ಷಿಸಬಹುದೆಂದು ಭಾವಿಸಿದರೆಂದು 
ಓರ್ವ ಅನನುಭವಿಯೂ ಈ ಸಂದರ್ಭವನ್ನು ವ್ಯಾಖ್ಯಾನಿಸಬಹುದು. ವಸ್ತುತಃ ಅಲ್ಲಾಹನೇ ಅವರನ್ನು ಎದುರಿಸಿದ್ದನು. ಅವರನ್ನು ಅಲ್ಲಾಹ 
ನಿಂದ ಅವರ ಕೋಟೆಗಳಿಗೆ ರಕ್ಷಿಸಲಾಗಲಿಲ್ಲ. ಆದರೆ ವಾಸ್ತವಿಕತೆ ಹೀಗಿದೆ: ಯಹೂದಿಯರು ಜಗತ್ತಿನಲ್ಲಿ ಅಲ್ಲಾಹನನ್ನು ಮನಃಪೂರ್ವಕ 
ವಿರೋಧಿಸುತ್ತಿದ್ದ ವಿಚಿತ್ರ ಸಮುದಾಯವಾಗಿದ್ದಾರೆ. ದೇವಪ್ರವಾದಿಯೆಂದು ತಿಳಿದೇ ಅವರು ಪ್ರವಾದಿಗಳನ್ನು ವಧಿಸಿದ್ದರು. ಅವರು 
ಹೆಮ್ಮೆಯಿಂದ ಎದೆ ಉಬ್ಬಿಸಿ ನಾವು ದೇವಪ್ರವಾದಿಯನ್ನು ಕೊಂದೆವೆಂದು ಸಾರಿದ್ದರು. ಅವರ ಕುಲಪತಿಯಾಗಿದ್ದ ಯಲಆ್‌ಕೂಬರು ಒಂದು 
ರಾತ್ರಿ ಸಂಪೂರ್ಣವಾಗಿ ಅಲ್ಲಾಹನೊಡನೆ ಮಲ್ಲಯುದ್ಧ ನಡೆಸಿ ಪ್ರಭಾತದ ತನಕ ಹೋರಾಡಿದರೂ ಅಲ್ಲಾಹನಿಗೆ ಅವರನ್ನು ಕೆಡಹಲಾಗಿಲ್ಲವೆಂದು 


ಕಾಂಡ - 28 


59. ಅಲ್‌ ಹಶ್ರ್‌ 281 


ENE IISA) SEG egies ೋ ೃ 
ಜೇ 4 1 v4 14. ೮%.) pa ೬೨೨ 
UT a 8 FL ಟ್‌ Sas MSL GAIT 
ಕಡೆಯಿಂದ ಅವರ ಮೇಲೇರಿ ಬಂದನು. ಅವನು ಅವರ ಹೃದಯದಲ್ಲಿ ಭೀತಿ ಹುಟ್ಟಿಸಿ ಬಿಟ್ಟನು. ಪರಿಣಾಮವಾಗಿ 
ಅವರು ಸ್ವತಃ ತಮ್ಮಕೈಗಳಿಂದಲೂ ಸತ್ಯವಿಶ್ವಾಸಿಗಳ ಕೈಗಳಿಂದಲೂ ತನ್ನುನಸಗಳನ್ನು ಹಾಳುಗೆಡಹುತ್ತಿದ್ದರು. " ಆದುದರಿಂದ 
ಕಣ್ಣುಳ್ಳವರೇ ಪಾಠ ಕಲಿಯಿರಿ. 


(3-4) ಅಲ್ಲಾಹನು ಅವರ ಪಾಲಿಗೆ ದೇಶಭ್ರ ಷತೆಯನ್ನು ವಿಧಿಸದಿರುತ್ತಿದ್ದರೆ ಈ ಲೋಕದಲ್ಲೇ ಅವರಿಗೆ ಯಾತನೆ. 
ಕೊಟ್ಟು ಬಿಡುತ್ತಿದ್ದನು ಮತ್ತು ಪರಲೋಕದಲ್ಲಂತು ಅವರಿಗೆ ನರಕಾಗ್ನಿಯ ಯಾತನೆ ಇದ್ದೇ ಇದೆ. ಅವರು ಅಲ್ಲಾಹ್‌ 


ಅವರ ಕಥೆಗಳಲ್ಲಿದೆ. ಪ್ರಭಾತವಾದಾಗ ನನ್ನನ್ನು ಜೀವಂತ ಬಿಡಬೇಕೆಂದು ಅಲ್ಲಾಹನು ಅವರೊಡನೆ ಹೇಳಿದನಂತೆ. ನೀನು ನನಗೆ ಅನುಗ್ರಹ 
ನೀಡದೆ ಬಿಡುವುದಿಲ್ಲವೆಂದು ಅವರೂ ಹೇಳಿದರು. ಅಲ್ಲಾಹನು ಅವರೊಡನೆ ವಿಚಾರಿಸಿದನು: ನಿನ್ನ ಹೆಸರೇನು? ಅವರು: ಯಲ್‌ಕೂಬ್‌ 
ಎಂದರು. ಅಲ್ಲಾಹ್‌ ಹೇಳಿದನು: ಇನ್ನು ಮುಂದೆ ನಿನ್ನ ಹೆಸರು ಯಆ್‌ಕೂಬ್‌ ಎಂದಲ್ಲ. ಇಸ್ರಾಈಲ್‌ ಎಂದಾಗಿರುತ್ತದೆ. ಯಾಕೆಂದರೆ ನೀನು 
ದೇವ ಮತ್ತು ದೇವಚರರೊಡನೆ ಶಕ್ತಿ ಪರೀಕ್ಷೆ ನಡೆಸಿ ವಿಜಯಿಯಾಗಿರುವೆ. 1954ರಲ್ಲಿ ಜೂವಿಷ್‌ ಪಬ್ಲಿಕೇಷನ್‌ ಸೊಸೈಟಿ ಆಫ್‌ ಅಮೆರಿಕ 
ಪ್ರಕಟಿಸಿದ ಯಹೂದಿಯರ ಪವಿತ್ರ ಗ್ರಂಥದ (The Holy Scriptures) ಹೊಸ ಅನುವಾದ ನೋಡಿರಿ. ಕ್ರೈಸ್ತ ಬೈಬಲ್‌ನ ಆದಿಕಾಂಡ 
32: 25-29 ವಚನಗಳ ಅನುವಾದದಲ್ಲಿ ಈ ವಿಷಯವನ್ನು ಹೀಗೆ ವಿವರಿಸಲಾಗಿದೆ: ಯಹೂದಿ ಅನುವಾದದಲ್ಲಿ ಟಿಪ್ಪಣಿಯಾಗಿ ಇಸ್ರಾಈಲ್‌ 
ಪದಕ್ಕೆ He Who Striveth with God (ದೇವನೊಂದಿಗೆ ಬಲ ಪರೀಕ್ಷೆ ನಡೆಸಿದವ) ಎಂಬ ಅರ್ಥ ನೀಡಲಾಗಿದೆ. ಎನ್‌ಸೈಕ್ಲೋಪೀಡಿಯ 
ಆಫ್‌ ಬಿಬ್ಬಿಕ್‌ ಲಿಟರೇಚರ್‌ನಲ್ಲಿ ಕ್ರೈಸ್ತ ವಿದ್ವಾಂಸರು ಇಸ್ರಾಈಲ್‌ ಪದವನ್ನು 97108008 with 604 (ದೇವನೊಡನೆ ಮಲ್ಲಯುದ್ಧ ನಡೆ 
ಸಿದವ) ಎಂದು ಅರ್ಥೈಸಿದ್ದಾರೆ. ಬೈಬಲ್‌ ಯಶೋವಾ ಪುಸ್ತಕದಲ್ಲಿ ಯಅಕೂಬ್‌ರನ್ನು ಹೀಗೆ ವರ್ಣಿಸಲಾಗಿದೆ: ಅವರು ಬಲಿಷ್ಠರಾಗಿದ್ದ 
ದಿನಗಳಲ್ಲಿ ದೇವನೊಂದಿಗೆ ಮಲ್ಲಯುದ್ಧ ನಡೆಸಿದರು. ದೇವಚರರೊಡನೆ ಮಲ್ಲಯುದ್ಧ ಮಾಡಿ ಗೆದ್ದರು. (12: 4) ಇಸ್ರಾಈಲರು ಅವರ 
ವಿಶ್ವಾಸದಂತೆ, ಅವರು ದೇವನೊಡನೆ ಬಲಪರೀಕ್ಷೆ ನಡೆಸಿ ಕಾದಾಡಿದ ಇಸ್ರಾಈಲ್‌ನ ಮಕ್ಕಳಾಗಿದ್ದಾರೆ. ಹೀಗಿರುತ್ತಾ ದೇವನನ್ನು ಎದುರಿಸುತ್ತಿರು 
ವೆವಂದು ತಿಳಿದಿರುತ್ತಾ ದೇವನ ವಿರುದ್ಧ ದೃಢವಾಗಿ ನಿಲ್ಲಲು ಅವರಿಗೆ ಕಷ್ಟವೇನಿದೆ? ಈ ಆಧಾರದಲ್ಲಿಯೇ ಅವರು ಪ್ರವಾದಿಗಳ ಹತ್ಯೆಯನ್ನು 
ಸ್ಥತಃ ಒಪ್ಪಿದ್ದರು ಮತ್ತು ಅವರ ವಾದದಂತೆಯೇ ಅವರು ಈಸಾರನ್ನು ಶಿಲುಬೆಗೇರಿಸಿ ಕೊಂದು 4 1೨ 4% ಚಡ ಪೇ ತಕ್ಕ 
(ನಾವು ದೇವಪ್ರವಾದಿಯಾದ ಮಸೀಹ್‌ ಈಸಾ ಬಿನ್‌ ಮರ್ಯಮ್‌ರನ್ನು ಕೊಂದೆವು) ಎಂದು ನಿಸ್ಸಂಕೋಚದಿಂದ ಸಾರಿದ್ದರು. ಆದ್ದರಿಂದ 
ಮುಹಮ್ಮೃದ್‌ರನ್ನು ದೇವಪ್ರವಾದಿಯೆಂದು ತಿಳಿದಿರುತ್ತಾ ಅವರೊಡನೆ ಯುದ್ಧ ಮಾಡಿರುವುದು ಯಹೂದಿ ಪರಂಪರೆಗೆ ಹೊಸತೇನಲ್ಲ. 
ಜನಸಾಮಾನ್ಯರಾದ ಯಹೂದಿಯರಾಗಿದ್ದರೂ ಅವರ ವಿದ್ವಾಂಸರು ಮತ್ತು ಪುರೋಹಿತರಿಗೆ ಮುಹಮ್ಮದ್‌ರು(ಸ) ದೇವಪ್ರವಾದಿಯೆಂದು 
ಚೆನ್ನಾಗಿ ತಿಳಿದಿತ್ತು. ಕುರ್‌ಆನಿನಲ್ಲಿಯೇ ಅದಕ್ಕೆ ಅನೇಕ ಸಾಕ್ಷ್ಯಗಳಿವೆ. (ವಿವರಣೆಗಾಗಿ ತಪ್ಹೀಮುಲ್‌ ಕುರ್‌ಆನ್‌ ಭಾಗ-1, ಅಲ್‌ಬಕರ: 
79-95, ಅನ್ನಿಸಾ 190-191, ಭಾಗ-4 ಅಸ್ಸಾಘ್ಟಾತ್‌: 70-73 ಟಿಪ್ಪಣಿಗಳನ್ನು ನೋಡಿರಿ.) 

5. ಅಲ್ಲಾಹನು ಅವರ ಮೇಲೆರಗಿದನೆಂದರೆ ಎಲ್ಲಿಯೋ ಇದ್ದ ಅಲ್ಲಾಹನು ದಾಳಿ ಮಾಡಿದನೆಂದರ್ಥವಲ್ಲ ಇದೊಂದು 
ವರ್ಣನೋಕ್ತಿಯಾಗಿದೆ. ಅದರ ನೈಜ ತಾತ್ಪರ್ಯ ಹೀಗಿದೆ: ಅಲ್ಲಾಹನನ್ನು ಎದುರಿಸುವಾಗ ಒಂದು ಸೇನೆಯು ಬಂದು ನಮ್ಮನ್ನು ಆಕ್ರಮಿಸುವ 
ರೀತಿಯಲ್ಲಿಯೇ ನಮಗೆ ಅಪಾಯ ಬರಬಹುದು. ಆ ಅಪಾಯವನ್ನು ನಮ್ಮ ಕೋಟೆಗಳು ತಡೆಯಬಹುದೆಂದು ಅವರು ಭಾವಿಸಿದ್ದರು. 
ಆದರೆ ಕಿಂಚಿತ್ತೂ ಅಪಾಯ ನಿರೀಕ್ಷಿಸಿಲ್ಲದ ಕಡೆಯಿಂದ ಅಲ್ಲಾಹನು ಅವರನ್ನು ಆಕ್ರಮಿಸಿದನು. ಆ ಅನಿರೀಕ್ಷಿತ ಕ್ರಮದಿಂದ ಅವನು ಅವರ 
ಮನೋಬಲವನ್ನು ಕುಗ್ಗಿಸಿದನು. ಹೋರಾಟ ಬಲವನ್ನು ಅಳಿಸಿದನು. ಇದರಿಂದ ಅವರ ಶಸ್ತ್ರಾಸ್ತ್ರ ಮತ್ತು ಸುಭದ್ರ ಕೋಟೆಗಳು 
ನಿಷ್ಟಯೋಜಕವಾದವು. 

6. ಎರಡು ರೀತಿಯಲ್ಲಿ ನಾಶನಷ್ಟ ಸಂಭವಿಸಿತು. ಒಂದೆಡೆಯಲ್ಲಿ ಮುಸ್ಲಿಮರು ಹೊರಗಿನಿಂದ ಮುತ್ತಿಗೆ ಹಾಕಿ ಕೋಟೆಗಳನ್ನು 
ಕೆಡಹಲಾರಂಭಿಸಿದರು. ಇನ್ನೊಂದೆಡೆಯಲ್ಲಿ ಮುಸ್ಲಿಮರನ್ನು ತಡೆಯಲಿಕ್ಕಾಗಿ ಅವರೇ ಸ್ವತಃ ಅಲ್ಲಲ್ಲಿ ಕಲ್ಲು ಮರಗಳನ್ನು ರಾಶಿ ಹಾಕಿ ರಸ್ತೆ 
ತಡೆಗಳನ್ನು ನಿರ್ಮಿಸಿದ್ದರು. ಅದಕ್ಕಾಗಿ ತಮ್ಮ ಮನೆಗಳನ್ನು ಮುರಿದು ಅವುಗಳ ಅವಶೇಷಗಳನ್ನು ಶೇಖರಿಸಿದರು. ಕೊನೆಗೆ ಅಲ್ಲಿಂದ 
ಹೊರಡಲೇ ಬೇಕೆಂದು ಖಾತ್ರಿಯಾದಾಗ ಅವರು ಒಂದೊಮ್ಮೆ ಬಹಳ ಸ್ಫೂರ್ತಿಯಿಂದ ನಿರ್ಮಿಸಿ, ಸುಂದರಗೊಳಿಸಿ ಸಂರಕ್ಷಿಸಿದ್ದ ತಮ್ಮ 


ಕಾಂಡ - 28 


282 _ ತಪ್ಪೀಮುಲ್‌ ಕುರ್‌ಆನ್‌ 


ಮನೆಗಳು ಮುಸ್ಲಿಮರಿಗೆ ಉಪಯುಕ್ತವಾಗಬಾರದೆಂದು ತಮ್ಮ ಕೈಗಳಿಂದಲೇ ಹಾಳುಗೆಡಹಲಾರಂಭಿಸಿದರು. ತರುವಾಯ ಅವರು 
ಪ್ರವಾದಿಯವರೊಡನೆ, "ನಮ್ಮನ್ನು ಪ್ರಾ ಪ್ರಾಣಸಹಿತ ಬಿಡಬೇಕು. ಇಲ್ಲಿಂದ ಸಾಗಿಸಬಹುದಾದ ವಸ್ತುಗಳಲ್ಲಿ ಆಯುಧಗಳ ಹೊರತು ಎಲ್ಲವನ್ನೂ 
ಸಾಗಿಸಲು ಅನುಮತಿಸಬೇಕು' ಎಂಬ ಶರ್ತಗಳಂತೆ ಒಪ ಪ್ಲಂದ ಮಾಡಿದರು. ಅದರಂತೆ ಅವರು ಹೊರಟು ಹೋಗುವಾಗ ಮನೆಗಳ ಬಾಗಿಲು, 
ಕೆಟಕಿ ಮತ್ತು ಕಂಬಗಳನ್ನೂ ಕಿತ್ತೊಯ್ದರು. ಕೆಲವರು ಮರದ ಅಡ್ಡ ಮತ್ತು ಪಿಕಾಸುಗಳನ್ನು ಒಂಟೆಗಳ ಮೇಲೆ ಹೇರಿದ್ದರು. 

71. ಈ ಘಟನೆಯಲ್ಲಿ ಅನೇಕ ಎಚ್ಚರಿಕೆಯ ಪಾಠಗಳಿವೆ. ಈ ಸಂಕ್ಷಿಪ್ಪ ನುಡಿಗಳಲ್ಲಿ ಅವುಗಳನ್ನು ಸೂಚಿಸಲಾಗಿದೆ. ಈ ಯಹೂದಿ 
ಪೂರ್ವ ಪ್ರವಾದಿಗಳ ಸಮುದಾಯದವರೇ ಆಗಿದ್ದರು. ದೇವ ಮತ್ತು. ಗ್ರಂಥಗಳಲ್ಲಿ ವಿಶ್ವಾಸವಿರಿಸಿದ್ದರು. ಪೂರ್ವ ಪ್ರವಾದಿಗಳು ಮತ್ತು 
ಪರಲೋಕದಲ್ಲಿಯೂ ವಿಶ್ವಾಸ ವಿರಿಸಿದ್ದರು. ಅದರಂತೆ ಅವರು ಹಿಂದೆ ಮುಸ್ಲಿಮರಾಗಿದ್ದರು. ಆದರೆ ತಮ್ಮ ಧರ್ಮ ಮತ್ತು ನೀತಿಯನ್ನು 
ಕೈ ಬಿಟ್ಟು ದೇಹೇಜ್ಛೆ ಮತ್ತು ಲೌಕಿಕ ಲಾಭಗಳಿಗಾಗಿ ಸತ್ಯ ವನ್ನು ಬಹಿರಂಗವಾಗಿ ವಿರೋಧಿಸಿ ತಮ್ಮ ಒಪ್ಪಂದ ಮತ್ತುಪ ಪ್ರ ತಿಜ್ಞೆಗಳನ್ನು ಮುರಿದರು. 
ಆಗ ಅಲ್ಲಾಹನ ky ಪಾದೃಷ್ಟಿಯು ಅವರಿಂದ ಸಂಪು. ಬಿಟ್ಟಿತು. ಅದರ ಹೊರತು ಅಲ್ಲಾಹನಿಗೆ ಅವರೊಂದಿಗೆ ಯಾವ ಜ್ವೇಷವೂ ಇರಲಿಲ್ಲ, 
ಆದ್ದರಿಂದ ಪ್ರಥಮವಾಗಿ ಅವರ ದುರ್ಗತಿಯಿಂದ ಮುಸ್ಲಿಮರಿಗೆ ಈ ಎಚ್ಚರಿಕೆಯನ್ನು ನೀಡಲಾಗುತ್ತಿದೆ. ಯಹೂದಿಯರಂತ ನೀವೂ ದೇವನ 
ನೆಚ್ಚಿನ ಸಂತತಿಗಳೆಂದು ಭಾವಿಸಿ ಬಿಡಬಾರದು. ಹಾಗೆಯೇ ದೇವನ ಅಂತಿಮ ಪ್ರ ಪ್ರವಾದಿಯ ಸಮುದಾಯದವರೆಂಬ ಕಾರಣದಿಂದ 
ಅಲ್ಲಾಹನ ಅನುಗ್ರಹ ಮತ್ತು ಬೆಂಬಲವು ನಮ್ಮ ಠೇವಣಿಯಾಗಿದೆ. ಆದ್ದರಿಂದ ಮುಂದೆ ನಾವು ಧರ್ಮ ಮತ್ತು ನೈತಿಕತೆಯ ಬೇಡಿಕೆಯನ್ನು 
ಈಡೇರಿಸ! ಬೇಕಾಗಿಲ್ಲವೆಂಬ ಭ್ರಮೆಗೆ ಸಿಲುಕಬಾರದು. ಅದರೊಂದಿಗೆ ಸತ್ಯವನ್ನು ಮನಃಪೂರ್ವಕ ವಿರೋಧಿಸಿ ಆ ಬಳಿಕ ತಮ್ಮ ಶಕ್ತಿ, ಸಂಪತ್ತು 
ಮತ್ತು ಸಾಧನ ಸಾಮಗ್ರಿ ಗಳಲ್ಲಿ ಭರವಸೆಯಿರಿಸಿ ಅವು ನಮ್ಮನ್ನು ಅಲ್ಲಾಹನ ಹಿಡಿತದಿಂದ ರಕ್ಷಿಸುತ್ತವೆಂದು ಭಾವಿಸುವ ಜಗತ್ತಿನ ಎಲ್ಲರಿಗೂ 
ಈ ಘಟನೆಗಳಿಂದ ಎಚ್ಚರಿಕೆ ನೀಡಲಾಗಿದೆ. ಪ್ರವಾದಿ ಮುಹಮ್ಮದ್‌ರು ನಿರ್ದಿಷ್ಟ ಗೋತ್ರ ಅಥವಾ ಸಮುದಾಯದ ಉನ್ನತಿಗಾಗಿ 
ಆಗಮಿಸಿದವರಲ್ಲವಂಬುದು ಮದೀನಾದ ಯಹೂದಿಯರಿಗೆ ಅಜ್ಞಾತವಾಗಿರಲಿಲ್ಲ. ಟ್‌ ರೀತಿ ಅವರು ಮೂಲ ಸಂದೇಶವನ್ನು ನೀಡು 
ತಿದ್ದಾರೆ. ಅಖಿಲ ಮಾನವ ಕುಲವನ್ನು ಅಭಿಸಂಬೋಧಿಸುತ್ತಿದ್ದಾೆ. ದೇಶ-ವಂಶ ವ್ಯತ್ಯಾ ್ಯಸಗಳನ್ನು ಮೀರಿ ಅವರ ಸಮುದಾಯದಲ್ಲಿ 
ಯಾವುದೇ ಭೇದಭಾವವಿಲ್ಲದೆ ಎಲ್ಲರೂ ಸೇರಬಹುದೆಂದೂ ಅವರಿಗೆ ತಿಳಿದಿತ್ತು. ಪ್ರ ಪ್ರವಾದಿನರ್ಯರ(ಸು ಸಮುದಾಯದಲ್ಲಿ ಅಬಿಸೀನಿಯದ 
ಬಿಲಾಲ್‌, ರೋಮ್‌ನಸುಪೈಬ್‌ ಮತ್ತು ಪರ್ಶಿಯದ ಸ ಸಲ್ಫಾನ್‌ರಿಗೆ ಪ್ರವಾದಿವರ್ಯರ(ಸ) ಕುಟುಂಬಸ! ದಸ್ಯರ ಸ್ಥಾನಮಾನವೇ ಲಭಿಸಿರುವುದನ್ನು 
ಅವರು ಕಣ್ಣಾರೆ ಕಂಡಿದ್ದರು. ಆದ್ದರಿಂದ ಕುರೈಶರು ಅಥವಾ ಔಸ್‌-ಖರ್ರ್ರುಜ್‌ ಗೋತ್ರಗಳು ತಮ್ಮ ಮೇಲೆ ಪ್ರ ಪ್ರಭುತ್ವ ಸಾಧಿಸಬಹುದೆಂದು 
ಅವರು ಅಂಜಬೇಕಾಗಿರಲಿಲ್ಲ. ನಮ್ಮ ಪ್ರವಾದಿಗಳು ಬೋಧಿಸುತ್ತಿದ್ದ ಮೂಲಸಂದೇಶಗಳನ್ನು ಇವರು ಪ್ರಚಾರ ಮಾಡುತ್ತಿರುವರೆಂಬ 
ವಾಸ್ತವಿಕತೆಯನ್ನು ಅವರು ಅರಿತಿದ್ದರು. ನಾನು ಈ ಹಿಂದೆ ಯಾರೂ ಬೋಧಿಸಿಲ್ಲದ ಹೊಸ ಧರ್ಮವನ್ನು ಸಮರ್ಪಿಸುತ್ತಿದ್ದೇನೆ, ಆದ್ದರಿಂದ 
ಎಲ್ಲರೂ ಪೂರ್ವಧರ್ಮಗಳನ್ನು ತೊರೆದು ತನ್ನ ಹೊಸ ಧರ್ಮದಲ್ಲಿ ಸೇರಬೇಕೆಂದೂ ಅವರು ವಾದಿಸಿರಲಿಲ್ಲ, ಅವರು. ಕೇವಲ “ಹೀಗೆ 
ಹೇಳಿದ್ದರು: ಇದು ಆದಿ ಮಾನವನಿಂದಲೇ ಎಲ್ಲ ದೇವಪ್ರವಾದಿಗಳೂ ಇದೇ ಧರ್ಮವನ್ನು ತಂದಿದ್ದರು. ಅವರ ತೌರಾತ್‌ ಗ್ರಂಥದ 
ಆಧಾರದಲ್ಲಿಯೇ ಇದು ವಾಸ್ತವದಲ್ಲಿ ಅದೇ ಧರ್ಮವೆಂದು ದೃ ೃಢೀಕರಿಸಬಹುಬಾಗಿತ್ತು. ಅದರ ಮೂಲ ಸಿದ್ಧಾಂತಗಳು ಪ್ರ ಪ್ರವಾದಿ ಧರ್ಮಗಳ 
ಮೂಲ ಸಿದ್ದಾಂತಗಳಿಂದ ಸ್ನ ಸ್ವಲ್ಪವೂ ಭಿನ್ನವಾಗಿರಲಿಲ್ಲ. ಆದ್ದ ಸ್ದರಿಂದಲೇ ಪವಿತ್ರ ಕುರ್‌ಆನ್‌ ಅವರೊಡನೆ ಹೀಗೆ ಹೇಳಿತ್ತು: 
೪.೫5 01151% ವ wba esi 1! 53 “ನಿಮ್ಮ ಬಳಿಯಿರುವ ಆದೇಶಗಳನ್ನು ನ್ನು ದೃಢೀಕರಿಸಿ ನಾವು ಅವತೀರ್ಣಗೊಳಿ 
ಸುತ್ತಿರುವ ಈ ಆದೇಶಗಳಲ್ಲಿ ವಿಶ್ವಾಸವಿರಿಸಿರಿ, ನೀವೇ ಅದರ ಪ್ರ ಪ್ರಥಮ ನಿಷೇಧಕರಾಗಬೇಡಿರಿ.'' ಅದಲ್ಲದೆ ಪ್ರವಾದಿ ಮುಹಮ್ಮದ್‌ರ(ಸ) 
ಗುಣನಡತೆಯನ್ನು ಅವರು ಕಣ್ಣಾರ ಕಾಣುತ್ತಿದ್ದರು. ಅವರ ಸಂದೇಶವನ್ನು ಸ್ವೀಕರಿಸಿದ ಜನರ ಜೀವನದಲ್ಲಿ ಸಂಭವಿಸುವ ಉತ್ತಮ 
ಸುಧಾರಣೆಗಳು ಅವರಿಗೆ ಸುಪರಿಚಿತವಾಗಿತ್ತು. ಆನ್ನಾರ್‌ಗಳು ಬಹಳ ಕಾಲದಿಂದ ಅವರ ನೆರೆಕರೆಯವರಾಗಿದ್ದರು. ಇಸ್ಲಾಮ್‌ ಸ್ವೀಕರಿಸುವುದಕ್ಕಿಂತ 
ಹಿಂದಿನ ಸ್ಥಿತಿಯನ್ನು ಅವರು ನೋಡಿದ್ದರು. ಇಸ್ಲಾಮ್‌ ಬಂದ ಬಳಿಕದ ಸ್ಥಿತಿಯೂ ಅವರ ಮುಂದಿದೆ. "ಹೀಗೆ ಸಂದೇಶ ಪ್ರಚಾರಕ ಮತ್ತು 
ಸಂದೇಶ ಸ್ವೀಕಸಿದ. ಪರಿಣಾಮವಲ್ಲವೂ ಅವರ ಮುಂದೆ ಪ್ರ ತ್ಯ ವಾಗಿತ್ತು. ಆದರೆ ಈ ಎಲ್ಲ ಆಗು ಹೋಗುಗಳನ್ನು ನೋಡಿ ತಿಳಿದಿದ್ದರೂ 
ಅವರಿಗೆ ಕನಷ್ಠ ಪಕ್ಚ ಸತ್ಯವೆಂದು ಸಂಪೂರ್ಣ ಮನವರಿಕೆಯಾಗಿದ್ದ ವಿಷಯಗಳ ವಿರುದ್ಧವೇ ಅವರು ಜನಾ ಪಕ್ಚಪಾತ, ಲೌಕಿಕ 
ಹಿತಾಸಕ್ತಿಗಳ ಹೆಸರಲ್ಲಿ ತಮ್ಮ ಸ ಸಕಲ ಶಕ್ತಿಯನ್ನೂ ವಿನಿಯೋಗಿಸಿದರು. ಹೀಗೆ ಮನಃಪೂರ್ವಕವಾಗಿ ಸತ್ತ (ವನ್ನು ವಿರೋಧಿಸಿದ ಬಳಿಕ ತಮ್ಮ 
ಕೋಟೆ-ಕೊತ್ತಲಗಳು ದೇವಶಿಕ್ಷೆಯಿಂದ ರಕ್ಷಿಸಬಹುದೆಂಬ ನಿರೀಕ್ಷೆಯಿರಿಸಿದ್ದರು. ಆದರೆ ದೇವಶಕ್ತಿಯು. ಯಾರ ವಿರುದ್ಧ ತಿರುಗುವುದೋ 
ಆ ಬಳಿಕ ಯಾವ ಆಯುಧದಿಂದಲೂ ಅವರನ್ನು ರಕ್ಷಿಸಲಸಾಧ್ಯ ವೆಂಬುದಕ್ಕೆ ಇಡೀ ಮಾನವೇತಿಹಾಸವು ಸ್‌ ಸಾಕ್ಷಿಯಾಗಿದೆ. 

8. ಈ ಲೋಕದ ಶಿಕ್ಷೆಯೆಂದರೆ ಅವರನ್ನು ನಾಮಾವಶೇಷಗೊಳಿಸುವುದೇ ಆಗಿದೆ. ಸಂಧಾನದಿಂದ ಪ್ರಾಣ ರಕ್ಷಿಸಿಕೊಳ್ಳದೆ ಯುದ್ಧ 
ಮಾಡಿದ್ದರೆ ಅವರು ಸರ್ವನಾಶವಾಗುತ್ತಿದ್ದರು. ಅವರ ಪುರುಷರೆಲ್ಲರೂ ಹತರಾಗುತ್ತಿದ್ದರು. ಮಹಿಳೆಯರು ಮತ್ತು ಮಕ್ಕಳನ್ನು 
ಗುಲಾಮಗೊಳಿಸಲಾಗುತ್ತಿತ್ತು. ಅವರನ್ನು ದಂಡ ತೆತ್ತು ಬಿಡಿಸ! ಲಿಕ್ಕೂ ಯಾರೂ ಇರುತ್ತಿರಲಿಲ್ಲ. 


ಕಾಂಡ - 28 


59. .ಅಲ್‌ ಹಶ್ರ್‌ . , 283 


Me LNT PTS ಲ್ಯ ಉಟ 
6515252551 ಚ ಒಟ ಭಟ 5/54 ಕ್ರಜ 

೨4೨ ೨ಿತಿಂಂ ನ ೨4) 297 NE MTom ಲ್‌ MR 344 234 
SNE IIS As 5S EAN GSO iG es al 6 2 ಆ. 


ರ್‌ 


ಮತ್ತು ಅವನ ಸಂದೇಶವಾಹಕರನ್ನು ಎದುರಿಸಿದ್ದರಿಂದ ಇದೆಲ್ಲ ಸಂಭವಿಸಿತು. ಅಲ್ಲಾಹನನ್ನು ಯಾರೇ ಎದುರಿಸಿದರೂ 
ಅಲ್ಲಾಹ್‌ ಅವನಿಗೆ ಶಿಕ್ಷೆ ಕೊಡುವುದರಲ್ಲಿ ಕಠೋರನು. 

(5) ನೀವು ಖರ್ಜೂರದ ಮರಗಳನ್ನು ಕಡಿದುದು ಅಥವಾ ಅವುಗಳ ಕಾಂಡಗಳಲ್ಲಿ ನಿಲ್ಲಲು ಬಿಟ್ಟುದು ಇವೆಲ್ಲವೂ 
ಅಲ್ಲಾಹನ ಅನುಮತಿಯಿಂದಲೇ ಆಗಿತ್ತು' ಮತ್ತು "ಫಾಸಿಕ್‌'(ವಚನಭ್ರಷ್ಟ)ರನ್ನು ಅಪಮಾನಿಸಲಿಕ್ಕಾಗಿ (ಅಲ್ಲಾಹನು ಈ 
ಅನುಮತಿ ನೀಡಿದನು). 

(6-10) ಅಲ್ಲಾಹನು ಅವರ ವಶದಿಂದ ತೆಗೆದು ತನ್ನ ಸಂದೇಶವಾಹಕರ ಕಡೆಗೆ ಮರಳಿಸಿದ ಸೊತ್ತು" ನೀವು 


9. ಇದು ಮುಸ್ಲಿಮರು ಕೈಗೊಂಡ ಯುದ್ಧ ಕ್ರಮದ ಕಡೆಗೆ ಸೂಚನೆ. ಅವರು ಮುತ್ತಿಗೆ ಪ್ರಾರಂಭಿಸಿದಾಗ ಬನೂ ನದೀರ್‌ ಗೋತ್ರದ 
ಗ್ರಾಮದ ಪರಿಸರದ ಖರ್ಜೂರದ ತೋಟಗಳಲ್ಲದೆ ಅನೇಕ ಮರಗಳನ್ನು ಕಡಿದು ಹಾಕಿದ್ದರು ಅಥವಾ ಸುಟ್ಟು ಹಾಕಿದ್ದರು. ಮುತ್ತಿಗೆಯನ್ನು 
ಸುಲಭಗೊಳಿಸುವುದೇ ಅದರ ಉದ್ದೇಶವಾಗಿತ್ತು. ಸೇನೆಯ ಚಲನವಲನಗಳಿಗೆ ಅಡ್ಡಿಯಾಗದ ಮರಗಳನ್ನು ಕಡಿದಿರಲಿಲ್ಲ. ಈ ಕುರಿತು 
ಮದೀನದ ಕೆಲವು ಕಪಟ ವಿಶ್ವಾಸಿಗಳು ಮತ್ತು ಬನೂ ಕುರೈದಾ ಹಾಗೂ ಬನೂ ನದೀರ್‌ ಗೋತ್ರದವರು ಹೀಗೆ ಗುಲ್ಲೆಬ್ಬಿಸಿದರು: ಭೂಮಿಯಲ್ಲಿ 
ಕ್ಷೋಭೆ ಹಬ್ಬಿಸುವುದನ್ನು ಈ ಮುಹಮೃದ್‌ರು(ಸ) ತಡೆಯುತ್ತಾರೆ. ಆದರೆ ಈಗ ನೋಡಿರಿ, ಫಲಭರಿತ ಹಸಿರು ಮರಗಳನ್ನು ಕಡಿಯಲಾಗುತ್ತಿದೆ, 
ಇದು ಕ್ಷೋಭೆಯಲ್ಲದೆ ಮತ್ತೇನು? ಆ ಕುರಿತು ನೀವು ಕೆಲವು ಮರಗಳನ್ನು ಕಡಿದು, ಕೆಲವು ಮರಗಳನ್ನು ಉಳಿಸಿರುವ ಕೃತ್ಯವು ಅಕ್ರಮವಲ್ಲ. 
ಎರಡಕ್ಕೂ ಅಲ್ಲಾಹನ ಅನುಮತಿಯಿದೆ ಎಂದು ಅಲ್ಲಾಹನು ಉತ್ತರಿಸುತ್ತಾನೆ. ಇದರಿಂದ ವ್ಯಕ್ತವಾಗುವ ಧಾರ್ಮಿಕ ನಿಯಮದಂತೆ ಯುದ್ಧದ 
ಅಗತ್ಯಗಳಿಗಾಗಿ ಅನಿವಾರ್ಯವಾಗುವ ವಿಧ್ವಂಸಕ ಕೃತ್ಯಗಳು ಭೂಮಿಯಲ್ಲಿ ಕ್ಷೋಭೆ ಹಬ್ಬಿಸುವುದು ಎಂಬ ವ್ಯಾಖ್ಯೆಯಲ್ಲಿ ಸೇರುವುದಿಲ್ಲ. 
ಯುದ್ಧದಲ್ಲಿ ಮದವೇರಿದ ಸೇನೆಯು ವೈರಿ ರಾಷ್ಟ್ರವನ್ನು ಅತಿಕ್ರಮಿಸಿ ಗದ್ದೆ, ತೋಟ, ಪ್ರಾಣಿ ಮತ್ತು ಕಟ್ಟಡಗಳು ಇತ್ಯಾದಿ ಕಣ್ಣಿಗೆ ಕಂಡ 
ಎಲ್ಲವನ್ನೂ ವಿನಾಕಾರಣ ನಾಶನಷ್ಟಗೊಳಿಸುವುದೇ ವಾಸ್ತವದಲ್ಲಿ ವಿನಾಶಕ ಕೃತ್ಯ- ಅಥವಾ "ಫಸಾದ್‌ ಫಿಲ್‌ ಅರ್ದ್‌' ಆಗಿದೆ. ಈ ವಿಷಯ 
ದಲ್ಲಿ ಅಬೂಬಕರ್‌ ಸಿದ್ದೀಕರು(ರ) ಸಿರಿಯಾಕ್ಕೆ ನೇಮಿಸಿದ ಸೇನೆಯನ್ನು ಬೀಳ್ಕೊಡುವಾಗ ನೀಡಿದ ಆದೇಶವೇ ಸಾಮಾನ್ಯ ನಿಯಮವಾಗಿದೆ. 
ಫಲ ನೀಡುವ ಮರಗಳನ್ನು ಕಡಿಯಬಾರದು. ವಸತಿಗಳನ್ನು ನಿರ್ಜನಗೊಳಿಸಬಾರದು. ಇದು ವಿಧ್ಧಂಸಕರನ್ನು ಆಕ್ಷೇಪಿಸಿ ಅಂಥ ವರ್ತನೆಗಳನ್ನು 
ಖಂಡಿಸಿ ಎಚ್ಚರಿಕೆ ನೀಡುವ ಕುರ್‌ಆನೀ ಶಿಕ್ಷಣಗಳ ನೇರ ಬೇಡಿಕೆಯಾಗಿದೆ. ಅಲ್ಲಾಹನು ಹೀಗೆ ಹೇಳಿದ್ದಾನೆ: ಅವರಿಗೆ ಅಧಿಕಾರ ದೊರೆತರೆ 
ಅವರು ಬೆಳೆ ಮತ್ತು ಸಂತತಿಗಳನ್ನು ನಾಶಗೊಳಿಸುತ್ತಾ ತಿರುಗುತ್ತಾರೆ. (ಅಲ್‌ಬಕರ: 205) ಆದರೆ ಯುದ್ಧಾವಶ್ಯಕತೆಯ ವಿಶೇಷ ನಿಯಮ 
ಹೀಗಿದೆ: ವೈರಿಗಳ ವಿರುದ್ಧ ಯುದ್ಧದ ವಿಜಯಕ್ಕೆ ವಿಧ್ವಂಸಕ ಕೃತ್ಯವು ಅನಿವಾರ್ಯವಾದರೆ ಅದನ್ನು ಮಾಡಬಹುದು. ಆದ್ದರಿಂದಲೇ 
ಅಬ್ದುಲ್ಲಾಬಿನ್‌ ಮಸ್‌ವೂದ್‌ ಈ ವಚನವನ್ನು ಹೀಗೆ ವ್ಯಾಖ್ಯಾನಿಸಿದ್ದಾರೆ: ಬನೂ ನದೀರ್‌ರ ತೋಟದಿಂದ ಮುಸ್ಲಿಮರು ರಣಾಂಗಣದಲ್ಲಿದ್ದ 
ಮರಗಳನ್ನು ಮಾತ್ರ ಕಡಿದು ಹಾಕಿದ್ದರು. (ತಪ್ಲೀರ್‌ ನೈಸಾಪುರಿ) ಕೆಲವು ಕರ್ಮಶಾಸ್ತ್ರಜ್ಞರು ವಿಷಯದ ಈ ಅಂಶವನ್ನು ನಿರ್ಲಕ್ಷಿಸಿ ಬನೀ 
ನದೀರ್‌ರಮರಗಳನ್ನು ಕಡಿಯುವ ಕಾರಣವು ಕೇವಲ ಆ ಘಟನೆಗೆ ಸೀಮಿತವಾಗಿತ್ತು. ಆದರೆ ಯುದ್ಧದ ಅಗತ್ಯಗಳಿಗಾಗಿ ಎಲ್ಲಸಂದರ್ಭಗಳಲ್ಲೂ 
ವೈರಿಗಳ ಮರಗಳನ್ನು ಕಡಿಯಬಹುದು ಅಥವಾ ಸುಟ್ಟುಹಾಕಬಹುದೆಂಬ ಸಾಮಾನ್ಯ ನಿಯಮ ಅದರಿಂದ ವ್ಯಕ್ತ ವಾಗುವುದಿಲ್ಲ ಇಮಾಮ್‌ 
ಔರಾತ, ಲೈಸ್‌, ಅಬೂಸೌರ್‌ ಮುಂತಾದವರು ಆ ಅಭಿಪ್ರಾಯದವರಾಗಿದ್ದಾರೆ. ಆದರೂ ಹೆಚ್ಚಿನ ಕರ್ಮಶಾಸ್ತ್ರಜ್ಞರು, ಯುದ್ಧದ ಅಗತ್ಯ 
ಗಳಿಗಾಗಿ ಆ ಕ್ರಮ ಕೈಗೊಳ್ಳಬಹುದು. ಕೇವಲ ನಾಶನಷ್ಟ ಮತ್ತು ಧ್ವಂಸಗೊಳಿಸಲಿಕ್ಕಾಗಿ ಆ ಕೃತ್ಯ ಧರ್ಮಸಮೃತವಲ್ಲವೆಂದು ಹೇಳಿದ್ದಾರೆ. 

ಇಲ್ಲಿ ಓರ್ವರು ಪ್ರಶ್ನಿಸಬಹುದು. ಮುಸ್ಲಿಮರಿಗೆ ಈ ಕುರ್‌ಆನ್‌ ವಚನವು ತೃಪ್ತಿಕರ ಉತ್ತರವಾಗಬಹುದು. ಆದರೆ ಕುರ್‌ಆನ್‌ 
ದೇವವಚನವೆಂದು ನಂಬದವರ ಆಕ್ಷೇಪಗಳಿಗೆ, ಈ ಎರಡೂ ಕೃತ್ಯಗಳು ಅಲ್ಲಾಹನ ಕೃಪೆಯಿಂದ ಸಮೃತಾರ್ಹವೆಂಬ ಉತ್ತರವು ಹೇಗೆ 
ತೃಪ್ತಿಕರವಾದೀತು? ಮುಸ್ಲಿಮರಿಗೆ ಮನವರಿಕೆ ಮಾಡಿಸಲಿಕ್ಕಾಗಿ ಈ ವಚನ ಅವತೀರ್ಣವಾಗಿದೆಯೆಂಬುದೇ ಅದರ ಉತ್ತರ. ಅವಿಶ್ವಾಸಿಗಳನ್ನು 
ಸಂತೃಪ್ತಗೊಳಿಸುವುದು ಅದರ ಧ್ಯೇಯವಲ್ಲ ಕಪಟ ವಿಶ್ವಾಸಿಗಳು ಮತ್ತು ಯಹೂದಿಯರ ಟೀಕೆಯಿಂದಾಗಿ ಅಥವಾ ಸ್ವತಃ ಮುಸ್ಲಿಮರ 
ಮನದಲ್ಲಿ ನಾವು ಭೂಮಿಯಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸಿ ಬಿಟ್ಟೆವೋ ಎಂದು ಶಂಕಿಸಿದರು. ಆದ್ದರಿಂದ ಅಲ್ಲಾಹನು ಅವರಿಗೆ - 


ಕಾಂಡ - 28 


284 ತಪ್ಪೀಮುಲ್‌ ಕುರ್‌ಆನ್‌ 


ಮನಗಾಣಿಸುತ್ತಾನೆ. ಮುತ್ತಿಗೆಯ ಅಗತ್ಯಗಳಿಗಾಗಿ ಕೆಲವು ಮರಗಳನ್ನು ಕಡಿದುರುಳಿಸಿ ಮತ್ತು ಮುತ್ತಿಗೆಗೆ ಅಡ್ಡಿಯಾಗದ ಮರಗಳನ್ನು 
ಉಳಿಸುವ ಈ ಎರಡೂ ಕೃತ್ಯಗಳು ದೇವ" ನಿಯಮದಂತೆ ಸಮೃತಾರ್ಹವಾಗಿದೆ. ಮರಗಳನ್ನು ಕಡಿಯುವ ಅಥವಾ ಸುಟ್ಟು ಹಾಕುವ ಆಜ್ಞ 
ಯನ್ನು ಪ್ರ ಪ್ರವಾದಿವರ್ಯರು ನೀಡಿದ್ದರೇ ಅಥವಾ ಮುಸ್ಲಿಮರೇ. ಆ ಕೃ ತ್ಯ ವನ್ನು ಮಾಡಿದ ಬಳಿಕ ಅದರ ಧಾರ್ಮಿಕ ನಿಯಮವನ್ನು ತಿಳಿಯ 
ಅಕ್ಕಗಿಪ್ರ ಪ್ರವಾದಿವರ್ಯರಿಗೆ ತಿಳಿಸಿದರೇ ಎಂಬ ಬಗ್ಗೆ ಹದೀಸ್‌ ವಿದ್ವಾಂಸರು ಉದ್ಭರಿಸಿರುವ ವರದಿಗಳಲ್ಲಿ ಈ ಕುರಿತು ಭಿನ್ನ ಮತವಿದೆ. ಪ್ರವಾದಿ 
ed ಆ ರೀತಿ ಆಜ್ಞಾಪಿಸಿದ್ದರೆಂದು ಅಬ್ದುಲ್ಲಾ ಬಿನ್‌ ಮಳ್‌ಮದ್‌ಕ ವರದಿ ಮಾಡಿದ್ದಾರೆ. (ಬುಖಾರಿ, ಮುಸ್ಲಿಮ್‌, ಮುಸ್ನದ್‌ ಅಹ್ಮದ್‌) 
ಇಬ್ನು ಜರೀರ್‌, ಯರೀದ್‌ ಬಿನ್‌ ರೂಮಾನ್‌ರೂ ಅದೇ ರೀತಿ ವರದಿ ಮಾಡಿದ್ದಾರೆ. (ಇಬ್ನು ಜರೀರ್‌) ಅದಕ್ಕೆ ವಿರುದ್ಧವಾಗಿ ಕೂದ ಮತ್ತು 
ಮುಜಾಹಿದ್‌ ಹೀಗೆ ಉದ್ದರಿಸಿದ್ದಾರೆ: ಮುಸ್ಲಿಮರು ಸ್ವಯಂ ಮರಗಳನ್ನು ಕಡಿದರು. ತರುವಾಯ ಕಡಿದ ಬಗ್ಗೆ ಅವರಲ್ಲಿ ಭಿನ್ನಾಭಿಪ್ರಾಯ 
ವುಂಟಾಯಿತು. ಕೆಲವರು ಅದನ್ನು ಸ ಧರ್ಮಸಮೃತವೆಂದು ವಾದಿಸಿದರೆ ಇನ್ನೂ ಕೆಲವರು ನಿರಾಕರಿಸಿದರು. ಕೊನೆಗೆ ಅಲ್ಲಾಹನು. ಈ ವಚನ 
ವನ್ನು ಅವತೀರ್ಣಗೊಳಿಸಿ ಉಭಯತ್ರ ರನ್ನೂ ಅನುಮೋದಿಸಿದನು. (ಇಬ್ನು ಜರೀರ್‌) ಅಬ್ದುಲ್ಲಾ ಬಿನ್‌ ಅಬ್ಬಾಸ ಸ್‌ರ ಒಂದು ವರದಿಯೂ 
ಇದನ್ನು ಸಮರ್ಥಿಸಿದೆ: ನಮ್ಮ ಪೈಕಿ ಕೆಲವರು. ಮರಗಳನ್ನು ಕಡಿದು, ಕೆಲವರು ಕಡಿಯದೆ ನಿಂತ ಘಟನೆಯ ಬಳಿಕ ಯಾರ ಕೃತ್ಯವು ಪುಣ್ಯ 

ದಾಯ ಮತ್ತು ಯಾರ ಕೃ: ತಃ ವು ಪಾಪವೆಂದು ಪ್ರ ಪ್ರವಾದಿವರ್ಯರಲ್ಲಿ ಕೇಳೋಣವೆಂದು ಅವರಿಗೆ ತೋಚಿತು. (ನಸಾಈ) ಪೊಂ ವರದಿಗೆ 
ಪ್ರಾಧಾನ್ಯ ನೀಡುವವರು ಹೀಗೆ ಅಭಿಪ್ರಾ ಯಪಟ್ಟಿದ್ದಾರೆ: ಇದು ಪ್ರವಾದಿವರ್ಯರ ಮೀಮಾಂಸೆ (ಇಜ್ಜಿಹಾದ್‌) ಆಗಿತ್ತು. ಅನಂತರ ಅಲ್ಲಾಹನು 
ದಿವ್ಯ ವಾಣಿಯಿಂದ ಅದನ್ನು ದೃಢೀಕರಿಸಿದನು. ಅಲ್ಲಾಹನ ಆದೇಶವಿಲ್ಲದ ವಿಷಯಗಳಲ್ಲಿ ಪ್ರವಾದಿವರ್ಯರ(ಸ) ನಿರ್ಣಯದಂತೆ 
ವರ್ತಿಸುವುದನ್ನು ಅದು ಸಮರ್ಥಿಸುತ್ತದೆ. ಎರಡನೇ ವರದಿಗೆ ಆದ್ಯತೆ ನೀಡುವವರ ಅಭಿಮತ ಹೀಗಿದೆ: ಉಭಯ ವಿಭಾಗದ ಮುಸ್ಲಿಮರು 
ತಂತಮ್ಮವಿಶ್ಲೇ ೀಷಣೆಯಂತೆ ವಿಭಿನ್ನ ತೀರ್ಮಾನ ಕೈಗೊಂಡರು. ಹಿ ಎರಡನ್ನೂ ಅಂಗೀಕರಿಸಿದನು. ಆದ್ದರಿಂದ ವಿದ್ವಾಂಸರು ಸದುದ್ದೇಶ 
ದಿಂದ ವಿಶ್ಲೇಷಿಸಿ ವಿವಿಧ ಅಭಿಪ್ರಾ ಯಗಳನ್ನು ರೂಪಿಸಿ ಅವು ಪರಸ್ಪರ ಭಿನ್ನವಾಗಿದ್ದರೂ ದೇವಧರ್ಮಶಾಸ್ತ್ರದಲ್ಲಿ ಗ್ಲಿಅವುಸದಾ ಸತ್ನ ನಿಷ್ಠವಾಗಿರುವುದು. 

10, ಅರ್ಥಾತ್‌ ಆ ಮರಗಳನ್ನು ಕಡಿಯುವುದರಿಂದ. ಮತ್ತು ಕಡಿಯದೆ ಉಳಿಸಿರುವುದರಿಂದ ಅವರನ್ನು ಅವಮಾನಿಸುವುದೇ 
ಅಲ್ಲಾಹನ ಉದ್ದೇಶವಾಗಿತ್ತು. NE NER ಅವಮಾನ ಹೀಗಿದೆ: ಅವರು ತಮ್ಮ ಕರಗಳಿಂದಲೇ ನೆಟ್ಟು ಭಳ ದೀರ್ಪಕಾಲದಿಂದ 
ತಮ್ಮ ಒಡೆತನದಲ್ಲಿದ ನ್ದ ತೋಟದ ಮರಗಳನ್ನು ಅವರ ಕಣ್ಣ ಮುಂದೆಯೇ ಕಡಿಯುತ್ತಿದ್ದರೂ ಅವರಿಗೆ: ಅದನ್ನು ತಡೆಯಲಾಗಲಿಲ್ಲ. ಓರ್ವ 
ಸಾಮಾನ್ಯ ರೈತ ಅಥವಾ ತೋಟಗಾರನು ತನ್ನ ತೋಟ ಅಥವಾ ಗದ್ದೆಯಲ್ಲಿ ಬೇರೊಬ್ಬರು. ಹಸ್ತಕ್ಷೇಪಸುವುದನ್ನು: ಸಹಿಸಲಾರನು. ಅವನ ಕಣ್ಣ 
ಮಯ ಯಾರಾದರೂ ಅದನ್ನು ಹಾಳುಗೆಡಹುವುದನ್ನು ಕಂಡರೆ ಅವನು ಪ್ರಾಣ ತ್ಯಾಗಕ್ಕೂ ಸಿದ್ಧನಾಗುವನು. ತಮ್ಮ ಸೊತ್ತು ವಿಶ್ತಗಳಲ್ಲಿ 
ಇತರರು ಹಸ್ತಕ್ಷೇಪಿಸುವುದನ್ನು ತಡೆಯಲಾಗಿದ್ದರೆ ಅದು ಅತ್ಯಂತ ಹೇಯ ಮತ್ತು ಅವಮಾನದ ಲಕ್ಷಣವಾಗಿದೆ. ಆದರೆ ಇಲ್ಲಿ ಈ ಸ್ಥಳದಲ್ಲಿ 
ಶತಮಾನಗಳಿಂದ ಧೈರ್ಯವಾಗಿ ವಾಸವಾಗಿದ್ದ ಒಂದು ಹಾ ಗೋತ್ರವು ನೆರೆಕರೆಯವರು ಬಂದು ಜವರ ತೋಟಗಳನ್ನು ಆಕ್ರಮಿಸಿ ಅದರ 
ಮರಗಳನ್ನು ಕಡಿಯುತ್ತಿರುವುದನ್ನು ಅಸಹಾಯಕರಾಗಿ ನಿಂತು ನೋಡುತ್ತಿದ್ದಾರೆ. ತಮ್ಮನ್ನು ಆಕ್ರ ಕ್ರಮಿಸುವವರನ್ನು ತಡೆಯಲು ಅವರಿಂದ 
ಸಾಧ್ಯ ವಾಗುವುದಿಲ್ಲ ಆ ಬಳಿಕವೂ ಅವರು ಮದೀನದಲ್ಲಿಯೇ ಇರುತ್ತಿದ್ದರೆ ಆವರ ಮಾನಮರ್ಯಾದೆ ಉಳಿಯುತ್ತಿರಲಿಲ್ಲ. ಮರಗಳನ್ನು 
ಕಡಿಯುವುದರಿಂದಾಗುವ ಅವಮಾನ ಹೀಗಿದೆ: ಅವರು ಮದೀನವನ್ನು ತೊರೆದು ಹೋಗುವಾಗ ನಿನ್ನೆಯ ತನಕ ಅವರ ಅಧೀನದಲ್ಲಿಸಮೃ ದ 
ವಾಗಿ ನಳನಳಿಸುತ್ತಿದ್ದ ತೋಟಗಳು ಇಂದು ಮುಸ್ಲಿಮರ ಅಧೀನವಾಗುತ್ತಿರುವುದನ್ನು ನೋಡಿ ಪರಿತಃಸುತ್ತಿದ್ದರು. ಅವರಿಗೆ ಸಾಧ್ಯ ವಿರುತ್ತಿದ್ದರೆ 
ಎಲ್ಲ ಮರಗಳನ್ನೂ ಕಡಿದು ಹಾಕಿ ಮುಸ್ಲಿಮರಿಗೆ ಯಾವೊಂದು ಮರವೂ ಉಳಿಯದಂತೆ ಮಾಡಬಹುದಾಗಿತ್ತು. ಆದ್ದರಿಂದ ಅಸಹಾಯಕ 
ರಾಗಿ ಏನೂ ಮಾಡುತ ಹತಾಶರಾಗಿ ಎಲ್ಲವನ್ನೂ ಹಾಗೆಯೇ ತೊರೆದು ಹೊರಟು ಹೋದರು. 

11. ಇಲ್ಲಿನದೀರ್‌ ಗೋತ್ರದ ಗಡೀಪಾರಿನ ಬಳಿಕ ಇಸ್ಲಾಮೀ ಸರಕಾರವು ಸ್ಥಾಧೀನಪಡಿಸಿದ ಅವರ ಆಸ್ತಿಪಾಸ್ತಿಗಳ ಬಗ್ಗೆ ಪ್ರಸ್ತಾಪಿಸಲಾಗಿದೆ. 
ಇಲ್ಲಿಂದ 10ನೇ ವಚನದ ತನಕ ಅಲ್ಲಾಹನು ಆ ಆಸ್ತಿಪಾಸ್ತಿಗಳನ್ನು ಏನು ಮಾಡಬೇಕೆಂದು ತಿಳಿಸಿದ್ದಾನೆ. ಇದು ಒಂದು ಪ್ರ ಪ್ರದೇಶವು ವಿಮೋಚನೆ 
ಗೊಂಡು ಇಸ್ಲಾಮೀ ಸರ್ಕಾರದ ಅಧೀನವಾಗಿದ್ದ. ಮೊದಲ ಸಂದರ್ಭವಾಗಿತ್ತು. ಆ ಬಳಿಕ ಅನೇಕ ಸ್ಥಳಗಳನ್ನು ಜಯಿಸಬೇಕಾಗಿತ್ತು. ಆದ್ದರಿಂದ 
ವಿಜಯಗಳ ಆರಂಭದಲ್ಲಿಯೇ ವಿಜೇತ ಭೂಮಿಯ ನಿಯಮಗಳನ್ನು ವಿವರಿಸಲಾಗಿದೆ. ಇಲ್ಲಿ ಒಂದು ವಿಷಯ ಗಮನಾರ್ಹವಾಗಿದೆ. ಇಲ್ಲಿ 
ಅಲ್ಲಾಹನು, "ಅವರ ವಶದಿಂದ ತೆಗೆದು ತನ್ನ ಸಂದೇಶವಾಹಕ ಕಡೆಗೆ ಮರಳಿಸಿದ ಸೊತ್ತು' ಎಂದು ಹೇಳಿದ್ದಾನೆ. ಈ ಭೂಮಿ ಮತ್ತು 
ಅದರಲ್ಲಿರುವ ಸೊತ್ತುಗಳಲ್ಲಿ ದೇವದ್ರೊ ಹಿಗಳಿಗೆ ಯಾವುದೇ ಹಕ್ಕಿಲ್ಲವೆಂಬ ಅರ್ಥವೂ ಅದರಲ್ಲಿ ಸ್ವಯಂ ಅಡಕವಾಗಿದೆ. ಅವರು ಅದನ್ನು 
ವಶಪಡಿಸಿ ಉಪಯೋಗಿಸುವುದಿದ್ದರೆ ಓರ್ವ ವಂಚಕ ಸೇವಕನು ತನ್ನ ಯಜಮಾನನ ಸಂಪತ್ತನ್ನು ದೋಚುವುದಕ್ಕೆ ಸಮಾನವಾಗಿದೆ. 4 
ಸಂಪತ್ತಿನ ಮೂಲ ಬೇಡಿಕೆಯು ಅದರ ನೈಜ ಮಾಲಿಕನಾದ ಅಲ್ಲಾಹನಿಗೆ ವಿಧೇಯನಾಗಿ ಅವನ ಸಂತೃಪ್ತಿಯಂತೆ ವಿನಿಯೋಗಿಸುವುಬಾಗಿದೆ. 
ವಿಶ್ವಾಸಿಗಳಾದ ಸಜ್ಜನರಿಂದ ಮಾತ್ರ ಆ ರೀತಿ ಉಪಯೋಗಿಸಲು ಸಾಧ್ಯ. ಆದ್ದರಿಂದ ಧರ್ಮಬದ್ಧ ಮತ್ತು ನ್ಯಾಯೋಚಿತವಾದ ಯುದ್ಧದಿಂದಾಗಿ 
ಸತ್ತ [ಿಷೇಧಕರ ಅಧೀನದಿಂದ ವಿಶ್ವಾಸಿಗಳ ಕೈವಶವಾಗುವ ಯಾವುದೇ ಸಂಪತ್ತಿನ ಸ್ಥಿತಿಯು ವಾಸ್ತವದಲ್ಲಿ ಓರ್ವ ಮಾಲಕನು ವಿಶ್ವಾಸಘಾತುಕ 


ಕಾಂಡ - 28 


59. ಅಲ್‌ ಹಶ್ರ್‌ 285 


ಇತರ್‌ “5 ಬ ಭಟ ಸ ೬.೪೩1! 


ಜ್‌ ಕ್‌ ಶ್ರ: 


22 


1 SNS ಬ ಟ್‌ ಬ ಛೃ ಉಿ 
IH KINGS ಭತಿ ಯತ ೬41 | 


ಕುದುರೆಗಳನ್ನು ಮತ್ತು ಒಂಟೆಗಳನ್ನು ಓಡಿಸಿ ಗಳಿಸಿದ ಸೊತ್ತಲ್ಲ. ವಾಸ್ತವದಲ್ಲಿ ಅಲ್ಲಾಹನು ತನ್ನ ಸಂದೇಶವಾಹಕರುಗಳಿಗೆ 
ತಾನಿಚ್ಛಿಸಿದವರ ಮೇಲೆ ಪ್ರಾ ಪ್ರಾಬಲ್ಯವನ್ನು ನೀಡುತ್ತಾನೆ ಮತ್ತು ಅಲ್ಲಾಹನು ಸಕಲ ವಿಷಯಗಳಿಗೆ ಸಾಮರ್ಥ್ಯವುಳ್ಳವನು.” 
ಅಲ್ಲಾಹನು ನಾಡುಗಳ Whe ತನ್ನ ಸಂದೇಶವಾಹಕರ ಕಡೆಗೆ ಮರಳಿಸಿದ್ದೆಲ್ಲವೂ ಅಲ್ಲಾಹ್‌ ಮತ್ತು ಸಂದೇಶವಾಹಕ 
ರಿಗಾಗಿದೆ. ಹಾಗೂ ಸಂಬಂಧಿಕರು, ಅನಾಥರು, ದರಿದ್ರರು ಮತ್ತು ಪ್ರಯಾಣಿಕರಿಗಾಗಿದೆ.'' (ಅದು) ನಿಮ್ಮ ಶ್ರೀಮಂತರ 
ನಡುವೆ ಮಾತ್ರ ಚಲಿಸುತ್ತ ಇರಬಾರದೆಂದು (ಹೀಗೆ ಮಾಡಲಾಗಿದೆ)" ರಸೂಲರು ನಿಮಗೆ ಏನು ಕೊಡುವರೋ ಅದನ್ನು 
ಸ್ಟೀಕರಿಸಿಕೊಳ್ಳಿರಿ ಮತ್ತು ಯಾವುದರಿಂದ ಅವರು ನಿಮ್ಮನ್ನು ತಡೆಯುವರೋ ಅದರಿಂದ ದೂರವಿರಿ. ಅಲ್ಲಾಹನನ್ನು 


ನೌಕರನ ಕೈಯಿಂದ ಕಿತ್ತು ಕೊಂಡು ತನ್ನ ವಿಧೇಯ ನೌಕರನ ಕೈಗೆ ಒಪ್ಪಿಸುವ ei ಆದ್ದರಿಂದಲೇ ಆ ಸಂಪತ್ತಿಗೆ ಇಸ್ಲಾಮೀ 
ಪಾರಿಭಾಷಿಕದಲ್ಲಿ "ಫಯ್‌' (ಮರಳಿ ತಂದ ಸಂಪತ್ತು) ಎನ್ನಲಾಗುತ್ತದೆ. 

12. ಅರ್ಥಾತ್‌, ಈ ಸಂಪತ್ತಿನ ಸ್ವಭಾವವು ವೈರಿಗಳ. ವಿರುದ್ಧ ಜೀವದ ಹಂಗು ತೊರೆದು ಹೋರಾಡಿ ವಶಪಡಿಸಿದ ಹಾಗೂ ಆ 
ಆಧಾರದಲ್ಲಿ ಯೋಧರಿಗೆ ಹಂಚಿದ ಸಂಪತ್ತಿನಂತಲ್ಲ ಅದು ಅಲ್ಲಾಹನು ತನ್ನ ಅನುಗ್ರಹದಿಂದ ತನ್ನ ಸಂದೇಶವಾಹಕರು ಮತ್ತು ಅವರು 
ಪ್ರತಿನಿಧಿಸುವ ವ್ಯವಸ್ಥೆಗೆ ನೀಡಿದ ಪ್ರಾಬಲ್ಯದಿಂದ ದೊರೆತ ಸಂಪತ್ತೆಂಬುದೇ ಅದರ ನೈಜ ಸ್ಥಭಾವವಾಗಿದೆ. ಇನ್ನೊಂದು ರೀತಿಯಲ್ಲಿ 
ಹೇಳುವುದಾದರೆ, ಈ ಸಂಪತ್ತು ಸೈನಿಕರ ಬಾಹುಬಲದಿಂದ ಮುಸ್ಲಿಮರ ವಶವಾಗಿಲ್ಲ ಬದಲಾಗಿ ಅಲ್ಲಾಹನು ಅವನ ಪ್ರವಾದಿ ಮತ್ತು 
ಸಮುದಾಯಕ್ಕೆ ಹಾಗೂ ಅವರು ಸ್ಥಾಪಿಸಿದ ವ್ಯವಸ್ಥೆಗೂ ದಯಪಾಲಿಸಿರುವ ಸಂಯುಕ್ತ ಶಕ್ತಿಯ ಪರಿಣಾಮವಾಗಿದೆ. ಆದ್ದರಿಂದ ಇದರ 
ಸ್ವಭಾವವು ಸಮರಾರ್ಜಿತ ಸೊತ್ತಿಗಿಂತ ಸಂಪೂರ್ಣ ಭಿನ್ನವಾಗಿದೆ. ಅದನ್ನು ಸಮರಾರ್ಜಿತ ಸೊತ್ತಿನಂತೆ ಸೈನಿಕರಿಗೆ ಹಂಚಿಕೊಳ್ಳುವ ಹಕ್ಕಿಲ್ಲ. 

ಹೀಗೆ ಧರ್ಮಶಾಸ್ತ್ರವು ಸಮರಾರ್ಜಿತ ಸಂಪತ್ತು ಮತ್ತು ಫಯ್‌ನ ನಿಯಮಗಳನ್ನು ಪ್ರತ್ಯೇಕಗೊಳಿಸಿದೆ. ಸಮರಾರ್ಜಿತ ಸಂಪತ್ತಿನ 
(ಗನೀಮತ್‌) ನಿಯಮವನ್ನು ಅಲ್‌ ಅನ್ನಾಲ್‌ ಅಧ್ಯಾಯದ 41ನೇ ವಚನದಲ್ಲಿ ವಿವರಿಸಲಾಗಿದೆ: ಅದನ್ನು 5ಪಾಲು ಮಾಡಬೇಕು. ನಾಲ್ಕು 
ಪಾಲನ್ನು ಯುದ್ಧದಲ್ಲಿ ಭಾಗವಹಿಸಿದ ಯೋಧರಿಗೆ ವಿತರಿಸಬೇಕು. ಒಂದು ಪಾಲನ್ನು ಸಾರ್ವಜನಿಕ ಬೊಕ್ಕಸ (ಬೈತುಲ್‌ ಮಾಲ್‌) ದಲ್ಲಿ 
ಜಮಾ ಮಾಡಿ ಪ್ರಸ್ತುತ ವಚನದಲ್ಲಿ ತಿಳಿಸಿರುವ ಬಾಬ್ದುಗಳಿಗೆ ಖರ್ಚು ಮಾಡಬೇಕು. ಆದರೆ ಫಯ್‌ನ ನಿಯಮ ಹೀಗಿದೆ: ಅದನ್ನು 
ಯೋಧರಿಗೆ ವಿಶರಿಸಬೇಕಾಗಿಲ್ಲ. ಬದಲಾಗಿ ಅದನ್ನು ಮುಂದೆ ತಿಳಿಸಿರುವ ವಿಶಿಷ್ಟ ಅಗತ್ಯಗಳಿಗಾಗಿ ವಿನಿಯೋಗಿಸಬೇಕು. ಈ ಎರಡು ಸಂಪ 
ತ್ತುಗಳ ಪರಸ್ಪರ ವ್ಯತ್ಯಾಸವು "“ನೀವು ಒಂಟೆಗಳು ಮತ್ತು ಕುದುರೆಗಳನ್ನು ಓಡಿಸಿ ಸಂಪಾದಿಸಿದ್ದಲ್ಲ''ವೆಂಬ ವಚನದಿಂದ ವ್ಯಕ್ತವಾಗುತ್ತದೆ. 
ಕುದುರೆ ಮತ್ತು ಒಂಟೆಗಳನ್ನು ಓಡಿಸುವುದೆಂದರೆ ಯುದ್ಧ ಕಾರ್ಯಾಚರಣೆ (War like ೦0೦೯೩1೦೫) ಯಾಗಿದೆ. ಆದ್ದರಿಂದ ನೇರವಾದ 
ಯುದ್ಧ ಕಾರ್ಯಾಚರಣೆಯಿಂದ ಸ್ವಾಧೀನಪಡಿಸುವ ಸಂಪತ್ತು ಗನೀಮತ್‌ ಅರ್ಥಾತ್‌ ಸಮರಾರ್ಜಿತ ಸಂಪತ್ತಾಗಿದೆ. ನೇರ ಯುದ್ಧ 
ಕಾರ್ಯಾಚರಣೆಯಿಲ್ಲದೆ ಸ್ವಾಧೀನಪಡಿಸುವ ಎಲ್ಲ ಸಂಪತ್ತುಗಳೂ ಫಯ್‌ ಆಗಿವೆ. 

ಈ ವಚನದಲ್ಲಿ ಸಂಕ್ಷಿಪ್ತವಾಗಿ ಫಯ್‌ ಮತ್ತು ಗನೀಮತ್‌ಗಳ ಪರಸ್ಪರ ವ್ಯತ್ಯಾಸವನ್ನು ಇಸ್ಲಾಮೀ ವಿದ್ವಾಂಸರು ಹೀಗೆ ವಿವರಿಸುತ್ತಾರೆ: 
ಯುದ್ಧಕಾರ್ಯಾಚರಣೆಯಲ್ಲಿವೈರಿ ಸೇನೆಯಿಂದ ಸ್ವಾಧೀನಪಡಿಸುವ ಚರಾಸ್ತಿಗಳು ಗನೀಮತ್‌ ಅರ್ಥಾತ್‌ ಸಮರಾರ್ಜಿತ ಸೊತ್ತುಗಳಾಗಿವೆ. 
ಅವುಗಳಲ್ಲಿ ಸೇರದ ವೈರಿಗಳ ಒಡೆತನದಲ್ಲಿರುವ ಆಸ್ತಿಪಾಸ್ತಿ, ಮನೆಗಳು ಮತ್ತು ಇತರ ಚಿರ ಮತ್ತು ಚರ ಸೊತ್ತುಗಳು ಗನೀಮತ್‌ನ 
ವ್ಯಾಪ್ತಿಯಿಂದ ಹೊರತಾಗಿದೆ. ಸಅದ್‌ ಬಿನ್‌ ಅಬೀ ವಕ್ಕಾಸ್‌ರ ನಾಯಕತ್ವದಲ್ಲಿ. ಇರಾಕನ್ನು ಜಯಿಸಿದಾಗ ಅವರಿಗೆ ಉಮರ್‌(ರ) ಕಳುಹಿಸಿದ 
ಸಂದೇಶವೇ ಈ ವಿವರಣೆಗೆ ಆಧಾರವಾಗಿದೆ. ಅದರಲ್ಲಿ ಅವರು ಹೀಗೆ ತಿಳಿಸಿದ್ದರು: ""ನಿಮ್ಮ ಸೇನೆಯ ಯೋಧರು ಸಂಗ್ರಹಿಸಿದ ಸೊತ್ತುಗಳನ್ನು 
ಯುದ್ಧದಲ್ಲಿ ಭಾಗವಹಿಸಿದ ಮುಸ್ಲಿಮರಿಗೆ ಹಂಚಬೇಕು. ಆದರೆ ಜಮೀನು ಮತ್ತುನದಿ ಇತ್ಯಾದಿಗಳನ್ನು ಅವುಗಳಲ್ಲಿ ದುಡಿಯುವವರಿಗಾಗಿ 
ಬಿಡಬೇಕು. ಅದರ ಆದಾಯವನ್ನು ಮುಸ್ಲಿಮರ ವೇತನಕ್ಕಾಗಿ ಬಳಸಬೇಕು.'' (ಅಬೂ ಯೂಸುಫ್‌ರ ಕಿತಾಬುಲ್‌ ಖರಾಜ್‌ ಪು:24; ಅಬೂ 
ಉಬೈದ್‌ರ ಕಿತಾಬುಲ್‌ ಅಮ್ಚಾಲ್‌ ಪು: 59, ಯಹ್ಯಾ ಬಿನ್‌ ಆದಮ್‌ರ ಕಿತಾಬುಲ್‌ ಖರಾಜ್‌ ಪು: 27, 28, 48) ಇದರ ಆಧಾರದಲ್ಲಿ 


ಕಾಂಡ - 28 


286 ತಪ್ಪೀಮುಲ್‌ ಕುರ್‌ಆನ್‌ 


ಹಸನ್‌ ಬಸರಿ ಹೀಗೆಂದಿದ್ದಾರೆ: ವೈರಿ ಪಾಳೆಯದಿಂದ ಸ್ವಾಧೀನಪಡಿಸಿದ ವಸ್ತುಗಳು ಅವುಗಳನ್ನು ವಶಪಡಿಸಿದವರಿಗೆ ಸೇರುತ್ತದೆ. ಭೂಮಿಯು 
ಮುಸ್ಲಿಮರಿಗೆ ಸೇರುತ್ತದೆ. (ಯಹ್ಯಾ ಬಿನ್‌ ಆದಮ್‌ ಪು:27) ಇಮಾಮ್‌ ಅಬೂ ಯೂಸುಫ್‌ ಹೇಳಿದ್ದಾರೆ: ವೈರಿ ಸೇನೆಯಿಂದ ಮುಸ್ಲಿಮ್‌ 
ಯೋಧರು ವಶಪಡಿಸಿರುವ ಸಂಪತ್ತು, ಶಸ್ತ್ರಾಸ್ತ್ರಮತ್ತು ಪ್ರಾಣಿಗಳನ್ನು ತಮ್ಮ ಪಾಳೆಯದಲ್ಲಿ ಹಾಜರುಪಡಿಸಬೇಕು. ಅದು ಗನೀಮತ್‌ ಆಗಿದೆ. 
ಅದರ 1/5 ಪಾಲನ್ನು ಬೇರ್ಪಡಿಸಿ ಉಳಿದ 4ಪಾಲನ್ನು ಯೋಧರಿಗೆ ಹಂಚಬೇಕು. (ಕಿತಾಬುಲ್‌ ಖರಾಜ್‌ ಪುಟ:18) ಈ ಅಭಿಪ್ರಾಯವನ್ನು 
ಯಹ್ಯಾ ಬಿನ್‌ ಆದಮ್‌ ತಮ್ಮ ಕಿತಾಬುಲ್‌ ಖರಾಜ್‌ನಲ್ಲಿಯೂ (ಪು:27) ವ್ಯಕ್ತ ಪಡಿಸಿದ್ದಾರೆ. ಫಯ್‌ ಮತ್ತು ಗನೀಮತ್‌ನ ಪರಸ್ಪರ 
ವ್ಯತ್ಯಾಸವನ್ನು ಇದಕ್ಕಿಂತ ಸ್ಪಷ್ಟವಾಗಿ ತಿಳಿಸುವ ಇನ್ನೊಂದು ಘಟನೆಯಿದೆ. ನಹಾವಂದ್‌ ಯುದ್ಧದ ಬಳಿಕ ಸಮರಾರ್ಜಿತ ಸಂಪತ್ತುಗಳನ್ನು 
ವಿತರಿಸಿ ವಿಜೇತ ಪ್ರದೇಶವನ್ನು ಇಸ್ಲಾಮೀ ರಾಷ್ಟ್ರದೊಡನೆ ಸೇರಿಸಿದಾಗ ಸಾಇಬ್‌ ಬಿನ್‌ ಅಕ್ರಮ್‌ ಎಂಬೋರ್ವ ಯೋಧನಿಗೆ ಕೋಟೆಯೊಳಗೆ 
ರತ್ನಗಳನ್ನು ತುಂಬಿಸಿದ ಎರಡು ಚೀಲಗಳು ಕಾಣ ಸಿಕ್ಕಿದವು. ಅದು ಯೋಧರಿಗೆ ಹಂಚಬೇಕಾದ ಗನೀಮತ್‌ ಆಗಿದೆಯೇ ಅಥವಾ ಬೈತುಲ್‌ 
ಮಾಲ್‌ನಲ್ಲಿಸೇರಿಸಬೇಕಾದ ಫಯ್‌ ಆಗಿದೆಯೇ ಎಂದು ಅವರಿಗೆ ಸಂಶಯವಾಯಿತು. ಕೊನೆಗೆ ಅವರು ಮದೀನಕ್ಕೆ ಬಂದು ಸಮಸ್ಯೆಯನ್ನು 
ಉಮರ್‌ರಿಗೆ (ರ) ತಿಳಿಸಿದರು. ರತ್ನಗಳನ್ನು ಮಾರಿ ಅದರ ಮೊತ್ತವನ್ನು ಬೈತುಲ್‌ ಮಾಲ್‌ಗೆ ಜಮೆ ಮಾಡಬೇಕೆಂದು ಉಮರ್‌ ತೀರ್ಪು 
ನೀಡಿದರು. ಯುದ್ಧ ನಡೆಯುತ್ತಿರುವಾಗ ಯೋಧರ ವಶವಾಗುವ ಸಂಪತ್ತು ಮಾತ್ರ ಗನೀಮಶ್‌ ಎಂದು ಇದರಿಂದ ವ್ಯಕ್ತವಾಗುತ್ತದೆ. 
ಯುದ್ಧದ ಬಳಿಕ ಚರಾಸ್ತಿಗಳಂತೆ ಸ್ಥಿರಾಸ್ತಿಯೂ ಫಯ್‌ನಲ್ಲಿ ಸೇರುತ್ತದೆ. ಮೇಲಿನ ಘಟನೆಯನ್ನು ಉದ್ಧರಿಸಿ ಇಮಾಮ್‌ ಅಬೂ ಉಬೈದ್‌ 
ಬರೆಯುತ್ತಾರೆ: ಯುದ್ಧವು ನಡೆಯುತ್ತಿರುವಾಗ ವೈರಿಗಳಿಂದ ಬಲಪ್ರಯೋಗದಿಂದ ವಶಪಡಿಸುವ ಸಂಪತ್ತೇ ಗನೀಮತ್‌. ಯುದ್ಧಮುಗಿದು 
ಆ ನಾಡು ಇಸ್ಲಾಮೀ ರಾಷ್ಟ್ರದ ಭಾಗವಾದ ಬಳಿಕ ಲಭಿಸುವ ಸಂಪತ್ತು ಮುಸ್ಲಿಮರಿಗೆ ಸಾಮೂಹಿಕವಾಗಿರುವ ಫಯ್‌ ಆಗಿದೆ. ಅದರಲ್ಲಿ 
ಖುಮ್ಸ್‌ (1/5 ಭಾಗ ಮೀಸಲು) ಇಲ್ಲ (ಕಿತಾಬುಲ್‌ ಅಮ್ಚಾಲ್‌ ಪುಟ:254) 

ಗನೀಮತ್ತನ್ನು ಈ ರೀತಿ ನಿರ್ಣಯಿಸಿದ ಬಳಿಕ ಸತ್ಯನಿಷೇಧಕರಿಂದ ಮುಸ್ಲಿಮರಿಗೆ ಲಭಿಸುವ ಇತರ ಸೊತ್ತುವಿತ್ತ ಮತ್ತು ಜಮೀನು 
ಇತ್ಯಾದಿಗಳನ್ನು 2 ಮುಖ್ಯ ವರ್ಗಗಳಾಗಿ ವಿಂಗಡಿಸಬಹುದು. ಹೋರಾಟದಿಂದ ಗಳಿಸಿದ್ದು. ಇಸ್ಲಾಮೀ ಕರ್ಮಶಾಸ್ತ್ರದಲ್ಲಿ ಅದನ್ನು ಜಯಿಸಿದ 
ಸಂಪತ್ತುಗಳೆಂದು ಹೇಳಲಾಗುತ್ತದೆ. ಒಪ್ಪಂದದಿಂದ ಮುಸ್ಲಿಮರ ವಶವಾಗುವ ಸಂಪತ್ತು. ಅದು ಮುಸ್ಲಿಮ್‌ ಸೈನಿಕ ಶಕ್ತಿಯ ಒತ್ತಡ ಅಥವಾ 
ಭಯಾ ಶಂಕೆಯಿಂದ ಲಭಿಸಿದ್ದರೂ ಸರಿ. ಹೋರಾಡಿ ಜಯಿಸದೆ ಬೇರೆ ಯಾವುದೇ ರೂಪದಲ್ಲಿ ಮುಸ್ಲಿಮ್‌ ಸಮುದಾಯಕ್ಕೆ ಲಭಿಸುವ ಎಲ್ಲ 
ಸಂಪತ್ತುಗಳೂ ಈ ವರ್ಗಕ್ಕೆ ಸೇರುತ್ತವೆ. ಮೊದಲ ವಿಧದ ಸಂಪತ್ತಿನ ಧಾರ್ಮಿಕ ನೆಲೆಯೇನೆಂಬ ಕರ್ಮಶಾಸ್ತ್ರಜ್ಞರಲ್ಲಿ ಚರ್ಚೆ ನಡೆದಿದೆ. 
ಯಾಕೆಂದರೆ ಅದು, ಒಂಟೆಗಳನ್ನು ಅಥವಾ ಕುದುರೆಗಳನ್ನು ಓಡಿಸಿ ಸಂಪಾದಿಸಿದ್ದಲ್ಲಎಂಬ ವ್ಯಾಖ್ಯೆಯಲ್ಲಿ ಸೇರುವುದಿಲ್ಲ. ಆದರೆ ಎರಡನೆಯ 
ಸೊತ್ತುಗಳು ಫಯ್‌ ಆಗಿವೆ ಎಂಬ ಕುರಿತು ವಿದ್ವಾಂಸರಲ್ಲಿ ಒಮ್ಮತವಿದೆ. ಅದರ ನಿಯಮವನ್ನು ಕುರ್‌ಆನ್‌ ಸ್ಪಷ್ಟವಾಗಿ ತಿಳಿಸಿದೆ. ಒಂದನೆಯ 
ವರ್ಗದ ಸೊತ್ತುಗಳ ಧಾರ್ಮಿಕ ನೆಲೆಯನ್ನು ನಾವು ಮುಂದೆ ವಿವರಿಸುತ್ತೇವೆ. 

13.ಹಿಂದಿನ ವಚನದಲ್ಲಿ ಈ ಸೊತ್ತುಗಳನ್ನು ಯುದ್ಧಮಾಡಿದ ಯೋಧರಿಗೆ ಹಂಚದಿರುವ ಕಾರಣವೇನು ಮತ್ತು ಅದರ ಧರ್ಮಶಾಸ್ತ್ರ 
ನಿಯಮವು ಗನೀಮತ್‌ಗಿಂತ ಹೇಗೆ ಭಿನ್ನವಾಗಿದೆಯೆಂದು ಮಾತ್ರ ತಿಳಿಸಲಾಗಿತ್ತು. ಈಗ ಆ ಸಂಪತ್ತಿನ ಹಕ್ಕುದಾರರು ಯಾರೆಂದು ಈ ವಚನ 
ದಲ್ಲಿ ಹೇಳಲಾಗಿದೆ. ಅದರ ಮೊದಲ ಪಾಲು ಅಲ್ಲಾಹ್‌ ಮತ್ತು ಪ್ರವಾದಿಯವರಿಗೆ ಸೇರಬೇಕು. ಪ್ರವಾದಿವರ್ಯರು(ಸ) ಆ ಆಜ್ಞೆಯನ್ನು 
ಹೇಗೆ ಜಾರಿಗೊಳಿಸಿದರೆಂದು ಮಾಲಿಕ್‌ ಬಿನ್‌ ಔಸ್‌ ಬಿನ್‌ ಹದಸಾನ್‌ರು ಉಮರ್‌ರಿಂದ(ರ) ಹೀಗೆ ಉದ್ದರಿಸಿದ್ದಾರೆ: ಪ್ರವಾದಿವರ್ಯರು 
ಆ ಹಾಲಿನಿಂದ ತನ್ನ ಮತ್ತು ಕುಟುಂಬದ ಖರ್ಚನ್ನು ನಿರ್ವಹಿಸಿದ್ದರು. ಉಳಿದ ಆದಾಯವನ್ನು ಜಿಹಾದ್‌ಗೆ ಬೇಕಾದ ಆಯುಧ ಮತ್ತು 
ಸವಾರಿಯ ಪ್ರಾಣಿಗಳ ಸಿದ್ಧತೆಗಾಗಿ ವ್ಯಯಿಸಿದ್ದರು. (ಬುಖಾರಿ, ಮುಸ್ಲಿಮ್‌, ಮುಸ್ನದ್‌ ಅಹ್ಮದ್‌, ಅಬೂ ದಾವೂದ್‌, ತಿರ್ಮಿದಿ, ನಸಾಈ 
ಮುಂತಾದವರಿಂದ ವರದಿ) ಅಲ್ಲಾಹನು ತನ್ನ ಸಂದೇಶವಾಹಕರಿಗೆ ವಹಿಸಿಕೊಟ್ಟಿದ್ದ. ಕರ್ತವ್ಯದ ನಿರ್ವಹಣೆಗಾಗಿ ಪ್ರವಾದಿವರ್ಯರ ವಿಯೋಗಾ 
ನಂತರ ಈ ಪಾಲನ್ನು ಮುಸ್ಲಿಮರ ಸಾರ್ವಜನಿಕ ಬೊಕ್ಕಸಕ್ಕೆ (ಬೈತುಲ್‌ ಮಾಲ್‌) ವರ್ಗಾಯಿಸಲಾಯಿತು. ಇಮಾಮ್‌ ಶಾಫಿಈಯವರ 
ಅಭಿಪ್ರಾಯವನ್ನು ಹೀಗೆ ಉದ್ಧರಿಸಲಾಗಿದೆ: ಪ್ರವಾದಿಯವರಿಗೆ ಸೇರಿದ್ದ ಪಾಲನ್ನು ಪ್ರವಾದಿಯವರ ಬಳಿಕ ಅವರ ಖಲೀಫರಿಗೆ ಸೇರಬೇಕು. 
ಯಾಕೆಂದರೆ ಪ್ರವಾದಿಯವರು ಆ ಪಾಲಿಗೆ ಆಡಳಿತಗಾರರೆಂಬ ಕಾರಣದಿಂದ ಅರ್ಹರಾಗಿದ್ದರೇ ವಿನಾ ದೇವಪ್ರವಾದಿಯೆಂದಲ್ಲ ಆದರೆ 
ಶಾಫಿಈ ಕರ್ಮಶಾಸ್ತ್ರಜ್ಞರಲ್ಲಿ ಹೆಚ್ಚಿನವರು ಮತ್ತು ಇತರ ಬಹುವಂಶ ವಿದ್ವಾಂಸರಂತೆಯೇ ಈ ಪಾಲನ್ನು ಮುಸ್ಲಿಮ್‌ ಸಮಾಜದ ಧಾರ್ಮಿಕ 
ಮತ್ತು ಸಾಮಾಜಿಕ ಹಿತಾಸಕ್ತಿಗಳಿಗಾಗಿ ವಿನಿಯೋಗಿಸಬೇಕು. ಯಾವನಾದರೂ ನಿರ್ದಿಷ್ಟ ವ್ಯಕ್ತಿಗೆ ಸೇರಬಾರದೆಂದು ಅಭಿಪ್ರಾಯಪಟ್ಟಿದ್ದಾರೆ. 

ಎರಡನೇ ಪಾಲು ಸಂಬಂಧಿಕರಿಗಾಗಿದೆ. ಇಲ್ಲಿ ಸಂಬಂಧಿಕರೆಂದರೆ ಪ್ರವಾದಿವರ್ಯರ(ಸ) ಸಂಬಂಧಿಕ ಹಾಶಿಮ್‌ ಮತ್ತು ಮುತ್ತಲಿಬ್‌ 
ಗೋತ್ರದವರು. ಪ್ರವಾದಿವರ್ಯರು(ಸ) ತಮ್ಹ ಮತ್ತು ಕುಟುಂಬದ ಕರ್ತವ್ಯಗಳನ್ನು ನೆರವೇರಿಸುತ್ತಾ, ಅದರೊಂದಿಗೆ ತನ್ನ ನೆರವಿನ ಅಗತ್ಯ 
ವಿದೆಯೆಂದು ಭಾವಿಸುವ ಸಂಬಂಧಿಕರ ಕರ್ತವ್ಯ ನಿರ್ವಹಣೆಗಾಗಿಯೂ ಈ ಪಾಲನ್ನು ನಿಶ್ಚಯಿಸಲಾಗಿದೆ. ಪ್ರವಾದಿವರ್ಯರ(ಸ) ನಿಧನದ 
ಬಳಿಕ ಈ ಪಾಲು ಸ್ವತಂತ್ರ ಮತ್ತು ವಿಶಿಷ್ಟವಾಗಿ ಉಳಿಯುವುದಿಲ್ಲ. ಮುಸ್ಲಿಮ್‌ ನಿರ್ಗತಿಕರು, ಅನಾಥರು ಮತ್ತು ಯಾತ್ರಿಕರಂತೆ ಹಾಶಿಮ್‌- 


ಕಾಂಡ - 28 


59. ಅಲ್‌ ಹಶ್ರ್‌ 287 


ಮುತ್ತಲಿಬ್‌ ಗೋತ್ರಗಳ ಅವಶ್ಯಾರ್ಥಿಗಳ ಹಕ್ಕುಗಳನ್ನು ಸಾರ್ವಜನಿಕ ಬೊಕ್ಕಸದ ಖರ್ಚಿನಲ್ಲಿ ಸೇರಿಸಲಾಯಿತು. ಅವರಿಗೆ ರುಕಾತ್‌ನಲ್ಲಿ 
ಪಾಲಿಲ್ಲದ ಕಾರಣ ಅವರ ಹಕ್ಕುಗಳಿಗೆ ಇತರರ ಹಕ್ಕುಗಳಿಗಿಂತ ಪ್ರಾಧಾನ್ಯ ನೀಡಲಾಯಿತು. ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ ವರದಿ ಮಾಡುತ್ತಾರೆ: 
ಅಬೂಬಕರ್‌, ಉಮರ್‌, ಉಸ್ಸಾನ್‌ರ ಕಾಲದಲ್ಲಿ ಮೊದಲಿನ 2 ಪಾಲುಗಳನ್ನು ಅನೂರ್ಜಿತಗೊಳಿಸಿ ಉಳಿದ ಮೂರು (ಅನಾಥರು, 
ನಿರ್ಗತಿಕರು ಮತ್ತು ಯಾತ್ರಿಕರು) ಮಂದಿಯನ್ನು ಫಯ್‌ನ ಹಕ್ಕುದಾರರಾಗಿ ಉಳಿಸಲಾಯಿತು. ಆ ಬಳಿಕ ಅಲಿಯವರು ತಮ್ಮ ಕಾಲದಲ್ಲಿ 
ಈ ಕ್ರಮವನ್ನು ಮುಂದುವರಿಸಿದರು. ಮುಹಮ್ಮದ್‌ ಬಿನ್‌ ಇಸ್ಲಾಕ್‌ರು ಇಮಾಮ್‌ ಮುಹಮ್ಮದ್‌ರಿಂದ ಉದ್ಭರಿಸಿದ್ದಾರೆ: ಅಲಿಯವರ 
ಅಭಿಪ್ರಾಯವು ಅವರ ಕುಟುಂಬದ ಅಭಿಪ್ರಾಯವೇ (ಈ ಪಾಲು ಸಂಬಂಧಿಕರಿಗೆ ಲಭಿಸಬೇಕೆಂಬುದು) ಆಗಿದ್ದರೂ ಅಬೂಬಕರ್‌ ಮತ್ತು 
ಉಮರ್‌ರ ಕ್ರಮಕ್ಕೆ ವಿರುದ್ಧವಾಗಿ ವರ್ತಿಸಲು ಅವರು ಇಷ್ಟಪಡಲಿಲ್ಲ ಹಸನ್‌ ಬಿನ್‌ ಮುಹಮ್ಮದ್‌ ಬಿನ್‌ ಹನಫಿ ಹೇಳುತ್ತಾ: ಪ್ರವಾದಿವರ್ಯರ(ಸ) 
ಬಳಿಕ ಈ ಎರಡು ಪಾಲುಗಳ (ಪ್ರವಾದಿ ಮತ್ತು ಸಂಬಂಧಿಕರಿಗೆ) ಬಗ್ಗೆ ಭಿನ್ನಾಭಿಪ್ರಾಯವುಂಟಾಯಿತು. ಮೊದಲ ಪಾಲು ಪ್ರವಾದಿಯವರ 
ಖಲೀಫರಿಗೆ ದೊರೆಯಬೇಕೆಂದು ಕೆಲವರು ವಾದಿಸಿದರು. ಕೆಲವರು ಎರಡನೆಯ ಪಾಲು ಪ ಪ್ರವಾದಿವರ್ಯರ(ಸ) ಸಂಬಂಧಿಕರಿಗೆ ಸಿಗಬೇಕೆಂದು 
ವಾದಿಸಿದರು. ಇತರ ಕೆಲವರು ಎರಡನೆಯ ಪಾಲು ಖಲೀಫರ ಸಂಬಂಧಿಕರಿಗೆ ಸಿಗಬೇಕೆಂದು ಅಭಿಪ್ರಾ ಪ್ರಾಯಪಟ್ಟರು. ಕೊನೆಗೆ ಈ ಎರಡೂ 
ಪಾಲುಗಳನ್ನು ಜಿಹಾದ್‌ (ಧರ್ಮಯುದ್ಧ)ನ ಅಗತ್ಯಗಳಿಗೆ ಖರ್ಚು ಮಾಡಬೇಕೆಂದು ಕಂಡುಕೊಳ್ಳಲಾಯಿತು. ಅತಾಆ್‌ ಬಿನ್‌ಸಾಇಬ್‌ 
ಹೇಳುತ್ತಾರೆ: ಉಮರ್‌ ಬಿನ್‌ ಅಬ್ದುಲ್‌ ಅರೀರು್‌ರ ಕಾಲದಲ್ಲಿ ಪ್ರವಾದಿ ಮತ್ತು ಸಂಬಂಧಿಕರ ಪಾಲನ್ನು ಹಾಶಿಮ್‌ ಗೋತ್ರದವರಿಗೆ 
ನೀಡಲಾರಂಭಿಸಲಾಯಿತು. ಇಮಾಮ್‌ ಅಬೂ ಹನೀಫ ಮತ್ತು ಹನಫೀ ಕರ್ಮಶಾಸ್ತ್ರಜ್ಞರಲ್ಲಿ ಹೆಚ್ಚಿನವರ ಅಭಿಪ್ರಾಯ ಹೀಗಿದೆ: ಈ 
ವಿಷಯದಲ್ಲಿನಾಲ್ಲರು ಸಚ್ಚರಿತ ಖಲೀಫರ ಕಾಲದ ರೂಢಿಯೇ ಸಿಂಧುವಾಗಿದೆ. (ಅಬೂ ಯೂಸುಫರ ಕಿತಾಬುಲ್‌ ಖರಾಜ್‌ ಪುಟ:19-21) 
ಇಮಾಮ್‌ ಶಾಫಿಈಯವರ ಅಭಿಪ್ರಾಯ ಹೀಗಿದೆ: ಹಾಶಿಮ್‌ ಅಥವಾ ಮುತ್ತಲಿಬ್‌ ಗೋತ್ರಜರೆಂದು ಖಚಿತವಾಗಿ ತಿಳಿದಿರುವ ಅಥವಾ 
ಸಾಮಾನ್ಯ ವಾಗಿ ಅಂಗೀಕರಿಸಲಾಗುವವರಲ್ಲಿ ಶ್ರೀಮಂತರು ಮತ್ತು ಬಡವರಿಗೂ ಫಯ್‌ ಸಂಪತ್ತು ನೀಡಬಹುದು. (ಮುಗ್ನಿಲ್‌ ಮುಹ್ತಾಜ್‌) 
ಅವರ ಪೈಕ ಅಗತ್ಯವಿರುವವರಲ್ಲಿ ಮಾತ್ರ ಈ ಸಂಪತ್ತಿನಿಂದ ನೆರವಾಗಬಹುದೆಂದು ಹನಫಿಗಳ ಅಭಿಮತ. ಆದರೂ ಅವರ ಹಕ್ಕು ಇತರರಿಗಿಂತ 
ಪ್ರಧಾನವಾಗಿದೆ. (ರೂಹುಲ್‌ ಮಲನಿ). ಈ ಬಗ್ಗೆ ಸರಕಾರವು ಪಾಲಿಸಬೇಕಾದ ಕಡ್ಡಾಯ ನಿಯಮಗಳಿಲ್ಲವೆಂಬುದು ಮಾಲಿಕಿಗಳ ನಿಲು 
ಮೆಯಾಗಿದೆ. ಆಯಾ ಕಾಲದಲ್ಲಿ ಸೂಕ್ತವೆನಿಸಿದ "ರೀತಿಯಲ್ಲಿ ಖರ್ಚು ಮಾಡಬಹುದು. ಆದರೂ ಪ್ರವಾದಿವರ್ಯರ (ಸ) ಕುಟುಂಬಕ್ಕೆ 
ಆದ್ಯತೆ ನೀಡುವುದು ಉತ್ತಮ. (ಹಾಶಿಯತುದ್ದುಸೂಕಿ ಅಲಶ್ಯರಹಿಲ್‌ ಕಬೀರ್‌) 

ಉಳಿದ ಮೂರು ಪಾಲುಗಳ ಕುರಿತು ಕರ್ಮಶಾಸ್ತ್ರಜ್ಞರಲ್ಲಿ ಹೆಚ್ಚಿನ ತರ್ಕಗಳಿಲ್ಲ ಆದರೂ ಇಮಾಮ್‌ ಶಾಫಿಈ ಹಾಗೂ ಇತರ ಮೂರು 
ಇಮಾಮರಲ್ಲಿ ಒಂದು ವಿಷಯದಲ್ಲಿ ಭಿನ್ನಮತವಿದೆ. ಇಮಾಮ್‌ ಶಾಫಿಕಯವರ ದೃಷ್ಟಿಯಲ್ಲಿ ಫಯ್‌ನ ಒಟ್ಟು ಸಂಪತ್ತನ್ನು ಐದು ಸಮಾನ 
ಪಾಲು ಮಾಡಬೇಕು. ಅದರಲ್ಲಿ ಒಂದು ಪಾಲನ್ನು ಹಿಂದೆ ಹೇಳಿದ ವಿಭಾಗಗಳಲ್ಲಿ ಹೀಗೆ ಖರ್ಚು ಮಾಡಬೇಕು: 1/5 ಮುಸ್ಲಿಮರ 
ಸಾರ್ವಜನಿಕ ಹಿತಕ್ಕಾಗಿ, 1/5 ಹಾಶಿಮ್‌ ಮತ್ತು ಮುತ್ತಲಿಬ್‌ ಗೋತ್ರಜರಿಗೆ, 1/5 ಅನಾಥರಿಗೆ, 1/5 ನಿರ್ಗತಿಕರಿಗೆ, 1/5 ಯಾತ್ರಿಕರಿಗೆ. 
ಆದರೆ ಇಮಾಮ್‌ ಮಾಲಿಕ್‌, ಅಬೂ ಹನೀಫ ಮತ್ತು ಅಹ್ಹದ್‌ರು ಅಂಥ ಕ್ರಮವನ್ನು ಸೂಚಿಸಿಲ್ಲ. ಫಯ್‌ನ ಸಂಪೂರ್ಣ ಸಂಪ ಪತ್ತನ್ನು 
ಮುಸ್ಲಿಮರ ಸಾರ್ವಜನಿಕ ಹಿತಕ್ಕೆ ಬಳಸಬೇಕೆಂಬುದು ಅವರ ಅಭಿಪ್ರಾಯ. (ಮುಗ್ನಿಲ್‌ ಮುಹ್ತಾಜ್‌) 

14. ಇದು ಪವಿತ್ರ ಕುರ್‌ಆನ್‌ನಿಲ್ಲಿ ಇಸ್ಲಾಮೀ ಸಮಾಜ, ಸರಕಾರ ಮತ್ತು ಆರ್ಥಿಕ ನೀತಿಯ ಮೂಲತತ್ನವನ್ನು ಸಾರುವ ಪ್ರಮುಖ 
ಸೈ ದ್ಧಾಂತಿಕ ವಚನಗಳಲ್ಲಿಸೇರಿದೆ. ಸಂಪತ್ತು ಸಮಾಜದಲ್ಲಿಸಮಗ್ರವಾಗಿ ಚಲಾವಣೆಯಾಗಬೇಕು. ಅದು ಕೇವಲ ಶ್ರೀಮಂತರಲ್ಲಿತಿರುಗಾಡುತ್ತಿ 
ರಜಾರದು. ಅಥವಾ ಶ್ರೀಮಂತನು ಹೆಚ್ಚೆಚ್ಚು ಶ್ರೀಮಂತ ಮತ್ತು ಬಡವನು ಹೆಚ್ಚೆಚ್ಚು ಬಡವನಾಗಬಾರದು. ಕುರ್‌ಆನಿನಲ್ಲಿ ಈ ನೀತಿಯನ್ನು 
ಕೇವಲ ಸಾರಿರುವುದು ಮಾತ್ರವಲ್ಲ; ಆವ ಸಾಕಾರಕ್ಕೆ ಬೇಕಾದ ನಿಯಮಗಳನ್ನೂ ನಿರ್ಣಯಿಸಲಾಗಿದೆ. ಬಡ್ಡಿಯನ್ನು ನಿಷೇಧಿಸಿ ರುಕಾತನ್ನು 
ಕಡ್ದಾ ಶ್ಲಿಯಗೊಳಿಸಲಾಯಿತು. ಸಮರಾರ್ಜಿತ ಸಂಪತ್ತಿನಲ್ಲಿ 1/ 5ಪಾಲನ್ನು ಮೀಸಲಿರಿಸುವಂತೆ ಆದೇಶಿಸಲಾಯಿತು. ಐಚ್ಛಿಕ ದಾನವನ್ನು 
ನಿರಂತರ ಪೋತ್ಸಾಹಿಸಲಾಯಿತು. ಸಂಪತ್ತಿನ ದಿಸೆಯನ್ನು ದರಿದ್ರರತ್ತ ತಿರುಗಿಸುವ ರೀತಿಯಲ್ಲಿ ಹಲವು ವಿಧದ ಪ್ರಾಯಶ್ನಿಶ್ವಗಳನ್ನು 
ಆದೇಶಿಸಲಾಯಿತು. ಮೃತರ ಸಂಪತ್ತುಗಳು ಬಹಳ ವಿಶಾಲ ವಲಯದಲ್ಲಿ ವ್ನಾ ಿಪಿಸುವಂಥ ವಾರೀಸು ಹಕ್ಕು ನಿಯಮಗಳನ್ನು ರೂಪಿಸಲಾಯಿತು. 
ನ್ಯ ತಿಕ ಮಟ್ಟದಲ್ಲಿ ಲ್ಲಿ ಜಿಪುಣತೆಯನ್ನು ಆಕ್ಷೇಪಾರ್ಹ ಮತ್ತು ಔದಾರ್ಯವನ್ನು ವಿಶಿಷ್ಟ ಗುಣಗಳೆಂದು ಪಕಿಗಣಸಯುತ್‌. ಶ್ರೀಮಂತ ವರ್ಗಕ್ಕೆ 
ತಮ್ಮ ಸಂಪತ್ತುಗಳಿಂದ ಯಾಚಕರು ಮತ್ತು ಬಡವರಿಗೆ ಅವರ ಹಕ್ಕುಗಳಿಂಬ ದೃಷ್ಟಿಯಲ್ಲಿಯೇ ಅದನ್ನು ನೀಡಬೇಕೆಂದು ಆದೆಕಿಸಿಲಾಯತು. 
ಇಸ್ಲಾಮೀ ಸರಕಾರದ ಪ್ರಮುಖ ಆದಾಯ ಮೂಲವಾಗಿರುವ ಫಯ್‌ 1/5 ಭಾಗವನ್ನು ಬಡವರ ನೆರವಿಗೆ ವ್ಯಯಿಸಬೇಕೆಂದೂ ನಿರ್ಣಯಿ 
ಸಿತು. ಅಂದು ರುಕಾತ್‌ ಮತ್ತು ಫಯ್‌ಗಳು ಇಸ್ಲಾಮೀ ಸರಕಾರದ ಎರಡು ಪ್ರಧಾನ ಆದಾಯ ಮೂಲಗಳಾಗಿತ್ತೆಂಬುದೂ ಗಮನಾರ್ಹ. 
ರುಕಾತನ್ನು ಮುಸ್ಲಿಮರ, ನಿರ್ದಿಷ್ಟ ಮಿತಿ ತಲುಪಿದ ಎಲ್ಲ ಸಂಪತ್ತು, ಜಾನುವಾರು, ವ್ಯಾಪಾರೀ ಸರಕು ಮತ್ತು ಕೃಷಿ ಉತ್ಪನ್ನಗಳಿಂದ 
ಸಂಗ್ರಹಿಸಲಾಗುತ್ತದೆ. ಅದರ ಪ್ರಮುಖ ಪಾಲು ಬಡವರ್ಗಕ್ಕೆ ಸಲ್ಲುತ್ತದೆ. ಫಯ್‌ ಎಂದರೆ ಮುಸ್ಲಿಮೇತರರಿಂದ ದೊರೆಯುವ ರಕ್ಷಣಾ ತೆರಿಗೆ 


ಕಾಂಡ - 28 


288 ತಪ್ಪೀಮುಲ್‌ ಕುರ್‌ಆನ್‌ 


ಇ ಸಗ್ಗ ಹಿ £1 4 ಗಿದ 3 ದ SHE 4 443 
sia Oli ಕೃತಿಯ Oa SBS SG BEE (ಈ 


ಭಯಪಡಿರಿ. ಅಲ್ಲಾಹನು ಕಠಿಣವಾಗಿ ಶಿಕ್ಷಿಸುವವನಾಗಿರುತ್ತಾನೆ.* (ಮಾತ್ರವಲ್ಲದೆ ಆ ಸೊತ್ತು) ತಮ್ಮ ಮನೆಗಳಿಂದಲೂ 
ಆಸ್ತಿಪಾಸ್ಕಿಗಳಿಂದಲೂ ಹೊರಕ್ಕಟ್ಟಲ್ಪಟ್ಟಿರುವ ಬಡ ಮುಹಾಜಿರರಿಗಾಗಿಯೂ ಇದೆ." ಇವರು ಅಲ್ಲಾಹನ ಅನುಗ್ರಹವನ್ನೂ 


(ಜಿಮಿಯಾ) ಮತ್ತು ಕೃಷಿ ಉತ್ಪನ್ನಗಳು ಸೇರಿದಂತೆ ಎಲ್ಲ ಆದಾಯ ಮೂಲಗಳಾಗಿದೆ. ಅದರ ಬಹು ದೂಡ್ಡ ಭಾಗವನ್ನು ಬಡವರಿಗೆ 
ಮೀಸಲು ಗೊಳಿಸಲಾಯಿತು. ಯಾವುದೇ ಇಸ್ಲಾಮೀ ಸರಕಾರದ ಆಯವ್ಯಯ ವ್ಯವಸ್ಥೆ ಮತ್ತು ಆರ್ಥಿಕ ವ್ಯವಹಾರ ಹಾಗೂ ಧನಿಕರ ಮತ್ತು 
ಪ್ರಭಾವಶಾಲಿಗಳ ಗುತ್ತಿಗೆಯನ್ನಾಗಿ ಮಾಡದಂತೆ ಅಥವಾ ಸಂಪತ್ತು ಭರ ಶ್ರೀಮಂತವರ್ಗಕ್ಕೆ ಹರಿಯದಂತೆ ಅಥವಾ ಸಂಪತ್ತು 
ಶ್ರೀಮಂತರಲ್ಲಿಯೇ ಚಲಿಸದಂತೆ ಏರ್ಪಾಡು ಮಾಡಲಾಯಿತೆಂದು ಇವುಗಳಿಂದ ಸ್ಪಷ್ಟವಾಗುತ್ತದೆ. 

15. ಮಾತಿನ ಹಿನ್ನೆಲೆಯ ದೃಷ್ಟಿಯಲ್ಲಿ ವಚನದ ತಾತ್ಸರ್ಯ ಹೀಗಿದೆ: ಬನೀ ನದೀರ್‌ ಗೋತ್ರದ ಸಂಪತ್ತಿನ ವಿಲೇವಾರಿ ಮತ್ತು ಅದೇ 
ರೀತಿಯಲ್ಲಿ ಆ ಬಳಿಕದ ಫಯ್‌ ವಿತರಣೆಯ ವಿಷಯದಲ್ಲಿ ಪ್ರವಾದಿವರ್ಯರ(ಸ) ತೀರ್ಮಾನವನ್ನು ಮರು ಮಾತಾಡದೆ ಸ್ವೀಕರಿಸಬೇಕು. 
ಪ್ರವಾದಿಯವರು ಯಾರಿಗೆ ಏನು ನೀಡುವರೋ ಅದನ್ನು ಅವರು ಸ್ವೀಕರಿಸಬೇಕು. ಯಾರಿಗಾದರೂ ಕೊಡದಿದ್ದರೆ ಅದಕ್ಕಾಗಿ ಆಕ್ಷೇಪಿಸಬಾರದು 
ಅಥವಾ ಅಪೇಕ್ಷಿಸಬಾರದು. ಆದರೆ ಆದೇಶದ ನುಡಿಗಳು ಸಾರ್ವತಿ ತ್ರಿಕವಾಗಿರುವುದರಿಂದ ಅದು ಕೇವಲ ಫಯ್‌ನ ವಿತರಣೆಗೆ 
ಸೀಮಿತವಾಗಿರುವುದಿಲ್ಲ, ಎಲ್ಲವಿಷ ಷಯಗಳಲ್ಲಿಯೂ ಮುಸ್ಲಿಮರು ಪ್ರ ವಾದಿವರ್ಯರನ್ನು ಅನುಸರಿಸಬೇಕೆಂಬುದೇ ಅದರ ಇಂಗಿತವಾಗಿದೆ. 
ಇಲ್ಲಿ ಪ್ರವಾದಿವರ್ಯರು(ಸ) ನಿಮಗೆ ನೀಡದಿರುವುದನ್ನು ಎಂದು ಹೇಳದೆ ನಿಮಗೆ ತಡೆರಿರುವುದನ್ನು ತೊರೆಯಿರಿ ಎಂದು ಹೇಳಿರುವುದರಿಂದ 
ಆ ಇಂಗಿತವು ಮತ್ತಷ್ಟು ಸ್ಪಷ್ಟವಾಗುತ್ತದೆ. ಈ ಆದೇಶವು ಕೇವಲ ಫಯ್‌ನ ವಿತರಣೆಯಲ್ಲಿರುವ ಅನುಸರಣೆಗೆ ಸೀಮಿತವಾಗಿರುತ್ತಿದ್ದರೆ 
ನೀಡಿರುವ ಎಂಬುದಕ್ಕೆ ವಿರುದ್ಧವಾಗಿ ನೀಡದಿರುವ ಎಂದು ಹೇಳಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿತಡೆಯುವ ಅಥವಾ ನಿಷೇಧಿಸುವ ಎಂಬ 
ಪದವನ್ನು ಬಳಸಿರುವುದರಿಂದ ಪ್ರವಾದಿವರ್ಯರ(ಸ) ಆಜ್ಞೆ ಮತ್ತು ನಿಷೇಧಗಳ ಪಾಲನೆಯೇ ಆಜ್ಞೆಯ ಉದ್ದೇಶವೆಂದು ವ್ಯಕ್ತವಾಗುತ್ತದೆ. 
ಈ ವಿಷಯವನ್ನು ಪ್ರವಾದಿವರ್ಯರೇ ಹೇಳಿದ್ದಾರೆ. ಅಬೂ ಹುರೈರ ವರದಿ ಮಾಡಿರುವುದಾಗಿ ಮುಸ್ಲಿಮ್‌ ಮತ್ತು ಬುಖಾರಿ ಉದ್ಭರಸಿದ್ದಾರೆ. 
ನಾನು ನಿಮಗೆ ರೀಟ ಗರಿಷ್ಠ ಪ ಪಾಲಿಸಿರಿ... ನಾನು ಏನಾದರೂ ನಿಷೇಧಿಸಿದರೆ ಅದನ್ನು ತೊರೆಯಿರಿ. ಇಬ್ನು ಮಸ್‌ವೂನ್‌ರ ಕುಂತು 
ಹೀಗೆ ಉದ್ದರಿಸಲಾಗಿದೆ: ಒಮ್ಮೆ ಅವರು ತಮ್ಮ ಭಾಷಣದಲ್ಲಿ ಈ ರೀತಿಯ ಫ್ಯಾಶನ್‌ಗಳನ್ನು ಮಾಡುವ ಸ್ತ್ರೀಯರನ್ನು ್ನಿ ಅಲ್ಲಾಹನು ಶಪಿಸಿದ್ದಾನೆ 
ಎಂದು ಹೇಳಿದರು. ಆ ಭಾಷಣವನ್ನು ಆಲಿಸಿದ ಓರ್ವ ಮಹಿಳೆಯು ಪಿ ಬಳಿ ಬಂದು ಕೇಳಿದಳು: ನಿಮಗೆ ಈ ನಿಯಮವು ಎಲ್ಲಿಂದ 
ದೊರೆಯಿತು? ಅಲ್ಲಾಹನ ಗ್ರಂಥದಲ್ಲಿ ಅದು ನನಗೆ ಎಲ್ಲಿಯೂ ಕಾಣಿಸಿಲ್ಲ ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ ಅವರೊಡನೆ ಹೇಳಿದರು: ನೀವು 
ಅಲ್ಲಾಹನ ಗ್ರಂಥವನ್ನು ಓದಿದ್ದರೆ ಖಂಡಿತವಾಗಿಯೂ ಈ ವಿಷ ಷಯವನ್ನು ನೋಡಿರಬಹುದು. ಪ್ರವಾದಿವರ್ಯರು(ಸ) ನಿಮಗೆ ನೀಡಿರುವ 
ಎಲ್ಲವನ್ನೂ ಸ್ಟೀಕರಿಸಿರಿ. ಅವರು ನಿಷೇಧಿಸಿರುವುದನ್ನು ತೊರೆಯಿರಿ ಎಂಬ ಕುರ್‌ಆನ್‌ ವಚನವನ್ನು ನೀವು ನೋಡಿಲ್ಲವೇ? ಆಕೆ ಹೇಳಿದಳು: 
ಹೌದು, ನಾನು ಆ ವಚನವನ್ನು ಓದಿದ್ದೇನೆ. ಅವರು ಹೇಳಿದರು: ಹಾಗಾದರೆ ಪ್ರ ಪ್ರವಾದಿವರ್ಯರು(ಸ) ಈ ಕೆಲಸವನ್ನು ವಿರೋಧಿಸಿದ್ದಾರೆ. 
ಅದನ್ನು ಮಾಡುವ ಸ್ತ್ರೀಯರನ್ನು ಶಪಿಸಿದ್ದಾರೆ. ಆಕೆ ಹೌದು, ಈಗ ನನಗೆ ವ್ಯ ್ಯಕ್ಷವಾಯಿತು ಎಂದರು. (ಬುಖಾರಿ, ಮುಸ್ಲಿಮ್‌, ಮುಸ್ನದ್‌ 
ಅಹ್ಮದ್‌, ಇಬ್ನು ಅಬೀ ಹಾತಿಮ್‌) 

16. ಅಂದರೆ ಕೇವಲ ಇಸ್ಲಾಮ್‌ ಸ್ವೀಕರಿಸಿದರೆಂಬ ಕಾರಣದಿಂದ ಪವಿತ್ರ ಮಕ್ಕಾ ನಗರ ಮತ್ತು ಅರಬ್‌ ದೇಶದ ಇತರ ಪ್ರದೇಶಗಳಿಂದ 
ಹೊರ ಹಾಕಲ್ಪಟ್ಟವರು. ಬನೂ ನದೀರ್‌ರ ಪ್ರದೇಶವನ್ನು ವಶಪಡಿಸುವುದಕ್ಕಿಂತ ಮುಂಚೆ ಈ ಮುಹಾಜಿರರಿಗೆ ಜೀವನೋಪಾಯಕ್ಕಾಗಿ 
ಸ್ಥಿರವಾದ ಉಪಾಧಿಯಿರಲಿಲ್ಲ. ಈಗ ದೊರೆತ ಈ ಸಂಪತ್ತು ಮತ್ತು ಫಯ್‌ ಆಗಿ ಭವಿಷ್ಯದಲ್ಲಿ ಲಭಿಸುವ ಸಂಪತ್ತಿನಲ್ಲಿಯೂ ಸಾಮಾನ್ಯ 
ನಿರ್ಗತಿಕರು, ಅನಾಥರು, ಯಾತ್ರಿಕರೊಂದಿಗೆ ಅವರಿಗೂ ಹಕ್ಕಿದೆಯೆಂದು ಇಲ್ಲಿ ಹೇಳಲಾಗಿದೆ. ಅಲ್ಲಾಹ್‌ ಮತ್ತು ಪ್ರವಾದಿಯ ಧರ್ಮಕ್ಕಾಗಿ 
ದೇಶತ್ಯಾಗಕ್ಕೆ ನಿರ್ಬಂಧಿತರಾಗಿ ಇಸ್ಲಾಮೀ ತಾಣಕ್ಕೆ ತಲುಪಿದ ಎಲ್ಲರಿಗೂ ನೆರವು ನೀಡಬೇಕು. ಈ ಆಜ್ಞೆಯ ಆಧಾರದಲ್ಲಿ ಪ್ರವಾದಿವರ್ಯರು(ಸ) 
ಬನೂನದೀರ್‌ರ ಸಂಪತ್ತಿನ ಒಂದು ಪಾಲನ್ನು ಮುಹಾಜಿರರಿಗೆ ವಿತರಿಸಿದರು. ಅನ್ಸಾರರು ತಮ್ಮ ಮುಹಾಜಿರ್‌ ಸಹೋದರರಿಗೆ ನೆರವು ನೀಡಿದ 
ಖರ್ಜೂರ ತೋಟಗಳನ್ನು ಅವರಿಗೆ ಮರಳಿಸಿದರು. ಆದರೆ ಮುಹಾಜಿರರಿಗೆ ಆ ಕಾಲದಲ್ಲಿ ಮಾತ್ರ ಫಯ್‌ನಲ್ಲಿ ಪಾಲಿತ್ತೆಂಬ ಭಾವನೆ 
ಸರಿಯಲ್ಲ. ಅಂತ್ಯದಿನದ ತನಕ ಯಾರಾದರೂ ಮುಸ್ಲಿಮನಾದ ಕಾರಣದಿಂದ ಸ್ವದೇಶದಿಂದ ಬಹಿಷ್ಯತನಾಗಿ ಯಾವುದಾದರೂ ಮುಸ್ಲಿಮ್‌ 
ರಾಷ್ಟ್ರದಲ್ಲಿ ಆಶ್ರಯ ಪಡೆಯಲು ನಿರ್ಬಂಧಿತರಾದರೆ ಅವರಿಗೆ ಆಶ್ರಯ ನೀಡಿ ಸ್ವಾವಲಂಬಿಗೊಳಿಸಬೇಕಾದುದು ಆ ಮುಸ್ಲಿಮ್‌ ರಾಷ್ಟದ 
ಕರ್ತವ್ಯವಾಗಿದೆ. ಅದಕ್ಕಾಗಿ ರುಕಾತ್‌ ಮಾತ್ರವಲ್ಲ ಫಯ್‌ ಖಾತೆಯಿಂದಲೂ ಖರ್ಚು ಮಾಡಬೆಕು. 


ಕಾಂಡ - 28 


59. ಅಲ್‌ ಹಶ್ರ್‌ ಹ kd K 289 


೫ ia ದ 
60೫5115 ಜಿ SHY ESS 6 ಚ। 
ಆಜ ಜ್‌ BEI IEG SF Ss 
ಒಮ ಹಕ ಜಹಿ 45೩೬ ವ್ಯ SETS 5 Hs 


| ಹ ಶಿ ಲಲ 845 %71%44 ನ ೨ಥಿಗ್ಗ ಇತ ಧೆ ೨. 3 
AME) ಸಿ EG HE Poa HG AOL 


ka 


vw N 


ಅವನ ಸಂಪ್ರಿ (ತಿಯನ್ನೂ ಬಯಸುತ್ತಾರೆಮತ್ತು ಅಲ್ಲಾಹ್‌ ಮತ್ತು ಅವನ ರಸೂಲರ ಸಹಾಯಕ್ಕೆಸದಾ ಸನ್ನದ್ಧರಾಗಿರುತ್ತಾರೆ. 
ಇವರೇ ಸತ್ತ ಸಂಧರು. (ಮತ್ತು ಆ 'ಸೊತ್ತು) ಈ ಮುಹಾಜಿರರ ಆಗಮನಕ್ಕೆ ಮುಂಚೆಯೇ ಸತ್ಯ ವಿಶಾ ಶ್ವಾಸ ಸ್ವೀಕಾರ ಮಾಡಿ 
ಮದೀನಾದಲ್ಲಿ ವಾಸವಾಗಿದ್ದವರಿಗೆ (ಸಹ ಇದೆ). ಇವರು ಹಿಜ್ರತ್‌ ಮಾಡಿ ತಮ್ಮ ಬಳಿಗೆ ಬಂದವರನ್ನು ಪ್ರೀತಿಸುತ್ತಾರೆ. 
ಅವರಿಗೆ ನೀಡಲ್ಪಟ್ಟುದರ ಕುರಿತು ಇವರು ಯಾವುದೇ ಆಶೆಯನ್ನು ತಮ್ಮ ಮನಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಸ್ವತಃ ತಮಗೆ 
ಅಗತ್ಯವಿದ್ದರೂ ಇತರರಿಗೆ ತಮ್ಮ ಮೇಲೆ ಪ್ರಾಶಸ್ತ ನೀಡುತ್ತಾರೆ." ವಾಸ್ತವದಲ್ಲಿಯಾರು ತಮ್ಮ ಮನಸ್ಸಿನ ಸಂಕುಚಿತತೆಯಿಂದ 
ರಕ್ಷಿಸಲ್ಲೂರೋ ಅವರೇ ವಿಜಯಿಗಳು.” ಅದು, ಮುಂಚೆ ಬಂದ ಈ ಜನರ ಬಳಿಕ ಬರುವವರಿಗಾಗಿಯೂ ಇದೆ.” 
ಅವರು ಹೀಗೆ ಪ್ರಾರ್ಥಿಸುತ್ತಾರೆ: "ನಮ್ಮ ಪ್ರ ಪ್ರಭೂ, ನಮ್ಮನ್ನೂ ನಮಗಿಂತ ಮುಂಚೆ ಸತ್ಯ ವಿಶ್ವಾಸ ಸ್ವೀಕಾರ ಮಾಡಿದ್ದ 


17. ಅಂದರೆ ಅನ್ಸಾರರು, ಅರ್ಥಾತ್‌ ಫಯ್‌ನಲ್ಲಿ ಕೇವಲ ಮುಹಾಜರರಿಗೆ ಮಾತ್ರವಲ್ಲದೇ ಇಸ್ಲಾಮೀ ರಾಷ್ಟ್ರದಲ್ಲಿ ಹಿಂದಿನಿಂದಲೇ 
ವಾಸವಾಗಿರುವ ಮುಸ್ಲಿಮರಿಗೂ ಅದರಿಂದ ಪಾಲು ಪಡೆಯುವ ಹಕ್ಕಿದೆ. 

18. ಇದು ಮದೀನದ 'ಅನ್ಸಾರರ ಶ್ಲಾಘನೆಯಾಗಿದೆ. ಮುಹಾಜಿರರು ಮಕ್ಕಾ ಹಾಗೂ ಇತರೆಡೆಗಳಿಂದ`ಮದೀನಕ್ಕೆ ವಲಸೆ ಬಂದಾಗ 
ಅವರು. ಪ್ರವಾದಿಯವರ ಮುಂದೆ ಹೋಗಿ, ಇದೋ ಇಲ್ಲಿ ನಮ್ಮ ಖರ್ಜೂರದ ಹಾಗೂ ಇತರ ತೋಟಗಳಿವೆ. ಈ ತೋಟಗಳನ್ನು ನಮ್ಮ 
ಮುಹಾಜಿರ್‌ ಸಹೋದರರಿಗೆ ಹಂಚಿ ಬಿಡಿರಿ..ಎಂದು ವಿನಂತಿಸಿದರು. ಆಗ ಪ್ರವಾದಿ(ಸ) ಹೇಳಿದರು: ಇವರಿಗೆ ತೋಟಗಾರಿಕೆಯ 
ಅನುಭವವಿಲ್ಲ ಅವರು ತೋಟಗಳಿಲ್ಲದ ನಾಡಿನಿಂದ ಬಂದಿದ್ದಾರೆ. ಆದ್ದರಿಂದಲೇ ನೀವು ಆ ತೋಟಗಳನ್ನು ನೋಡಿಕೊಂಡು ಸಿಗುವ 
ಉತ್ಪನ್ನಗಳಿಂದ ಇವರಿಗೂ ಪಾಲು ನೀಡಿದರಾಗದೇ? ಆಗ ಅವರು ಹೇಳಿದರು. ನಾವು ಆಲಿಸಿದೆವು. ಅನುಸರಿಸಿದೆವು. (ಬುಖಾರಿ, 
ಮುಸ್ಲಿಮ್‌) ಆ ಕುರಿತು ಮುಹಾಜಿರರು ಹೀಗೆ ಹೇಳಿದರು: ಇಂಥ ಪರೋಪಕಾರಿ ಮನೋಭಾವದ ಜನರನ್ನು ನಾವು ಈ ತನಕ ನೋಡಿಲ್ಲ. 
ಅವರು ಸ್ವತಃ ದುಡಿದು ಅದರಿಂದ ನಮಗೆ ಪಾಲು ನೀಡುವುದು! ಪುಣ್ಯಗಳನ್ನು ಅವರೇ ಸಂಪೂರ್ಣ ದೋಚಿದಂತೆ ಭಾಸವಾಗುತ್ತಿದೆ. ಪ್ರವಾದಿ 
ಹೇಳಿದರು: ಅವರನ್ನು ಪ್ರಶಂಶಿಸಿ, ಅವರ ಹಿತಕ್ಕಾಗಿ ಪ್ರಾರ್ಥಿಸುತ್ತಿರುವ ತನಕ ನಿಮಗೂ ಪುಣ್ಯ ದೊರೆಯುತ್ತದೆ. (ಮುಸ್ನದ್‌ ಅಹ್ಮದ್‌) 
ಆ ಬಳಿಕ ಬನೂ ನದೀರ್‌ ಪ್ರದೇಶವು ಕೈವಶಮದಾಗ'ಪ ಪ್ರವಾದಿ(ಸ) ಹೇಳಿದರು: ಈ ಜನರು ತೊರೆದು ಹೋದ ತೋಟ ಇತ್ಯಾ ದಿಗಳನ್ನು 
ಸೇರಿಸಿ ಮತ್ತು ಒಟ್ಟು ಸಂಪತ್ತನ್ನು ನಿಮ್ಮ ಮತ್ತು ಮುಹಾಜಿರರ ಮಧ್ಯೆ ಹಂಚಿಕೊಳ್ಳಬಹುದು. ಅಥವಾ- ಇನ್ನೊಂದು ರೀತಿಯಲ್ಲಿ ನಿಮ್ಮ 
ಸಂಪತ್ತನ್ನು ನೀವು ಹಿಂತೆಗೆದುಕೊಂಡು ಈ ತೊರೆದ ಜಮೇನುಗಳನ್ನು ಮುಹಾಜಿರರಲ್ಲಿ ಹಂಚಬಹುದು. ಅನ್ನಾರರು ಹೇಳಿದರು. ಈ ಸಂಪತ್ತು 
ಗಳನ್ನು ನೀವು ಮುಹಾಜಿರರಿಗೆ ಹಂಚಿರಿ. ನಮ್ಮ ಸಂಪತ್ತುಗಳಿಂದ ನಿಮಗೆ ಬೇಕಿದ್ದರೆ ತೆಗೆದುಕೊಳ್ಳಬಹುದು. ಇದನ್ನು ಕೇಳಿ ಅಬೂಬಕರ್‌ರು(ರ) 
ಕೂಗಿ ಹೇಳಿದರು: ಅನ್ಸಾರರೇ! ಅಲ್ಲಾಹನು ನಿಮಗೆ ಉತ್ತಮ ಪ್ರತಿಫಲವನ್ನು ನೀಡಲಿ. (ಯಹ್ಯಾ ಜಿನ್‌ ಆದಮ್‌, ಬಲಾದುರಿ)' ಹೀಗೆ 
ಅನ್ಸಾರರ ಒಪ್ಪಿಗೆಯಿಂದ ಸೊತ್ತುಗಳನ್ನು ಯಹೂದಿಯರ ಹೊರತು ಮುಹಾಜಿರರಿಗೆ ವಿತರಿಸಲಾಯಿತು. ಅನ್ಸಾರರಲ್ಲಿ ಅಬೂ ದುಜಾನ; 
ನಹ್ಲ್‌ ಬಿನ್‌ ಹುನೈಫ್‌ (ಕೆಲವು ವರದಿಗಳಂತೆ) ಹಾರಿಸ್‌ ಬಿನ್‌ ಅಲ್ಕಮರಿಗೆ ಮಾತ್ರ ಪಾಲು ನೀಡಲಾಯಿತು. ಏಕೆಂದರೆ ಈ ಅನ್ಸಾರರು ತೀರಾ 
ಬಡವರಾಗಿದ್ದರು.. (ಬಲಾದುರಿ, ಇಬ್ನು ಹಿಶಾಮ್‌, ರೂಹುಲ್‌ ಮಲನಿ) ಬಹ್‌ರೈನ್‌ ಪ್ರದೇಶವು ಇಸ್ಲಾಮೀ ರಾಷ್ಟ್ರದಲ್ಲಿ ಸೇರಿದಾಗಲೂ 
ಅನ್ಸಾರರು ಈ ಪರೋಪಕಾರದ ಭಾವವನ್ನು ಪ್ರದರ್ಶಿಸಿದ್ದರು. ಪ್ರವಾದಿವರ್ಯರು(ಸ) ಆ ವಿಜೇತ ಪ್ರದೇಶವನ್ನು ಅನ್ಸಾರಿಗೆ ನೀಡ 
ಬಯಸಿದ್ದರು. ಆದರೆ ನಮಗೆ ನೀಡಲಾಗುವ ಪಾಲಿನಷ್ಟು ಮುಹಾಜಿರರಿಗೂ ನೀಡದೆ ನಾವು ಅದರಿಂದ ಏನನ್ನೂ ಸ್ವೀಕರಿಸುವುದಿಲ್ಲವೆಂದು 


ಕಾಂಡ - 28 


290 ತಪ್ಲೀಮುಲ್‌ ಕುರ್‌ಆನ್‌ 


ಅನ್ನಾರರು ಹೇಳಿದರು. (ಯಹ್ಯಾಬಿನ್‌ ಆದಮ್‌) ಈ ಪರೋಪಕಾರವನ್ನು ಅಲ್ಲಾಹನು. ಇಲ್ಲಿ ಶ್ಲಾಖಿಸಿದ್ದಾನೆ. 

19. ಮುಕ್ತರಾವರೆಂದಲ್ಲ, ಮುಕ್ತಗೊಳಿಸಲಾಯಿತೆಂದು ಹೇಳಲಾಗಿದೆ. ಅಲ್ಲಾಹನ ಕೃಪೆ ಮತ್ತು ನೆರವಿಲ್ಲದೆ ಯಾರಿಗೂ ಕೇವಲ 
ಸ್ವಸಾಮರ್ಥ್ಯದಿಂದ ಸಾ ಸ್ಪಾರ್ಥಪ್ರ ರಿತ ಜಿಪುಣತೆಯಿಂದ ಪಾರಾಗಲು ಸ ಸಾಧ್ಯವಿಲ್ಲ, ಅದು ಜೀವನ ದಯೆಯಿಂದ ಲಭಿಸುವ ಒಂದು 
ಅನುಗ್ರಹವಾಗಿದೆ: ಜಿ (ಶುಹ್ಹ್‌) ಎಂಬ ಪದವನ್ನು ಅರಬಿಯಲ್ಲಿ ಜಿಪುಣತೆ ಮತ್ತು ಲೋಭಕ್ಕೆ ಬಳಸಲಾಗುತ್ತದೆ. ಆದರೆ ಈ ಪದವನ್ನು 
ಟಖ (ನಫ್ಸ್‌) ಚಿತ್ತಕ್ಕೆ ಜೋಡಿಸಿದಾಗ ಸಂಕುಚಿತ ದೃಷಿ ಷ್ಟಿ, ಸಂಕುಚಿತ ಮನಸ್ಸು ಹೇಡಿತನ ಮತ್ತು ಸಿನಿಕತೆಗಳ ಸಮಾನಾರ್ಥ ಪದವಾಗುತ್ತದೆ. 
ಇದು ಜಪುಣತೆಗಿಂತ ವಿಶಾಲವಾಗಿದೆ. ಮಾತ್ರವಲ್ಲ, ಜಿಪುಣತೆಯ ಅಸಗ ಈ ಗುಣವಿರುವ ಮಾನವನು ಇತರರ ಕರ್ತವ್ಯ ಗಳನ್ನು 
ಪೂರೈಸುವ ಮಾತು ಹಾಗಿರಲಿ ಅವರ ಸಜ್ಜನಿಕೆಯ ಅಂಗೀಕಾರಕ್ಕೂ ವೈಮನಸ್ಸು ತೋರುತ್ತಾರೆ. ಜಗತ್ತಿನಲ್ಲಿರುವ ಎಲ್ಲವೂ ಕೇವಲ ನಮಗೆ 
ದೊರೆಯಬೇಕು, ಬೇರೆಯವರಿಗೆ ಏನೂ ದೊರೆಯಬಾರದೆಂದು ಅವರು ಬಯಸುತ್ತಾರೆ. ಸ್ವತಃ ಯಾರಿಗೂ ಏನೂ ಕೊಡುವುದಿಲ್ಲ. 
ಮಾತ್ರವಲ್ಲಇತರರು ಏನಾದರೂ ಬೇರೆಯವರಿಗೆ ನೀಡಿದರೂ ಅವರ ಮನಸ್ಸಿಗೆ ನೋವಾಗುತ್ತದೆ. ಸ್ವತಃ ಹಕ್ಕುಗಳಿಂದ ಆತನ ಆಸೆ ಮುಗಿಯು 
ವುದಿಲ್ಲ ಇತರರ ಹಕ್ಕುಗಳನ್ನು ಕಬಳಿಸುತ್ತಲಿರುತ್ತಾನೆ. ಒಟ್ಟಿನಲ್ಲಿ ಈ ಜಗತ್ತಿನಲ್ಲಿ ತನ್ನ ಸುತ್ತಮುತ್ತಲಿರುವ ಎಲ್ಲ ಉತ್ತಮ ವಸ್ತುಗಳು ತನಗೆ 
ದೊರೆಯಬೇಕು. ಇತರರಿಗೆ ಏನೂ ಉಳಿಯಬಾರದೆಂದಾದರೂ ಆಸೆಪಡುತ್ತಿರುತ್ತಾನೆ. ಆದ್ದರಿಂದ ಈ ಕೆಡುಕಿನಿಂದ ಮುಕ್ತಿಯನ್ನು ಪವಿತ್ರ 
ಕುರ್‌ಆನ್‌ ವಿಜಯದ ಖಾತರಿಯೆಂದು ನಿರ್ಣಯಿಸಿದೆ. ಪ್ರವಾದಿವರ್ಯರು(ಸ) ಇದನ್ನು ವಿನಾಶದ ಮೂಲವಾಗಿರುವ ಅತಿ ಮಾನವೀಯ 
ಗುಣಗಳ ಸಾಲಿಗೆ ಸೇರಿಸಿದ್ದಾರೆ. ಜಾಬಿರ್‌ ಬಿನ್‌ ಅಬ್ದುಲ್ಲಾರು ವರದಿ ಮಾಡಿದ್ದಾರೆ. "'ಶುಷ್ಹ (ಲೋಭ)ದ ಬಗ್ಗೆ ಎಚ್ಚರ ವಹಿಸಿರಿ. ನಿಮ್ಮ 
ಪೂರ್ವಜರನ್ನು ಲೋಭವೇ ನಾಶಗೊಳಿಸಿತ್ತು. ಅದು ಅವರನ್ನು ರಕ್ತಪಾತ ಮತ್ತು ಇತರರ ಪಾವಿತ್ರ್ಯದ ಅಗೌರವಕ್ಕೆ ಪ್ರೇರೇಷಿಸಿತು.'' 
(ಮುಸ್ಲಿಮ್‌, ಮುಸ್ಸದ್‌ ಅಹ್ಮದ್‌, ಬೈಹಕಿ ಮತ್ತು ಬುಖಾರಿ ಫಿಲ್‌ ಅದಬ್‌) ಅಬ್ದುಲ್ಲಾ ಬಿನ್‌ ಅಮ್ರ್‌ರ ವರದಿಯಲ್ಲಿ ಹೀಗಿದೆ: ಅರ್ಥಾತ್‌ 
ಅವರಿಗೆ ಅಕ್ರಮಕ್ಕೆ ಆಜ್ಞಾಪಿಸಲಾಯಿತು. ಅದರಿಂದ ಅಕ್ರಮಿಗಳಾದರು. ಅವರಿಗೆ ನೀಚಕೃತ್ಯಗಳ ಆಜ್ಞೆ ನೀಡಲಾಯಿತು. ಅದರಿಂದ ಅವರು 
ನೀಚರಾದರು. ಅವರೊಡನೆ ಕುಟುಂಬವನ್ನು ಶಿಥಿಲಗೊಳಿಸುವಂತೆ ಆಜ್ಞಾ ಹಿಸಲಾಯಿತು. ಅಂತೆಯೇ ಅವರು ಕುಟುಂಬವನ್ನು ಛಿದ್ರಗೊಳಿಸಿ 
ದರು. (ಮುಸ್ಸದ್‌ ಅಹ್ಮದ್‌, ಅಬೂದಾವೂದ್‌, ನಸಾಈ) ಅಬೂ ಹುರೈರರ ವರದಿಯಂತೆ ಪ್ರವಾದಿ(ಸ) ಹೇಳಿದರು: ವಿಶ್ವಾಸ ಮತ್ತು ಲೋಭ 
ತನವು ಯಾರ ಮನದಲ್ಲಿಯೂ ಒಟ್ಟು ಸೇರಲಾರದು. (ಇಬ್ನು ಅಬೀ ಶೈಬ, ನಸಾಈ, ಬೈಹಕಿ ಫೀ ಶುಅಬಿಲ್‌ ಈಮಾನ್‌) ಅಬೂ ಸಈದುಲ್‌ 
ಖುದ್ರಿ ವರದಿ ಮಾಡಿದ್ದಾರೆ: ಪ್ರವಾದಿ(ಸ) ಹೇಳಿದರು: ಜಿಪುಣತೆ ಮತ್ತು ದುರ್ಗುಣವು ಓರ್ವ ಮುಸ್ಲಿಮನಲ್ಲಿ ಒಟ್ಟುಸೇರದ ಎರಡು ವಿಷಯ 
ಗಳಾಗಿವೆ. (ಅಬೂ ದಾವೂದ್‌, ತಿರ್ಮಿದಿ, ಬುಖಾರಿ, ಫಿಲ್‌ ಅದಬ್‌) ಈ ಇಸ್ಲಾಮೀ ಶಿಕ್ಷಣಗಳ ಪ್ರಭಾವದಿಂದಲೇ ವ್ಯಕ್ತಿ ಗಳಲ್ಲಿಮಾತ್ರವಲ್ಲ, 
ಒಟ್ಟು ಮುಸ್ಲಿಮ್‌ ಸಮಾಜದಲ್ಲಿ ಇತರರಿಗಿಂತ ಹೆಚ್ಚು ಉದಾರ ಮತ್ತು ವಿಶಾಲ ಮನಸ್ಕತೆ ಇಂದಿಗೂ ಉಳಿದುಕೊಂಡಿದೆ. ಸಂಕುಚಿತತೆ ಮತ್ತು 
ಲೋಭಗಳಲ್ಲಿ ಜಗತ್ತಿನಲ್ಲಿ ಸರಿಸಾಟಿಯಿಲ್ಲದ ಸಮುದಾಯಗಳಿಂದಲೇ ಬಂದ ಲಕ್ಷಾಂತರ ಮುಸ್ಲಿಮರು ತಮ್ಮ ಸ್ವಂತ ಮುಸ್ಲಿಮೇತರ 
ಹೀಳಿಗೆಗಳ ಮಧ್ಯೆಯೇ ವಾಸಿಸುತ್ತಿದ್ದಾರೆ. ಆ ಎರಡು ವಿಭಾಗಗಳಲ್ಲಿ ಹೃದಯ ವಿಶಾಲತೆ:ಮತ್ತು ಸಂಕುಚಿತತೆ ವಿಷಯದಲ್ಲಿ ಕಾಣಿಸುತ್ತಿರುವ 
ಸ್ಪಷ್ಟ ಅಂತರಕ್ಕೆ ಮುಸ್ಲಿಮರ ಹೃ ದಯವನ್ನು ವಿಶಾಲಗೊಳಿಸಿದ ಇಸ್ಲಾಮೀ ಶಿಕ್ಷಣಗಳ-ಪ್ರ ಪ್ರಭಾವದ ಹೊರತು ಬೇರೆ ಯಾವುದೇ ಕಾರಣವಿಲ್ಲ, 

20, ಈ ತನಕ ವಿವರಿಸಿದ ಆಜ್ಞಗಳ್ಲಿ ಒಂದು ತೀರ್ಮಾನಿಸಲಾಗಿದೆ. ಫಯ್‌ನ ಸಂಪತ್ತಿನಲ್ಲಿ ಅಲ್ಲಾಹ್‌, ಪ್ರವಾದಿ(ಸ), ಪ್ರವಾದಿಯವರ 
ಕುಟುಂಬ, ಅನಾಥರು, ದರಿದ್ರ ರು, ನಿರಾಶ್ರಿತರು, ಮುಹಾಜಿರರು ಮತ್ತು ಅನ್ಲಾರರು`ಹಾಗೂ ಅಂತ್ಯದಿನದ ತನಕ ಬರುವ ಮುಸ್ಲಿಮ್‌ 
ಹೀಳಿಗೆಗಳಿಗೆ ಪಾಲಿದೆ. ಪವಿತ್ರ ಕುರ್‌ಆನಿನ ಈ ಶಾಸನಾತ್ಮಕ ತೀರ್ಪಿನ ಬೆಳಕಿನಲ್ಲಿ ಗ್ಗ ಉಮರ್‌ರು(ರ) it ಸಿರಿಯ, ಈಜಿಪ್‌ ಗಳಲ್ಲಿ ಬ್ಲ ಅಧೀನ 
ವಾದ ಕೃಷಿಭೂಮಿ, ಆಸ್ತಿಪಾಸ್ತಿ ಮತ್ತು ಹಿಂದಿನ ಸರಕಾರ ಹಾಗೂ ಆಡಳಿತಗಾರರ ಸೊತ್ತುಗಳ ಹೊಸ ವ್ಯ ವಸ್ಥೆಯನ್ನು ಮಾಡಿದರು. ಆ ದೇಶ 
ಗಳನ್ನು ಜಯಿಸಿದಾಗ ರುಬುಬೈರ್‌, ಬಿಲಾಲ್‌, ಅಬ್ದುರ್ರಹ್ಮಾನ್‌ ಬಿನ್‌ ಔಫ್‌, ಸಲ್ಮಾನುಲ್‌ ಫಾರ್ಸಿ ಹಾಗೂ ಇತರ ಕೆಲವು ಪ್ರಮುಖ ಸಹಾಬಿ 
ಗಳು ಅಲ್ಲಿನ ಸೊತ್ತುಗಳನ್ನು ಯುದ್ಧದಿಂದ ಆ ದೇಶಗಳನ್ನು ಜಯಿಸಿದ ಸೈನಿಕರಿಗೆ ಹಂಚಬೇಕೆಂದು ಬಲವಾಗಿ ವಾದಿಸಿದರು. ಆ ಸಂಪತ್ತುಗಳು, 
ಅದನ್ನು ನೀವು ಕುದುರೆಗಳನ್ನು ಮತ್ತು ಒಂಟೆಗಳನ್ನು ಓಡಿಸಿ ಸಂಪಾದಿಸಿದ್ದಲ್ಲವೆಂಬ ವ್ಯಾಖ್ಯೆ ಗೆ ಸೇರುವುದಿಲ್ಲ, ಬದಲಾಗಿ ಅದು ಮುಸ್ಲಿಮರು 
ಕುದುರೆ: ಮತ್ತು ಒಂಟೆಗಳನ್ನು ಓಡಿಸಿಯೇ ಗಳಿಸಿದ್ದಂಬುದು ಅವರ ಚಿಂತನೆಯಾಗಿತ್ತು. ಆದ್ದರಿಂದ ಯುದ್ಧವಿಲ್ಲದೆ ಇಸ್ಲಾಮಿನ ಅಧೀನವಾದವುಗಳ 
ಹೊರತು ಎಲ್ಲವಿಜೇತ ರಾಷ್ಟ್ರಗಳು ಗನೀಮತ್‌ನ. ವ್ಯಾಖ್ಯೆಯಲ್ಲಿ ಸೇರುತ್ತದೆ. ಅವುಗಳ ಧಾರ್ಮಿಕ ನಿಯಮವು ಅದರ ಕೃಷಿ ಭೂಮಿ ಮತ್ತು 
ನಿವಾಸಗಳ 1/5 ಪಾಲನ್ನು ಬೈತುಲ್‌ಮಾಲ್‌ಗೆ ಸೇರಿಸಿ ಉಳಿದ 4 ಪ್‌ ಪಾಲನ್ನು ಸೈನಿಕರಿಗೆ ಹಂಚಬೇಕೆಂದು ಅವರು ಭಾವಿಸಿದರು. ಆದರೆ 

ದೃಷ್ಟಿಕೋನವು ಸರಿಯಾಗಿರಲಿಲ್ಲ. ಯಾಕೆಂದರೆ, ಪ್ರವಾದಿವರ್ಯರ (ಸ) ಕಾಲದಲ್ಲಿ ಯುದ್ಧಮಾಡಿ ಜಯಿಸಿದ ಯಾವುದೇ ರಾಷ್ಟದ 
ಸ ಮತ್ತು ನಿವಾಸಗಳನ್ನು ಪ್ರವಾದಿವರ್ಯರು (ಸ) ಗನೀಮತ್‌ ಎಂದು ಪರಿಗಣಿಸಿ 115 ಪಾಲನ್ನು ಪ್ರತ್ಯೇಕಿಸಿ ಉಳಿದ ಪಾಲು 
ಗಳನ್ನು ಯೋಧರಿಗೆ ಹಂಚಿರಲಿಲ್ಲ. ಮಕ್ಕಾ ವಿಜಯ ಮತ್ತು ಖೈಬರ್‌ ವಿಜಯವು ಪ್ರವಾದಿವರ್ಯರ ಕಾಲದ ಎರಡು ಪ್ರತ್ಯಕ್ಷ ಉದಾಹರಣೆ 
ಗಳಾಗಿವೆ. ಇದರಲ್ಲಿಮಕ್ಕಾ ನಗರವನ್ನು ಪ್ರವಾದಿವರ್ಯರು (ಸ) ಅಲ್ಲಿನ ನಿವಾಸಿಗಳಿಗೆ ವಹಿಸಿಕೊಟ್ಟರು. ಖೈಬರ್‌ನ ಕುರಿತು ಬುಶೈೈರ್‌ ಬಿನ್‌ 


ಕಾಂಡ - 28 


59. ಅಲ್‌ ಹಶ್ರ್‌ 291 


ಯಸಾರ್‌ ಹೀಗೆ ವರದಿ ಮಾಡಿದ್ದಾರೆ: ಪ್ರವಾದಿವರ್ಯರು(ಸ) ಅದನ್ನು 36 ಪಾಲು ಮಾಡಿದರು. ಅದರಲ್ಲಿ 18 ಪಾಲುಗಳನ್ನು ಸಮಾಜ 
ಸೇವೆಗಾಗಿ ವಕ್ಸ್‌ ಮಾಡಿದರು. 18 ಪಾಲುಗಳನ್ಮು- ಸೈನಿಕರಿಗೆ ವಿತರಿಸಿದರು. (ಅಬೂ ದಾವೂದ್‌, ಬೈಹಕಿ, ಅಬೂ ಉಬೈದ್‌ರ ಕಿತಾಬುಲ್‌ 
ಅಮ್‌ವಾಲ್‌, ಯಹ್ಯಾ ಬಿನ್‌ ಆದಮರ ಅಲ್‌ ಖರಾಜ್‌, ಬಲಾದುರಿಯವರ ಫತೂಹುಲ್‌ ಬುಲ್ದಾನ್‌, ಇಬ್ನು ಹಮಾಮ್‌ರ ಫತ್ಚುಲ್‌ ಕದೀರ್‌) 
ಪ್ರವಾದಿವರ್ಯರ(ಸ) ಈ ಕ್ರಮದಿಂದ ವಿಜೇತ ಭೂಮಿಯು ಯುದ್ಧದಿಂದ ಅಧೀನವಾದರೂ ಅದಕ್ಕೆ ಗನೀಮತ್‌ನ ನಿಯಮ 
ಅನ್ವಯವಾಗುವುದಿಲ್ಲವೆಂದು ವ್ಯಕ್ತವಾಗುತ್ತದೆ. ಅದು ಕೂಡಾ ಸಾಮಾನ್ಯ ಗನೀಮತ್‌ ಆಗಿದ್ದರೆ ಪ್ರವಾದಿಯವರು ಮಕ್ಕಾವನ್ನು ಸಂಪೂರ್ಣವಾಗಿ 
ಅಲ್ಲಿನ ನಿವಾಸಿಗಳಿಗೆ ಒಪ್ಪಿಸುತ್ತಿರಲಿಲ್ಲ ಅಥವಾ ಖೈಬರ್‌ನ 1/5 ಭಾಗವನ್ನು ಪ್ರತ್ಯೇಕಿಸಿ ಯೋಧರಿಗೆ ವಿತರಣೆ ಮಾಡದೆ, ಅರ್ಧಾಂಶವನ್ನು 
ಸಮಾಜ ಸೇವೆಗಾಗಿ ಬೈತುಲ್‌ ಮಾಲ್‌ನಲ್ಲಿ ಸೇರಿಸುತ್ತಿರಲಿಲ್ಲವಷ್ಟೆ. ಇದರಿಂದ ಯುದ್ಧದಿಂದ ಅಧೀನಗೊಳಿಸಿದ ವಿಜೇತ ಪ್ರದೇಶಗಳ 
ವಿಷಯದಲ್ಲಿ ಸಮಕಾಲೀನ ನಾಯಕತ್ವಕ್ಕೆ ಸೂಕ್ತ ಸಾಂದರ್ಭಿಕ ತೀರ್ಮಾನ ಕೈಗೊಳ್ಳುವ ಸ್ವಾತಂತ್ರ್ಯವಿದೆ ಎಂದು ವ್ಯಕ್ತವಾಗುತ್ತದೆ. ಅವರು 
ಬೇಕಿದ್ದರೆ, ಅದನ್ನು ವಿತರಣೆ ಮಾಡಬಹುದು. ಪವಿತ್ರ ಮಕ್ಕಾದಂತೆ ವಿಶಿಷ್ಟ ಸ್ಥಾನವಿರುವ ಸ್ಥಳವಾದರೆ ಪ್ರವಾದಿಯವರು ಅಲ್ಲಿನ ನಿವಾ 
ಸಿಗಳೊಡನೆ ವರ್ತಿಸಿದಂತೆ ಸ್ಥಳೀಯರೊಡನೆ ಔದಾರ್ಯ ತೋರಬಹುದು. 

ಆದರೆ ಪ್ರವಾದಿವರ್ಯರ(ಸ) ಕಾಲದಲ್ಲಿ ಅನೇಕ ವಿಜಯಗಳು ನಡೆದಿಲ್ಲ, ಹಾಗೆಯೇ ಎಜೇತ ಪ್ರದೇಶಗಳ ವಿವಿಧ ನಿಯಮಗಳನ್ನು 
ಸಾರ್ವಜನಿಕರ ಮುಂದೆ ಬಹಿರಂಗವಾಗಿ ಜಾರಿಗೊಳಿಸಿರಲಿಲ್ಲ. ಆದ್ದರಿಂದಲೇ ಉಮರ್‌ರ ಕಾಲದಲ್ಲಿ ದೊಡ್ಡ ದೊಡ್ಡ ದೇಶಗಳನ್ನು ಜಯಿಸಿದಾಗ 
ಸಹಾಬಿಗಳಲ್ಲಿ ಅಭಿಪ್ರಾಯ ಗೊಂದಲವು ಉಂಟಾಯಿತು. ಅರ್ಥಾತ್‌ ಯುದ್ಧದಿಂದ ಅಧೀನಗೊಳಿಸಿದ ಪ್ರದೇಶಗಳು ಗನೀಮತ್‌ ಸೊತ್ತೇ 
ಅಥವಾ ಫಯ್‌ ಸೊತ್ತೇ? ಈಜಿಪ್ಟನ್ನು ಜಯಿಸಿದಾಗ ರುಬೈರ್‌ರು, ಪ್ರವಾದಿಯವರು ಖೈಬರನ್ನು ಹಂಚಿದಂತೆ ಈ ಪ್ರದೇಶವನ್ನು 
ಹಂಚಬೇಕೆಂದು ವಿನಂತಿಸಿದರು. (ಅಬೂ ಉಬೈದ್‌) ಸಿರಿಯಾ ಮತ್ತು ಇರಾಕ್‌ ಅಧೀನವಾದಾಗ ಬಿಲಾಲ್‌ರು, ಅಲ್ಲಿನ ಜಮೀನುಗಳನ್ನು 
ಅದನ್ನು ಜಯಿಸಿದ ಯೋಧರಿಗೆ ಗನೀಮತ್‌ ಸೊತ್ತು ಹಂಚುವಂತೆ ಹಂಚಬೇಕೆಂದು ಒತ್ತಾಯಿಸಿದರು. (ಕಿತಾಬುಲ್‌ ಖರಾಜ್‌, ಅಬೂ 
ಯೂಸುಫ್‌) ಇನ್ನೊಂದೆಡೆಯಲ್ಲಿ ಅಲಿ (ರ) ಹೀಗೆ ಅಭಿಪ್ರಾಯಪಟ್ಟರು. ಅದನ್ನು ಮುಸ್ಲಿಮರಿಗೊಂದು ಜೀವನೋಪಾಧಿಯಾಗಲಿಕ್ಕಾಗಿ 
ಅವುಗಳ ರೈತರಿಗೆ ಬಿಟ್ಟು ಕೊಡಬೇಕು. (ಅಬೂ ಯೂಸುಫ್‌, ಅಬೂ ಉಬೈದ್‌) ಮುಅದ್‌ ಬಿನ್‌ ಜಬಲ್‌ ಹೀಗೆ ಅಭಿಪ್ರಾಯಪಟ್ಟಿದ್ದಾರೆ. 
ಅದನ್ನು ವಿತರಿಸಿದರೆ ಪ್ರತಿಕೂಲ ಪರಿಣಾಮವಾದೀತು. ಆ ವಿತರಣೆಯಿಂದ ಅಪಾರ ಸಂಪತ್ತು ಆ ಪ್ರದೇಶವನ್ನು ಜಯಿಸಿದ ಕೆಲವಾರು 
ಯೋಧರ ಳ್ಳ ಸೇರುತ್ತದೆ. ತರುವಾಯ ಅವರು ನಿಧನರಾಗಿ ಅವರ ಸೊತ್ತುಗಳು ವಾರೀಸುದಾರರಿಗೆ ಹೋಗುತ್ತದೆ. ಕೆಲವೊಮ್ಮೆ ಕೆಲವರಿಗೆ 
ಕೇವಲ ಒಬ್ಬಪುರುಷ ಅಥವಾ ಮಹಿಳೆಯು ವಾರೀಸುದಾರರಾಗಿರುತ್ತಾರೆ. ಆದರೆ ಮುಂದಿನ ಪೀಳಿಗೆಯ ಬೇಡಿಕೆಗಳ ಈಡೇರಿಕೆಗಾಗಿ ಹಾಗೂ 
ಇಸ್ಲಾಮೀ ಗಡಿ ರಕ್ಷಣೆಗಾಗಿ ಏನೂ ಇರಲಾರದು. ಆದ್ದರಿಂದ ಸಮಕಾಲೀನ ಸಮಾಜ ಮತ್ತು ಮುಂದಿನ ಹಿಳಿಗೆಗಳ ಹಿತಾಸಕ್ತಿಗಳನ್ನು 
ಸಮಾನವಾಗಿ ಸಂರಕ್ಷಿಸುವಂಥ ವ್ಯವಸ್ಥೆಯು ಇಠಬೇಕಾಗಿದೆ. (ಅಬೂ ಉಬೈದ್‌, ಪು:39, ಫತ್ಚುಲ್‌ ಬಾರಿ ಸಂಪುಟ:6, ಪುಟ: 138) 
ಉಮರ್‌ರು(ರ) ಇರಾನಿನ ಜಮೀನುಗಳನ್ನು ವಿತರಣೆ ಮಾಡಿದರೆ ಪ್ರತಿಯೊಬ್ಬರಿಗೆ ತಲಾ ಎಷ್ಟು ದೊರೆಯಬಹುದೆಂದು ಲೆಕ್ಕ ಹಾಕಿದರು. 
ತಲಾ ಒಂದು ಪಾಲಿನಲ್ಲಿ 2-3 ರೈತರಿರಬಹುದೆಂದು ಅವರಿಗೆ ತಿಳಿಯಿತು. (ಅಬೂ ಯೂಸುಫ್‌, ಅಬೂ ಉಬೈದ್‌) ಆ ಬಳಿಕ ಅವರು 
ವಿಶಾಲ ಮನಸ್ಕರಾಗಿ ಹೀಗೆ ನಿರ್ಧರಿಸಿದರು. ಆ ಪ್ರದೇಶಗಳನ್ನು ಹಂಚಬಾರದು. ಹಂಚಬೇಕೆಂದು ಅಪೇಕ್ಷಿಸಿದ ವಿವಿಧ ಸಹಾಬಿಗಳಿಗೆ ಅವರು 
ಹೀಗೆ ಉತ್ತರಿಸಿದರು. ಮುಂದಿನವರಿಗೆ ಏನ್ನೂ ಉಳಿಯಬಾರದೆಂದು ನೀವು ಬಯಸುತ್ತಿರುವಿರಾ? (ಅಬೂ ಉಬೈದ್‌) 

ನಾನು ಅದನ್ನು ಹಂಚಿದರೆ ಮುಂದೆ ಬರಲಿರುವ ಮುಸ್ಲಿಮರು ಏನು ಮಾಡಬೇಕು? ಎಲ್ಲ ಕೃಷಿ ಭೂಮಿಗಳನ್ನು ಅವುಗಳ ರೈತರಿಗೆ 
ವಿತರಣೆ ಮಾಡಿರುವುದನ್ನು ಮತ್ತು ಅವುಗಳನ್ನು ಅವರ ವಾರೀಸುದಾರರು ಪರಂಪರಾಗತವಾಗಿ ಸ್ನಾಧೀನಪಡಿಸಿರುವುದನ್ನು ಅವರು 
ನೋಡುತ್ತಾರೆ. ಅದು ಸರಿಯಾದ ಕ್ರಮವಲ್ಲ. (ಅಬೂ ಯೂಸುಫ್‌) ನಿಮ್ಮ ಬಳಿಕ ಬರುವ ಮುಸ್ಲಿಮರಿಗೆ ಏನು ಉಳಿದೀತು? ನೀರಿಗಾಗಿ 
ನೀವು ಪರಸ್ಪರ ಜಗಳಾಡಬಹುದೆಂದು ನಾನು ಹೆದರುತ್ತೇನೆ. (ಅಬೂ ಉಬೈದ್‌) ನಾನು ಅದನ್ನು ಹಂಚಿದರೆ ಮುಂದಿನವರ ಬಗ್ಗೆ 
ಚಿಂತೆಯಿಲ್ಲದಿರುತ್ತಿದ್ದರೆ ಜಯಿಸಿದ ಎಲ್ಲ ಪ್ರದೇಶಗಳನ್ನು ಪ್ರವಾದಿವರ್ಯರು ಖೈಬರ್‌ನಲ್ಲಿ ಮಾಡಿದಂತೆ ನಾನು ನಿಮಗೆ ಹಂಚುತ್ತಿದ್ದೆ. 
(ಬುಖಾರಿ, ಮುವತ್ತ, ಅಬೂ ಉಬೈದ್‌) ಇಲ್ಲಿ ಇದು ಮೂಲಸೊತ್ತು (Real Estate) ವಿಜೇತ ಸೇನೆಯ ಮತ್ತು ಮುಸ್ಲಿಮ್‌ 
ಜನಸಾಮಾನ್ಯರ ಬೇಡಿಕೆಗಳ ಈಡೇರಿಕೆಗಾಗಿ ನಾನು ಅದನ್ನು ಕಾದಿರಿಸುವೆನು. (ಅಬೂ ಉಬೈದ್‌) 

ಅದರೆ ಈ ಉತ್ತರಗಳಿಂದ ಜನರು ತೃಪ್ತರಾಗಲಿಲ್ಲ. ಅವರು ನೀವು ಅನ್ಯಾಯ ಮಾಡುತ್ತಿರುವರೆಂದು ಹೇಳಲಾರಂಭಿಸಿದರು. ಕೊನೆಗೆ 
ಉಮರ್‌ರು ಸಮಾಲೋಚನೆ ಸಭೆ ಕರೆದು ಸಮಸ್ಯೆಯನ್ನು ಅದರ ಮುಂದಿರಿಸಿದರು. ಆ ಸಂದರ್ಭದಲ್ಲಿಅವರು ಮಾಡಿದ ಭಾಷಣದ ಕೆಲವು 
ಅಂಶಗಳು ಹೀಗಿವೆ: ಎ 

ನೀವು ನನಗೆ ಒಪ್ಪಿಸಿರುವ ನಿಮ್ಮ ವ್ಯವಹಾರಗಳನ್ನು ನೋಡಿಕೊಳ್ಳುವ ಹೊಣೆ ನಿರ್ವಹಣೆಯಲ್ಲಿ ನನ್ನ ಜತೆ ಸಹಕರಿಸಬೇಕೆಂಬ 
ಉದ್ದೇಶದಿಂದ `ನಾನು ನಿಮಗೆ ತೊಂದರೆ ಕೊಟ್ಟಿದ್ದೇನೆ. ನಾನು ನಿಮ್ಮ ಕೂಟದ ಓರ್ವ ವ್ಯಕ್ತಿಯೇ ಆಗಿದ್ದೇನೆ. ನೀವಾದರೋ ಸತ್ಯವನ್ನು 


ಕಾಂಡ - 28 


292 ತಪ್ಪೀಮುಲ್‌ ಕುರ್‌ಆನ್‌ 


ಅಂಗೀಕರಿಸಿದ ಜನರಾಗಿದ್ದೀರಿ. ನಿಮ್ಮ ಪೈಕಿ ಇಷ್ಟವಿರುವವರಿಗೆ ನನ್ನ ದೃಷ್ಟಿಕೋನವನ್ನು ಸ್ವೀಕರಿಸಬಹುದು. ಇಷ್ಟವಿಲ್ಲದಿದ್ದರೆ ತಿರಸ್ಕರಿಸಬಹುದು. 
ನೀವು ನನ್ನ ಇಚ್ಛೆಯನ್ನು ಅನುಗಮಿಸಬೇಕಾದ ಯಾವ ಅಗತ್ಯವೂ ಇಲ್ಲ. ಸತ್ಯವಾಣಿಯಾದ ದಿವ್ಯಗ್ರಂಥ ನಿಮ್ಮ ಬಳಿಯಿದೆ. ದೇವನಾಣೆ! 
ನಾನು ಮಾಡಬಯಸಿದ ಯಾವುದೇ ಕಾರ್ಯದ ಬಗ್ಗೆ ಹೇಳುವಾಗ ಸತ್ಯದ ಹೊರತು ಬೇರೆ ಯಾವುದೂ ನನ್ನ ಉದ್ದೇಶವಾಗಿಲ್ಲ. ನಾನು 
ಅವರೊಂದಿಗೆ ಅನ್ಯಾಯವಾಗಿ ವರ್ತಿಸಿದ್ದೇನೆ. ಅವರ ಹಕ್ಕುಗಳನ್ನು ನಾನು ಕಬಳಿಸಬಯಸಿದ್ದೇನೆಂದು ಭಾವಿಸುವವರ ಮಾತನ್ನು ನೀವು 
ಆಲಿಸಿದ್ದೀರಿ. ಆದರೆ ನನ್ನಿಂದ ಏನಾದರೂ ಅನ್ಯಾಯ ಸಂಭವಿಸುವ ಬಗ್ಗೆ ನಾನು ಅಲ್ಲಾಹನ ಅಭಯ ಯಾಚಿಸುತ್ತೇನೆ. ವಸ್ತುತಃ ಓರ್ವರಿಗೆ 
ಸಲ್ಲ ಬೇಕಾದುದನ್ನು ಅವರಿಗೆ ನೀಡದೆ, ಬೇರೆಯವರಿಗೆ ನೀಡಿ ಅನ್ಯಾಯ ಮಾಡಿದರೆ ನಾನು ಮಹಾ ನತದ್ದ ಸೃಷ್ಣನಾಗಬಹುದು. ಆದರೆ ಕೈಸರನ 
ದೇಶದ ಬಳಿಕ ಬೇರೆ ಯಾವ ಪ್ರದೇಶವೂ ನಮ್ಮ ಅಧೀನವಾಗುವ ಸಾಧ್ಯತೆ ಕಾಣಿಸುವುದಿಲ್ಲ, ಅಲ್ಲಾಹನು ಇರಾನಿಯರ ಸಂಪತ್ತು, ಜಮೀನು 
ಮತ್ತು ರೈತರನ್ನು ನಮ್ಮ ಅಧೀನಗೊಳಿಸಿದ್ದಾನೆ. ನಮ್ಮ ಯೋಧರು ಸಂಗ್ರಹಿಸಿದ ಸಮರಾರ್ಜಿತ ಸೊತ್ತಿನ 1/5 ಪಾಲಿನ ಹೊರತು ಉಳಿದೆಲ್ಲ 
ವನ್ನೂ ಅವರಿಗೆ ವಿತರಿಸಿದ್ದೇನೆ. ಉಳಿದ ಸಮರಾರ್ಜಿತ ಸೊತ್ತಿನ ವಿತರಣೆಯ ಕುರಿತು ನಾನು ಆಲೋಚಿಸುತ್ತಿದ್ದೇನೆ. ಕೇವಲ ಜಮೀನಿನ ಬಗ್ಗೆ 
ನನ್ನ ಅಭಿಪ್ರಾಯ ಹೀಗಿದೆ: ಅವು ಮತ್ತು ಅವುಗಳ ಥೈ ತರನ್ನು ಹಂಚಬಾರದು. ಜಮೀನಿಗೆ (ಖರಾಜ್‌) ಉತ್ಪನ್ನ ತೆರಿಗೆ ಮತ್ತು ರೈತರಿಗೆ. 
(ಜಿಯಿಯ) ಸಂರಕ್ಷಣಾ ತೆರಿಗೆ ನಿಗದಿಪಡಿಸಬೇಕು. ಅವರು ಅದನ್ನು ಸದಾ ಪಾವತಿಸಲಿ. ಅದು ಇಂದಿನ ಮುಸ್ಲಿಮ್‌ ಜನಸಾಮಾನ್ಯ ರು, 
ಯೋಧರು, ಮುಸ್ಲಿಮ್‌ ಮಕ್ಕಳು ಹಾಗೂ ಮುಂದಿನ ಪೀಳಿಗೆಯವರಿಗೆ ಫಯ್‌ ಆಗಿರಬೇಕು. ನಮ್ಮ ಈ 'ಗಡಿ ಪ್ರದೇಶಗಳಲ್ಲಿ ಅದನ್ನು 
ಸಂರಕ್ಷಿಸಬೇಕಾದ ಜನರು ಯಾರೂ ಇರಲೇಬೇಕೆಂದು ನಿಮಗೆ ತೋಚುವುದಿಲ್ಲವೇ? ಸಿರಿಯ, ಅಲ್‌ ಜಮೀರ, ಕೂಫ, ಬಸ್ರಾ 

ಈಜಿಪ್‌ "ಮುಂತಾದಎಲ್ಲ ದೊಡ್ಡ ದೊಡ್ಡ ರಾಷ್ಟ್ರಗಳಲ್ಲಿ ಸೇನೆಯಿರಬೇಕು ಮತ್ತು ಅವರಿಗೆ ಸುವ್ಯ ವಸ್ಥಿತವಾಗಿ ಸಂಬಳ ಲಭಿಸಬೇಕೆಂದೂ ನಿಮಗೆ 
ತೋಚುವುದಿಲ್ಲನೇ? ನಾನು ಈ ಜಮೀನನ್ನು ಸ ಸಂಪೂರ್ಣವಾಗಿ ಅದರ ರೈತರಿಗೆ ವಿತರಿಸಿದರೆ ಆ ಊತ ಈ ವೆಚ್ಚಗಳಿಗೆ ಏನು ಮಾಡುವುದು? 
ಈ ಚರ್ಚೆಯು ಎರಡು-ಮೂರು ದಿನ ಮಯ ಸಹತ) ಉಸ್ಮಾನ್‌, ಅಲಿ, ತಲ್ವಾ ಅಬ್ದುಲ್ಲಾ ಬಿನ್‌ ಉಮರ್‌(ರ) ಮುಂತಾದ ಗಣ್ಯ ರು 
ಉಮರ್‌ರ ಅಭಿಪ್ರಾ ಯವನ್ನು ಬೆಂಬಲಿಸಿದರು. ಆದರೂ ತೀರ್ಮಾನಿಸಲಾಗಲಿಲ್ಲ, ಕೊನೆಗೆ ಉಮರ್‌ರು(ರ) ಎದ್ದು ನಿಂತು ಚತು. 
ಈ ವಿಷಯದಲ್ಲಿ ತೀರ್ಮಾನ ಕೈಗೊಳ್ಳಬಹುದಾದ ಒಂದು ಸಮರ್ಥನೆ ನನಗೆ ಅಲ್ಲಾಹನ ಗ್ರ ಗ್ರಂಥದಲ್ಲಿ ಲಭಿಸಿದೆ. ತರುವಾಯ ಅವರು ಅಲ್‌ 
ಹಶ್ರ್‌ ಅಧ್ಯಾಯದ 'ವಮಾ ಅಫಾಲ್ಲಾಹು ಅಲಾ ರಸೂಲಿಹೀ ಮಿನ್ನುಮ್‌ ಫಮಾ ಔಜಪ್ಪುಮ್‌ ಅಲೈಹಿ'ಯಿಂದ "ರಬ್ಬನಾ ಇನ್ನಕ 
ರಊಫುರ್ರಹೀಮ್‌' ವರೆಗಿನ ವಚನಗಳನ್ನು ಓದಿದರು. ತರುವಾಯ ಹೀಗೆ ವಿವರಿಸಿದರು: ಅಲ್ಲಾಹನು ನೀಡಿರುವ ಈ ಸಂಪತ್ತಿನಲ್ಲಿ ಈ 
ಕಾಲದ ವರಿಗೆ ಮಾತ್ರವೇ ಪಾಲಿರುವುದಲ್ಲ. ಮುಂದೆ ಬರುವವರನ್ನೂ ಅವನು ಅದರಲ್ಲಿ ಸಹಭಾಗಿಗೊಳಿಸಿದ್ದಾನೆ. ್ಲ 

ಹೀಗಿರುತ್ತಾ "ಫಯ್‌' ಆಗಿ ಲಭಿಸಿದ ಸಂಪತ್ತನ್ನು ಸಂಪೂರ್ಣವಾಗಿ ನಾವು ಯುದ್ಧದಲ್ಲಿ ಭಾಗವಹಿಸಿದ ಯೋಧರಿಗೆ ಹಂಚಿದರೆ ಆ 
ಬಳಿಕ ಬರುವವರಿಗೆ ಏನೂ ಉಳಿಸದಿದ್ದರೆ ಹೇಗೆ ಸಿಂಧುವಾದೀತು? ಅದಲ್ಲದೆ ಈ ಸಂಪತ್ತು ಕೇವಲ ನಿಮ್ಮಲ್ಲಿರುವ ಶ್ರೀಮಂತರಲ್ಲಿ ಚಲಾವಣೆ 
ಯಾಗಬಾರದೆಂದು ಅಲ್ಲಾಹನು ಹೇಳಿದ್ದಾನೆ. ಆದರೆ ಆದ್ದರಿಂದ ನಾನು ಅದನ್ನು ಕೇವಲ ವಿಜೇತ ಯೋಧರಿಗೆ ವಿತರಿಸಿದರೆ ಅದು ನಿಮ್ಮಲ್ಲಿ 
ರುವ ಶ್ರಿ €ಮಂತರಲ್ಲಿ ಮಾತ್ರ ಚಲಾವಣೆಯಾಗಿ ಇತರರಿಗೆ ಏನೂ ಉಳಿಯದಂತಾಗಬಹುದು. ಈ ಸಮರ್ಥನೆಯಿಂದ ಎಲ್ಲರಿಗೂ ತೃಪ್ತಿ 
ಯಾಯಿತು. ಹೀಗೆ ಆ ವಿಜೇತ ಪ್ರ ಪ್ರದೇಶವನ್ನು ಮುಸ್ಲಿಮ್‌ ಸಾರ್ವಜನಿಕರ ಫಯ್‌ ಎಂದು ನಿರ್ಣಯಿಸಿ ಅವುಗಳನ್ನು ಅದರ ರೈತರಿಗೆ ವಹಿಸಿ 
ಕೊಟ್ಟು ಅವರಿಗೆ ಆದಾಯ ತೆರಿಗೆ ಮತ್ತು ರಕ್ಷಣಾ ತೆರಿಗೆಯನ್ನು (ಖರಾಜ್‌ ಮತ್ತು ಜಿಮಿಯ) ನಿಗದಿಪಡಿಸುವ (ಇಜ್ಮಾಅಸ iE 
ತೀರ್ಮಾನವಾಯಿತು. (ಅಬೂ ಯೂಸುಫ್‌ರ ಕಿತಾಬುಲ್‌ ಖರಾಜ್‌ ಪು: 23-27, 35; .ಜಸ್ಪಾನ್‌ರ ಅಹ್ಮಾಮುಲ್‌ ಕುರ್‌ಆನ್‌) 

ಈ ತೀರ್ಮಾನದಂತೆ ವಿಜೇತ ಪ್ರದೇಶದ ಒಡೆತನವು ಸಮಗ್ರ ಮುಸ್ಲಿಮ್‌ ಸಮುದಾಯಕ್ಕೆ ಸೇರುವುದೆಂಬ ನೀತಿಯನ್ನು ನಿರ್ಣಯಿಸ 
ಲಾಯಿತು. ಈ ಮುಂಚೆ ಅದರಲ್ಲಿ ಬೇಸಾಯ ಮಾಡುತ್ತಿದ್ದವರನ್ನು ಸಮುದಾಯವು ಅದರಲ್ಲಿ ಸೆ ಸೇರಿರುವ ಕೃಷಿಕರೆಂದು ನಿರ್ಣಯಿಸಿತು. 
ಅವರು ಈ ಜಮೀನಿಗೆ ಇಸ್ಲಾಮೀ ಸರ್ಕಾರ ನಿರ್ಣಯಿಸಿದ ತೆರಿಗೆ ನೀಡಬೇಕು. ಈ ಕೃಷಿಕರ ಹಕ್ಕುಗಳು ಪರಂಪರಾಗತವಾಗಿ ಅವರ 
ವಾರೀಸುದಾರರಿಗೆ ಹೋಗುತ್ತದೆ. ಅವರು ಈ ಹಕ್ಕುಗಳ ಕ್ರಯ ವಿಕ್ರಯ ನಡೆಸಬಹುದು, ಆದರೆ, ಅವರು ಆ ಜಮೀನಿನ ನೈಜ 
ಒಡೆಯರಾಗುವುದಿಲ್ಲ. ಅದು ಮುಸ್ಲಿಮ್‌ ಸಮುದಾಯವಾಗಿರುವುದು. ಇಮಾಮ್‌ ಅಬೂ ಉಬೈದ್‌ರು ಕಿತಾಬುಲ್‌ ಅಮ್ಚಾಲ್‌ನಲ್ಲಿ ಈ 
ಶಾಸನಾತ್ಮಕ ನೀತಿಯನ್ನು ಹೀಗೆ ವಿವರಿಸಿದ್ದಾರೆ: 

ಉಮರ್‌ರು (ರ) ಇರಾಕೀಯರನ್ನು ಅವರ ಜಮೀನುಗಳಲ್ಲಿ ಉಳಿಸಿದರು. ಅವರಿಗೆ ಜಿಯುಯ ಮತ್ತು ಜಮೀನಿಗೆ ತೆರಿಗೆ 
ನಿರ್ಣಯಿಸಿದರು. (ಪುಟ: 57) 

ಇಮಾಮ್‌ (ಇಸ್ಲಾಮೀ ಆಡಳಿತಗಾರ) ವಿಜೇತ ಪ್ರದೇಶಗಳಲ್ಲಿ ಸ್ವದೇಶಿಯರನ್ನು ಖಾಯಂಗೊಳಿಸಿದರೆ ಅವರು ಅದನ್ನು 
ಪರಂಪರಾಗತವಾಗಿ ಅನುಭೋಗಿಸಬಹುದು ಮತ್ತು ಮಾರಾಟ ಮಾಡಬಹುದು. (ಪುಟ:84) 

ಉಮರ್‌ ಬಿನ್‌ ಅಬ್ದುಲ್‌ ಅರೀರುಖ್‌ರ ಕಾಲದಲ್ಲಿ ಶಅಬಿಯವರೊಡನೆ ವಿಚಾರಿಸಲಾಯಿತು. ಇರಾಕಿಯರೊಂದಿಗೆ ಏನಾದರೂ 


ಕಾಂಡ - 28 


59. ಅಲ್‌ ಹಶ್ರ್‌ 293 
ಒಪ್ಪಂದವಿದೆಯೇ? ಅವರು ಹೇಳಿದರು: ಒಪ್ಪಂದವಿಲ್ಲ, ಆದರೂ ಅವರಿಂದ ತೆರಿಗೆ ಪಡೆಯುವುದನ್ನು ಒಪ್ಪಿಕೊಂಡಾಗ ಅದು ಅವರೊಂದಿಗಿನ 
ಕರಾರು ಆಯಿತು. (ಅಬೂ ಉಬೈದ್‌ 49, ಅಬೂ `ಯೂಸುಫ್‌:28) 

ಉಮರ್‌(ರ)ರ ಕಾಲದಲ್ಲಿ ಉತ್ಪತ್‌ ಬಿನ್‌ ಫರ್ಕದ್‌ ಯೂಪ್ರೆ ಟೀಸ್‌ ತೀರದಲ್ಲಿ ಒಂದು ಜಮೀನು ಖರೀದಿಸಿದರು. ಉಮರ್‌ರು(ರ) 
ಅವರೊಡನೆ ಕೇಳಿದರು: ನೀವು ಆ ಜಮೀನನ್ನು ಯಾರಿಂದ ಖರೀದಿಸಿದ್ದೀರಿ? ಅವರು ಹೇಳಿದರು: ಅದರ ಮಾಲಿಕರಿಂದ. ಉಮರ್‌ರು(ರ) 
ಅದರ ಮಾಲಕರು ಈ ಜನ(ಮುಹಾಜಿರ್‌ ಮತ್ತು ಅನ್ಸಾರರು)ರಲ್ಲವೇ? ಉಮರ್‌ರ ದೃಷ್ಟಿಯಲ್ಲಿ ಮುಸ್ಲಿಮರು ಆ ಜಮೀನಿನ ಮೂಲ 
ಒಡೆಯರಾಗಿದ್ದರು. (ಅಬೂ ಉಬೈದ್‌ ಪು: 74) 

ಈ ತೀರ್ಮಾನದಂತೆ ವಿಜೇತ ದೇಶಗಳಲ್ಲಿ ಮುಸ್ಲಿಮರ ಸಾರ್ವಜನಿಕ ಒಡೆತನಕ್ಕೆ ಸೇರಿದೆಯೆಂದು ನಿರ್ಣಯಿಸಲಾದ ಸೊತ್ತುಗಳು 
ಹೀಗಿವೆ: 1) ನಿರ್ದಿಷ್ಟ ಒಪ್ಪಂದದಂತೆ ಇಸ್ಲಾಮೀ ರಾಷ್ಟ್ರದ ಅಧೀನವಾದ ಜಮೀನುಗಳು ಮತ್ತು ಪ್ರದೇಶಗಳು . i) ನಿರ್ದಿಷ್ಟ ಪ್ರದೇಶದ 
ಜನರು ಯುದ್ಧವಿಲ್ಲದೆಯೇ ಮುಸ್ಲಿಮರ ಸಂರಕ್ಷಣೆ ದೊರೆಯಲಿಕ್ಕಾಗಿ ನೀಡಲೊಪ್ಪಿರುವ ಫಿದ್‌ಯ: (ದಂಡ), ಆದಾಯ ತೆರಿಗೆ ಅಥವಾ 
ರಕ್ಷಣಾ ತೆರಿಗೆ. 11) ಹಿಂದಿನ ಮಾಲಕರು ತೊರೆದು ಓಡಿ ಹೋದ ಆಸ್ತಿಪಾಸ್ತಿಗಳು. ೪) ಹಿಂದಿನ ಮಾಲಕರು ಮೃತರಾಗಿ ಯಾರೂ ಇಲ್ಲದೇ 
ಉಳಿದ ಸೊತ್ತುಗಳು. ೪) ಹಿಂದೆ ಯಾರ ಅಧೀನದಲ್ಲಿಯೂ ಇಲ್ಲದ ಆಸ್ತಿ. 11) ಹಿಂದೆ ಜನರ ಸ್ವಾಧೀನವಿದ್ದರೂ ಹಿಂದಿನ ಮಾಲಕರನ್ನು 
ಹಾಗೆಯೇ ಉಳಿಸಿ ರಕ್ಷಣೆ ಮತ್ತು ಆದಾಯ ತೆರಿಗೆ ನಿಶ್ಚಯಿಸಿದ ಆಸ್ತಿ. 11) ಹಿಂದಿನ ಅರಸು ಕುಟುಂಬದ ಜಾಗೀರು. ii) ಹಿಂದಿನ 
ಸರಕಾರಗಳ ಸೊತ್ತುಗಳು. (ವಿವರಣೆಗಾಗಿ ನೋಡಿರಿ: ಬದಾಇಉಸ್ಸನಾಇಅ, ಸಂ 7, ಪುಟ: 116-118, ಯಹ್ಯಾಬಿನ್‌ ಆದಮ್‌ರ 
ಕಿತಾಬುಲ್‌ ಖರಾಜ್‌, ಪುಟ:22, 64, ಮುಗ್ನಿಲ್‌ ಮುಹ್ತಾಜ್‌, ಸಂಪುಟ:3, ಪು:93, ಹಾಶಿಯತ್ತುದ್ದುಸೂಕಿ ಅಲಾ ಶರಹಿಲ್‌ ಕಬೀರ್‌ 
ಭಾಗ:2, ಪುಟ:190, ಗಾಯತುಲ್‌ ಮುಂತಹಾ ಸಂಪುಟ:1, ಪುಟ:467-471) 

ಈ ಸೊತ್ತುಗಳನ್ನು ಸಹಾಬಿಗಳು ಒಕ್ಕೊರಳಿನಿಂದ "ಫಯ್‌' ಎಂದು ಒಪ್ಪಿರುವುದರಿಂದ, ಅವುಗಳನ್ನು ಕರ್ಮಶಾಸ್ತ್ರಜ್ಞರೂ ತಾತ್ವಿಕವಾಗಿ 
ಫಯ್‌ ಎಂದು ಒಪ್ಪಿದ್ದಾರೆ. ಆದರೂ ಕೆಲವು ವಿಷಯಗಳ ಕುರಿತು ಅವರ ಮಧ್ಯೆ ಭಿನ್ನಾಭಿಪ್ರಾಯಗಳಿವೆ. ಅವುಗಳನ್ನು ಇಲ್ಲಿಸಂಕ್ಷೇಪಿಸಲಾಗಿದೆ. 

ಹನಫೀಗಳು ಹೇಳುತ್ತಾರೆ: ಇಸ್ಲಾಮೀ ಸರ್ಕಾರಕ್ಕೆ (ಕರ್ಮಶಾಸ್ತ್ರಜ್ಞರ ಪಾರಿಭಾಷಿಕದಲ್ಲಿ ಇಮಾಮ್‌ರಿಗೆ) ವಿಜೇತ ದೇಶಗಳ ಜಮೀನಿನ 
ಕುರಿಶು ತೀರ್ಮಾನಿಸುವ ಸ್ವಾತಂತ್ರ್ಯವಿದೆ. ಬೇಕಿದ್ದರೆ ಅದರಿಂದ 1/5 ಪಾಲನ್ನು ತೆಗೆದು ಉಳಿದ ಭಾಗವನ್ನು ಯೋಧರಿಗೆ ಹಂಚಬಹುದು. 
ಅಥವಾ ಮಾಲೀಕರ ಅಧೀನದಲ್ಲಿಯೇ ಉಳಿಸಿ ಅವರಿಂದ ಜಿರಿಯಾ ಮತ್ತು ಖರಾಜ್‌ ವಸೂಲು ಮಾಡಬಹುದು. ಈ ಸ್ಥಿತಿಯಲ್ಲಿ ಅದು 
ಶಾಶ್ವತವಾಗಿ ಮುಸ್ಲಿಮರಿಗೆ ವಕ್ಫ್‌ ಆಗಿರುತ್ತದೆ. (ಬದಾಇಉಸ್ಸನಾಇಆ್‌, ಜಸ್ಸಾಸ್‌ರ ಅಹ್ಮಾಮುಲ್‌ ಕುರ್‌ಆನ್‌, ಶರಹುಲ್‌ ಇನಾಯ ಅಲಲ್‌ 
ಹಿದಾಯ, ಫತ್ಚುಲ್‌ ಕದೀರ್‌) ಇದೇ ಅಭಿಪ್ರಾಯವನ್ನು ಅಬ್ದುಲ್ಲಾ ಬಿನ್‌ ಮುಬಾರಕ್‌, ಇಮಾಮ್‌ ಸುಫ್‌ಯಾನ್‌ ಸೌರಿಯವರಿಂದ 
ಉದ್ಭರಿಸಿದ್ದಾರೆ. (ಯಹ್ಯಾ ಬಿನ್‌ ಆದಮ್‌, ಅಬೂ ಉಬೈದ್‌ರ ಕಿತಾಬುಲ್‌ ಅಮ್‌ವಾಲ್‌) 

ಮಾಲಿಕೀಗಳು ಹೇಳುತ್ತಾರೆ: ಕೇವಲ ಮುಸ್ಲಿಮರು ಜಯಿಸಿರುವುದರಿಂದಲೇ ಆ ಭೂಮಿಯು ಮುಸ್ಲಿಮರಿಗಿರುವ ವಕ್ಸ್‌ ಆಗುತ್ತದೆ. 
ಅದು ವಕ್ಸ್‌ ಆಗ ಬೇಕಾದರೆ ಇಮಾಮ್‌ರ ತೀರ್ಮಾನ ಅಥವಾ ಮುಜಾಹಿದ್‌ರ ಒಪ್ಪಿಗೆಯ ಅಗತ್ಯವಿಲ್ಲ ಅದಲ್ಲದೆ ಜಮೀನು ಮಾತ್ರ ತ್ರವಲ್ಲ 
ವಿಜೇತ ಪ್ರ ದೇಶದ ಮನೆಗಳು ಮತ್ತು ಕಟ್ಟಡಗಳೂ ವಾಸ್ತವದಲ್ಲಿ ಮುಸ್ಲಿಮರಿಗಿರುವ ಇ ವಕ್ಸ್‌ ಆಗುತ್ತದೆ. ಆದರೆ ಇಸ್ಲಾಮೀ ಸರ್ಕಾರವು ಅದಕ್ಕೆ 
ತೆರಿಗೆ ವಿಧಿಸುವುದಿಲ್ಲವೆಂಬುದು ಮಾಲಿಕಿಗಳ' ಪ್ರಸಿದ್ಧ ನಿಲುಮೆಯಾಗಿದೆ. (ಹಾಶಿಯತ್ತುದ್ದುಸೂಕಿ) 

ಹಂಬಲಿಗಳು ಮತ್ತು ಹನಫಿಯರಿಗೆ ಜಮೀನನ್ನು ವಿಜೇತ ಯೋಧರಿಗೆ ವಿತರಣೆ ಮಾಡಬೇಕು ಅಥವಾ ಮುಸ್ಲಿಮರಿಗಾಗಿ ವಕ್ಸ್‌ 
ಮಾಡಲು ಇಮಾಮ್‌ರಿಗೆ ಸ್ವಾತಂತ್ರ್ಯ ವಿದೆಯೆಂಬ ಮಟ್ಟಿಗೆ; ಸಹಮತವಿದೆ. ಹಾಗೆಯೇ ವಿಜೇಶ ದೇಶದ ಕಟ್ಟಡಗಳು ಸೇರುವುದಾದರೂ ಅದಕ್ಕೆ 
ತೆರಿಗೆ ಹೇರಲಾಗುವುದಿಲ್ಲವೆಂಬ ನಿಲುಮೆಯಲ್ಲಿ. ಅವರಿಗೆ ಮಾಲಿಕ್‌ರೊಂದಿಗೆ ಸಹಮತವಿದೆ. (ಗಾಯತುಲ್‌ ಮುಂತಹಾ- ಇದು ಸು 
ಮದ್‌ಹಬ್‌ನ ಮುಫ್ಲಿಗಳ ಹೇಳಿಕೆಗಳ ಸಂಗ್ರಹವಾಗಿದೆ. ಹಂಬಲಿ ಮದ್‌ಹಬ್‌ನಲ್ಲಿ ಹತ್ತನೇ ಶತಮಾನದಿಂದ ಈ ಗ್ರಂಥದ ಪ್ರಕಾರವೇ ಫತ್ವನೀಡಲಾಗುತ್ತದೆ.) 

ಶಾಫಿಈಗಳ ದೃಷ್ಟಿಯಲ್ಲಿ ವಿಜೇತ ಪ್ರದೇಶದ "ಎಲ್ಲ ಜಂಗಮ ಸೊತ್ತುಗಳನ್ನು ಸಮರಾರ್ಜಿತ ಸೊತ್ತಾಗಿ ಉಪಯೋಗಿಸಬಹುದು. 
ಆದರೆ ಜಮೀನು ಮತ್ತು ಕಟ್ಟಡಗಳು ಸೇರಿರುವ ಸ್ಥಾವರ ಸೊತ್ತುಗಳನ್ನು ಅವುಗಳ ಒಡೆಯರಲ್ಲಿಯೇ ಬಿಡಬೇಕು. 

ಯುದ್ಧದಿಂದ ಅಧೀನಗೊಳಿಸಿದ ರಾಷ್ಟ್ರದ ಭೂಮಿಯನ್ನು ಸಂಪೂರ್ಣವಾಗಿ ಮುಸ್ಲಿಮರಿಗೆ ವಕ್ಸ್‌ ಗೊಳಿಸಲು ಇಮಾಮ್‌ ಬಯಸಿದರೆ 
ಅದಕ್ಕೆ ಜಯಿಸಿದ ಸೇನೆಯ ಒಪ್ಪಿಗೆಯನ್ನು ಮೊದಲೇ ಪಡೆದಿರುವ ಅಗತ್ಯವಿದೆಯೆಂದು ಕೆಲವು ಕರ್ಮಶಾಸ್ತ್ರಜ್ಞರು ಹೇಳಿದ್ದಾ! ರೆ. ಅದಕ್ಕೆ ಅವರು 
ನೀಡುವ ಸಾಕ್ಷ್ಯಾಧಾರ ಹೀಗಿದೆ: ಕಾದಿಸಿಯ್ಯ ಯುದ್ಧದಲ್ಲಿ ಭಾಗವಹಿಸಿದ ಯೋಧರಲ್ಲಿ ಕಾಲಂಶ ಮಂದಿ ಜರೀರ್‌ ಬಿನ್‌ ಅಬ್ದುಲ್ಲಾ ಹಿಲ್‌ 
ಬಹಲಿ ಗೋತ್ರಜರಾಗಿದ್ದರು: ಇರಾಕಿನ ವಿಮೋಚನೆಗಿಂತ ಮುಂಚೆಯೇ ಉಮರ್‌ರು(ರ) ಅವರೊಡನೆ ವಿಜೇತ ಪ್ರದೇಶದ 1/4 ಭಾಗವನ್ನು 
ಅವರಿಗೆ ನೀಡುವುದಾಗಿ ಮಾತು ಕೊಟ್ಟಿದ್ದರು. ಹೀಗೆ ಎರಡು ಮೂರು ವರ್ಷಗಳ ತನಕ ಆ ಜಮೀನುಗಳು ಅವರ ಅಧೀನವಿತ್ತು. ತರುವಾಯ 
ಉಮರ್‌ರು(ರ) ಅವರೊಡನೆ ಹೇಳಿದರು: ವಿತರಣಾ ವಿಷಯದಲ್ಲಿ ನಾನು ಹೊಣೆಗಾರ ಮತ್ತು ಜವಾಬ್ದಾರನಲ್ಲದಿರುತ್ತಿದ್ದರೆ ನಿಮಗೆ 


ಕಾಂಡ - 28 


294 ಸಟ್ಟಮಾಲ್‌ ಕುರ್‌ಆನ್‌ 


CRI Te ಟಿಕ್ಕಿ 1 ಬ ಟ್ಟ ಔರ ಆತಿ ನ 
OS SS SSNS 3 SOE Is ot (ಟೆ ಚ| 


ನಮ್ಮೆಲ್ಲಸಹೋದರರನ್ನೂ ಕ್ಷಮಿಸಿ ಬಿಡು ಮತ್ತು ನಮ್ಮ ಮನಗಳಲ್ಲಿ ಸತ್ಯವಿಶ್ವಾಸಿಗಳ ಬಗ್ಗೆ ಯಾವುದೇ ಹಗೆತನವನ್ನಿರಿಸದಿರು. 
ನಮ್ಮ ಪ್ರಭೂ, ನೀನು ಮಹಾ ವಾತ್ಸಲ್ಯ ಪೂರ್ಣನೂ ಕರುಣಾಳುವೂ ಆಗಿರುವೆ." 


ಕೊಟ್ಟಿರುವುದನ್ನು ನಿಮ್ಮ ವಶವೇ ಬಿಡುತ್ತಿದ್ದೆ. ಆದರೆ ಈಗ ಜನರು ಹೆಚ್ಚಿರುವಂತೆ ಕಾಣಿಸುತ್ತಿದೆ. ಆದ್ದರಿಂದ ನೀವು ಅದನ್ನು ಜನಸಾಮಾನ್ಯರಿಗೆ 
ಮರಳೆಸಬೇಕೆಂದು. ನನ್ನ ಅಭಿಪ್ರಾಯ. ಜರೀರ್‌ರು ಈ ಅಭಿಪ್ರಾಯವನ್ನು ಅಂಗೀಕರಿಸಿದರು. ಅದಕ್ಕಾಗಿ ಉಮರ್‌ರು ಅವರಿಗೆ 80 ದೀನಾರ್‌ 
ಗಳನ್ನು ಪಾರಿತೋಷಿಕವಾಗಿ ನೀಡಿದರು. (ಅಬೂ ಯೂಸುಫ್‌ರ ಕಿತಾಬುಲ್‌ ಖರಾಜ್‌, ಅಬೂ ಉಬೈದ್‌ರ ಕಿತಾಬುಲ್‌ ಅಮ್ಚಾಲ್‌). 
ಉಮರ್‌ರು ಜಯಗಳಿಸಿದ ಸೈನಿಕರ ಒಪ್ಪಿಗೆಯ ಬಳಿಕವೇ ವಿಜೇತ ಭೂಮಿಯನ್ನು ಮುಸ್ಲಿಮರಿಗೆ ವಕ್ಸ್‌ ಎಂದು ತೀರ್ಮಾನಿಸಿದ್ದರೆಂದು 
ಇದರಿಂದ ಅವರು ಸಾಕ್ಷ , ಕಂಡುಕೊಂಡಿದ್ದಾರೆ. ಆದರೆ ಹೆಚ್ಚಿನ ಕರ್ಮಶಾಸ್ತ್ರಜ್ಞ ಜರು ಈ ಸಾಕ್ಷ ವನ್ನು ಅಂಗೀಕರಿಸುವುದಿಲ್ಲ. ಎಲ್ಲ "ವಿಜೇತ 
ಪ್ರದೇಶಗಳ ಬಗ್ಗೆ ಈ ey ಜಯ ಸಾಧಿಸಿದ ಸೈನಿಕರ ಒಪ್ಪಿಗೆ ಪಡೆದಿಲ್ಲವೆಂಬುದೇ ಅದಕ್ಕೆ Mos ಜರೀರ್‌ ಬಿನ್‌ ಅಬ್ದುಲ್ಲಾರೊಡನೆ ಯುದ್ಧ 
ನಡೆಯುವುದಕ್ಕೆಂತ ಮುಂಚೆಯೇ ವಿಜೇತ ಪ್ರದೇಶದ ಕುರಿತು ಜಂಟಿ ತೀರ್ಮಾನ ಕೈಗೊಂಡಿದ್ದುದರಿಂದ ಒಪ್ಪಿಗೆ ಪಡೆಯಲಾಗಿತ್ತು. 
ಉಮರ್‌ರು ಅವರಿಗೆ ಮಾಶು ಕೊಟ್ಟಿದ್ದರು. ಆದ್ದರಿಂದ ಅವರಿಗೆ ವಾಗ್ದಾನ ಪಾಲನೆಯಿಂದ ಮುಕ್ತನಾಗಲು ಅವರ ಒಪ್ಪಿಗೆ ಪಡೆಯಬೇಕಾಯಿತು. 
ಅದನ್ನು ಸಾಮಾನ್ಯ ನಿಯಮವೆಂದು ಪರಿಗಣಿಸಲು ಸಾಧ್ಯವಿಲ್ಲ. 

ಇನ್ನೊಂದು ವಿಭಾಗದ ಕರ್ಮಶಾಸ್ತ್ರಜ್ಞರು ಹೀಗೆಂದಿದ್ದಾರೆ: ವಕ್ಸ್‌ ಎಂದು ನಿರ್ಣಯಿಸಿದ ಬಳಿಕವೂ ಯಾವುದೇ ಸಂದರ್ಭದಲ್ಲಿ ಆ 
ಭೂಮಿಯನ್ನು ಪುನಃ ವಿಜೇತ ಯೋಧರಿಗೆ ಹಂಚುವ ಸ್ವಾತಂತ್ರ್ಯವನ್ನು ಸರಕಾರ ಹೊಂದಿದೆ. ಅದಕ್ಕೆ ಅವರು ನೀಡುವ ಆಧಾರ ಹೀಗಿದೆ: 
ಒಮ್ಮೆ ಅಲಿಯವರು ಜನರನ್ನು ಅಭಿಸಂಬೋಧಿಸಿ ಹೇಳಿದರು: ನೀವು ಪರಸ್ಪರ ಹೊಡೆದಾಡುತ್ತಿದ್ದರೆ ನಾನು ಸವಾದ್‌ ಪ್ರದೇಶವನ್ನು ನಿಮಗೆ 
ಹಂಚುತ್ತಿದ್ದೆ. ? (ಅಬೂ ಯೂಸುಫರ ಕಿತಾಬುಲ್‌ ಖರಾಜ್‌ ಮತ್ತು ಅಬೂ ಉಬೈದ್‌ರ ಕಿತಾಬುಲ್‌ ಅಮ್‌ವಾಲ್‌) ಆದರೆ ಹೆಚ್ಚಿನ ಕರ್ಮಶಾಸ್ತ್ರಜ್ಞರು 
ಈ ಅಭಿಪ್ರಾಯವನ್ನು ಅಂಗೀಕರಿಸಿಲ್ಲ ವಿಜೇತ ಭೂಮಿಗೆ ಜಿರುಯಾ ಮತ್ತು ಖರಾಜ್‌ ನಿಗದಿಪಡಿಸಿ ಒಮ್ಮೆ ಸ್ವದೇಶಿಯರಿಗೆ ಖಾಯಂಗೊಳಿಸಿದ 
ಬಳಿಕ ಆ ತೀರ್ಮಾನವನ್ನು ಬದಲಿಸುವಂತಿಲ್ಲವೆಂಬ ಬಗ್ಗೆ ಅವರಲ್ಲಿ ಒಮ್ಮತಾಭಿಪ್ರಾಯವಿದೆ. ಅಲಿಯವರ(ರ) ಮೇಲೆ ಆರೋಪಿಸಲಾಗಿರುವ 
ಮೇಲಿನ ಹೇಳಿಕೆಯನ್ನು ಅಬೂಬಕರ್‌ ಜಸ್ಟಾಸ್‌ರು ತಮ್ಮ ಅಹ್‌ಕಾಮುಲ್‌ ಕುರ್‌ಆನಿನಲ್ಲಿ ವಿವರವಾಗಿ ವಿಶ್ಲೇಷಿಸಿ ಆ ವರದಿಯನ್ನು 
ಅನಧಿಕೃತವೆಂದು ಸಾಬೀತುಪಡಿಸಿದ್ದಾರೆ. 

21. ಫಯ್‌ನ ವಿತರಣೆಯಲ್ಲಿ ಉಪಸ್ಥಿತರು ಮತ್ತು ಹಾಜರಾಗಿರುವವರಿಗೆ ಮಾತ್ರವಲ್ಲದೆ ಮುಂದೆ ಬರಲಿರುವ ಮುಸ್ಲಿಮರಿಗೂ 
ಅವರ ಪೀಳಿಗೆಗೂ ಪಾಲಿದೆಯೆಂದು ತಿಳಿಸುವುದೇ ಈ ವಚನದ ಮೂಲ ಉದ್ದೇಶವಾಗಿದೆ. ಆದರೆ ಅದರೊಂದಿಗೆ ಅದರಲ್ಲಿ ಮುಸ್ಲಿಮರಿಗೆ 
ಒಂದು ಪ್ರಮುಖ ನೀತಿ ಪಾಠವನ್ನು ನೀಡಲಾಗಿದೆ. ಅರ್ಥಾತ್‌, ಮುಸ್ಲಿಮರು ಪರಸ್ಪರ ದ್ವೇಷಾಸೂಯೆ ಇರಿಸಬಾರದು. ತಮ್ಮ ಪೂರ್ವಜರ 
ಪಾಪ ವಿಮೋಚನೆಗಾಗಿ ಪ್ರಾರ್ಥಿಸುವುದೇ ಮುಸ್ಲಿಮರ ಸರಿಯಾದ ರೀತಿಯಾಗಿದೆ. ಅವರನ್ನು ಶಪಿಸಿ ದೂರವಿರಿಸಬಾರದು. ವಾಸ್ತವದಲ್ಲಿ 
ಸತ್ಯವಿಶ್ವಾಸವೇ ಮುಸ್ಲಿಮರನ್ನು ಪರಸ್ಪರ ಜೋಡಿಸುವ ಸಂಬಂಧವಾಗಿದೆ. ಓರ್ವನ: ಮನದಲ್ಲಿ ಇತರೆಲ್ಲವುಗಳಿಗಿಂತ ವಿಶ್ವಾಸವೇ ಮಹತ್ವ 
ಪೂರ್ಣವಾಗಿದ್ದರೆ ಅವನು ಪರಸ್ಪರ ಸಂಬಂಧದಲ್ಲಿ ಖಂಡಿತವಾಗಿಯೂ ತನ್ನೆಲ್ಲ ಸಹೋದರರ ಹಿತಚಿಂತಕನಾಗಿರುತ್ತಾನೆ. ಆದರೆ ಓರ್ವನ 
ಮನದಲ್ಲಿ ಈಮಾನಿನ ಮಹತ್ವವು ಕಡಿಮೆಯಾಗಿ ಇತರ ಯಾವುದಾದರೂ ವಿಷಯಕ್ಕೆ ಅದಕ್ಕಿಂತ ಹೆಚ್ಚಿನ ಮಹತ್ವವಿದ್ದರೆ ಸತ್ಯವಿಶ್ವಾಸಿಗಳ ಬಗ್ಗೆ 
ದುರ್ಭಾವನೆ ಮತ್ತು ದ್ವೇಷಾಸೂಯೆಗೆ ಅವನಿಗೆ ಅವಕಾಶವಾಗುತ್ತದೆ. ಆದ್ದರಿಂದ. ಓರ್ವ ವಿಶ್ವಾಸಿಯ ಹೃದಯವು ಮತ್ತೋರ್ವ 
ವಿಶ್ವಾಸಿಯೊಂದಿಗಿನ ತಾತ್ಸಾರ ಮತ್ತು ದ್ವೇಷಾಸೂಯೆಯಿಂದ ಮುಕ್ತವಾಗಿರಬೇಕಾದುದು ವಿಶ್ವಾಸದ ಮೂಲ ಬೇಡಿಕೆಯಾಗಿದೆ. ನಸಾಕೀಯವರು 
ಅನಸ್‌ರಿಂದ ಉದ್ಭರಿಸಿರುವ ಒಂದು ಹದೀಸ್‌ ಈ ಕುರಿತು ಬಹಳ ಪಾಠ ಬೋಧಕವಾಗಿದೆ. ಅವರು ಹೇಳುತ್ತಾರೆ: ಒಮ್ಮೆ ಪ್ರವಾದಿವರ್ಯರು(ಸ) 
ನಿರಂತರ ಮೂರು. ದಿನ ನಮ್ಮ ಸಭೆಯಲ್ಲಿಹೀಗೆ ಹೇಳಿದರು: ಈಗ ಇದೋ ನಿಮ್ಮ ಮುಂದೆ ಸ್ವರ್ಗದ ಹಕ್ಕುದಾರರಾಗಿರುವ ಓರ್ವರು ಆಗಮಿ 
ಸುತ್ತಾರೆ. ಪ್ರತಿಬಾರಿಯೂ ಓರ್ವ ಅನ್ಸಾರಿಯು ಆಗಮಿಸಿದ್ದರು. ಇದನ್ನು ಕೇಳಿ ಅಬ್ದುಲ್ಲಾ ಬಿನ್‌ ಅಮ್ಮ್‌ ಬಿನ್‌ ಆಸ್‌ರ ಜಿಜ್ಞಾಸೆ ಹೆಚ್ಚಿತು. 
ಪ್ರವಾದಿಯವರು(ಸ) ಪದೇ ಪದೇ ಸುವಾರ್ತೆ ನೀಡಬೇಕಾದ ಯಾವ ಮಹಾ ಕಾರ್ಯವನ್ನು ಇವರು ಮಾಡುತ್ತಿರಬಹುದು? ಅವರು 
ಉಪಾಯದಿಂದ ಮೂರು ದಿನ ನಿರಂತರವಾಗಿ ಆ ಅನ್ನಾರಿಯ ಮನೆಯಲ್ಲಿ ರಾತ್ರಿ ಉಳಕೊಂಡರು. ಅನ್ಸಾರಿಯ ಆರಾಧನಾ ಜಯ 
ನೋಡಿ ತಿಳಿಯುವುದೇ ಅವರ ಉದ್ದೇಶವಾಗಿತ್ತು. ಆದರೆ ಅವರ ರಾತ್ರಿಕಾಲ ಜೀವನದಲ್ಲಿ ಅಬ್ದುಲ್ಲಾರಿಗೆ ಯಾವ ವಿಶೇಷವೂ ಕಾಣಿಸಲಿಲ್ಲ 
ಅನಿವಾರ್ಯವಾಗಿ ಅವರು ಅನ್ಸಾರಿಯೊಡನೆಯೇ ಕೇಳಿದರು: ಸಹೋದರಾ, ಪ್ರವಾದಿವರ್ಯರು ನಿಮ್ಮಕುರಿತು ಶುಭವಾರ್ತೆ ಬತ್ತರುಪುದು 


ಕಾಂಡ -' 28 


59. ಅಲ್‌ ಹಶ್ರ್‌ . - 295 


ನಮಗೆ ಕಾಣಿಸುತ್ತಿದೆ. ನೀವು ಅಂಥ ಯಾವ ಸತ್ಯರ್ಮವನ್ನು ಮಾಡುತ್ತಿರುವಿರಿ? ಅನ್ಸಾರಿ ಹೇಳಿದರು: ನನ್ನ ಆರಾಧನೆಗಳ ಸ್ಥಿತಿಯನ್ನು ನೀವು 
ನೋಡಿದಿರಲ್ಲವೇ? ಆದರೆ ಒಂದು ವಿಷಯವಿದೆ: ಪ್ರಾಯಶಃ ಅದೇ ಈ ಶುಭವಾರ್ತೆಗೆ ಆಧಾರವಾಗಿರಬಹುದು. ನನ್ನ ಮನಸಿನಲ್ಲಿ 
ಯಾವೊಬ್ಬ ಮುಸ್ಲಿಮನ ಬಗ್ಗೆಯೂ ವೈರವಿಲ್ಲ. ಅಲ್ಲಾಹನು ಅವರಿಗೆ ನೀಡಿದ ಅನುಗ್ರಹಗಳಿಗಾಗಿ ನಾನು ಅಸೂಯೆ ಪಡುವುದಿಲ್ಲ. 
ಒಬ್ಬಮುಸ್ಲಿಮನಿಗೆ ಮತ್ತೊಬ್ಬ ಮುಸ್ಲಿಮನ ಮಾತು ಅಥವಾ ಕೃತಿಗಳಲ್ಲಿ ಏನಾದರೂ ತಪ್ಪುಕಂಡರೆ ಅದನ್ನು ಬೆಟ್ಟು ಮಾಡುವುದಿಲ್ಲವೆಂದು 
ಇದರರ್ಥವಲ್ಲ. ವಿಶ್ವಾಸಿಯು ತಪ್ಪು ಮಾಡಿದರೆ ಸರಿಯೆಂದು ಹೇಳುವುದು ಅಥವಾ ತಪ್ಪೆಂದು ಹೇಳದಿರುವುದು ಎಂದಿಗೂ ವಿಶ್ವಾಸದ 
ಬೇಡಿಕೆಯಲ್ಲ, ಒಂದು ವಿಷಯವನ್ನು ಸಾಕ್ಷ್ಯಾಧಾರ ಸಹಿತ ತಪ್ಪೆಂದು ಹೇಳಿ ವಿನಯದಿಂದ ವಿವರಿಸುವುದು ಮತ್ತು ಕೋಪಾವೇಶದಿಂದ ಬೈದು 
ದೂಷಿಸುವುದು ಎರಡು ವಿಭಿನ್ನ ವಿಷಯಗಳಾಗಿವೆ. ಸಮಕಾಲೀನ ಸಹಜೀವಿಗಳೊಂದಿಗೆ ಈ ರೀತಿಯ ಕೆಟ್ಟ ವರ್ತನೆಯು ದೊಡ್ಡ ಪಾಪ 
ವಾಗಿದೆ. ಗತಿಸಿದ ಪೂರ್ವಜರೊಂದಿಗಾದರೆ ಅದು ಘೋರ ಪಾಪವಾಗುತ್ತದೆ. ಯಾಕೆಂದರೆ ಮರಣ ಹೊಂದಿದವರನ್ನೂ ಕ್ಚಮಿಸದ. ಆತನ 
ಮನಸ್ಸು ಅತಿ ದುಷ್ಟವಾಗಿರುತ್ತದೆ. ಅತಿ ಕಠಿಣ ಪರಿಸ್ಥಿತಿಗಳಲ್ಲಿ ಪ್ರವಾದಿಯವರ ಸಹವಾಸದ ಕರ್ತವ್ಯ ವನ್ನು ಪೂರೈಸಿ ಜೀವದ ಹಂಗು 
ತೊರೆದು ಹೋರಾಡಿ. ಜಗತ್ತಿನಲ್ಲಿ ಇಸ್ಲಾಮಿನ ಪ್ರ ಪ್ರಕಾಶವನ್ನು ಹರಡಿ, ಇಂದು ಇಸ್ಲಾಮಿನ ಪಾಲನೆಯನ್ನು ನಮಗೆ: ಸುಗಮ ಗೊಳಿಸಿದ ಮಹಾ 
ಪುರುಷರನ್ನು ತೆಗಳುವುದು ಅದಕ್ಕಿಂತ ದೊಡ್ಡ ದುಷ್ಕತೆಯಾಗಿದೆ. ಆದರೆ ಅವರಲ್ಲಿ ಹುಟ್ಟಿದ ಭಿನ್ನತೆಗಳ ಬಗ್ಗೆ, ಒಬ್ಬನು ಒಂದು ವಿಭಾಗದ 
ಅಭಿಪ್ರಾಯವು'ನನ್ನ ದೃಷ್ಟಿಯಲ್ಲಿಸರಿಯಾಗಿದೆ ಮತ್ತು ಇನ್ನೊಂದು ವಿಭಾಗದ ಅಭಿಪ್ರಾಯವು ಸರಿಯಲ್ಲವೆಂದು ಭಾವಿಸುವುದಿದ್ದರೆ ಅವನಿಗೆ 
ಆ ಅಭಿಪ್ರಾಯವನ್ನು ಸ್ಥಿರೀಕರಿಸಿ ಅದನ್ನು ತರ್ಕಬದ್ಧವಾಗಿ ಸಮರ್ಥಿಸಬಹುದು. ಆದರೆ ಇನ್ನೊಂದು ವಿಭಾಗದ ಬಗ್ಗೆ ಮನದಲ್ಲಿ 
ದ್ವೇಷಾಸೂಯೆಯಿರಿಸಿ ನಾಲಗೆ ಮತ್ತು ಲೇಖನಿಯಿಂದ ಬೈಗುಳದ ಸುರಿಮಳೆಗೆರೆಯುವ ವರ್ತನೆಯು ಓರ್ವ ದೇವ ಭಯ ಭಕ್ತಿಯಿರುವವನಿಗೆ 
ಹೇಳಿಸಿದ್ದಲ್ಲ ಕುರ್‌ಆನಿನ ಈ ಸ್ಪಷ್ಟಆದೇಶದ ವಿರುದ್ಧವಾಗಿ ಆರೀತಿ ವರ್ತಿಸುವವರ ಸಮರ್ಥನೆ ಹೀಗಿದೆ: ಸತ್ಯವಿಶ್ಚಾಸಿಗಳನ್ನು ದ್ವೇಷಿಸುವುದನ್ನು 
ಕುರ್‌ಆನ್‌ ವಿರೋಧಿಸಿದೆ. ನಾವು ಸತ್ಯವಿಶ್ಚಾಸಿಗಳನ್ನಲ್ಲ ಲ್ಲ ಕಪಟ ವಿಶ್ವಾಸಿಗಳನ್ನು ದ್ವೇಷಿಸುತ್ತೇವೆ. ಆದರೆ ಈ ಆರೋಪವು ಯಾವ ತಪ್ಪನ್ನು 
ತಿಳಿಗೊಳಿಸಲಿಕ್ಕಾಗಿ ಕಾರಣಗಳನ್ನು ನೀಡಲಾಗಿತ್ತೋ ಆ ತಪ್ಪಿಗಿಂತ ದೊಡ್ಡ ಅಪರಾಧವಾಗಿತ್ತು. ಅಲ್ಲಾಹನು ಹಿಂಬಾಲಕರಾದ ಮುಸ್ಲಿಮರನ್ನು 
ತಮ್ಮ ಪೂರ್ವಜನರೊಡನೆ ವಿದ್ವೇಷ ಬೆಳೆಸಬಾರದು ಮತ್ತು ಅವರ ಪಾಪಮುಕ್ತಿಗಾಗಿ ಪ್ರಾರ್ಥಿಸಬೇಕೆಂದು ಉಪದೇಶಿಸುವ ಈ ಕುರ್‌ಆನ್‌ 
ವಚನಗಳೇ ಈ ಆರೋಪವನ್ನು ಖಂಡಿಸಲು ಪರ್ಯಾಪ್ಪವಾಗಿವೆ. ಸರದಿಯಂತೆ ಈ ವಚನಗಳು ಫಯ್‌ನ ಹಕ್ಕುದಾರರೊಂದಿಗೆ ನಿರ್ಣಯಿಸಿದೆ. 
ಮುಹಾಜಿರರು ಅನ್ನಾರರು ಅವರ ಬಳಿಕ ಬರುವ ಮುಸ್ಲಿಮರು. ಅದರೊಂದಿಗೆ ಆ ಬಳಿಕ ಮುಸ್ಲಿಮರಿಗೆ ಆಜ್ಞಾಪಿಸಲಾಗುತ್ತಿದೆ, ನೀವು 
ಹಿಂದೆ ವಿಶ್ವಾಸಿಗಳಾಗಿ ಮುನ್ನಡೆದವರ ಪಾಪ ವಿಮೋಚನೆಗಾಗಿ ಪ್ರಾರ್ಥಿಸಿರಿ. ಈ ಹಿನ್ನೆಲೆಯಲ್ಲಿ ಅಸ್ಸಾಬಿಕೂನ ಬಿಲ್‌ ಈಮಾನ್‌ (ವಿಶ್ವಾಸದಲ್ಲಿ 
ಷ್ಟ. ಎಂದರೆ ಮುಜಾಜರರು ಮತ್ತು ಅನ್ನಾರರ ಹೊರತು ಬೇರೆ ಯಾರೂ ಅಲ್ಲವೆಂದು ವ್ಯಕ್ತವಾಗುತ್ತದೆ. ಅನಂತರ ಈ ಹಶ್ರ್‌ 

'ಧ್ಯಾಯದಲ್ಲಿಯೇ 11ರಿಂದ 17ರ ವರೆಗಿನ ವಚನಗಳಲ್ಲಿ ಅಲ್ಲಾಹನು ಕಪಟ ವಿಶ್ವಾಸಿ ಗಳು ಯಾರೆಂದು ವಿವರಿಸಿದ್ದಾನೆ. ಬನೂ ನದೀ 
ರ್‌ ಯುದ್ಧ ವೇಳೆಯಲ್ಲಿ ಯಹೂದಿಯರನ್ನು ಪೋತ್ಸಾಹಿಸಿದವರೇ ಕಪಟ ವಿಶ್ವಾಸಿಗಳು : ಮತ್ತು ಅವರ ವಿರುದ್ಧಪ್ರ ಪ್ರ ವಾದಿಯವರ ಜತೆಯಲ್ಲಿ 
ಆ ಯುದ್ಧದಲ್ಲಿ ಲ್ಲಿ ಭಾಗವಹಿಸಿದವರು ಸತ್ಯ ವಿಶಾಸಿಗಳಿಂಡು ಅದರಿಂದ ಸ್ಪಷ್ಟವಾಗುತ್ತದೆ. ಆ ಬಳಿಕ ಮನದಲ್ಲಿ. ಕಿಂಚಿತ್ತಾದರೂ ದೇವಭಕ್ತಿಯಿರುವ 
ಓರ್ವ ಮುಸ್ಲಿಮನು, ಅಲ್ಲಾಹನೇ ಸಾಕ್ಷ ವಹಿಸಿದ ಆ ಮಂದಿಯ 'ಸತ್ಯವಿಶ್ವಾಸವನ್ನು ನಿರಾಕರಿಸುವ ಧೈರ್ಯ ತೋರಿಸಿಯಾನೇ? 

ಈ ವಚನದ ಆಧಾರದಲ್ಲಿ. ಮದ್‌ ಮಾಲಿಕ್‌ ಮತ್ತು ಇಮಾಮ್‌ ಅಷ್ಟದ್‌ರು: ಸಹಾಬಿಗಳನ್ನು ದೂಷಿಸುವವರಿಗೆ ಫಯ್‌ ಸೊತ್ತಿನಲ್ಲಿ 
ಹಕ್ಕಿಲ್ಲವೆಂದು ಅಭಿಪ್ರಾ ್ರಾಯಿಸಿದ್ದಾರೆ. (ಇಬ್ನು ಅರಬಿಯವರ ಅಹ್ಯಾಮುಲ್‌ ಕುರ್‌ಆನ್‌, ಗಾಯಕುಲ್‌ ಮುಂತಹಾ) ಆದರೆ ಹನಫಿ ಮತ್ತು 
ಶಾಫಿಈಗಳಿಗೆ ಈ ದೃಷ್ಟಿಕೋನದಲ್ಲಿ ಸಹಮತವಿಲ್ಲ. ಅವರ ವಾದ ಹೀಗಿದೆ: ಅಲ್ಲಾಹನು ಫಯ್‌ ಸೊತ್ತಿನಲ್ಲಿ ಮೂರು ವಿಭಾಗಗಳಿಗೆ ಪಾಲು 
ನಿರ್ಣಯಿಸುವಾಗ ಪ್ರತಿಯೊಂದು ವಿಭಾಗದ ಸ್ಪಷ್ಟ ಲಕ್ಷಣಗಳನ್ನು ಸೂಚಿಸಿದ್ದಾನೆ. ಹಾಗಿದ್ದರೂ ಅವುಗಳಲ್ಲಿ ಒಂದು ಲಕ್ಷ ಣವಿದ್ದರೆ ಪಾಲಿದೆ, 
ಅನ್ಯಥಾ ಇಲ್ಲವೆಂಬ ಶರ್ತವನ್ನು ಇರಿಸಲಾಗಿಲ್ಲ. ಮುಹಾಜಿರರಕುರಿತು ಹೇಳಿದ್ದಾನೆ- ಅವರು ಅಲ್ಲಾಹನ ಅನುಗ್ರಹ ಮತ್ತು ಸಂಪ್ರೀತಿಯನ್ನು 
ಬಯಸುತ್ತಾರೆ. ಅಲ್ಲಾಹ್‌ ಮತ್ತು ಅವನ ಪ್ರವಾದಿಗಳ ಬೆಂಬಲಕ್ಕೆ ಸನ್ನದ್ಧರಾಗಿದ್ದಾರೆ. ಈ ಲಕ್ಷಣವಿಲ್ಲದ ಯಾವ ಮುಹಾಜಿರನಿಗೂ 
ಫಯ್‌ನಲ್ಲಿ ಪಾಲಿಲ್ಲವೆಂದು ಇದರರ್ಥವಲ್ಲ; ಅನ್ಸಾರರ ಬಗ್ಗೆ ಹೇಳಿದ್ದಾನೆ: ಅವರು ಮುಹಾಜಿರರನ್ನು ಪ್ರೀತಿಸುತ್ತಾರೆ. ಮುಹಾಜಿರರಿಗೆ 
ನೀಡಿದ ಸೊತ್ತು ವಿತ್ತಗಳಲ್ಲಿ ಅವರಿಗೆ ಸ್ವತಃ ಯಾವ ಅಗತ್ಯವೂ, ಕಾಣಿಸುವುದಿಲ್ಲ. ವಸ್ತುತಃ ಅವರು ಸ್ವತಃ ಕಷ್ಟದಲ್ಲಿದ್ದರು. ಮುಹಾಜಿರರನ್ನು 
ಪ್ರೀತಿಸಿದ ಅಥವಾ ಅವರಿಗೆ ನೀಡಿದ ವಸ್ತುಗಳನ್ನು ಮರಳಿ ಪಡೆಯಬೇಕೆಂದು ಬಯಸುವ ಯಾರಿಗೂ ಫಯ್‌ನಲ್ಲಿ ಹಕ್ಕಿಲ್ಲವಂದೂ 
ಇದರರ್ಥವಲ್ಲ ಆದ್ದರಿಂದ ಮೂರನೆಯ ವಿಭಾಗದ ಅಭಿಪ್ರಾಯದಲ್ಲಿ ತಮಗಿಂತ ಹಿಂದೆ ವಿಶ್ವಾಸ ಸ್ವೀಕರಿಸಿದವರ ಕ್ಷಮೆಗಾಗಿ ಯಾಚಿಸಿರಿ. 
ಯಾವೊಬ್ಬ ವಿಶ್ವಾಸಿಯ ಬಗ್ಗೆಯೂ ತಮ್ಮ ಮನದಲ್ಲಿ ದ್ವೇಷವಿರಿಸಬಾರದೆಂದು ಅಲ್ಲಾಹನೊಡನೆ ಪ್ರಾರ್ಥಿಸಿರಿ ಎಂಬೀ ವೈಶಿಷ್ಟ ಳೊ 
ಫಯ್‌ನಲ್ಲಿ ಹಕ್ಕು ಲಭಿಸುವ ನಿಬಂಧನೆಯಲ್ಲ. ಬದಲಾಗಿ ಒಂದು ಉತ್ತಮ ಗುಣದ ವರ್ಣನೆ ಹಾಗೂ ಅದರ ಪಾಲನೆಯ ಉಪದೇಶವಾಗಿದೆ. 
ಅದು ವಿಶ್ವಾಸಿಗಳು 'ಇತರ ವಿಶ್ವಾಸಿಗಳೊಡನೆ ತಮಗಿಂತ ಮುಂಚೆ ಗತಿಸಿದ ವಿಶ್ವಾಸಿಗಳೊಡನೆ ಕೈಗೊಳ್ಳಬೇಕಾದ ನೀತಿಯನ್ನು ಕಲಿಸುತ್ತದೆ. 


ಕಾಂಡ - 28 


296 ತಥ್ಪೀಮುಲ್‌ ಕುರ್‌ಆನ್‌ 


೨ ಳ್ಳ 1; ,|31 ೨ (೨೨% ೨2 ಕಿ, PA TAT 
Op ss AS ಬ) sy SHEL AN 15% 
೨ ಥಿ A ಚತು AE ದಲಿ ೨ 
13 SEC TOP ಟಿ 44 ಸ್ರಹಿ 
೨೨೨೨ ೨೩ ಗ ೨8 ಆಗೂ BP IBIAS 4 229 eh ಸ್ತಿ 
cp 50/5 ಚಟು ಹನ ಜಂ CIMA 
೨೨ ರಿ ಅಪ್ಟ, ಸಿ LT ಬಲೇ Ch 2299 2 
piso GU SS 00 SBN SG BSS A 
(11-17) ಕಾಪಟ್ಯದ ನೀತಿಯನ್ನು ಅನುಸರಿಸಿದವರನ್ನು ನೀವು ನೋಡಿಲ್ಲವೇ? ಇವರು ಗ್ರಂಥದವರಾದ ತಮ್ಮ 
ಸತ್ಯನಿಷೇಧಿ ಸಹೋದರರೊಡನೆ, "ನಿಮ್ಮನ್ನು ಹೊರ ಹಾಕಿದರೆ ನಿಮ್ಮ ಜೊತೆ ನಾವೂ ಹೊರಡುವೆವು ಮತ್ತು ನಿಮ್ಮ 
ವಿಷಯದಲ್ಲಿ ನಾವು ಖಂಡಿತ ಯಾರ ಮಾತನ್ನೂ ಒಪ್ಪಲಾರೆವು ಮತ್ತು ನಿಮ್ಮ ವಿರುದ್ಧ ಯುದ್ಧ ಮಾಡಲಾದರೆ ನಾವು 
ನಿಮಗೆ ಸಹಾಯಮಾಡುವೆವು' ಎನ್ನುತ್ತಾರೆ. ಆದರೆ ಇವರು ಶುದ್ಧ ಸುಳ್ಳುಗಾರರೆಂಬುದಕ್ಕೆ ಅಲ್ಲಾಹನು ಸಾಕ್ಷಿಯಾಗಿದ್ದಾನೆ. 
ಅವರು ಹೊರ ಹಾಕಲ್ಪಟ್ಟರೆ ಇವರು ಖಂಡಿತ ಅವರ ಜೊತೆ ಹೊರಡಲಾರರು ಮತ್ತು ಅವರ ವಿರುದ್ಧ ಯುದ್ಧ: ಮಾಡಲಾದರೆ 
ಇವರು ಖಂಡಿತ ಅವರಿಗೆ ಸಹಾಯ ಮಾಡಲಾರರು ಮತ್ತು ಒಂದು ವೇಳೆ ಇವರು ಸಹಾಯ ಮಾಡಿದರೂ, ಬೆನ್ನು 
ತಿರುಗಿಸಿ ಓಡುವರು. ಅನಂತರ ಎಲ್ಲಿಂದಲೂ ಯಾವ ಸಹಾಯವನ್ನೂ ಪಡೆಯಲಾರರು. ಇವರ ಹೃದಯಗಳಲ್ಲಿ 
ಅಲ್ಲಾಹನಿಗಿಂತ ಅಧಿಕವಾಗಿ ನಿಮ್ಮ ಭಯವಿದೆ. ಏಕೆಂದರೆ ಇವರು ಅರಿವಿಲ್ಲದವರಾಗಿದ್ದಾರೆ.* ಇವರೆಂದೂ ಒಟ್ಟಾಗಿ 


ಸ 


22. ಸಾಂದರ್ಭಿಕ ಹಿನ್ನೆಲೆಯಿಂದ ವ್ಯಕ್ಷವಾಗುವಂತೆ ಈ ಪರಿಚ್ಛೇದವು ಪ್ರವಾದಿವರ್ಯರು(ಸ) ಬನೀ ನದೀರ್‌ ಗೋತ್ರದವರಿಗೆ 10 
ದಿನಗಳ ಗಡುವು ನೀಡಿದ ಬಳಿಕ ಮುತ್ತಿಗೆ ಹಾಕುವುದಕ್ಕಿಂತ ಕೆಲವು ದಿನಗಳ ಮುಂಚೆ ಅವತೀರ್ಣವಾಗಿದೆ. ನಾವು ಈ ಹಿಂದೆ ತಿಳಿಸಿರುವಂತೆ 
ಪ್ರವಾದಿವರ್ಯರು(ಸ) ಈ ಗಡುವು ನೀಡಿದಾಗ ಅಬ್ದುಲ್ಲಾ ಬಿನ್‌ ಉಬ್ಳೆ ಮತ್ತು ಮದೀನದ ಇತರ ಕಪಟ ವಿಶ್ವಾಸಿ ನಾಯಕರು 
ಯಹೂದಿಯರಿಗೆ ಹೀಗೆ ಸಂದೇಶ ಕಳುಹಿಸಿದರು. ನಾವು 2 ಸಾವಿರ ಯೋಧರೊಂದಿಗೆ ನಿಮಗೆ ನೆರವಾಗುತ್ತೇವೆ. ಅದಲ್ಲದೆ ಬನೀ ಕುರೈದಾ 
ಮತ್ತು ಬನೂ ಗತ್‌ಫಾನ್‌ರೂ ನಿಮ್ಮನ್ನು ಬೆಂಬಲಿಸುತ್ತಾರೆ. ಆದ್ದರಿಂದ ನೀವು ಮುಸ್ಲಿಮರ ವಿರುದ್ಧ ಅಚಲರಾಗಿರಿ. ಅವರ ಮುಂದೆ ಎಂದಿಗೂ 
ಅವರು ನಿಮ್ಮೊಂದಿಗೆ ಹೋರಾಡಿದರೆ ನಾವು ನಿಮ್ಮ ಜತೆಯಲ್ಲಿ ಹೋರಾಡುವೆವು. ಅವರು ನಿಮ್ಮನ್ನು ಇಲ್ಲಿಂದ ಹೊರಹಾಕಿದರೆ ನಾವೂ ನಿಮ್ಮ 
ಜತೆಯಲ್ಲಿ ಹೊರಡುತ್ತೇವೆ. ಆ ಸಂದರ್ಭದಲ್ಲಿ ಅಲ್ಲಾಹನು ಈ ವಚನವನ್ನು ಅವಶೀರ್ಣಗೊಳಿಸಿದನು. ಅನುಕ್ರಮ ಪ್ರಕಾರ ಈ ಪರಿಚ್ಛೇದವೇ 
ಮೊದಲು ಅವತೀರ್ಣವಾಗಿದೆ. ಹಿಂದಿನ ಪರಿಚ್ಛೇದವು ಬನೀ ನದೀರ್‌ರನ್ನು ಗಡೀಪಾರುಗೊಳಿಸಿದಾಗ ಅವತೀರ್ಣವಾಗಿತ್ತು. ಆದರೆ ಪ್ರಧಾನ 
ವಿಷಯವನ್ನು ಮೊದಲು ಹೇಳಲಿಕ್ಕಾಗಿ ಕುರ್‌ಆನಿನ ಕ್ರೋಡೀಕರಣದಲ್ಲಿ ಈ ಪರಿಚ್ಛೇದವನ್ನು ಬಳಿಕ ಮತ್ತು ಹಿಂದಿನ ಪರಿಚ್ಛೇದವನ್ನು 
ಮೊದಲು ಸೇರಿಸಲಾಗಿದೆ. 

23. ಅರ್ಥಾಶ್‌, ಬಹಿರಂಗವಾಗಿ ಸಕ್ರಿಯರಾಗದಿರುವುದಕ್ಕೆ ನಾವು ಮುಸ್ಲಿಮರಾಗಿದ್ದೇವೆ. ನಮ್ಮ ಮನದಲ್ಲಿ ದೇವಭಯವಿದೆ, ನಾವು 
ಸತ್ಯನಿಷೇಧಕರನ್ನು ಬೆಂಬಲಿಸಿದರೆ ಅಲ್ಲಾಹನ ವಿಚಾರಣೆಗೆ ವಿಧೇಯರಾಗಬೇಕಾದೀತೆಂಬ ಭೀತಿಯು ಕಾರಣವಾಗಿರಲಿಲ್ಲ. ಬದಲಾಗಿ 
ಇಸ್ಲಾಮ್‌ ಮತ್ತು ಪ್ರವಾದಿವರ್ಯರೊಂದಿಗೆ ನಿಮ್ಮ ಪ್ರೀತಿ ಮತ್ತು ತ್ಯಾಗ ಮನೋಭಾವ ಹಾಗೂ ನಿಮ್ಮ ಪಂಕ್ತಿಗಳಲ್ಲಿ ಬಲಿಷ್ಠ ಐಕ್ಯವನ್ನು 
ನೋಡುವಾಗ ಅವರ ಮನದಲ್ಲಿ ಮೂಡಿದ ಹೇಡಿತನವೇ ಅವರನ್ನು ನಿಮ್ಮ ಮುಂದೆ ಬರುವುದರಿಂದ ತಡೆಯುವ ನೈಜ ವಿಷಯವಾಗಿದೆ. 
ನೀವು ಬೆರಳೆಣಿಕೆಯ ಜನರಿದ್ದರೂ ಹುತಾತ್ಮಗಿರಿಯ ಹಂಬಲ ನಿಮ್ಮಲ್ಲಿ ಪ್ರತಿಯೊಬ್ಬರನ್ನೂ ವೀರ ಮುಜಾಹಿದ್‌ಆಗಿ ಮಾಡಿದೆ. ನಿಮ್ಮನ್ನು 
ಉಕ್ಕಿನ ಭದ್ರ ಕೋಟೆಯಾಗಿ ನಿರ್ಮಿಸಿದ ಆ ವ್ಯವಸ್ಥೆಯೊಂದಿಗೆ ಸಂಘರ್ಷಿಸಿದರೆ ಯಹೂದಿಯರ ಜತೆಯಲ್ಲಿನಾವು ಛಿನ್ನಭಿನ್ನರಾಗುವೆವೆಂದು 
ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಓರ್ವರ ಮನದಲ್ಲಿ ಅಲ್ಲಾಹನಿಗಿಂತ ಹೆಚ್ಚಾ ಗಿ ಬೇರೆಯವರ ಭಯವಿದ್ದರೆ ಅದು ದೇವಭಯಕ್ಕೆ ವಿರುದ್ಧವೆಂಬುದು 
ಇಲ್ಲಿಗಮನಾರ್ಹ. ಒಬ್ಬನು ಎರಡು ಅಪಾಯಗಳಲ್ಲಿ ಒಂದನ್ನು ಇನ್ನೊಂದಕ್ಕಿಂತ ಭೀಕರವೆಂದು ಮನಗಂಡರ ಅವನು ಭೀಕರವಲ್ಲ! ದಿರುವುದನ್ನು 
ಲೆಕ್ಕಿಸದೆ ತನ್ನ ಸಂಪೂರ್ಣ ಗಮನವನ್ನೂ ಭೀಕರವಾದುದರಿಂದ ಪಾರಾಗುವತ್ತ ಹರಿಸುವುದು ಸಹಜವಾಗಿದೆ. 

24. ಈ ಚಿಕ್ಕವಚನದಲ್ಲಿ ಬಹುದೊಡ್ಡ. ವಾಸ್ತವಿಕತೆಯನ್ನು ವಿವರಿಸಲಾಗಿದೆ. ಬುದ್ಧಿ ಮತ್ತು ವಿವೇಕವಿರುವ ಮಾನವನಿಗೆ ಭಯಪಡುವುದಕ್ಕೆ 


ಕಾಂಡ - 28 


59. ಅಲ್‌ ಹತ್ರ್‌ 297 


[oN 
Pe 
ಹೇ 
Ned 
ತ 
vu 
K 
Vx 
& 
SN 
| 
ಕ್‌ 
AS 
ಸ 
© 
೧. 
hd 
& 
ಈ 
ಓ?ಃ 
ye 
x 
ದ 
ಇ 
CC 
ತ 
yr 
ಆ 
ಜ್ಞ 
(ಕ 
be 


ww 


(ತೆರೆದ ಮೈದಾನದಲ್ಲಿ) ನಿಮ್ಮ ವಿರುದ್ಧ ಹೋರಾಡಲಾರರು. ಇವರು ಯುದ್ಧ ಮಾಡುವುದಿದ್ದರೂ ಕೋಟೆ 
ಗಳಿಂದಾವೃತವಾದ ವಸಶಿಗಳಿಂದ ಅಥವಾ ಗೋಡೆಗಳ ಮರೆಯಲ್ಲಿ ಅವಿತುಕೊಂಡು ಮಾತ್ರ. ಇವರು ತಮ್ಮ ಒಳಜಗಳಗಳಲ್ಲಿ 
ಬಹಳ ಕಠೋರರಾಗಿದ್ದಾರೆ. ನೀವು ಇವರನ್ನು ಸಂಘಟಿತರೆಂದು ಭಾವಿಸುತ್ತೀರಿ. ಆದರೆ, ಇವರ ಮನಸ್ಸುಗಳು ಪರಸ್ಪರರಿಂದ 
ಸಿಡಿದು ಹೋಗಿವೆ.* ಇವರು ಬುದ್ಧಿಹೀನ ಜನರಾಗಿರುವುದರಿಂದ ಇವರ ಸ್ಥಿತಿ ಹೀಗಾಗಿದೆ. ಇವರ ಸ್ಥಿತಿ, ಇವರಿಗಿಂತ 


ಅಲ್ಲಾಹನ ಶಕ್ತಿಯು ಅರ್ಹವಾಗಿದೆಯೇ ವಿನಾ ಮಾನವ ಶಕ್ತಿಯಲ್ಲವೆಂದು ತಿಳಿದಿರುತ್ತದೆ. ಆದ್ದರಿಂದ ದೇವಶಿಕ್ಷೆಯ ಭೀತಿಯಿರುವ ಎಲ್ಲ 
ಕೃತ್ಯಗಳಿಂದಲೂ ಅವನು ದೂರವಿರುತ್ತಾನೆ. ಅದಕ್ಕಾಗಿ ಮಾನವ ಶಕ್ತಿಯು ಶಿಕ್ಷಿಸುವುದೋ ಇಲ್ಲವೋ ಎಂಬುದನ್ನು ಅವನು ಲೆಕ್ಕಿಸುವುದಿಲ್ಲ. 
ದೇವನು ಅವನಿಗೆ ವಹಿಸಿರುವ ಕರ್ತವ್ಯಗಳ ನಿರ್ವಹಣೆಗಾಗಿ ಉತ್ತುಕನಾಗಿರುತ್ತಾನೆ. ಆ ವಿಷಯದಲ್ಲಿ ಎಲ್ಲ ಲೌಕಿಕ ಶಕ್ತಿಗಳು ಅವನನ್ನು 
ತಡೆದು ವಿರೋಧಿಸಿದರೂ ಸರಿ. ಆದರೆ ತಿಳಿಗೇಡಿಯಾದ ಮಾನವನ ಮಟ್ಟಿಗೆ ದೇವಶಿಕ್ಷೆಯು ಅಗೋಚರ ಮತ್ತು ಮಾನವ ಶಕ್ತಿಯು 
ಗೋಚರವಾಗಿರುತ್ತದೆ. ಆದ್ದರಿಂದ ಎಲ್ಲ ವಿಷಯಗಳಲ್ಲಿಯೂ ಆತನ ಪ್ರತಿಯೊಂದು ವ್ಯವಹಾರದ ತೀರ್ಮಾನವನ್ನು ಅಲ್ಲಾಹನ ಬದಲಾಗಿ 
ಮಾನವ ಶಕ್ತಿಗಳ ಇಚ್ಛಾನುಸಾರ ಮಾಡುತ್ತಾನೆ. ಅವನು ಒಂದು ವಿಷಯದಿಂದ ದೂರವಿರುವುದಿದ್ದರೆ, ಅದು ದೇವಶಿಕ್ಷೆಗೆ ಪಾತ್ರವಾದೀತೆಂಬ 
ಆಶಂಕೆಯಿಂದಲ್ಲ, ಬದಲಾಗಿ ಅವನನ್ನು ದಂಡಿಸುವುದಕ್ಕೆ ಯಾವುದಾದರೂ ಮಾನವಶಕ್ತಿಯಿರುವುದೇ ಕಾರಣವಾಗಿರುತ್ತದೆ. ಹಾಗೆಯೇ 
ನಿರ್ದಿಷ್ಟಕಾರ್ಯವನ್ನು ಮಾಡುವುದಿದ್ದರೆ ಅದು ದೇವಾಜ್ಞೆ ಅಥವಾ ಅದಕ್ಕೆ ಪ್ರತಿಫಲ ನೀಡುವನೆಂಬ ನಿರೀಕ್ಷೆಯಿಂದಲ್ಲ. ಬದಲಾಗಿ ಒಂದು 
ಮಾನವಶಕ್ತಿಯು ಅದನ್ನು ಮೆಚ್ಚಿದೆ ಅಥವಾ ಆಜ್ಞಾಫಿಸಿದೆ, ಪ್ರತಿಫಲ ನೀಡುವುದಾಗಿರುತ್ತದೆ. ತಿಳುವಳಿಕೆ ಮತ್ತು ತಿಳಿಗೇಡಿತನದ ಈ ಪರಸ್ಪರ 
ಅಂತರವು ವಾಸ್ತವದಲ್ಲಿ ವಿಶ್ವಾಸ ಮತ್ತು ಅವಿಶ್ವಾಸಗಳ ಗುಣನಡತೆಗಳನ್ನು ಪರಸ್ಪರ ಬೇರ್ಪಡಿಸುತ್ತದೆ. 

25. ಇದು ಕಪಟ ವಿಶ್ವಾಸಿಗಳ ಎರಡನೇ ದೌರ್ಬಲ್ಯದ ವಿವರಣೆಯಾಗಿದೆ. ಹೇಡಿತನವು ಅವರ ಮೊದಲ ದೌರ್ಬಲ್ಯವಾಗಿತ್ತು. ಅವರು 
ದೇವನ ಬದಲಾಗಿ ಮಾನವರಿಗೆ ಭಯಪಡುತ್ತಿದ್ದರು. ಅವರ ಮುಂದೆ ವಿಶ್ವಾಸಿಗಳಂತೆ ಅಂತರಂಗದಲ್ಲಿ ಆತ್ಮಾರ್ಪಣೆ ಮಾಡಬಹುದಾದ 
ಯಾವುದೇ ಉನ್ನತ ಗುರಿಯಿರಲಿಲ್ಲ. ಅವರ ಎರಡನೆಯ ದೌರ್ಬಲ್ಯವು, ಕಾಪಟ್ಯದ ಏನಾ, ಅವರನ್ನು ಪರಸ್ಪರ ಜೋಡಿಸಿ ಸಂಘಟಿತಗೊಳಿಸುವ 
ಬೇರಾವುದೇ ಸಮಾನ ಅಂಶಗಳಿರಲಿಲ್ಲವೆಂಬುದಾಗಿತ್ತು. ತಮ್ಮ ನಗರಕ್ಕೆ ಹೊರಗಿನಿಂದ ಬಂದ ಮುಹಮ್ಮದ್‌ರ(ಸ) ನಾಯಕತ್ವ ಮತ್ತು 
ಅಧಿಕಾರವು ಸುಸೂತ್ರವಾಗಿ ನಡೆಯುತ್ತಿರುವುದನ್ನು ನೋಡಿ ಅವರೆಲ್ಲರ ಮನಸ್ಸು ಉರಿಯುತ್ತಿತ್ತು. ಹಾಗೆಯೇ ಸ್ವದೇಶಿವಾಸಿಗಳಾದ 
ಅನ್ಸಾರರೇ ಮುಹಾಜಿರರನ್ನು ಸ್ವಾಗತಿಸುವುದನ್ನು ಕಂಡು ಅವರಿಗೆ ಹೃದಯದಲ್ಲಿ ಹಾವು ನುಸುಳಿದಂತಾಗಿತ್ತು. ಅವರು ಈ ಮತ್ಸರದಿಂದಾಗಿ 
ಎಲ್ಲರೂ ಒಗ್ಗಟ್ಟಾಗಿ, ಪರಿಸರದಲ್ಲಿರುವ ಇಸ್ಲಾಮಿನ ವೈರಿಗಳನ್ನೂ ಸೇರಿಸಿ ಈ ಪರಕೀಯ ಪ್ರಭುತ್ವ ಮತ್ತು ಪ್ರಭಾವವನ್ನು 
ಕೊನೆಗೊಳಿಸಬಯಸಿದ್ದರು. ಈ ನಕಾರಾತ್ಮಕ ಉದ್ದೇಶದ ಹೊರತು ಅವರನ್ನು ಒಗ್ಗೂಡಿಸುವ ಬೇರಾವುದೇ ಸಕಾರಾತ್ಮಕ ಅಂಶವಿರಲಿಲ್ಲ, ಅವರ 
ಪೈಕಿ ಪ್ರತಿಯೊಬ್ಬನಾಯಕನ ಬಣವು ಬೇರೆಬೇರೆಯಾಗಿತ್ತು. ಪ್ರತಿಯೊಬ್ಬರೂ ತಂತಮ್ಮ ಮುಖಂಡತ್ವವನ್ನು ಬಯಸುತ್ತಿದ್ದರು. ಯಾರೊಬ್ಬರೂ 
ಪರಸ್ಪರ ಪ್ರಾಮಾಣಿಕ ಗೆಳೆಯರಾಗಿರಲಿಲ್ಲ, ಪ್ರತಿಯೊಬ್ಬರ ಮನದಲ್ಲಿಯೂ ಇನ್ನೊಬ್ಬನ ಕುರಿತು ದ್ವೇಷಾಸೂಯೆ ತುಂಬಿತ್ತು. ಅದರಿಂದಾಗಿ 
ತಮ್ಮ ಸಾಮಾನ್ಯ ವೈರಿಯೆಂದು ಭಾವಿಸುವವರನ್ನು ಎದುರಿಸುವಾಗಲೂ ಅವರಿಗೆ ಪರಸ್ಪರ ವೈರವನ್ನು ಮರೆಯಲು ಸಾಧ್ಯವಾಗುತ್ತಿರಲಿಲ್ಲ 
ಅಥವಾ ಒಬ್ಬರು ಇನ್ನೊಬ್ಬರ ಗೋರಿ ತೋಡಲು ಹಿಂಜರಿಯುತ್ತಿರಲಿಲ್ಲ, - 

ಹೀಗೆ ಬನೂ ನದೀರ್‌ ಯುದ್ಧಕ್ಕಿಂತ ಮುಂಚೆಯೇ ಕಪಟ ವಿಶ್ವಾಸಿಗಳ ಆಂತರಿಕ ಸ್ಥಿತಿಯ ನಿರೂಪಣೆಯಿಂದ ಮುಸ್ಲಿಮರಿಗೆ ಅವರಿಂದ 
ಯಾವ ಅಪಾಯವೂ ಆಗಲಾರದು. ಆದ್ದರಿಂದ ನೀವು ಬನೂ ನದೀರ್‌ನ ಮುತ್ತಿಗೆಗೆ ಹೊರಟರೆ ಕಪಟ ವಿಶ್ವಾಸಿಗಳ ನಾಯಕರು 2 ಸಾವಿರ 
ಯೋಧರೊಂದಿಗೆ ನಿಮ್ಮನ್ನು ಹಿಂಬಾಲಿಸಿ ಆಕ್ರಮಿಸುತ್ತಾರೆ ಮತ್ತು ಕುರೈದಾ, ಗತ್ಸಾನ್‌ ಗೋತ್ರಗಳು ನಿಮ್ಮ ಮೇಲೆ ಮುಗಿ ಬೀಳುವುದೆಂಬ 
ವದಂತಿಗಳನ್ನು ಕೇಳಿ ಸ್ವಲ್ಪವೂ ಅಧೀರರಾಗಬೇಕಿಲ್ಲ. ಅವು ಕೇವಲ ಬೊಗಳೆಗಳಾಗಿವೆ. ಪರೀಕ್ಷೆಯ ಪ್ರಥಮ ಕ್ಷಣದಲ್ಲಿಯೇ ಅವು ಟುಸ್‌ 
ಆಗುವುದನ್ನು ಕಾಣಬಹುದು ಎಂದು ಅಲ್ಲಾಹನು ಈ ಸೂಕ್ತದ ಮೂಲಕ ತಿಳಿಸಿದನು. 


ಕಾಂಡ - 28 


298 ತಪ್ಪೀಮುಲ್‌ ಕುರ್‌ಆನ್‌ 


4 ೨ 0೭ 5ನೆ (408 3 ರಿದ 0೨ದ್ದೆ 
SB Ss SNS O sig 833 


SE YY GSH SY ರಕಕ ಬಹಿ ಜಬ 
2 Wu A se 2 ೭ Us pe ಫೂ 
ಅಧ್ಯಯ en ಕೀಟ ಾಂಚೂಲಯ ಪಿಜಿ 
PAA 2ಜಿ ಕ pd 
MOBS SG 4 ೫140; ಹಟ ENE 


ಸ್ವಲ್ಪವೇ ಕಾಲ ಹಿಂದೆ ತಮ್ಮ ಕೃತ್ಯಗಳ ಯ ಅನುಭವಿಸಿದ ಜನರಂತಿದೆ.* ಇವರಿಗಾಗಿ ವೇದನಾಯುಕ್ತ 
ಯಾತನೆ ಇದೆ. ಇವರ ಉದಾಹರಣೆ ಶೈತಾನನಂತಿದೆ. ಮೊದಲು ಅವನು ಮನುಷ್ಯನೊಡನೆ "ಸತ್ಯವನ್ನು 
ನಿರಾಕರಿಸು'ಎನ್ನುತ್ತಾನೆ ಮತ್ತು ಮನುಷ್ಯನು ಸತ್ಯವನ್ನು ನಿರಾಕರಿಸಿ ಬಿಟ್ಟಾಗ "ನಾನು ನಿನ್ನಿಂದ ಹೊಣೆಮುಕ್ತನಾಗಿದ್ದೇನೆ. 
ನನಗಂತು ಸರ್ವಲೋಕಗಳ ಪಾಲಕ ಪ್ರಭುವಿನ ಭಯವಾಗುತ್ತದೆ' ಎನ್ನುತ್ತಾನೆ. ಶಾಶ್ವತವಾಗಿ ನರಕಾಗ್ನಿಗೆ ಬೀಳುವುದೇ 
ಇವರೀರ್ವರ ಅಂತಿಮ ಗತಿ ಮತ್ತು ಇದೇ ಅಕ್ರಮಿಗಳಿಗಿರುವ ಪ್ರತಿಫಲ. 

(18-21) ಸತ್ತ ೈವಿಶ್ವಾಸಿಗಳೇ,* ಅಲ್ಲಾಹನನ್ನು ಭಯಪಡಿರಿ ಮತ್ತು ಪ್ರ ಪ್ರ ತಿಯೊಬ್ಬನೂ, ತಾನು ನಾಳೆಗಾಗಿ ಏನನ್ನು 
ಸಿದ್ಧಪಡಿಸಿಟ್ಟಿರುವೆನೆಂಬುದನ್ನು ನೋಡಿಕೊಳ್ಳಲಿ.” ಅಲ್ಲಾಹನನ್ನು ಭಯಪಡುತ್ತಲಿರಿ. ನಿಶ್ಚಯವಾಗಿಯೂ ನೀವು 


26. ಇದು ಕುರೈಶ್‌ ಸತ್ಯನಿಷೇಧಕರ ಮತ್ತು ಯಹೂದಿ ಬನೂ ಕೈನುಕಾಆ್‌ ಗೋತ್ರದ ಕಡೆಗೆ ಸೂಚನೆ. ಹೆಚ್ಚಿನ ಜನಬಲ ಮತ್ತು 
ಸಾಧನಾನುಕೂಲತೆಗಳಿದ್ದರೂ ತಮ್ಮ ಆ ದೌರ್ಬಲ್ಯಗಳಿಂದಾಗಿ ಬೆರಳೆಣಿಕೆಯ ಜನಬಲ, ಮತ್ತು ಸೀಮಿತ ಸಾಧನ ಸಾಮಗ್ರಿಗಳಿದ್ದ ಮುಸ್ಲಿಮ 
ರಿಂದ ಸೋತಿದ್ದರು. 

27. ಶೈತಾನರು ಮಾನವರೊಂದಿಗೆ ವರ್ತಿಸುವ ರೀತಿಯಲ್ಲಿಯೇ ಈ ಕಪಟ ವಿಶ್ವಾಸಿಗಳು ಬನೂ ನದೀರ್‌ರೊಂದಿಗೆ ವ್ಯವಹರಿಸುತ್ತಿದ್ದಾರೆ. 
ಇಂದು ಇವರು ಬನೂ ನದೀರ್‌ರೊಡನೆ ನೀವು ಮುಸ್ಲಿಮರ ವಿರುದ್ಧ ಹೋರಾಡುವಾಗ ನಾವು ನಿಮ್ಮನ್ನು ಬೆಂಬಲಿಸುವೆವೆಂದು ಹೇಳುತ್ತಾರೆ. 
ಆದರೆ ನಿಜವಾಗಿಯೂ ಯುದ್ಧಕ್ಕೆ ಹೊರಟರೆ ಇವರು ತಮ್ಮೆಲ್ಲ ವಾಗ್ದಾನಗಳನ್ನು ತಿರಸ್ಕರಿಸಿ ಅವರಿಗೆ ಏನಾಯಿತೆಂದು ತಿರುಗಿಯೂ 
ನೋಡಲಾರರು. ಇದೇ ರೀತಿ ಶೈತಾನರು ಸತ್ಯನಿಷೇಧಕರೊಂದಿಗೆ ವರ್ತಿಸುತ್ತಾರೆ. ಬದ್ರ್‌ ಯುದ್ಧದಲ್ಲಿ ಕುರೈತ್‌ ಸೇನೆಯೊಂದಿಗೂ ಇದೇ 
ರೀತಿ ವರ್ಶಿಸಲಾಗಿತ್ತು. ಅಲ್‌ ಅನ್ಭಾಲ್‌ ಅಧ್ಯಾ ಭೂ 48ನೇ ವಚನದಲ್ಲಿ ಅದು ಬಂದಿದೆ. ಮೊದಲು ಅವರನ್ನು ಹುರಿದುಂಬಿಸಿ ಮುಸ್ಲಿಮರ 
ವಿರುದ್ಧ ನಿಲ್ಲಿಸಿದನು. ಶೈತಾನ್‌ ಅವರೊಡನೆ ಹೇಳಿದನು: "ಇಂದು ನಿಮ್ಮನ್ನು ಯಾರೂ ಸೋಲಿಸಲಾರರು. ನಾನು ನಿಮ್ಮ ಬೆಂಬಲಿಗನಾಗಿದ್ದೇನೆ.' 
ಆದರೆ ಉಭಯ ಸೇನೆಗಗೂ ಮುಖಾಮುಖಿಯಾದಾಗ ಶೈತಾನ್‌ ಹಿಂದೆ ಸರಿದು ಹೀಗೆಂದಿದನು: "ನಾನು ನಿಮ್ಮ ಹೊಣೆಯಿಂದ ಮುಕ್ತನಾಗಿದ್ದೇನೆ. 
ನಿಮಗೆ ಕಾಣಿಸದ ಕೆಲವು ವಿಷಯಗಳನ್ನು ನಾನು ಕಾಣುತ್ತಿದ್ದೇನೆ. ನನಗೆ ಅಲ್ಲಾಹನ ಭಯವಿದೆ. 

28. ಕಪಟ ವಿಶ್ವಾಸಿಗಳಾದ ಮುಸ್ಲಿಮರ ಕಾಪಟ್ಯವನ್ನು ಖಂಡಿಸುವಾಗ ಅದರೊಂದಿಗೆ ಅವರಿಗೆ ಉಪದೇಶ ನೀಡುವುದೂ ಕುರ್‌ಆನಿನ 
ರೂಢಿಯಾಗಿದೆ. ಅವರ ಪೈಕಿ ಆತ್ಮಸಾಕ್ಷಿಯು ಇನ್ನೂ ಸಂಪೂರ್ಣವಾಗಿ ಸಶ್ತಿಲ್ಲದವರಿಗೆ ತಮ್ಮ ಧೋರಣೆಯನ್ನು ಮರುಪರಿಶೀಲಿಸಿ ದೇವನ 
ಭಯವಿರಿಸಿ, ದೇಹೇಚ್ಛೆಯ ಗುಲಾಮ ಕೂಪದಿಂದ ಹೊರಬರುವ ಬಗ್ಗೆ ಆಲೋಚಿಸಬೇಕೆಂಬುದೇ ಅದರ ಉದ್ದೇಶವಾಗಿದೆ. ಈ 
ಪರಿಚ್ಛೇದದಾದ್ಯಂತ ಅಂಥ ಉಪದೇಶಗಳಿವೆ. 

29. ನಾಳೆ ಎಂದರೆ ಪರಲೋಕ. ಅಂದರೆ ಈ ಲೋಕ ಜೀವನವು ಸಂಪೂರ್ಣವಾಗಿ ಇಂದಾಗಿದ್ದು 2, ಮುಂದೆ ಬರಲಿರುವ ಪುನರುತ್ಥಾನ 
ದಿನವು ನಾಳೆಯಾಗಿದೆ. ಈ ಶೈಲಿಯಿಂದ ಅಲ್ಲಾಹನು ಬಹಳ ಯುಕ್ತಿಪೂರ್ಣವಾಗಿ ಮಾನವನಿಗೆ ಮನವರಿಕೆ ಮಾಡಿಸುತ್ತಿದ್ದಾನೆ. ಇಂದಿನ 
ಸುಖಾಡಂಬರಗಳಿಗಾಗಿ ತನ್ನಲ್ಲಿರುವುದೆಲ್ಲವನ್ನೂ ದುರುಪಯೋಗಿಸಿ ನಾಳೆಗಾಗಿ ಆಹಾರ, ಧಾನ್ಯ ಮತ್ತು ವಿರಮಿಸಲು ಸ್ಥಳ ಉಳಿದೀತೇ 
ಎಂದು ಆಲೋಜಿಸದ ವ್ಯಕ್ತಿಯು ಮಹಾಮೂರ್ಯನೇ ಸರಿ. ಹಾಗೆಯೇ ಲೌಕಿಕ ಸುಖಭೋಗಗಳಲ್ಲಿಯೇ ತಲ್ಲೀನನಾಗಿ ಪರಲೋಕವನ್ನು 
ಸಂಪೂರ್ಣ ವಾಗಿ ಮರತು: ಬಿಡುವವನು ಸ್ವತಃ ಕಾಲಿಗೆ ಕೊಡಲಿ ಹಾಕುತ್ತಾನೆ. ಇಂದಿನ ಬಳಿಕ ನಾಳೆಯ ಆಗಮನವು ಸುನಶ್ಚಿತವಾಗಿರುವಂತೆಯೇ 
ಪರಲೋಕದ ಆಗಮನವೂ ಸುನಶ್ಚತವಾಗಿದೆ. ಇಹಲೋಕದ ಹಾಲೀ ಲೌಕಿಕ ಜೀವನದಲ್ಲಿ ಪೂರ್ವಭಾವಿಯಾಗಿ ಅದಕ್ಕೆ ಬೇಕಾದ ಸಾಧನ 
ಸಾಮಗ್ರಿಗಳನ್ನು ಶೇಖರಿಸದಿದ್ದರೆ ಅಲ್ಲಿ ಅವನಿಗೆ ಏನೂ ದೊರೆಯಲಾರದು. ಅದರೊಂದಿಗೆ ಇನ್ನೊಂದು ಯುಕ್ತಿಪೂರ್ಣ ಅಂಶ ಹೀಗಿದೆ: 


ಕಾಂಡ - 28 


59. ಅಲ್‌ ಹಶ್ರ್‌ 299 


3 Sh A SE ಜ06 88559 ಚ ಓಟ 


HU Kel Ah ACT Chil ತ್ರೆ 


ಜು 23 EYL EE ಕಬ 61೪ ಓಟ ಲಭ 


ಜು 


ಮಾಡುತ್ತಿರುವ ಸಕಲ ಕರ್ಮಗಳನ್ನು ಅಲ್ಲಾಹನು ಬಲ್ಲವನಾಗಿರುತ್ತಾನೆ. ಯಾರು ಅಲ್ಲಾಹನನ್ನು ಮರೆತಾಗ ಅಲ್ಲಾಹನು 
ಅವರು ತಮ್ಮನ್ನು ತಾವೇ ಮರೆತು ಬಿಡುವಂತೆ ಮಾಡಿದನೋ ಅವರಂತೆ ನೀವಾಗಬಾರದು.* ಅವರೇ 
ಫಾಸಿಕರು(ಕರ್ಮಭ್ರಷ್ಟರು). ನರಕಾಗ್ನಿ] ಗೆ ಬೀಳುವವರು ಮತ್ತು ಸ್ವರ್ಗಕ್ಕೆ ಹೋಗುವವರು ಎಂದೂ ಸಮಾನರಾಗಲಾರರು. 
ಸ್ವರ್ಗಕ್ಕೆ ಹೋಗುವವರೇ ನಿಜವಾದ ವಿಜಯಿಗಳು. ನಾವು ಈ ಕುರ್‌ಆನನ್ನು ಒಂದು ಪರ್ವತದ ಮೇಲೆ ಇಳಿಸಿ ಬಿಡುತ್ತಿದ್ದರೆ, 
ಅದು ಅಲ್ಲಾಹನ ಭಯದಿಂದ ಮುದುಡಿ ನುಚ್ಚುನೂರಾಗುವುದನ್ನು ನೀವು ಕಾಣುತ್ತಿದ್ದಿರಿ. 3 ಜನರು (ತಮ್ಮ ಅವಸ್ಥೆಯ 
ಕುರಿತು) ಚಿಂತಿಸಲೆಂದು ನಾವು ಅವರ ಮುಂದೆ ಈ ಉಪಮೆಗಳನ್ನು ವಿವರಿಸುತ್ತೇವೆ. 


ಈ ವಚನವು ಪ್ರತಿಯೊಬ್ಬ ಮಾನವನನ್ನೂ ಸ್ವಯಂ ಆತ್ಮಾವಲೋಕನ ಮಾಡುವಂತೆ ಮಾಡುತ್ತದೆ. ಯಾವನೇ ವ್ಯಕ್ತಿಯಲ್ಲಿ ಸ್ವತಃ ತನ್ನ 
ಒಳಿತು- ಕೆಡುಕುಗಳನ್ನು ವಿವೇಚಿಸುವ ಪ್ರಜ್ಞೆಸವ್ಪದದ್ದರ ಅವನಿಗೆ ತಾನು ಮಾಡುತ್ತಿರುವ ಕರ್ಮವು ಪರಲೋಕದಲ್ಲಿ ತನ್ನ ಭವಿಷ್ಯವನ್ನು 
ಉಜ್ಜಲಗೊಳಿಸುವುದೋ ಅಥವಾ ಕೆಡಿಸುವುದೋ ಎಂದು ತಿಳಿಯಲು ಸಾಧ್ಯವಾಗಲಾರದು. ಓರ್ವನಲ್ಲಿ ಈ ಪ್ರ ಪ್ರಜ್ಞೆಯಿದ್ದರೆ ಮಾತ್ರ ಅವನು 
ಆತ್ಮಾವಲೋಕನ ನಡೆಸಿ ತನ್ನ ಸಮಯ, ಸಂಪತ್ತು, ಇತರ ಯೋಗ್ಯತೆ ಮತ್ತು ತ್ಯಾಗ ಪರಿಶ್ರ ಮಗಳನ್ನು ಯಾವ ಮಾರ್ಗದಲ್ಲಿ ಎನಿ 
ಯೋಗಿಸುತ್ತಿದ್ದೇನೆ, ಆ ಮಾರ್ಗವು ನನ್ನನ್ನು ಸ್ವರ್ಗಕ್ಕೆ ತಲುಪಿಸ ಬಲ್ಲುದೋ ಅಥವಾ ನರಕಕ್ಕೋ ಎಂದು ತಿಳಿಯಬಹುದು. ಅದನ್ನು 
ಗುರುತಿಸುವುದು ಸ್ವತಃ ಅವನ ವಿಜಯದ ಬೇಡಿಕೆಯೇ ಆಗಿದೆ. ಗುರುತಿಸದಿದ್ದರೆ ಅವನೇ ತನ್ನ ಭವಿಷ್ಯವನ್ನು ಹಾಳುಗೆಡಹುತ್ತಾನೆ. 

30. ಅರ್ಥಾತ್‌, ತನ್ನನ್ನೇ ಮರೆಯುವುದು ಅಲ್ಲಾಹನನ್ನು ಮರೆಯುವುದರ ಅನಿವಾರ್ಯ ಪರಿಣಾಮವಾಗಿದೆ. ಓರ್ವನು ತಾನು 
ಇನ್ನೋರ್ವನ ದಾಸನೆಂಬ ವಾಸ್ತವಿಕತೆಯನ್ನು ಮರೆಯುವುದರಿಂದ ಅವನು ಈ ಲೋಕದಲ್ಲಿ ತಪ್ಪು ಧೋರಣೆಯನ್ನು ಕೈಗೊಳ್ಳುತ್ತಾನೆ. ಈ 
ಮೌಲಿಕ ತಪ್ಪಿನಿಂದ ಅವನ ಸಂಪೂರ್ಣ ಜೀವನವೇ ತಪ್ಪಾಗಿ ಬಿಡುತ್ತದೆ. ಹಾಗೆಯೇ ನಾನು ಕೇವಲ ಏಕದೇವನ ದಾಸನೆಂಬ ವಿಷಯವನ್ನು 
ಮರೆತವನು ವಾಸ್ತವದಲ್ಲಿ ತಾನು ನಿಜವಾಗಿಯೂ ಯಾರ: ದಾಸನಾಗಿರುವನೋ ಆತನನ್ನು ಬಿಟ್ಟುತಾನು ದಾಸನಾಗಿಲ್ಲದ ಹಲವರ ದಾಸ್ಯ ಕ್ಯೃತನ 
ಸ್ವೀಕರಿಸುತ್ತಾನೆ. ಅನಂತರ ಅದು ಆತನ ಜೀವನವನ್ನು ಸ ಸಂಪೂರ್ಣವಾಗಿ ದಾರಿ ತಪ್ಪಿಸುವ ಭೀಕರ ಮತ್ತು ವ್ಯಾಪಕ ತಪ್ಪುತಿಳುವಳಿಕೆಯಾಗುತ್ತದೆ. 
ಲೌಕಿಕ ಜಗತ್ತಿನಲ್ಲಿ ಮಾನವನು ಸ್ವತಂತ್ರ ಅಥವಾ ಪರಮಾಧಿಕಾರಿಯಲ್ಲ, ಕೇವಲ ಏಕದೇವನ ದಾಸನಾಗಿದ್ದಾನೆ. ಆತನ ಹೊರತು ಬೇರೆ 
ಯಾರೊಬ್ಬರ ದಾಸನೂ ಅಲ್ಲ, ಈ ವಾಸ್ತವಿಕತೆಯನ್ನು ತಿಳಿಯಬಾತನು ತನ್ನನ್ನು ಸ್ಥತಃ ತಿಳಿಯುವುದಿಲ್ಲ. ಹಾಗೆಯೇ ಈ ವಾಸ್ತವಿಕತೆಯನ್ನು 
ತಿಳಿದಿರುವಾತನು ಕ್ಷಣ ಕಾಲವಾದರೂ ಅದನ್ನು ಮರೆತು ಬಿಟ್ಟರೆ ಆ ವೇಳೆಯಲ್ಲೀಯೂ ಆತನಿಂದ, ಓರ್ವ ದೇವನಿಷೇಧಕನ ಅಥವಾ 
ಬಹುದೇವ ವಿಶ್ವಾಸಿಯ ಕರ್ಮವು ಸಂಭವಿಸಬಹುದು. ಮಾನವನ ವಾದವು ಸರಿಯಾದ ಹಾದಿಯಲ್ಲಿ ಲ್ಲಿ ಸ್ಥಿರವಾಗಿರಬೇಕಾದರೆ ಆತನಲ್ಲಿಸದಾ 
ದೇವಸ್ಥರಣೆಯಿರಬೇಕಾದುದು ಅನಿವಾರ್ಯ. ದೇವನನ್ನು ಮರೆತ ಮರುಕ್ಷಣವೇ ಅವನು ತನ್ನನ್ನೇ ಮರೆತು ಬಿಡುತ್ತಾನೆ. ಆ ಮರೆವು 
ಆತನನ್ನು ಕರ್ಮಭ್ರಷ್ಟನಾಗಿ ಮಾಡುತ್ತದೆ. 

31. ಈ ಉದಾಹರಣೆಯ ತಾಶ್ಚರ್ಯ ಹೀಗಿದೆ: ಕುರ್‌ಆನ್‌ ಸ್ಪಷ್ಟವಾಗಿ ವಿವರಿಸುತ್ತಿರುವ ಅಲ್ಲಾಹನ ಮಹಾತ್ಮೆ ಮತ್ತು ಅವನ 
ಸನ್ನಿಧಿಯಲ್ಲಿ ದಾಸನ ಹೊಣೆ ಮತ್ತು ಜವಾಬ್ದಾರಿಕೆಗಳ ಕುರಿತು ಪರ್ವತದಂಥ ಬೃಹತ್‌ ಸೃಷ್ಟಿಗೆ ತಿಳಿಯುವ ಅವಕಾಶ ಲಭಿಸುತ್ತಿದ್ದರೆ ಮತ್ತು 
ತಾನು ಅದೆಂಥ ಸರ್ವಾಧಿಪತಿಯಾದ ಪ್ರಭುವಿನ ಮುಂದೆ ತನ್ನ ಕರ್ಮಗಳ ಬಗ್ಗೆ ಉತ್ತರಿಸಬೇಕಾಗಿದೆಯೆಂದು ತಿಳಿಯುತ್ತಿದ್ದರೆ ಅದು ಕೂಡಾ 
ಭಯದಿಂದ ಕಂಪಿಸುತ್ತಿತ್ತು. ಆದರೆ ಕುರ್‌ಆನನ್ನು ಅರಿತು ಆ ಮೂಲಕ ವಸ್ತುಸ್ಥಿತಿಯನ್ನು ಮನಗಂಡಿದ್ದರೂ ಕಿಂಚಿತ್ತೂ ಭಯಪಡದೆ ನಿಶ್ಚಿಂತ 
ಮತ್ತು ನಿರ್ಲಿಪ್ರವಾಗಿರುವ ಮಾನವನ ಸ್ಥಿತಿಯು ಅಚ್ಚರಿದಾಯಕವಾಗಿದೆ. ತನಗೆ ವಹಿಸಿಕೊಡಲಾಗಿರುವ ಹೊಣೆಗಾರಿಕೆಗಳ ಕುರಿತು ಅಲ್ಲಾಹನ 
ಮುಂದೆ ಉತ್ತರಿಸಬೇಕಾಗಿದೆಯೆಂಬ ಚಿಂತೆಯೂ ಅವನಲ್ಲಿ ಮೂಡಿಲ್ಲ. ವಸ್ತುತಃ ಅವನು ಕುರ್‌ಆನನ್ನ ಆಲಿಸಿದಾಗ ಅಥವಾ ಓದಿದಾಗ, 
ಅದನ್ನು ಆಲಿಸುವುದು, ನೋಡುವುದು ಅಥವಾ ಗ್ರಹಿಸುವುದು ತನ್ನ ಕೆಲಸವೇ ಅಲ್ಲವೆಂಬಂತೆ ಪ್ರ, ಜ್ಞೆ ಮತ್ತು ಜೀವವಿಲ್ಲದ ಬಂಡೆಕಲ್ಲಿನಂತೆ 
ವರ್ತಿಸುತ್ತಾನೆ. (ಹೆಚ್ಚಿನ ವಿವರಣೆಗಾಗಿ ನೋಡಿರಿ: ತಪ್ಹೀಮುಲ್‌ ಕುರ್‌ಆನ್‌, ಸಂಪುಟ-4, ಅಹ್‌ರಾಬ್‌: 120ನೇ ಟಿಪ ಣಿ). 


ಕಾಂಡ - 28 


300 ತಷ್ಲೀಮುಲ್‌ ಕುರ್‌ಆನ್‌ 


ಸ pd ರಿನ Kd pe 2 ಗ ಟ್‌ A 
9S EM BOIL MAS HEY ey OES ys 


GNM OLN Se SUNS ಚ ಚಚ 525) 
MOL ಟನ ಓಗಿ ಒಟ ೬೪ Ish 


(22-24) ಅವನೇ ಅಲ್ಲಾಹ್‌" ಅವನ ಹೊರತು ಬೇರಾವ ಆರಾಧ್ಯನೂ ಇಲ್ಲ" ಅಗೋಚರವಾದ ಮತ್ತು ಗೋಚರ 
ವಾಗಿರುವ ಎಲ್ಲವನ್ನೂ ಬಲ್ಲವನು." ಅವನೇ ಪರಮ ದಯಾಮಯನೂ ಕರುಣಾನಿಧಿಯೂ ಆಗಿರುತ್ತಾನೆ.* ಅವನೇ 
ಅಲ್ಲಾಹ್‌ ಅವನ ಹೊರತು ಬೇರಾವ ಆರಾಧ್ಯನೂ ಇಲ್ಲ, ಅವನು ಸಾಮ್ರಾಟನು,** ಪರಮ ಪಾವನನು,” ಸಾದ್ಯಂತ 
ಮಂಗಲ ಮಯನು, ಶಾಂತಿದಾತನು,* ಸಂರಕ್ಷಕನು,* ಪ್ರಬಲನು,* ತನ್ನ ಆಜ್ಞೆಯನ್ನು ಶಕ್ತಿಯಿಂದ ಅನುಷ್ಠಾನಿಸಿಬಿಡು 
ವವನು, ಸದಾ ಸರ್ವೋನ್ನತನಾಗಿಯೇ ಇರುವವನು,“ ಜನರು ಮಾಡುತ್ತಿರುವ ಸಹಭಾಗಿತ್ವದಿಂದ ಅಲ್ಲಾಹನು 
ಪರಿಶುದ್ಧನು,“ ಸೃಷ್ಟಿಯ ಯೋಜನೆ ಮಾಡುವವನೂ ಅದನ್ನು ಜಾರಿಗೊಳಿಸುವವನೂ ಅದರಂತೆ ರೂಪಕೊಡುವವನೂ 


32. ಈ ವಚನಗಳಲ್ಲಿ, ನಿಮಗೆ ಈ ಕುರ್‌ಆನನ್ನು ಅವತೀರ್ಣಗೊಳಿಸಿ, ಈ ಹೊಣೆಗಾರಿಕೆಗಳನ್ನು ವಹಿಸಿಕೊಟ್ಟು ಕೊನೆಗೆ ನಿಮ್ಮ 
ವಿಚಾರಣೆ ನಡೆಸುವ ದೇವನು ಹೇಗಿರುವನು ಮತ್ತು ಅವನ ಗುಣಗಳೇನು ಎಂಬುದನ್ನು ವಿವರಿಸಲಾಗಿದೆ. ಮೇಲಿನ ವಿಷಯದ ಬೆನ್ನಿಗೇ 
ದೇವನ ಈ ಗುಣಗಳ ವರ್ಣನೆಯಿಂದಲೇ ಮಾನವನ ಸಂಬಂಧವು ಒಂದು ಸಾಮಾನ್ಯ ಅಸ್ತಿತ್ವದೊಂದಿಗಲ್ಲ, ಬದಲಾಗಿ ಇಂತಿಂತಹ ಗುಣ 
ವೈಶಿಷ್ಟ್ಯಗಳಿರುವ ಮಹೋನ್ನತ ಅಸ್ತಿತ್ವದೊಂದಿಗಿದೆ ಎಂಬ ಪ್ರಜ್ಞೆಯನ್ನು ಮಾನವನಲ್ಲಿ ಮೂಡಿಸುತ್ತದೆ. ಇಲ್ಲಿ ಇನ್ನೊಂದು ವಿಷಯವೂ 
ಗಮನಾರ್ಹ. ಪವಿತ್ರ ಕುರ್‌ಆನ್‌ ವಿವಿಧೆಡೆಗಳಲ್ಲಿ ದೇವಾಸ್ತಿತ್ವದ ಸ್ಪಷ್ಟ ಕಲ್ಪನೆಯನ್ನು ನೀಡುವ ಅನುಪಮ ರೀತಿಯಲ್ಲಿ ದಿವ್ಯಗುಣಗಳನ್ನು 
ವರ್ಣಿಸುತ್ತದೆ. ಹಾಗಿದ್ದರೂ ಕೇವಲ ಎರಡು ಕಡೆಗಳಲ್ಲಿ ಅಲ್ಲಾಹನ ಗುಣ ವೈಶಿಷ್ಟ್ಯಗಳನ್ನು ಬಹಳ ಸಮಗ್ರವಾಗಿ ವಿವರಿಸಲಾಗಿದೆ. 1) ಅಲ್‌ 
ಬಕರ ಅಧ್ಯಾಯದ ಆಯತುಲ್‌ ಕುರ್ಸಿ 2) ಅಲ್‌ ಹಶ್ರ್‌ ಅಧ್ಯಾಯದ ಈ ವಚನಗಳು. 

33. ಅರ್ಥಾತ್‌, ಅವನ ಹೊರತು ಇತರ ಯಾರಿಗೂ ದಾಸ್ಯತನ ಮತ್ತು ಉಪಾಸನೆಯ ಅರ್ಹ ಸ್ಥಾನವಿಲ್ಲ. ಆರಾಧನೆಗೆ ಬೇರೆ 
ಯಾರಾದರೂ ಅರ್ಹರಾಗಿದ್ದಾರೆನ್ನುವ ದಿವ್ಯಗುಣ ಮತ್ತು ಅಧಿಕಾರ ಅವನ ಹೊರತು ಬೇರೆ ಯಾರಿಗೂ ಇಲ್ಲ, 

34. ಅರ್ಥಾತ್‌, ಅವನು ಸೃಷ್ಟಿಗಳಲ್ಲಿಗೋಚರಿಸುವ ಮತ್ತು ಗೋಚರಿಸದಿರುವ ಎಲ್ಲವಿಷಯಗಳನ್ನೂ ಬಲ್ಲನು. ಈ ವಿಶ್ವದಲ್ಲಿಯಾವ 
ವಸ್ತುವೂ ಅವನಿಗೆ ಅಜ್ಜಾತವಾಗಿಲ್ಲ. ಭೂತಕಾಲದಲ್ಲಿ ಆಗಿ ಹೋದ, ವರ್ತಮಾನ ಕಾಲದಲ್ಲಿ ನಡೆಯುತ್ತಿರುವ ಮತ್ತು ಭವಿಷ್ಯದಲ್ಲಿ 
ಸಂಭವಿಸಲಿರುವ ಎಲ್ಲವೂ ಅವನಿಗೆ ನೇರವಾಗಿ ತಿಳಿದಿದೆ. ಅವನಿಗೆ ಅದಕ್ಕೆ ಯಾವುದೇ ಜ್ಞಾನ ಮಾಧ್ಯಮದ ಅಗತ್ಯವಿಲ್ಲ, 

35. ಅರ್ಥಾತ್‌, ಅವನ ಕರುಣೆ ಅಪಾರವಾಗಿದೆ. ಅವನ ಕರುಣೆಯು ವಿಶ್ವವ್ಯಾಪಿಯಾಗಿದೆ. ವಿಶ್ವದ ಪ್ರತಿಯೊಂದು ವಸ್ತುವೂ 
ಅದರಿಂದ ಪ್ರಯೋಜನ ಪಡೆಯುತ್ತದೆ. ಜಗತ್ತಿನಲ್ಲಿ ಸರ್ವವ್ಯಾಪಿ ಮತ್ತು ಅಪರಿಮಿತ ಅನುಗ್ರಹದಾಯಕನಾಗಿ ಬೇರೊಬ್ಬನಿಲ್ಲ, ಆತನ 
ಹೊರತು ಇತರರಲ್ಲಿ ಕಾಣಿಸುವ ಕರುಣೆಯ ಗುಣವು ಅವನ ಕರುಣೆಯ ಅಂಶ ಮತ್ತು ಸೀಮಿತವಾಗಿದೆ. ಅದು ಕೂಡಾ ಅವರ ಸ್ವಂತದ್ದಲ್ಲ, 
ನಿರ್ದಿಷ್ಟಉದ್ದೇಶ ಮತ್ತು ಅಗತ್ಯಗಳಿಗಾಗಿ ಸೃಷ್ಟಿಕರ್ತನು ದಯಪಾಲಿಸಿದ್ದಾನೆ. ಪ್ರತಿಯೊಂದು ಜೀವಿಯೂ ಇನ್ನೊಂದು ಜೀವಿಯ ಪೋಷಣೆ 
ಮತ್ತು ಹಿತರಕ್ಷಣೆಯ ಉಪಾಧಿಯಾಗಬೇಕೆಂಬುದೇ ಅದರ ಉದ್ದೇಶವಾಗಿದೆ. ಅದು ಕೂಡಾ ಅವನ ಅಪಾರ ಕರುಣೆಗೆ ಸ್ವತಃ ಸಾಕ್ಷಿಯಾಗಿದೆ. 

36. ಮೂಲದಲ್ಲಿಆಲ್‌ ಮಲಿಕ್‌ ಎಂಬ ಪದ ಪ್ರಯೋಗವಾಗಿದೆ. ಅರ್ಥಾತ್‌ ಕೇವಲ ಅವನೇ ನೈಜ ರಾಜ. ಅಲ್‌ ಮಲಿಕ್‌ ಪದವನ್ನು 
ಬೇಶರತ್‌ ಪ್ರಯೋಗಿಸಿರುವುದರಿಂದ ಅವನು ನಿಶ್ಚಿತ ಪ್ರದೇಶ ಅಥವಾ ಸಾಮ್ರಾಜ್ಯದ ರಾಜನಲ್ಲ, ಅಖಿಲ ವಿಶ್ವದ ರಾಜನಾಗಿರುವನೆಂಬ 
ಅರ್ಥವೂ ವ್ಯಕ್ತವಾಗುತ್ತದೆ. ಅವನು ಸಕಲ ವಸ್ತುಗಳ ಮಾಲಕನಾಗಿದ್ದಾನೆ. ಪ್ರತಿಯೊಂದು ಕಣವೂ ಅಧಿಕಾರ ಮತ್ತು ನಿಯಂತ್ರಣಕ್ಕೆ 
ಅಧೀನವಾಗಿದೆ. ಅವನ ಸಾರ್ವಭೌಮತೆಯನ್ನು (Sovereignty) ಸೀಮಿತಗೊಳಿಸುವ ಯಾವೊಂದು ವಸ್ತುವೂ ಇಲ್ಲ ಪವಿತ್ರ ಕುರ್‌ಆನಿನ 
ವಿವಿಧೆಡೆಗಳಲ್ಲಿ ಅಲ್ಲಾಹನ ಪ್ರಭುತ್ವದ ಈ ಎಲ್ಲ ಅಂಶಗಳನ್ನು ಸ್ಪಷ್ಟವಾಗಿ ವಿವರಿಸಲಾಗಿದೆ: 
ಚ್‌]. Ks PH pd ಆಟ ಸ "ಆಕಾಶ ಭೂಮಿಗಳಲ್ಲಿರುವ ಎಲ್ಲವೂ ಅವನ ಒಡೆತನಕ್ಕೆ ಸೇರಿದೆ. ಎಲ್ಲವೂ ಆಜ್ಞೆಗೆ ವಿಧೇಯವಾಗಿ 
ವರ್ತಿಸುತ್ತದೆ.'' (ಅರ್ರೂಮ್‌:26) 


ಕಾಂಡ - 28 


59. ಅಲ್‌ ಹಕ್‌ 301 


#5 (1ಜಿ pL “ಆಕಾಶದಿಂದ ಭೂಮಿಯವರೆಗಿನ ಎಲ್ಲವಿಷಯಗಳನ್ನೂ ಅವನೇ ಸಂಯೋಜಿಸಿದ್ದಾನೆ.'' (ಅಸ್ಪಜ್ಞ5) 
ಸೆ 2ಡಿ oI NEL ""ಆಕಾಶಲೋಕ ಮತ್ತು ಭೂಮಿಯ ಒಡೆತನವು ಕೇವಲ ಆತನಿಗೆ ಸೇರಿದೆ. ಎಲ್ಲ 
ವಿಷಯಗಳನ್ನೂ ಅವನೆಡೆಗೆ ಮರಳಿಸಲಾಗುತ್ತದೆ.'' (ಅಲ್‌ ಹದೀದ್‌:5) 

SN ಕೃತಿ ಫಹ “ಒಡೆತನ ಅವನಿಗೆ ಯಾವ ಸಹಭಾಗಿಯೂ ಇಲ್ಲ" (ಅಲ್‌ ಫರ್ಕಾನ್‌:2) 

ಭೆ ಅನಯ “ಎಲ್ಲ ವಸ್ತುಗಳ ಪ್ರಭುತ್ವ ಮತ್ತು ಆಜ್ಞಾಧಿಕಾರ ಅವನ ಹಸ್ತಗಳಲ್ಲಿವೆ.'' (ಯಾಸೀನ್‌:83) 

ಕ್ರಿ (ಟ್ರ 13 ಇಚ್ಛಿಸಿದ ಕಾರ್ಯವನ್ನು ನಿರಾತಂಕ ಮತ್ತು ನಿಸ್ಫಂಕೋಚವಾಗಿ ನಿರ್ವಹಿಸುವವನು. (ಅಲ್‌ ಬುರೂಜ್‌:16) 


ಮಸಿ ಟೂ [ಬಳೆ ತಾನು ಮಾಡಿದ ಕರ್ಮ ಗಳ ಕುರಿತು ಯಾರಿಗೂ ಉತ್ತರ ನೀಡಬೇಕಾಗಿಲ್ಲದ ಮತ್ತು ಎಲ್ಲರೂ 
ಉತ್ತರಿಸಬೇಕಾದವನಾಗಿದ್ದಾನೆ.'' (ಅಲ್‌ ಅಂಬಿಯಾ: 23) 
ಟೈ (ಯ ಸಟ "ಅಲ್ಲಾಹನು ಆಜ್ಞಾಪಿಸುತ್ತಾನೆ. ಅವನ ಆಜ್ಞೆಯನ್ನು ಯಾರೂ ಮರುಸರಿಶೀಲಿಸುವವರಿಲ್ಲ. (ಅರ್ರಆದ್‌:41) 


405 74511 14 43 "ಅವನು ಅಭಯ ನೀಡುವವನಾಗಿದ್ದಾನೆ. ಅವನ ವಿರುದ್ಧವಾಗಿ ಅಭಯ ನೀಡಲು ಯಾರಿಂದಲೂ ಸಾಧ್ಯವಿಲ್ಲ." 
(ಅಲ್‌ ಮುಆ್‌ಮಿನ್‌: 88) 
೫0:11 ಸಿಟ್ಟ ಡಿಯ. ಒಟ್ಟೂ ರು ಬಜ ಜಟೆ 
(oped) Rss #4 0 24 4 

“ಹೇಳಿರಿ: ಲೋಕಾಧಿಪತಿಯಾದ ಅಲ್ಲಾಹನೇ! ನೀನು ಇಚ್ಛಿಸಿದವರಿಗೆ ಆಡಳಿತ ನೀಡುವೆ. ನೀನು ಇಚ್ಛಿಸಿದವರಿಂದ ಆಡಳಿತವನ್ನು 
ನೀಗಿಸುವೆ. ನೀನು ಇಚ್ಛಿಸಿದವರನ್ನು ಪ್ರತಾಪಶಾಲಿಯಾಗಿ ಮಾಡುವೆ. ನೀನಿಚ್ಛಿಸಿದವರನ್ನು ಹೀನಗೊಳಿಸುವೆ. ಎಲ್ಲಾ ಕಾರ್ಯಗಳೂ ಕೇವಲ 
ನಿನ್ನ ಹಸ್ತದಲ್ಲಿವೆ. ನಿಶ್ಚಯವಾಗಿಯೂ ನೀನು ಎಲ್ಲ ವಿಷಯಗಳಿಗೂ ಸಮರ್ಥನಾಗಿರುವೆ.'' (ಆಲಿ ಇಮ್ರಾನ್‌:26) 

ಈ ವಿವರಣೆಯಿಂದ ಅಲ್ಲಾಹನ ಆಡಳಿತಾಧಿಕಾರವು ಸೀಮಿತ ಅಥವಾ ಆಲಂಕಾರಿಕ ಅರ್ಥದಲ್ಲಿರುವುದಲ್ಲ ಅದು ಸಮಗ್ರ ಮತ್ತು 
ಸಂಪೂರ್ಣ ಅರ್ಥದಲ್ಲಿ ಸಾರ್ವಭೌಮತೆಯೆಂದು ವ್ಯಕ್ತವಾಗುತ್ತದೆ. ವಾಸ್ತವದಲ್ಲಿ ಪರಮಾಧಿಕಾರವೆಂಬ ವಿಷಯವು ಕೇವಲ ಅಲ್ಲಾಹನ 
ಆಡಳಿತಾಧಿಕಾರದಲ್ಲಿ ಮಾತ್ರ ಕಾಣಿಸುತ್ತದೆ. ಆತನ ಹೊರತು ಬೇರೆಲ್ಲಾದರೂ ಅಂಥ ಪರಮಾಧಿಕಾರವಿದೆಯೆಂದು (ಯಾವನಾದರೂ 
ಚಕ್ರವರ್ಶಿ ಅಥವಾ ನಿರಂಕುಶಾಧಿಪತಿಯ ಬಗ್ಗೆ) ವಾದಿಸುವುದಾದರೆ ವಾಸ್ತವದಲ್ಲಿ ಅವರಿಗೆ ಯಾವೊಂದು ಪರಮಾಧಿಕಾರವೂ ಇಲ್ಲ, ಅದು 
ಸಾಮುಜಿಕ, ಕೌಟುಂಬಿಕ ಅಥವಾ ಜನಾಂಗೀಯವಾಗಿದ್ದರೂ ಸರಿ. ಯಾಕೆಂದರೆ ಕೆಲವೊಮ್ಮೆ ಲಭಿಸಿ, ಕೆಲವೊಮ್ಮೆ ಕಿತ್ತೆಸೆಯಲ್ಪಡುವ ಮತ್ತು 
ಅನ್ಯಶಕ್ತಿಗಳ ಹಸ್ತಕ್ಷೇಪದ ಬಗ್ಗೆ ಆಶಂಕೆಯಿರುವ, ಆಗುವುದು ಮತ್ತು ಉಳಿಯುವುದು ತಾತ್ಕಾಲಿಕವಾಗಿರುವ, ಪರಸ್ಪರ ಸಂಘರ್ಷಿಸುವ ಇತರ 
ಶಕ್ತಿಗಳಿಂದ ನಿಯಂತ್ರಿಸಲ್ಪಡುವ ಹಾಗೂ ಯಾರೋ ದಾನ ಮಾಡಿರುವ ಅಧಿಕಾರವನ್ನು ಪರಮಾಧಿಕಾರವೆನ್ನುವುದಿಲ್ಲ. 

ಆದರೆ ಕುರ್‌ಆನ್‌, ಅಲ್ಲಾಹನು ಜಗದೊಡೆಯನೆಂದು ಹೇಳಿ ಶೃಪ್ತವಾಗದೆ ಮುಂದಿನ ನುಡಿಗಳಲ್ಲಿ ಅವನ ಕುರಿತು ಹೀಗೆ ವಿವರಿಸಿದೆ: 
ಅವನು ಪರಿಶುದ್ಧನು (ಕುದ್ಧೂಸ್‌), ಸಾದ್ಯಂತ ಮಂಗಲಮಯನು (ಅಸ್ಸಾಮ್‌), ಶಾಂತಿದಾತನು (ಮೂಮಿನ್‌), ಸಂರಕ್ಷಕನು (ಮುಹೈಮಿನ್‌), 
ಅಜೇಯನು (ಅಮೀರು್‌), ಪ್ರಬಲನು (ಜಬ್ಬಾರ್‌), ಸರ್ವೋನ್ನತನು (ಮುತಕಬ್ಬಿರ್‌), ಸೃಷ್ಟಿಕರ್ತನು (ಖಾಲಿಕ್‌), ಸೃಷ್ಟಿಯ ಸಂಯೋಜಕನು 
(ಬಾರಿಆ್‌-) ಸೃಷ್ಟಿಯನ್ನು ರೂಪಿಸುವವನು (ಮುಸಬ್ದರ್‌) 

37. ಮೂಲದಲ್ಲಿ ಕುದ್ದೂಸ್‌ ಎಂದು ಪ್ರಯೋಗಿಸಲಾಗಿದೆ. ಇದು ಅತಿಶಯೋಕ್ತಿಯ ಪದವಾಗಿದೆ. ಕುದ್ಸ್‌ ಅದರ ಮೂಲ ಪದ. 
ಅರ್ಥಾತ್‌, ಎಲ್ಲ ದುರ್ಗುಣಗಳಿಂದ ಮುಕ್ತ ಮತ್ತು ಪಾವನವೆಂದರ್ಥ. ಅವನ ಅಸ್ತಿತ್ವವು ಯಾವುದೇ ರೀತಿಯ ಕುಂದುಕೊರತೆ, ಲೋಪ 
ದೋಷ ಮತ್ತು ದುರ್ಗುಣ ರಹಿತನಾದ ಹಾಗೂ ಉನ್ನತ ಮತ್ತು ಕೆಡುಕಿನ ಬಗ್ಗೆ ಊಹಿಸಲೂ ಸಾಧ್ಯವಿಲ್ಲದ ರೀತಿಯಲ್ಲಿ ಅತ್ಯಂತ 
ಪರಿಶುದ್ಧವಾಗಿದೆ. ಆದರೆ ಪರಿಶುದ್ಧಿಯು ಸಾರ್ವಭೌಮತೆಯ ಪ್ರಾಥಮಿಕ ಮತ್ತು ಅನಿವಾರ್ಯ ಬೇಡಿಕೆಯೆಂದು ಇಲ್ಲಿತಿಳಿದಿರಬೇಕಾಗಿದೆ. 
ದುರ್ಗುಣವಿರುವ ದುಷ್ಟ ದುರಾಚಾರಿಯು ಪರಮಾಧಿಕಾರಿಯಾಗುವುದನ್ನು ಸಹಜವಾಗಿ ಮಾನವಬುದ್ಧಿ ಒಪ್ಪಲಾರದು. ಆತನ ಆಡಳಿತದಲ್ಲಿ 
ಪ್ರಜೆಗಳು ಒಳಿತನ್ನು ನಿರೀಕ್ಷಿಸುವಂತಿಲ್ಲ, ಕೆಡುಕಿನ ಭೀತಿಯಿರುತ್ತದೆ. ಆದ್ದರಿಂದ ಮಾನವನಲ್ಲಿ ಪರಮಾಧಿಕಾರ (ಹಾಕಿಮಿಯ್ಯತ್‌) 
ಕೇಂದ್ರೀಕೃತವಾಗಿದೆಯೆಂದು ಭಾವಿಸುವೆಡೆಗಳಲ್ಲಿ ಪಾವಿತ್ರ್ಯತೆ (ಕುದ್ದೂಸಿಯತ್‌) ಇಲ್ಲದಿದ್ದರೂ ವಾಸ್ತವದಲ್ಲಿ ಅದನ್ನು ಅಲ್ಲಿ ಇದೆಯೆಂದು 
ಕಲ್ಪಿಸಿಕೊಳ್ಳುತ್ತಾನೆ. ಯಾಕೆಂದರೆ ಕುದ್ದೂಸಿಯತ್‌ ಇಲ್ಲದೆ ಕೇವಲ ಪರಮಾಧಿಕಾರವನ್ನು ಊಹಿಸಲು ಸಾಧ್ಯವಿಲ್ಲ, ಆದರೆ ಅಲ್ಲಾಹನ ಹೊರತು 
ಯಾವನೇ ಪರಮಾಧಿಕಾರಿಯು ಪರಿಶುದ್ಧನಲ್ಲ, ಪರಿಶುದ್ಧನಾಗಿರಲು ಸಾಧ್ಯವಿಲ್ಲವೆಂಬುದು ಖಚಿತ. ವ್ಯಕ್ತಿಯ ರಾಜಾಡಳಿತ, ಪ್ರಜಾಸತ್ತೆ, 


ಕಾಂಡ - 28 


302 ತಪ್ಪೀಮುಲ್‌ ಕುರ್‌ಆನ್‌ 


ಸಮಾಜವಾದಿ ವ್ಯವಸ್ಥೆ ಅಥವಾ ಮಾನವೀಯ ಆಡಳಿತದ ಬೇರೆ ಯಾವುದೇ ರೂಪದಲ್ಲಿಯೂ ಅದರ ಪರಮಾಧಿಕಾರಿಯು ಪರಮ 
ಪಾವನನಾಗಿರುವನೆಂದು ಊಹಿಸಲಿಕ್ಕೂ ಸಾಧ್ಯವಿಲ್ಲ. 

38. ಮೂಲದಲ್ಲಿ ಣಿ (ಅಸ್ಗಲಾಮ್‌) ಎಂಬ ಪದವನ್ನು ಬಳಸಲಾಗಿದೆ. ಅರ್ಥಾತ್‌ ಸುರಕ್ಷೆ. ಯಾರನ್ನಾದರೂ (4 
(ಸಲೀಮ್‌) ಅಥವಾ ಜು (ಸಾಲಿಮ್‌) ಎಂದು ಹೇಳದೆ ಸಲಾಮತಿ ಎಂದು ಹೇಳಿರುವುದರಿಂದ ಸ್ವತಃ ಅತಿಶಯದ ಅರ್ಥ ವ್ಯಕ್ತವಾಗುತ್ತದೆ. 
ಉದಾಹರಣೆಗೆ ಓರ್ವನನ್ನು ಸುಂದರ ಎನ್ನುವ ಬದಲಿಗೆ ಸೌಂದರ್ಯ ಎಂದು ಕರೆದರೆ ಅವನು ಸೌಂದರ್ಯದ ಪರ್ಯಾಯವೆಂದರ್ಥ. 
ಅಲ್ಲಾಹನನ್ನು ಇಂ (ಅಸ್ಸಲಾಮ್‌) ಎಂದರೆ ಅವನೇ ನೈಜ ಶಾಂತಿ-ಸುರಕ್ಷೆ ಎಂದರ್ಥ, ಅವನ ಅಸ್ತಿತ್ವವು ಎಲ್ಲ ಬಗೆಯ ವಿಪತ್ತು, 
ದೌರ್ಬಲ್ಯ, ಲೋಪದೋಷಗಳಿಂದ ಸುರಕ್ಷಿತವಾಗಿದೆ. ಅವನ ಪರಿಪೂರ್ಣತೆಗೂ ಯಾವುದೇ ಧಕ್ಕೆಯಾಗಲಾರದು. 

39. ಮೂಲದಲ್ಲಿ ಸ್ರಿ ಭರ! (ಅಲ್‌ ಮುಆ್‌ಮಿನ್‌) ಎಂಬ ಪದ ಪ್ರಯೋಗವಾಗಿದೆ. ೨೨! (ಅಮನ್‌) ಅದರ ಮೂಲಪದ. 
ಅರ್ಥಾತ್‌, ಭಯಮುಕ್ಷವಾಗು. ಭಯಮುಕ್ತಗೊಳಿಸುವವನೇ ಮುಜ್‌ಮಿನ್‌. ತನ್ನ ಸೃಷ್ಟಿಗಳಿಗೆ ಅಭಯ ನೀಡುವವನೆಂಬ ಅರ್ಥದಲ್ಲಿ 
ಅವನನ್ನು ಮುಆ್‌ಮಿನ್‌ ಎನ್ನಲಾಗಿದೆ. ಅವನು ಅನ್ಯಾಯ ಮಾಡಬಹುದು. ಹಕ್ಕನ್ನು ಕಸಿಯಬಹುದು, ಪ್ರತಿಫಲವನ್ನು ನಿಷ್ಠಲಗೊಳಿಸಬಹುದು 
ಅಥವಾ ವಾಗ್ದಾನಗಳನ್ನು ಮುರಿಯಬಹುದು ಎಂಬಿತ್ಯಾದಿ ಎಲ್ಲ ಭಯಭೀತಿಗಳಿಂದ ಅವನ ಸೃಷ್ಟಿಗಳು ಸುರಕ್ಷಿತರು. ಆದರೆ 
ಶಾಂತಿಸಂರಕ್ಷಣೆಯನ್ನು ಅವನು ಯಾರಿಗೆ ನೀಡುವನೆಂಬುದನ್ನು ಪ್ರತ್ಯೇಕವಾಗಿ ತಿಳಿಸದೆ ಅವನನ್ನು ಮುಆ್‌ಮಿನ್‌ ಎಂದು ಕರೆಯಲಾಗಿದೆ. 
ಅದರಿಂದಾಗಿ ಅವನ ಶಾಂತಿಯು ಅಖಿಲ ವಿಶ್ವ ಮತ್ತು ಅದರಲ್ಲಿರುವ ಸಕಲ ವಸ್ತುಗಳಿಗೆ ಲಭ್ಯವೆಂದು ಸ್ವಯಂ ವ್ಯಕ್ತವಾಗುತ್ತದೆ. 

40. ಮೂಲದಲ್ಲಿ ಪ್ರಜ)! (ಅಲ್‌ ಮುಶ್ಛೆಮಿನ್‌) ಎಬ ಪದ ಪ್ರಯೋಗವಾಗಿದೆ. ಅದಕ್ಕೆ ಮೂರು ಅರ್ಥಗಳಿವೆ. 

1) ಮೇಲ್ವಿಚಾರಕ ಮತ್ತು ಸಂರಕ್ಷಕ 2) ಸಾಕ್ಷಿ, ಪ್ರತಿಯೊಂದು ಕರ್ಮಗಳನ್ನು ನೋಡುವ ಪ್ರತ್ಯಕ್ಷದರ್ಶಿ. 3) ಸೃಷ್ಟಿಗಳ ಪರಿಪಾಲಕ. 
ಅರ್ಥಾತ್‌, ಜನರ ಅಗತ್ಯ ಮತ್ತು ಬೇಡಿಕೆಗಳನ್ನು ಈಡೇರಿಸುವ ಹೊಣೆಗಾರ. ಇಲ್ಲಿಯೂ ಮುಹೈಮಿನ್‌ ಪದವನ್ನು ಮುಕ್ತವಾಗಿ 
ಉಪಯೋಗಿಸಿರುವುದರಿಂದ ಅವನು ಯಾರ ರಕ್ಷಕ, ಯಾರ ಮೇಲ್ವಿಚಾರಕ, ಯಾರ ಸಾಕ್ಷಿ ಅಥವಾ ಯಾರ ಬೇಡಿಕೆಗಳನ್ನು ಈಡೇರಿಸುವವನೆಂದು 
ಸ್ಪಷ್ಟಪಡಿಸಿಲ್ಲ, ಆದ್ದರಿಂದ ಅವನು ಸಕಲ ಸೃಷ್ಟಿಗಳ ಮೇಲ್ವಿಚಾರಣೆ ಮತ್ತು ಸಂರಕ್ಷಣೆ ಮಾಡುತ್ತಾನೆ, ಎಲ್ಲರ ಕರ್ಮಗಳನ್ನು ನೋಡುತ್ತಾನೆ, 
ವಿಶ್ವದ ಪ್ರತಿಯೊಂದು ಸೃಷ್ಟಿಯ ಪೋಷಣೆ ಮಾಡುತ್ತಾನೆ ಮತ್ತು ಎಲ್ಲರ ಬೇಡಿಕೆಗಳನ್ನು ಈಡೇರಿಸುವ ಹೊಣೆ ವಹಿಸಿರುವನೆಂಬ ಅರ್ಥ 
ಸ್ವಯಂ ಅಭಿವ್ಯಕ್ತವಾಗುತ್ತದೆ. 

41. ಮೂಲದಲ್ಲಿ ಸಬೆ! (ಅಲ್‌ ಅಮೀರ್‌) ಎಂಬ ಪದವಿದೆ. ಅರ್ಥಾತ್‌ ಯಾರಿಂದಲೂ ಎದುರಿಸಲಾಗದ ಪ್ರಚಂಡ ಶಕ್ತಿಯಿರು 
ವವ. ಅವನ ತೀರ್ಮಾನಗಳನ್ನು ವಿರೋಧಿಸಲು ಯಾರಿಂದಲೂ ಸಾಧ್ಯವಿಲ್ಲ, ಆತನ ಮುಂದೆ ಎಲ್ಲರೂ ದುರ್ಬಲರು ಮತ್ತು ಅಸಹಾಯಕರು. 

42. ಮೂಲದಲ್ಲಿ ಓಟ! (ಅಲ್‌ ಜಬ್ಬಾರ್‌) ಎಂದು ಪ್ರಯೋಗವಾಗಿದೆ. ೫೫ (ಜಬ್ರ್‌) ಅದರ ಮೂಲಪದ. ಅರ್ಥಾತ್‌ ಬಲ 
ಪ್ರಯೋಗದಿಂದ ಸರಿಪಡಿಸು, ಸುಧಾರಿಸು. ಜಬ್ರ್‌ ಎಂಬ ಪದವನ್ನು ಅರಬಿ ಭಾಷೆಯಲ್ಲಿ ಕೆಲವೊಮ್ಮೆ ಬಲವಂತ ಎಂಬರ್ಥದಲ್ಲಿ ಮತ್ತು 
ಕೆಲವೊಮ್ಮೆ ಕೇವಲ ಸುಧಾರಣೆ ಎಂಬ ಅರ್ಥದಲ್ಲಿ ಪ್ರಯೋಗಿಸಲಾಗುತ್ತದೆ. ಹಾಗಿದ್ದರೂ ಸುಧಾರಣೆಗಾಗಿ ಬಲಪ್ರಯೋಗ ಎಂಬುದು ಅದರ 
ನಿಜಾರ್ಥ. ಅಲ್ಲಾಹನನ್ನು ಜಬ್ಬಾರ್‌ ಎಂದು ಅವನು ತನ್ನ ವಿಶ್ವ ವ್ಯವಸ್ಥೆಯನ್ನು ಬಲವಂತದಿಂದ ಸುಸ್ಥಿರಗೊಳಿಸುವವನು ಮತ್ತು ತನ್ನ 
ಯುಕ್ತಿಪೂರ್ಣ ಇಚ್ಛೆಯನ್ನು ಬಲವಂತವಾಗಿ ಜಾರಿಗೊಳಿಸುವವನೆಂಬ ಅರ್ಥದಲ್ಲಿ ಹೇಳಲಾಗಿದೆ. ಅದಲ್ಲದೆ ಜಬ್ಬಾರ್‌ ಪದದಲ್ಲಿ ಮಹಾನತೆ 
ಎಂಬ ಅರ್ಥವೂ ಅಡಕವಾಗಿದೆ. ಹಣ್ಣುಗಳನ್ನು ಸುಲಭದಲ್ಲಿ ಕೀಳಲಾಗದಷ್ಟು ಎತ್ತರಕ್ಕೆ ಬೆಳೆದ ಖರ್ಜೂರದ ಮರವನ್ನು ಅರಬಿ ಭಾಷೆಯಲ್ಲಿ 
ಜಬ್ಬಾರ್‌ ಎನ್ನುತ್ತಾರೆ. ಅತ್ಯದ್ಭುತ ಕೃತ್ಯಗಳನ್ನೂ ಜಬ್ಬಾರ್‌ನ ಕೃತ್ಯವೆನ್ನಲಾಗುತ್ತದೆ. 

43. ಮೂಲದಲ್ಲಿ _.5ೊಟೆ! (ಅಲ್‌ ಮುತಕಬ್ಬಿರ್‌) ಎಂಬ ಪದವಿದೆ. ಅದಕ್ಕೆ 2 ಅರ್ಥಗಳಿವೆ. 1) ನಿಜವಾಗಿ ದೊಡ್ಡವನಾಗಿರದೆ 
ವೃಥಾ ದೊಡ್ಡವನೆಂದು ಹೇಳಿಕೊಳ್ಳುವವ. 2) ನಿಜವಾಗಿಯೂ ದೊಡ್ಡವನಾಗಿದ್ದು, ಸ್ವತಃ ದೊಡ್ಡವನಾಗಿಯೇ ನಡೆದುಕೊಳ್ಳುವವ. ಮಾನವ, 
ಶೈತಾನ್‌ ಅಥವಾ ಇತರ ಸೃಷ್ಟಿಗಳಿಗೆ ದೊಡ್ಡಸ್ತಿಕೆಯಿಲ್ಲ. ಆದ್ದರಿಂದ ಇವರೆಲ್ಲ ಸ್ವತಃ ದೊಡ್ಡವರೆಂದು ತಿಳಿಯುವುದು ಮತ್ತು ಇತರರ ಮುಂದೆ 
ತಮ್ಮ ದೊಡ್ಡತನವನ್ನು ಪ್ರದರ್ಶಿಸುವುದು ಮಿಥ್ಯವಾದ ಮತ್ತು ದುರ್ವರ್ತನೆಯಾಗಿದೆ. ತದ್ವಿರುದ್ಧವಾಗಿ ಅಲ್ಲಾಹನು ಸ್ವತಃ ಮಹೋನ್ನತನಾಗಿದ್ದಾನೆ. 
ವಸ್ತುತಃ ದೊಡ್ಡತನವು ಕೇವಲ ಅವನಿಗೆ ಮೀಸಲಾಗಿದೆ. ವಿಶ್ವದ ಸಕಲ ವಸ್ತುಗಳೂ ಆತನ ಮುಂದೆ ತುಚ್ಚವಾಗಿದೆ. ಆದ್ದರಿಂದ ಅವನು 
ಸರ್ವೋನ್ನತವಾಗಿರುವುದು ಮತ್ತು ಸರ್ವೋನ್ನತನಾಗಿಯೇ ಮುಂದುವರಿಯುವುದು ಸುಳ್ಳುವಾದ ಅಥವಾ ನಾಟಕವಲ್ಲ. ಅದೊಂದು 
ವಾಸ್ತವಿಕತೆಯಾಗಿದೆ. ಅದೊಂದು ದುರ್ಗುಣವಲ್ಲ, ಅವನ ಹೊರತು ಬೇರೆ ಯಾರಿಗೂ ಇಲ್ಲದ ವೈಶಿಷ್ಟ್ಯವಾಗಿದೆ. 

44, ಅರ್ಥಾತ್‌, ಅವನ ಪರಮಾಧಿಕಾರ, ಗುಣವೈಶಿಷ್ಟ 5 ಅಥವಾ ಅಸ್ತಿತ್ವದಲ್ಲಿ ಯಾವುದೇ ಸೃಷ್ಟಿಯನ್ನು ಸಹಭಾಗಿಗೊಳಿಸುವವರು 
ಯಾರೇ ಆಗಿದ್ದರೂ ವಾಸ್ತವದಲ್ಲಿ ಮಹಾ ಸುಳ್ಳನ್ನು ಹೇಳುತ್ತಿದ್ದಾರೆ. ಯಾವ ಅರ್ಥದಲ್ಲಿಯೂ ಅವನಿಗೆ ಯಾರೂ ಸಹಭಾಗಿಗಳಿಲ್ಲ. 


ಕಾಂಡ - 28 


59. ಅಲ್‌ ಜಶ್ರ್‌ 303 


ಟೆ 23ಸಿ >» Be ಕ 94೨ ಆ ೨, ತ 10 
MELE ದು ಚಟ ಟಟ Soci E 
SASS IIS SHG & 
ಅಲ್ಲಾಹನೇ. ಅವನಿಗೆ ಅತ್ಯುತ್ತಮ ನಾಮಗಳಿವೆ. ಭೂಮಿಆಕಾಶಗಳಲ್ಲಿರುವ ಪ್ರತಿಯೊಂದು ವಸ್ತುವೂ ಅವನನ್ನು 
ಜಪಿಸುತ್ತಿದೆ"' ಮತ್ತು ಅವನು ಪ್ರಬಲನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ.“ 


45. ಅರ್ಥಾತ್‌, ಇಡೀ ಜಗತ್ತು ಮತ್ತು ಜಗತ್ತಿನ ಪ್ರತಿಯೊಂದು ವಸ್ತು ಸೃಷ್ಟಿಯ ಆರಂಭ ಯೋಜನೆಯಿಂದ ಅದರ ನಿರ್ದಿಷ್ಟರೂಪ 
ಪಡೆಯುವ ತನಕ ಸಂಪೂರ್ಣವಾಗಿ ಅವನು ನಿಶ್ಚಯಿಸಿದ ವ್ಯವಸ್ಥೆ ಮತ್ತು ಪ್ರಕ್ರಿಯೆಗೆ ಬದ್ಧವಾಗಿರುತ್ತದೆ. ಯಾವ ವಸ್ತುವೂ ಸ್ಹಯಂ ಹುಟ್ಟಿಲ್ಲ 
ಅಥವಾ ಆಕಸ್ಥಿಕವಾಗಿ ರೂಪು ತಾಳಿಲ್ಲ, ಅದರ ರಚನೆ ಮತ್ತು ಬೆಳವಣಿಗೆಯಲ್ಲಿ ಇತರರ ಕಿಂಚಿತ್ತೂ ಹಸ್ತಕ್ಷೇಪವಿಲ್ಲ, ಇಲ್ಲಿ ಅಲ್ಲಾಹನ ಸೃಷ್ಟಿ 
ಪ್ರಕ್ರಿಯೆಯನ್ನು ಮೂರು ಪ್ರತ್ಯೇಕ ಹಂತಗಳಲ್ಲಿ ವಿವರಿಸಲಾಗಿದೆ. ಅವು ಕ್ರಮಾನುಗತವಾಗಿ ನಡೆಯುತ್ತವೆ. ಸ್ಥ ಸೃಷ್ಟಿಯ ಮೊದಲ ಹಂತವು 
ವಿಧಿನಿರ್ಣಯ ಅಥವಾ ಯೋಜನೆಯಾಗಿರುತ್ತದೆ. ಅದರ ಉದಾಹರಣೆ ಹೀಗಿದೆ: ಓರ್ವ ಇಂಜಿನಿಯರ್‌ ಒಂದು ಕಟ್ಟಡವನ್ನು 
ನಿರ್ಮಿಸುವುದಕ್ಕಿಂತ ಮುಂಚೆ ಆ ಕಟ್ಟಡದ ಸ್ವರೂಪ ಮತ್ತು ಉದ್ದೇಶದ ಕುರಿತು ಮನದಲ್ಲಿಯೇ ಅದರ ನಕಾಶೆ(೧೫॥1)ಯನ್ನು, ಚಿತ್ರಿಸಿ, 
ಆ ಉದ್ದೇಶಕ್ಕೆ ಬೇಕಾದ ಸಮಗ್ರ ಕಟ್ಟಡದ ಬಗ್ಗೆ ಆರೋಚಿಸುತ್ತಾನೆ. ಎರಡನೆಯ ಹಂತ "ಬರ್‌ಆ್‌' ಆಗಿದೆ. ಬೇರ್ಪಡಿಸು, ಹರಿದು ಹಾಕು 
ಮತ್ತು ಹರಿದು ಪ್ರತ್ಯೇಕಿಸು ಎಂದು ಅದರ 'ನಿಜಾರ್ಥ. ಸೃಷ್ಟಿಕರ್ತನಿಗೆ "ಬರಿಆ್‌' ಪದವನ್ನು, ಅವನು ಆಲೋಚಿಸಿದ ನಕಾಶೆಯನ್ನು 
ಜಾರಿಗೊಳಿಸುತ್ತಾನೆ ಮತ್ತು ತಾನು ನಕಾಶೆಯಲ್ಲಿ 'ಆಲೋಜಿಸಿದ್ದ ವಸ್ತುವಿನ ಶೂನ್ಯದಿಂದ ಅಸಿತ ತರುವವನೆಂಬ ಅರ್ಥದಲ್ಲಿ ಬಳಸಲಾಗಿದೆ. 
ಅದರ ಉದಾಹರಣೆ ಹೀಗಿದೆ: ಓರ್ವ ಇಂಜಿನಿಯರ್‌, ತನ್ನ ಮನದಲ್ಲಿ ಮೂಡಿಸಿದ್ದ ಕಟ್ಟಡದ ; ನಕಾಶೆಯಂತೆ ಸರಿಯಾಗಿ ಅಳೆದು ಸ ಸ್ಥಳವನ್ನು 
ಗುರುತಿಸಿ ಅಡಿಪಾಯವನ್ನು ತೋಡುತ್ತಾನೆ. ಗೋಡೆಗಳನ್ನು ನಿರ್ಮಿಸುತ್ತಾನೆ. ಕೊನೆಗೆ ಪೂರ್ಣರೂಪದಲ್ಲಿ ಕಟ್ಟಡದ ಕಾಮಗಾರಿ ಮುಗಿಸುತ್ತಾನೆ. 
ಮೂರನೆ ಹಂತವು ಆ (ತಸ್ವೀರ್‌) ಆಗಿದೆ. ಅರ್ಥಾತ್‌, ರೂಪಿಸು. ಇಲ್ಲಿ ಅದರ ತಾಶ್ಚರ್ಯವೇನೆಂದರೆ, ಒಂದು ವಸ್ತುವನ್ನು ಅಂತಿಮ 
ಮತ್ತು ಪರಿಪೂರ್ಣ ರೂಪದಲ್ಲಿ ನಿರ್ಮಿಸುವುದಾಗಿದೆ. ಈ ಮೂರು ಹಂತಗಳಲ್ಲಿಯೂ ಅಲ್ಲಾಹನ ಕೆಲಸ ಮತ್ತು ಮಾನವನ ಪ್ರತಿಯೊಂದು 
ಯೋಜನೆಯೂ ಅದಕ್ಕಿಂತ ಹಿಂದಿನ ಮಾದರಿಗಳಿಂದ ಪ್ರಭಾವಿತವಾಗಿರುತ್ತದೆ. ಆದರೆ ಅಲ್ಲಾಹನ ಪ್ರತಿಯೊಂದು ಯೋಜನೆಯು ಅನುಪಮ 
ಮತ್ತು ಸ್ವಯಂಕೃ: ತವಾಗಿರುತ್ತದೆ. ಮಾನವನು ಏನೇ ಮಾಡುವುದಿದ್ದರೂ ಅಲ್ಲಾಹನು ಸೃಷ್ಟಿಸಿದ ವಸ್ತುಗಳನ್ನು ಜೋಡಿಸಿಯೇ ಮಾಡುತ್ತಾನೆ. 
ಶೂನ್ಯ ದಿಂದ ಅವನು ಏನನ್ನೂ ಮಾಡುವುದಿಲ್ಲ ಬದಲಾಗಿ ಇರುವ ವಸ್ತುಗಳನ್ನು ವಿವಿಧ ರೀತಿಯಲ್ಲಿ ಸಂಯೋಜಿಸುತ್ತಾನೆ. ಆದರೆ 
ಅಲ್ಲಾಹನು ಎಲ್ಲ ವಸ್ತುಗಳನ್ನೂ ಶೂನ್ಯದಿಂದ ಸೃಷ್ಟಿಸುತ್ತಾನೆ. ಅವನು ಈ ಲೋಕದ ರಚನೆಗೆ ಬಳಸಿರುವ ಮೂಲ ಪದಾರ್ಥಗಳೂ ಆತನ 

ಸೃಷ್ಟಿಯೇ ಆಗಿವೆ. ಹಾಗೆಯೇ ರೂಪು ಕೊಡುವ ವಿಷಯದಲ್ಲಿಯೂ ಮಾನವನು ಮೂಲ ರೂಪಗಳ ಕರ್ತನಲ್ಲ ಅವನು ಅಲ್ಲಾಹನು ರಚಿಸಿದ 

ರೂಪಗಳನ್ನು ಕೇವಲ ಅನುಕರಿಸುತ್ತಾನೆ. ಆ ಅನುಕರಣೆಯೂ ನಕಲಿಯಾಗಿದೆ. ಅಲ್ಲಾಹನೇ ನೈಜ ಮುಸವ್ನಿರ್‌ (ರೂಪಕರ್ತ) ಅವನು 
ಪ್ರತಿಯೊಂದು ಲಿಂಗ, ವರ್ಗ, ವ್ಯಕ್ತಿಯ ರೂಪವನ್ನು ಅದ್ದಿಕೀಯವಾಗಿ ನಿರ್ಮಿಸಿದ್ದಾನೆ. ಯಾವುದೇ ರೂಪವು ಯಥಾವತ್ತಾಗಿ 
ಪುನರಾವರ್ತನೆಯಾಗುವುದಿಲ್ಲ. 

46. ನಾಮಗಳೆಂದರೆ ಗುಣ ಸೂಚಕ ನಾಮಗಳು. ಅವನಿಗೆ ಅತ್ಯುತ್ತಮ ನಾಮಗಳಿವೆಯೆಂದರೆ ಯಾವುದೇ ಕುಂದುಕೊರತೆಗಳನ್ನು 
ಸೂಚಿಸುವ ಗುಣಸೂಚಕ ನಾಮವು ಅವನಿಗೆ ಯೋಗ್ಯವಲ್ಲ. ಅವನ ಸಂಪೂರ್ಣ ಸದ್ಗುಣಗಳನ್ನು ಸೂಚಿಸುವ ಸಮಗ್ರ ಪದಗಳಿಂದ ಅವನನ್ನು 
ಸ್ಫರಿಸಬೇಕು. ಪವಿತ್ರ ಕುರ್‌ಆನಿನ ವಿವಿಧೆಡೆಗಳಲ್ಲಿ ಅಲ್ಲಾಹನ ಈ ಅತ್ಯುತ್ತಮ ನಾಮ(ಆಸ್ಟಾಉಲ್‌ ಹುಸ್ಟಾ)ಗಳನ್ನು ತಿಳಿಸಲಾಗಿದೆ. ಹದೀಸ್‌ಗಳಲ್ಲಿ 
ಅವನ 99 ನಾಮಗಳನ್ನು ವರ್ಣಿಸಲಾಗಿದೆ. ಅವುಗಳನ್ನು ತಿರ್ಮಿದಿ ಮತ್ತು ಇಬ್ನು ಮಾಜರು ಅಬೂ ಹುರೈರಾರಿಂದ(ರ) ವಿವರವಾಗಿ 
ಉಲ್ಲೇಖಿಸಿದ್ದಾರೆ. ಪವಿತ್ರ ಕುರ್‌ಆನ್‌ ಮತ್ತು ಹದೀಸ್‌ಗಳಲ್ಲಿರುವ ಈ ನಾಮಗಳನ್ನು ಗಮನವಿರಿಸಿ ಓದುವವರಿಗೆ, ಜಗತ್ತಿನ ಇತರ ಭಾಷೆ 
ಗಳಲ್ಲಿ ಅಲ್ಲಾಹನನ್ನು ಸ್ಮರಿಸಲು ಯಾವ ಪದಗಳು ಸೂಕ್ತವೆಂದು ಸುಲಭದಲ್ಲಿ ವ್ಯಕ್ತವಾದೀತು. 

47, ಅವು ತಮ್ಮ ಸ್ಥಿತಿ ಮತ್ತು ಮಾತಿನಿಂದ ತಮ್ಮ ಸೃಷ್ಟಿಕರ್ತನು ಸಕಲ ಕುಂದುಕೊರತೆ, ಲೋಪದೋಷ, ದೌರ್ಬಲ್ಯಗಳಿಂದ 
ಮುಕ್ತನೆಂದು ಸಾರಿ ಹೇಳುತ್ತಿವೆ. 

48. ಹೆಚ್ಚಿನ ವಿವರಣೆಗಾಗಿ ನೋಡಿರಿ: ತಪ್ಲೀಮುಲ್‌ ಕುರ್‌ಆನ್‌, ಭಾಗ-5, ಅಲ್‌ ಹದೀದ್‌: ಟಪ್ಪಣಿ 2. 


ಹ ದ 


ಕಾಂಡ - 28 


60. ಅಲ್‌ ಮುಮ್ತಹಿನಃ 


ಹೆಸರು 

ಈ ಅಧ್ಯಾಯದ 10ನೇ ವಚನದಲ್ಲಿ ವಲಸೆ ಬರುವ ಮತ್ತು ನಾವು ಮುಸ್ಲಿಮರೆಂದು ವಾದಿಸುವ ಸ್ತ್ರೀಯರನ್ನು 
ಪರೀಕ್ಷಿಸಬೇಕೆಂದು ಆದೇಶಿಲಾಗಿದೆ. ಈ ಹಿನ್ನೆಲೆಯಲ್ಲಿ ಅಧ್ಯಾಯವನ್ನು ಸಬು] ಅಲ್‌ ಮುಮ್ತಹಿನಃ ಎಂದು ಹೆಸರಿಸ 
ಲಾಗಿದೆ. ಇದನ್ನು "ಮುಮ್ತಹನಃ' ಎಂದೂ ಉಚ್ಚರಿಸಬಹುದು. 

ಮುಮ್ತಹಿನಃ ಎಂದರೆ “ಪರೀಕ್ಷಿಸಲ್ಲಡುವ ಸ್ಟೀ' ಮತ್ತು ಮುಮ್ತಹನಃ ಎಂದರೆ "ಪರೀಕ್ಷಿಸುವ ಅಧ್ಯಾಯ'ವೆಂದಾಗಿದೆ. 
ಅವತೀರ್ಣ ಕಾಲ 

ಇದರಲ್ಲಿ ಇತಿಹಾಸಕಾಲ ತಿಳಿಯುವ ಎರಡು ವಿಷಯಗಳ ಕುರಿತು ಚರ್ಚಿಸಲಾಗಿದೆ. 1) ಹಾತಿಬ್‌ ಜಿನ್‌ ಅಬೀ ಬಲ್ಲಆರ 
ವಿಷಯ. ಅವರು ಮಕ್ಕಾ ವಿಜಯಕ್ಕಿಂತ ಸ್ವಲ್ಪ ಮುಂಚೆ ಕುರೈಶ್‌ ನಾಯಕರಿಗೆ, ಮುಹಮ್ಮದ್‌ರು(ಸ) ಮಕ್ಕಾವನ್ನು 
ಆಕ್ರಮಿಸಲಿರುವೆಂಬ ಗುಪ್ತ ಸಂದೇಶವನ್ನು ಕಳುಹಿಸಿದ್ದರು. i) ಹುದೈಬಿಯಾ ಒಪ್ಪಂದದ ಶರ್ತಗಳನ್ಹಯ ಪುರುಷರಂತೆಯೇ 
ಮಹಿಳೆಯರನ್ನು ಸತ್ಯನಿಷೇಧಕರಿಗೆ ಒಪ್ಪಿಸಬೇಕೇ ಎಂಬ ಪ್ರಶ್ನೆ ಉದ್ಭವಿಸಿತು. ಈ ಅಧ್ಯಾಯವು ಹುದ್ಯೈಬಿಯಾ ಒಪ್ಪಂದ ಮತ್ತು 
ಮಕ್ಕಾ ವಿಜಯದ ಮಧ್ಯಂತರದಲ್ಲಿ ಅವತೀರ್ಣವಾಗಿದೆಯೆಂದು ಆ ಎರಡು ಪ್ರಕಾರಗಳಿಂದ ಸ್ಪಷ್ಟವಾಗಿ ತಿಳಿಯುತ್ತದೆ. 
ಅದಲ್ಲದೇ ಅಧ್ಯಾಯ ಕೊನೆಯ ಭಾಗದಲ್ಲಿ ಮೂರನೆಯ ವಿಷಯವೊಂದನ್ನು ಪ್ರಮಾಣ ವಚನಕ್ಕಾಗಿ ಪ್ರವಾದಿವರ್ಯರ ಬಳಿಗೆ 
ಬಂದರೆ ಅವರಿಂದ ಯಾವೆಲ್ಲ ಅಂಶಗಳ ಕುರಿತು ಪ್ರಮಾಣ ವಚನ ಪಡೆಯಬೇಕೆಂದು ತಿಳಿಸಲಾಗಿದೆ. ಈ ಭಾಗವನ್ನು ಗಮನಿಸಿ 
ದಾಗ ಅದು ಮಕ್ಕಾ ವಿಜಯಕ್ಕೆಂತ ಮುಂಚೆ ಅವತೀರ್ಣವಾಗಿದೆಯೆಂದು ಅಂದಾಜಿಸಬಹುದು. ಯಾಕೆಂದರೆ ಮಕ್ಕಾ ವಿಜಯದ 
ಬಳಿಕ ಕುರೈಶೀ ಸ್ತ್ರೀ-ಪುರುಷರು ಏಕಕಾಲದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಸ್ಲಾಮ್‌ ಸ್ವೀಕರಿಸುತ್ತಿದ್ದರು. ಆ ಸಂದರ್ಭದಲ್ಲಿ ಅವರಿಂದ 
ಸಾಮೂಹಿಕ ಪ್ರಮಾಣ ವಚನ ಪಡೆಯಬೇಕಾದುದು ಅನಿವಾರ್ಯವಾಗಿತ್ತು. 
ಚರ್ಚಾ ವಿಷಯಗಳು 

ಈ ಅಧ್ಯಾಯದಲ್ಲಿ ಮೂರು ಭಾಗಗಳಿವೆ- 

ಅಧ್ಯಾಯದ ಆರಂಭದಿಂದ 9ನೇ ವಚನದ ತನಕ ಮೊದಲ ಭಾಗವಿದೆ. ಅಧ್ಯಾಯದ ಕೊನೆಯಲ್ಲಿರುವ 13ನೇ ವಚನವೂ 
ಇದಕ್ಕೆ ಸಂಬಂಧಿಸಿದೆ. ಅದರಲ್ಲಿ ಹಾತಿಬ್‌ ಬಿನ್‌ ಅಬೀ ಬಲ್ಪಅರ(ರ) ಕೃತ್ಯವನ್ನು ಉಗ್ರವಾಗಿ ಖಂಡಿಸಲಾಗಿದೆ. ಅವರು ಕೇವಲ 
ತಮ್ಮ ಕುಟುಂಬದ ರಕ್ಷಣೆಗಾಗಿ ಪ್ರವಾದಿವರ್ಯರ(ಸ) ಒಂದು ಪ್ರಮುಖ ಯುದ್ಧ ರಹಸ್ಯವನ್ನು ವೈರಿಗಳಿಗೆ ತಿಳಿಸಲು ಪ್ರಯತ್ನಿ 
ಸಿದ್ದರು. ಅದನ್ನು ಸಕಾಲದಲ್ಲಿ ವಿಫಲಗೊಳಿಸದಿರುತ್ತಿದ್ದರೆ ಮಕ್ಕಾ ವಿಜಯದ ವೇಳೆ ಘೋರ ರಕ್ತಪಾತ ನಡೆದು ಮುಸ್ಲಿಮರ 
ಕಡೆಯಲ್ಲಿ ಅನೇಕ ಅಮೂಲ್ಯ ಪ್ರಾಣಗಳನ್ನು ಕಳೆದುಕೊಳ್ಳಬೇಕಾಗುತ್ತಿತ್ತು. ಅನಂತರದ ಕಾಲಗಳಲ್ಲಿ ಇಸ್ಲಾಮಿಗೆ ದೊಡ್ಡ ಸೇವೆ 
ಸಲ್ಲಿಸಿದ್ದ ಕುರೈಶ್‌ ಗಣ್ಯರೂ ಹತರಾಗುತ್ತಿದ್ದರು. ಮಕ್ಕಾ ನಗರವನ್ನು ಶಾಂತಿಯುತವಾಗಿ ಜಯಿಸಿದ ಎಲ್ಲ ಪ್ರಯೋಜನಗಳೂ 
ಕಳೆದು ಹೋಗಬಹುದಾಗಿತ್ತು. ಈ ಎಲ್ಲಾಮಹಾ ನಷ್ಟಗಳಿಗೆ ಓರ್ವ ಮುಸ್ಲಿಮನು ತನ್ನ ಕುಟುಂಬವನ್ನು ಯುದ್ಧದ ಅಪಾಯದಿಂದ 
ರಕ್ಷಿಸಲು ಪ್ರಯತ್ನಿಸಿದ್ದಷ್ಟೇ ಕಾರಣವಾಗಿತ್ತು. ಈ ಘೋರ ತಪ್ಪಿನ ಬಗ್ಗೆ ಎಲ್ಲ ವಿಶ್ವಾಸಿಗಳನ್ನು ಎಚ್ಚರಿಸಿ ಅಲ್ಲಾಹನು ಹೀಗೆ ಉಪದೇಶಿ 
ದ್ದಾನೆ: ಓರ್ವ ವಿಶ್ವಾಸಿಯು ಯಾವುದೇ ಉದ್ದೇಶಕ್ಕಾಗಿ ಯಾವ ಸ್ಥಿತಿಯಲ್ಲಿಯೂ ಇಸ್ಲಾಮ್‌ ವಿರುದ್ಧ ಯುದ್ಧ ಸಾರಿದ 

ನಿಷೇಧಕ ವೈರಿಗಳೊಡನೆ ಪಾಲು ಮತ್ತು ಮೈತ್ರಿ ಸಂಬಂಧ ಬೆಳಸಬಾರದು ಮತ್ತು ಇಸ್ಲಾಮಿನ ಪರಸ್ಪರ ಸಂಘರ್ಷದಲ್ಲಿ 

ನಿಷೇಧಕರಿಗೆ ಹಿತಕರವಾಗುವ ಯಾವ ಕ್ರಮವನ್ನೂ ಕೈಗೊಳ್ಳಬಾರದು. ಆದರೆ ಸಕ್ರಮವಾಗಿ ಇಸ್ಲಾಮ್‌ ಮತ್ತು ಮುಸ್ಲಿಮರ 
ವಿರುದ್ಧ ವೈರ ವಿದ್ದೇಷದಿಂದ ವರ್ತಿಸದ ಸತ್ಯನಿಷೇಧಕರೊಡನೆ ಸೌಜನ್ಯದ ನೀತಿ ಅವಲಂಬಿಸುವುದಕ್ಕೆ ಯಾವುದೇ ಅಡ್ಡಿಯಿಲ್ಲ 


ಚ. ಶೀ 


ತ್ಯ 
ತ್ಯ 


ಕಾಂಡ - 28 


60. ಅಲ್‌ ಮುಮ್ತಹಿನಃ 305 


10 ಮತ್ತು 11ನೇ ವಚನಗಳು 2ನೇ ಭಾಗದಲ್ಲಿದೆ. ಅದರಲ್ಲಿ ಆ ಕಾಲದಲ್ಲಿ ಬಹಳ ಬಿಕ್ಕಟ್ಟಿಗೆ ಕಾರಣವಾಗಿದ್ದ ಸಾಮಾಜಿಕ ಸಮಸ್ಯೆಗೆ 
ಪರಿಹಾರ ಸೂಚಿಸಲಾಗಿದೆ. ಮಕ್ಕಾದಲ್ಲಿ ಸತ್ಯನಿಷೇಧಕರ ಪತ್ನಿಯರಾಗಿ ಅನೇಕ ಮುಸ್ಲಿಮ್‌ ಮಹಿಳೆಯರಿದ್ದರು. ಅವರು ನಾನಾ 
ರೀತಿಯಲ್ಲಿ ಮದೀನಕ್ಕೆ ವಲಸೆ ಬಂದಿದ್ದರು. ಹಾಗೆಯೇ ಸತ್ಯನಿಷೇಧಕ ಸ್ತ್ರೀಯರ ಪಶಿಯಂದಿರಾದ ಅನೇಕ ಮುಸ್ಲಿಮರು 
ಮದೀನದಲ್ಲಿದ್ದರು. ಅವರ ಪತ್ನಿಯರು ಮಕ್ಕಾದಲ್ಲಿಯೇ ಇದ್ದರು. ಈ ಪರಿಸ್ಥಿತಿಯಲ್ಲಿ ಅವರ ದಾಂಪತ್ಯ ಸಂಬಂಧವು ಉಳಿಯು 
ವುದೋ ಇಲ್ಲವೋ ಎಂಬ ಪ್ರಶ್ನೆ ಉದ್ಭವಿಸಿತು. ಆ ಕುರಿತು ಅಲ್ಲಾಹನು ಶಾಶ್ವತ ತೀರ್ಪು ನೀಡಿದನು. ಮುಸ್ಲಿಮ್‌ ಮಹಿಳೆಯರಿಗೆ 
ಸತ್ಯನಿಷೇಧಿ ಪತಿ ಧರ್ಮಬದ್ಧವಲ್ಲ. ಅದೇ ರೀತಿ ಬಹುದೇವಾರಾಧಕ ಸ್ತ್ರೀಯನ್ನು ಪತ್ನಿಯಾಗಿ ಉಳಿಸಿಕೊಳ್ಳುವುದು ಮುಸ್ಲಿಮ್‌ 
ಪುರುಷನಿಗೆ ಧರ್ಮಸಮ್ಮತವಲ್ಲ ಈ ತೀರ್ಪಿಗೆ ಅನೇಕ ಶಾಸನಾತ್ಮಕ ಪರಿಣಾಮಗಳಿವೆ. ಅದನ್ನು ಟಿಪ್ಪಣಿಗಳಲ್ಲಿನಾವು ವಿವರಿಸಲಿದ್ದೇವೆ. 

12ನೇ ವಚನವು 3ನೇ ಭಾಗವಾಗಿದೆ. ಅದರಲ್ಲಿ ಪ್ರವಾದಿವರ್ಯರಿಗೆ(ಸ) ಹೀಗೆ ಆದೇಶಿಸಲಾಗಿದೆ. ಇಸ್ಲಾಮ್‌ ಸ್ವೀಕರಿಸಿದ 
ಮಹಿಳೆಯರಿಂದ ನಾವು ಅಜ್ಞಾನ ಕಾಲದ ಅರಬ್‌ ಸಾಮ್ರಾಜ್ಯದ ಮಹಿಳೆಯರಲ್ಲಿದ್ದ ಕೆಡುಕುಗಳನ್ನು ವರ್ಜಿಸುವುದಾಗಿ ಹಾಗೂ 
ಮುಂದೆ ಅಲ್ಲಾಹ್‌ ಮತ್ತು ಪ್ರವಾದಿವರ್ಯರು(ಸ) ಆಜ್ಞಾಪಿಸಿದ ಒಳಿತಿನ ಎಲ್ಲಾ ಮಾರ್ಗಗಳನ್ನು ಅನುಗಮಿಸುವುದಾಗಿ 
ಪ್ರಮಾಣ ವಚನ ಮಾಡಿಸಬೇಕು. 


ಕಾಂಡ - 28 


60. ಅಲ್‌ ಮುಮ್ತಹಿನಃ 


(ಅವತೀರ್ಣ - ಮದೀನದಲ್ಲಿ) 
ಸೂಕ್ತಗಳು: 13 ರುಕೂಟ್‌ಗಳು: 2 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಪಾಹನ ನಾಮದಿಂದ 
೨ ೨ಳ್ಳ ೨12 TS ೨% ಭಲ್ನ್ಕ ಶನಿ ಟಿ “tr 
b He) OSES SN SENS 5 GE 21 EG EE 


a 


೨ಬ F] 


WI 
HA ್ಲ್‌್‌ೀಶೀಯಯ ತ 4ಕ್ಕಕ್ಕಕ ೫” 3» &ol cusp 4% 
HOM PSE SES 6% ORAS EELS 
BE 2 ೨4 $4 Nh, 224 A 
GEG ಯ SS US ಬ yi ly ASE AY 
೨ಕ್ಕೆ ಸನ್ನಿದಿ EAA ALN ಲೈ ಡಹ ವಳು A 
1೬30೦೪ 585 EATS i I GIGS ಜಟ 
(1-3) `ಸತ್ಯವಿಶ್ವಾಸಿಗಳೇ, ನೀವು ನನ್ನ ಮಾರ್ಗದಲ್ಲಿ ಹೋರಾಡುವುದಕ್ಕಾಗಿ ಹಾಗೂ ನನ್ನ ಸಂಪ್ರೀತಿ ಪ್ರಾಪ್ತಿಗಾಗಿ 
(ಊರು ಬಿಟ್ಟು ನಿಮ್ಮ ಮನೆಗಳಿಂದ) ಹೊರಟಿರುವಿರಾದರೆ, ನನ್ನ ಮತ್ತು ನಿಮ್ಮ ಶತ್ರುಗಳನ್ನು ಮಿತ್ರರಾಗಿ ಮಾಡಿ 
ಕೊಳ್ಳಬೇಡಿರಿ. ನೀವು ಅವರೊಂದಿಗೆ ಸ್ನೇಹ ಬೆಳೆಸುತ್ತೀರಿ. ವಸ್ತುತಃ ನಿಮ್ಮ ಬಳಿಗೆ ಬಂದಿರುವ ಸತ್ಯವನ್ನು ಅವರು ತಿರಸ್ಕರಿಸಿ 
ಬಿಟ್ಟಿರುವರು. ನೀವು ನಿಮ್ಮ ಪ್ರಭುವಾಗಿರುವ ಅಲ್ಲಾಹನ ಮೇಲೆ ವಿಶ್ವಾಸವಿರಿಸಿದ್ದೀರೆಂಬ ತಪ್ಪಿಗಾಗಿ ಮಾತ್ರ ಸಂದೇಶ 
ವಾಹಕರನ್ನೂ ನಿಮ್ಮನ್ನೂ ದೇಶಭ್ರಷ್ಟಗೊಳಿಸುವುದೇ ಅವರ ಧೋರಣೆಯಾಗಿದೆ. ನೀವು ಅವರಿಗೆ ಗುಪ್ತವಾಗಿ ಸ್ನೇಹ 
ಸಂದೇಶವನ್ನು ಕಳುಹಿಸುತ್ತೀರಿ. ವಾಸ್ತವದಲ್ಲಿನೀವು ಗುಪ್ತವಾಗಿ ಮಾಡುವ ಮತ್ತು ಬಹಿರಂಗವಾಗಿ ಮಾಡುವ ಸಕಲವನ್ನೂ 
ನಾನು ಚೆನ್ನಾಗಿ ಬಲ್ಲೆನು. ನಿಮ್ಮ ಪೈಕಿ ಹೀಗೆ ಯಾರೇ ಮಾಡಿದರೂ ಅವನು ಖಂಡಿತ ಸನ್ಮಾರ್ಗದಿಂದ ದೂರ ಸರಿದನು. 
ಅವರ ಧೋರಣೆ ಏನೆಂದರೆ ನಿಮ್ಮ ಮೇಲೆ ನಿಯಂತ್ರಣ ದೊರೆತರೆ ಅವರು ನಿಮ್ಮ ವಿರುದ್ಧ ದ್ವೇಷ ಸಾಧಿಸುವರು ಮತ್ತು 
ಕೈಗಳಿಂದಲೂ ನಾಲಗೆಯಿಂದಲೂ ನಿಮಗೆ ಕಾಟ ಕೊಡುವರು. ಹೇಗಾದರೂ ನೀವು ಸತ್ಯನಿಷೇಧಿಗಳಾಗಿ ಬಿಡಬೇಕೆಂದೇ 


1. ಮುಂದಿನ ವಿಷಯವನ್ನು ಸುಲಭದಲ್ಲಿಗ್ರ ಹಿಸಲಿಕ್ಕಾಗಿ ಈ ವಚನಗಳ ಅವತೀರ್ಣಕ್ಕೆ ಕಾರಣವಾದ ಘಟನೆಯನ್ನು ಆರಂಭದಲ್ಲಿಯೇ 
ವಿವರಿಸುವುದು ಸೂಕ್ತವೆನಿಸುತ್ತದೆ. ಮಕ್ಕಾದ ಸತ್ಯನಿಷೇಧಕರಿಗೆ ಹಾತಿಮ್‌ ಬಿನ್‌ ಅಬೀ ಬಲ್ವಅ: ಬರೆದ ಪತ್ರವು ಪತ್ತೆಯಾದಾಗ ಈ ವಚನಗಳು 
ಅವತೀರ್ಣವಾಯಿತೆಂಬ ಬಗ್ಗೆ ಎಲ್ಲ ವ್ಯಾಖ್ಯಾನಗಾರರಲ್ಲಿ ಒಮ್ಮತವಿದೆ. ಇಬ್ಬು ಅಬ್ಬಾಸ್‌, ಕತಾದ ಮತ್ತು ಉರ್ವತ್‌ ಬಿನ್‌ ರುುಬೈರ್‌ರೂ 
ಅದೇ ರೀತಿ ವರದಿ ಮಾಡಿದ್ದಾರೆ. ಅದರ ಕಥೆ ಹೀಗಿದೆ. ಕುರೈಶರು ಹುದ್ಭೆಬಿಯ ಒಪ್ಪಂದದ ಶರ್ತವನ್ನು ಮುರಿದಾಗ ಪ್ರವಾದಿವರ್ಯರು(ಸ) 
ಮಕ್ಕಾ ಆಕ್ರಮಣದ ಸಿದ್ಧತೆ ಪ್ರಾರಂಭಿಸಿದರು. ನಿರ್ದಿಷ್ಟ ಅನುಯಾಯಿಗಳ ಹೊರತು ಬೇರೆ ಯಾರಿಗೂ ಸಿದ್ಧತೆಯ ಉದ್ದೇಶವನ್ನು 
ತಿಳಿಸಿರಲಿಲ್ಲ. ಅದೇ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಓರ್ವ ಮಹಿಳೆಯು ಮಕ್ಕಾದಿಂದ ಮದೀನಕ್ಕೆ ಬಂದರು. ಆಕೆಯು ಹಿಂದೆ ಅಬ್ದುಲ್‌ 
ಮುತ್ತಲಿಬ್‌ ಕುಟುಂಬದ ದಾಸಿಯಾಗಿದ್ದಳು. ತರುವಾಯ ಆಕೆಯು ಸ್ವತಂತ್ರಳಾದಳು. ಆಕೆಯು ಸಂಗೀತ-ಗಾಯನಗಳಿಂದ ಜೀವನ 


ಕಾಂಡ - 28 


60. ಅಲ್‌ ಮುಮ್ತಹಿನಃ 307 


ಸಾಗಿಸುತ್ತಿದ್ದಳು. ಆಕೆಯು ಪ್ರವಾದಿವರ್ಯರೊಡನೆ(ಸ) ತನ್ನ ಸಂಕಷ್ಟವನ್ನು ತೋಡಿಕೊಂಡು ಸ್ವಲ್ಪ ಸಹಾಯ ಯಾಚಿಸಿದರು. ಪ್ರವಾದಿ 
ಯವರು(ಸ) ಅಬ್ದುಲ್‌ ಮುತ್ತಲಿಬ್‌ ಮತ್ತು ಮುತ್ತಲಿಬ್‌ ಕುಟುಂಬದವರಲ್ಲಿ ವಿನಂತಿಸಿ ಆಕೆಯ ಬೇಡಿಕೆಗಳನ್ನು ಪೂರೈಸಿದರು. ಈ 
ಮಹಿಳೆಯು ಮಕ್ಕಾದಿಂದ ಮರಳುತ್ತಿರುವಾಗ ಹಾತಿಬ್‌ ಬಿನ್‌ ಅಬಿ ಬಲ್ತಅ ಅವರನ್ನು ಗುಪ್ತವಾಗಿ ಭೇಟಿಯಾಗಿ ಮಕ್ಕಾದ ಸತ್ಯನಿಷೇಧಕ 
ನಾಯಕರ ಹೆಸರಿಗೆ ಬರೆದ ಒಂದು ಪತ್ರವನ್ನು ನೀಡಿದರು. ಅದನ್ನು ವಿಶ್ವಾಸದಾರರಿಗೆ ಗುಪ್ತವಾಗಿ ತಲುಪಿಸಬೇಕೆಂದು ಹೇಳಿ ಆಕೆಗೆ 10 
ದೀನಾರ್‌ಗಳನ್ನು ನೀಡಿದರು. ಆದರೆ ಆಕೆಯು ಮದೀನದಿಂದ ಹೊರಟ ಕೂಡಲೇ ಅಲ್ಲಾಹನು ಈ ಸುದ್ದಿಯನ್ನು ಪ್ರವಾದಿ ಮುಹಮ್ಮದ್‌ರಿಗೆ 
ತಿಳಿಸಿದನು. ಅವರು ಅಲಿ, ರುಬಬೈರ್‌, ಮಿಕ್ಜಾದ್‌ ಬಿನ್‌ ಅಸ್ನದ್‌ರಿಗೆ ಕ್ಲಿಪ್ರವಾಗಿ ಆಕೆಯನ್ನು ಹಿಂಬಾಲಿಸುವಂತೆ ಆದೇಶಿಸಿ ಹೀಗೆಂದರು: 
ಖಾಖ್‌ ಸಮಾದಿಯ ಬಳಿ ಮದೀನಾದಿಂದ ಮಕ್ಕಾದ ದಾರಿಯಲ್ಲಿ 12 ಮೈಲು ದೂರ, ಓರ್ವ ಮಹಿಳೆಯು ಕಾಣಸಿಗುವಳು. ಆಕೆಯ ಬಳಿ 
ಯಲ್ಲಿಮಕ್ಕಾದ ಸತ್ಯನಿಷೇಧಕರಿಗೆ ಹಾತಿಬ್‌ ಬರೆದ ಒಂದು ಪತ್ರವಿದೆ. ಹೇಗಾದರೂ ಆ ಪತ್ರವನ್ನು ವಶಪಡಿಸಿರಿ. ಆಕೆಯು ಅದನ್ನು ನೀಡಿದರೆ 
ಆಕೆಯನ್ನು ಬಿಟ್ಟು ಬಿಡಿರಿ. ಕೊಡದಿದ್ದರೆ ಆಕೆಯನ್ನು ಕೊಂದಾದರೂ ಪತ್ರವನ್ನು ವಶಪಡಿಸಬೇಕು. ಈ ಮೂವರ ತಂಡವು ನಿರ್ದಿಷ್ಟ ಸ್ಥಳಕ್ಕೆ 
ತಲುಪಿದಾಗ ಆಕೆ ಅಲ್ಲಿದ್ದಳು. ಆ ಮಹಿಳೆಯೊಡನೆ ಪತ್ರವನ್ನು ಕೇಳಿದರು. ಆಕೆಯು ಇಲ್ಲವೆಂದು ಉತ್ತರಿಸಿದರು. ಆಕೆಯ ಗಂಟು ಮೂಟೆ 
ಯಲ್ಲಿ ಹುಡುಕಿದಾಗ ಸಿಗಲಿಲ್ಲ ಅವರು ಹೇಳಿದರು: ಪತ್ರವನ್ನು ನಮಗೆ ಒಪ್ಪಿಸು, ಅನ್ಯಥಾ ನಿಮ್ಮನ್ನು ನಗ್ನಗೊಳಿಸಿ ಹುಡುಕ ಬೇಕಾದೀತು. 
ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲವೆಂದು ಮನಗಂಡ ಆಕೆಯು ತನ್ನ ಮುಡಿಯಿಂದ ಪತ್ರವನ್ನು ತೆಗೆದು ಅವರಿಗೆ ಕೊಟ್ಟಳು. ಅವರು ಅದನ್ನು 
ಪ್ರವಾದಿಯವರಿಗೆ(ಸ) ತಂದುಕೊಟ್ಟರು. ತೆರೆದು ಓದಿದಾಗ ಅದರಲ್ಲಿ ಪ್ರವಾದಿವರ್ಯರು(ಸ) ಮಕ್ಕಾ ನಗರವನ್ನು ಆಕ್ರಮಿಸಲು ಸಿದ್ಧತೆ 
ನಡೆಸುತ್ತಿರುವರೆಂಬ ಸುದ್ಧಿಯಿತ್ತು. (ಪತ್ರದ ಒಕ್ಕಣಿಗಳನ್ನು ವಿವಿಧ ರೀತಿಯಲ್ಲಿ ಉದ್ಧರಿಸಲಾಗಿದೆ. ಅವುಗಳ ಸಾರಾಂಶ ಒಂದೇ ಆಗಿದೆ) 

ಪ್ರವಾದಿವರ್ಯರು(ಸ) ಹಾತಿಬ್‌ರೊಡನೆ ವಿಚಾರಿಸಿದರು: ಇದೆಂಥ ಕೆಲಸ ಮಾಡಿದಿರಿ? ಅವರು ಹೇಳಿದರು: ನೀವು ನನ್ನ ವಿಷಯದಲ್ಲಿ 
ತೀರ್ಪು ನೀಡಬೇಡಿರಿ. ನಾನು ಸತ್ಯನಿಷೇಧಿ ಅಥವಾ ಧರ್ಮತ್ಯಾಗಿಯಾಗಿ ಈ ಕೆಲಸ ಮಾಡಿಲ್ಲ ಇಸ್ಲಾಮಿನಲ್ಲಿ ಸೇರಿದ ಬಳಿಕ ಸತ್ಯನಿಷೇಧದಲ್ಲಿ 
ಆಸಕ್ತಿ ಹುಟ್ಟಿರುವುದೂ ಕಾರಣವಲ್ಲ ನನ್ನ ಎಲ್ಲ ಆಪ್ತೇಷ್ಟರು ಮಕ್ಕಾದಲ್ಲಿದ್ದಾರೆ. ವಸ್ತುತಃ ನಾವು ಕುರೈಶ್‌ ಗೋತ್ರದ ಜನರಲ್ಲ ಕೆಲವು ಕುರೈಶರ 
ದಾಕ್ಷಿಣ್ಯ ದಿಂದ ಬದುಕುತ್ತಿದ್ದೇವೆ. ಇತರ ಮುಹಾಜಿರರ ಮಟ್ಟಿಗೆ ಮಕ್ಕಾದಲ್ಲಿಅವರ ಕುಟಂಬಗಳನ್ನು ಅವರ ಗೋತ್ರದವರೇ ಸಂರಕ್ಷಿಸಬಹುದು. 
ಆದರೆ ನನ್ನ ಕುಟುಂಬದವರ ರಕ್ಷಣೆಗೆ ಅಲ್ಲಿ ನನ್ನ ಗೋತ್ರದವರಿಲ್ಲ, ಆದ್ದರಿಂದ ನನ್ನ ಕುಟುಂಬ ಮತ್ತು ಮಕ್ಕಳು ಮರಿಗಳನ್ನು ಪೀಡಿಸದಂತೆ 
ಕುರೈಶರನ್ನು ಪ್ರೇರೇಪಿಸಲಿಕ್ಕಾಗಿ ಅವರಿಗೊಂದು ಉಪಕಾರ ಮಾಡುವ ಭಾವನೆಯಿಂದ ಈ ಪತ್ರವನ್ನು ಬರೆದೆ.(ಹಾತಿಬ್‌ರ ಪುತ್ರ ಅಬ್ದುರ್ರಹ್ಮಾನ್‌ 
ವರದಿ ಮಾಡಿದ್ದಾರೆ, ಅಂದು ಹಾತಿಬ್‌ರ ಮಕ್ಕಳು ಮತ್ತು ಸಹೋದರ ಮಕ್ಕಾದಲ್ಲಿದ್ದರು. ನನ್ನ ತಾಯಿಯೂ ಅಲ್ಲಿಯೇ ಇದ್ದರೆಂದು 
ಹಾತಿಬ್‌ರಿಂದಲೇ ಒಂದು ವರದಿಯಿದೆ) ಹಾತಿಬ್‌ರ ಮಾತುಗಳನ್ನು ಕೇಳಿ ಪ್ರವಾದಿವರ್ಯರು(ಸ) ನೆರೆದಿದ್ದವರೊಡನೆ ಹೇಳಿದರು. ಅವರು 
ನಿಮ್ಮೊಡನೆ ಸತ್ಯವನ್ನೇ ಹೇಳಿದ್ದಾರೆ. ಅವರ ಕೃತ್ಯದ ನೈಜ ಪ್ರೇರಕವು ಅದೇ ಆಗಿದೆ. ಇಸ್ಲಾಮಿನಿಂದ ವಿಮುಖರಾಗಿದ್ದಾರೆ ಅಥವಾ ವೈರಿಗಳನ್ನು 
ಬೆಂಬಲಿಸ ಬಯಸುತ್ತಿದ್ದಾರೆಂದು ಅದರರ್ಥವಲ್ಲ, ಉಮರ್‌ರು ಎದ್ದುನಿಂತು ಬಿನ್ನವಿಸಿದರು. ಪ್ರವಾದಿಗಳೇ, ಅಲ್ಲಾಹ್‌, ಅವನ ಸಂದೇಶವಾಹಕ 
ಮತ್ತು ಮುಸ್ಲಿಮರನ್ನು ವಂಚಿಸಿರುವ ಈ ಕಪಟಿಯ ರುಂಡ ಹಾರಿಸುವುದಕ್ಕೆ ಅನುಮತಿಸಿರಿ। ಪ್ರವಾದಿ ಹೇಳಿದರು, ಇವರು ಬದ್ರ್‌ನಲ್ಲಿ 
ಭಾಗಿಯಾಗಿದ್ದಾರೆ. ನಿಮಗೇನು ಗೊತ್ತು? ಬದ್ರ್‌ನಲ್ಲಿ ಭಾಗಿಯಾದವರು ಏನೇ ಮಾಡಿದರೂ ಕೃಮಿಸುವುದಾಗಿ ಅಲ್ಲಾಹನು ಹೇಳಿರಲೂ 
ಬಹುದು? ಇದರ ಕೊನೆಯ ನುಡಿಗಳು ವಿವಿಧ ವರದಿಗಳಲ್ಲಿ ಎವಿಧ ರೀತಿಯಲ್ಲಿದೆ. 

ಕೆಲವು ವರದಿಗಳಲ್ಲಿ pC ಟ್ರಿ 43 “ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ.' ಇತರ ಕೆಲವಲ್ಲಿ pC pu sl "ನಾನು ನಿಮ್ಮನ್ನು 
ಕೃಮಿಸುವೆನು' ಮತ್ತೆ ಕೆಲವಲ್ಲಿ pC sl "ನಾನು ನಿಮ್ಮನ್ನು ಕ್ಷಮಿಸಲಿರುವೆನು' ಎಂದಿದೆ. ಇದನ್ನು ಕೇಳಿದಾಗ ಉಮರ್‌ ಅತ್ತು ಬಿಟ್ಟರು. 
ಅವರು ಹೇಳಿದರು: ಅಲ್ಲಾಹ್‌ ಮತ್ತು ಅವನ ಪ್ರವಾದಿಗಳೇ(ಸ) ಚೆನ್ನಾಗಿ ಬಲ್ಲರು. ಇದು ವರದಿಗಾರರ ಪ್ರಬಲ ಶ್ರೇಣಿಯಿಂದ ಬುಖಾರಿ, 
ಮುಸ್ಲಿಮ್‌, ಅಹ್ಹದ್‌, ಅಬೂ ದಾವೂದ್‌, ತಿರ್ಮಿದಿ. ನಸಾಈ, ಇಬ್ನು ಜರೀರ್‌, ಶ್ವಬ್ರಿ, ಹಿಶಾಮ್‌, ಇಬ್ನು ಹಿಬ್ಬಾನ್‌, ಇಬ್ನು ಅಬೀ ಹಾತಿಮ್‌ 
ಮುಂತಾದವರು ಉದ್ಧ್ಭರಿಸಿರುವ ಇದಕ್ಕೆ ಸಂಬಂಧಿಸಿದ ಅಸಂಖ್ಯಾತ ವರದಿಗಳ ಸಾರವಾಗಿದೆ. ಅವುಗಳ ಪೈಕಿ ಅತ್ಯಂತ ಪ್ರಬಲ ವರದಿಯು 
ಅಲಿಯವರ(ರ) ನಾಲಗೆಯಿಂದಲೇ ಅವರ ಕಾತಿಬ್‌ (ಕಾರ್ಯದರ್ಶಿ) ಉಬೈದುಲ್ಲಾ ಬಿನ್‌ ಅಬೂ ರಾಫಿಆ್‌ ಮತ್ತು ಅವರಿಂದ ಅಲಿಯವರ 
ಮೊಮ್ಮಗ ಹಸನ್‌ ಬಿನ್‌ ಮುಹಮ್ಮದ್‌ ಬಿನ್‌ ಹನಫಿಯವರು ಕೇಳಿ ಅನಂತರ ಕಾಲದ ವರದಿಗಾರರಿಗೆ ತಲಪಿಸಿದ್ದಾರೆ. ಅವುಗಳಲ್ಲಿ ಹಾತಿಬ್‌ರ 
ಸ್ಪಷ್ಟೀಕರಣವನ್ನು ಕೇಳಿ ಪ್ರವಾದಿಯವರು(ಸ) ಅವರಿಗೆ ಕ್ಷಮೆ ನೀಡಿರುವುದಾಗಿ ಹೇಳಿಲ್ಲ, ಅವರಿಗೆ ಯಾವುದೇ ರೀತಿಯ ಶಿಕ್ಷೆ ನೀಡಿದ 
ಬಗ್ಗೆಯೂ ತಿಳಿದಿಲ್ಲ. ಆದ್ದರಿಂದ ಹಾತಿಬ್‌ರ ವಿವರಣೆಯನ್ನು ಅಂಗೀಕರಿಸಿ ಪ್ರವಾದಿ(ಸ) ಬಿಡುಗಡೆಗೊಳಿಸಿದರೆಂದು ಇಸ್ಲಾಮೀ ಎದ್ದಾಂಸರು 
ಭಾವಿಸುತ್ತಾರೆ. 


ಕಾಂಡ - 28 


308 ತಪ್ಪೀಮುಲ್‌ ಕುರ್‌ಆನ್‌ 


hb oS 5835 53 A) 225: 1 5 Ne ಹ್‌ HE ೪025೮1 bk 
ಯಯ ಸ್ಟ es SSS RG ಯು 


ಅವರು ಅಪೇಕ್ಷಿಸುತ್ತಾರೆ. ಪುನರುತ್ಥಾನ ದಿನ ನಿಮ್ಮ ಬಾಂಧವ್ಯಗಳಾಗಲಿ, ನಿಮ್ಮ ಸಂತತಿಗಳಾಗಲಿ ಯಾವ ಕೆಲಸಕ್ಕೂ 
ಬರಲಾರವು.* ಅಂದು ಅಲ್ಲಾಹನು ನಿಮ್ಮನಡುವೆ ಅಗಲಿಕೆಯನ್ನುಂಟು ಮಾಡುವನು" ಮತ್ತು ಅವನೇ ನಿಮ್ಮಕರ್ಮಗಳನ್ನು 
ನೋಡುವವನಾಗಿರುತ್ತಾನೆ.* 


2. ಈ ತನಕ ಹೇಳಿರುವ ಮತ್ತು ಮುಂದೆ ಈ ವಿಷಯದ ಕುರಿತು ಹೇಳಲಿರುವ ವಿಷಯಗಳು ಹಾತಿಬ್‌ರ ಪ್ರಕರಣದ ಹಿನ್ನೆಲೆಯಲ್ಲಿಯೇ 
ಅವತೀರ್ಣವಾಗಿದ್ದರೂ ಅಲ್ಲಾಹನು ವಿಷಯವನ್ನ ಕೇವಲ ಆ ಒಂದು ಪ್ರಕರಣಕ್ಕೆ ಸೀಮಿತಗೊಳಿಸದೆ ಸತ್ಯವಿಶ್ಚಾಸಿಗಳಿಗೆ ಕೆಲವು ಶಾಶ್ವತ 
ಪಾಠಗಳನ್ನು ನೀಡಿದ್ದಾನೆ. ಅರ್ಥಾತ್‌, ಎಲ್ಲಿಯಾದರೂ ಇಸ್ಲಾಮ್‌ ಮತ್ತು ಸತ್ಯನಿಷೇಧಿಗಳ ಮಧ್ಯೆ ಸಂಘರ್ಷ ನಡೆದರೆ, ಇಸ್ಲಾಮ್‌ ಸ್ವೀಕರಿಸು 
ವುದಕ್ಕಾಗಿ ಎಲ್ಲಿಯಾದರೂ ಜನರು ವಿಶಾಸಿಗಳೊಡನೆ ಕೆಲವರಲ್ಲಿ ವೈರದಿಂದ ವರ್ಶಿಸುವಾಗ ಅಲ್ಲಿ ಯಾವನೇ ಮುಸ್ಲಿಮನು ತನ್ನ ಸ್ವಾರ್ಥ 
ಲಾಭಗಳಿಗಾಗಿ ಇಸ್ಲಾಮಿನ ಹಿತಕ್ಕೆ ಹಾನಿಕರ ಮತ್ತು ಸತ್ಯನಿಷೇಧ ಹಾಗೂ ನಿಷೇಧಕರಿಗೆ ಹಿತಕರವಾಗುವ ರೀತಿಯಲ್ಲಿ ಮಾಡುವ ಯಾವುದೇ 
ಸೇವೆಯು ಸತ್ತ ವಿಶ್ವಾಸಕ್ಕೆ ವಿರುದ್ಧವಾದ ಕಾರ್ಯವಾಗಿದೆ. ಓರ್ವನು ದುರುದ್ದೇಶ ಭಾವನೆಯಲ್ಲದೆ ಅತ್ಯಗತ್ಯವಾದ ವೈಯಕ್ತಿಕ ಹಿತಕ್ಕಾಗಿ 
ಆ ರೀತಿ ಮಾಡಿದರೂ ಅದು ವಿಶ್ವಾಸಿಗೆ ಹೇಳಿಸಿದ ವರ್ತನೆಯಲ್ಲ ಆ ರೀತಿ ಯಾರೇ ವರ್ಶಿಸಿದರೂ ಅವನು ಸನ್ನಾರ್ಗದಿಂದ ಭ್ರಷ್ಟನಾಗಿದ್ದಾನೆ. 

3. ಇಲ್ಲಿ ಹಾತಿಬ್‌ರನ್ನು ಸಂಕೇತಿಸಲಾಗಿದೆ. ಅವರು ಯುದ್ಧ ಕಾಲದಲ್ಲಿ ತಮ್ಮ ತಾಯಿ, ಸಹೋದರ ಮತ್ತು ಮಕ್ಕಳನ್ನು ವೈರಿಗಳಿಂದ 
ರಕ್ಷಿಸಲಿಕ್ಕಾಗಿ ಈ ಕಾರ್ಯವೆಸಗಿದ್ದರು. ಆ ಕುರಿತು ನೀವು ಯಾರಿಗಾಗಿ ಈ ಮಹಾ ಅಪರಾಧವನ್ನೆಸಗಿರುವಿರೋ ಅವರು ಪುನರುತ್ಥಾನ ದಿನ 
ನಿಮ್ಮ ರಕ್ಷ ರಕ್ಷಣೆಗೆ ಬರಲಾರರು ಎಂದು ಹೇಳಲಾಗುತ್ತಿದೆ. ಅಲ್ಲಾಹನ ನ್ಯಾಯಾಲಯದಲ್ಲಿ ಯಾರೊಬ್ಬರೂ ಎದ್ದು ನಿಂತು ನಮ್ಮ ಪುತ್ರ ಅಥವಾ 
ಸಹೋದರನು ನಮಗಾಗಿ ತಪ್ಪುಮಾಡಿದ್ದಾನೆ, ಆದ್ದರಿಂದ ಅವನ ಶಿಕ್ಷೆಯನ್ನು ನಾವು ಅನುಭವಿಸುವೆವೆಂದು ಹೇಳುವ ದೈರ್ಯ ತೋರಲಾರರು. 
ಅಂದು ಪ್ರತಿಯೊಬ್ಬರೂ ತಂತಮ್ಮ ಚಿಂತೆಯಲ್ಲಿಯೇ ಮುಳುಗಿರುವರು, ಎಲ್ಲರೂ ತಂತಮ್ಮ ಕರ್ಮಗಳ ಶಿಕ್ಷೆಯಿಂದ ಪಾರಾಗುವ ಚಿಂತೆಯ 
ಹೊರತು ಇತರರ ಶಿಕ್ಷೆಯನ್ನು ವಹಿಸಿಕೊಳ್ಳುವವರಿರಬಲ್ಲರೆ? ಈ ವಿಷಯವನ್ನು ಕುರ್‌ಆನ್‌ ಅನೇಕ ಸಂದರ್ಭಗಳಲ್ಲಿ ಸ್ಪಷ್ಟ ಸ್ಪಷ್ಟವಾಗಿ ತಿಳಿಸಿದೆ. 
ಒಂದೆಡೆ ಹೀಗೆ ಹೇಳಿದೆ, "ಅಪರಾಧಿಯು ಅಂದಿನ ಶಿಕ್ಷೆಯಿಂದ ಪಾರಾಗಲಿಕ್ಕಾಗಿ ತನ್ನ ಮಕ್ಕಳನ್ನು, ಸಹೋದರರನ್ನು ತಮಗೆ ಆಶ್ರಯ ನೀಡು 
ತ್ತಿದ್ದ ತನ್ನ ಅತ್ಯಂತ ಆಪ್ತೇಷ್ಟರನ್ನು ಮತ್ತು ಭೂಮಿಯಲ್ಲಿರುವ ಎಲ್ಲ ಜನರನ್ನು ಪರಿಹಾರವಾಗಿ ನೀಡಲಿಚ್ಛಿಸಿ ಆ ಪರಿಹಾರವು ತನ್ನನ್ನು ಪಾರು 
ಗೊಳಿಸಬಹುದೆಂದು ಭಾವಿಸುವನು.'' (ಅಲ್‌ ಮಆರಿಜ್‌ 11-14) ಇನ್ನೊ. ೦ದೆಡೆಯಲ್ಲಿ ಹೀಗಿದೆ. ""ಅಂದು ಮಾನವನು ತನ್ನ ಸಹೋದರನಿಂದ, 
ತಾಯಿಯಿಂದ, ತಂದೆಯಿಂದ, ತನ್ನ ಪತ್ನಿಯಿಂದ ಮತ್ತು ತನ್ನ ಮಕ್ಕಳಿಂದ ದೂರ ಓಡುವನು. ಅದರಲ್ಲಿ ಪ್ರತಿಯೊಬ್ಬನಿಗೂ ಅಂದು ತನ್ನ 
ಹೊರತು ಬೇರೆ ಯಾರ ಪ್ರಜ್ಞೆಯೂ ನರರು (ಅಬಸ: 34-37) 

4. ಅರ್ಥಾತ್‌, ಭೂಲೋಕದ ಎಲ್ಲಸಂಬಂಧ, ಬಾಂಧವ್ಯ ಮತ್ತು ಸ್ನೇಹ ಸೌಹಾರ್ದಗಳು ಕಡಿದು ಹೋಗುವುದು. ಅಲ್ಲಿ ಮಾನವರ 
ವಿಚಾರಣೆಯು ಪಕ್ಷ, ಕುಟುಂಬ ಅಥವಾ ತಂಡ ರೂಪದಲ್ಲಿ ನಡೆಯುವುದಿಲ್ಲ. ಪ್ರತಿಯೊಬ್ಬನೂ ವೈಯಕ್ತಿಕವಾಗಿ ತನ್ನ ಲೆಕ್ಕ ಪತ್ರವನ್ನು 
ಸಮರ್ಪಿಸಬೇಕಾಗುವುದು. ಆದ್ದರಿಂದ ಈ ಲೋಕದಲ್ಲಿ ಯಾರೊಬ್ಬನೂ ಬಾಂಧವ್ಯ, ಗೆಳೆತನ ಅಥವಾ ಗುಂಪಗಾರಿಕೆಗಾಗಿ ಧರ್ಮ ಬಾಹಿರ 
ಕಾರ್ಯವನ್ನು ಮಾಡಬಾರದು. ಯಾಕೆಂದರೆ ಪ್ರತಿಯೊಬ್ಬನೂ ತನ್ನ ಕರ್ಮಗಳ ಶಿಕ್ಷೆಯನ್ನು ತಾನೇ ಅನುಭವಿಸಬೇಕಾಗುತ್ತದೆ. ಅವನ 
ವೈಯಕ್ತಿಕ ಹೊಣೆಗಾರಿಕೆಯಲ್ಲಿ ಯಾರೂ ಸಹಭಾಗಿಗಳಾಗಲಾರರು. 

5. ನಾವು ಹಿಂದೆ ಹೇಳಿದ ಹಾತಿಬ್‌ರ ಈ ಪ್ರಕರಣ ಮತ್ತು ಈ ಘಟನೆಯ ಕುರಿತು ಅವಶೀರ್ಣವಾಗಿರುವ ವಚನಗಳಿಂದ ಈ ಕೆಳಗಿನ 
ಅಂಶಗಳು ವ್ಯಕ್ತವಾಗುತ್ತದೆ. 

i) ವ್ಯಕ್ತಿಯು ಯಾವುದೇ ಉದ್ದೇಶದಿಂದ ಮಾಡಿದ್ದರೂ ಈ ಕೃತ್ಯವು ಸ್ವತಃ ಅಪ್ಪಟ ಬೇಹುಗಾರಿಕೆಯಾಗಿತ್ತು. ಅದು ಆ ಸಂದಿಗ್ಧ 
ಪರಿಸ್ಥಿತಿಯಲ್ಲಿ ಅತ್ಯಂತ ಅಪಾಯಕಾರಿ ವರ್ತನೆಯಾಗಿತ್ತು. ಅವರು ಆಕ್ರಮಣಕ್ಕಿಂತ ಮುಂಚೆ ವೈರಿಗಳಿಗೆ ಮಾಹಿತಿ ನೀಡಿದ್ದರು. ಮಾತ್ರವಲ್ಲ, 
ಅದು ಸಂಶಯಾತೀತವಾಗಿ ಸಾಬೀತಾಗಿತ್ತು. ಆರೋಪಿಯು ಸ್ವಂತ ಕೈ ಬರಹದಲ್ಲಿ ಬರೆದ ಪತ್ರವೇ ಲಭಿಸಿರುವುದರಿಂದ ಅಪರಾಧದ 
ದೃಢೀಕರಣಕ್ಕೆ ಬೇರೆ ಸಾಕ್ಷ್ಯದ ಅಗತ್ಯವಿರಲಿಲ್ಲ. ಅದಲ್ಲದೆ ಶಾಂತ ವಾತಾವರಣವಿರಲಿಲ್ಲ. ಯುದ್ಧದ ಪರಿಸ್ಥಿತಿಯಿತ್ತು. ಆದರೂ 


ಕಾಂಡ - 28 


60. ಅಲ್‌ ಮುಮ್ಹಹಿನಃ 309 


ಪ್ರವಾದಿವರ್ಯರು(ಸ) ಹಾತಿಬ್‌ರಿಗೆ ನಿರಪರಾಧಿತ್ವವನ್ನು ಸಾಬೀತುಪಡಿಸುವ ಅವಕಾಶವನ್ನು ಮುಚ್ಚಿದ ಕೋಣೆಯ ಬದಲಾಗಿ ಬಹಿರಂಗ 
ನ್ಯಾಯಾಲಯದಲ್ಲಿಸಾರ್ವಜನಿಕರ ಮುಂದೆಯೇ ನೀಡಿದರು. ಆಡಳಿತಗಾರರಿಗೆ ಯಾವ ಪರಿಸ್ಥಿತಿಯಲ್ಲಿಯೂ ಕೇವಲ ವೈಯಕ್ತಿಕ ತಿಳುವಳಿಕೆ 
ಮತ್ತು ಸಂಶಯದ ಆಧಾರದಲ್ಲಿ ಯಾರನ್ನಾದರೂ ಬಂಧಿಸುವ ಅಥವಾ ಗುಪ್ಪವಾಗಿ ವಿಚಾರಣೆ ನಡೆಸುವ ಕಾನೂನು ಕ್ರಮಗಳ ಹಕ್ಕು 
ಇಸ್ಲಾಮಿನಲ್ಲಿ ಇಲ್ಲವೆಂದು ಇದರಿಂದ ಸ್ಪಷ್ಟವಾಗಿ ಗ್ರಹಿಸಬಹುದು. 

ii. ಹಾತಿಬ್‌ರು ಕೇವಲ ಓರ್ವ ಸಾಮಾನ್ಯ ಮುಹಾಜಿರ್‌ ಆಗಿರಲಿಲ್ಲ. ಅವರು ಸಹಾಬಿಗಳಲ್ಲಿ ವಿಶಿಷ್ಟ ಸ್ಥಾನವಿದ್ದ ಬದ್ರ್‌ ನಲ್ಲಿ 
ಭಾಗವಹಿಸಿದ್ದ ಸಹಾಬಿಯಾಗಿದ್ದರು. ಆದರೂ ಅವರಿಂದ ಇಂಥ ಘೋರ ಅಪರಾಧ ಸಂಭವಿಸಿತ್ತು. ಅಲ್ಲಾಹನು ಅದನ್ನು ಕುರ್‌ಆನಿನಲ್ಲಿ 
ಉಗ್ರವಾಗಿ ಖಂಡಿಸಿರುವುದನ್ನು ಮೇಲಿನ ವಚನಗಳಲ್ಲಿಕಾಣಬಹುದು. ಹದೀಸ್‌ಗಳಲ್ಲಿಯೂ ಈ ಕಥೆಯನ್ನು ವಿವರವಾಗಿ ಉಲ್ಲೇಖಿಸಲಾಗಿದೆ. 
ಈ ಕಥೆಯನ್ನು ಪ್ರಸ್ತಾಪಿಸದ ವ್ಯಾಖ್ಯಾನಗಾರರು ವಿರಳ. ಒಟ್ಟಿನಲ್ಲಿ ಇದು ಸಹಾಬಿಗಳಿಂದಲೂ ತಪ್ಪು ಸಂಭವಿಸಬಹುದೆಂದು ದೃಢೀಕರಿಸುವ 
ಹಲವು ಸಾಕ್ಷ ;ಗಳಲ್ಲೊಂದಾಗಿದೆ. ಮಾನವೀಯ ದೌರ್ಬಲ್ಯಗಳಿಂದಾಗಿ ಅವರಿಂದಲೂ ತಪ್ಪು ಸಂಭವಿಸಬಹುದು. ಕಾರ್ಯತಃ ಅವು 
ಸಂಭವಿಸಿದೆ. ಅಲ್ಲಾಹ್‌ ಮತ್ತು ಪ್ರವಾದಿವರ್ಯರು(ಸ) ಸಹಾಬಿಗಳನ್ನು ಗೌರವಿಸಬೇಕೆಂದು ಉಪದೇಶಿಸಿದ್ದರೂ ಏನಾದರೂ ತಪ್ಪುಮಾಡಿದರೆ 
ಆ ಕುರಿತು ಮೌನವಾಗಿರಬೇಕೆಂದು ಅದರ ಅರ್ಥವಲ್ಲ, ಅನ್ಯಥಾ ಅಲ್ಲಾಹನು ತನ್ನ ಗ್ರಂಥದಲ್ಲಿ ಅವರುಗಳ ಪ್ರಸ್ತಾಪ ಮಾಡುತ್ತಿರಲಿಲ್ಲ. 
ಸಹಾಬಿಗಳು, ತಾಬಿಈಗಳು, ಹದೀಸ್‌ ಪಂಡಿತರು ಮತ್ತು ಕುರ್‌ಆನ್‌ ವ್ಯಾಖ್ಯಾನಗಾರರೂ ಅದರ ವಿವರಗಳನ್ನು ವರದಿ ಮಾಡುತ್ತಿರಲಿಲ್ಲ, 

11. ಈ ಪ್ರಕರಣದಲ್ಲಿ ಉಮರ್‌(ರ) ತಳೆದ ಅಭಿಪ್ರಾಯವು ಹಾತಿಬ್‌ರ ಕೃತ್ಯದ ಬಾಹ್ಯ ಸ್ಟರೂಪಕ್ಕೆ ಅನುಗುಣವಾಗಿತ್ತು. ಈ 
ಅಪರಾಧವು ಅಲ್ಲಾಹ್‌, ಅವನ ಪ್ರವಾದಿ(ಸ) ಮತ್ತು ಮುಸ್ಲಿಮರಿಗೆ ಬಗೆದ ಮಹಾ ದ್ರೋಹವೆಂದು ಅವರ ವಾದವಾಗಿತ್ತು. ಆದ್ದರಿಂದ 
ಹಾತಿಬ್‌ ಕಪಟ ವಿಶ್ವಾಸಿ ಮತ್ತು ವಧಾರ್ಹರಾಗಿದ್ದಾರೆಂದು ಅವರು ಬಗೆದಿದ್ದರು. ಆದರೆ ಪ್ರವಾದಿವರ್ಯರು(ಸ) ಅವರ ದೃಷ್ಟಿಕೋನವನ್ನು 
ತಿರಸ್ಕರಿಸಿ ಇಸ್ಲಾಮೀ. ದಂಡ ಸಂಹಿತೆಯ. ಮೂಲ ನಿಲುಮೆಯನ್ನು ತಿಳಿಸಿದರು: ಕೇವಲ ಕರ್ಮದ ಬಾಹ್ಯ ರೂಪವನ್ನು ನೋಡಿ ತೀರ್ಪು 
ನೀಡಬಾರದು. ಅದನ್ನು ಯಾರು ಮಾಡಿದ್ದಾರೆ ಮತ್ತು ಅವರ ಗತ ಜೀವನದ ಚಾರಿತ್ರ್ಯ ಹೇಗಿತ್ತು, ಹಿನ್ನೆಲೆಯ ಸಾಕ್ಷ್ಯಗಳು ಏನನ್ನು 
ಸೂಚಿಸುತ್ತಿವೆ ಇತ್ಯಾದಿ ವಿಷಯಗಳನ್ನು ಪರಿಗಣಿಸಬೇಕು. ವ್ಯಕ್ತಿಯ ಕೃತ್ಯವು ಬೇಹುಗಾರಿಕೆಯೆಂಬ ಬಗ್ಗೆ ಸಂಶಯವಿಲ್ಲ. ಆದರೆ ಇಸ್ಲಾಮ್‌ 
ಮತ್ತು ಮುಸ್ಲಿಮರೊಂದಿಗೆ ಈ ತನಕ ಅವರ ವರ್ತನೆ ಹೇಗಿತ್ತು? ಅದು ಅಲ್ಲಾಹ್‌ ಮತ್ತು ಮುಸ್ಲಿಮರನ್ನು ವಂಚಿಸಲಿಕ್ಕಾಗಿ ಆ ರೀತಿ 
ಮಾಡಿರುವರೆಂದು ನಿಚ್ಚಳ ಪಡಿಸುತ್ತಿದೆಯೇ? ಅವರು ಇಸ್ಲಾಮಿಗಾಗಿ ದೇಶತ್ಯಾಗ ಮಾಡಿ ಬಂದಿದ್ದಾರೆ. ಪ್ರಾಮಾಣಿಕರಲ್ಲದಿರುತ್ತಿದ್ದರೆ ಅಂಥ 
ಮಹಾ ತ್ಯಾಗ ಸಾಧ್ಯವಿತ್ತೇ? ಅವರು ನಿರ್ಣಾಯಕವಾದ ಬದ್ರ್‌ ಯುದ್ಧದಲ್ಲಿ ಭಾಗವಹಿಸಿದ್ದರು. ಅದು ತಮಗಿಂಶ ಮೂರು ಪಟ್ಟುಸಂಖ್ಯಾ 
ಬಲವಿದ್ದ ಸರ್ವಸಜ್ಜಿತ ವೈರಿಗಳ ವಿರುದ್ಧ ಪ್ರಾಣದ ಹಂಗು ತೊರೆದು ನಡೆಸಿದ ಹೋರಾಟವಾಗಿತ್ತು. ಇಂಥ ಓರ್ವರ ಪ್ರಾಮಾಣಿಕತೆಯನ್ನು 
ಶಂಕಿಸಬಹುದೇ? ಅಥವಾ ಅಂಥ ಓರ್ವರ ಮನದಲ್ಲಿ ಸತ್ಯನಿಷೇಧಕರೊಡನೆ ಕಿಂಚಿತ್ತಾದರೂ ಒಲವಿದೆಯೆಂದು ಅನುಮಾನಿಸಬಹುದೇ? 
ಅವರು ತನ್ನ ಕೃತ್ಯಕ್ಕೆ, ಮಕ್ಕಾದಲ್ಲಿರುವ ತನ್ನ ಹಾಗೂ ಇತರ ಮುಹಾಜಿರರ ಕುಟುಂಬಗಳು ಆರಕ್ಷಿತವಾಗಿರುವುದರಿಂದ ಪೀಡಿಸಲ್ಲಡದಿರಲಿಕ್ಕಾಗಿ 
ಈ ಉಪಾಯ ಹೂಡಿದ್ದೇನೆಂಬ ಕಾರಣ ನೀಡಿದ್ದರು. ವಸ್ತುಸ್ಥಿತಿಯೂ ಅದನ್ನು ಸಮರ್ಥಿಸುತ್ತಿತ್ತು. ಮಕ್ಕಾದಲ್ಲಿ ಅವರ ಗೋತ್ರದವರಿರಲಿಲ್ಲ. 
ಅಲ್ಲಿ ಅವರ ಕುಟುಂಬವಿತ್ತೆಂಬ ವಿಷಯವೂ ಸತ್ಯ. ಆದ್ದರಿಂದ ಅವರ ಈ ವಾದವನ್ನು ನಂಬದೆ ಅದು ಅವರ ಕೃತ್ಯದ ನೈಜ ಕಾರಣವಲ್ಲ 
ಬದಲಾಗಿ ವಂಚಿಸುವ ಉದ್ದೇಶವಿತ್ತೆಂದು ಅನುಮಾನಿಸುವುದಕ್ಕೆ ಆಧಾರವಿಲ್ಲ, ಕೇವಲ ಸ್ಥಹಿತಕ್ಕಾಗಿ ಮುಸ್ಲಿಮರ ಯುದ್ಧ ರಹಸ್ಯಗಳನ್ನು 
ವೈರಿಗಳಿಗೆ ತಿಳಿಸಿದರೆ, ಅದು ಸದುದ್ದೇಶಕ್ಕಾಗಿದ್ದರೂ ಪ್ರಾಮಾಣಿಕ ಮುಸ್ಲಿಮರಿಗೆ ಭೂಷಣವಲ್ಲವೆಂಬುದರಲ್ಲಿ ಸಂಶಯವಿಲ್ಲ. ಆದರೆ 
ಪ್ರಾಮಾಣಿಕ ಮುಸ್ಲಿಮನ ತಪ್ಪು ಮತ್ತು ಕಪಟ ವಿಶ್ವಾಸಿಯ ಬ್ರೋಹದಲ್ಲಿ ಬಹಳ ದೊಡ್ಡ ಅಂತರವಿದೆ. ಕೇವಲ ಕೃತ್ಯದ ಸ್ವರೂಪವನ್ನು ನೋಡಿ 
ಇಬ್ಬರಿಗೂ ಒಂದೇ ರೀತಿಯ ಶಿಕ್ಷೆ ನೀಡುವಂತಿಲ್ಲ. ಇದು ಈ ಪ್ರಕರಣದಲ್ಲಿ ಪ್ರವಾದಿವರ್ಯರು(ಸ) ನೀಡಿದ ತೀರ್ಪು. ಅಲ್ಲಾಹನು ಈ 
ಕುರ್‌ಆನ್‌ ವಚನಗಳಿಂದ ಅದನ್ನು ದೃಢೀಕರಿಸಿದ್ದಾನೆ. ಈ ಮೂರು ವಚನಗಳ ಗಾಢ ಅಧ್ಯಯನ ನಡೆಸಿದರೆ 'ಅವು ಖಂಡಿತವಾಗಿಯೂ 
ಹಾತಿಬ್‌ರನ್ನು ಆಕ್ಷೇಪಿಸುತ್ತಿವೆಯೆಂದು ತಿಳಿಯಬಹುದು. ಆದರೆ ಈ ಆಕ್ಷೇಪದ ಶೈಲಿಯು ಓರ್ವ ವಿಶ್ವಾಸಿಯೊಂದಿಗಿರುವಂತಿದೆಯೇ ವಿನಾ 
ಕಪಟ ವಿಶ್ವಾಸಿಯೊಂದಿಗಿರುವಂತಲ್ಲ. ಮಾತ್ರವಲ್ಲದೇ ಆತನ ಮೇಲೆ ಯಾವುದೇ ಆರ್ಥಿಕ ಅಥವಾ ದೈಹಿಕ ಶಿಕ್ಷೆ ವಿಧಿಸಲಿಲ್ಲ. ಬದಲಾಗಿ 
ಬಹಿರಂಗವಾಗಿ ಖಂಡಿಸಿ ಉಗ್ರ ಎಚ್ಚರಿಕೆ ನೀಡಿ ಬಿಡಲಾಗಿದೆ. ಅರ್ಥಾತ್‌, ಸಮಾಜದಲ್ಲಿ ಅಪರಾಧವೆಸಗಿರುವ ಓರ್ವ ವಿಶ್ವಾಸಿಯ ಮಟ್ಟಿಗೆ 
ಆತನ ಘನತೆಗೆ ಕುಂದುಂಟಾಗುವುದು ಮತ್ತು ಆತನ ಪ್ರಾಮಾಣಿಕತೆಗೆ ಕಳಂಕವುಂಟಾಗುವುದೂ ಬಹುದೊಡ್ಡ ಶಿಕ್ಷೆಗೆ ಸಮಾನವಾಗಿದೆ. 

iv. ಬದ್ರ್‌ ಯುದ್ಧದಲ್ಲಿ ಭಾಗವಹಿಸಿದ್ದ ಸಹಾಬಿಗಳ(ರ) ಶ್ರೇಷ್ಠತೆ ಕುರಿತು ಪ್ರವಾದಿವರ್ಯರು(ಸ), ಅಲ್ಲಾಹನು ಬದ್ರ್‌ನಲ್ಲಿ ಭಾಗಿ 
ಯಾದವರೊಡನೆ ನೀವು ಏನೇ ಮಾಡಿದರೂ ನಾನು ಕ್ಷಮಿಸುವೆನೆಂದು ಹೇಳಿರಬಹುದು "ನಿಮಗೇನು ಗೊತ್ತು?' ಎಂದು ಹೇಳಿರುವುದರ 
ಅರ್ಥ: ಬದ್ರ್‌ ನಲ್ಲಿ ಭಾಗವಹಿಸಿದವರು ಕೊಲೆ ನಡೆಸಿದರೂ ಕ್ಷಮಿಸಲಾಗುವುದು ಅಥವಾ ಈ ಲೋಕದಲ್ಲಿ ಯಥೇಚ್ಛವಾಗಿ ಅಪರಾಧಗಳನ್ನು 
ಮಾಡಬಹುದು, ಅವುಗಳನ್ನು ಅಲ್ಲಾಹನು ಪೂರ್ವ ಭಾವಿಯಾಗಿ ಕ್ಷಮಿಸಿರುವನೆಂದು ಎಂದಲ್ಲ, ಪ್ರವಾದಿ(ಸ) ಅಥವಾ ಯಾವ ಸಹಾಬಿಯೂ 


ಕಾಂಡ - 28 


310 | ತಪ್ಪೀಮುಲ್‌ ಕುರ್‌ಆನ್‌ 


ಅದಕ್ಕೆ ಅಂಥ ಅರ್ಥವನ್ನು ನೀಡಿಲ್ಲ. ಯಾರೊಬ್ಬ ಬದರೀ ಸಹಾಬಿಯೂ ಈ ಸುವಾರ್ತೆಯನ್ನು ಕೇಳಿ ನಮಗೆ ಅಪರಾಧವೆಸಗುವ ಮುಕ್ತ 
ಸ್ವಾತಂತ್ರ ್ಯವಿದೆಯೆಂದು ಭಾವಿಸಲಿಲ್ಲ, ಇದರ ಆಧಾರದಲ್ಲಿ ಬದರೀ ಸಹಾಬಿಗಳಲ್ಲಿಯಾರಾದರೂ ಅಪರಾಧವೆಸಗಿದರೆ ಶಿಕ್ಷಿಸ ಬೇಕಾಗಿಲ್ಲವೆಂಬ 
ನೀತಿಯನ್ನು ಇಸ್ಲಾಮೀ ಧರ್ಮ ಶಾಸ್ತ್ರದಲ್ಲಿ ರೂಪಿಸಿಲ್ಲ, ಈ ಮಾತನ್ನು ಹೇಳಿದ ಸಂದರ್ಭ ಮತ್ತು ಅದರಲ್ಲಿ ಉಪಯೋಗಿಸಿರುವ ನುಡಿಗಳನ್ನು 
ಪರಿಶೀಲಿಸಿದರೆ: ಬದ್ರ್‌ನಲ್ಲಿ ಭಾಗವಹಿಸಿದವರು ಅಲ್ಲಾಹ್‌ ಮತ್ತು ಅವನ ಧರ್ಮಕ್ಕಾಗಿ ತ್ಯಾಗೋಜ್ಜಲ ಮತ್ತು ಆತ್ಮಾರ್ಪಣೆಯ ಮಹಾಸೇವೆಯನ್ನು 
ಮಾಡಿದ್ದಾರೆ. ಆದ್ದರಿಂದ ಅಲ್ಲಾಹನು ಅವರ ಹಿಂದಿನ ಮತ್ತು ಮುಂದಿನ ಎಲ್ಲ ಪಾಪಗಳನ್ನು ಕ್ಷಮಿಸಿದ್ದಾನೆ. ಅವರ ಸೇವೆ ಮತ್ತು ಶಿಷ್ಟತೆಯನ್ನು 
ಗೌರವಿಸಿ ಇವರ ಈ ಅಪರಾಧವನ್ನು ಕೃಮಿಸಬಾರದೆಂದಿಲ್ಲ. ಆದ್ದರಿಂದ ಬದ್ರ್‌ನಲ್ಲಿ ಭಾಗವಹಿಸಿದ ಯಾರಲ್ಲಿಯೂ ದ್ರೋಹ ಅಥವಾ 
ಕಾಪಟ್ಯದ ಬಗ್ಗೆ ಶಂಕಿಸಬಾರದು. ಅವರು ತಮ್ಮ ಅಪರಾಧಕ್ಕೆ ನೀಡುವ ಕಾರಣಗಳನ್ನು ಒಪ್ಪಿಕೊಳ್ಳಬೇಕೆಂದು ಇದರಿಂದ ವ್ಯಕ್ತವಾಗುತ್ತದೆ. 

೪. ಸತ್ಯನಿಷೇಧಕರಿಗಾಗಿ ಕೇವಲ ಬೇಹುಗಾರಿಕೆ ನಡೆಸುವುದರಿಂದ ಓರ್ವ ಮುಸ್ಲಿಮನನ್ನು ಧರ್ಮಭ್ರಷ್ಟ ವಿಶ್ವಾಸದ್ರೋಹಿ ಅಥವಾ 
ಕಪಟಿಯೆಂದು ತೀರ್ಮಾನಿಸಲು ಸೂಕ್ತ ಕಾರಣವಲ್ಲವೆಂದು ಈ ಕುರ್‌ಆನ್‌ ವಚನ ಮತ್ತು ಪ್ರವಾದಿ ನುಡಿಗಳಿಂದ ಸ್ಪಷ್ಟವಾಗುತ್ತದೆ. ಆ ರೀತಿ 
ತೀರ್ಮಾನಿಸುವುದಕ್ಕೆ ಬೇರೆ ಪ್ರತ್ಯಕ್ಷ ಸಾಕ್ಷಿಗಳಿಂದ ಅದನ್ನು ದೃಢೀಕರಿಸಬೇಕಾಗುತ್ತದೆ. ಅನ್ಯಥಾ ಅದು ಸಾಮಾನ್ಯ ಅಪರಾಧವಾಗುವುದೇ 
ವಿನಾ ಧರ್ಮಭ್ರಷ್ಟತೆಯಾಗುವುದಿಲ್ಲ. 

vi. ಹಾಗೆಯೇ ಕುರ್‌ಆನಿನ ಈ ವಚನಗಳಿಂದ ಓರ್ವ ಮುಸ್ಲಿಮ್‌ ತನ್ನ ಹಾಗೂ ನಿಕಟ ಬಂಧುಗಳ ಪ್ರಾಣ ರಕ್ಷಣೆಗಾಗಿ ಅಥವಾ 
ಬೇರೆ ಯಾವುದೇ ಸ್ಥಿತಿಯಲ್ಲಿ ಸತ್ಯನಿಷೇಧಕರಿಗಾಗಿ ಬೇಹುಗಾರಿಕೆ ನಡೆಸುವುದು ಧರ್ಮಸಮೃತವಲ್ಲವೆಂದೂ ಸ್ಪಷ್ಟವಾಗುತ್ತದೆ. 

vii. ಬೇಹುಗಾರಿಕೆಗಾಗಿ ಉಮರ್‌ರು(ರ) ಹಾತಿಬ್‌ರ ವಧೆಗೆ ಅನುಮತಿಸಬೇಕೆಂದು ವಿನಂತಿಸಿದಾಗ ಪ್ರವಾದಿವರ್ಯರು(ಸ) ಅದು 
ವಧಾರ್ಹ ಅಪರಾಧವೆಂದು ಹೇಳಲಿಲ್ಲ. ಬದಲಾಗಿ ಅವರು ಬದ್ರ್‌ನಲ್ಲಿ ಭಾಗವಹಿಸಿದ್ದರು, ಅವರ ಪ್ರಾಮಾಣಿಕತೆ ದೃಢೀಕೃತವಾಗಿತ್ತು, ತನ್ನ 
ಕುಟುಂಬವನ್ನು ಅಪಾಯದಿಂದ ಪಾರುಗೊಳಿಸಲು ಆ ಕೃತ್ಯವೆಸಗಿದೆನೆಂಬ ಅವರ ವಿವರಣೆಯು ಸತ್ಯಸಂಧವಾಗಿದ್ದುದೇ ಕಾರಣವಾಗಿತ್ತು. 
ಇದರಿಂದ ಕರ್ಮಶಾಸ್ತ್ರಜ್ಞರು ಬೇಹುಗಾರನ ವಧೆಯೇ ಬೇಹುಗಾರಿಕೆಯ ಸಾಮಾನ್ಯ ಶಿಕ್ಷೆಯಾಗಿದೆ. ಬಹಳ ಪ್ರಬಲ ಮತ್ತು ಗಮನಾರ್ಹ 
ಕಾರಣಗಳಿದ್ದರೆ ಮಾತ್ರ ಅದಕ್ಕಿಂತ ಕಡಿಮೆ ಶಿಕ್ಷೆ ಅಥವಾ ಬೆದರಿಸಿ ಬಿಡಬಹುದು ಎಂದು ನಿರ್ಣಯಿಸಿದ್ದಾರೆ. ಆದರೆ ಕರ್ಮಶಾಸ್ತ್ರಜ್ಞರಲ್ಲಿ ಈ 
ವಿಷಯದಲ್ಲಿ ಭಿನ್ನಾಭಿಪ್ರಾಯವಿದೆ. ಮುಸ್ಲಿಮ್‌ ಬೇಹುಗಾರನಿಗೆ ಎಚ್ಚರಿಕೆಯ ಶಿಕ್ಷೆ (ತಆ್‌ಸೀರ್‌) ನೀಡಬೇಕೇ ಹೊರತು ವಧಿಸಬಾರದೆಂದು 
ಇಮಾಮ್‌ ಶಾಫಿಈ ಹಾಗೂ ಇತರ ಕೆಲವು ವಿದ್ವಾಂಸರ ಧೋರಣೆಯಾಗಿದೆ. ಇಮಾಮ್‌ ಅಬೂ ಹನೀಫ ಮತ್ತು ಔರಭಾಶಯವರು ಆತನಿಗೆ 
ದೈಹಿಕ ಹಿಂಸೆ ಮತ್ತು ದೀರ್ಫಕಾಲ ಜೈಲುಶಿಕ್ಷೆ. ನೀಡಬೇಕೆಂದು ಹೇಳಿದ್ದಾರೆ. ಮರಣ ದಂಡನೆಯೇ ವಿಧಿಸಬೇಕೆಂದು ಇಮಾಮ್‌ ಮಾಲಿಕ್‌ರ 
ಅಭಿಮತ. ಆದರೆ ಮಾಲಿಕಿ ಮದ್ದಬ್‌ನ ಇತರ ವಿದ್ವಾಂಸರಿಗೆ ಈ ವಿಷಯದಲ್ಲಿ. ಭಿನ್ನಾಭಿಪ್ರಾಯಗಳಿವೆ. ಅಶ್‌ಹಬ್‌ ಹೇಳುತ್ತಾರೆ. ಆಡಳಿತಗಾರರಿಗೆ 
ಈ ವಿಷಯದಲ್ಲಿ ವ್ಯಾಪಕ ನಿರ್ಣಯಾಧಿಕಾರವಿದೆ. ಅಪರಾಧ ಕೃತ್ಯ ಮತ್ತು ಅಪರಾಧಿಗಳ ಪರಿಸ್ಥಿತಿಯನ್ನು ನೋಡಿ ಅವರು ತಮ್ಮ 
ಸಂಶೋಧನೆಯಂತೆ (ಇಜ್‌ತಿಹಾದ್‌) ಶಿಕ್ಷೆಯನ್ನು ತೀರ್ಮಾನಿಸಬಹುದು. ಇಮಾಮ್‌ ಮಾಲಿಕ್‌ ಮತ್ತು ಇಬ್ನುಲ್‌ ಕಾಸಿಮ್‌ರಿಂದ ಇದೇ 
ಅಭಿಪ್ರಾಯ ಉದ್ಭರಿಸಲಾಗಿದೆ. ಇಬ್ನುಲ್‌ ಮಾಜಿಶ್‌ ಮತ್ತು ಅಬ್ದುಲ್‌ ಮಾಲಿಕ್‌ ಬಿನ್‌ ಹಬೀಬ್‌ ಹೇಳುತ್ತಾರೆ- ಅಪರಾಧಿಯು ನಿತ್ಯ 
ಗೂಢಚರ್ಯೆ ನಡೆಸುವವನಾಗಿದ್ದರೆ ಮರಣ ದಂಡನೆ ನೀಡಬೇಕು. ಮರಣದಂಡನೆಯೇ ಬೇಹುಗಾರಿಕೆಯ ಶಿಕ್ಷೆಯಾಗಿದ್ದರೂ ಅಪರಾಧಿಯು 
ಅದರಿಂದ ಪಶ್ಚಾತ್ತಾಪ ಪಟ್ಟು ಮರಳಿದರೆ ಕ್ಷಮ ನೀಡಬಹುದೆಂದು ಇಬ್ನು ವಹಬ್‌ರ ಅಭಿಮತ. ಅಪರಾಧಿಯ ಹಿನ್ನೆಲೆಯು ವಾಸ್ತವಿಕವೋ 
ಮೋಸವೋ ಎಂದು ತಿಳಿಯುವುದು ಹೇಗೆ? ಆದ್ದರಿಂದ ಆತನಿಗೆ ಮರಣ ದಂಡನೆಯನ್ನೇ ನೀಡಬೇಕೆಂದು ಸಹ್ನೂನ್‌ ಹೇಳುತ್ತಾರೆ. ಇಬ್ನುಲ್‌ 
ಕಾಸಿಮ್‌ರು ಈ ಅಭಿಪ್ರಾಯವನ್ನು ಬೆಂಬಲಿಸಿರುವುದಾಗಿಯೂ ವರದಿಯಾಗಿದೆ. ಅಸ್‌ಬಗ್‌ ಹೇಳಿದ್ದಾರೆ: ವೈರಿಗಳಲ್ಲಿರುವ ಗೂಢಚರರಿಗೆ 
ಮರಣದಂಡನೆ ನೀಡಬೇಕು. ಅದರೆ ಅವನು ಮುಸ್ಲಿಮರ ವಿರುದ್ಧ ವೈರಿಗಳಿಗೆ ಬಹಿರಂಗವಾಗಿ ನೆರವಾಗುವವನಾಗಿರದಿದ್ದರೆ ಮುಸ್ಲಿಮ್‌ 
ಅಥವಾ ದಿಮ್ಮಿ(ಇಸ್ಲಾಮೀ ರಾಷ್ಟ್ರದ ಮುಸ್ಲಿಮೇತರ ಪ್ರಜೆ)ಯಾಗಿರುವ ಬೇಹುಗಾರನಿಗೆ ಮರಣ ದಂಡನೆಯ ಹೊರತು ಬೇರೆ ಶಿಕ್ಷೆಗಳು 
ಸಾಕು. (ಅಹ್ಯಾಮುಲ್‌ ಕುರ್‌ಆನ್‌- ಇಬ್ದುಲ್‌ ಅರಬಿ, ಉಮ್ದತುಲ್‌ ಕಾರೀ- ಫಶ್‌ಹುಲ್‌ ಬಾರಿ) 

viii. ಅಪರಾಧ ಶೋಧಕ್ಕೆ ಅಗತ್ಯವಾದರೆ ಪುರುಷ ಆರೋಪಿಯನ್ನು ಮಾತ್ರವಲ್ಲ ಸ್ಪೀ ಆರೋಪಿಯ ಬಟ್ಟೆಯನ್ನು ಕಳಚಬಹುದೆಂದು 
ಮೇಲಿನ ಹದೀಸ್‌ನಿಂದ ವ್ಯಕ್ತವಾಗುತ್ತದೆ. ಅಲಿ(ರ), ರುಬೈರ್‌ ಮತ್ತು ಮಿಕ್ನಾದ್‌ರು(ರ) ಆ ಮಹಿಳೆಯನ್ನು ನಗ್ನಗೊಳಿಸಲಿಲ್ಲ. ಆದರೆ 
ಪತ್ರವನ್ನು ಕೊಡದಿದ್ದರೆ ನಗ್ನಗೊಳಿಸಿ ಶೋಧಿಸುವುದಾಗಿ ಆಕೆಯನ್ನು ಬೆದರಿಸಿದ್ದರು. ಆ ಕ್ರಿಯೆಯು ಧರ್ಮಸಮೃತವಲ್ಲದಿರುತ್ತಿದ್ದರೆ ಆ 
ಮೂವರು ಗಣ್ಯ ಸಹಾಬಿಗಳು ಆ ರೀತಿ ಬೆದರಿಸುತ್ತಿರಲಿಲ್ಲ ಅವರು ಮರಳಿ ಬಂದು ಪ್ರವಾದಿವರ್ಯರಿಗೆ(ಸ) ತಮ್ಮ ಕಾರ್ಯಾಚರಣೆಯ 
ವಿವರವನ್ನು ನೀಡಿರ ಬಹುದೆಂದು ಸಹಜವಾಗಿ ಊಹಿಸಬಹುದು. ಬಟ್ಟೆ ಕಳಚುವ ಬೆದರಿಕೆಯ ಕುರಿತು ಪ್ರವಾದಿವರ್ಯರು(ಸ) ಅತೃಪ್ತಿ 
ವ್ಯಕ್ತಪಡಿಸುತ್ತಿದ್ದರೆ ಖಂಡಿತವಾಗಿಯೂ ಉದ್ಭರಿಸಲಾಗುತ್ತಿತ್ತು. ಆದ್ದರಿಂದ ಕರ್ಮಶಾಸ್ತ್ರ ವಿದ್ಧಾಂಸರು ಅದನ್ನು ಧರ್ಮಸಮ್ಮತವೆಂದು 
ಹೇಳಿದ್ದಾರೆ. (ಉಮ್ದತುಲ್‌ ಕಾರಿಆ್‌) 


ಕಾಂಡ - 28 


69. ಅಲ್‌ ಮುಮ್ತಹಿನಃ 311 


ECTS ಓ.? ೨.೬ > ಓಂ ೨40 ಸಿದ್ಧ 
ಟೆ 1171.18. 1 Ve BS NSLS IKE ಟ್ರಿ 


ಲ SSE ಜೀ 


೨೨ ೨ ಗ 2133 ಯಲ 24 ಶಿ 
್ಲ ಛ್ರ ಲ್‌ ೨ 
ಗ್ರ. ವಗರ 13 ತ್‌್‌ ಕ ಶಿ 
Ls 16% ವಿ ಜಸಿ IBS di Ca lls 
ತತ 


೨೫೫ 5 65 4054 EE ಪ 


(4-5) ನಿಮಗೆ ಇಬ್ರಾಹೀಮ್‌ ಮತ್ತು ಅವರ ಸಂಗಾತಿಗಳಲ್ಲಿ ಒಂದು ಉತ್ತಮ ಆದರ್ಶವಿದೆ. ಅವರು ತಮ್ಮ 
ಜನಾಂಗದೊಡನೆ “ನಾವು ನಿಮ್ಮಿಂದ ಹಾಗೂ ನೀವು ಅಲ್ಲಾಹನನ್ನು ಬಿಟ್ಟು ಪೂಜಿಸುತ್ತಿರುವ ಈ ಆರಾಧ್ಯ ವಸ್ತುಗಳಿಂದ 
ಸಂಪೂರ್ಣ ಅಸಂತುಷ್ಠರಾಗಿದ್ದೇವೆ. ನಾವು ನಿಮ್ಮನ್ನು ಧಿಕ್ಕರಿಸಿದೆವು.* ನೀವು ಏಕೈಕನಾದ ಅಲ್ಲಾಹನ ಮೇಲೆ ವಿಶ್ವಾಸವಿರಿಸುವ 
ವರೆಗೆ ನಮ್ಸ ನಿಮ್ಮೊಳಗೆ ಶಾಶ್ವತವಾಗಿ ದ್ವೇಷ ಮತ್ತು ವೈರತ್ವ ಉಂಟಾಯಿತು' ಎಂದು ಸ್ಪಷ್ಟವಾಗಿ ಹೇಳಿಬಿಟ್ಟರು. ಆದರೆ 
ಇಬ್ರಾಹೀಮರು, ತಮ್ಮ ತಂದೆಯೊಡನೆ. "ನಾನು ಖಂಡಿತ. ನಿಮ್ಮ ಕ್ಷಮೆಗಾಗಿ ಪ್ರಾರ್ಥಿಸುವನು ಮತ್ತು ಅಲ್ಲಾಹನಿಂದ 
ನಿಮಗಾಗಿ ಏನಾದರೂ ಪಡಕೊಳ್ಳಲು ನನಗೆ ಸಾಧ್ಯವಿಲ್ಲ” ಎಂದು ಹೇಳಿದುದು (ಇದಕ್ಕೆ ಹೊರತಾಗಿದೆ) ಮತ್ತು 
(ಇಬ್ರಾಹೀಮ್‌ ಹಾಗೂ ಅವರ ಸಂಗಾತಿಗಳ ಪ್ರಾರ್ಥನೆ ಇದಾಗಿತ್ತು;) "ನಮ್ಮ ಪ್ರಭೂ, ನಾವು ನಿನ್ನ ಮೇಲೆಯೇ ಭರವಸೆ 
ಯನ್ನಿರಿಸಿದೆವು, ನಿನ್ನ ಕಡೆಗೇ ನಾವು ವಾಲಿದೆವು ಮತ್ತು ನಿನ್ನ ಸನ್ನಿಧಿಗೇ ನಮಗೆ ಮರಳಲಿಕ್ಕಿದೆ. ನಮ್ಮಪ್ರಭೂ, ನಮ್ಮನ್ನು 


6. ಅರ್ಥಾಶ್‌, ನಾವು ನಿಮ್ಮನ್ನು ತಿರಸ್ಕರಿಸುತ್ತೇವೆ. ನೀವು ಸತ್ಯದಲ್ಲಿದ್ದೀರಿ ಅಥವಾ ನಿಮ್ಮ ಧರ್ಮವು ಸತ್ಯವೆಂದು ನಾವು ನಂಬುವುದಿಲ್ಲ. 
ಮಿಥ್ಯ ವ್ಯವಸ್ಥೆಗಳನ್ನು ತಿರಸ್ಕರಿಸಬೇಕಾದುದು ಅಲ್ಲಾಹನ ಮೇಲಿನ ವಿಶ್ವಾಸದ ಅನಿವಾರ್ಯ ಬೇಡಿಕೆಯಾಗಿದೆ. 


Weta BSA SLi ay ೩%) ಆಯು) 5d 
“ಮಿಥ್ಯ ವ್ಯವಸ್ಥೆಯನ್ನು ತಿರಸ್ಕರಿಸಿ, ಅಲ್ಲಾಹನಲ್ಲಿ ವಿಶ್ವಾಸವಿರಿಸುವವನು ಎಂದಿಗೂ ಕಡಿದು ಹೋಗದ ಬಲಿಷ್ಠ ಹಗ್ಗವನ್ನು ಹಿಡಿ 
ನು.'' (ಅಲ್‌ ಬಕರ: 256) 

7. ಬೇರೆ ಮಾತುಗಳಲ್ಲಿ ಅದರ ತಾತ್ಪರ್ಯ ಹೀಗಿದೆ: ಪ್ರವಾದಿ ಇಬ್ರಾಹೀಮ್‌ರು(ಅ) ತಮ್ಮ ನಿಷೇಧಕ ಮತ್ತು ಬಹುದೇವಾರಾಧಕ 
ಸಮುದಾಯದೊಂದಿಗಿನ ಎಲ್ಲ: ಸಂಬಂಧಗಳನ್ನು ಕಡಿದುಕೊಂಡಿರುವುದಾಗಿ ಸುಸ್ಪಷ್ಟವಾಗಿ ಸಾರಿರುವುದು ನಿಮಗೆ ಅನುಕರಣಾರ್ಹವಾಗಿದೆ. 
ಆದರೆ ಅವರು. ತಮ್ಮ ಬಹುದೇವಾರಾಧಕರಾದ ತಂದೆಗಾಗಿ ಮಾಡಿದ ಕ್ಷಮಾ ಪ್ರಾರ್ಥನೆಯ ವಾಗ್ದಾನ ಮಾಡಿ ಆ ರೀತಿ ಪ್ರಾರ್ಥಿಸಿರುವುದು 
ನಿಮ್ಮ ಪಾಲಿಗೆ ಅನುಕರಣಾರ್ಹವಲ್ಲ, ಯಾಕೆಂದರೆ ಸತ್ಯ ವನ್ನು ಮನಃಪೂರ್ವಕ ನಿರಾಕರಿಸುವವರೊಡನೆ ಸ ಸತ್ಯ ವಿಶ್ವಾಸಿಗಳು ಆ ರೀತಿಯ ಪ್ರೀತಿ 
ಮತ್ತು ಸಹಾನುಭೂತಿಯ ಸಂಬಂಧವನ್ನು ಇರಿಸಬಾರದು. ಇದನ್ನು ಅಲ್ಲಾಹನು ಈ ರೀತಿ ಸ್ಪಷ್ಟವಾಗಿ ವಿವರಿಸಿದ್ದಾನೆ. 


sd 35 SSA ಗ Gl SE u 

"ಬಹುದೇವ ಏಶ್ವಾಸಿಗಳು, ಅವರು ಎಷ್ಟೇ ಆಪ್ತರಾಗಿದ್ದರೂ ಪಾಪ ವಿಮೋಚನೆಗಾಗಿ ಏಕದೇವನೊಡನೆ ಪ್ರಾ ೨ರ್ಥಿಸುವುದು ಪ್ರವಾದಿ 

ಮತ್ತು ಸತ್ಯವಿಶ್ಚಾಸಿಗಳಿಗೆ ಭೂಷಣವಲ್ಲ'' (ಅತ್ರೌಬ: 113)": 
ಆದ್ದರಿಂದ ಇಬ್ರಾಹೀಮ್‌ರು(ಅ) ಹೀಗೆ ಮಾಡಿರುವರೆಂಬ ಆಧಾರದಲ್ಲಿ ಯಾವೊಬ್ಬ ಮುಸ್ಲಿಮನೂ ತನ್ನ ಸತ್ಯನಿಷೇಧಕರಾದ ಆಪ್ತರ 
ಪಾಪ ವಿಮೋಚನೆಗಾಗಿ ಪ್ರಾರ್ಥಿಸಬಾರದು. ಇರಲಿ, ಇಬ್ರಾಹೀಮರು(ಅ) ಆ ರೀತಿ ಯಾಕೆ ಮಾಡಿದರು, ಆ ಪ್ರಾರ್ಥನೆಯನ್ನು ಅವರು 
ರೂಢಿಗೊಳಿಸಿದ್ದರೇ? ಈ ಪ್ರಶ್ನೆಗೆ ಕುರ್‌ಆನಿನಲ್ಲಿಯೇ ವಿವರವಾದ ಉತ್ತರ ಲಭಿಸುತ್ತದೆ. ಪ್ರವಾದಿ ಇಬ್ರಾ ್ರಾಹೀಮರನ್ನು ತಂದೆಯು 
ಮನೆಯಿಂದ ಹೊರಹಾಕಿದರು. ಮನೆಯಿಂದ ಹೊರಡುವಾಗ ಅವರು ತಂದೆಯೊಡನೆ ಹೇಳಿದರು: ಆ ಪ WR LS 
“ನಿಮಗೆ ಸಲಾಮ್‌, ನಿಮ್ಮ ಪಾಪವನ್ನು ಕ್ಷ! ಕ್ಷಮಿಸಲಿಕ್ಕಾಗಿ ನಾನು ಅಲ್ಲಾಹನೊಡನೆ ಪ್ರಾರ್ಥಿಸುವೆನು.'' (ಮ 47) ಈ ವಾಗ್ದಾನದಂತೆ 
ಅವರು ಅಲ್ಲಾಹನೊಡನೆ ತಂದೆಯ ಪಾಪ ವಿಮೋಚನೆಗಾಗಿ ಎರಡು ಬಾರಿ ಪ್ರಾ ್ರಾರ್ಥಿಸಿದ್ದರು. ಒಂದು ಪ್ರಾರ್ಥನೆಯು ಇಬ್ರಾಹೀಮ್‌ 


ಕಾಂಡ - 28 


312 ತಪ್ಪೀಮುಲ್‌ ಕುರ್‌ಆನ್‌ 


66:39:02 ಐ ಕಿ: abs 64 ಇಬ ಯಾಟಿ4 5 
ಸತ್ಯನಿಷೇಧಿಗಳ ಪಾಲಿಗೆ ಪರೀಕ್ಷಾ ಸಾಧನವಾಗಿ ಮಾಡಿ ಬಿಡಬೇಡ್‌ ಮತ್ತು ನಮ್ಮ ಪ್ರಭೂ, ನಮ್ಮ ತಪ್ಪುಗಳನ್ನು ಕ್ಷಮಿಸು, 
ನಿಸ್ಸಂದೇಹವಾಗಿಯೂ ನೀನೇ ಪ್ರಬಲನೂ ಯುಕ್ತಿಪೂರ್ಣನೂ ಆಗಿರುತ್ತೀ.' 


ಅಧ್ಯಾಯದ ವಚನದಲ್ಲಿದೆ. ಆಟ 5:1 653 64193 ಪ ಡೈ] "ನಮ್ಮ ಪ್ರಭೂ, ವಿಚಾರಣಾ ದಿನದಲ್ಲಿ ನೀನು 
ನನ್ನ ತಂದೆತಾಯಿಗಳು ಮತ್ತು ವಿಶ್ನಾಸಿಗಳ ಪಾಪಗಳನ್ನು ಕ್ಷಮಿಸು.'' ಅಶ್ಲುಅರಾ ಅಧ್ಯಾಯದ 86ನೇ ವಚನದಲ್ಲಿ ಇನ್ನೊಂದು ಪ್ರಾರ್ಥನೆ 
ಇದ: ನಿಟ ೫ ಜೃ) dh 04 ಸ. ''ಪ್ರಭೂ, ನೀನು ನನ್ನ ತಂದೆಯ ಪಾಪಗಳನ್ನು ಕ್ಷಮಿಸು. ಅವರು 
ಪಥಭ್ರಷ್ಟರಲ್ಲಿ ಸೇರಿದ್ದಾರೆ. ಮಾನವರನ್ನು ಎದ್ದೇಳಿಸುವ ದಿನದಲ್ಲಿ ನೀನು ನನ್ನನ್ನು ಅವಮಾನಿಸಬೇಡ.'' ಅನಂತರ ತಾನು ಏಕದೇವನೊಡನೆ 
ಕ್ಷಮೆಗಾಗಿ ಪ್ರಾರ್ಥಿಸುತ್ತಿರುವ ತಂದೆಯು ವಸ್ತುತಃ ದೇವನ ಬದ್ಧ ವೈರಿಯೆಂದು ಅವರಿಗೆ ಮನವರಿಕೆಯಾಯಿತು. ಇದರಿಂದಾಗಿ ಅವರು 


ಪಿತೃ ಸಂಬಂಧದಿಂದ ವಿರಕ್ತನಾಗಿ, ತಂದೆಯೊಂದಿಗಿನ ಸ್ನೇಹಾನುಕಂಪವನ್ನು ತೊರೆದರು. ಆತೌಬ: 114ರಲ್ಲಿ ಅದನ್ನು ಹೀಗೆ ಸ್ಪಷ್ಟಪಡಿಸಲಾಗಿದೆ. 
[id 


ESN SA ESS GSS eb SY ENE ss 

""ಇಬ್ರಾಹೀಮರು ತಂದೆಯೊಂದಿಗೆ ಮಾಡಿದ ಒಂದು ವಾಗ್ದಾನಕ್ಕಾಗಿ ಅವರಿಗಾಗಿ ಪ್ರಾರ್ಥಿಸಿದ್ದರು. ಅನಂತರ ತಂದೆಯು ಅಲ್ಲಾಹನ 
ವೈರಿಯೆಂದು ಮನವರಿಕೆಯಾದಾಗ ಅವರು ತಂದೆಯೊಂದಿಗಿನ ಅಸಂತೃಪ್ತಿ ಬಹಿರಂಗ ಪಡಿಸಿದರು. ವಸ್ತುತ ಇಬ್ರಾಹೀಮರು ಕೋಮಲ 
ಹೃದಯಿ ಮತ್ತು ಸಹನಾ ಶೀಲರಾಗಿದ್ದರು.'' ಈ ವಚನದ ಗಾಢ ಅಧ್ಯಯನ ನಡೆಸಿದರೆ ಪ್ರವಾದಿಗಳು ತಮ್ಮ ಕೊನೆಗಾಲದ ತನಕ ನಿರ್ವಹಿಸಿದ 
ಕರ್ಮಗಳು ಮಾತ್ರ ಅನುಕರಣಾರ್ಹವೆಂಬ ಮೂಲ ತತ್ವ ಸ್ಪಷ್ಟವಾಗುತ್ತದೆ. ಕ್ರಮೇಣ ಅವರು ವರ್ಜಿಸಿದ, ಅಲ್ಲಾಹನು ಮುಂದುವರಿಸಲು 
ಅನುಮತಿಸದ ಅಥವಾ ಧರ್ಮಶಾಸ್ತ್ರವು ನಿಷೇಧಿಸಿರುವ ಪ್ರವಾದಿ ಚರ್ಯೆಗಳು ಅನುಕರಣಾರ್ಹವಲ್ಲ, ಅಂಥ ಕರ್ಮವನ್ನು ನಿರ್ದಿಷ್ಟ 
ಪ್ರವಾದಿಯು ಆ ರೀತಿ ಮಾಡಿರುವರೆಂಬ ಕಾರಣಕ್ಕಾಗಿ ಯಾರೂ ಪಾಲಿಸಬಾರದು. 

ಇಲ್ಲಿ ವಾಚಕರ ಮನದಲ್ಲಿ ಇನ್ನೊಂದು ಪ್ರಶ್ನೆ ಉದ್ದರಿಸಬಹುದು. ಈ ವಚನದಲ್ಲಿ ಇಬ್ರಾಹೀಮರ ಮಾದರೀ ಯೋಗ್ಯ ಹೇಳಿಕೆಗಳಿಗೆ 
ಅಪವಾದವಾಗಿರುವ ಆದೇಶಕ್ಕೆ 2 ಮುಖಗಳಿವೆ. 1) ಅವರು ತನ್ನ ತಂದೆಯೊಡನೆ ಹೇಳಿದರು: ನಾನು ನಿಮ್ಮ ಪಾಪ ವಿಮೋಚನೆಗಾಗಿ 
ಪ್ರಾರ್ಥಿಸುತ್ತೇನೆ. 11) ಅಲ್ಲಾಹನಿಂದ ನಿಮಗೇನಾದರೂ ಕೊಡಿಸಲು ನನ್ನಿಂದ ಸಾಧ್ಯವಿಲ್ಲ ಆರಂಭದ ಮಾತು ಅನುಕರಣಾರ್ಹವಲ್ಲದ 
ಕಾರಣವನ್ನು ಸುಲಭದಲ್ಲಿ ಗ್ರಹಿಸಬಹುದು. ಎರಡನೆಯ ಮಾತು ಕೂಡಾ ಅನುಕರಣೆಗೆ ಅನರ್ಹಗೊಳಿಸುವುದಕ್ಕೆ ಅದರಲ್ಲಿ ಯಾವ 
ದೋಷವಿದೆ. ಅದು ಸತಃ ನಿಜವಲ್ಲವೇ ಎಂಬುದರ ಉತ್ತರ, ಒಬ್ಬರು ಇನ್ನೊಬ್ಬರಿಗೆ ನಿರ್ದಿಷ್ಟವಿಷಯದ ಬಗ್ಗೆ ವಾಗ್ದಾನ ಮಾಡಿದರೆ ಅದಕ್ಕಿಂತ 
ಹೆಚ್ಚಾಗಿ ನನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲವೆಂದು ಹೇಳಿದರೆ ಅದಕ್ಕಿಂತ ಹೆಚ್ಚಾಗಿ ಏನಾದರೂ ಮಾಡಲು ಸಾಧ್ಯವಿದ್ದರೆ ನಾನು ಅದನ್ನೂ 
ಮಾಡುತ್ತಿದ್ದೆ ಎಂದಾಗುತ್ತದೆ. ಇದು ಅವರಿಗೆ ಮತ್ತೊಬ್ಬರೊಡನಿರುವ ಗೌರವಾದರ ಮತ್ತು ಸುದೃಢ ಸಂಬಂಧದ ನಿದರ್ಶನವಾಗಿದೆ. 
ಆದ್ದರಿಂದಲೇ ಪ್ರವಾದಿ ಇಬ್ರಾಹೀಮರ(ಅ) ಈ ಮಾತನ್ನು ಅನುಕರಣಾರ್ಹವಲ್ಲವೆಂಬ ಸಾಲಿಗೆ ಸೇರುತ್ತದೆ. ಏಕೆಂದರೆ ಅಲ್ಲಾಹನಿಂದ 
ಯಾರಿಗಾದರೂ ಪಾಪ ವಿಮೋಚನೆ ಗಳಿಸಿಕೊಡಲು ಓರ್ವ ಪ್ರವಾದಿಯ ಶಕ್ತಿಗೂ ಮೀರಿದೆ. ಈ ಪ್ರಶ್ನೆಗೆ ಅಲ್ಲಾಮಾ ಆಲೂಸಿಯವರು ತನ್ನ 
ರೂಹುಲ್‌ ಮಆನಿಯಲ್ಲಿಯೂ ಇದೇ ಉತ್ತರ ನೀಡಿದ್ದಾರೆ. 

8. ಸತ್ಯವಿಶ್ವಾಸಿಗಳು ಸತ್ಯನಿಷೇಧಕರಿಗೆ ಪರೀಕ್ಷೆಯಾಗುವ ಅನೇಕ ರೂಪಗಳಿರಬಹುದು. ಅವುಗಳ ಬಗ್ಗೆ ವಿಶ್ವಾಸಿಗಳು ಅಲ್ಲಾಹನ 
ಅಭಯ ಯಾಚಿಸಬೇಕು. ಉದಾಹರಣೆಗೆ: 1) ಸತ್ಯನಿಷೇಧಕರು ಸತ್ಯವಿಶ್ಚಾಸಿಗಳನ್ನು ಸೋಲಿಸಿ ಈ ವಿಜಯಕ್ಕೆ ನಾವು ಸತ್ಯವಾದಿಗಳು ಮತ್ತು 
ವಿಶ್ವಾಸಿಗಳು ಅಸತ್ಯವಾದಿಗಳಾಗಿರುವುದು, ಹಾಗೆಯೇ ಅವರು ದೇವ ಸಂಪ್ರೀತಿಗೆ ಪಾತ್ರರಾಗಿದ್ದರೆ ನಮಗೆ ಅವರನ್ನು ಸೋಲಿಸಲು ಹೇಗೆ 
ಸಾಧ್ಯವಿತ್ತೆಂದು ಎತ್ತಿ ತೋರಿಸುವುದು. 11) ಸತ್ಯವಿಶ್ವಾಸಿಗಳನ್ನು ಸತ್ಯನಿಷೇಧಕರು ಅಸಹನೀಯವಾಗಿ ಹಿಂಸಿಸಿ ಪೀಡಿಸುತ್ತಾರೆ. ಕೊನೆಗೆ ಪೀಡಿತ 
ಸತ್ಯವಿಶ್ವಾಸಿಗಳು ತಮ್ಮ ಮತ ಧರ್ಮಗಳನ್ನು ತೊರೆಯುವ ಮಟ್ಟಿಗೆ ಆಸಹಾಯಕರಾಗುತ್ತಾರೆ. ಇದು ಜಗತ್ತಿನಾದ್ಯಂತ ಸತ್ಯವಿಶ್ನಾಸಿಗಳನ್ನು 
ಹಾಸ್ಯಾಸ್ಪದಗೊಳಿಸುತ್ತದೆ. ಧರ್ಮ ಮತ್ತು ಧರ್ಮಾನುಯಾಯಿಗಳು ನಿಂದನೆಗೆ ಗುರಿಯಾಗುತ್ತಾರೆ. 111) ಸತ್ಯವಿಶ್ವಾಸಿಗಳು ಸತ್ಯಧರ್ಮವನ್ನು 
ಪ್ರತಿನಿಧಿಸುವ ಉನ್ನತ ಸ್ಥಾನಕ್ಕೆ ತಲುಪಿದರೂ ಆ ಸ್ಥಾನಕ್ಕೆ ಭೂಷಣವಾದ ನೈತಿಕ ಶ್ರೇಷ್ಠತೆಯಿಲ್ಲ! ದಿರುವುದು ಮತ್ತು ಸಾಮಾನ್ಯವಾಗಿ ಅಜ್ಞಾನ 
ಜನ್ಯ ಸಮಾಜದಲ್ಲಿರುವಂಥ ಕುಂದು ಕೊರತೆಗಳು ಅವರ ಚಾರಿತ್ರ್ಯದಲ್ಲಿಯೂ ಕಾಣಿಸುವುದು. ಹೀಗೆ ಸತ್ಯನಿಷೇಧಕರಿಗೆ ಈ ಧರ್ಮದಲ್ಲಿ 


ಕಾಂಡ - 28 


69.. ಅಲ್‌ ಮುಮ್ತಹಿನಃ 313 


“2 rg ಲ್ಪ ಬಜ ಚ ೨ ಛ್‌ 2 ್‌ ್‌ತಘ್ಛ್ಚ 
BABIES SSS AS NUS 
PA 


SES A EC SIAL (ಟಂ 1 ಹಿಹ್ಕತಿ ಶ್ರ 

0. ಲ| LD ಜಟ್‌ ಕಿ 3 €8 ಅ K 9» ಓಂ 

ಸಯ NPAT 3 AUS ಗಗ 
FA 


[aS ಲ 


೨ 2೨ 8೨ ¢ ೨ ೨. ಹ; ಜಿಸಿ“ ಕ] ೨, ೨ ಓಂ ಖೂ ೨2 ಸಿ 
ಅಲಿ dM ಥಿ). ಡಿ 1೨1/5 6! pL HE 


0151 ESAS ಯ SHES ಆ) ಆಜಿ ಬುಸು 

(6) ನಿಮಗೆ ಮತ್ತು ಅಲ್ಲಾಹನಲ್ಲೂ ಪುನರುತ್ಥಾನ ದಿನದಲ್ಲೂ ನಿರೀಕ್ಷೆ ಇರಿಸಿರುವ ಪ್ರತಿಯೊಬ್ಬನಿಗೆ, ಅವರ 
ಚರ್ಯೆಯಲ್ಲಿಉತ್ತಮ ಆದರ್ಶವಿದೆ” ಯಾರಾದರೂ ಇದರಿಂದ ವಿಮುಖರಾದರೆ, ಅಲ್ಲಾಹನು ನಿರಪೇಕ್ಷನೂ ಸ್ವಯಂ 
ಪ್ರಶಂಸಾರ್ಹನೂ ಆಗಿರುತ್ತಾನೆ." 

(7) ಇಂದು ನೀವು ಯಾರೊಂದಿಗೆ ವೈರ ಬೆಳೆಸಿಕೊಂಡಿರುವಿರೋ ಅವರ ಮತ್ತು ನಿಮ್ಮ ನಡುವೆ ಅಲ್ಲಾಹನು 
ಎಂದಾದರೂ ಸ್ನೇಹವನ್ನು ಉಂಟು ಮಾಡಿ ಬಿಡಲೂಬಹುದು.'" ಅಲ್ಲಾಹನು ಬಹಳ ಸಮರ್ಥನಾಗಿದ್ದಾನೆ ಮತ್ತು 
ಅಲ್ಲಾಹನು ಅತ್ಯಂತ ಕ್ಷಮಾಶೀಲನೂ ಕರುಣಾ ಹಾಳುವೂ ಆಗಿರುತ್ತಾನೆ. 

(8-9) ಧರ್ಮದ ವಿಷಯದಲ್ಲಿ ನಿಮ್ಮೊಡನೆ ಯುದ್ಧ ಮಾಡಿರದ ಹಾಗೂ ನಿಮ್ಮನ್ನು ನಿಮ್ಮ ಮನೆಗಳಿಂದ ಹೊರ 
ಹಾಕಿರದವರೊಂದಿಗೆ ಸೌಜನ್ಯ ಹಾಗೂ ನ್ಯಾಯದೊಂದಿಗೆ ವರ್ತಿಸುವುದರಿಂದ ಅಲ್ಲಾಹನು ನಿಮ್ಮನ್ನು ತಡೆಯುವುದಿಲ್ಲ. 


ನಮ್ಮ ಧರ್ಮಕ್ಕಿಂತ ಶ್ರೇಷ್ಠವಾದ ಯಾವ ವೈಶಿಷ್ಟ್ಯಗಳಿವೆ? ಎಂದು ಪ್ರಶ್ನಿಸುವ ಅವಕಾಶ ಲಭಿಸುವುದು. (ಹೆಚ್ಚಿನ ವಿವರಣೆಗಾಗಿ ನೋಡಿರಿ: 
ತಪ್ಪೀಮುಲ್‌ ಕುರ್‌ಆನ್‌, ಭಾಗ-2 ಯೂನುಸ್‌: ಟಿಪ್ಪಣಿ-83) 

9. ಅರ್ಥಾತ್‌, ಅದೊಂದು ದಿನ ಅಲ್ಲಾಹನ ಮುಂದೆ ಹಾಜರಾಗಬೇಕಾಗಿದೆಯೆಂದು ನಿರೀಕ್ಷಿಸುತ್ತಿರುವ ಮತ್ತು ಅಲ್ಲಾಹನ 
ಅನುಗ್ರಹಕ್ಕೆ ಪಾತ್ರವಾಗಿ ಪರಲೋಕದಲ್ಲಿ ತಾನು ವಿಜಯಿಯಾಗಬೇಕೆಂದು ಬಯಸುವವನು. | 

10. ಅರ್ಥಾತ್‌, ಅಲ್ಲಾಹನ ಧರ್ಮದಲ್ಲಿ ವಿಶ್ವಾಸವಿರಿಸಿರುವೆವೆಂದು ವಾದಿಸುತ್ತಾ ಅವನ ವೈರಿಗಳೊಂದಿಗೆ ಮೈತ್ರಿ ಬೆಳೆಸುವಂಥ ಸತ್ಯ 
ವಿಶ್ವಾಸಿಗಳ ಯಾವ ಅಗತ್ಯವೂ ಅಲ್ಲಾಹನಿಗಿಲ್ಲ ಅವನು ನಿರಪೇಕ್ಷನು. ಅವನ ದೇವತ್ವವು ಈ ಮಂದಿ ಆತನನ್ನು ದೇವನೆಂದು ಒಪ್ಪ ಬೇಕೆಂಬು 
ದನ್ನು ಅವಲಂಬಿಸಿಲ್ಲ, ಅವನು ಸ್ವಯಂ ಸ್ತುಹ್ಯಾರ್ಹನಾಗಿದ್ದಾನೆ. ಅವನ ಪ್ರಶಂಸನಾರ್ಹತೆಯು ಇವರು ಅವನನ್ನು ಪ್ರಶಂಸಿಸಬೇಕೆಂಬುದನ್ನು 
ಅವಲಂಬಿಸಿಲ್ಲ. ಇವರು ವಿಶ್ವಾಸವಿರುವುದರಿಂದ ಅಲ್ಲಾಹನಿಗೇನೂ ಲಾಭವಿಲ್ಲ, ಇವರಿಗೇ ಲಾಭವಿದೆ. ಪ್ರವಾದಿ ಇಬ್ರಾಹೀಮ್‌(ಅ) ಮತ್ತು 
ಅವರ ಸಂಗಡಿಗರಂತೆ ದೇವನ ವೈರಿಗಳೊಂದಿಗೆ ಮೈತ್ರಿ ಸಂಬಂಧಗಳನ್ನು ಕಡಿದುಕೊಳ್ಳದೆ ಇವರು ಏನನ್ನೂ ಸಾಧಿಸಲಾರರು. 

11. ಮೇಲಿನ ವಚನಗಳಲ್ಲಿ ಮುಸ್ಲಿಮರಿಗೆ ತಮ್ಮ ಸತ್ಯನಿಷೇಧಕ ಸಂಬಂಧಿಕರ ಜತೆಗಿರುವ ನಂಟನ್ನು ಕಡಿಯಬೇಕೆಂಬ ಆದೇಶವನ್ನು 
ವಿಶ್ವಾಸಿಗಳು ಬಹಳ ಸಹನೆಯಿಂದ ಪಾಲಿಸಿದ್ದರು. ಆದರೂ ತಮ್ಮ ತಂದೆ ತಾಯಿಯರು ಹಾಗೂ ಸಹೋದರರು ಮತ್ತು ಇತರ ಆಪ್ತೇಷ್ಟರ 
ಸಂಬಂಧವನ್ನು ಕಡಿದುಕೊಳ್ಳುವುದು ಎಷ್ಟೊಂದು ಕಷ್ಟದಾಯಕ, ಮುಸ್ಲಿಮರ ಮನಸ್ಸು ಎಷ್ಟೊಂದು ಪರಿತಪಿಸುತ್ತಿದೆಯೆಂದು ಅಲ್ಲಾಹನು 
ಚೆನ್ನಾಗಿ, ಬಲ್ಲನು. ಆದ್ದರಿಂದ ಅವನು ಮುಸ್ಲಿಮರನ್ನು ಹೀಗೆ ಸಾಂತ್ವನ ಪಡಿಸುತ್ತಿದ್ದಾನೆ: ನೀವು ದುಃಖಿಸಬೇಕಾಗಿಲ್ಲ. ನಿಮ್ಮ ಈ ಎಲ್ಲ 
ಸಂಬಂಧಿಕರು ಮುಸ್ಲಿಮರಾಗಿ ಇಂದಿನ ವೈರಿಗಳು ನಾಳೆಯ ಮಿತ್ರರಾಗುವ ಕಾಲವು ದೂರವಿಲ್ಲ. ಈ ಭವಿಷ್ಯವಾಣಿ ಅವತೀರ್ಣವಾಗುವ 
ಕಾಲದಲ್ಲಿ ಇಂಥ ಒಂದು ಬದಲಾವಣೆ ಸಂಭವಿಸಬಹುದೆಂದು ಊಹಿಸಲಿಕ್ಕೂ ಸಾಧ್ಯವಿರಲಿಲ್ಲ. 

ಆದರೆ ಈ ವಚನವು ಅವತೀರ್ಣವಾದ ಕೆಲವೇ ವಾರಗಳಲ್ಲಿ ಮಕ್ಕಾ ವಿಮೋಚನೆಯಾಯಿತು. ಕುರೈಶರು ತಂಡೋಪತಂಡವಾಗಿ 
ಇಸ್ಲಾಮಿನಲ್ಲಿ ಪ್ರವೇಶಿಸಿ ಕುರ್‌ಆನ್‌ ನೀಡಿದ ಭವಿಷ್ಯ ನುಡಿಯು ಸಂಪೂರ್ಣ ಸಾಕಾರವಾಗುವುದನ್ನು ಮುಸ್ಲಿಮರು. ಕಣ್ಣಾರೆ. ನೋಡಿದರು. 


ಕಾಂಡ - 28 


314 ತಪ್ಪೀಮುಲ್‌ ಕುರ್‌ಆನ್‌ 


ಇ 


Sos TAUPE 3 3 Be SH GE 


8 


ಶಿ೨ಮಾ೨( ೨ Fer) > ೫4% ಕ > 1 ಸಿ 3 ಧಂ 
BFR peli ibs AN 40 Fay 
1 2 ಕ ಹ ಲ 4: ್ಪ £೨೨ ಸ್ಟ 
ಟೂ (ಫೆ ಜಕ್ಕ 4-೬೭) 3 SS ಜಸ 
ಅಲ್ಲಾಹನು ನ್ಯಾಯಪಾಲನೆ ಮಾಡುವವರನ್ನು ಪ್ರೀತಿಸುತ್ತಾನೆ. ನೀವು ಧರ್ಮದ ವಿಷಯದಲ್ಲಿ ನಿಮ್ಮ ವಿರುದ್ಧ 
ಯುದ್ಧ ಮಾಡಿರುವ ಹಾಗೂ ನಿಮ್ಮನ್ನು ನಿಮ್ಮ ಮನೆಗಳಿಂದ ಹೊರ ಹಾಕಿರುವ ಮತ್ತು ನಿಮ್ಮನ್ನು ಹೊರ ಹಾಕುವ 
ವಿಷಯದಲ್ಲಿಪ ಪರಸ್ಪರ ಸಹಕರಿಸಿರುವ ಜನರೊಂದಿಗೆ ಸ್ನೇಹ ಬೆಳೆಸುವುದರಿಂದ ಮಾತ್ರ ಅಲ್ಲಾಹನು ನಿಮ್ಮನ್ನು ತಡೆಯುತ್ತಾನೆ. 
ಅವರೊಂದಿಗೆ ಸ್ನೇಹ ಬೆಳೆಸುವವರೇ ಅಕ್ರಮಿಗ 
(10-11) ಸತ್ಯವಿಶ್ವಾಸಿಗಳೇ, ಸತ್ಯವಿಶ್ವಾಸಿನಿಯರು ಹಿಜ್ರತ್‌ ಮಾಡಿ ನಿಮ್ಮ ಬಳಿಗೆ ಬಂದರೆ, (ಅವರು 
ಸತ್ಯವಿಶ್ವಾಸಿನಿಯರೆಂಬ ಕುರಿತು) ಪರೀಕ್ಷಿಸಿಕೊಳ್ಳಿರಿ. ಅವರ ಸತ್ಯವಿಶ್ವಾಸದ ನಿಜಸ್ಥಿತಿಯನ್ನು ಅಲ್ಲಾಹನೇ ಚೆನ್ನಾಗಿ ಬಲ್ಲನು. 


12. ಇಲ್ಲಿವಾಚಕರ ಮನದಲ್ಲಿ ಒಂದು ಸಂಶಯ ಮೂಡಬಹುದು: ವೈರತ್ವ ತೋರದ ಸತ್ಯನಿಷೇಧಕರೊಡನೆ ಉತ್ತಮ ರೀತಿಯಲ್ಲಿ 
ವರ್ಶಿಸಬೇಕೆಂಬ ಮಾತು ಅರ್ಥವಾಗುತ್ತದೆ. ಆದರೆ ಅವರೊಡನೆ ಮಾತ್ರ ನ್ಯಾಯ ಪಾಲಿಸಬೇಕೇ? ವೈರಿಗಳಾದ ಸತ್ಯನಿಷೇಧಕರಿಗೆ ಅನ್ಯಾಯ 
ಮಾಡಬಹುದೇ? ಇಲ್ಲಿ ನ್ಯಾ ಯವನ್ನು ವಿಶಿಷ್ಟಅರ್ಥದಲ್ಲಿ ಬಳಸಲಾಗಿದೆ. ಒಬ್ಬನು ನಿಮ್ಮೊಡನೆ ವೈ; ವೆ ರತ್ಸವಿಲ್ಲದೆ ವರ್ತಿಸಿದರೆ ನೀವು ಆತನೊಡನೆಯೂ 
ವೈ ರತ್ನವಿಲ್ಲದೆ ವರ್ತಿಸುವುದು ನ್ಯಾಯದ ಬೇಡಿಕೆಯಾಗಿದೆಯೆಂದರ್ಥ. ವೈರವಿರುವವನನ್ನೂ ವೈರವಿಲ್ಲದವನನ್ನೂ ಒಂದೇ ದೃ. ಷ್ಟಿಯಿಂದ 
ನೋಡುವುದು ಮತ್ತು ಇಬ್ಬರೊಡನೆಯೂ ಒಂದೇ ರೀತಿಯಲ್ಲಿ ವರ್ತಿಸುವುದು ನ್ಯಾಯವಲ್ಲ, ಕೇವಲ ವಿಶ್ವಾಸವಿರಿಸಿದ ಕಾರಣದಿಂದ ನಿಮ್ಮ 
ಮೇಲೆ ಅಕ್ರಮವೆಸಗಿ, ತಾಯಿ ನಾಡಿನಿಂದ ಹೊರ ಹೋಗುವಂತೆ ನಿರ್ಬಂಧಿಸಿದ ಬಳಿಕವು ನಿಮ್ಮನ್ನು ಬೆಂಬಿಡದವರೊಡನೆ ನಿಮಗೆ ಕಠೋರ 
ವಾಗಿ ವರ್ತಿಸುವ ಹಕ್ಕಿದೆ. ಆದರೆ ಇಂಥ ಅಕ್ರಮಗಳಲ್ಲಿ ಭಾಗಿಯಾಗದವರೊಡನೆ ನೀವು ಉತ್ತಮವಾಗಿ ವರ್ತಿಸಿ ಕೌಟುಂಬಿಕ ಮತ್ತು ಭ್ರಾತೃತ್ವ 
ಸಂಬಂಧವು ನಿಮ್ಮಲ್ಲಿ ಹೊರಿಸಿರುವ ಕರ್ತವ್ಯಗಳನ್ನು ನಿಷ್ಕಳಂಕವಾಗಿ ನಿರ್ವಹಿಸುವುದೇ ನ್ಯಾಯವಾಗಿದೆ. 

13. ಹಿಂದಿನ ವಚನಗಳಲ್ಲಿ ಸತ್ಯನಿಷೇಧಕರೊಡನೆ ಅವರು ಸತ್ಯನಿಷೇಧಕರಾಗಿರುವುದರಿಂದ ಸಂಬಂಧ ಕಡಿಯುವಂತೆ ಹೇಳಲಾಗಿದೆ 
ಯೆಂದು ಕೆಲವು ಜನರಲ್ಲಿ ತಪ್ಪು ತಿಳುವಳಿಕೆ ಮೂಡುವ ಸಾಧ್ಯತೆಯಿದೆ. ಆದ್ದರಿಂದ ಸಂಬಂಧ ವಿಚ್ಛೇದನದ ಆದೇಶಕ್ಕೆ ಇಸ್ಲಾಮ್‌ ಮತ್ತು 
ಮುಸ್ಲಿಮರ ಬಗ್ಗೆ ಅವರ ವಿದ್ವೇಷ ಮತ್ತು ಅಕ್ರಮ ನೀತಿ ಕಾರಣವಾಗಿದೆಯೇ ವಿನಾ ಕೇವಲ ಸತ್ಯನಿಷೇಧಕರಲ್ಲವೆಂದು ಮನವರಿಕೆ ಮಾಡಿಸ 
ಲಾಗಿದೆ. ಆದ್ದರಿಂದ ಮುಸ್ಲಿಮರು ಸತ್ಯನಿಷೇಧಕರ ಪೈಕಿ ವೈರಿಗಳು ಮತ್ತು ವೈರಿಗಳಲ್ಲದವರ ನಡುವಣ ವ್ಯತ್ಯಾಸವನ್ನು ತಿಳಿದಿರಬೇಕು. ತಮಗೆ 
ಎಂದೂ ಕೇಡು ಬಗೆಯದ ಸತ್ತ ಶೈ ನಿಷೇಧಕರೊಡನೆ ಮುಸ್ಲಿಮರು ಅತ್ಯುತ್ತಮವಾಗಿ ವರ್ತಿಸಬೇಕು. ಅಬೂಬಕರ್‌ರ(ರ) ಪುತ್ರಿ ಅಸ್ಥಾರಿಗೆ ಅವರ 
ತಾಯಿಯೊಂದಿಗಿನ ಧೋರಣೆಯು ಅದನ್ನು ವಿವರಿಸುತ್ತದೆ: ಅಬೂಬಕರ್‌ರ(ರ) ಓರ್ವ ಪತ್ನಿ ಶ್ಲಿಯಾಗಿದ್ದ ಕುತ್ಯೆ ಲ ಬಿಂತು ಅಬ್ದುಲ್‌ ಉರ್ಬಾ 
ಸತ್ತ ೈನಿಷೇಧಿಯಾಗಿದ್ದರು. ಅವರೇ ಅಸ್ಥಾರ ತಾಯಿ. ವಲಸೆಯ ಬಳಿಕ ಕುತೈಲ ಮಕ್ಕಾದಲ್ಲಿಯೇ ವಾಸಿಸಿದರು. ಹುದ್ದೆ. ಬಿಯಾ ಒಪ್ಪಂದದ. 
ಬಳಿಕ ಮಕ್ಕಾ ಮತ್ತು ಮದೀನಾಗಳ ಮಧ್ಯೆ ಸಂಚಾರ ಸಂಪರ್ಕ ಆರಂಭವಾದಾಗ ಅವರು ಪುತ್ರಿ ಅಸ್ಥಾರನ್ನು ನೋಡಲಿಕ್ಕಾಗಿ ಮದೀನಕ್ಕೆ 
ಬಂದರು. ಅಸ್ಟಾರು ಪ್ರವಾದಿಯವರನ್ನು(ಸ) ಸಂಧಿಸಿ ನಾನು ತಾಯಿಯನ್ನು ಭೇಟಿಯಾಗಿ ಮಾತಾಪುತ್ರಿ ಸಂಬಂಧವನ್ನು ಮುಂದುವರಿಸಬಹುದೇ 
ಎಂದು ವಿಚಾರಿಸಿದರು. ಕುಟುಂಬ ಸಂಬಂಧವನ್ನು ಬೆಳೆಸಬೇಕೆಂದು ಪ್ರವಾದಿ(ಸ) ಉತ್ತರಿಸಿದರು. (ಬುಖಾರಿ, ಮುಸ್ಲಿಮ್‌, ಮುಸ್ನದ್‌ 
ಅಹ್ಮದ್‌ ) ಈ ಘಟನೆಯನ್ನು ವಿವರಿಸುತ್ತಾ ಅಸ್ಥಾರ ಪುತ್ರ ಅಬ್ದುರ್ರ _ಿರ್ರಹ್ಮಾನ್‌ ಬಿನ್‌ ರಬೆ ರ್‌ ಹೇಳುತ್ತಾರೆ, ಅಸ್ಥಾರು ಪ್ರಾರಂಭದಲ್ಲಿ 
ತಾಯಿಯನ್ನು ಭೇಟಿಯಾಗಲು ನಿರಾಕರಿಸಿದರು. ತರುವಾಯ ಅಲ್ಲಾಹ್‌ ಮತ್ತು ಪ್ರವಾದಿವರ್ಯರ(ಸ) ಒಪ್ಪಿಗೆ ದೊರೆತ ಬಳಿಕ ಅವರನ್ನು 
ಭೇಟಿಯಾದರು. (ಮುಸ್ನದ್‌ ಅಹ್ನದ್‌, ಇಬ್ನು ಜರೀರ್‌, ಇಬ್ನು ಹಾತಿಮ್‌) ಸತ್ಯ [ನಿಷೇಧಕರಾದ ತಂದೆ-ತಾಯಿ, ಮತ್ತು ಸಹೋದರ 
-ಸಹೋದರಿಯರು ಇಸ್ಲಾಮ್‌ನೊಂದಿಗೆ ವೈರದಿಂದ ವರ್ತಿಸದಿದ್ದರೆ ಮುಸ್ಲಿಮ್‌ ಮಕ್ಕಳು ಅವರ ಸೇವೆ ಮಾಡಿ ಸಂಬಂಧ ಬೆಳೆಸಬಹುದೆಂದು 
ಇದರಿಂದ ವ್ಯಕ್ತವಾಗುತ್ತದೆ. ಮುಸ್ಲಿಮ್‌ ರಾಷ್ಟ್ರದ ಬಡ ಮುಸ್ಲಿಮೇತರ ಪೌರರಿಗೆ ನೀಡುವ ರುಕಾತ್‌ ಮತ್ತು ದಾನಧರ್ಮಗಳೂ ಅದರಲ್ಲಿ 
ಸೇರುತ್ತದೆ: (ಅಹ್ಯಾಮುಲ್‌ ಕುರ್‌ಆನ್‌, ಜಸ್ಲಾಸ್‌-ರೂಹುಲ್‌ ಮಲನಿ) 


ಕಾಂಡ - 28 


60. ಅಲ್‌ ಮುಮ್ಹಹಿನಃ 315 


೨36 ಫಿ ಗಿ 6 .ಸ್ಟಿತತಿಷ್ಸಿಸಿ2್ಟ FE ಇಧೆ ೨% 4 AG ake ಗೈ ೨೬4 

(533 SE SSN 556% (೫5% ೬೬ 

ಚ ಯ Se ಲೋ ಬಟ Te ಪ ಬೋ ಬ ಗ PAL A 

MSE SS GES SBIR ಎಬಿ 
ಅವರು ಸತ್ಯವಿಶ್ವಾಸಿನಿಯರೆಂದು ನಿಮಗೆ ತಿಳಿದು ಬಂದಾಗ, ಅವರನ್ನು ಸತ್ಯನಿಷೇಧಿಗಳ ಕಡೆಗೆ ಮರಳಿಸಬೇಡಿರಿ..* 
ಅವರು ಸತ್ಯನಿಷೇಧಿಗಳ ಪಾಲಿಗೆ ಧರ್ಮಬದ್ಧರಲ್ಲ ಮತ್ತು ಸತ್ಯನಿಷೇಧಿಗಳು ಅವರ ಪಾಲಿಗೂ ಧರ್ಮಬದ್ಧರಲ್ಲ, ಅವರ 


ಸತ್ಯನಿಷೇಧಿ ಗಂಡಂದಿರು ಅವರಿಗೆ ಕೊಟ್ಟಿದ್ದ ಮಹ್ರನ್ನು (ವಿವಾಹಧನವನ್ನು) ಅವರಿಗೆ ಮರಳಿಸಿರಿ. ನೀವು ಅವರ 
ವಿವಾಹ ಧನವನ್ನು ಪಾವತಿ ಮಾಡಿದ ಮೇಲೆ ನೀವು ಅವರೊಂದಿಗೆ ನಿಕಾಹ್‌ ಮಾಡಿಕೊಳ್ಳುವುದರಲ್ಲೇ ನೂ ದೋಷವಿಲ್ಲ 


14. ಈ ಆಜ್ಞೆಯ ಹಿನ್ನೆಲೆ ಹೀಗಿದೆ: ಹುದೈಬಿಯಾ ಒಪ್ಪಂದದ ಆರಂಭದ ದಿನಗಳಲ್ಲಿ ಮದೀನಕ್ಕೆ ಓಡಿ ಬರುತ್ತಿದ್ದ ಮುಸ್ಲಿಮ್‌ ಪುರುಷ 
ರನ್ನು ಒಪ್ಪಂದದ ಶರ್ತದಂತೆ ಹಿಂದಕ್ಕೆ ಕಳಿಸಲಾಗುತ್ತಿತ್ತು. ಅನಂತರ ಮುಸ್ಲಿಮ್‌ ಮಹಿಳೆಯರೂ ಬರಲಾರಂಭಿಸಿದರು. ಈ ಕಾಲದಲ್ಲಿ 
ಪ್ರಥಮವಾಗಿ ಉಕ್ಕತ್‌ ಬಿನ್‌ ಅಬೀ ಮುಖತ್‌ರ ಪುತ್ರಿ ಉಮ್ಮು ಕುಲ್ಲುಮ್‌ ಎಂಬ ಮುಸ್ಲಿಮ್‌ ಮಹಿಳೆಯು ಮಕ್ಕಾದಿಂದ ಮದೀನಕ್ಕೆ ಓಡಿ 
ಬಂದರು. ಒಪ್ಪಂದ ಶರ್ತದಂತೆ ಆಕೆಯನ್ನೂ ನಮಗೆ ಮರಳಿಸಬೇಕೆಂದು ಕುರೈಶರು ಒತ್ತಾಯಿಸಿದರು. ಅವರನ್ನು ಮರಳಿ ಕರೆದೊಯ್ಯಲಿಕ್ಕಾಗಿ 
ಅವರ ಸಹೋದರರಾದ ವಲೀದ್‌ ಬಿನ್‌ ಉಕ್ಬಾ ಮತ್ತು ಅಮ್ಮಾರತ್‌ ಬಿನ್‌ ಉಕ್ಬಾ ಮದೀನಕ್ಕೆ ಬಂದರು. ಈ ಸಂದರ್ಭದಲ್ಲಿ ಒಪ್ಪಂದದ 
ನಿರ್ಬಂಧನೆಯು ಸ್ತ್ರೀಯರಿಗೂ ಅನ್ನಯವಾಗುವುದೇ ಎಂಬ ಪ್ರಶ್ನೆ ಉದ್ಭವಿಸಿತು. ಅಲ್ಲಾಹನು ಆ ಪ್ರಶ್ನೆಗೆ ಇಲ್ಲಿ ಹೀಗೆ ಉತ್ತರಿಸುತ್ತಾನೆ. 
ಅವರು ಮುಸ್ಲಿಮರಾಗಿದ್ದ: ರೆಮತ್ತು ತಮ್ಮ ವಿಶ್ವಾಸದ ಸಂರಕ್ಷಣೆಗಾಗಿ ಮಾತ್ರ ಮಕ್ಕಾದಿಂದ ವಲಸೆ ಬಂದಿದ್ದರೆ, ಅದರ ಹಿಂದೆ ಬೇರೆ ಯಾವುದೇ 
ದುರುದ್ದೇಶವಿರಲಿಲ್ಲವೆಂದು ಖಚಿತವಾದರೆ ಅವರನ್ನು ಹಿಂದಿರುಗಿಸಬಾರದು ಎಂದು ಉತ್ತರಿಸುತ್ತಾನೆ. 

ಈ ಕುರಿತು ಹದೀಸ್‌ಗಳ ಅರ್ಥದಲ್ಲಿ ಬಹಳ ಕ್ಲಿಷ್ಠತೆಯಿರುವುದನ್ನು ಇಲ್ಲಿ ವಿವರಿಸಬೇಕಾಗಿದೆ. ಹುದೆ ಬಿಯ ಒಪ್ಪಂದದ ಶರ್ತಗಳ 
ಕುರಿತು ನಮಗೆ ಲಭಿಸಿರುವ ಹದೀಸ್‌ಗಳಲ್ಲಿ ಬಹುಪಾಲು ಭಾವಾರ್ಥದಲ್ಲಿವೆ. ನಾವು ಚರ್ಚಿಸುತ್ತಿರುವ ಶರ್ತವು ಕೆಲವು ವರದಿಗಳಲ್ಲಿಹೀಗಿದೆ: 
ನಿಮ್ಮ ಕಡೆಯಿಂದ ನಮ್ಮ ಬಳಿಗೆ ಬರುವವರನ್ನು ನಾವು ನಿಮಗೆ ಮರಳಿಸುವುದಿಲ್ಲ. ಆದರೆ ನಮ್ಮ ಕಡೆಯಿಂದ ನಿಮ್ಮ ಬಳಿಗೆ ಬರುವವರನ್ನು 
ನೀವು ನಮಗೆ ಮರಳಿಸಬೇಕು. ಇತರ ಕೆಲವು ವರದಿಗಳಲ್ಲಿ ಹೀಗಿದೆ: ದೇವ ಪ್ರವಾದಿಯ ಅನುಯಾಯಿಗಳ ಪೈಕಿ ಪೋಷಕನ ಅನುಮತಿಯಿಲ್ಲದೆ 
ಪ್ರವಾದಿಯ ಬಳಿಗೆ ಬರುವವರನ್ನು ಪೋಷಕರಿಗೆ ಮರಳಿಸಬೇಕು. ಕೆಲವು ವರದಿಗಳಲ್ಲಿ ಹೀಗಿದೆ: ತಮ್ಮ ಪೋಷಕರ ಅನುಮತಿಯಿಲ್ಲದೆ 
ಮುಹಮ್ಮದ್‌ರ(ಸ) ಬಳಿಗೆ ಬರುವ ಕುರೈಶನನ್ನು ಕುರೈಶರಿಗೆ ಮರಳಿಸಬೇಕು. ವರದಿಗಾರರು ಒಪ್ಪಂದದಲ್ಲಿ ಬರೆದ ಮೂಲ ವಾಕ್ಯದ ಬದಲಿಗೆ 
ಅದರ ತಾಶ್ಚರ್ಯವನ್ನು ತಮ್ಮ ಮಾತುಗಳಲ್ಲಿ ವರದಿ ಮಾಡಿರುವರೆಂದು ವರದಿಯ ಪಾಠಭೇದಗಳು ಸ್ಪಷ್ಟಪಡಿಸುತ್ತದೆ. ಆದರೂ ಹೆಚ್ಚಿನ 
ವರದಿಗಳು ಮೇಲಿನ ಶೈಲಿಯಲ್ಲಿರುವುದರಿಂದ ಅದು ಸ್ಟ್ರೀ-ಪುರುಷರಿಗೆ ಸಾಮಾನ್ಯವಾಗಿ ಅನ್ವಯವಾಗುತ್ತದೆಂದೂ ಅದರಂತೆ ಸ್ವೀಯರನ್ನೂ 
ಮರಳಿಸಬೇಕೆಂದೂ ಹೆಚ್ಚಿನ ಹದೀಸ್‌ ವಿದ್ಧಾಂಸರು ಮತ್ತು ಕುರ್‌ಆನ್‌ ವ್ಯಾಖ್ಯಾನಗಾರರು ಅರ್ಥೈಸಿದ್ದಾರೆ. ಅನಂತರ ವಿಶ್ವಾಸಿನಿಯರನ್ನು 
ಮರಳಿಸಬೇಕಾಗಿಲ್ಲವೆಂಬ ದೇವಾಜ್ಞೆಯನ್ನು ಕಂಡಾಗ ಅವರು ಅದನ್ನು ಹೀಗೆ ವ್ಯಾಖ್ಯಾನಿಸಿದರು: ವಿಶ್ವಾಸಿನಿಯರ ವಿಷಯದಲ್ಲಿ ಒಪ್ಪಂದವನ್ನು 
ಉಲ್ಲಂಘಿಸುವ ಆಜ್ಞೆಯನ್ನು ಅಲ್ಲಾಹನು ನೀಡಿದ್ದಾನೆ. ಆದರೆ ಇದು ನೀವು ಸುಲಭದಲ್ಲಿ ಅಂಗೀಕರಿಸಬಹುದಾದ ಒಂದು ಸರಳ ವಿಷಯವಲ್ಲ 
ಒಪ್ಪಂದವು ವಾಸ್ತವದಲ್ಲಿ ಶರ್ತರಹಿತ ಹಾಗೂ ಸ್ತ್ರೀಯರನ್ನೂ ಪುರುಷರನ್ನೂ ಒಳಗೊಂಡಿದ್ದರೆ ಒಂದು ಕಕ್ಷೆಯು ಅದನ್ನು ಏಕಪಕ್ಷೀಯವಾಗಿ 
ಬದಲಿಸಿ ಯಾವುದಾದರೂ ನಿಬಂಧನೆಯನ್ನು ತಿದ್ದಲು ಅನುಮತಿಸುವುದಾದರೂ ಹೇಗೆ? ಒಂದು ವೇಳೆ ಮುಸ್ಲಿಮರು ಆ ಅಪರಾಧವೆಸಗಿದರೆಂದು 
ಭಾವಿಸಿದರೂ ಕುರೈಶರು ಆ ಬಗ್ಗೆ ಯಾವುದೇ ಆಕ್ಟೇಪವೆತ್ತದಿರುವುದು ವಿಚಿತ್ರವಾಗಿದೆ. ವಸ್ತುತಃ ಅವರು ಪ್ರವಾದಿ(ಸ) ಮತ್ತು ಮುಸ್ಲಿಮರ 
ಪ್ರತಿಯೊಂದು ಚಲನೆಯನ್ನೂ ಟೀಕಿಸಲು ಕಂಕಣ ಬದ್ಧರಾಗಿದ್ದರು. ಹೀಗಿರುತ್ತಾ ಪ್ರವಾದಿವರ್ಯರು(ಸ) ಬಹಿರಂಗವಾಗಿ ಕರಾರು ಉಲ್ಲಂಘಿಸಿದ 
ಪ್ರಕರಣವು ಸಿಕ್ಕಿದರೆ ಅವರು ಬಿರುಗಾಳಿಯೆಬ್ಬಿಸಬೇಕಾಗಿತ್ತು. ಆದರೆ ಕುರ್‌ಆನಿನ ಈ ಆದೇಶದ ಕುರಿತು ಅವರು ಚಕಾರವೆಕ್ತಿದ ಲಕ್ಷಣವು 
ಯಾರ ವರದಿಯಲ್ಲಿಯೂ ನಮಗೆ ಕಾಣಿಸುವುದಿಲ್ಲ, ಸ್ವಲ್ಪ ಆಲೋಚಿಸಿದರೆ ಇದು ಮೂಲ ವಾಕ್ಯವನ್ನು ಪರಿಶೀಲಿಸಿ ಬಗೆಹರಿಸಬೇಕಾದ 
ಸಮಸ್ಯೆಯೆಂದು ವ್ಯಕ್ತವಾಗುತ್ತದೆ. ಆದರೆ ಹೆಚ್ಚಿನವರು ಅದನ್ನು ಗಮನಿಸಲಿಲ್ಲ, ಕಾರೀ ಅಬೂಬಕರ್‌ ಬಿನ್‌ ಅರಬಿಯವರಂತೆ ಅದನ್ನು 
ಗಮನಿಸಿದವರೂ ಕುರೈಶರು ಆಕ್ಟೇಪಿಸದಿರುವುದಕ್ಕೆ ಅಲ್ಲಾಹನ ದಿವ್ಯ ಪವಾಡದಿಂದಾಗಿ ಕುರೈಶರ ಬಾಯಿ ಮುಚ್ಚಿತ್ತೆಂದು ಸಮರ್ಥಿವಲ್ಲಿ 
ಹಿಂದೇಟು ಹಾಕಲಿಲ್ಲ. ಆ ಮಹಾನುಭಾವರ ಮನಸ್ಸು ಇಂಥ ಸಮರ್ಥನೆಯಿಂದ ಹೇಗೆ ತೃಪ್ರವಾಗಿತ್ತೆಂಬುದೇ. ಅಚ್ಚರಿದಾಯಕವಾಗಿದೆ. 


ಕಾಂಡ - 28 


316 ತಪ್ಪೀಮುಲ್‌ ಕುರ್‌ಆನ್‌ 


ವಾಸ್ತವದಲ್ಲಿ ಶಾಂತಿ ಒಪ್ಪಂದದ ಈ ಶರ್ತವನ್ನು ಮುಸ್ಲಿಮರು ತಿಳಿಸಿರಲಿಲ್ಲ ಕುರೈಶರೇ ಸೂಚಿಸಿದ್ದರು. ಅವರ ಮುಖಂಡನಾದ 
ಸುಹೈಲ್‌ ಬಿನ್‌ ಅಮ್ರ್‌ ಒಪ್ಪಂದ ಪತ್ರದಲ್ಲಿಹೀಗೆ ಬರೆಸಿದ್ದು: ನಿಮ್ಮ ಬಳಿಗೆ ನಮ್ಮ ಕಡೆಯಿಂದ ಯಾರಾದರೂ: ಪುರುಷರು ಬಂದರೆ, ಅವರು 
ನಿಮ್ಮ ಮತೀಯನಾಗಿದ್ದರೂ ನೀನು ಅವರನ್ನು ನಮಗೆ ಮರಳಿಸಬೇಕು. ಒಪ್ಪಂದದ ಈ ಮೂಲ ನುಡಿಯನ್ನು ಬುಖಾರಿಯವರು 
ಕಿತಾಬುಶ್ಶೂರಾದ ಬಾಬುಶ್ವೂರೂತ್‌ ವಿಲ್‌ ಜಿಹಾದಿ ವಲ್‌ ಮುಸಾಲಹ ಎಂಬ ಉಪ ಶೀರ್ಷಿಕೆಯಲ್ಲಿ ಪ್ರಬಲವಾದ ವರದಿಯ ಶ್ರೇಣಿಯಲ್ಲಿ 
ಉದ್ಭರಿಸಿದ್ದಾರೆ. ಪ್ರಾಯಶಃ ಸುಹೈೆ ಲ್‌ (ರಜ್ಲುನ್‌) “ಪುರುಷ' ಪದವನ್ನು ವ್ಯಕ್ತಿ ಎಂಬ ಅರ್ಥದಲ್ಲಿ ಉಪಯೋಗಿಸಿರಬಹುದು. ಹಾಗಾದರೆ 
ಅದು. ಅವರ: ಮನೋಗತವಾಗಿದೆ. ಆದರೆ ಒಪ್ಪಂದದಲ್ಲಿರಜುಲುನ್‌ ಎಂದೇ ಬರೆಯಲಾಗಿತ್ತು. ಅದು ಅರಬಿಯಲ್ಲಿಪುರುಷ ಸೂಚಕವಾಗಿದೆ. 
ಈ ಆಧಾರದಲ್ಲಿ ಉಮ್ಮುಕುಲ್ಲೂಮ್‌ರನ್ನು ಮರಳಿಸಬೇಕೆಂಬ ಅಪೇಕ್ಷೆಯಿಂದ ಅವರ ಸಹೋದರ ಪ್ರವಾದಿಯವರ ಬಳಿಗೆ ಬಂದಾಗ 
(ಇಮಾಮ್‌ ರುಜ್ರಿ ವರದಿಯಂತೆ) ಅದನ್ನು ತಿರಸ್ಕರಿಸಿ ಪ್ರವಾದಿ ಹೇಳಿದರು ಒಪ ಪ್ಲಂದದ ಶರ್ತವು ಪುರುಷರಿಗೆ ಸಂಬಂಧಿಸಿದೆಯೇ ವಿನಾ: 
ಸ್ತ್ರೀಯರಿಗಲ್ಲ (ಅಹ್ಮಾಮುಲ್‌ ಕುರ್‌ಆನ್‌, ಇಬ್ನು ಅರಬಿ, ತಪ್ಲೀರ್‌ ಕಬೀರ್‌, ಇಮಾಮ್‌ ರಾರ) ಆದರೆ ಕುರೈಶರು ಆ ತನಕ ಒಪ್ಪಂದದ 
ಆ ಶರ್ತವು ವಲಸಿಗರಾದ ಎಲ್ಲಸ್ವ್ರೀ- ಪುರುಷರಿಗೂ ಅನ್ನ ್ಯೈವಾಗುವುದೆಂದು ಭಾವಿಸಿದ್ದರು. ಪ್ರ ಪ್ರವಾದಿವರ್ಯರು(ಸ) ಒಪ್ಪಂದದ ವಾಕ್ಯವನ್ನು 
ಎತ್ತಿ ತೋರಿಸಿದಾಗ ಅವರು ನಿರುತ್ತರರಾಗಿ ಗತ್ಯಂತರವಿಲ್ಲದೆ ಪ್ರವಾದಿಯವರ (ಸ) ತೀರ್ಪನ್ನು ಅಂಗೀಕರಿಸಬೇಕಾಯಿತು. 

ಒಪ್ಪಂದದ ಶರ್ತದಂತೆ ಮಕ್ಕಾದಿಂದ ಮದೀನಕ್ಕೆ ವಲಸೆ ಬರುವ ಮಹಿಳೆಯರನ್ನು, ಅವರು ಯಾವ ಉದ್ದೇಶಕ್ಕಾಗಿ ಬಂದಿದ್ದರೂ 
ಮುಸ್ಲಿಮರಿಗೆ ಅವರನ್ನು ಮರಳಿಸಲು ನಿರಾಕರಿಸುವ ಹಕ್ಕಿತ್ತು, ಆದರೆ ಇಸ್ಲಾಮಿಗೆ ಕೇವಲ. ವಿಶ್ವಾಸಿ ಮಹಿಳೆಯ ರಕ್ಷಣೆಯ ಆಸಕ್ತಿಯಿತ್ತು. 
ಪವಿತ್ರ ಮದೀನದಿಂದ ಹೇಗಾದರೂ ಓಡಿ ಬರುವ ಮಹಿಳೆಯರಿಗೆ ಅಭಯಸ್ಥಾನವಾಗಿ ಮಾಡುವುದು ಅದರ ಉದ್ದೇಶವಾಗಿರಲಿಲ್ಲ. ಆದ್ದ 
ರಿಂದ ಅಲ್ಲಾಹನು ವಿಶ್ವಾಸಿಗಳೆಂದು ಘೋಷಿಸಿ ಬರುವ ಮಹಿಳೆಯರನ್ನು ವಿಚಾರಿಸಿ ಅವರ ವಲಸೆಗೆ ನಿಜವಾಗಿಯೂ. ಅದೇ ಕಾರಣವೆಂದು. 
ಖಾತ್ರಿ ಪಡಿಸಬೇಕು. ಅದು ಖಚಿತವಾದರೆ ಅವರನ್ನು ಮರಳಿಸಬಾರದೆಂದು ಆಜ್ಞಾಪಿಸಿದನು. ಈ ದೇವಾದೇಶವನ್ನು ಜಾರಿಗೊಳಿಸಲು ಈ 
ಕೆಳಗಿನಕ್ರಮ ಕೈ ಗೊಳ್ಳಲಾಯಿತು: ವಲಸೆ ಬರುವ ಮಹಿಳೆಯೊಡನೆ ಏಕದೇವತ್ವ ಮತ್ತುಪ್ರ ಪ್ರವಾದಿತ್ವದಲ್ಲಿ ೧ ವಿಶ್ಞಾಹವಿದೆಯೇ, ಕೇವಲ ಅಲ್ಲಾಹ್‌ 
ಮತ್ತು ಪ್ರವಾದಿಗಾಗಿ ವಲಸೆ ಬಂದಿರುವುದೇ, ಪತಿಯಿಂದ ಕೋಪಗೊಂಡು ಬಂದಿದ್ದಾಳೆಯೇ, ಅಥವಾ ಇಲ್ಲಿರುವ ಯಾರಾದರೂ ಪುರುಷನ 
ಪ್ರೇಮದಿಂದ ಊರು ಬಿಟ್ಟು ಬಂದಿದ್ದಾಳೆಯೇ ಅಥವಾ ಇತರ ಸ್ವಾರ್ಥ ಹಿತಾಸಕ್ತಿಯು ಅದಕ್ಕೆಪ್ರೆ ಪ್ರೇರಕವಾಗಿತ್ತೇ ಎಂದು ಪ್ರ. ಶ್ನಿ ಸಬೇಕು. ಅದಕ್ಕೆ 
ತೃಪ್ತಿಕರ ಉತ್ತರ ನೀಡುವ ಮಹಿಳೆಯರಿಗೆ ಮಾತ್ರ ಮದೀನದಲ್ಲಿ ಉಳಿಯುವ ಅವಕಾಶ ನೀಡಬೇಕು. ಉಳಿದೆಲ್ಲರನ್ನೂ ಮರಳಿ ಕಳಿಸಬೇಕು 
ಎಂದು ವಿಧಿಸಲಾಯಿತು. (ಇಬ್ನು ಅಬ್ಬಾಸ್‌, ಕತಾದ, ಮುಜಾಹಿದ್‌, ಇಕ್ರಿಮ, ಇಬ್ಬು ರ್ಬುದ್‌ರಿಂದ ಇಬ್ನು ಜರೀರ್‌ ಉದ್ದ ತೆ) 

ಈ ವಚನದಲ್ಲಿ ಸಾಕ್ಷ್ಯ ನಿಯಮದ ಒಂದು ಮೂಲ ನೀತಿಯನ್ನು ತಿಳಿಸಲಾಗಿದೆ. ಗ ವಚನದ ಜಾರಿಗಾಗಿ ಪ್ರ ಪ್ರವಾದಿವರ್ಯರು(ಸ) 
ಸ್ವೀಕರಿಸಿದ ಕ್ರಮವು ಅದನ್ನು "ಮತ್ತಷ್ಟು ಸ್ಪಷ್ಟಪಡಿಸುತ್ತದೆ. ವಚನದಲ್ಲಿ 3 ವಿಷಯಗಳನ್ನು ಹೇಳಲಾಗಿದೆ. 1) ವಿಶ್ವಾಸವಿರಿಸಿರುವರೆಂದು ಹೇಳಿ 
ವಲಸೆ ಬರುವ ಸ್ತ್ರೀಯರ ವಿಶ್ವಾಸವನ್ನು ಪರಿಶೀಲಿಸಬೇಕು. 11) ಅವರ ವಿಶ್ವಾಸದ ನಿಜಸ್ಥಿತಿಯನ್ನು ಅಲ್ಲಾಹನೇ ಬಲ್ಲ ಅವರು ನಿಷ್ಠಾವಂತ 
ವಿಶ್ವಾಸಿಗಳೆಂದು ನಿರ್ಣಯಿಸುವ ಯಾವ ಉಪಾಧಿಯೂ ನಿಮ್ಮ ಬಳಿ ಇಲ್ಲ. iil). ವಿಚಾರಣೆಯಲ್ಲಿ, ಅವರು ವಿಶ್ವಾಸಿಗಳೆಂದು ಮನವರಿಕೆಯಾದರೆ 
ಅವರನ್ನು ಹಿಂದಕ್ಕೆ ಕಳಿಸಬಾರದು. ಈ ಆಜ್ಞೆಯಂತೆ ಆ ಮಹಿಳೆಯರ ವಿಶ್ವಾಸವನ್ನು ಪ್ರವಾದಿವರ್ಯರು(ಸ) ಹೀಗೆ ಪರೀಕ್ಷಿಸಿದ್ದರು. ಆ 
ಮಹಿಳೆಯರ ಸತ್ಯ: ಸಾಕ್ಷ ದಲ್ಲಿ ಬ ಭರವಸೆಯಿರಿಸಿ ಸೂಕ್ತ ಪ್ರಶ್ನೆ ಗಳಿಂದ ಅವರ ವಲಸೆಗೆ ಸತ್ಯ ವಿಶ್ವಾಸವೇ ಪ್ರೆ ಪ್ರೇರಕವೆಂದು ಖಚಿತ ಪಡಿಸುತ್ತಿದ್ದರು. 
ಇದರಿಂದ ಪ್ರ ಪ್ರಥಮವಾಗ,, ಪ್ರ ಕರಣಗಳ ತೀರ್ಮಾನಕ್ಕೆ ನ್ಯಾಯಾಲಯಗಳಿಗೆ ಮೂಲ ಪುರಾವೇ ಲಭಿಸಬೇಕಾಗಿಲ್ಲ, ಸಾಕ್ಷಿಗಳಿಂದ ದೊರೆಯುವ 
ಮಾಹಿತಿಯೂ ಸಾಕಾಗುತ್ತದೆಂಬ ನಿಯಮ ಲಭ್ಯವಾಗುತ್ತದೆ. ಎರಡನೆಯದಾಗಿ ಅವರು ಹೇಳುತ್ತಿರುವುದು ಸುಳ್ಳೆಂಬುದಾಗಿ ಪುರಾವೆಗಳು 
ಸಿಗುವವರೆಗೆ ಅದನ್ನು ಅಂಗೀಕರಿಸಬೇಕು. ಮೂರನೆಯದಾಗಿ ತನ್ನ ಆದರ್ಶ ವಿಶ್ವಾಸದ ಕುರಿತು ಓರ್ವರು ನೀಡುವ ವಿವರಣೆಯನ್ನು ನಾವು 
ಸ್ವೀಕರಿಸಬೇಕು. ಅವರಿಗೆ ಸ್ವತಃ ವಾದಿಸುತ್ತಿರುವ ವಿಶ್ವಾಸವು ನಿಜವಾಗಿ ಇದೆಯೇ ಎಂದು ಕೆದಕಿ ನೋಡಬೇಕಾಗಿಲ್ಲ. ಅವರ ಹೇಳಿಕೆಯನ್ನು 
ಖಂಡಿಸುವ ಲಕ ಕ್ಷಣಗಳು ಆತನಲ್ಲಿ ಕಾಣಿಸಿದರೆ ಮಾತ್ರ ನಾವು ಆತನ ವಿಶ್ವಾಸಾದರ್ಶಗಳ ಬಗ್ಗೆ ಸಂಶಯ ಪಡಬಹುದು. 1೪) ಓರ್ವರ ವೈಯಕ್ಕಿಕ 
ಸ್ಥಿತಿಯನ್ನು ಯಾರಿಂದಲೂ ತಿಳಿಯಲು ಸ ಸಾಧ್ಯವಿಲ್ಲ ಆ ಕುರಿತು ಆತನ ಹೇಳಿಕೆಯನ್ನೇ ಅವಲಂಬಿಸಬೇಕು. ಉದಾ: ತಲಾಕ್‌ ಮತ್ತು ಇದ್ದತ್‌ನ 
ವಿಷಯದಲ್ಲಿ ಮಹಿಳೆಯರ ಮುಟ್ಟು ಮತ್ತು ಶುದ್ದಿಯ ಕುರಿತು ಆಕೆಯು ನೀಡುವ ಸಾಕ್ಷ್ಯವನ್ನು ಪರಿಗಣಿಸಬೇಕು. ಅದು ನಿಜವಾಗಿದ್ದರೂ 
ಇಲ್ಲದಿದ್ದರೂ, ಈ ನಿಯಮದಂತೆ ವರದಿಗಾರರ ಬಾಹ್ಯ ಸ್ಥಿತಿಗತಿಗಳು ಅವರ ಸತ್ಯ: ಸಂಧತಗೆ ಸಾಕ್ಷಿಯಾಗಿದ್ದರೆ ನಿರ್ದಿಷ್ಟವರದಿಗಳ ಸ್ವೀಕಾರಕ್ಕೆ 
ಅಡ್ಡಿಯಾಗುವ ಪ್ರತ್ಯಕ್ಷ ಸಾಕ್ಷ್ಯಗಳಿಲ್ಲದಾಗ ಹದೀಸ್‌ ಶಾಸ್ತ್ರದಲ್ಲಿ ಅವರ ವರದಿಗಳು ಸ್ವೀಕೃ: ತವಾಗುತ್ತದೆ. 

15. ಅರ್ಥಾತ್‌, 'ಅವರಸ ಸತ್ಯನಿಷೇಧಕ ಪತಿಯಂದಿರಿಗೆ ಮರಳಿಸಿದ ವಿವಾಹಧನ(ಮಹರ್‌)ವನ್ನು ಆ ಮಹಿಳೆಯರ ವಿವಾಹಧನವೆಂದು 
ಪರಿಗಣಿಸಬಾರದು. ಮುಂದೆ ಆ ಪೈಕಿ ಯಾವಳೇ ಸ್ತ್ರೀ ಯನ್ನು ವಿವಾಹವಾಗಬಯಸುವ ಮುಸ್ಲಿಮನು ನಿಗದಿತ ವಿವಾಹಧನವನ್ನು ನೀಡಿಯೇ 
ಆಕೆಯ ವಿವಾಹವಾಗಬೇಕು. 


ಕಾಂಡ - 28 


60. ಅಲ್‌ ಮುಮ್ಮಹಿನಃ 317 


5 ್ಳಿ ಕಛ ಸಂದ ಲಳ Ch ೨ 22% Iu ೨%? Pp 
೮೫೪6/53) J Pt 3 LS ESE SO ಜಯಃ 
ಮತ್ತು ನೀವು ಕೂಡಾ ಸತ್ಯನಿಷೇಧಿ ಸ್ತ್ರೀಯರನ್ನು ನಿಮ್ಮ ವಿವಾಹ ಬಂಧನದಲ್ಲಿ ತಡೆದಿರಿಸಿಕೊಳ್ಳಬೇಡಿರಿ. ನೀವು ನಿಮ್ಮ 
ಸತ್ಯನಿಷೇಧಿ ಪತ್ನಿಯರಿಗೆ ಕೊಟ್ಟಿದ್ದ ವಿವಾಹಧನವನ್ನು ಮರಳಿ ಪಡೆದುಕೊಳ್ಳಿರಿ ಮತ್ತು ಸತ್ಯನಿಷೇಧಿಗಳು ತಮ್ಮ ಮುಸ್ಲಿಮ್‌ 
ಪತ್ನಿಯರಿಗೆ ಕೊಟ್ಟಿದ್ದ ವಿವಾಹಧನವನ್ನು ಮರಳಿ ಪಡೆದುಕೊಳ್ಳಲಿ.' ಇದು ಅಲ್ಲಾಹನ ಆದೇಶವಾಗಿದೆ. ಅವನು ನಿಮ್ಮ 
.ನಡುವೆ ತೀರ್ಮಾನ ಮಾಡುತ್ತಾನೆ. ಅವನು ಸರ್ವಜ್ಞನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ. ಇನ್ನು ನಿಮ್ಮ ಸತ್ಯನಿಷೇಧಿ 


್‌ 


16. ಈ ವಚನಗಳಲ್ಲಿ ಇಸ್ಲಾಮೀ ಕುಟುಂಬ ಮತ್ತು ಅಂತರರಾಷ್ಟ್ರೀಯ ವ್ಯವಸ್ಥೆ ಗಳಿಗೆ ಸಂಬಂಧಿಸಿದ ಪ್ರಮುಖ ಕಾನೂನುಗಳನ್ನು 
ವಿವರಿಸಲಾಗಿದೆ. (1) ಮುಸ್ಲಿಮಳಾದ ಪತ್ನಿಯು ಸತ್ಯ ್ಯನಿಷೇಧಕನಾಗಿರುವ ಪತಿಗೂ ತದ್ವಿರುದ್ಧವಾಗಿಯೂ ಧರ್ಮ ಸಮೃತವಾಗುವುದಿಲ್ಲ. 
ಇಸ್ಲಾಮೇತರ ದೇಶದಿಂದ ಇಸ್ಲಾಮೀ ದೇಶಕ್ಕೆ ವಲಸೆ ಹೋಗುವುದರಿಂದ ಅವರ ವಿವಾಹ ಸಂಬಂಧ ಕಡಿದು ಹೋಗುತ್ತದೆ. ಯಾವನೇ 
ಮುಸ್ಲಿಮನು ವಿವಾ ಧನನೀಡಿ ಆಕೆಯನ್ನು ವಿವಾಹವಾಗಬಹುದು. (2) ಇಸ್ಲಾಮ್‌ ಸ್ಟೀಕರಿಸಿದ ಪುರುಷನ ಪತ್ನೀ ಯುಸತ್ತ ೈನಿಷೇಧಿಯಾಗಿದ್ದರೆ 
ಆ ವಿವಾಹ ಸಂಬಂಧ ಮುಂದುವರಿಸುವುದು ಧರ್ಮಸಮ್ಮತವಲ್ಲ. (3) ಇಸ್ಲಾಮೇತರ ಮತ್ತು ಇಸ್ಲಾಮೀ ರಾಷ್ಟ್ರಗಳ ಮಧ್ಯೆ ಮೈತ್ರಿ 
ಸಂಬಂಧವಿದ್ದರೆ, ಆ ರಾಷ್ಟ್ರದಿಂದ ಇಸ್ಲಾಮ್‌ ಸ್ವೀಕರಿಸಿ ಇಸ್ಲಾಮೀ ರಾಷ್ಟ್ರಕ್ಕೆ ಬರುವ ಸ್ತೀಗೆ ಆಕೆಯ ಸ್ವದೇಶಿ ಪತಿ ನೀಡಿರುವ ವಿವಾಹಧನವನ್ನು 
ಮರಳಿ ಕೊಡಿಸುವ ಮತ್ತು ಆ ದೇಶದಲ್ಲಿಯೇ ಉಳಿದಿರುವ ಸತ್ಯನಿಷೇಧಿ ಪತ್ನಿಗೆ ಇಸ್ಲಾಮೀ ರಾಷ್ಟ್ರದಲ್ಲಿರುವ ಪತಿಯು ನೀಡಿರುವ ವಿವಾಹ 
ಧನವನ್ನು ವಸೂಲು ಮಾಡುವ ಕ್ರಮವನ್ನು ಇಸ್ಲಾಮೀ ರಾಷ್ಟ್ರ ಕೈಗೊಳ್ಳಬೇಕು. 

ಈ ನಿಯಮಗಳ ಇತಿಹಾಸಿಕ ಹಿನ್ನೆಲೆ ಹೀಗಿದೆ, ಇಸ್ಲಾಮಿನ ಆರಂಭ ಕಾಲದಲ್ಲಿ ಅನೇಕ ಮುಸ್ಲಿಮರು ಇಸ್ಲಾಮ್‌ ಸ್ವೀಕರಿಸಿದರು. 
ಅವರ ಪತ್ನಿಯರು ಸ್ವೀಕರಿಸಲಿಲ್ಲ, ಸ್ವತಃ ಇಸ್ಲಾಮ್‌ ಸ್ವೀಕರಿಸಿದರೂ ಪತಿಯಂದಿರು ಕುಫ್ರ್‌ನಲ್ಲಿಯೇ ಉಳಿದ ಧಾರಾಳ ಸ್ವ್ರೀಯರಿದ್ದರು. 
ಪ್ರವಾದಿವರ್ಯರ(ಸ) ಪುತ್ರಿಯರಲ್ಲೋರ್ವರಾದ ರುನಬ್‌ರ ಪತಿ ಅಬುಲ್‌ ಆಸ್‌ರೇ ಮುಸ್ಲಿಮರಾಗಿರಲಿಲ್ಲ, ಹಲವು ಕಾಲ ಅವರು ನಿಷೇಧಿ 
ಯಾಗಿಯೇ ಬಾಳಿದರು. ಆರಂಭದಲ್ಲಿ ಮುಸ್ಲಿಮ್‌ ಸ್ಟ್ರೀಗೆ ಸತ್ಯನಿಷೇಧಿ ಪತಿ ಹಾಗೂ ಮುಸ್ಲಿಮ್‌ ಪುರುಷನಿಗೆ ಸತ್ಯನಿಷೇಧಿ ಪತ್ನಿ ಧರ್ಮಸಮ್ಮತ 
ವಲ್ಲವೆಂಬ ನಿಯಮವಿರಲಿಲ್ಲ. ಆದ್ದರಿಂದ ಅಂಥ ದಂಪತಿಯರು ಯಥಾವತ್ತಾಗಿ ಮುಂದುವರಿದರು. ವಲಸೆಯ ಬಳಿಕ ಹಲವು ವರ್ಷಗಳ 
ಕಾಲ ಈ ಸ್ಥಿತಿಯಿತ್ತು. ಅನೇಕ ಮಹಿಳೆಯರು ಇಸ್ಲಾಮ್‌ ಸ್ವೀಕರಿಸಿ ಮದೀನಕ್ಕೆ ವಲಸೆ ಹೋದರು. ಅವರ ಸತ್ಯನಿಷೇಧಿ ಪತಿಯಂದಿರು 
ದಾರುಲ್‌ ಕುಫ್ರ್‌ (ಇಸ್ಲಾಮೇತರ ರಾಷ್ಟ್ರನಲ್ಲಿಯೇ ವಾಸವಾಗಿದ್ದರು. ಅನೇಕ ಮುಸ್ಲಿಮ್‌ ಪುರುಷರು ವಲಸೆ ಹೋದರು. ಅವರ ಸತ್ಯನಿಷೇಧಕ 
ಪತ್ನಿಯರು ದಾರುಲ್‌ ಕುಫ್ರ್‌ನಲ್ಲಿಯೇ ಉಳಿದರು. ಆಗಲೂ ಅವರ ಪರಸ್ಪರ ವಿವಾಹ ಸಂಬಂಧ ಉಳಿದಿತ್ತು. ಇದು ಮಹಿಳೆಯರಿಗೆ 
ವಿಶೇಷತಃ ದೊಡ್ಡ ಪೀಡೆಯಾಯಿತು. ಯಾಕೆಂದರೆ ಪುರುಷರು ಬೇರೆ ವಿವಾಹವಾಗುತ್ತಿದ್ದರು. ಮಹಿಳೆಯರಿಗೆ ಹಿಂದಿನ ಪತಿಯ ಸಂಬಂಧವನ್ನು 
ವಿಚ್ಛೇಧಿಸದೆ ಬೇರೊಬ್ಬ. ಪುರುಷನನ್ನು ವರಿಸುವಂತಿರಲಿಲ್ಲ. ಹುದ್ಧೆಬಿಯಾ ಒಪ್ಪಂದದ ಬಳಿಕ ಈ ವಚನಗಳು ಅವತೀರ್ಣವಾದಾಗ ಮುಸ್ಲಿಮರ 
ವಿವಾಹ ಸಂಬಂಧ ಬಹುದೇವ ವಿಶ್ವಾಸಿಗಳು ಮತ್ತು ಸತ್ಯನಿಷೇಧಕರೊಂದಿಗೆ ಕೊನೆಗೊಂಡಿತು. ತರುವಾಯ ಆ ಕುರಿತು ಖಚಿತ ಮತ್ತು 
ಸುನಿಶ್ಚಿತ ಕಾನೂನುಗಳು ಜಾರಿಯಾದುವು. ಇಸ್ಲಾಮೀ ಕರ್ಮಶಾಸ್ತ್ರಜ್ಜರು ಈ ಕಾನೂನುಗಳನ್ನು 4 ಪ್ರಧಾನ ಶೀರ್ಷಿಕೆಗಳಲ್ಲಿಕ್ರೋಡೀಕರಿಸಿದ್ದಾರೆ. 
1) ಇಸ್ಲಾಮೀ ರಾಷ್ಟದ ಪೌರರಾಗಿರುವ ದಂಪತಿಯರಲ್ಲಿ ಓರ್ವರು ಮುಸ್ಲಿಮರು ಮತ್ತು ಇನ್ನೊಬ್ಬರು ಮುಸ್ಲಿಮರಾಗಿಲ್ಲದಿದ್ದರೆ. 
ii) ಇಸ್ಲಾಮೀತರ ರಾಷ್ಟ್ರದ ದಂಪತಿಯರಲ್ಲೋರ್ವರು ಮುಸ್ಲಿಮ್‌ ಮತ್ತು ಇನ್ನೊಬ್ಬ ಮುಸ್ಲಿಮರಲ್ಲದಿದ್ದರೆ. 111) ದಂಪತಿಯರಲ್ಲೋರ್ವರು 
ಇಸ್ಲಾಮ್‌ ಸ್ವೀಕರಿಸಿ ದಾರುಲ್‌ ಇಸ್ಲಾಮಿಗೆ (ಮುಸ್ಲಿಮ್‌ ರಾಷ್ಟ್ರಕ್ಕೆ) ವಲಸೆ ಬಂದು ಇನ್ನೋರ್ವರು ದಾರುಲ್‌ ಕುಫ್ರ್‌ (ಇಸ್ಲಾಮೇತರ ರಾಷ್ಟ್ರ) 
ನಲ್ಲಿಯೇ ಉಳಿದಿದ್ದರೆ. 1೪) ಮುಸ್ಲಿಮರಾದ ದಂಪತಿಯರಲ್ಲೋರ್ವರು ಧರ್ಮತ್ಯಾಗ ಮಾಡಿದರೆ. 

ಕರ್ಮಶಾಸ್ತ್ರಜ್ಞರು ಸ್ವೀಕರಿಸಿದ ನಿಲುಮೆಗಳನ್ನು ಈ ಕೆಳಗೆ ಪ್ರತ್ಯೇಕವಾಗಿ ವಿವರಿಸಲಾಗಿದೆ. 

ಅ) ಮೊದಲ ಪರಿಸ್ಥಿತಿಯಲ್ಲಿ ಇಸ್ಲಾಮ್‌ ಸ್ವೀಕರಿಸಿದ ಪತಿಯ ಪತ್ನಿಯು ಕ್ರೈಸ್ತ ಅಥವಾ ಯಹೂದಿಯಾಗಿದ್ದರೆ ಅವರು ದಾಂಪತ್ಯ 
ಸಂಬಂಧವನ್ನು ಉಳಿಸಿಕೊಳ್ಳಬಹುದು. ಯಾಕೆಂದರೆ ಗ್ರಂಥ ವಿಶ್ವಾಸಿಗಳಾದ ಮಹಿಳೆಯರನ್ನು ಮುಸ್ಲಿಮ್‌ ಪುರುಷರು ವರಿಸುವುದು ಧರ್ಮ 
ಸಮ್ಮತವಾಗಿದೆ. ಈ ಕುರಿತು ಕರ್ಮಶಾಸ್ತ್ರಜ್ಞರಲ್ಲಿ ಭಿನ್ನಮತವಿಲ್ಲ, 

ಇಸ್ಲಾಮ್‌ ಸ್ವೀಕರಿಸುವ ಪುರುಷನ ಪತ್ನಿಯು ಗ್ರಂಥ ವಿಶ್ವಾಸಿಯಾಗಿರದೆ ಆಕೆಯು ಸ್ಹಧರ್ಮದಲ್ಲಿಯೇ ಉಳಿದಿರುವ ಪರಿಸ್ಥಿತಿಯಲ್ಲಿ, 
ಹನಫಿ ಮದ್‌ಹಬ್‌ನ ಆದೇಶ ಹೀಗಿದೆ: ಆಕೆಗೆ ಇಸ್ಲಾಮ್‌ ಧರ್ಮದ ಸಂದೇಶವನ್ನು ತಿಳಿಸಬೇಕು. ಅದನ್ನು ಆಕೆಯು ಅಂಗೀಕರಿಸಿದರೆ ವಿವಾಹ 


ಕಾಂಡ - 28 


318 ತೆಪ್ಲೀಮುಲ್‌ ಕುರ್‌ಆನ್‌ 


ಸಂಬಂಧ ಉಳಿಯುತ್ತದೆ. ಅಂಗೀಕರಿಸದಿದ್ದರೆ ಪರಸ್ಪರ ಬೇರೆಯಾಗಬೇಕು. ಈ ಸ್ಥಿತಿಯಲ್ಲಿ ಪತಿ ಮತ್ತು ಪತ್ನಿಯ ಮಧ್ಯೆ ಲೈಂಗಿಕ ಸಂಪರ್ಕ 
ನಡೆದಿದ್ದರೆ ಪತ್ನಿಗೆ ವಿವಾಹ ಧನ ಪಡೆಯುವ ಹಕ್ಕಿದೆ. ಸಂಪರ್ಕ ಆಗಿಲ್ಲದಿದ್ದರೆ ವಿವಾಹಧನಕ್ಕೆ ಅರ್ಹವಾಗಿರುವುದಿಲ್ಲ ಯಾಕೆಂದರೆ ಇಲ್ಲಿ 
ವಿಚ್ಛೇದನವು ಆಕೆಯ ಅಸಮೃತಿಯಿಂದ ನಡೆದಿದೆ. (ಅಲ್‌ ಮಬ್‌ಸೂತ್‌, ಹಿದಾಯ, ಫಶ್ಚುಲ್‌ ಕದೀರ್‌) ಇಮಾಮ್‌ ಶಾಫಿ ಮತ್ತು ಅಹ್ಮದ್‌ರ 
ಅಭಿಪ್ರಾಯದಂತೆ ದಂಪತಿಯರು ಪರಸ್ಫರ ಸಂಸರ್ಗ ನಡೆಸಿರದಿದ್ದರೆ ಪತಿಯ ಇಸ್ಲಾಮ್‌ ಸ್ವೀಕಾರದೊಂದಿಗೆ ಪತ್ನಿಯು ಆತನ ವಿವಾಹ 
ಸಂಬಂಧದಿಂದ ಮುಕ್ತಳಾಗುತ್ತಾಳೆ. ಸಂಸರ್ಗ ನಡೆದಿದ್ದರೆ ಮೂರು ಬಾರಿ ಮುಟ್ಟಾಗುವ ತನಕ ವಿವಾಹ ಸಂಬಂಧ ಉಳಿಯುತ್ತದೆ. ತನ್ನಧ್ಯೆ 
ಆಕೆಯು ಮನಃಪೂರ್ವಕ ಇಸ್ಲಾಮ್‌ ಸ್ವೀಕರಿಸಿದರೆ ಸಂಬಂಧ ಮುಂದುವರಿಯುತ್ತದೆ. ಅನ್ಯಥಾ ಮೂರನೇ ಮುಟ್ಟಿನ ಅವಧಿಯು 
ಕೊನೆಗೊಂಡೊಡನೆ ಅವರ ಪರಸ್ಪರ ವಿವಾಹ ಸಂಬಂಧವು ಕಡಿದು ಹೋಗುತ್ತದೆ. ಇಸ್ಲಾಮೀ ಸರಕಾರವು ಮುಸ್ಲಿಮೇತರ ರಾಷ್ಟ್ರಗಳ 
ಮುಸ್ಲಿಮೇತರ ಪೌರರ ಧಾರ್ಮಿಕ ಕಾರ್ಯಗಳಲ್ಲಿ ಹಸ್ತಕೇಪಿಸುವುದಿಲ್ಲವೆಂದು ಭರವಸೆ ನೀಡುವುದರಿಂದ, ಆ ಮಹಿಳೆಯನ್ನು ಇಸ್ಲಾಮಿಗೆ 
ಆಹ್ವಾನಿಸುವುದು ಸರಿಯಲ್ಲವೆಂದು ಇಮಾಮ್‌ ಶಾಫೀ ಅಭಿಪ್ರಾಯ ಪಟ್ಟಿದ್ದಾರೆ. ಆದರೆ ಈ ಅಭಿಪ್ರಾಯ ಬಾಲಿಶವಾಗಿದೆ. ಯಾಕೆಂದರೆ 
ಓರ್ವ ಮುಸ್ಲಿಮೇತರ ಮಹಿಳೆಯ ಮೇಲೆ ಇಸ್ಲಾಮ್‌ ಸ್ವೀಕರಿಸುವಂತೆ ಒತ್ತಡ ಹೇರಿದರೆ ಮಾತ್ರ ಧರ್ಮದಲ್ಲಿ; ಹಸ್ತಕ್ಷೇಪವೆನಿಸುತ್ತದೆ. ಇಸ್ಲಾಮ್‌ 
ಸ್ವೀಕರಿಸಿದರೆ ಮಾತ್ರ ಪತಿಯೊಂದಿಗೆ ಬಾಳುವುದನ್ನು ಕಾನೂನು ಅನುಮತಿಸುತ್ತದೆ. ಅನ್ಯಥಾ ವಿವಾಹ ವಿಚ್ಛೇದಿಸುವುದಾಗಿ ಆ ಸ್ವೀಗೆ 
ತಿಳಿಸುವುದು. ಬಲಾತ್ಕಾರ ಅಥವಾ ಒತ್ತಡವಾಗುವುದಿಲ್ಲ, 

ಅಲಿಯವರ(ರ) ಆಡಳಿತ ಕಾಲದಲ್ಲಿ ಅದರ ಉದಾಹರಣೆಗಳಿವೆ: ಇರಾಕ್‌ನ ಮಜೂಸಿ ಭೂ ಮಾಲಿಕ ಇಸ್ಲಾಮ್‌ ಸ್ವೀಕರಿಸಿದನು. 
ಅವರ ಪತ್ನಿಯು ಪೂರ್ವ ಧರ್ಮದಲ್ಲಿಯೇ ಉಳಿದಳು. ಅಲಿಯವರು(ರ) ಆಕೆಯನ್ನು ಇಸ್ಲಾಮಿಗೆ ಆಹ್ವಾನಿಸಿದರು. ಅವಳು ನಿರಾಕರಿಸಿದಾಗ 
ಅವರ ದಾಂಪತ್ಯ ಸಂಬಂಧವನ್ನು ಬೇರ್ಪಡಿಸಿದರು. (ಅಲ್‌ ಮಬ್‌ಸೂತ್‌) ಸಂಸರ್ಗ ನಡೆಯದಿದ್ದರೆ ಪುರುಷನು ಇಸ್ಲಾಮ್‌ ಸ್ಟೀಕರಿಸುವು 
ದರೊಂದಿಗೆ ದಂಪತಿಯರು ಪರಸ್ಪರ ಬೇರ್ಪಡುವರೆಂದು ಇಮಾಮ್‌ ಮಾಲಿಕ್‌ರ ಅಭಿಮತ ಸಂಸರ್ಗವಾಗಿದ್ದರೆ ಆಕೆಗೂ ಇಸ್ಲಾಮನ್ನು 
ಬೋಧಿಸಬೇಕು. ತಿರಸ್ಕರಿಸಿದರೆ ವಿವಾಹ ಸಂಬಂಧವನ್ನು ಬೇರ್ಪಡಿಸಬೇಕು. (ಅಲ್‌ ಮುಗ್ನಿ ಇಬ್ನು ಕುದಾಮ) 

ಪತ್ನಿಯು ಇಸ್ಲಾಮ್‌ ಸ್ವೀಕರಿಸಿ ಪತಿಯು ಸತ್ಯನಿಷೇಧಿಯಾಗಿಯೇ ಉಳಿದರೆ ಆತನು, ಗ್ರಂಥ ವಿಶ್ವಾಸಿಯಾಗಿದ್ದರೂ ಇಲ್ಲದಿದ್ದರೂ 
ಅವರ ಮಧ್ಯೆ ಸಂಸರ್ಗವಾಗಿದ್ದರೂ ಇಲ್ಲದಿದ್ದರೂ ಪತ್ನಿಯು ಆತನನ್ನು ಇಸ್ಲಾಮಿಗೆ ಆಹ್ವಾನಿಸಬೇಕು. ಅವನು ಅದನ್ನು ಸ್ವೀಕರಿಸಿದರೆ ಅವರ 
ವಿವಾಹ ಸಂಬಂಧ ಉಳಿಯುತ್ತದೆ. ಅನ್ಯಥಾ ಅವರ ವಿವಾಹ ಸಂಬಂಧ ಮುರಿಯುತ್ತದೆ. ಈ ಹಂತದಲ್ಲಿ ಪುರುಷನು ಇಸ್ಲಾಮನ್ನು ತಿರಸ್ಕರಿಸ 
ದಿದ್ದರೆ ವಿವಾಹ ಸಂಬಂಧವು ಊರ್ಜಿತವಾಗಿರುತ್ತದೆ. ಆದರೆ ಅವರಿಗೆ-ಪರಸ್ಥರ ಸಂಸರ್ಗ ನಡೆಸುವ ಹಕ್ಕಿರುವುದಿಲ್ಲ. ಪತಿಯು ತಿರಸ್ಕರಿಸಿದರೆ 
ಅವರು ಶಾಶ್ವತ ವಿವಾಹ ವಿಚ್ಛೇದನ ಹೇಳಬೇಕಾದ ರೀತಿಯಲ್ಲಿ ಅವರು ಪರಸ್ಪರ ಬೇರ್ಪಡುತ್ತಾರೆ. ಅದಕ್ಕಿಂತ ಮುಂಚೆ ಸಂಸರ್ಗ ನಡೆಯ 
ದಿದ್ದರೆ ಸಂಪೂರ್ಣ ವಿವಾಹ ಮತ್ತು ಇದ್ದತ್‌ನ ಅವಧಿಯ ಜೀವನಾಂಶ ಪಡೆಯುವ ಹಕ್ಕಿದೆ. (ಅಲ್‌ ಮಬ್‌ನೂತ್‌, ಹಿದಾಯ, ಫತ್ಚುಲ್‌ 
ಕದೀರ್‌) ದಂಪತಿಯರಲ್ಲಿ ಪರಸ್ಫರ ಸಂಸರ್ಗ ನಡೆದಿಲ್ಲದಿದ್ದರೆ ಪತ್ನಿಯು ಇಸ್ಲಾಮ್‌ ಸ್ವೀಕರಿಸುವುದರೊಂದಿಗೆ ಅವರ ವಿವಾಹ ಸಂಬಂಧ 
ಮುರಿಯುವುದೆಂದು ಶಾಫಿಕಾಯವರ ಅಭಿಪ್ರಾಯ. ಸಂಸರ್ಗವಾಗಿದ್ದರೆ ಇದ್ದತ್‌ ಮುಗಿಯುವ ತನಕ ಆಕೆಯು ಆತನ ದಾಂಪತ್ಯ 
ಸಂಬಂಧದಲ್ಲಿರುತ್ತಾಳೆ. ಈ ಸ್ಥಿತಿಯಲ್ಲಿ ಆತನು ಇಸ್ಲಾಮ್‌ ಸ್ವೀಕರಿಸಿದರೆ ಅವರ ದಾಂಪತ್ಯ ಸಂಬಂಧ ಮುಂದುವರಿಯುತ್ತದೆ ಸ್ವೀಕರಿಸದಿದ್ದರೆ 
ಇದ್ದತ್‌ ಕೊನೆಯಾಗುವುದರೊಂದಿಗೆ ಸಂಬಂಧ ಮುರಿಯುತ್ತದೆ. ಪುರುಷ ಹಾಗೂ ಮಹಿಳೆಯ ವಿಷಯದಲ್ಲಿ ಹಿಂದೆ ಉದ್ದರಿಸಿರುವಂತೆ 
ಆತನನ್ನು ಇಸ್ಲಾಮಿಗೆ ಆಹ್ವಾನಿಸುವುದು ಸರಿಯಲ್ಲವೆಂದು ಇಮಾಮ್‌ ಶಾಫಿಈ ಅಭಿಪ್ರಾಯ ಪೆಟ್ಟಿದ್ದಾರೆ. ಅದು ಬಾಲಿಶವಾಗಿದೆ. 
ಯಾಕೆಂದರೆ ಉಮರ್‌ರ(ರ) ಕಾಲದಲ್ಲಿ ಇಸ್ಲಾಮ್‌ ಸ್ವೀಕರಿಸಿದ ಮಹಿಳೆಯರ ಪತಿಯಂದಿರನ್ನು ಇಸ್ಲಾಮಿಗೆ ಆಹ್ವಾನಿಸಿ ಅವರು ನಿರಾಕರಿಸಿದ 
ಕಾರಣ ವಿವಾಹ ಸಂಬಂಧವನ್ನು ವಿಚ್ಛೇದಿಸಿದ ಅನೇಕ ಘಟನೆಗಳು ಸಂಭವಿಸಿವೆ. ಉದಾಹರಣೆ ಶಗ್ಲಿಬ್‌ ಗೋತ್ರದ ಓರ್ವ ಕ್ರೈಸ್ತ ಮಹಿಳೆಯ 
ಪ್ರಕರಣ ಉಮರ್‌ರ(ರ) ಮುಂದೆ ಬಂತು. ಅವರು ಆಕೆಯ ಪತಿಯೊಡನೆ ಹೇಳಿದರು: ನೀವು ಇಸ್ಲಾಮ್‌ ಸ್ಲೀಕರಿಸಿರಿ. ಅನ್ಯಥಾ ನಾನು 
ನಿಮ್ಮನ್ನು ಬೇರ್ಪಡಿಸಬೇಕಾಗುವುದು. ಅವರು ನಿರಾಕರಿಸಿದರು. ಉಮರ್‌ರು ಅವರ ವಿವಾಹ ಸಂಬಂಧವನ್ನು ಅನೂರ್ಜಿತಗೊಳಿಸಿದರು. 
ಬಹ್ನುಲ್‌ ಮಲಿಕ್‌ನ ಓರ್ವ ಜಮಿನ್ನಾರ ನವ ಮುಸ್ಲಿಮ್‌ ಮಹಿಳೆಯ ಪ್ರಕರಣದಲ್ಲಿ ಅವರು ಹೀಗೆ ತೀರ್ಪು ನೀಡಿದ್ದರು. ಪತಿಯನ್ನು 
ಇಸ್ಲಾಮಿಗೆ ಆಹ್ನಾನಿಸಿರಿ. ಆತನು ಸ್ವೀಕರಿಸಿದರೆ ಉತ್ತಮ. ಅನ್ಯಥಾ ಅವರು ಪ್ರತ್ಯೇಕವಾಗಬೇಕು. ಈ ಎಲ್ಲಾ ಘಟನೆಗಳು ಸಹಾಬಿಗಳ 
ಸಮ್ಮುಖದಲ್ಲಿಯೇ ನಡೆದಿವೆ. ಯಾರೂ ಈ ಬಗ್ಗೆ ಭಿನ್ನಮತ ವ್ಯಕ್ತಪಡಿಸಿದ ವರದಿಗಳಿಲ್ಲ. (ಅಹ್ಯಾಮುಲ್‌ ಕುರ್‌ಆನ್‌-ಜಸ್ನಾನ್‌, ಅಲ್‌ 
ಮಬ್‌ಸೂತ್‌, ಫತ್ಚುಲ್‌ ಕದೀರ್‌) ದಂಪತಿಯರು ಪರಸ್ಪರ ಸಂಸರ್ಗ ನಡೆಸುವುದಕ್ಕಿಂತ ಮುಂಚೆ ಮಹಿಳೆಯು ಇಸ್ಲಾಮ್‌ ಸ್ವೀಕರಿಸಿದರೆ 
ಪತಿಯನ್ನು ಇಸ್ಲಾಮಿಗೆ ಆಹ್ಮ್ವಾನಿಸಿರಿ. ಆತನು ಸ್ವೀಕರಿಸಿದರೆ ಅಡ್ಡಿಯಿಲ್ಲ. ಅನ್ಯಥಾ ಕೂಡಲೇ ವಿವಾಹ ವಿಚ್ಛೇದನ ಮಾಡಿಸಬೇಕು. ದಂಪತಿ 
ಯರು ಪರಸ್ಫರ ಸಂಸರ್ಗ ನಡೆಸಿದ ಬಳಿಕ ಸ್ತ್ರೀಯು ಇಸ್ಲಾಮ್‌ ಸ್ವೀಕರಿಸಿದರೆ ವಿವಾಹ ಸಂಬಂಧ ಉಳಿಯುತ್ತದೆ. ಅನ್ಯಥ ಇದ್ದತ್‌ ಕಾಲಾವಧಿ 


ಕಾಂಡ - 28 


60. ಅಲ್‌ ಮುಮ್ದಹಿನಃ 319 
ಗ 
ಮುಗಿದೊಡನೆ ವಿವಾಹ ಸಂಬಂಧ ಮುರಿಯುತ್ತದೆ. ಇದು ಈ ಕುರಿತು ಇಮಾಮ್‌ ಮಾಲಿಕ್‌ರ ನಿಲುಮೆ. ಇಮಾಮ್‌ ಶಾಫಿಯವರನ್ನು 


ದೃಢೀಕರಿಸುವ ಇಮಾಮ್‌ ಅಹ್ನದ್‌ರ ಇನ್ನೊಂದು ಅಭಿಪ್ರಾಯದಂತೆ ದಂಪತಿಯರಲ್ಲಿ ಸಂಪರ್ಕ ನಡೆದಿದ್ದರೂ ಇಲ್ಲದಿದ್ದರೂ ಉಭಯತ್ರರ 
ಮಧ್ಯೆ ಧಾರ್ಮಿಕ ವೈರುಧ್ಯವಿರುವುದರಿಂದ ತಕ್ಶಣ ವಿಚ್ಛೇದನವನ್ನು ಅನಿವಾರ್ಯಗೊಳಿಸುತ್ತದೆ. (ಅಲ್‌ ಮುಗ್ನಿ) 

ಆ) ದಾರುಲ್‌ ಕುಫ್ರ್‌ನಲ್ಲಿ ಮಹಿಳೆಯು ಮುಸ್ಲಿಮಳಾಗಿ ಪುರುಷರು ಅಮುಸ್ಲಿಮನಾಗಿದ್ದರೆ ಅಥವಾ ಪುರುಷನು ಮುಸ್ಲಿಮನಾಗಿ 
ಅವನ ಪತ್ನಿಯು (ಯಹೂದಿ ಅಥವಾ ಕ್ರೈಸ್ತ) ಪರಿಸ್ಥಿಶಿಯಲ್ಲಿ ದಂಪತಿಯರಲ್ಲಿ ಪರಸ್ಪರ ಸಂಸರ್ಗ ನಡೆದಿದ್ದರೂ ಇಲ್ಲದಿದ್ದರೂ ಮೂರು 
ಖುತುಸ್ರಾವದ ಅವಧಿ ಮುಗಿಯುವ ತನಕ ವಿವಾಹ ಸಂಬಂಧ ಮುರಿಯುವುದಿಲ್ಲವೆಂದು ಹನಫಿ ಮದ್‌ಹಬ್‌ನ ಅಭಿಪ್ರಾಯ. ಸ್ತ್ರೀಯು 
ಯತುಸ್ರಾವವಿಲ್ಲದವಳಾಗಿದ್ದರೆ ಮೂರು ತಿಂಗಳು ಕಳೆಯಬೇಕು. ಈ ಕಾಲಾವಧಿಯಲ್ಲಿ ಇನ್ನೊಂದು ಕಕ್ಷಿಯೂ ಇಸ್ಲಾಮ್‌ ಸ್ವೀಕರಿಸಿದರೆ 
ವಿವಾಹ ಸಂಬಂಧ ಉಳಿಯುತ್ತದೆ. ಅನ್ಯಥಾ ಮಹಿಳೆಯ ಇದ್ದತ್‌ನ ಅವಧಿ ಮುಗಿದ ಕೂಡಲೇ ಅವರ ವಿವಾಹ ಸಂಬಂಧ ಮುರಿಯುತ್ತದೆ. 
ಇಮಾಮ್‌ ಶಾಫಿಈಯವರು ಈ ವಿಷಯದಲ್ಲಿ ದಂಪತಿಯರ ಸಂಸರ್ಗಗಳನ್ನು ಉಪಾಧಿಗೊಳಿಸಿದ್ದಾರೆ. ಸಂಸರ್ಗ ನಡೆದಿದ್ದರೆ 
ದಂಪತಿಯರಲ್ಲೋರ್ವರ ಮತಾಂತರದಿಂದ ವಿವಾಹ ಸಂಬಂಧ ಮುರಿಯುತ್ತದೆ. ಸಂಸರ್ಗದ ಬಳಿಕ ಮತಾಂತರ ಸಂಭವಿಸಿದರೆ ಇದ್ದತ್‌ನ 
ಕಾಲ ಮುಗಿಯುವ ತನಕ ವಿವಾಹ ಸಂಬಂಧ ಉಳಿಯುತ್ತದೆ. ತನ್ನಧ್ಯೆ ಇನ್ನೊಬ್ಬರು ಇಸ್ಲಾಮ್‌ ಸ್ವೀಕರಿಸಿದರೆ ಇದ್ದತ್‌ ಮುಗಿದ ಕೂಡಲೇ 
ವಿವಾಹ ಅನೂರ್ಜಿತವಾಗುತ್ತದೆ. (ಅಲ್‌ ಮಬ್‌ಸೂತ್‌, ಫತ್ಚುಲ್‌ ಕದೀರ್‌, ಜಸ್ಸಾಸ್‌ರ ಅಹ್ಮಾಮುಲ್‌ ಕುರ್‌ಆನ್‌) 

ಇ) ದಂಪತಿಯರಲ್ಲಿ ಪರಸ್ಪರ ಧರ್ಮದ ವ್ಯತ್ಯಾಸದೊಂದಿಗೆ ಒಬ್ಬರು ದಾರುಲ್‌ ಕುಫ್ರ್‌ನಲ್ಲಿರುವ ಇನ್ನೊಬ್ಬರು ದಾರುಲ್‌ ಇಸ್ಲಾಮ್‌ಗೆ 
ವಲಸೆ ಹೋಗಿ ಅವರ ದೇಶಗಳು ಭಿನ್ನವಾಗುವ ಪರಿಸ್ಥಿತಿಯ ಕುರಿತು ಹನಫಿಗಳ ಅಭಿಪ್ರಾಯ ಹೀಗಿದೆ: ಅವರ ವಿವಾಹ ಸಂಬಂಧ ಸ್ವಯಂ 
ಕಡಿಯುತ್ತದೆ. ಸ್ತ್ರೀಯು ವಲಸೆ ಹೋದರೆ ಆಕೆಗೆ ಆ ಕೂಡಲೇ ಬೇರೆ ವಿವಾಹವಾಗುವ ಅವಕಾಶ ಲಭಿಸುತ್ತದೆ. ಇದ್ದತ್‌ ಕಾಲಾವಧಿಯ ತನಕ 
ಕಾಯಬೇಕಾಗಿಲ್ಲ, ಆದರೆ ಆಕೆಯು ಗರ್ಭಿಣಿಯಲ್ಲವೆಂದು ಖಚಿತ ಪಡಿಸಲಿಕ್ಕಾಗಿ ಒಂದು ಬಾರಿಯ ಯತುಸ್ರಾವದ ತನಕ ಹೊಸ ಪತಿಯು 
ಆಕೆಯನ್ನು ಸಂಸರ್ಗಿಸಬಾರದು. ಗರ್ಭಿಣಿಯೆಂದು ಸ್ಪಷ್ಟವಾದರೂ ವಿವಾಹ ಸಂಬಂಧ ಉಳಿದರೂ ಹೆರಿಗೆಯ ತನಕ ಲೈಂಗಿಕ ಸಂಪರ್ಕ 
ನಡೆಸಬಾರದು. ಈ ವಿಷಯದಲ್ಲಿ ಇಮಾಮ್‌ ಅಬೂ ಯೂಸುಫ್‌ ಮತ್ತು ಇಮಾಮ್‌ ಮುಹಮ್ಮದರಿಗೆ ಇಮಾಮ್‌ ಅಬೂ ಹನೀಫರೊಂದಿಗೆ 
ಸಣ್ಣ ಭಿನ್ನಾಭಿಪ್ರಾಯವಿದೆ. ಮಹಿಳೆಯು ಇದ್ದತ್‌ನ ಅವಧಿ ಪೂರ್ಣಗೊಳಿಸಬೇಕಾದುದು ಕಡ್ಡಾಯವೆಂದು ಅವರ ಅಭಿಮತ. ಗರ್ಭಿಣಿ 
ಯಾಗಿದ್ದರೆ ಹೆರಿಗೆಯ ತನಕ ವಿವಾಹ ನಡೆಸಬಾರದು. (ಅಲ್‌ ಮಬ್‌ಸೂತ್‌, ಹಿದಾಯ, ಜಸ್ಸಾನ್‌ರ ಅಹ್ಯಾಮುಲ್‌ ಕುರ್‌ಆನ್‌) ಈ 
ವಿಷಯದಲ್ಲಿ ರಾಷ್ಟ್ರೀಯ ಅಂತರವು ಪ್ರಸ್ತುತವಲ್ಲವೆಂದು ಇಮಾಮ್‌ ಶಾಫಿಈ ಅಹ್ಮದ್‌ ಮತ್ತು ಮಾಲಿಕ್‌ರ ಅಭಿಮತ. ಧಾರ್ಮಿಕ 
ವ್ಯತ್ಯಾಸವೇ ಪ್ರಧಾನ. ದಂಪತಿಯರಲ್ಲಿ ಪರಸ್ಫರ ಈ ವ್ಯತ್ಯಾಸವುಂಟಾಗಿದ್ದರೆ ಇಲ್ಲಿಯೂ ದಾರುಲ್‌ ಇಸ್ಲಾಮಿನಲ್ಲಿರುವ ವ್ಯತ್ಯಾಸವೇ 
ಇರುತ್ತದೆ. (ಅಲ್‌ ಮುಗ್ಗಿ) ಇಮಾಮ್‌ ಶಾಫಿಯವರು ತಮ್ಮ ಮೇಲಿನ ದೃಷ್ಟಿಕೋನದೊಂದಿಗೆ ವಲಸೆ ಬರುವ ಮುಸ್ಲಿಮ್‌ ಮಹಿಳೆಯರ 
ವಿಷಯದಲ್ಲಿ ಹೀಗೆ ಅಭಿಪ್ರಾಯ ಪಟ್ಟಿದ್ದಾರೆ. ಆಕೆಯು ತನ್ನ ಸತ್ಯನಿಷೇಧಕ ಪತಿಯೊಡನೆ ಆತನ ದಾಂಪತ್ಯ ಸಂಬಂಧವನ್ನು ಮುರಿಯುವ 
ಉದ್ದೇಶದಿಂದ ಬಂದಿದ್ದರೆ ಅಲ್ಲಿ ವಿಚ್ಛೇದನವು ದೇಶತ್ಯಾಗದ ಬದಲಾಗಿ ಅವರ ಉದ್ದೇಶದಿಂದ ಸಂಭವಿಸಿದೆ. ಆದರೆ ಪವಿತ್ರ ಕುರ್‌ಆನಿನ 
ಪ್ರಸ್ತುತ ವಚನದ ಬಗ್ಗೆ ಗಾಢವಾಗಿ ಆಲೋಚಿಸಿದಾಗ, ಈ ವಿಷಯದಲ್ಲಿ ಇಮಾಮ್‌ ಅಬೂ ಹನೀಫರ ದೃಷ್ಟಿಕೋನವು ಹೆಚ್ಚು ಸೂಕ್ತವೆಂದು 
ವ್ಯಕ್ತವಾಗುತ್ತದೆ. ಅಲ್ಲಾಹನು ವಲಸೆ ಬರುವ ಮಹಿಳೆಯರ ಕುರಿತು ಈ ವಚನವನ್ನು ಅವತೀರ್ಣಗೊಳಿಸಿದ್ದಾನೆ. ದಾರುಲ್‌ ಕುಪ್ರ್‌ನ್ನು 
ತೊರೆದು ಬಂದ ಸತ್ಯನಿಷೇಧಿ ಪತಿಯಂದಿರು ಅವರಿಗೆ ಧರ್ಮಸಮೃತರಲ್ಲವೆಂದು ಅವರ ಕುರಿತು ಹೇಳಲಾಗಿದೆ. ದಾರುಲ್‌ ಇಸ್ಲಾಮಿನ 
ಪುರುಷನಿಗೆ ವಿವಾಹಧನ ನೀಡಿ ಅವರನ್ನು ವರಿಸುವ ಅನುಮತಿಯನ್ನು ನೀಡಲಾಗಿದೆ. ಇನ್ನೊಂದೆಡೆಯಲ್ಲಿ ಅವರು ದಾರುಲ್‌ ಕುಫ್ರ್‌ನ್ನು 
ತೊರೆದು ಬಂದ ಸತ್ಯನಿಷೇಧಿ ಮಹಿಳೆಯನ್ನು ವಿವಾಹ ಬಂಧನದಲ್ಲಿತಡೆದು ನಿಲ್ಲಿಸಬಾರದು ಮತ್ತು ಆ ಮಹಿಳೆಯರಿಗೆ ನೀಡಿರುವ ವಿವಾಹ 
ಧನವನ್ನು ಸತ್ಯನಿಷೇಧಿ ಪತ್ನಿಯಿಂದ ಮರಳಿ ಪಡೆಯಬಹುದೆಂದು ವಲಸೆ ಬರುವ ಪುರುಷರೊಡನೆ ಹೇಳಲಾಗಿದೆ. ಇದು ಕೇವಲ ಧಾರ್ಮಿಕ 
ವ್ಯತ್ಯಾಸದ ನಿಯಮವಲ್ಲ. ಈ ನಿಯಮವು ರಾಷ್ಟ್ರ ವ್ಯತ್ಯಾಸದಿಂದಲೇ ರೂಪತಾಳಿದೆಯೆಂದು ವ್ಯಕ್ತವಾಗುತ್ತದೆ. ವಲಸೆಯಿಂದ ಮುಸ್ಲಿಮ್‌ 
ಮಹಿಳೆಯ ಮತ್ತು ಅಮುಸ್ನಿಮ್‌ ಪುರುಷನ ವಿವಾಹ ಸಂಬಂಧವು ಅನೂರ್ಜಿತವಾಗದಿದ್ದರೆ ಆ ಬಳಿಕ-ಇದ್ದತ್‌ನ ಬಗ್ಗೆ ಯಾವುದೇ 
ಪ್ರಮಾಣವಿಲ್ಲದೆ ಆಕೆಯನ್ನು ವಿವಾಹವಾಗಲು ಮುಸ್ಲಿಮರಿಗೆ ಅನುಮತಿಸಿರುವುದಾದರೂ ಹೇಗೆ? ಹಾಗೆಯೇ ಅವಿಶ್ನಾಸಿನಿಯರನ್ನು ವಿವಾಹ 
ಬಂಧನದಲ್ಲಿರಿಸಿಕೊಳ್ಳಬಾರದು ಎಂಬ ನಿಯಮದ ಬಳಿಕವೂ ಸತ್ಯನಿಷೇಧಕ ಸ್ತ್ರೀಯರು ವಲಸಿಗರ ಪತ್ನಿಯರಾಗಿ ಉಳಿದಿದ್ದರೆ ಅದರೊಂದಿಗೆ 
ಅವರಿಗೆ ವಿವಾಹ ವಿಚ್ಛೇದನ ನೀಡಬೇಕೆಂಬ ನಿಯಮವೂ ಬರುತ್ತಿತ್ತು. ಇಲ್ಲಿ ಅದರ ಸೂಚನೆಯೂ ಇಲ್ಲ. ಆದರೆ ಈ ವಚನ ಅವತೀರ್ಣವಾದ 
ಬಳಿಕ ಉಮರ್‌, ತಲ್ಲಾ ಮುಂತಾದ ಕೆಲವು ವಲಸಿಗರು ತಮ್ಮ ಪತ್ನಿಯರಿಗೆ ವಿಚ್ಛೇದನ ನೀಡಿದ್ದರು. ನಿಜ, ಆದರೆ ಆ ಕ್ರಮವು ಅವರಿಗೆ 
ಕಡ್ಡಾಯವಾಗಿತ್ತು ಅಥವಾ ಅವರ ದಾಂಪತ್ಯ ಸಂಬಂಧದ ಅಂತ್ಯವು ಆ ವಿವಾಹ ವಿಚ್ಛೇದನವನ್ನು ಅವಲಂಬಿಸಿತ್ತು ಅಥವಾ ವಿವಾಹ ವಿಚ್ಛೇದನ 


ಕಾಂಡ - 28 


320 ತಪ್ಪೀಮುಲ್‌ ಕುರ್‌ಆನ್‌ 


ಯು 


ಮಾರಾ ಸಹಾಘಾಾಸರಾವಾಜ ಅಣ ಬಾ ಪತನ ಅವ ಮ ರುಸತಸುಮುವುರ 
ನಡೆಯದಿರುತ್ತಿದ್ದರೆ ಆ ಮಹಿಳೆಯರು ಅವರ ಪತ್ನಿಯರಾಗಿಯೇ ಉಳಿಯುತ್ತಿದ್ದರೆಂದು ಅದರಿಂದ ಸಾಬೀತಾಗುವುದಿಲ್ಲ. ಇದಕ್ಕೆ ಉತ್ತರವಾಗಿ 


ಪ್ರವಾದಿಯವರ ಕಾಲದಲ್ಲಿ ಈ ವಚನದ ಅವತೀರ್ಣದ ಬಳಿಕವೂ ದೇಶದ ವ್ಯತ್ಯಾಸವಿರುತ್ತಾ ಪ್ರವಾದಿವರ್ಯರು(ಸ) ವಿಶ್ವಾಸಿಗಳ ಮತ್ತು 
ಅವಿಶ್ವಾಸಿಗಳ ಪರಸ್ಪರ ದಾಂಪತ್ಯ ಸಂಬಂಧವನ್ನು ಉಳಿಸಿರುವುದನ್ನು ದೃಢೀಕರಿಸುವ ಮೂರು ಉದಾಹರಣೆಗಳನ್ನು ಎತ್ತಿ ತೋರಿಸಲಾಗುತ್ತದೆ. 

i) ಮಕ್ಕಾ ವಿಜಯಕ್ಕಿಂತ ಸ್ವಲ್ಪ ಮುಂಚೆ ಮರ್ರುದ್ಧಹ್ರಾನ್‌ನಲ್ಲಿ (ಇಂದಿನ ವಾದಿ ಫಾತಿಮಾ) ಅಬೂ ಸುಫ್‌ಯಾನ್‌ ಮುಸ್ಲಿಮ್‌ 
ಪಾಳೆಯಕ್ಕೆ ಬಂದು ಇಸ್ಲಾಮ್‌ ಸ್ವೀಕರಿಸಿದರು. ಅವರ ಪತ್ನಿಯು ಹಿಂದ್‌ ಮಕ್ಕಾದಲ್ಲಿ ಅವಿಶ್ವಾಸಿನಿಯಾಗಿ ಉಳಿದಳು. ಮಕ್ಕಾ ವಿಜಯದ ಬಳಿಕ 
ಆಕೆ ಇಸ್ಲಾಮ್‌ ಸ್ವೀಕರಿಸಿದಳು. ನಿಕಾಹ್‌ ನವೀಕರಿಸದೆಯೇ ಪ್ರವಾದಿವರ್ಯರು(ಸ) ಅವರ ಹಳೆಯ ದಾಂಪತ್ಯವನ್ನು ಉಳಿಸಿದರು. 

1) ಮಕ್ಕಾ ವಿಜಯದ ಬಳಿಕ ಇಕ್ರಿಮಾ ಬಿನ್‌ ಅಬೂ ಜಹಲ್‌ ಮತ್ತು ಹಕೀಮ್‌ ಬಿನ್‌ ಹಿರಾಮ್‌ ತಪ್ಪಿಸಿಕೊಂಡು ಮಕ್ಕಾದಿಂದ 
ಓಡಿ ಹೋದರು. ಆದರೆ ಅವರೀರ್ವರ ಪತ್ನಿಯರು ಇಸ್ಲಾಮ್‌ ಸ್ವೀಕರಿಸಿ ಮಕ್ಕಾದಲ್ಲಿಯೇ ಉಳಿದರು. ಅನಂತರ ಅವರು ತಮ್ಮ ಪತಿ 
ಯಂದಿರಿಗೆ ಪ್ರವಾದಿವರ್ಯರಿಂದ ಅಭಯ ಕೊಡಿಸಿ ಮಕ್ಕಾಕ್ಕೆ ಮರಳಿ ಕರೆತಂದರು. ಇಬ್ಬರೂ ಪ್ರವಾದಿಯವರ ಸನ್ನಿಧಿಯಲ್ಲಿ ಹಾಜರಾಗಿ 
ಇಸ್ಲಾಮ್‌ ಸ್ವೀಕರಿಸಿದರು. ಪ್ರವಾದಿವರ್ಯರು(ಸ) ಅವರ ವಿವಾಹ ಸಂಬಂಧವನ್ನು ಉಳಿಸಿದರು. 

iii) ಪ್ರವಾದಿಯವರ ಪತ್ರಿ ರುನಬ್‌ ಮದೀನಕ್ಕೆ ವಲಸೆ ಹೋಗಿದ್ದರು. ಅವರ ಪತಿ ಅಬುಲ್‌ ಆಸ್‌ ನಿಷೇಧಿಯಾಗಿಯೇ ಮಕ್ಕಾದಲ್ಲಿ 
ಉಳಿದರು. ಆ ಕುರಿತು ಮುಸ್ನದ್‌ ಅಹ್ಮದ್‌, ತಿರ್ಮಿದಿ ಮತ್ತು ಇಬ್ನು ಮಾಜ ಉದ್ದರಿಸಿದ್ದಾರೆ: ಅಬುಲ್‌ ಆಸ್‌ ಹಿಜರಿ 8ನೇ ವರ್ಷದಲ್ಲಿ 
ಮದೀನಕ್ಕೆ ಬಂದು ಇಸ್ಲಾಮ್‌ ಸ್ವೀಕರಿಸಿದರು. ಪ್ರವಾದಿವರ್ಯರು(ಸ) ಹೊಸ ನಿಕಾಹ್‌ ಇಲ್ಲದೆಯೇ ತನ್ನ ಪುತ್ರಿಯನ್ನು ಅಬುಲ್‌ ಆಸ್‌ರ 
ಜತೆ ಇರಗೊಟ್ಟರು. ಆದರೆ ಈ ಉದಾಹರಣೆಗಳಲ್ಲಿ ಮೊದಲೆರಡು ಘಟನೆಗಳು ಭಿನ್ನ ರಾಷ್ಟ್ರೀಯತೆಯ ವ್ಯಾಖ್ಯೆಗೆ ಸೇರುವುದಿಲ್ಲ ಒಬ್ಬರು 
ತಾತ್ಕಾಲಿಕವಾಗಿ ಒಂದು ದೇಶದಿಂದ ಇನ್ನೊ. ೦ದು ದೇಶಕ್ಕೆ ಪಯಣಿಸುವುದು ಅಥವಾ ಪಲಾಯನ ಮಾಡುವುದು, ಒಬ್ಬರು ಒಂದು ದೇಶವನ್ನು 
ತೊರೆದು ಮತ್ತೊಂದು ದೇಶದಲ್ಲಿ ಹೋಗಿ ನೆಲೆಸುವುದು ರಾಷ್ಟ್ರೀಯ ಭಿನ್ನತೆಯಲ್ಲ. ಇಂದಿನ ಪಾರಿಭಾಷಿಕದಲ್ಲಿ ಆತನ ಮತ್ತು ಪತ್ನಿಯ 
ರಾಷ್ಟ್ರೀಯತೆಗಳು (Nationality) ಭಿನ್ನವಾಗುವುದೇ ರಾಷ್ಟ್ರೀಯ ಭಿನ್ನತೆಗಳಾಗಿವೆ. ಉಳಿದಂತೆ ಯ್ಯುನಬ್‌ರ(ರ) ವಿಷಯದಲ್ಲಿ2 ವರದಿಗಳಿವೆ: 
(1) ಇಬ್ನು ಅಬ್ಬಾಸ್‌ರ ಮೇಲಿನ ವರದಿ. (2) ಅಬ್ದುಲ್ಲಾ ಬಿನ್‌ ಅಮ್ರ್‌ ಬಿನ್‌ ಆಸ್‌ರ ವರದಿ. ಇಮಾಮ್‌ ಅಹ್ನದ್‌, ತಿರ್ಮಿದಿ. ಇಬ್ನುಮಾಜ, 
ಉದ್ಧರಿಸಿರುವ ಆ ವರದಿಯಲ್ಲಿ ಹೀಗೆ ಪ್ರವಾದಿಯವರು ತಮ್ಮ ಪುತ್ರಿಯನ್ನು ಹೊಸ ನಿಕಾಹ್‌ ಮತ್ತು ಹೊಸ ವಿವಾಹಧನದೊಂದಿಗೆ ಅಬುಲ್‌ 
ಆಸ್‌ರಿಗೆ ಪತ್ನಿಯಾಗಿ ಒಪ್ಪಿಸಿದರು. ವರದಿಯ ನುಡಿಗಳಲ್ಲಿರುವ ಪರಸ್ಪರ ವ್ಯತ್ಯಾಸದಿಂದ ಈ ಘಟನೆಯು ರಾಷ್ಟ್ರೀಯ ಭಿನ್ನತೆಯ ಕಾನೂನಿನ 

| ಪ್ರಭಾವವನ್ನು ಖಂಡಿಸುವ ಸ್ಪಷ್ಟ ಸಾಕ್ಟ್ಯಾಧಾರವಾಗುವುದಿಲ್ಲ. ಇದರಲ್ಲಿ ಇಬ್ನು ಅಬ್ಬಾಸ್‌ರ ವರದಿಯು ಸಿಂಧುವೆಂದು ಒತ್ತಿ ಹೇಳಿದರೂ 
ಇದು ಅವರ ನಿಲುಮೆಗಿಂತ ಭಿನ್ನವಾಗಿದೆ. ಯಾಕೆಂದರೆ ಅವರ ಅಭಿಪ್ರಾಯದಂತೆ ಸಂಸರ್ಗ ನಡೆದ ಬಳಿಕ ದಂಪತಿಯರ ಧಾರ್ಮಿಕ 
ವಿಶ್ವಾಸದಲ್ಲಿ ಬದಲಾವಣೆಯಾದರೆ ಪತ್ನಿಗೆ ಮೂರು ಬಾರಿ ಯತುಸ್ರಾವವಾಗುವ ತನಕ ಮಾತ್ರ ಅವರ ಪರಸ್ಪರ ವಿವಾಹ ಸಂಬಂಧ 
ಉಳಿಯುತ್ತದೆ. ಇನ್ನೊಂದು ಕಕ್ಷಿಯೂ ಇಸ್ಲಾಮ್‌ ಸ್ವೀಕರಿಸಿದರೆ ಅವರ ಸಂಬಂಧ ಮುಂದುವರಿಯುತ್ತದೆ. ಅನ್ಯಥಾ ಪತ್ನಿಗೆ ಮೂರು ಬಾರಿ 
ಖಶುಸ್ರಾವವಾದರೆ ಅವರ ವಿವಾಹಸಂಬಂಧ ಅನೂರ್ಜಿತವಾಗುತ್ತದೆ. ಆದರೆ ಅವರು ಸಾದರ ಪಡಿಸುವ ರುನಬ್‌ರ ಘಟನೆಯಲ್ಲಿ 
ದಂಪತಿಯರ ಧರ್ಮದಲ್ಲಿ ಪರಸ್ಪರ ವ್ಯತ್ಯಾಸವಾಗಿ ಹಲವು ವರ್ಷಗಳು ಕಳೆದಿದ್ದುವು. ರುನಬ್‌ರು ವಲಸೆ ಹೋದ 6 ವರ್ಷಗಳ ಬಳಿಕ 
ಅಬುಲ್‌ ಆಸ್‌ ಇಸ್ಲಾಮ್‌ ಸ್ಟೀಕರಿಸಿದ್ದರು. ಕನಿಷ್ಠ ಪಕ್ಷ ಅವರು ಇಸ್ಲಾಮ್‌ ಸ್ವೀಕರಿಸುವುದಕ್ಕಿಂತ ಎರಡು ವರ್ಷ ಮುಂಚೆ ಮುಸ್ಲಿಮ್‌ 
ಮಹಿಳೆಯರು ಮುಸ್ಲಿಮೇತರ ಪುರುಷರಿಗೆ ನಿಷಿದ್ದವೆಂಬ ನಿಯಮ ಅವತೀರ್ಣವಾಗಿತ್ತು. 

iv) ಧರ್ಮ ಪರಿತ್ಯಾಗ. ಅದರ ಎರಡು ವಿಧಗಳಿವೆ.- 

ಹ ಪತಿಪತ್ನಿಯರಿಬ್ಬರೂ ಏಕಕಾಲದಲ್ಲಿ ಧರ್ಮಪರಿತ್ಯಜಿಸುವುದು. 

2. ಅವರ ಪೈಕಿ ಯಾರಾದರೊಬ್ಬರು ಧರ್ಮತ್ಯಜಿಸುವುದು, ಇನ್ನೊಬ್ಬರು ಮುಸ್ಲಿಮರಾಗಿಯೇ ಉಳಿಯುವುದು. 

ದಂಪತಿಯರು ಒಟ್ಟಿಗೆ ಧರ್ಮಭ್ರಷ್ಟರಾದರೆ ಶಾಫಿಈ ಮತ್ತು ಹಂಬಲಿಗಳ ಅಭಿಪ್ರಾಯದಂತೆ ಅದು ಸಂಸರ್ಗದಿಂದ ಮುಂಚಿತ 
ವಾಗಿದ್ದರೆ ಕೂಡಲೇ ಮತ್ತು ಸಂಸರ್ಗದ ಬಳಿಕವಾಗಿದ್ದರೆ ಇದ್ದತ್‌ ಮುಗಿದೊಡನೆಯೇ ಅವರ ಇಸ್ಲಾಮೀ ದಾಂಪತ್ಯ ಸಂಬಂಧ ಕೊನೆಯಾ 
ಗುತ್ತದೆ. ತದ್ವಿರುದ್ಧವಾಗಿ ಹನಫಿಗಳ ಅಭಿಪ್ರಾಯ ಹೀಗಿದೆ. ನ್ಯಾಯ ಮಸೂದೆಯು ಅವರ ವಿವಾಹ ಸಂಬಂಧವನ್ನು ಅನೂರ್ಜಿತ 
ಗೊಳಿಸಬೇಕೆಂದು ಬಯಸುತ್ತದೆ. ಆದರೂ ಅಬೂಬಕರ್‌ರ(ರ) ಕಾಲದಲ್ಲಿ ಧರ್ಮ ಪರಿತ್ಯಾಗದ ವಿರುದ್ಧ ಭುಗಿಲೆದ್ದಾಗ ಸಹಸ್ರಾರು ಮಂದಿ 
ಧರ್ಮಪರಿತ್ಯಾಗ ಮಾಡಿ ಆ ಬಳಿಕ ಪುನಃ ಮುಸ್ಲಿಮರಾದರು. ಸಹಾಬಿಗಳಲ್ಲಿ ಯಾರೊಬ್ಬರೂ ಅಂಥ ಜನರೊಡನೆ ಅವರ ನಿಕಾಹ್‌ 
ನವೀಕರಿಸುವಂತೆ ಆದೇಶಿಸಲಿಲ್ಲ ಆದ್ದರಿಂದ ದಂಪತಿಯರು ಒಟ್ಟಿಗೆ ಧರ್ಮ ಪರಿತ್ಯಾಗಿಗಳಾಗುವ ಪ್ರಕರಣಗಳಲ್ಲಿ ನ್ಯಾಯ ನಿರ್ಣಯ 
(ಮೀಮಾಂಸ)ದಿಂದ ಬೇರೆಯಾಗಿ ಅವರ ದಾಂಪತ್ಯವು (ಕಿಯಾಸ್‌) ಅನೂರ್ಜಿತವಾಗಲಾರದೆಂಬ ಸಹಾಬಿಗಳ ಒಮ್ಮತದ ತೀರ್ಮಾನವನ್ನು 


ಕಾಂಡ - 28 


60. ಆಲ್‌ ಮುಮ್ಮಹಿನಃ 321 


ದ್‌ 3 


6S Eo Boh Gh Gs rls 


> 


ಪತ್ನಿ ಯರ ವಿವಾಹ ಧನದಿಂದ ಏನಾದರೂ ಸತ್ತ ೈನಿಷೇಧಿಗಳಿಂದ ನಿಮಗೆ ಮರಳಿ ಸಿಗದಿದ್ದರೆ, ಅನಂತರ ನಿಮ್ಮ ಸ ಸರದಿ 
ಬಂದಾಗ ಯಾರ ಪತ್ನಿಯರು ಅತ್ತ ಉಳಿದು ಬಿಟ್ಟಿರುವರೋ ಅವರಿಗೆ ಅವರು ಕೊಟ್ಟಿರುವ ವಿವಾಹ ಧನಕ್ಕೆ ಸಮನಾದಷ್ಟು 
ಮೊತ್ತವನ್ನು ಕೊಟ್ಟುಬಿಡಿ” ಮತ್ತು ನೀವು ವಿಶ್ವಾಸವಿರಿಸಿರುವ ಅಲ್ಲಾಹನನ್ನು ಭಯಪಡುತ್ತಲಿರಿ. 


ನಾವು, ಅಂಗೀಕರಿಸುತ್ತೇವೆ. (ಅಲ್‌ ಮಬ್‌ಸೂತ್‌, ಹಿದಾಯ, ಫತ್ಚುಲ್‌ ಕದೀರ್‌, ಅಲ್‌ ಫಿಕ್ಟ್‌ ಅಲಾ ಮದಾಹಿಬಿಲ್‌ ಅರ್ಬಅಃ) 

ಪತಿಯು ಧರ್ಮ ಸರಿತ್ಯಾಗಿಯಾಗಿ ಪತ್ನಿಯು ಇಸ್ಲಾಮಿನಲ್ಲಿಯೇ ಉಳಿದಿದ್ದರೆ ಹನಿ ಮತ್ತು ಮಾಲಿಕಿಗಳ ಅಭಿಪ್ರಾಯದಂತೆ ಅವರ 
ನಡುವೆ ಹಿಂದೆ ಪರಸ್ಪರ ಸಂಸರ್ಗ ನಡೆದಿದ್ದರೂ ಇಲ್ಲ! ದಿದ್ದರೂ ಕೂಡಲೇ ವಿವಾಹ ವಿಚ್ಛೇದನವಾಗುತ್ತದೆ. ಆದರೆ ಶಾಫಿಈ ಮತ್ತು ಹಂಬಲಿಗಳು 
ಸಂಸರ್ಗಕ್ಕಿಂತ ಹಿಂದಿನ ಮತ್ತು ಮುಂದಿನ ಸ್ಥಿತಿಗಳನ್ನು ಪರಿಗಣಿಸಿದ್ದಾರೆ. ಸಂಸರ್ಗ ನಡೆಸುವುದಕ್ಕಿಂತ ಮುಂಚೆ ಧರ್ಮ ಪರಿತ್ಯಾಗ ನಡೆದಿದ್ದರೆ 
ತಕ್ಷಣವೇ ಅವರ ಸಂಬಂಧ ಕಡಿದು ಹೋಗುತ್ತದೆ. ಅದರ ಬಳಿಕವಾಗಿದ್ದರೆ ಇದ್ದತ್‌ನ ಅವಧಿ ಮುಗಿಯುವ ತನಕ ವಿವಾಹ ಸಂಬಂಧ 
ಉಳಿಯುತ್ತದೆ. ಈ ಅವಧಿಯಲ್ಲಿ ಪತಿಯು ಇಸ್ಲಾಮಿಗೆ ಮರಳಿ ಬಂದರೆ ಅವರು ದಾಂಪತ್ಯವನ್ನು ಮುಂದುವರಿಸಬಹುದು ಅಥವಾ ಇದ್ದತ್‌ 
ಮುಗಿದ ಬಳಿಕದ ಪರಿತ್ಯಾಗ ಕಾಲದಲ್ಲಿ ವಿವಾಹ ಸಂಬಂಧವು ಮುರಿದು ಹೋಗಿದೆಯೆಂದು ಪರಿಗಣಿಸಲಾಗುವುದು. ಅರ್ಥಾತ್‌, 
ಮಹಿಳೆಯು ಪುನಃ ಹೊಸ ಇದ್ದತ್‌ ಆಚರಿಸಬೇಕಾಗಿಲ್ಲ. ದಂಪತಿಗಳ ಪರಸ್ಪರ ಸಂಸರ್ಗಕ್ಕಿಂತ ಮುಂಚೆ ಹೀಗೆ ಸಂಭವಿಸಿದರೆ ವಿವಾಹ ಧನದ 
ಅರ್ಧಾಂಶ ಮತ್ತು ಸಂಸರ್ಗದ ಬಳಿಕವಾಗಿದ್ದರೆ ಸಂಪೂರ್ಣ ವಿವಾಹ ಧನಕ್ಕೆ ಮಹಿಳೆಯು ಅರ್ಹಳಾಗುವಳೆಂಬ ಕುರಿತು ನಾಲ್ಕೂ ಮದ್ಭಬ್‌ಗಳ 
ಕರ್ಮಶಾಸ್ತ್ರಜ್ಞ ರಲ್ಲಿ ಒಮ್ಮತಾಭಿಪ್ರಾ ಯವಿದೆ. 

' ಹನಫಿಗಳ ಹಳೆಯ ಫತ್ವದಂತೆ ಒಂದು ವೇಳೆ ಮಹಿಳೆಯು ಧರ್ಮಪರಿತ್ಯಾಗ ಮಾಡಿದರೂ ದಾಂಪತ್ಯ ಸಂಬಂಧವು ಕೂಡಲೇ 
ಅನೂರ್ಜಿತವಾಗುತ್ತದೆ. ಆದರೆ ಬಲ್ಬ್‌ ಮತ್ತು ಸಮರ್ಮಂದ್‌ನ ಅನಂತರ ಕಾಲದ ವಿದ್ವಾಂಸರು, ಮಹಿಳೆಯು ಧರ್ಮತ್ಯಾಗ ಮಾಡಿದರೆ 
ತಕ್ಷಣ ದಾಂಪತ್ಯ ಸಂಬಂಧ ಅನೂರ್ಜಿತವಾಗುವುದಿಲ್ಲವೆಂದು ಫತ್ವಾ ನೀಡಿದ್ದರು. ಪತಿಯರಿಂದ ದೂರವಾಗಲಿಕ್ಕಾಗಿ ಮಹಿಳೆಯರು 
ಭರ್ಮಪರಿತ್ಯಾ ಗೆ ಮಾಡುವುದನ್ನು ತಡೆಯುವುದೇ ಅವರ ಉದ್ದೇಶವಾಗಿತ್ತು. "ಮಾಲಿಕೀಗಳು ಸಾಮಾನ್ಯವಾಗಿ ಡೇ ರೀತಿಯ ಫತ್ವಾ 
ನೀಡಿದ್ದಾರೆ. ಅವರು ಹೀಗೆ ಹೇಳುತ್ತಾರೆ. ಮಹಿಳೆಯು ಪತಿಯಿಂದ ಚೇರ್ಪಡಲಿಕ್ಕಾಗ ಧರ್ಮತ್ಯ: ಚಿಸುವಳೆಂದು ಸಾಧಾರ ವ್ಯಕ್ಷವಾದರೆ ಅವರ 
ವಿವಾಹ ಸಂಬಂಧವು ಬೇರ್ಪಡಲಾರದು. ಶಾಫಿಈ ಮತ್ತು ಹಂಬಲಿಗಳ ನಿಲುಮೆಯಂತೆ ಸ್ತ್ರೀಯರು ಧರ್ಮ ಪರಿತ್ಯಾಗ ಮಾಡಿದರೆ 
ಪುರುಷರು ಧರ್ಮತ್ಯಾಗ ಮಾಡಿದ ನಿಬಂಧನೆಯೇ ಅನ್ವಯವಾಗುತ್ತದೆ. ಅರ್ಥಾತ್‌ ಸಂಸರ್ಗಕ್ಕಿಂತ ಮುಂಚಿತವಾಗಿದ್ದರೆ ಕೂಡಲ ವಿವಾಹ 
ಸಂಬಂಧ ಮುರಿಯುತ್ತದೆ. ಆ ಬಳಿಕವಾಗಿದ್ದರೆ ಇದ್ದತ್‌ ಮುಗಿಯುವ ತನಕ ಸಂಬಂಧ ಉಳಿಯುತ್ತದೆ. ಈ ಅವಧಿಯಲ್ಲಿ ಆಕೆಯು 
ಮುಸ್ಲಿಮಳಾದರೆ ಅವರು ದಾಂಪತ್ಯ ಸಂಬಂಧ ಮುಂದುವರಿಸಬಹುದು. ಅನ್ಯಥಾ ಇದು ಮುಗಿದೊಡನೆ ವಿವಾಹ ಅನೂರ್ಜಿತವಾಗಿದೆಯೆಂದು 
ಪರಿಗಣಿಸಲಾಗುವುದು. ವಿವಾಹ ಧನದ ಮಟ್ಟಿಗೆ ಸಂಸರ್ಗಕ್ಕಿಂತ ಮುಂಚೆ ಧರ್ಮತ್ಯಜಿಸಿದ ಪತ್ನಿಗೆ ಏನೂ ದೊರೆಯುವುದಿಲ್ಲವೆಂಬ ಬಗ್ಗೆ 
ಮತ್ತು ಸಂಸರ್ಗದ ಬಳಿಕ ಧರ್ಮತ್ಯಾಗ ಮಾಡಿದರೆ ಸ ಸಂಪೂರ್ಣ ವಿವಾಹಧನ ದೊರೆಯುವ ಬಗ್ಗೆ ಕರ್ಮಶಾಸ್ತ್ರ ಸ್ವದಲ್ಲಿಸಹಮತವಿದೆ. (ಫತ್ಚುಲ್‌ 
ಕದೀರ್‌, ಅಲ್‌ ಮುಗ್ನಿ, ಅಲ್‌ ಫಿಕ್ಹು ಅಲಾ ಮದಾಹಿಬಿಲ್‌ ಅರ್ಬಅಃ) 

17. ಈ ವ್ಯವಹಾರದ 2 ರೂಪಗಳಿದ್ದುವು. ಈ ವಚನವು ಆ ಎರಡೂ ರೂಪಗಳಿಗೆ ಅನ್ವಯವಾಗುತ್ತದೆ. (1) ಮುಸ್ಲಿಮರು ತಮ್ಮೊಂದಿಗೆ 
ಮೈತ್ರಿ ಸಂಬಂಧವಿದ್ದ ಸತ್ಯನಿಷೇಧಿಗಳೊಡನೆ, ನಿಮ್ಮ ಬಳಿಗೆ ವಲಸೆ ಬರುವ ಮಹಿಳೆಯರ ವಿವಾಹ ಧನವನ್ನು ನಾವು ನಿಮಗೆ ಮರಳಿಸುವೆವು 
ಮತ್ತು ನಿಮ್ಮಲ್ಲಿ ಉಳಿಯುವ ನಮ್ಮ ಜನರ ಸತ್ಯನಿಷೇಧಿ ಪತ್ನಿ ಶ್ಲಿಯರ ವಿವಾಹ ಧನವನ್ನು ನೀವು ಮರಳಿಸಬೇಕೆಂದು ಬಯಸಿದ್ದರು. ಆದರೆ 
ಅವರು ಆ ನಿಬಂಧನೆಯನ್ನು ಅಂಗೀಕರಿಸಲಿಲ್ಲ. ಆ ಕುರಿತು ಇಮಾಮ್‌ ರುುಹ್ರಿ ಹೀಗೆ ವಿವರಿಸುಸುತ್ತಾರೆ: ಅಲ್ಲಾಹನ ಅದೇಶದಂತೆ 
ಮಕ್ಕಾದಲ್ಲಿ ಲ್ಲಿ ಬಹುದೇವಾರಾಧಕರ ಬಳಿಉಳಿದು ಬಿಟ ತಿ ತಮ್ಹ ಪತ್ನಿಯರಿಗೆ ಅವರ ವಿವಾಹ ಧನವನ್ನು ಸಂಪೂರ್ಣವಾಗಿ ನೀಡಲು ಮುಸ್ಲಿಮರು 
ಸಿದ್ಧರಾದರು. ಆದರೆ ಮುಸ್ಲಿಮರ ಜೊತೆ ವಲಸೆ ಹೋದ ತಮ್ಮ ಪತ್ನಿಯರಿಗೆ ವಿವಾಹ ಧನವನ್ನು ಮರಳಿಸಲು ಬಹುದೇವಾರಾಧಕರು 
ಒಪ್ಪಲಿಲ್ಲ, ಈ ಸನ್ನಿವೇಶದಲ್ಲಿ ಅಲ್ಲಾಹನು, ""ಮುಸ್ಲಿಮ್‌ ಮಹಿಳೆಯರಿಂದ ಬಹುದೇವಾರಾಧಕರಿಗೆ ಸಲ್ಲಬೇಕಾದ ವಿವಾಹ ಧನವನ್ನು ಅವರಿಗೆ 
ಮರಳಿ ಕಳುಹಿಸದೆ ಅದನ್ನು ಮದೀನದಲ್ಲೇ ಸಂಗ್ರಹಿಸಬೇಕು ಮತ್ತು ಪ್ರತಿಯೊಬ್ಬ ಮುಸ್ಲಿಮರೂ ಸತ್ಯನಿಷೇಧಿ ಪತ್ನಿಯರಿಗೆ ನೀಡಿದ್ದ ವಿವಾಹ 
ಧನದ ಬಾಜ್ರಿನಲ್ಲಿ ತಮಗೆ ಲಭಿಸಬೇಕಾದ ಮೊತ್ತವನ್ನು ವಸೂಲು ಮಾಡಬೇಕು'' ಎಂದು ಆದೇಶಿಸುತ್ತಾನೆ. (2) ಮುಸ್ಲಿಮರೊಂದಿಗೆ 


ಕಾಂಡ - 28 


322 ತಪ್ಪೀಮುಲ್‌ ಕುರ್‌ಆನ್‌ 


6೫:54 ಪತರ ಹ, ಬೃಜ921354ಜಲ( ಟಟ ೨8, 


(12) ಸಂದೇಶವಾಹಕರೇ, ಸತ್ಯವಿಶ್ವಾಸಿನಿಯರು, ನಿಷ್ಠೆಯ ಕರಾರು ಮಾಡಲು ನಿಮ್ಮ ಬಳಿಗೆ ಬಂದು* ನಾವು 
ಅಲ್ಲಾಹನೊಂದಿಗೆ ಯಾರನ್ನೂ ಸಹಭಾಗಿಗೊಳಸಲಾರೆವು, ಕಳವು ಮಾಡಲಾರೆವು? ವ್ಯಭಿಚಾರವೆಸಗಲಾರೆವು, ತಮ್ಮ 


ಒಪ್ಪಂದದಲ್ಲಿರುವ ಸತ್ಯನಿಷೇಧಿಗಳ ಪ್ರದೇಶದಿಂದಲೂ ಅನೇಕ ಮಂದಿ ಇಸ್ಲಾಮೀ ರಾಷ್ಟ್ರಕ್ಕೆ ವಲಸೆ ಬಂದಿದ್ದರು ಆದರೆ ಸತ್ಯ ನಿಷೇಧಿಗಳಾದ 
ಅವರ ಪತ್ನಿಯರು ಅಲ್ಲಿಯೇ ಉಳಿದಿದ್ದರು. ಹಾಗೆಯೇ ಸತ್ಯನಿಷೇಧಿ ಪತಿಯರನ್ನು ತೊರೆದು ಬಂದ ಕೆಲವು ಸ್ತ್ರೀಯರೂ ಇದ್ದರು. ಇಸ್ಲಾಮೀ 
ರಾಷ್ಟ್ರದಲ್ಲೀ ಯೇ ಅವರ ವಿವಾಹ ಧನದ ವಿನಿಮಯ ಸಮಸ್ಯೆ ಬಗೆಹರಿಸಬೇಕೆಂದು ನಿರ್ಧರಿಸಲಾಯಿತು. ಸತ್ಯನಿಷೇಧಿಗಳಿಂದ ವಿವಾಹಧನದ 
ಬಾಬ್ದಿನಲ್ಲಿ ಏನೂ ಲಭಿಸದಿದ್ದರೆ ಅವರಿಗೆ ಸಲ್ಲಬೇಕಾದ ಮಹ್ರನ್ನೂ ಮರಳಿಸಬಾರದು. ಅದರ ಬದಲಾಗಿ ಅಲ್ಲಿಂದ ಬಂದಿರುವ ಮಹಿಳೆಯರ 
ಪರವಾಗಿ ಸಲ್ಲಬೇಕಾದ ವಿವಾಹ ಧನವನ್ನು ಪತ್ನಿಯನ್ನು ಅಲ್ಲಿಯೇ ತೊರೆದು ಇಲ್ಲಿಗೆ ಬಂದ ಪುರುಷರಿಗೆ ನೀಡಬೇಕು. 

ಆದರೆ ಈ ರೀತಿಯ ವಿತರಣೆಗೆ ಮೊತ್ತವು ಸಾಕಾಗದಿದ್ದರೆ, ಅರ್ಥಾತ್‌ ಆ ಕಡೆ ಉಳಿದಿರುವ ಮುಸ್ಲಿಮರ ಸತ್ಯನಿಷೇಧಿ ಪತ್ನಿಯರಿಂದ 
ಲಭಿಸಬೇಕಾದ ವಿವಾಹ ಧನದ ಮೊತ್ತವು ಅಲ್ಲಿಂದ ವಲಸೆ ಬಂದವರಿಗೆ ಸಲ್ಲಬೇಕಾಗಿರುವುದಕ್ಕಿಂತ ಅಧಿಕವಾಗಿದ್ದರೆ, ಸತ್ಯನಿಷೇಧಿಗಳೊಂದಿಗಿನ 
ಯುದ್ಧದಲ್ಲಿ ಮುಸ್ಲಿಮರಿಗೆ ದೊರೆಯುವ ಸಮರಾರ್ಜಿತ ಸೊತ್ತಿನ ಪಾಲಿನಿಂದ ಹೆಚ್ಚಿನ ಮೊತ್ತವನ್ನು ಅವರಿಗೆ ಪಾವತಿಸಬೇಕು. ಇಬ್ದು 
ಅಬ್ಬಾಸ್‌(ರ) ಉದ್ಭರಿಸುತ್ತಾ: ವಿವಾಹ ಧನವು ಮರಳಿ ಲಭಿಸದವರಿಗೆ ಸಮರಾರ್ಜಿತ ಸಂಪತ್ತಿನಿಂದ ನೀಡಿ ಆ ನಷ್ಟ ಪರಿಹರಿಸಬೇಕೆಂದು 
ಪ್ರವಾದಿವರ್ಯರು(ಸ) ಆದೇಶಿಸಿದ್ದಾರೆ. (ಇಬ್ನು ಜರೀರ್‌) ಈ ನಿಲುಮೆಯನ್ನು ಅತಾಟ್‌, ಇಬ್ರಾಹೀಮ್‌ ನಖಶ, ಕತಾದ, ಮುಕಾತಿಲ್‌ 
ಮತ್ತು ಳಹ್ಹಾಕ್‌ರು ಅಂಗೀಕರಿಸಿದ್ದಾರೆ. ಅವರು ಹೇಳುತ್ತಾರೆ, ಸತ್ಯನಿಷೇಧಿಗಳಿಂದ ವಿವಾಹಧನ ಲಭಿಸಬೇಕಾಗಿದೆ. ಆ ಮೊತ್ತವನ್ನು 
ಸತ್ಯನಿಷೇಧಿಗಳಿಂದ ಲಭಿಸಿದ ಸಮರಾರ್ಜಿತ ಸೊತ್ತಿನಿಂದ ಪಾವತಿಸಬೇಕು. ಅರ್ಥಾತ್‌, ಸಮರಾರ್ಜಿತ ಸಂಪತ್ತನ್ನು ವಿತರಣೆ ಮಾಡುವುದಕ್ಕಿಂತ 
ಮುಂಚೆ ಅವರು ಕಳಕೊಂಡಿರುವ ವಿವಾಹಧನವನ್ನು ಮೊದಲು ನೀಡಬೇಕು. ಆ ಬಳಿಕ ಉಳಿದ ಮುಜಾಹಿದ್‌ಗಳಂತೆಯೇ ಅವರಿಗೂ 
ಅದರಲ್ಲಿ ಸಮಾನ ಪಾಲು ನೀಡಬೇಕು. ಕೆಲವು ಕರ್ಮಶಾಸ್ತ್ರಜ್ಞರು ಹೇಳಿರುವಂತೆ, ಕೇವಲ ಸಮರಾರ್ಜಿತ ಸಂಪತ್ತಿನಿಂದ ಮಾತ್ರವಲ್ಲ, ಶಸ್ತ್ರ 
“ರಹಿತ ಕಾರ್ಯಾಚರಣೆಗಳಿಂದ ಲಭಿಸುವ ಸಂಪತ್ತನ್ನು (ಫಯ್‌) ಅಂಥ ಜನರ ನಷ್ಟಪರಿಹಾರಕ್ಕೆ ನೀಡಬಹುದು. ಆದರೆ ಹೆಚ್ಚಿನ ವಿದ್ದಾಂಸರು 
ಈ ದೃಷ್ಟಿಕೋನವನ್ನು ಒಪ್ಪವುದಿಲ್ಲ. 

18, ನಾವು ಮೊದಲೇ ವಿವರಿಸುವಂತೆ ಈ ವಚನವು ಮಕ್ಕಾ ವಿಜಯಕ್ಕಿಂತ ಸ್ವಲ್ಪ ಮುಂಚೆ ಅವತೀರ್ಣವಾಗಿತ್ತು. ತರುವಾಯ 
ಮಕ್ಕಾವನ್ನು ಜಯಿಸಿದಾಗ ಕುರೈಶರು ಸತ್ಯಪ್ರತಿಜ್ಞೆಗಾಗಿ ತಂಡೋಪತಂಡವಾಗಿ ಪ್ರವಾದಿವರ್ಯರ(ಸ) ಬಳಿಗೆ ಬರಲಾರಂಭಿಸಿದರು. 
ಪ್ರವಾದಿವರ್ಯರು(ಸ) ಸಫಾ ಬೆಟ್ಟದಲ್ಲಿ ಪುರುಷರಿಂದ ಸ್ವತಃ ಸತ್ಯಪ್ರತಿಜ್ಞೆ ಮಾಡಿಸಿದರು. ಮಹಿಳೆಯರಿಂದ ಸತ್ಯ ಪ್ರತಿಜ್ಞೆಗಾಗಿ ಉಮರ್‌ರನ್ನು 
ಕಳುಹಿಸಿ ಈ ವಚನಗಳಲ್ಲಿ ಅಂಶಗಳ ಬಗ್ಗೆ ಅವರಿಂದ ಪ್ರತಿಜ್ಞೆಮಾಡಿಸಬೇಕೆಂದು ಆದೇಶಿಸಿದರು. (ಇಬ್ನು ಅಬ್ಬಾಸ್‌ರಿಂದ ಇಬ್ನು ಹಾತಿಮ್‌) 
ಅನಂತರ ಪ್ರವಾದಿವರ್ಯರು ಮದೀನಕ್ಕೆ ಮರಳಿದ ಬಳಿಕ ಅನ್ಸಾರಿ ಮಹಿಳೆಯರನ್ನು ಒಟ್ಟು ಸೇರಿಸುವಂತೆ ಆಜ್ಞಾಪಿಸಿ, ಅವರಿಂದ ಸತ್ಯಪ್ರತಿಜ್ಞೆ 
ಮಾಡಿಸುವಂತೆ ಉಮರ್‌ರನ್ನು ಕಳುಹಿಸಿದರು. (ಅನ್ಸಾರಿ ಮಹಿಳೆಯಾದ ಉಮ್ಮು ಅತಿಯ್ಯ್‌ರಿಂದ ಇಬ್ನು ಜರೀರ್‌, ಇಬ್ನು ಮರ್ದೂಯ, 
ಬರ್ಗರ್‌, ಇಬ್ನು ಹಿಬ್ಬಾನ್‌ ಮುಂತಾದವರಿಂದ ಉದ್ದ ತು) 

ಈದ್‌ ದಿನವೂ ಪುರುಷರಿಗೆ ಪ್ರವಚನ ನೀಡಿದ ಬಳಿಕ ಪ್ರವಾದಿವರ್ಯರು(ಸ) ಮಹಿಳೆಯರ ಸಭೆಗೆ ಹೋಗಿ ಅವರಿಗೆ ನೀಡಿದ 
ಪ್ರವಚನದಲ್ಲಿ ಈ ವಚನವನ್ನು ಓದಿ ಪ್ರಸ್ತುತ ವಿಷಯಗಳಲ್ಲಿ, ಸ್ತ್ರೀಯರಿಂದ ಪ್ರತಿಜ್ಞೆಮಾಡಿಸಿದರು. (ಇಬ್ನು ಅಬ್ಬಾಸ್‌ರಿಂದ ಬುಖಾರಿ ವರದಿ) 
ಈ ಘಟನೆಗಳ ಬಳಿಕವೂ ಅನೇಕ ಸಂದರ್ಭಗಳಲ್ಲಿ ಮಹಿಳೆಯರು ಒಂಟಿಯಾಗಿಯೂ ಸಾಮೂಹಿಕವಾಗಿಯೂ ಪ್ರವಾದಿಯವರ(ಸ) ಬಳಿಗೆ 
ಬಂದು ಸತ್ಯಪ್ರತಿಜ್ಞೆ ಮಾಡಿದ ಅನೇಕ ವರದಿಗಳಿವೆ. 

19. ಮಕ್ಕಾದಲ್ಲಿ ಮಹಿಳೆಯರಿಂದ ಸತ್ಯಪ್ರತಿಜ್ಞೆ ಮಾಡಿಸುತ್ತಿದ್ದಾಗ ಅಬೂ ಸುಫ್‌ಯಾನ್‌ರ ಪತ್ನಿ ಹಿಂದ್‌ ಬಿಂತು ಉತ್‌ಬಾ ಈ 
ಆಜ್ಞೆಯ ವಿವರಣೆಯನ್ನು ಅಪೇಕ್ಷಿಸಿ ಪ್ರವಾದಿಯವರೊಡನೆ ಹೀಗೆಂದರು, ಸಂದೇಶವಾಹಕರೇ ಅಬೂ ಸುಫ್‌ಯಾನ್‌ ಸ್ವಲ್ಪ ಲೋಭಿ. ನಾನು 
ನನ್ನ ಮತ್ತು ಮಕ್ಕಳ ಅಗತ್ಯಗಳಿಗಾಗಿ ಅವರ ಸಂಪತ್ತಿನಿಂದ ಅವರಿಗೆ ತಿಳಿಸದೆ ಅಲ್ಪಸ್ವಲ್ಪತೆಗೆದರೆ ದೋಷವಿದೆಯೇ? ಪ್ರವಾದಿ (ಸ) ಹೇಳಿದರು: 
ಅದು ಪಾಪ ವಲ್ಲ ಆದರೆ ಕೇವಲ ನ್ಯಾಯೋಚಿತವಾಗಿ ಅರ್ಥಾತ್‌: ಅತ್ಯಗತ್ಯವಿರುವಷ್ಟು ಮಾತ್ರ ತೆಗೆಯಬೇಕು. (ಅಹ್ಮಾಮುಲ್‌ 
ಕುರ್‌ಆನ್‌- ಇಬ್ನು ಅರಬಿ) ಸ 


ಕಾಂಡ - 28 


60. ಅಲ್‌ ಮುಮ್ತಹಿನಃ 323 


ರ್‌ BL J SE ಬೂ SSA 2 32೩ 
SS NNT AE EET ಬಟ; 
ಮಕ್ಕಳನ್ನು ವಧಿಸಲಾರೆವು,೫ ತಮ್ಮ ಕೈಕಾಲುಗಳ ಮುಂದೆ ಯಾವುದೇ ಸುಳ್ಳಾರೋಪವನ್ನು ಸೃಷ್ಟಿಸಿ ತರಲಾರೆವು* ಮತ್ತು 
ಯಾವುದೇ ಸತ್ಕಾರ್ಯದ ವಿಷಯದಲ್ಲಿನಿಮ್ಮ ಆಜ್ಞೋಲ್ಲ ೦ಘನೆ ಮಾಡಲಾರೆವು” ಎಂದು ಪ್ರತಿಜ್ಞೆ ಮಾಡಿದಾಗ, ಅವರಿಂದ 


20. ಇದರಲ್ಲಿ ಗರ್ಭಪಾತ ಮಾಡಿಸುವುದೂ ಸೇರಿದೆ, ಅದು ಸಕ್ರಮ ಅಥವಾ ಅಕ್ರಮ ಗರ್ಭಪಾತವಾಗಿದ್ದರೂ ಸರಿ. 

21. ಇದರಲ್ಲಿ2 ವಿಧದ ಸುಳ್ಳಾರೋಪಗಳು ಸೇರಿವೆ. (1) ಓರ್ವ ಸ್ತ್ರೀಯು ಇತರ ಸ್ತ್ರೀಯರ ಮೇಲೆ ಪರ ಪುರುಷರೊಂದಿಗೆ ಅಕ್ರಮ 
ಸಂಬಂಧವಿದೆಯೆಂದು ಆರೋಪಿಸಿ ಅನೈತಿಕ ಕಥೆಗಳನ್ನು ಪ್ರಚಾರ ಮಾಡುವುದು. ವಸ್ತುತಃ ಇಂಥ ವಿಷಯಗಳ ಬಗ್ಗೆ ಚರ್ಚಿಸುವ ರೋಗವು 
ಮಹಿಳೆಯರಲ್ಲಿ ವಿಶೇಷತಃ ವ್ಯಾಪಕವಾಗಿದೆ. :(2) ಓರ್ವ ಮಹಿಳೆಯು ಪರಪುರುಷನ ಮಗುವನ್ನು ಹಡೆದು ಅದು ತನ್ನ ಪತಿಯದೇ 
ಮಗುವೆಂದು ಆತನಿಂದ ನಂಬಿಸುವುದು. ಪ್ರವಾದಿ(ಸ) ಹೇಳಿರುವುದಾಗಿ ಅಬೂ ಹುರೈರಾರಿಂದ ಅಬೂ ದಾವೂದ್‌ ವರದಿ ಮಾಡುತ್ತಾರೆ. 
ಒಂದು ಕುಟುಂಬದಲ್ಲಿ ಆ ಕುಟುಂಬಕ್ಕೆ ಸೇರದ ಮಗುವನ್ನು ತುರುಕಿಸುವ ಮಹಿಳೆಯೊಂದಿಗೆ ಅಲ್ಲಾಹನಿಗೆ ಯಾವುದೇ ಸಂಬಂಧವಿಲ್ಲ, 
ಅಲ್ಲಾಹನು ಆಕೆಯನ್ನು ಎಂದೆಂದಿಗೂ ಸ್ಪರ್ಗದಲ್ಲಿ. ಪ್ರವೇಶ 'ಗೊಳಿಸಲಾರನು. 

22. ಈ ಸಂಕ್ಷಿಪ್ತ ವಚನದಲ್ಲಿ. ಕಾನೂನಿನ 2ಪ್ರಮುಖ ಅಂಶಗಳನ್ನು ತಿಳಿಸಲಾಗಿದೆ. 1) ಪ್ರವಾದಿವರ್ಯರ(ಸ) ಅನುಸರಣೆಯಲ್ಲಿಯೂ 
ಒಳಿತಿನ ನಿಬಂಧನೆಯನ್ನು ಇರಿಸಲಾಗಿದೆ. ವಸ್ತುತಃ 'ಪ್ರವಾದಿವರ್ಯರು(ಸ) ಕೆಡುಕಿನ ಆದೇಶ ನೀಡಬಹುದೆಂಬ ಸಂಶಯಕ್ಕೆ ಕಿಂಚಿತ್ತೂ 
ಅವಕಾಶವಿರಲಿಲ್ಲ, ಇದರಿಂದ ಜಗತ್ತಿನಲ್ಲಿಸೃಷ್ಟಿಗಳ ಅನುಸರಣೆಯ ನಿಯಮವು ದೇವನಿಯಮದ ಮಿತಿಯನ್ನು ಮೀರಬಾರದೆಂದು ಸ್ವಯಂ 
ವೇದ್ಯವಾಗುತ್ತದೆ. ಯಾಕೆಂದರೆ ದೇವ ಸಂದೇಶವಾಹಕರ ಅನುಸರಣೆಯಲ್ಲಿಯೂ ಒಳಿತಿನ ಶರ್ಶವನ್ನು ಹೇರಿರುವಾಗ ಬೇರೆ ಯಾರನ್ನಾದರೂ 
ಬೇಶರತ್‌ ಅನುಸರಣೆಗೆ ಅರ್ಹನೆಂದು ಭಾವಿಸಿ ದೇವನ ಕಾನೂನಿಗೆ ವಿರುದ್ಧವಾಗಿ ಅವನು ನೀಡುವ ನೀತಿ ನಿಯಮಗಳು ಕಾನೂನು 
ಸಂಪ್ರದಾಯಗಳ ಅನುಸರಣೆಗೆ ಅವಕಾಶವೆಲ್ಲಿದೆ? ಈ ನಿಯಮವನ್ನು ಪ್ರವಾದಿವರ್ಯರು(ಸ) ಹೀಗೆ ವಿವರಿಸಿದ್ದಾರೆ: ದೇವಾಜ್ಞೆಗೆ 
ವಿರುದ್ಧವಾಗಿ ಯಾವ ಅನುಸರಣೆಯೂ ಇಲ್ಲ. ಅನುಸರಣೆಯು ಕೇವಲ ಒಳಿತಿನಲ್ಲಿ ಮಾತ್ರ. (ಮುಸ್ಲಿಮ್‌, ಅಬೂ ದಾವೂದ್‌, ನಸಾಈ) 
ಪೂರ್ವವಿದ್ವಾಂಸರೂ ಇದೇ ನೀತಿಯನ್ನು ಈ ವಚನದಿಂದ ಗ್ರಹಿಸಿದ್ದಾರೆ. ಅಬ್ದುರ್ರ ಿರ್ರಹ್ಮಾನ್‌ ಬಿನ್‌ ರುದ್‌ ಬಿನ್‌ ಅಸ್ಸಮ್‌ ಹೇಳುತ್ತಾರೆ: 
ಅಲ್ಲಾಹನು ಅವರು ನಿಮ್ಮ ಆಜ್ಞೋಲ್ಲಂಘನೆ ಮಾಡಬಾರದೆಂದು ಹೇಳಿಲ್ಲ. ಬದಲಾಗಿ ಒಳಿತಿನಲ್ಲಿನಿಮ್ಮ ಆಜ್ಞೋಲ್ಲಂಘನೆ ಮಾಡಬಾರದೆಂದು 
ಹೇಳಿದ್ದಾನೆ. ಇನ್ನು ಅಲ್ಲಾಹನು ಪ್ರವಾದಿಯ ಅನುಸರಣೆಗೂ ಈ ಶರ್ತ ವಿಧಿಸಿದಾಗ ಇತರ ಯಾರಿಗೂ ಒಳಿತಿನ ಹೊರತು ಬೇರೆ ಯಾವ 
ವಿಷಯದಲ್ಲಿ ಅನುಸರಣೆ ಮಾಡುವುದು ಸಮ್ಮತವಾಗುವುದು ಹೇಗೆ? (ಇಬ್ನು ಜರೀರ್‌) 

ಇಮಾಮ್‌ ಅಬೂ ಬಕರ್‌ ಜಸ್ಲಾನ್‌ ಹೀಗೆ ಬರೆಯುತ್ತಾರೆ: ತನ್ನ ಪ್ರವಾದಿಯು ಒಳಿತಿನ ಹೊರತು ಬೇರೇನನ್ನೂ ಆಜ್ಞಾಹಿಸುವುದಿಲ್ಲವೆಂದು 
ಅಲ್ಲಾಹನಿಗೆ ಚೆನ್ನಾಗಿ ತಿಳಿದಿದೆ. ಹಾಗಿದ್ದರೂ ಪ್ರವಾದಿಯವರೊಂದಿಗಿನ ಅವಿಧೇಯತೆಯನ್ನು ತಡೆಯುವಾಗ ಅವನು ಒಳಿತಿನಲ್ಲಿ ಎಂಬ 
ಶರ್ತವನ್ನು ಸೇರಿಸಿದ್ದಾನೆ. ಆಡಳಿತಗಾರರ ಆಜ್ಞೆಯು ಅಲ್ಲಾಹನ ಎಧೇಯತೆಗೆ ವಿರುದ್ಧವಾಗಿರುವ ಸ್ಥಿತಿಯಲ್ಲಿಯೂ ಅನುಸರಿಸಬಾರದೇ 
ಎಂದು ಯಾರೂ ಸಂಶಯಪಡದಿರಲಿಕ್ಕಾಗಿ ಪ್ರವಾದಿವರ್ಯರು(ಸ) ಅದನ್ನು ಹೇಳಿದ್ದಾರೆ: ಓರ್ವರು ಅಲ್ಲಾಹನಿಗೆ ವಿರುದ್ಧವಾಗಿ ಯಾವುದೇ 
ಸೃಷ್ಟಿಯನ್ನು ಅನುಸರಿಸುವುದಿದ್ದರೆ ಅಲ್ಲಾಹನು ಆ ಸೃಷ್ಟಿಗೆ ಆತನ ಮೇಲೆ ಪ್ರಭುತ್ವ ನೀಡುವನು.(ಅಹ್ಯಾಮುಲ್‌ ಕುರ್‌ಆನ್‌) 

ಅಲ್ಲಾಮಾ ಆಲೂಸಿ ಹೇಳುತ್ತಾರೆ: ಈ ವಚನವು ಆಡಳಿತಾಧಿಕಾರಿಗಳ (ಉಲುಲ್‌ ಅಮ್ರ್‌) ಬೇಶರತ್‌ ಅನುಸರಣೆಯು ಕಡ್ಡಾ ಯವೆಂದು 
ಗ್ರಹಿಸುವ ತಿಳಿಗೇಡಿಗಳ ಭಾವನೆಯನ್ನು ಖಂಡಿಸುತ್ತದೆ. ಅಲ್ಲಾಹನು ಪ್ರವಾದಿವರ್ಯರ(ಸ) ಅನುಸರಣೆಯಲ್ಲಿಯೂ ಒಳಿತಿನ ಶರ್ತವನ್ನು 
ಹಾಕಿದ್ದಾನೆ. ವಾಸ್ತವದಲ್ಲಿ ಪ್ರವಾದಿವರ್ಯರು ಒಳಿತಿನ ಹೊರತು ಬೇರೆ ಯಾವ ಆಜ್ಞೆಯನ್ನು ಎಂದೂ ನೀಡುವುದಿಲ್ಲ. ಅಲ್ಲಾಹನ ವಿರುದ್ಧ 
ವಾಗಿ ಅನ್ಯರ ಅನುಸರಣೆಯು ಧರ್ಮಸಮ್ಮತವಲ್ಲವೆಂದು ಜನರಿಗೆ ಮನವರಿಕೆ ಮಾಡಿಸುವುದೇ ಅದರ ಉದ್ದೇಶ.(ರೂಹುಲ್‌: ಮಲನ]. 
ಒಟ್ಟಿನಲ್ಲಿ ಈ ವಚನವು ಇಸ್ಲಾಮಿನಲ್ಲಿ ಕಾನೂನಿನ ಪ್ರಭುತ್ವದ (8:10 081.49) ಬುನಾದಿಯಾಗಿದೆ. ಇಸ್ಲಾಮೀ ಕಾನೂನಿಗೆ ವಿರುದ್ಧವಾದ 
ಎಲ್ಲವೂ ಅಪರಾಧವೆಂಬುದೇ ಮೂಲ ನೀತಿ. ಅಂಥ. ಕಾರ್ಯಗಳನ್ನು ಆಜ್ಞಾಪಿಸುವ ಅಧಿಕಾರ ಯಾರಿಗೂ ಇಲ್ಲ ಕಾನೂನು ಬಾಹಿರ ಆಜ್ಞೆ 
ನೀಡುವಾತನು ಸ್ವತಃ ಅಪರಾಧಿಯಾಗುತ್ತಾನೆ. ಆ ಆಜ್ಞೆಯನ್ನು ಪಾಲಿಸುವಾತನೂ ಅಪರಾಧಿಯಾಗುತ್ತಾನೆ. ಮೇಲಧಿಕಾರಿಯು ಆಜ್ಞಾಪಿಸಿ 
ರುವುದರಿಂದ ಕಾನೂನು ಬಾಹಿರ ಕೆಲಸ; ವನ್ನು ಮಾಡಿದನೆಂಬ ಕೆಳ ಅಧಿಕಾರಿಯ ನೆಪವು ಶಿಕ್ಷೆಯಿಂದ ಆತನನ್ನು ಪಾರುಗೊಳಿಸ ಲಾರದು. 

ii. ಈ 2ನೆಯ ಅಂಶವು ಸಾಂವಿಧಾನಿಕವಾಗಿ ಬಹಳ ಮಹತ್ವಪೂರ್ಣವಾಗಿದೆ. ಈ. ವಚನದಲ್ಲಿ 5 ಸಕಾರಾತ್ಮಕ ಆಜ್ಞೆಗಳ ಬಳಿಕ 


ಕಾಂಡ - 28 


324 ತಪ್ಪೀಮುಲ್‌ ಕುರ್‌ಆನ್‌ 


ಸಕಾರಾತ್ಮಕವಾದ ಕೇವಲ ಒಂದೇ ಆಜ್ಞೆಯನ್ನು ನೀಡಲಾಗಿದೆ. ಅದು ಎಲ್ಲಾಸತ್ಯರ್ಮಗಳಲ್ಲಿಪ್ರವಾದಿವರ್ಯರ ಆದೇಶಗಳನ್ನು ಪಾಲಿಸಲಾಗು 
ವುದೆಂಬುದಾಗಿದೆ. ಕೆಡುಕುಗಳಿಗೆ ಸಂಬಂಧಿಸಿದಂತೆ ಅಜ್ಞಾನಕಾಲದ ಸ್ತ್ರೀಯರಲ್ಲಿ ವ್ಯಾಪಿಸಿದ್ದ ಕೆಲವು ಪ್ರಮುಖ ಕೆಡುಕುಗಳನ್ನು ಎತ್ತಿ ಹೇಳಿ 
ಅವುಗಳನ್ನು ತ್ಯಜಿಸುವುದಾಗಿ ಅವರಿಂದ ಪ್ರತಿಜ್ಞೆ ಮಾಡಿಸಲಾಗಿದೆ. ಆದರೆ ಸತ್ಯರ್ಮಗಳ ವಿಷಯದಲ್ಲಿ ಪ್ರತಿಯೊಂದು ಸತ್ಯರ್ಮದ ಪಟ್ಟಿ 
ಮಾಡಿ ಅವುಗಳ ಬಗ್ಗೆ ಅವರಿಂದ ಪ್ರತಿಜ್ಞೆ ಮಾಡಿಸುವ ಬದಲಾಗಿ ಪ್ರವಾದಿವರ್ಯರು(ಸ) ಆದೇಶಿಸುವ ಎಲ್ಲ ಸತ್ಯರ್ಮಗಳನ್ನು ಪಾಲಿಸು 
ವುದಾಗಿ ಪ್ರತಿಜ್ಞೆ ಮಾಡಿಸಲಾಗಿದೆ. ಇಲ್ಲಿ ಅಲ್ಲಾಹನು ಕುರ್‌ಆನಿನಲ್ಲಿ ಆದೇಶಿಸಿರುವ ಕರ್ಮಗಳು ಮಾತ್ರ ಸತ್ಕರ್ಮವಾಗಿರುತ್ತಿದ್ದರೆ ನೀವು 
ಅಲ್ಲಾಹನ ಆಜ್ಞೋಲ್ಲಂಘನೆ ಮಾಡಬಾರದು ಅಥವಾ ನೀವು ಕುರ್‌ಆನಿನ ಆದೇಶಗಳನ್ನು ಉಲ್ಲಂಘಿಸಬಾರದು ಎಂಬ ಪದಗಳಿಂದ ಪ್ರತಿಜ್ಞೆ 
ಮಾಡಿಸಲಾಗುತ್ತಿತ್ತು. ಆದರೆ ಪ್ರತಿಜ್ಞೆಯನ್ನು ಪ್ರವಾದಿವರ್ಯರು(ಸ) ಯಾವ ಸತ್ಯರ್ಮದ ಆಜ್ಞೆ ನೀಡಿದರೂ ನೀವು ಅದನ್ನು ಉಲ್ಲಂಘಿಸಬಾರದು 
ಎಂಬ ನುಡಿಗಳಿಂದ ಮಾಡಿಸಲಾಗಿದೆ. ಇದರಿಂದ ಸಮಾಜ ಸೇವಾ ಕಾರ್ಯಗಳಲ್ಲಿ ಪ್ರವಾದಿವರ್ಯರಿಗೆ ಬಹಳ ವಿಶಾಲವಾದ ಅಧಿಕಾರ 
ನೀಡಲಾಗಿದೆ ಮತ್ತು ಅವರು ನೀಡುವ ಎಲ್ಲ ಆದೇಶಗಳನ್ನು ಅವು ಕುರ್‌ಆನಿನಲ್ಲಿ ಇದ್ದರೂ ಇಲ್ಲದಿದ್ದರೂ ಕಡ್ಡಾಯವಾಗಿ ಪಾಲಿಸಬೇಕೆಂದು 
ಸ್ವಯಂ ವ್ಯಕ್ತವಾಗುತ್ತದೆ. 

ಈ ಸಾಂವಿಧಾನಿಕ ಅಧಿಕಾರದ ಆಧಾರದಲ್ಲಿಯೇ ಪ್ರವಾದಿವರ್ಯರು ಪ್ರತಿಜ್ಞೆ ಮಾಡಿಸುವಾಗ ಅಜ್ಞಾನ ಕಾಲದ ಆ ಸಮಾಜದ 
ಸ್ವ್ರೀಯರಲ್ಲಿವ್ಯಾಪಕವಾಗಿದ್ದ ಅನೇಕ ಕೆಡುಕುಗಳನ್ನು ತೊರೆಯುವಂತೆ ಆಜ್ಞಾಪಿಸಿದ್ದರು. ಕುರ್‌ಆನ್‌ ಪ್ರಸ್ತಾಪಿಸಿಲ್ಲದ ಅನೇಕ ಕಾನೂನುಗಳನ್ನು 
ಜಾರಿಗೊಳಿಸಿದರು. ಈ ಕೆಳಗಿನ ಹದೀಸ್‌ಗಳಿಂದಲೂ ಅದು ಸ್ಪಷ್ಟವಾಗುತ್ತದೆ. 

ಇಬ್ನು ಅಬ್ಬಾಸ್‌, ಉಮ್ಮು ಸಲಮ, ಅತೀಯ್ಯ ಅನ್ಸಾರಿಯ್ಯ ಮುಂತಾದವರು ವರದಿ ಮಾಡಿದ್ದಾರೆ: ಪ್ರವಾದಿವರ್ಯರು ಮಹಿಳೆಯರಿಂದ 
ಪ್ರತಿಜ್ಞೆ ಮಾಡಿಸುವಾಗ, ಮರಣ ಹೊಂದಿದವರಿಗಾಗಿ ಪ್ರಲಾಪಿಸುವುದಿಲ್ಲವೆಂದೂ ಅವರಿಂದ ಪ್ರತಿಜ್ಞೆ ಮಾಡಿಸಿದರು. (ಬುಖಾರಿ, ಇಬ್ನು 
ಅಬ್ಬಾಸ್‌ರಿಂದ ಇಬ್ನು ಜರೀರ್‌ ಈ ವರದಿಗಳನ್ನು ಉದ್ದರಿಸಿದ್ದಾರೆ.) ಮಹಿಳೆಯರಿಂದ ಪ್ರತಿಜ್ಞೆ. ಮಾಡಿಸಲಿಕ್ಕಾಗಿ ಉಮರ್‌ರನ್ನು(ರ) ನೇಮಿಸಿ 
ದಾಗ ಅವರ ಸೌಹಾ: (ಮೃತರಿಗಾಗಿ ಪ್ರಲಾಪಿಸುವುದು)ವನ್ನು ನಿಷೇಧಿಸುವಂತೆ ಪ್ರವಾದಿವರ್ಯರು ಆದೇಶಿಸಿದ್ದರು. ಯಾಕೆಂದರೆ ಅಜ್ಞಾನ 
ಕಾಲದ ಮಹಿಳೆಯರು ಮೃತರಿಗಾಗಿ ಉಟ್ಟ ಬಟ್ಟೆಯನ್ನು' ಎಳೆದು ಚಿಂದಿ ಮಾಡಿ, ಮುಖ ಪರಚಿ, ತಲೆಕೂದಲು ಕಿತ್ತೆಳೆದು ಜೋರಾಗಿ 
ರೋದಿಸುತ್ತಿದ್ದರು. 

ರುದ್‌ ಬಿನ್‌ ಅಸ್ಸಮ್‌ ವರದಿ ಮಾಡುತ್ತಾರೆ: ಪ್ರವಾದಿವರ್ಯರು ಮಹಿಳೆಯರಿಂದ ಅನುಸರಣಾ ಪ್ರತಿಜ್ಞೆಮಾಡಿಸುವಾಗ ಅವರು 
ಮೃತರಿಗಾಗಿ ಶೋಕಗೀತೆ ಹಾಡಿ ಅಂಗಿ ಹರಿದು ಮುಖ ಪರಚಿ ಗಟ್ಟಿಯಾಗಿ ಅರಚುತ್ತಾ ಕೂದಲು ಹಿಡಿದೆಳೆದು ಪ್ರಲಾಪಿಸುವುದನ್ನು 
ನಿಷೇಧಿಸಿದ್ದರು. (ಇಬ್ನು ಜರೀರ್‌) ಪ್ರತಿಜ್ಞೆ ಮಾಡಿದ್ದ ಓರ್ವ ಮಹಿಳೆಯಿಂದ ಇಬ್ನು ಅಬೀ ಹಾತಿಮ್‌ ಮತ್ತು ಇಬ್ನು ಜರೀರ್‌ (ಇದೇ ರೀತಿಯ 
ಒಂದು ವರದಿಯನ್ನು) ಉದ್ದರಿಸಿದ್ದಾರೆ. 

ಪ್ರವಾದಿಯವರು ಮಹಿಳೆಯರಿಂದ ಮಾಡಿಸುತ್ತಿದ್ದ ಪ್ರತಿಜ್ಞೆಗಳ ಪೈಕಿ ಒಂದು, ಪರಸ್ಪರ ವಿವಾಹ ನಿಷಿದ್ಧವಾದ ಸಂಬಂಧಿಕರಲ್ಲದ ಪರ 
ಪುರುಷರೊಡನೆ ಮಹಿಳೆಯರು ಒಂಟಿಯಾಗಿ ಮಾತನಾಡಬಾರದೆಂದು ಕತಾದ, ಹಸನ್‌ ಉದ್ಭರಿಸಿದ್ದಾರೆ. ಇಬ್ನು ಅಬ್ಬಾಸರು ತಮ್ಮ ವರದಿ 
ಯಲ್ಲಿಅದನ್ನು ಪರಪುರುಷರೊಡನೆ ಏಕಾಂತದಲ್ಲಿಮಾತನಾಡಬಾರದೆಂಬ ಸ್ಪಷ್ಟೀಕರಣವಿತ್ತು. ಪ್ರವಾದಿವರ್ಯರ(ಸ) ಈ ಮಾತನ್ನು ಆಲಿಸಿದ 
ಅಬ್ದುರ್ರಹ್ಮಾನ್‌ ಬಿನ್‌ ಔಫ್‌ರು ನಾವಿಲ್ಲದಿರುವಾಗ ಕೆಲವೊಮ್ಮೆ ಯಾರಾದರೂ ಸಂದರ್ಶಕರು ಬರುತ್ತಾರೆ. ಆಗ ಏನು ಮಾಡಬೇಕೆಂದು 
ವಿಚಾರಿಸಿದಾಗ ಪ್ರವಾದಿವರ್ಯರು(ಸ), "ನನ್ನ ಉದ್ದೇಶ ಅದಲ್ಲ. ಪುರುಷರಿಲ್ಲದ ಸಂದರ್ಭಗಳಲ್ಲಿ ಮನೆಗೆ ಬರುವ ಪರಪುರುಷರೊಡನೆ 
ಮನೆಯ ಯಜಮಾನರಿಲ್ಲ ಎಂದು ಹೇಳುವುದರಲ್ಲಿ ಅಭ್ಯಂತರವಿಲ್ಲ ಎಂದು ಹೇಳಿರುವುದಾಗಿ ಕತಾದ ವರದಿ ಮಾಡಿದ್ದಾರೆ. (ಇಬ್ನು 
ಜರೀರ್‌, ಇಬ್ನು ಹಾತಿಮ್‌ ಇದನ್ನು ವರದಿ ಮಾಡಿದ್ದಾರೆ.) 

ಪ್ರವಾದಿವರ್ಯರ(ಸ) ಚಿಕ್ಕಮ್ಮ ಸಲ್ಮಾ ಬಿಂತು ಕೈಸ್‌ ಹೇಳುತ್ತಾರೆ: ನಾನು ಅನ್ಸಾರಿ ಮಹಿಳೆಯರೊಂದಿಗೆ ಸತ್ಯ ಪ್ರತಿಜ್ಞೆಗಾಗಿ ಪ್ರವಾದಿ 
ವರ್ಯರ(ಸ) ಮುಂದೆ ಹಾಜರಾದಾಗ ಅವರು ಈ ಕುರ್‌ಆನ್‌ ವಚನದಲ್ಲಿ ತಿಳಿಸಿರುವಂತೆ ನಮ್ಮಿಂದ ಪ್ರತಿಜ್ಞೆ ಮಾಡಿಸಿದರು. ಆ ಬಳಿಕ, 
ನೀವು ಪತಿಯಂದಿರನ್ನು ವಂಚಿಸಬಾರದು ಎಂದು ಹೇಳಿದರು. ನಾವು ಮರಳಿ ಹೋಗಲಾರಂಭಿಸಿದಾಗ ಓರ್ವ ಅನ್ಸಾರಿ ಮಹಿಳೆಯೊಬ್ಬರು 
ಕೇಳಿದರು: ಪತಿಯರನ್ನು ವಂಚಿಸಬಾರದೆಂಬುದರ ತಾತ್ಸರ್ಯವೇನೆಂದು ಸ್ನಲ್ಪ ವಿಚಾರಿಸುತ್ತೀರಾ? ನಾನು ಹೋಗಿ ಪ್ರವಾದಿ ವರ್ಯರೊಡನೆ 
ಕೇಳಿದೆ. ಪ್ರವಾದಿ(ಸ) ಹೇಳಿದರು: ನೀವು ಅವರ ಹಣ ತೆಗೆದು ಬೇರೆಯವರಿಗಾಗಿ ದುರುಪಯೋಗಿಸುವುದು. (ಮುಸ್ನದ್‌ ಅಹ್ಮದ್‌) 

ಉಮ್ಮು ಅತಿಯ್ಯ ಹೇಳಿದ್ದಾರೆ: ಸತ್ಯಪ್ರತಿಜ್ಞೆ ಸ್ಥೀಕರಿಸಿದ ಬಳಿಕ ಪ್ರವಾದಿವರ್ಯರು ನಮ್ಮೊಡನೆ ಈದ್‌ನ ಸಾಮೂಹಿಕ ನಮಾರು್‌ನಲ್ಲಿ 
ಭಾಗವಹಿಸಬೇಕೆಂದು ಆದೇಶಿಸಿದರು. ಆದರೆ ಜುಮಾ ನಮಾರುನ್ನು ಕಡ್ಡಾಯಗೊಳಿಸಲಿಲ್ಲ. ಜನಾರುದ ಜತೆ ಹೋಗುವುದನ್ನು ನಮಗೆ 
ನಿಷೇಧಿಸಿದರು. (ಇಬ್ನು ಜರೀರ್‌) 


ಕಾಂಡ - 28 


60. ಅಲ್‌ ಮುಮ್ತ್ನಹಿನಃ 325 


“ಯ್ಯ ಗ್‌ ಆಗ CALA LLL NE ep 
512 oS ಓಜ LNG ಟಿ 


ಸ್ತಿ ಬಸಿ ಸಟ *ನಿರ್ಯ್ಯೇ 13 ಬಸನ 2% 
OD OI EXE IS) 0/82 ಬ ಚೆ 
ಕರಾರನ್ನು ಸ್ನೀಕರಿಸಿಕೊಳ್ಳಿರಿ”” ಮತ್ತು ಅವರಿಗಾಗಿ ಅಲ್ಲಾಹನೊಡನೆ ಕ್ಷಮಾಯಾಚನೆ ಮಾಡಿರಿ. ಖಂಡಿತವಾಗಿಯೂ 
ಅಲ್ಲಾಹನು ಕ್ಷ ಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. 

(13) ಸತ್ಯವಿಶ್ವಾಸಿಗಳೇ, ಅಲ್ಲಾಹನ ಕ್ರೋಧಕ್ಕೊಳಗಾದವರನ್ನು ಮಿತ್ರರಾಗಿ ಮಾಡಿಕೊಳ್ಳಬೇಡಿರಿ. ಸಮಾಧಿಗಳೊಳಗೆ 
ಬಿದ್ದಿರುವ ಸತ್ಯನಿಷೇಧಿಗಳು ಪರಲೋಕದ ಬಗ್ಗೆ ನಿರಾಶರಾಗಿ ಬಿಟ್ಟಂತೆಯೇ ಇವರು ನಿರಾಶರಾಗಿ ಬಿಟ್ಟಿರುತ್ತಾರೆ. 


ತನಂ 


ಕೆಲವರು ಪ್ರವಾದಿವರ್ಯರ ಈ ಅಧಿಕಾರವನ್ನು ಪ್ರವಾದಿಯೆಂಬುದರ ಬದಲಾಗಿ ಆಡಳಿತಗಾರನೆಂಬ ನೆಲೆಯಲ್ಲಿದೆಯೆಂದು 
ವಾದಿಸಿದ್ದಾರೆ. ಅವರು ಹೇಳುತ್ತಾರೆ: ಪ್ರವಾದಿವರ್ಯರು(ಸ) ಅಂದಿನ ಆಡತಳಿತಗಾರರೂ ಆಗಿದ್ದುದರಿಂದ ಆ ನೆಲೆಯಲ್ಲಿ ಅವರು ನೀಡಿದ 
ನಿಯಮಗಳು, ಕೇವಲ ಆ ಕಾಲಕ್ಕೆ ಅನುಸರಣೆಗೆ ಬದ್ಧವಾಗಿದೆ. ಆದರೆ ಈ ವಾದವು ಬಹುದೊಡ್ಡ ಅವಿವೇಕವಾಗಿದೆ. ಪ್ರವಾದಿವರ್ಯರು(ಸ) 
ನೀಡಿರುವುದಾಗಿ ನಾವು ಮೇಲೆ ಉದ್ಧರಿಸಿದ ಕಾನೂನುಗಳನ್ನು ಪರಿಶೀಲಿಸಿ ನೋಡಿರಿ. ಅದರಲ್ಲಿಸಸ್ಟೀ ಸಮಾಜದ ಸುಧಾರಣೆಯ ಆದೇಶಗಳು 
ಆ ಕಾಲದ ಆಡಳಿತಗಾರರದ್ದೆಂದಾದರೆ ಎಲ್ಲಕಾಲಗಳ ಮುಸ್ಲಿಮ್‌ ಸಮುದಾಯದ ಸ್ತ್ರೀಯರಲ್ಲಿ ಆ ಸುಧಾರಣೆಯು ಪ್ರಚಾರವಾಗಲು ಹೇಗೆ 
ಸಾಧ್ಯವಾದೀತು? ಓರ್ವ ಆಡಳಿತಗಾರನು ಒಮ್ಮೆ ಹೊರಡಿಸಿದ ಕಾನೂನುಗಳು ಜಗತ್ತಿನಲ್ಲಿ ಮುಸ್ಲಿಮರಿರುವ ಎಲ್ಲಕಡೆಗಳಲ್ಲಿಯೂ ಅದು 
ತಲುಪಿ ಅವರ ಸಾರ್ವಕಾಲೀನ ಸಂಸ್ಕೃತಿಯಾಗಿ ಮಾರ್ಪಡುತ್ತದೆಂದಾದರೆ ಅಂಥ ಆಡಳಿತಗಾರರು ಜಗತ್ತಿನಲ್ಲಿ ಬೇರೆ ಯಾರಿದ್ದಾರೆ? (ಹೆಚ್ಚಿನ 
ವಿವರಣೆಗೆ ನೋಡಿರಿ, ತಪ್ಹೀಮುಲ್‌ ಕುರ್‌ಆನ್‌ ಭಾಗ-5, ಅಲ್‌ ಹಶ್ರ್‌: 15 ಟಿಪ್ಪಣಿ) 

23. ಪ್ರವಾದಿವರ್ಯರ(ಸ) ಕಾಲದಲ್ಲಿ ಸ್ತ್ರೀಯರಿಂದ ಮತ್ತು ಪುರುಷರಿಂದ ಪ್ರತಿಜ್ಞೆ ಪಡೆಯುವ ಕ್ರಮವು ಭಿನ್ನವಾಗಿತ್ತೆಂದು 
ನಂಬಲರ್ಹ ವರದಿಗಳಿಂದ ತಿಳಿದು ಬರುತ್ತದೆ. ಪುರುಷರು ಪ್ರತಿಜ್ಞೆ ಮಾಡುವಾಗ ತಮ್ಮ ಹಸ್ತವನ್ನು ಪ್ರವಾದಿವರ್ಯರ (ಸ) ಹಸ್ತದ ಮೇಲಿರಿಸಿ 
ಪ್ರತಿಜ್ಞೆ ಮಾಡುತ್ತಿದ್ದರು. ಆದರೆ ಸ್ತ್ರೀಯರಿಂದ ಪ್ರತಿಜ್ಞೆ ಮಾಡುವಾಗ ಅವರು ಸ್ತ್ರೀಯರ ಹಸ್ತವನ್ನು ಸ್ಪರ್ಶಿಸುತ್ತಿರಲಿಲ್ಲ ಅದಕ್ಕಾಗಿ ಇತರ 
ವಿಧಾನಗಳನ್ನು ಅವಲಂಬಿಸುತ್ತಿದ್ದರು. ಆ ಕುರಿತು ಬಂದ ವರದಿಗಳನ್ನು ಇಲ್ಲಿ ಉದ್ದರಿಸುತ್ತೇವೆ: 

ಆಯಿಶಾ(ರ) ಹೇಳಿರುವುದಾಗಿ ಬುಖಾರಿ ಮತ್ತು ಇಬ್ನು ಜರೀರ್‌ ಉದ್ದರಿಸಿದ್ದಾರೆ: ಅಲ್ಲಾಹನಾಣೆ! ಪ್ರವಾದಿವರ್ಯರ (ಸ) ಕರವನ್ನು 
ಯಾವೊಬ್ಬ ಸ್ವೀಯ ಕರವೂ ಸ್ಪರ್ಶಿಸಿಲ್ಲ. ಸ್ವೀಯರಿಂದ ಪ್ರತಿಜ್ಞೆ ಮಾಡಿಸುವಾಗ, ನಾನು ನಿಮ್ಮ ಪ್ರತಿಜ್ಞೆಯನ್ನು ಸ್ವೀಕರಿಸಿದೆನೆಂದು ಕೇವಲ 
ಬಾಯಿಯಿಂದ ಹೇಳುತ್ತಿದ್ದರು. 

ಉಮಾಮ ಬಿಂತು ರುಕೈಕಾ ಹೇಳುತ್ತಾರೆ: ನಾನು ಅನೇಕ ಅನ್ಸಾರಿ ಮಹಿಳೆಯರ ಜತೆಯಲ್ಲಿ] ಪ್ರತಿಜ್ಞೆ ಮಾಡಲಿಕ್ಕಾಗಿ ಪ್ರವಾದಿವರ್ಯರ(ಸ) 
ಮುಂದೆ ಹಾಜರಾದೆ. ಈ ವಚನದಲ್ಲಿ ಹೇಳಿರುವಂತೆ ಪ್ರವಾದಿವರ್ಯರು (ಸ) ನಮ್ಮಿಂದ ಪ್ರತಿಜ್ಞೆ ಮಾಡಿಸಿದರು. ನಾವು ನಿಮ್ಮನ್ನು ಒಳಿತಿನಲ್ಲಿ 
ಅನುಸರಿಸದಿರಲಾರೆವು ಎಂದು ಹೇಳಿದಾಗ ಪ್ರವಾದಿವರ್ಯರು(ಸ) ಹೀಗೆಂದರು: ನಿಮ್ಮ ಸಾಮರ್ಥ್ಯದಂತೆ ಮತ್ತು ನಿಮಗೆ ಸಾಧ್ಯವಾಗುವ 
ತನಕ. ನಾವು ಹೇಳಿದೆವು: ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರು ನಮ್ಮೊಂದಿಗೆ ನಮಗಿಂತ ಹೆಚ್ಚು ಕರುಣೆ ಇರುವವನಾಗಿದ್ದಾರೆ. 

ತರುವಾಯ ನಾವು ಹೇಳಿದೆವು: ಪ್ರವಾದಿವರ್ಯರೇ ನಿಮ್ಮ ಹಸ್ತದಲ್ಲಿನಾವು ಪ್ರತಿಜ್ಞೆ ಮಾಡುತ್ತೇವೆ. ಪ್ರವಾದಿ(ಸ) ಹೇಳಿದರು ನಾನು 
ಮಹಿಳೆಯರಿಗೆ ಹಸ್ತ ನೀಡುವುದಿಲ್ಲ. ನೀವೇ ಪ್ರತಿಜ್ಞೆ ಮಾಡಿದರೆ ಸಾಕು. ಒಂದು ವರದಿಯಲ್ಲಿ ಹೀಗಿದೆ: ಪ್ರವಾದಿವರ್ಯರು (ಸ) ನಿಮ್ಮ 
ಪೈಕಿ ಯಾವ ಸ್ವೀಗೂ ಹಸ್ತ ನೀಡಿಲ್ಲ. (ಮುಸ್ನದ್‌ ಅಹ್ಮದ್‌, ತಿರ್ಮಿದಿ, ನಸಾಈ, ಇಬ್ನು ಅಬೀ ಹಾತಿಮ್‌) 

ಹೀಗೆ ಅಬೂ ದಾವೂದ್‌ ಮರಾಸಿಲ್‌ನಲ್ಲಿ ಇಮಾಮ್‌ ಶಅಬಿಯವರಿಂದ ಉದ್ಧರಿಸಿದ್ದಾರೆ. ಮಹಿಳೆಯರು ಪ್ರತಿಜ್ಞೆ ಮಾಡುವಾಗ 
ಪ್ರವಾದಿವರ್ಯರ ಕಡೆಯಿಂದ ಒಂದು ಬಟ್ಟೆಯನ್ನು ಚಾಚಲಾಗುತ್ತಿತ್ತು. ಅದರಲ್ಲಿ ಹಿಡಿದು ಅವರು ಹೇಳಿದರು: ನಾನು ಮಹಿಳೆಯರಿಗೆ 
ಹಸ್ತ ನೀಡುವುದಿಲ್ಲ, ಇದೇ ವಿಷಯವನ್ನು ಶಅಬಿಯವರಿಂದ ಇಬ್ನು ಅಬೀ ಹಾತಿಮ್‌ ಮತ್ತು ಇಬ್‌ರಾಹೀಮ್‌ನ್ನ ಖಈಯವರಿಂದ 
ಅಬ್ದುರ್ರರುಾಕ್‌ ಕೈಸ್‌ ಬಿನ್‌ ಅಬೀ ಜಾರಿುಮ್‌ರಿಂದ ಸಈದ್‌ ಬಿನ್‌ ಮನ್ಸೂರ್‌ರು ಉದ್ದರಿಸಿದ್ದಾರೆ. 

ಇಬ್ದು ಇಸ್‌ಹಾಕ್‌ರು ಮಗಾಸಿಯಲ್ಲಿ ಅಬಾನ್‌ ಬಿನ್‌ ಸಾಲಿಹ್‌ರಿಂದ ಉದ್ದರಿಸಿದ್ದಾರೆ: ಪ್ರವಾದಿವರ್ಯರು(ಸ) ಜಲಪಾತ್ರೆಯಲ್ಲಿ 
ಕೈ ಮುಳುಗಿಸಿದರು. ಅನಂತರ ಅದೇ ಪಾತ್ರೆಗೆ ಸ್ತ್ರೀಯರು ತಮ್ಮ ಕೈಗಳನ್ನು ಮುಳುಗಿಸಿದರು. 


ಕಾಂಡ - 28 


326 ತಪ್ಪೀಮುಲ್‌ ಕುರ್‌ಆನ್‌ 


ಇಬ್ನು ಅಬ್ಬಾಸ್‌ರಿಂದ ಬುಖಾರಿ ಉದ್ಭರಿಸಿದ್ದಾರೆ: ಈದ್‌ ದಿನ ಉಪನ್ಯಾಸದ ಬಳಿಕ ಪ್ರವಾದಿವರ್ಯರು(ಸ) ಪುರುಷರ ಪಂಕ್ತಿ ಮುಗಿಸಿ 
ಮಹಿಳೆಯರಿರುವ ಕಡೆಗೆ ಹೋದರು. ಅಲ್ಲಿ ನಡೆಸಿದ ಉಪನ್ಯಾಸದಲ್ಲಿ ಪ್ರವಾದಿವರ್ಯರು(ಸ) ಈ ಕುರ್‌ಆನ್‌ ವಚನವನ್ನು ಪಠಿಸಿದರು. 
ಅನಂತರ ಮಹಿಳೆಯರೊಡನೆ ಕೇಳಿದರು. ನೀವು ಈ ಪ್ರತಿಜ್ಞೆ ಮಾಡುವುದಿಲ್ಲವೇ? ಸಭೆಯಿಂದ ಓರ್ವ ಮಹಿಳೆ ಉತ್ತರಿಸಿದರು. ಹೌದು 
ಪ್ರವಾದಿವರ್ಯರೇ. 

ಇಬ್ನು ಹಿಬ್ಬಾನ್‌, ಇಬ್ನು ಜರೀರ್‌, ಮತ್ತು ಬರುಸ್ಹಾರ್‌ರು ಉದ್ಧರಿಸಿರುವ ಒಂದು ವರದಿಯಲ್ಲಿ ಉಮ್ಮಾ ಅತಿಯ್ಯಾ ಅನ್ಸಾರಿಯ್ಯ 
ಹೀಗೆ ವಿವರಿಸಿರುವುದಾಗಿ ಹೇಳಲಾಗಿದೆ. ಪ್ರವಾದಿಯವರು ಕೋಣೆಯ ಹೊರಗಿನಿಂದ ಕೈ ಚಾಚಿದರು. ನಾವು ಒಳಗಿನಿಂದ ಕೈ ಚಾಚಿದೆವು. 
ಆದರೆ ಇದರಿಂದ ಮಹಿಳೆಯರು ಪ್ರವಾದಿಯವರ ಕೈ ಸ್ಪರ್ಶಿಸಿದರೆನ್ನುವಂತಿಲ್ಲ. ಉಮ್ಮು ಅತಿಯ್ಯ ಹಸ್ತ ನೀಡಿದರೆಂದು ಹೇಳಿಲ್ಲ ಪ್ರಾಯಶಃ 
ಆ ಸಂದರ್ಭದಲ್ಲಿ ಹೀಗೆ ಸಂಭವಿಸಿರಬಹುದು. ಪ್ರತಿಜ್ಞೆ ಮಾಡುವಾಗ ಪ್ರವಾದಿವರ್ಯರು(ಸ) ಹೊರಗಿನಿಂದ ಕೈ ಚಾಚಿದರು. ಮಹಿಳೆಯರು 
ಪ್ರವಾದಿವರ್ಯರ ಕೈಯ ನೇರಕ್ಕೆ ಒಳಗಿನಿಂದ ಕೈ ಜಾಚಿದರು. ಯಾರ ಕೈಯೂ ಪ್ರವಾದಿವರ್ಯರ ಕೈಯನ್ನು ಸ್ಪರ್ಶಿಸಲಿಲ್ಲ. 

24. ಮೂಲದಲ್ಲಿ ಎಂಬ ನುಡಿಗಳಿವೆ. ಇದಕ್ಕೆ ಎರಡು ಅರ್ಥಗಳಿರಬಹುದು. 1) ಅವರು ಪರಲೋಕದ ಒಳಿತು ಮತ್ತು ಪುಣ್ಯಗಳ 
ಬಗ್ಗೆ: ಪರಲೋಕ ನಿಷೇಧಕರು ತಮ್ಮ ಮೃತ ಬಾಂಧವರು ಪುನಃ ಎಂದಾದರೂ ಜೀವಂತವಾಗಿ ಎಬ್ಬಿಸಲ್ಲಡುವರೆಂಬ ಬಗ್ಗೆ ನಿರಾಶರಾಗಿರುವಂತೆಯೇ 
ನಿರಾಶರಾಗಿದ್ದಾರೆ. ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌(ರ) ಹಸನ್‌ ಬಸರೀ, ಕತಾದ ಮತ್ತು ದಹ್ಹಾಕ್‌ರು(ರ) ಇದೇ ಅರ್ಥವನ್ನು ನೀಡಿದ್ದಾರೆ. 
ii) ಅವರು ಪರಲೋಕದ ಅನುಗ್ರಹ ಮತ್ತು ಕ್ಷಮೆಯ ಬಗ್ಗೆ ಸಮಾಧಿಗಳಲ್ಲಿರುವ ಸತ್ಯನಿಷೇಧಕರು ಸಕಲ ಒಳಿತುಗಳಿಂದ ಹತಾಶರಾಗಿರುವಂತೆಯೇ 
ಹತಾಶರಾಗಿದ್ದಾರೆ. ಯಾಕೆಂದರೆ ಶಿಕ್ಷೆಗೆ ಗುರಿಯಾಗುವೆವೆಂದು ಅವರಿಗೆ ಖಚಿತವಾಗಿದೆ. ಅಬ್ದುಲ್ಲಾ ಮಸ್‌ವೂದ್‌, ಮುಜಾಹಿದ್‌, ಇಬ್ನು 
ರುದ್‌, ಕಲ್ಲೀ, ಮುಕಾತಿಲ್‌ ಮತ್ತು ಮನ್ಸೂರ್‌(ರ)ರವರಿಂದ ಇದೇ ಅರ್ಥ ವರದಿಯಾಗಿದೆ. 


a 
ಜರು 


ಕಾಂಡ - 28 


61. ಅಸಫ್‌ 


ಇ ಛು 
ಹೆಸರು 
ಈ ಅಧ್ಯಾಯದ ಹೆಸರನ್ನು ಹೊ ಯು ಈಕಿ ಖಿ ಎಂಬ ವಚನದಿಂದ ಆಯ್ದುಕೊಳ್ಳಲಾಗಿದೆ. ಸಫ್ಟ್‌ ಎಂಬ ಪದವಿರುವ 
ಅಧ್ಯಾಯವೆಂದರ್ಥ. 
ಅವತೀರ್ಣಕಾಲ 


ಯಾವುದೇ ಪ್ರಬಲ ವರದಿಗಳಿಂದ ಈ ಅಧ್ಯಾಯದ ಅವತೀರ್ಣಕಾಲವನ್ನು ತಿಳಿಯಲು ಸಾಧ್ಯವಾಗಿಲ್ಲ. ಆದರೆ ಇದರಲ್ಲಿ 
ರುವ ವಿಷಯಗಳನ್ನು ಗಮನಿಸಿದಾಗ ಇದು ಬಹುವಂಶ ಉಹುದ್‌ ಯುದ್ಧದ ಸಮೀಪ ಕಾಲದಲ್ಲಿ ಅವಶೀರ್ಣವಾಗಿರಬೇಕೆಂದು 
ಭಾಸವಾಗುತ್ತದೆ. ಯಾಕೆಂದರೆ ಇದರಲ್ಲಿ ಸೂಚ್ಯವಾಗಿ ತಿಳಿಸಿರುವ ಪರಿಸ್ಥಿತಿಗಳು ಆ ಕಾಲಕ್ಕೆ ಅನ್ವಯವಾಗುತ್ತದೆ. 
ಚರ್ಚಾ ವಿಷಯಗಳು 

ಮುಸ್ಲಿಮರ ವಿಶ್ವಾಸದಲ್ಲಿ ಸತ್ಯನಿಷ್ಠೆ ಬೆಳೆಸಿ ಅಲ್ಲಾಹನ ಮಾರ್ಗದಲ್ಲಿ ಪ್ರಾಣದ ಹಂಗು ತೊರೆದು ಹೋರಾಡಲು 
ಪ್ರೇರೇಪಿಸುವುದೇ ಈ ಅಧ್ಯಾಯದ ಪ್ರಧಾನ ವಿಷಯ. ಇದರಲ್ಲಿ ದುರ್ಬಲ ವಿಶ್ವಾಸಿಗಳು ಮತ್ತು ನಾವು ವಿಶ್ವಾಸಿಗಳೆಂದು ಸುಳ್ಳು 
ಹೇಳಿ ಇಸ್ಲಾಮಿಗೆ ಸೇರಿದ ಕಪಟ ವಿಶ್ವಾಸಿಗಳು ಹಾಗೂ ನಿಷ್ಠಾವಂತ ಸತ್ಯವಿಶ್ವಾಸಿಗಳನ್ನು ಅಭಿಸಂಬೋಧಿಸಲಾಗಿದೆ. ಕೆಲವು 
ವಚನಗಳು ಮೊದಲು ಹೇಳಿದ ಎರಡೂ ವಿಭಾಗಗಳನ್ನು ಒಟ್ಟಿಗೆ ಅಭಿಸಂಬೋಧಿಸುತ್ತದೆ. ಕೆಲವು ವಚನಗಳು ಕೇವಲ ಕಪಟ 
ವಿಶ್ವಾಸಿಗಳನ್ನು ಅಭಿಸಂಬೋಧಿಸಿವೆ. ಇತರ ಕೆಲವು ವಚನಗಳು ಕೇವಲ ನಿಷ್ಠಾವಂತ ವಿಶ್ವಾಸಿಗಳನ್ನು ಅಭಿಸಂಬೋಧಿಸುತ್ತದೆ. 
ಪ್ರತಿಯೊಂದು ವಚನವೂ ಯಾರನ್ನು ಅಭಿಸಂಬೋಧಿಸುತ್ತಿದೆಯೆಂದು ವಚನದ ಶೈಲಿಯಿಂದಲೇ ವ್ಯಕ್ತವಾಗುತ್ತದೆ. 

ಒಂದು ಹೇಳಿ ಇನ್ನೊಂದು ಮಾಡುವ ಜನರು ಅಲ್ಲಾಹನ ಕ್ರೋಧಕ್ಕೆ ಅತಿಹೆಚ್ಚು ಪಾತ್ರರು ಮತ್ತು ಸನ್ಮಾರ್ಗದಲ್ಲಿ ಹೋರಾಡ 
ಲಿಕ್ಕಾಗಿ ಎರಕ ಹೊಯ್ದ ಗೋಡೆಯಂತೆ ಪಂಕ್ತಿ ಬದ್ಧರಾಗಿ ನಿಲ್ಲುವವರು ಅವನಿಗೆ ಅತ್ಯಂತ ಪ್ರಿಯರೆಂದು ಅಧ್ಯಾಯದ ಆರಂಭದ 
ಲ್ಲಿಯೇ ಸತ್ಯವಿಶ್ಚಾಸಿಗಳನ್ನು ಎಚ್ಚರಿಸಲಾಗಿದೆ. 

ತರುವಾಯ $-7ನೇ ವಚನಗಳಲ್ಲಿ ಸಮುದಾಯಕ್ಕೆ ಎಚ್ಚರಿಕೆ ನೀಡಲಾಗಿದೆ: ಪ್ರವಾದಿ ಮೂಸಾ ಮತ್ತು ಈಸಾರೊಡನೆ 
ಇಸ್ರಾಯೇಲ್ಯರು ವರ್ತಿಸಿದ ರೀತಿಯನ್ನು ನೀವು ಪ್ರವಾದಿ ಮುಹಮೃದ್‌ ಮತ್ತು ನಿಮ್ಮ ಧರ್ಮದೊಂದಿಗೆ ನೀವು ವರ್ತಿಸ 
ಬಾರದು. ಪ್ರವಾದಿ ಮೂಸಾರು(ಅ) ದೇವ ಪ್ರವಾದಿಯೆಂದು ಅರಿತಿದ್ದರೂ ಆ ಜನರು ಅವರನ್ನು ಪೀಡಿಸಿದ್ದರು. ಈಸಾರ(ಅ) 
ಪ್ರತ್ಯೇಕ ದೃಷ್ಟಾಂತಗಳನ್ನು ನೋಡಿಯೂ ಅವರನ್ನು ತಿರಸ್ಕರಿಸಲು ಹಿಂಜರಿಯಲಿಲ್ಲ ಅದರಿಂದ ಅವರ ಗುಣನಡತೆಯೇ ವಕ್ರ 
ವಾಗಿ ಸನ್ಮಾರ್ಗದ ಸೌಭಾಗ್ಯವನ್ನು ಕಸಿದುಕೊಳ್ಳಲಾಯಿತು. ಇದು ಯಾವುದೇ ಸಮುದಾಯವು ಬಯಸಬಹುದಾದ 
ಅಸೂಯಾರ್ಹ ಸ್ಥಿತಿಯಲ್ಲ. 

ತರುವಾಯ 8-9ನೇ ವಚನಗಳಲ್ಲಿ ಪಂಥಾಹ್ವಾನದ ಧ್ವನಿಯಲ್ಲಿ ಹೀಗೆ ಸಾರಲಾಗಿದೆ. ಯಹೂದಿಯರು ಮತ್ತು ಕ್ರೈಸ್ತರು 
ಹಾಗೂ ಅವರೊಂದಿಗೆ ಕುತಂತ್ರಗಳಲ್ಲಿ ಶಾಮೀಲಾಗಿರುವ ಕಪಟ ವಿಶ್ವಾಸಿಗಳು ಈ ದಿವ್ಯ ಜ್ಯೋತಿಯನ್ನು ನಂದಿಸಲು ಅದೆಷ್ಟೇ 
ಶ್ರಮಿಸಿದರೂ ಅದರ ಉಜ್ಜಲ ಪ್ರಭೆಯು ಸಂಪೂರ್ಣವಾಗಿ ಜಗತ್ತಿನಾದ್ಯಂತ ಪ್ರಸಾರವಾಗುತ್ತಿರುವುದು. ಬಹುದೇವ ವಿಶ್ವಾಸಿಗಳಿಗೆ 
ಎಷ್ಟೇ ಅರೋಚಕವಾಗಿದ್ದರೂ ದೇವ ಪ್ರವಾದಿಯು ಸಮರ್ಪಿಸುತ್ತಿರುವ ಸತ್ಯಧರ್ಮವು ಇತರೆಲ್ಲಧರ್ಮಗಳಿಗಿಂತ ಪ್ರಬಲವಾಗಿಯೇ 
ತೀರುವುದು. 

ಆ ಬಳಿಕ 10-13ನೇ ವಚನಗಳಲ್ಲಿ ಅಲ್ಲಾಹ್‌ ಮತ್ತು ಅವನ ಪ್ರವಾದಿಯಲ್ಲಿ ನಿಷ್ಕಳಂಕ ವಿಶ್ವಾಸವಿರಿಸಿ ಅಲ್ಲಾಹನ 
ಮಾರ್ಗದಲ್ಲಿ ತನುಧನಗಳಿಂದ ಹೋರಾಡುವುದು ಇಹಪರ ಯಶಸ್ಸಿನ ಏಕೈಕ ದಾರಿಯೆಂದು ವಿಶ್ವಾಸಿಗಳೊಡನೆ ಹೇಳಲಾಗಿದೆ. 


ಕಾಂಡ - 28 


328 ತಪ್ಪೀಮುಲ್‌ ಕುರ್‌ಆನ್‌ 
ದೇವ ಶಿಕ್ಷೆಯಿಂದ ರಕ್ಷಣೆ, ಪಾಪಗಳಿಂದ ಮುಕ್ತಿ ಮತ್ತು ಶಾಶ್ವತ ಸ್ಪರ್ಗಪ್ರಾಪ್ತಿಯು ಅದರ ಅಂತಿಮ ಪರಿಣಾಮವಾಗಿದೆ. 
ಅಲ್ಲಾಹನ ಬೆಂಬಲ, ಸಹಾಯ ಮತ್ತು ವಿಜಯವು ಅದರ ಐಹಿಕ ಕೊಡುಗೆಯಾಗಿದೆ. 

ಕೊನೆಗೆ ವಿಶ್ವಾಸಿಗಳಿಗೆ ಉಪದೇಶ ನೀಡಲಾಗಿದೆ, ಹವಾರಿಗಳು ಅಲ್ಲಾಹನ ಮಾರ್ಗದಲ್ಲಿ ಈಸಾರನ್ನು(ಅ) ಬೆಂಬಲಿಸಿದಂತೆ 
ನೀವು ಅನ್ಸಾರುಲ್ಲಾ(ಅಲ್ಲಾಹನ ಸಹಾಯಕ)ರಾಗಿರಿ. ಅದರಿಂದ ಸತ್ಯನಿಷೇಧಕರ ವಿರುದ್ಧ ಗತಕಾಲದ ಸತ್ಯವಿಶ್ಚಾಸಿಗಳಿಗೆ 
ದೇವಸಹಾಯ ಲಭಿಸಿದಂತೆ ನಿಮಗೂ ಲಭಿಸುವುದು. 


ಕಾಂಡ - 28 


Ber 
Aa 
( 


61. ಅಸಫ್‌ 
ಇ ಜಿ 


(ಅವತೀರ್ಣ - ಮದೀನದಲ್ಲಿ) 
ಗಳು: 14 ರುಕೂಟ್‌ಗಳು: 2 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


ಸ 
ತ 


ALG PR (41%. AL ಚೀ 01. EI 
SEEN EL ಆ si 43 ವತ್ತಿ ಯು ಭಜ 
ಸ್ಮ], ME ANALG PRL ೨1 ಕ| 4 ಪಿಂ / ೨4 1೩% ಛ್‌ 
AM Sx A 6೦0೫ IES ಪಿ ಟಬ I 
2G NE NT (ಜ. (ಕೈ > 
4.೫೨8 HSE ೫.೬ ಓಸಿ ಉಕ 
(1) ಭೂಮಿ-ಆಕಾಶಗಳಲ್ಲಿರುವ ಪ್ರತಿಯೊಂದು ವಸ್ತುವೂ ಅಲ್ಲಾಹನನ್ನು ಜಪಿಸಿದೆ ಮತ್ತು ಅವನು ಪ್ರಬಲನೂ 
ಯುಕ್ತಿಪೂರ್ಣನೂ ಆಗಿರುತ್ತಾನೆ." 
(2-4) ಸತ್ಯವಿಶ್ವಾಸಿಗಳೇ, ನೀವು ಮಾಡದ್ದನ್ನು ಆಡುತ್ತೀರೇಕೆ? ಮಾಡದ್ದನ್ನು ಆಡುವುದು ಅಲ್ಲಾಹನ ಬಳಿ 


ಅತ್ಯಂತ ಅಪ್ರಿಯ ಕೃತ್ಯವಾಗಿದೆ." ಅಲ್ಲಾಹನಿಗಂತು, ಅವನ ಮಾರ್ಗದಲ್ಲಿ ಸೀಸದ ಎರಕ ಹೊಯ್ದ ಉಕ್ಕಿನ ಗೋಡೆಯೋ 
ಎಂಬಂತೆ ಪಂಕ್ತಿಬದ್ಧರಾಗಿ ಹೋರಾಡುವವರೇ ಪ್ರಿಯರು. 


1. ಇದು ಈ ಅಧ್ಯಾಯದ ಸಂಕ್ಚಿಪ್ಪ ಪೀಠಿಕೆ. ಇದರ ವಿವರಣೆಗಾಗಿ ತಪ್ಲೀಮುಲ್‌ ಕುರ್‌ಆನ್‌, ಭಾಗ-5, ಆಲ್‌ ಹದೀದ್‌: ಟಿಪ್ಪಣಿ 
1-2 ನೋಡಿ. ಮುಂದೆ ಹೇಳಿರುವ ವಿಷಯಗಳನ್ನು ಆಲಿಸುವ ಅಥವಾ ಓದುವುದಕ್ಕಿಂತ ಮುಂಚೆ ಜನರು ಪ್ರಸ್ತುತ ಅಂಶಗಳನ್ನು 
ಗಮನದಲ್ಲಿರಿಸಬೇಕೆಂಬ ಉದ್ದೇಶದಿಂದ ಮಾತನ್ನು ಈ ಪೀಠಿಕೆಯಿಂದ ಆರಂಭಿಸಲಾಗಿದೆ. ಅರ್ಥಾತ್‌, ಅಲ್ಲಾಹನು ನಿರಪೇಕ್ಷನು ಮತ್ತು 
ಮಹೋನ್ನತನು. ಅವನ ದಿವ್ಯತ್ವವು ಯಾರದೇ ವಿಶ್ವಾಸ, ಆರಾಧನೆ ಅಥವಾ ಸಹಾಯವನ್ನು ಅವಲಂಬಿಸಿಲ್ಲ. ಅವನು ವಿಶ್ವಾಸಿಗಳೊಡನೆ 
ಅವರು ನಿಷ್ಠಾವಂತ ವಿಶ್ವಾಸಿಗಳಾಗಬೇಕು ಮತ್ತು ಅದರ ಸಾಕಾರಕ್ಕಾಗಿ 'ತನುಧನಗಳಿಂದ ಹೋರಾಡಬೇಕೆಂಬ ಉಪದೇಶವು ಅವರ 
ಹಿತಕ್ಕಾಗಿಯೇ ನೀಡಲಾಗಿದೆ. ಅದರಿಂದ ಅವನಿಗೇನೂ ಲಾಭವಿಲ್ಲ. ಅವನು ತನ್ನಿಚ್ಛೆಗಳನ್ನು ಸ್ವಸಾಮರ್ಥ್ಯ ಮತ್ತು ನೈಪುಣ್ಯದಿಂದಲೇ 
ಈಡೇರಿಸಬಲ್ಲನು. ಅದಕ್ಕಾಗಿ ಯಾವೊಬ್ಬ ದಾಸನು ಕಿಂಚಿತ್ತಾದರೂ ಶ್ರಮಪಡದಿದ್ದರೂ, ಇಡೀ ಜಗತ್ತು ಅವನನ್ನು ವಿರೋಧಿಸಿದರೂ ಸರಿ. 

2. ಈ ಮಾತಿಗೆ ಪದಗಳಿಂದ ವ್ಯಕ್ತವಾಗುವ ಒಂದು ಸಾಮಾನ್ಯ ಅರ್ಥವಿದೆ. ಹಾಗೆಯೇ ಮುಂದಿನ ವಚನದೊಂದಿಗೆ ಸೇರಿಸಿ 
ಓದಿದಾಗ ಇನ್ನೊಂದು ವಿಶಿಷ್ಟ ಅರ್ಥ ದೊರೆಯುತ್ತದೆ. ನಿಷ್ಠಾವಂತ ಮುಸ್ಲಿಮನ ಮಾತು-ಕೃತಿಗಳು ಸರಿಹೊಂದಬೇಕೆಂಬುದು ಸಾಮಾನ್ಯ 
ಅರ್ಥ. ಅವನು ಹೇಳುವುದನ್ನು ಮಾಡಿ ತೋರಿಸಬೇಕು. ಹೇಳುವುದನ್ನು ಮಾಡುವ ಇಚ್ಛೆ ಇಲ್ಲದ್ದಿದ್ದರೆ ಅಥವಾ ಅದಕ್ಕೆ ಧೈರ್ಯವಿಲ್ಲದಿದ್ದರೆ 
ಬಾಯಿ ಬಿಡಬಾರದು. ಮಾಡುವುದೊಂದು ಹೇಳುವುದೊಂದಾದರೆ ಅದು ಅಲ್ಲಾಹನು ದ್ವೇಷಿಸುವ ದುರ್ಗುಣವಾಗಿದೆ. ಈ ನೈತಿಕ 
ದೋಷವಿರುವ ಓರ್ವನು ನಾನು ಅಲ್ಲಾಹನಲ್ಲಿ ವಿಶ್ವಾಸವಿರಿಸಿರುವೆನೆಂದು ಹೇಳುವುದಕ್ಕೆ ಅರ್ಥವಿಲ್ಲ ಯಾರಲ್ಲಾದರೂ ಈ ದುರ್ಗುಣ 
ಕಂಡುಬಂದರೆ ಅವನು ನೈಜವಿಶ್ವಾಸಿಯಲ್ಲ, ಅದು ಕಪಟವಿಶ್ವಾಹಿಯ ಲಕ್ಷಣವೆಂದು ಪ್ರವಾದಿ(ಸ) ಹೇಳಿದ್ದಾರೆ. ಕಪಟ ವಿಶ್ವಾಸಿಯ ಮೂರು 


ಕಾಂಡ - 28 


330 ತಪ್ಪೀಮುಲ್‌ ಕುರ್‌ಆನ್‌ 


ಲಕ್ಷಣಗಳಿವೆ. ಅವನು ಉಪವಾಸ ಆಚರಿಸುತ್ತಾ ನಮಾರು್‌ ಮಾಡುತ್ತಾ ತಾನು ಮುಸ್ಲಿಮನೆಂದು ವಾದಿಸಿದರೂ ಸರಿ. 1) ಮಾತಾಡಿದರೆ 
ಸುಳ್ಳು ಹೇಳುವುದು. 11) ವಾಗ್ದಾನ ಮಾಡಿದರೆ ಉಲ್ಲಂಘಿಸುವುದು. i) ನಂಬಿದರೆ ವಂಚಿಸುವುದು. (ಬುಖಾರಿ, ಮುಸ್ಲಿಮ್‌) 
ನಿಮ್ಮ ಪೈಕಿ ಈ ನಾಲ್ಕು ಲಕ್ಷಣಗಳು ಯಾರಲ್ಲಿದ್ದರೂ ಆತನು ಅಪ್ಪಟ ಕಪಟ ವಿಶ್ವಾಸಿಯಾಗುತ್ತಾನೆ. ಅದರಲ್ಲಿ ಒಂದು ಲಕ್ಷಣವು 
ಓರ್ವನಲ್ಲಿದ್ದರೆ, ಅದನ್ನು ತೊರೆಯುವ ತನಕ ಆತನಲ್ಲಿ ಅಷ್ಟಂಶ ಕಾಪಟ್ಯದ ಲಕ್ಷಣವಿರುತ್ತದೆ. ನಂಬಿದರೆ ವಂಚಿಸುವುದು, ವಾಗ್ದಾನ 
ಮಾಡಿದರೆ ಉಲ್ಲಂಘಿಸುವುದು, ಮಾತಾಡಿದರೆ ಸುಳ್ಳು ಹೇಳುವುದು, RE ಬೈಯ್ಯುವುದು. (ಬುಖಾರಿ, ಮುಸ್ಲಿಮ್‌) 
ಒಬ್ಬನು ಅಲ್ಲಾಹನೊಡನೆ ಒಂದು ಪ್ರ ಪ್ರತಿಜ್ಞೆಯನ್ನು ಮಾಡಿದರೆ (ಉದಾ: ಹರಕೆಯಿರಿಸುವುದು) ಅಥವಾ ಓರ್ವ ಯಾರೊಂದಿಗಾದರೂ 
ಒಪ್ಪಂದ ಅಥವಾ ವಾಗ್ದಾನ ಮಾಡಿದರೆ ಅದನ್ನು ಈಡೇರಿಸಬೇಕಾದುದು ಕಡ್ಡಾಯವೆಂಬ ವಿಷಯದಲ್ಲಿ ಇಸ್ಲಾಮೀ ಕರ್ಮಶಾಸ್ತ್ರಜ್ಞರಲ್ಲಿ 
ಒಮ್ಮತಾಭಿಪ್ರಾಯವಿದೆ. ಆದರೆ ವಾಗ್ದಾನ ಮಾಡಿದ ರೀತಿಯಲ್ಲಿ ಅದನ್ನು ನಿರ್ವಹಿಸಬೇಕೆಂಬ ಶರ್ತವಿದೆ. ವಾಗ್ದಾನಿತ ವಿಷಯವು 
ಪಾಪಕೃತ್ಯವಾಗಿದ್ದರೆ ಅವನ್ನು ಮಾಡಬಾರದು. ಆದರೆ ಅದರ ಹೊಣೆಯಿಂದ ಮುಕ್ತವಾಗಬೇಕಾದರೆ ಅಲ್‌ ಮಾಇದ: 89ನೇ ವಚನದಲ್ಲಿ 
ಹೇಳಿರುವ ಶಪಥ ಉಲ್ಲಂಘನೆಯ ಪ್ರಾಯಶ್ಚಿತ್ತ ನೀಡಬೇಕು. (ಅಹ್‌ಕಾಮುಲ್‌ ಕುರ್‌ಆನ್‌-ಜಸ್ಸಾಸ್‌, ಇಬ್ನು ಅರಬಿ) 
ಇದು ಈ ವಚನಗಳ ಸಾಮಾನ್ಯ ಇಂಗಿತ. ಆದರೆ ಈ ವಚನದ ನೈಜ ಇಂಗಿತವು ಈ ಸಂದರ್ಭದಲ್ಲಿ ಅದರ ಮುಂದಿನ ವಚನದೊಂದಿಗೆ 
ಸೇರಿಸಿ ಓದಿದಾಗ ವ್ಯಕ್ತವಾಗುತ್ತದೆ. ಇಸ್ಲಾಮಿಗಾಗಿ ಎಲ್ಲ ರೀತಿಯ ತ್ಯಾಗ ಬಲಿದಾನಗಳಿಗೆ ನಾವು ಸಿದ್ಧರೆಂದು ಡಂಗುರ ಸಾರುತ್ತಾ ಪ್ರ. ತಿಜ್ಞೆ 
ಮಾಡಿ ಕೊನೆಗೆ ಪರೀಕ್ಷೆಯ ಹಂತ ಬಂದಾಗ ಪಲಾಯನ ಮಾಡುವ ಜನರನ್ನು ಖಂಡಿಸುವುದೇ ಇದರ ಮೂಲೋದ್ದೇಶವಾಗಿದೆ. ಜಸ 
ವಿಶ್ವಾಸಿಗಳ ಈ ದೌರ್ಬಲ್ಯ ಗಳಿಗಾಗಿ ಕುರ್‌ಆನ್‌ ಅವರನ್ನು ಅನೇಕ ಕಡೆಗಳಲ್ಲಿ ಟೀಕಿಸಿದೆ. ಉದಾ: ಅನ್ನಿಸಾ: 77ನೇ ವಚನದಲ್ಲಿ ಹೀಗಿದೆ: 
“ನಿಮ್ಮ ಕೈಗಳನ್ನು (ಯುದ್ಧದಿಂದ) ತಡೆ ಹಿಡಿದುಕೊಳ್ಳಿರಿ. ನಮಾರುನ್ನು ಸ್ಥಾಪಿಸಿರಿ ಮತ್ತು ರುಕಾತ್‌ ಕೊಡಿರಿ ಎಂದು ಆದೇಶಿಸಿದ್ದವರನ್ನು 
ನೋಡಿದಿರಾ? ಈಗ ಅವರಿಗೆ ಯುದ್ಧದ ಆಜ್ಜೆ ಸ್ಲೈನೀಡಿದಾಗ ಜವರಲ್ಲೊಂದು oa ಅಲ್ಲಾಹನಿಗೆ ಭಯ ಪಡಬೇಕಾದ ರೀತಿಯಲ್ಲಿ ಗ್ಲಿಅಥವಾ 
ಅದಕ್ಕಿಂತ ತುಸು ಹೆಚ್ಚೇ ಜನರಿಗೆ ಭಯಪಡುತ್ತದೆ. ಪ್ರಭೂ! ನಮ್ಮ ಮೇಲೆ ನೀನೇಕೆ ಯುದ್ಧವನ್ನು ನಿರ್ಬಂಧಗೊಳಿಸಿದೆ? ನಮಗೆ ಇನ್ನೂ 
ಸ್ವಲ್ಪ ಕಾಲಾವಕಾಶವನ್ನು ಯಾಕೆ ನೀಡಲಿಲ್ಲ? ಎಂದು ಕೇಳುತ್ತಾರೆ.'' ಮುಹಮ್ಮದ್‌ ಅಧ್ಯಾಯದ 20ನೇ ವಚನದಲ್ಲಿ ಹೀಗಿದೆ: (ಯುದ್ಧದ 
ಆಜ್ಞೆಯ) ಒಂದು ಅಧ್ಯಾಯವನ್ನು ಯಾಕೆ ಅವತೀರ್ಣಗೊಳಿಸುವುದಿಲ್ಲವೆಂದು ಸತ್ಯ ವಿಶ್ವಾಸಿಗಳು ಕೇಳುತ್ತಿದ್ದರು. ಆದರೆ ಯುದ್ಧದ 
ಆದೇಶವಿರುವ ಪ್ರಬಲ ಅಧ್ಯಾಯ ಅವತೀರ್ಣವಾದಾಗ ಹೃದಯದಲ್ಲಿರೋಗವಿದ್ದವರುಮೃ ತ್ಯು ಆವರಿಸಿದವರಂತೆ ನಿಮ್ಮತ್ತ ನೋಡುತ್ತಾರೆ. 
ಅಯ್ಯೋ ಅವರ ಅವಸ್ಥೆಯೇ? ಉಹುದ್‌ ಯುದ್ಧದ ವೇಳೆಯಲ್ಲಿ ಈ ದೌರ್ಬಲ್ಯ ್ಯವು ಬಹಳ ಸ್ಪಷ್ಟವಾಗಿ ಗೋಚರಿಸಿತ್ತು. ಆಲಿ ಇಮ್ರಾನ್‌ 
ಅಧ್ಯಾಯದ 12 ಹ್‌ 17ನೇ ಪರಿಚ್ಛೇದದ ತನಕ ಆ ಕುರಿತು ವಿವರಿಸಲಾಗಿದೆ. 
ಕುರ್‌ಆನ್‌ ವ್ಯಾಖ್ಯಾ ನ: ಈ ವಚನಗಳ ಅವತೀರ್ಣದ ಹಿನ್ನೆಲೆಯಾಗಿ ಇದರಲ್ಲಿ ತಿಳಿಸಲಾಗಿರುವ ದೌರ್ಬಲ್ಯ ಗಳ ವಿಭಿನ್ನ 
ರೂಪಗಳನ್ನು ವಿವರಿಸಿದ್ದಾರೆ. ಇಬ್ನು ಅಬ್ಬಾಸ್‌ ಹೇಳುತ್ತಾರೆ: ಜಿಹಾದ್‌ ಕಡ್ಡಾಯಗೊಳಿಸುವುದಕ್ಕಿಂತ ಮುಂಚೆ ಕೆಲವು ಮುಸ್ಲಿಮರು, ಅಲ್ಲಾಹ 
ನಿಗೆ ಅತ್ಯ ೦ತಪ್ರಿ ವಾದ ಕರ್ಮವು ಯಾವುದೆಂದು ತಿಳಿದಿದ್ದರೆ ನಾವು ಅದನ್ನೇ ಮಾಡುತ್ತಿದ್ದೆವು ಎಂದು ಹೇಳುತ್ತಿದ್ದರು. ಆದರೆ ಆ ಕರ್ಮವು 
ಜಿಹಾದೆಂದು ತಿಳಿಸಿದಾಗ ಅವರಿಗೆ ಅದನ್ನು ಪಾಲಿಸಲು ಕಷ್ಟವಾಯಿತು. ಮುಕಾತಿಲ್‌ ಬಿನ್‌ ಹಯ್ಯಾನ್‌ ಹೇಳುತ್ತಾರೆ: ಉಹುದ್‌ ಯುದ್ಧ 
ಸಂದರ್ಭದಲ್ಲಿ ಸತ್ವ ಪರೀಕ್ಷೆಯ ಹಂತ ಬಂದಾಗ ಅವರು ಪ್ರವಾದಿವರ್ಯರನ್ನು ತೊರೆದು ಪಲಾಯನ ಮಾಡಿದರು. ಇಬ್ನು ಹ್ಫುದ್‌ 
ಹೇಳುತ್ತಾರೆ: ನೀವು ವೈ ರಗಳ ವಿರುದ್ಧ ಯುದ್ಧಕ್ಕೆ ಹೊರಟಾಗ ಖಂಡಿತವಾಗಿಯೂ ನಾವು ನಿಮ್ಮ ಜತೆಯಲ್ಲಿ ಹೊರಡುವೆವೆಂದು ಅನೇಕ ಮಂದಿ 
ಭರವಸೆ ನೀಡಿದ್ದರು. ಆದರೆ ಅದರ ಸಂದರ್ಭ ಬಂದಾಗ ಅವರು ಮಾತು ಉಲ್ಲಂಘಿಸಿ ತಲೆಮರೆಸಿಕೊಂಡರು. ಕತಾದ ಮತ್ತು ದಹ್ಹಾಕ್‌ 
ಹೇಳುತ್ತಾರೆ: ಆ ಮಂದಿಯಲ್ಲಿ ಕೆಲವರು ಯುದ್ಧದಲ್ಲಿ ಭಾಗವಹಿಸಿದರೂ ಯಾವ ಸೇವೆಯನ್ನೂ ಮಾಡಲಿಲ್ಲ. ಆದರೆ, ಮರಳಿ ಬಂದಾಗ 
ಅವರು ತಮ್ಮ ಪರಾಕ್ರ ಮಗಳ ಬಗ್ಗೆ ಕೊಚ್ಚಕೊಳ್ಳುತ್ತಿದ್ದರು. ಅಂಥ ಮಂದಿಯನ್ನು ಅಲ್ಲಾಹನು ಈ ವಚನಗಳಲ್ಲಿ ಖಂಡಿಸಿದ್ದಾನೆ. 
3. ಇದರಿಂದ ಮೊದಲನೆಯದಾಗಿ ಅಲ್ಲಾಹನ ಮಾರ್ಗದಲ್ಲಿ ಪ್ರಾಣವನ್ನು ಪಣಕೊಡ್ಡಿ ಹೋರಾಡುವ ತನ್ನ ಅಪಾಯವನ್ನು 
ಎದುರಿಸಲು ಸಿದ್ಧರಾಗುವ ಸತ್ಯವಿಶ್ವಾಸಿಗಳು ಮಾತ್ರ ಅವನ ಮೆಚ್ಚುಗೆಗೆ ಪಾತ್ರರೆಂದು ವ್ಯಕ್ತವಾಗುತ್ತದೆ. ಎರಡನೆಯದಾಗಿ ಅಲ್ಲಾಹನಿಗೆ 
ಪ್ರಿಯವಾಗುವ ಸೇನೆಯಲ್ಲಿ ಮೂರು ಗುಣಗಳಿರಬೇಕೆಂದು ತಿಳಿಯುತ್ತದೆ. 1) ಸಂಪೂರ್ಣವಾಗಿ ಆಲೋಚಿಸಿ ಅರಿತು ಅಲ್ಲಾಹನ ಮಾರ್ಗದಲ್ಲಿ 
ಹೋರಾಡಬೇಕು. ಅಲ್ಲಾಹನ ಮಾರ್ಗದ ವ್ಯಾಖ್ಯೆಯಲ್ಲಿ; ಸೇರದ ಬೇರೆ ಯಾವ ಮಾರ್ಗದಲ್ಲಿಯೂ ಹೋರಾಡಬಾರದು. i) ಅವರು ಅಶಿಸ್ತು 
ಮತ್ತು ಅನೈಕ್ಯದಲ್ಲಿರಬಾರದು. iii) ವೈರಿಗಳ ವಿರುದ್ಧ ಅವರ ಪಂಕ್ತಿಯು ಸೀಸದಿಂದ ಎರಕ ಹೊಯ್ದ ಗೋಡೆಯಂತಿರಬೇಕು. ಈ ಕೊನೆಯ 
ಗುಣವು ಅದರ ವಿಶಾಲಾರ್ಥದಲ್ಲಿ ಇಡೀ ಜಗತ್ತನ್ನೇ ತುಂಬಿಕೊಂಡಿದೆ. ಈ ಕೆಳಗಿನ ಗುಣಗಳಿಲ್ಲದ ಸೇನೆಗೆ ರಣಾಂಗಣದಲ್ಲಿ ಬಲಿಷ್ಠ 
ಗೋಡೆಯಂತೆ ನಿಲ್ಲಲು ಸಾಧ್ಯವಿಲ್ಲ. 


ಕಾಂಡ - 28 


61. ಅಸಫ್‌ 331 


ಓಟ (ಗಳು, ಶಸ KR > ಗ್ರ ತಃ PAE ATE 
SY A 
ATAPI 4.4 H 
55 Bs Ge SON ಊರಿ ods ಟ್ರಾ peg ಆಯ ಜಃ 
(5) ಮೂಸಾ, ತಮ್ಮ ಜನಾಂಗದೊಡನೆ, "ನನ್ನ ಜನಾಂಗದವರೇ, ನಾನು ನಿಮ್ಮಕಡೆಗೆ ಕಳುಹಿಸಲ್ಪಟ್ಟ ದೇವಸಂದೇಶ 
ವಾಹಕನೆಂಬುದು ನಿಮಗೆ ಚೆನ್ನಾಗಿ ತಿಳಿದಿದ್ದರೂ ನೀವು ನನ್ನನ್ನೇಕೆ ಹಿಂಸಿಸುತ್ತೀರಿ?' ಎಂದು ಹೇಳಿದ್ದನ್ನು ಸ್ಥರಿಸಿರಿ. 


ತರುವಾಯ ಅವರು ವಕ್ರತೆ ಕೈಗೊಂಡಾಗ ಅಲ್ಲಾಹನೂ ಅವರ ಹೃದಯಗಳನ್ನು ವಕ್ರ ಗೊಳಿಸಿ ಬಿಟ್ಟನು. ಅಲ್ಲಾಹನು 
ಫಾಸಿಕರಿಗೆ(ಕರ್ಮಭ್ರಷ್ಟರಿಗೆ) ಮಾರ್ಗದರ್ಶನ ಮಾಡುವುದಿಲ್ಲ* 


- ಸೈನಿಕರು ಮತ್ತು ಸೇನಾನಾಯಕರನ್ನು ಪರಸ್ಪರ ಬೆಸೆಯುವ ಧ್ಯೇಯೋದ್ದೇಶಗಳಲ್ಲಿ ಸಂಪೂರ್ಣ ಐಕ್ಯ. 

- ಪರಸ್ಪರ ನಿಷ್ಕಳಂಕ ವಿಶ್ವಾಸ. ಪ್ರತಿಯೊಬ್ಬರೂ ತಮ್ಮ ಧ್ಯೇಯದಲ್ಲಿ ಪ್ರಾಮಾಣಿಕ ನಿಷ್ಠೆಯಿರಿಸಿ ದುಷ್ಟ ಹಿತಾಸಕ್ತಿಗಳಿಂದ ಮುಕ್ತರಾಗದೆ 
ಅದು ಸಾಧ್ಯವಾಗಲಾರದು. ಧ್ಯೇಯೋದ್ದೇ ೇಶವು ಪ್ರಾಮಾಣಿಕವಾಗಿಲ್ಲದಿದ್ದರೆ, ಯುದ್ಧದಂತಹ ಸಂದಿಗ್ದ. ಪರಿಸ್ಥಿತಿಯು ಯಾರ ಕುಂದುಕೊರತೆ 
ಯನ್ನೂ ಅಡಗಿಸಲಾರದು. ನಂಬಿಕೆ ಕಳೆದು ಕೊಂಡರೆ ಯೋಧರಲ್ಲಿ ಪರಸ್ಪರ ಒಗ್ಗಟ್ಟು ಉಳಿಯುವುದಿಲ್ಲ, ಬದಲಾಗಿ ಪ್ರತಿಯೊಬ್ಬರೂ ಪರಸ್ಫರ 
ಸಂಶಯ ಗ್ರಸ್ತರಾಗುತ್ತಾರೆ. 

- ಉನ್ನತ ನೈತಿಕ ಮಟ್ಟ ಸೇನೆಯ ನಾಯಕ ಮತ್ತು ಸೈನಿಕರು ಅದರಿಂದ ಕುಸಿದರೆ, ಅವರ ಮನಸ್ಸಿನಲ್ಲಿ ಪರಸ್ಪರ ಗೌರವ, ಪ್ರೀತಿ 
ಬಯುದ ಅವರು ಪ ಪರಸ್ಥರ ಹೊಡೆದಾಡುವುದರಿಂದ ಪಾರಾಗಲಾರರು. 

- ಪ್ರತಿಯೊಬ್ಬ ಸೈನಿಕನಲ್ಲಿಯೂ ಕ್ಷೀಣಿಸದ ತ್ಯಾಗ ಮತ್ತು ಪ್ರಾಣಾರ್ಪಣೆಯ ಮನೋಭಾವವನ್ನು ಬೆಳೆಸಿ ಅವರನ್ನು ಯುದ್ಧ 
ರಂಗದಲ್ಲಿ ಸುಭದ್ರ ಗೊಡೆಯಂತೆ ದೃ ಢವಾಗಿ ನಿಲ್ಲಿಸುವ ಧ್ಯೆ ಯ ಮತ್ತು ಅದನ್ನು ಸಾಧಿಸುವ ಅಚಂಚಲ ಮನೋದಾರ್ಥ್ಯವಿರಬೇಕು.. 

ಇವು ಪ್ರವಾದಿವರ್ಯರ(ಸ) ನಾಯಕತ್ವದಲ್ಲಿ ರೂಪುಗೊಂಡ ಸಶಕ್ತ ಸೇನಾ ವ್ಯ ಮನ್ನೆಯ ಬುನಾದಿಯಾಗಿತ್ತು. ಈ ಬುನಾದಿಗಳಿಂದಾಗಿಯೇ 
ಅನೇಕ ಬೃಹತ್‌ ಶಕ್ತಿಗಳು ಅದರೊಂದಿಗೆ ಸಂಘರ್ಷಿಸಿ ನುಚ್ಚು ನೂರಾದುವು. ಶತಮಾನಗಳ ತನಕ ಯಾವೊಂದು ಶಕ್ತಿಯಿಂದಲೂ ಅದನ್ನು 
ತಡೆದು ನಿಲ್ಲಿಸಲಾಗಲಿಲ್ಲ, 

4. ಮೂಸಾರು(ಅ) ದೇವ ಸಂದೇಶವಾಹಕರು ಮತ್ತು ಪರೋಪಕಾರಿಯೆಂದು ತಿಳಿದಿರುತ್ತಾ ಬನೀ ಇಸ್ರಾಈಲರು ಅವರನ್ನು ಯಾವ 
ರೀತಿಯಲ್ಲಿ ಪೀಡಿಸಿದರು ಮತ್ತು ಎಂಥ ವಿಶ್ವಾಸಘಾತಕ ಮಾಡಿದರೆಂದು ಪವಿತ್ರ ಕುರ್‌ಆನಿನ ವಿವಿಧೆಡೆಗಳಲ್ಲಿ ವಿವರವಾಗಿ ತಿಳಿಸಲಾಗಿದೆ. 
ಉದಾಹರಣೆಗೆ ನೋಡಿರಿ: ಅಲ್‌ಬಕರ: 51, 55, 60; 67- 71, ಅನ್ನಿಸಾ: 153, ಅಲ್‌ ಮಾಇದ: 20-26, ಅಲ್‌ ಅಆ್‌ರಾಫ್‌: 138-141; 
ತಾಹಾ: 86-98. ಬೈಬಲ್‌ನಲ್ಲಿ ಸ್ವತಃ ಯಹೂದಿಯರೇ ವಿವರಿಸಿರುವ ಚರಿತ್ರೆಯೂ ಇಂಥ ಘಟನೆಗಳಿಂದ ತುಂಬಿಕೊಂಡಿವೆ. ಉದಾ: 
ವಿಮೋಚನಾ ಕಾಂಡ 5: 20-21; 14:11-12; 16:2-3, 17:3-4; ಧರ್ಮೋಪದೇಶ ಕಾಂಡ 11:1-15; 14:1-10, 16: ಸಂಪೂರ್ಣ. 
20:1-5. ಬನೀ ಇಸ್ರಾಈಲರು ತಮ್ಮ ಪ್ರವಾದಿಯೊಡನೆ ವರ್ತಿಸಿದ ರೀತಿಯಲ್ಲಿ ಮುಸ್ಲಿಮರು ತಮ್ಮ ಪ್ರವಾದಿಯೊಡನೆ ವರ್ತಿಸಬಾರದು. 
ಅನ್ಯಥಾ ಅವರಿಗೆ ಬಂದ ದುರ್ಗತಿ ನಿಮಗೂ ಖಚಿತವೆಂದು ಮುಸ್ಲಿಮರನ್ನು ಎಚ್ಚರಿಸಲಿಕ್ಕಾಗಿ ಈ ಘಟನೆಗಳತ್ತ ಗಮನ ಸೆಳೆಯಲಾಗಿದೆ. 

5. ಅರ್ಥಾತ್‌, ಸ್ವತಃ ವಾಮಮಾರ್ಗದಲ್ಲಿ ನಡೆಯ ಬಯಸುವವರನ್ನು ಏನಾಕಾರಣ ನೇರಮಾರ್ಗದಲ್ಲಿ ನಡೆಸುವುದು ಅಥವಾ 
ಆಜ್ಞೋಲ್ಲಂಘನೆಯ ಪಟ್ಟು ಹಿಡಿದವರನ್ನು ಬಲಾತ್ಕಾರದಿಂದ ಸನ್ಮಾರ್ಗಕ್ಕೆ ತರುವುದು ಅಲ್ಲಾಹನ ಕಾರ್ಯನೀತಿಯಲ್ಲ ಓರ್ವ ವ್ಯಕ್ತಿಯ 
ಅಥವಾ ಜನಾಂಗದ ಪಥಭ್ರಷ್ಟತೆಯ ಆರಂಭವು ಆ ವ್ಯಕ್ತಿ ಅಥವಾ ಜನಾಂಗದಿಂದಾಗುವುದೇ ವಿನಾ ಅಲ್ಲಾಹನಿಂದಲ್ಲವೆಂದು ಇದರಿಂದ 
ವ್ಯಕ್ತವಾಗುತ್ತದೆ. ದುರ್ಮಾರ್ಗವನ್ನು ಮೆಚ್ಚುವಾತನನ್ನು ಸನ್ಮಾರ್ಗಕ್ಕೆ ಕರೆತರುವ ಬದಲು ಅವನು ಬಯಸುವ ದಾರಿಯಲ್ಲಿಯೇ ಅಲೆದಾಡಲು 
ಅನುಕೂಲತೆ ಒದಗಿಸುವುದು ಅಲ್ಲಾಹನ ನೀತಿಯಾಗಿದೆ. ಅಲ್ಲಾಹನು ಮಾನವನಿಗೆ ಆಯ್ಕೆಯ ಸ್ವಾತಂತ್ರ್ಯ (Freedom of Choice) 
ನೀಡಿದ್ದಾನೆ. ಆದ್ದರಿಂದ ತೀರ್ಮಾನಿಸುವುದು ಪ್ರತಿಯೊಬ್ಬ ವ್ಯಕ್ತಿ ಮತ್ತು ಜನಾಂಗದ ಕರ್ತವ್ಯವಾಗಿದೆ. ಅವನಿಗೆ ಮನಸ್ಸಿದ್ದರೆ ಅಲ್ಲಾಹನ 
ಆಜ್ಞಾಪಾಲಕನಾಗಬಹುದು ಅಥವಾ ಆಜ್ಞೋಲ್ಲಂಘಕನಾಗಬಹುದು. ಪ್ರತಿಯೊಬ್ಬರನ್ನು ಅವರು ನಡೆಯ ಬಯಸುವ ಹಾದಿಯಲ್ಲಿಯೇ 
ನಡೆಯಲು ಬಿಡಲಾಗುತ್ತದೆ. ಸನ್ಮಾರ್ಗವನ್ನು ಮೆಚ್ಚಿದರೆ ಅದನ್ನು ಸ್ವೀಕರಿಸಬಹುದು. ಈ ಆಯ್ಕೆಯಲ್ಲಿ ಅಲ್ಲಾಹನಿಂದ ಯಾವುದೇ 
ಬಲಾತ್ಕಾರವಿಲ್ಲ. ಯಾರಾದರೂ ಅಲ್ಲಾಹನ ಅನುಸರಣೆ ಮತ್ತು ಸನ್ಮಾರ್ಗವನ್ನು ಆಯ್ದುಕೊಂಡರೆ ಅವರನ್ನು ಬಲಾತ್ಕಾರದಿಂದ ಅವಿಧೇಯತೆ 


ಕಾಂಡ - 28 


332 ತಪ್ಲೀಮುಲ್‌ ಕುರ್‌ಆನ್‌ 


೨2 BLESS ೨%, pA (| 8 ಬಿ 
GUA IE SEINE LD SEL STP 
(6) ಮತ್ತು" ಮರ್ಯಮರ ಪುತ್ರ ಈಸಾ ಹೇಳಿದ ಮಾತನ್ನು ಸ್ಥರಿಸಿರಿ, "ಬನೀ ಇಸ್ರಾಈಲರೇ, ನಾನು ನಿಮ್ಮಕಡೆಗೆ 
ಅಲ್ಲಾಹನಿಂದ ಕಳುಹಿಸಲ್ಪಟ್ಟ ಸಂದೇಶವಾಹಕನಾಗಿರುತ್ತೇನೆ. ನಾನು, ನನಗಿಂತ ಮೊದಲು ಬಂದಿರುವ ತೌರಾತನ್ನು 
ದೃಢೀಕರಿಸುವವನು' ಮತ್ತು ನನ್ನ ಬಳಿಕ ಬರಲಿರುವ ಅಹ್ಮದ್‌ ಎಂಬ ಹೆಸರಿನ ರಸೂಲರ ಕುರಿತು ಸುವಾರ್ತೆ 


ಮತ್ತು ದುರ್ಮಾರ್ಗಕ್ಕೆ ದೂಡುವ ಪ್ರಸಂಗವೂ ಇಲ್ಲ. ಅದೇವೇಳೆ ಯಾವನಾದರೂ ವ್ಯಕ್ತಿ ಆಯ್ದುಕೊಂಡ ಮಾರ್ಗದಲ್ಲೇ ನಡೆಯುವ 
ಸಾಧನಾನುಕೂಲತೆ ಮತ್ತು ಪರಿಸ್ಥಿತಿಯನ್ನು ಅಲ್ಲಾಹನು ಒದಗಿಸದೆ ಅದರಲ್ಲಿ ಒಂದು ಹೆಜ್ಜೆ ಮುಂದಿರಿಸಲು ಅವನಿಗೆ ಸಾಧ್ಯವಾಗದೆಂಬುದೂ 
ಒಂದು ವಾಸ್ತವಿಕತೆಯಾಗಿದೆ. ಇದನ್ನು ಅಲ್ಲಾಹನ ತೌಫೀಕ್‌(ಕೃಪೆ) ಎನ್ನಲಾಗುತ್ತದೆ. ನಮ್ಮ ಎಲ್ಲಾ ಪ್ರಯತ್ನಗಳ ಫಲಿತಾಂಶವು. ಅದನ್ನೇ 
ಅವಲಂಬಿಸಿದೆ. ಓರ್ವನು ಒಳಿತಿನ ಭಾಗ್ಯವನ್ನು ಬಯಸದೆ ಕೆಡುಕಿನ ಭಾಗ್ಯವನ್ನು ಮಾತ್ರ ಬಯಸಿದರೆ ಅವನಿಗೆ ಅದೇ ದೊರೆಯುತ್ತದೆ. 
ಅವನಿಗೆ ಕೆಡುಕಿನ ಭಾಗ್ಯ ಲಭಿಸಿದಾಗ ಅವನ ಮನೋವೃತ್ತಿಯೂ ವಕ್ರವಾಗುತ್ತಾ ಹೋಗುತ್ತದೆ. ಕೊನೆಗೆ ಒಳಿತನ್ನು ಸ್ವೀಕರಿಸುವ ಸಾಮರ್ಥ್ಯವೂ 
ಅವನ ಅಂತರಂಗದಿಂದ ಸಂಪೂರ್ಣ ಮಾಯವಾಗುತ್ತದೆ. ಇದು, ವಕ್ರತೆ ಕೈಗೊಂಡಾಗ ಅಲ್ಲಾಹನು ಅವರ ಮನಸ್ಸನ್ನು ವಕ್ರಗೊಳಿಸುವನೆಂಬ 
ನುಡಿಯ ಅರ್ಥ. ದುರ್ಮಾರ್ಗವನ್ನು ಬಯಸಿ ದುರ್ಮಾರ್ಗವನ್ನು ಪಡೆಯುವ ಕೃತ್ಯಗಳಲ್ಲಿ ನಿರತನಾಗಿ ಬುದ್ಧಿ ಮತ್ತು ಶಕ್ತಿಯನ್ನು ಆ 
ಮಾರ್ಗದಲ್ಲಿಯೇ ಮುನ್ನ ನ್ನಡೆಯುವುದಕ್ಕಾಗಿ ವ್ಯ ಯಿಸುವವನನ್ನು ಬಲಾತ್ಕಾರದಿಂದ ಸನ್ಮಾರ್ಗಕ್ಕೆ ಎಳೆದು ತರುವುದು ಅಲ್ಲಾಹನ ಕಾನೂನಿಗೆ 
ವಿರುದ್ಧವಾಗಿದೆ. ಯಾಕೆಂದರೆ ಅದು ಪರೀಕ್ಷೆ ಮತ್ತು ಪರೀಕ್ಷೆಯ. ಉದ್ದೇಶವನ್ನು ನಿರರ್ಥಕಗೊಳಿಸುತ್ತದೆ. ಆದರೆ ಮಾನವನಿಗೆ ಈ ಪರೀಕ್ಷೆ 
ಮತ್ತು 'ಅವಲೋಕನಕ್ಕಾಗಿಯೇ ಆಯ್ಕೆಯ ಸ್ವಾತಂತ್ರ ವನ್ನು: ನಿಡಲಾಗಿದೆ. ಅದಲ್ಲದೆ, ಬಲಾತ್ಕಾರದಿಂದ ಸನ್ಮಾರ್ಗ ಸ್ಟೀಕರಿಸುವ ಮಾನವನು. 
ಅದಕ್ಕಾಗಿ ಪ್ರ ಪ್ರತಿಫಲಾರ್ಹನಾಗುವುದಕ್ಕೆ ಹಾವುದ ನ್ಯಾ ಧನ ಸಮರ್ಥನೆಯಿಲ್ಲ. ಹಾಗೆಯೇ ಬಲಾತ್ಕಾರದಿಂದ ಸನ್ಭಾರ್ಗದಲ್ಲಿನಡೆಯದ 
ನಿಮಿತ್ತ ದುರ್ಮಾರ್ಗಿಯಾಗುವ ಮಾನವನು ಶಿಕ್ಷಾರ್ಹನಾಗುವುದೂ ನ್ಯಾಯೋಚಿತವಲ್ಲ. ಅವನ ದುರ್ಮಾರ್ಗ ಗಮನಕ್ಕೆ ಅಲ್ಲಾಹನೇ 
ಹೊಣೆಗಾರನಷ್ಟೆ. ವಿಚಾರಣಾ ವೇಳೆಯಲ್ಲಿ ಅವನು ಹೀಗೆ ವಾದಿಸಬಹುದು: ನಿನಗೆ ಮಾನವರನ್ನು ಬಲಾತ್ಕಾರದಿಂದ ಸನ್ಮಾರ್ಗದಲ್ಲಿನಡಸುವ 
ರೂಢಿಯಿದ್ದರೂ ನನಗೆ ಆ ಅವಕಾಶವನ್ನು ವಿರೋಧಿಸಿದ್ದೇಕೆ? ಇದು' ಕರ್ಮಭ್ರಷ್ಟರಿಗೆ ಅಲ್ಲಾಹನು ಮಾರ್ಗದರ್ಶನ ಮಾಡುವುದಿಲ್ಲಎಂಬ 
ಮಾತಿನ ತಾತ್ಸರ್ಯ. ಅರ್ಥಾತ್‌, ಆಜ್ಜೋಲ್ಲಂಘನೆ ಮತ್ತು ಕರ್ಮಭ್ರ: ಷ್ಠತೆಯ ಮಾರ್ಗವನ್ನು ಆಯ್ದುಕೊಂಡವರಿಗೆ ಅಲ್ಲಾಹನ ಅನುಸರಣೆ 
ಮತ್ತು ವಿಧೇಯತೆಯ ಹಾದಿಯಲ್ಲಿ ನಡಯುವ ಭಾಗ್ಯ ಉರದು. 

6. ಇದು ಬನೀ ಇಸ್ರಾಈಲರ ಎರಡನೆ ಆಜ್ಞೋಲ್ಲಂಘನೆಯ ಪ್ರಸ್ತಾಪ. ಮೊದಲ ಆಜ್ಞೊ ಸ್ಲೀಲ್ಲಂಘನೆಯನ್ನು ಅವರು ತಮ್ಮ ಉನ್ನತಿಯ 
ಕಾಲದಲ್ಲಿ ಮಾಡಿದ್ದರು. ಅದರ ಕೊನೆಯ ಹಂತದಲ್ಲಿ ದ್ವಿತೀಯ ಉಲ್ಲಂಘನೆಯನ್ನು ಮಾಡಿದ್ದರು. ಆ ಬಳಿಕ ಅವರು ಶಾಶ್ವತವಾಗಿ 
ದೇವಕೋಪಕ್ಕೆ ತುತ್ತಾದರು. ಈ ಎರಡೂ ಘಟನೆಗಳ ಪ್ರಸ್ತಾಪದ ಉದ್ದೇಶವು, ಸಂದೇಶವಾಹಕರ. ವಿಷಯದಲ್ಲಿ ಬನೀ ಇಸ್ರಾಈಲರಂತೆ 
ವರ್ತಿಸಿದರೆ ಅದರ ಪರಿಣಾಮವೇನಾದೀತೆಂದು ಎಚ್ಚರಿಸುವುದಾಗಿದೆ. 

7.ಈ ವಚನಕ್ಕೆ 3 ಅರ್ಥಗಳಿವೆ. ಅವೆಲ್ಲವೂ ಸರಿಯಾಗಿದೆ. ನಾನು ವಿಶಿಷ್ಟ ಅಥವಾ ವಿಭಿನ್ನಃ ವಾದ ಧರ್ಮವನ್ನು ತಂದಿಲ್ಲ, ಮೂಸಾ 
ಸಮರ್ಪಿಸಿದ ಧರ್ಮವನ್ನೇ ನಾನೂ ತಂದಿದ್ದೇನೆ. ನಾನು ತೌರಾತನ್ನು ತಿರಸ್ಕರಿಸುವುದಿಲ್ಲ ಬದಲಾಗಿ ಅದನ್ನು ದೃಢೀಕರಿಸುತ್ತೇನೆ. ನನಗಿಂತ 
ಮುಂಚೆ ಬಂದ ಎಲ್ಲಾ ಕಾಲಗಳ ಪ್ರ ಪ್ರವಾದಿಗಳನ್ನೂ ದೃಢೀಕರಿಸುತ್ತೇನೆ. ಆದ್ದರಿಂದ ನೀವು ನನ್ನನ್ನು ಸ್ವೀಕರಿಸಲು ಕಿಂಚಿತ್ತೂ ಸಂಕೋಚ 
ಪಡಬೇಕಾಗಿಲ್ಲ. ಎರಡನೆಯ ಅರ್ಥ ಹೀಗಿದೆ: ನಾನು ನನ್ನ ಆಗಮನದ ಕುರಿತು ತೌರಾಶ್‌ನಲ್ಲಿರುವ ಭವಿಷ್ಯ ನುಡಿಯ ಸ ಸಾಕಾರವಾಗಿದ್ದೇನೆ. 
ಆದ್ದರಿಂದ ನನ್ನನ್ನು ವಿರೋಧಿಸದೆ ಪೂರ್ವ ಪ್ರವಾದಿಗಳು ನೀಡಿದ ಮುನ್ನೆಚ್ಚರಿಕೆಯನ್ನು ನೀವು ಸ್ವಾಗತಿಸಬೇಕು. ಈ ವಚನವನ್ನು ಬಳಿಕದ 
ವಚನದೊಂದಿಗೆ ಸೇರಿಸಿ ಓದಿದಾಗ ಮೂರನೆಯ ಅರ್ಥ ಬರುತ್ತದೆ. ನಾನು ದೇವಸಂದೇಶವಾಹಕರಾದ ಅಹ್ಹದ್‌ರ ಆಗಮನದ ಕುರಿತು 
ತೌರಾತ್‌ ನೀಡಿದ ಸುವಾರ್ತೆಯನ್ನು ದೃಢೀಕರಿಸುತ್ತೇನೆ. ಅವರ ಆಗಮನ ಕುರಿತು ಸುವಾರ್ತೆ ನೀಡುತ್ತೇನೆ. ಮೂರನೆಯ ಅರ್ಥದಂತೆ 
ಮೂಸಾರ ಈ ನುಡಿಯು ಪ್ರವಾದಿ ಮುಹಮ್ಮದರ ಆಗಮನದ ಬಗ್ಗೆ ಮೂಸಾರು ತಮ್ಮ ಜನರಿಗೆ ನೀಡಿದ ಈ ಸುವಾರ್ತೆಯನ್ನು ಸೂಚಿಸುತ್ತದೆ. 

“'ನನ್ನ ದೇವನಾದ ಯಹೋವನು ನಿಮ್ಮ ಸಹೋದರರಲ್ಲಿ ನನ್ನಂಥ ಒಬ್ಬ ಪ್ರವಾದಿಯನ್ನು ಏರ್ಪಡಿಸುವರು. ಅವನಿಗೆ ಮಾತ್ರ 
ಕಿವಿಗೊಡಬೇಕು. ಹೋರೇಬಿನಲ್ಲಿ ನೀವು ಸಭೆ ಕೂಡಿದ ದಿನದಂದು ಇದನ್ನೇ ನೀವು ಬೇಡಿದ್ದೀರಿ. ನಮ್ಮ ದೇವರಾದ ಮಹಾದೇವನ ಸ್ವರವನ್ನು 
ಇನ್ನು ಕೇಳಲು ಹಾಗೂ ಈ ಘೋರವಾದ ಅಗ್ನಿ ಜ್ವಾಲೆಯನ್ನು ಇನ್ನು ನೋಡಲು ನಮಗೆ ಮನಸಿಲ್ಲ ಹಾಗೇನಾದರೂ ಕೇಳಿದರೆ ನೋಡಿದರೆ 


ಕಾಂಡ - 28 


61. ಅಸ್ಪಫ್ಟ್‌ 333 
NEG 
ಸಾಯುವೆವು ಎಂದು ನೀವು ಹೇಳಿದಿರಿ. ಆಗ ಮಹಾದೇವನು ನನಗೆ ಇವರು ಹೇಳಿದ್ದು ಸರಿಯಾಗಿದೆ. ಇವರ ಸ್ವದೇಶದವರಲ್ಲಿ ನಿನ್ನಂಥ 


ಪ್ರವಾದಿಯನ್ನು ಅವರಿಗೆ ಏರ್ಪಡಿಸುವೆನು. ಅವನ ಬಾಯಿಂದ ನನ್ನ ಮಾತುಗಳನ್ನು ನುಡಿಸುವೆನು. ನಾನು ಅವನಿಗೆ ಆಜ್ಞಾಪಿಸಿದ್ದನ್ನೆಲ್ಲ 
ಅವನು ಅವರಿಗೆ ತಿಳಿಸುವನು. ಅವನು ನನ್ನ ಹೆಸರಿನಲ್ಲಿ ಹೇಳಿದ ಮಾತುಗಳಿಗೆ ಯಾರು ಕಿವಿಗೊಡುವುದಿಲ್ಲವೋ ಅಂಥವರನ್ನು ನಾನು 
ಶಿಕ್ಷಿಸುವೆನು.'' (ಧರ್ಮೋಪದೇಶ ಕಾಂಡ; 18:15-19) 

ಇದು ಠೌರಾತ್‌ನ ಸ್ಪಷ್ಟಭವಿಷ್ಯ ನುಡಿಯಾಗಿದೆ. ಪ್ರವಾದಿ ಮುಹಮ್ಮದ್‌ರ (ಸ) ಹೊರತು ಬೇರೆ ಯಾರಿಗೂ ಅದು ಅನ್ವಯಿಸುವುದಿಲ್ಲ. 
ಇದರಲ್ಲಿ ಮೂಸಾರು ತಮ್ಮ ಜನಾಂಗಕ್ಕೆ ನಾನು ನಿನಗಾಗಿ ನಿನ್ನ ಸಹೋದರರಿಂದ ಓರ್ವ ಪ್ರವಾದಿಯನ್ನು ನೇಮಿಸಿರುವೆನೆಂಬ ಅಲ್ಲಾಹನ 
ಮಾತನ್ನು ತಿಳಿಸುತ್ತಾರೆ. ಒಂದು ಜನಾಂಗದ ಸಹೋದರರು ಎಂದರೆ ಅದೇ ಜನಾಂಗದ ಯಾವುದಾದರೂ ಗೋತ್ರ ಅಥವಾ ಕುಟುಂಬವಾಗಿರಲು 
ಸಾಧ್ಯವಿಲ್ಲ, ಅದು ಆ ಜನಾಂಗಕ್ಕೆ ಅನುವಂಶೀಯ ಸಂಬಂಧವಿರುವ ಬೇರೊಂದು ಜನಾಂಗವಾಗಿರಲೇ ಬೇಕು. ಇಸ್ರಾಈಲ್‌ ಜನಾಂಗದಿಂದಲೇ 
ಓರ್ವ ಪ್ರವಾದಿಯ ಆಗಮನವು ಅದರ ಇಂಗಿತವಾಗಿದ್ದರೆ ನಿಮ್ಮಿಂದಲೇ ನಿಮಗಾಗಿ ಓರ್ವ ಪ್ರವಾದಿಯನ್ನು ನೇಮಿಸುವುದಾಗಿ ಹೇಳಬೇಕಾಗಿತ್ತು. 
ಆದ್ದರಿಂದ ಬನೀ ಇಸ್ರಾ ಈಲ್‌ನ (ಯಹೂದಿ ಜನಾಂಗ) ಸಹೋದರರೆಂದರೆ ಪ್ರವಾದಿ ಇಬ್ರಾಹೀಮರ ಪುತ್ರರೆಂಬ ದೃಷ್ಟಿಯಲ್ಲಿ ಅವರೊಂದಿಗೆ 
ರಕ್ತ ಸಂಬಂಧವಿರುವ ಬನಿ ಇಸ್ಮಾಈಲರೇ (ಅರಬರು) ಆಗಿರಬೇಕು. ಅದಲ್ಲದೆ ಮೂಸಾರ ಬಳಿಕ ಇಸ್ರಾಈಲರಲ್ಲಿ ಒಂದಲ್ಲ ಅನೇಕ 
ಪ್ರವಾದಿಗಳು ಆಗಮಿಸಿದ್ದರು. ಬೈಬಲ್‌ನಾದ್ಯಂತ ಆ ಪ್ರವಾದಿಗಳ ಕಥೆಗಳಿವೆ. ಆದ್ದರಿಂದ ಇಸ್ರಾಈಲರ ಯಾವನಾದರೊಬ್ಬ ಪ್ರವಾದಿಯು 
ಈ ಭವಿಷ್ಯ ನುಡಿಯ ಸಾಕಾರವಾಗಲು ಸಾಧ್ಯವಿಲ್ಲ, 

ಬರಲಿರುವ ಪ್ರವಾದಿಯು ಮೂಸಾರಂತಿರುವರೆಂಬುದು ಭವಿಷ್ಯೋಕ್ತಿಯ ಇನ್ನೊಂದು ಅಂಶವಾಗಿದೆ. ಇದು ರೂಪ, ಸ್ವಭಾವ 
ಅಥವಾ ಜೀವನ ಪರಿಸ್ಥಿತಿಯಲ್ಲಿಸಮಾನವಲ್ಲವೆಂಬುದು ವ್ಯಕ್ತ. ಯಾಕೆಂದರೆ ಈ ಎಲ್ಲವಿಷಯಗಳಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಸಮಾನರಾಗಿರು 
ವುದಿಲ್ಲ. ಹಾಗೆಯೇ ಇದರ ಉದ್ದೇಶವು ಪ್ರವಾದಿತ್ವ ಗುಣದಲ್ಲಿರುವ ಸಮಾನತೆಯೂ ಅಲ್ಲ. ಪ್ರವಾದಿತ್ವ ಗುಣವು ಮೂಸಾರ ಬಳಿಕ ಬಂದ 
ಎಲ್ಲ ಪ್ರವಾದಿಗಳಲ್ಲಿಯೂ ಇತ್ತು. ಆದ್ದರಿಂದ ಈ ಗುಣದಲ್ಲಿರುವ ಸಮಾನತೆಯು ಯಾವುದೇ ಪ್ರವಾದಿಯ ವೈಶಿಷ್ಟ್ಯವೆನಿಸುವುದಿಲ್ಲ. 
ಹಾಗಾದರೆ ಈ ಎರಡು ರೀತಿಯ ಸಮಾನತೆಯೂ ಅನುಚಿತವೆಂದಾದರೆ ಉಳಿದಂತೆ ಕೇವಲ ಒಂದು ವಿಷಯವನ್ನು ಮಾತ್ರ ಆ ಪ್ರವಾದಿಯ 
ವೈಶಿಷ್ಟ ಕವೆಂದು ಪರಿಗಣಿಸಬಹುದು. ಅವರು ವಿಶಿಷ್ಟ ಧರ್ಮಶಾಸ್ತ್ರದ ವಾಹಕರೆಂಬುದೇ ಆ ವೈಶಿಷ್ಟ ತವಾಗಿದೆ. ಈ ವೈಶಿಷ್ಟ ೯ ಪ್ರವಾದಿ 
ಮುಹಮ್ಮದ್‌ರಲ್ಲಿ ಹೊರತು ಬೇರೆ ಯಾರಲ್ಲಿಯೂ ಕಾಣಿಸುವುದಿಲ್ಲ. ಯಾಕೆಂದರೆ ಅವರಿಗಿಂತ ಮುಂಚೆ ಇಸ್ರಾಈಲರಲ್ಲಿ ಬಂದಿದ್ದ ಎಲ್ಲ 
ಪ್ರವಾದಿಗಳೂ ಮೂಸಾರ ಧರ್ಮಶಾಸ್ತ್ರದ ಹಿಂಬಾಲಕರಾಗಿದ್ದರು. ಅವರ ಪೈಕಿ ಯಾರೂ ಸ್ವತಂತ್ರ ಧರ್ಮಶಾಸ್ತ್ರವನ್ನು ಸಮರ್ಪಿಸಿರಲಿಲ್ಲ 

ಈ ವಿವರಣೆಯನ್ನು ಭವಿಷ್ಯೋಕ್ತಿಯ ಈ ನುಡಿಗಳು ಮತ್ತೊಮ್ಮೆ ಪುಷ್ಟೀಕರಿಸುತ್ತವೆ: ಹೂರಬ್‌ನಲ್ಲಿ ಸಭೆ ಸೇರಿದ ದಿನದಂದು ಇದನ್ನೇ 
ನೀವು (ಬನೀ ಇಸ್ರಾಈಲರು) ಬೇಡಿದುದಕ್ಕೆ ಅನುಸಾರವಾಗಿರುವುದು. ಅಂದರೆ ನಮ್ಮ ದೇವರಾದ ಮಹಾದೇವನ ಸ್ನ ರವನ್ನು ಇನ್ನು ಕೇಳಲು 
ಹಾಗೂ ಈ ಘೋರವಾದ ಅಗ್ನಿ ಜ್ವಾಲೆಯನ್ನು ಮುಂದೆ ನೋಡಲು ನಮಗೆ ಮನಸ್ಸಿಲ್ಲ. ಹಾಗೇನಾದರೂ ನೋಡಿದರೆ, ಕೇಳಿದರೆ ಸಾಯುವೆವು 
ಎಂದು ನೀವು ಹೇಳಿದಿರಿ. ಆಗ ಮಹಾದೇವನು ನನಗೆ ಇವರು ಹೇಳಿದ್ದು ಸರಿಯಾಗಿದೆ. ಇವರ ಸ್ವದೇಶದವರಲ್ಲಿ ನಿನ್ನಂಥ ಪ್ರವಾದಿಯನ್ನು 
ಅವರಿಗೆ ಏರ್ಪಡಿಸುವೆನು. ಅವನ ಬಾಯಿಂದ ನನ್ನ ಮಾತುಗಳನ್ನು ನುಡಿಸುವೆನು. 

ಈ ವಾಕ್ಯಗಳಲ್ಲಿ ಹೊರೊಬ್‌ ಎಂದರೆ ಪ್ರವಾದಿ ಮೂಸರಿಗೆ ಪ್ರಥಮ ಬಾರಿ ಧರ್ಮಶಾಸ್ತ್ರದ ಆದೇಶಗಳು ಲಭಿಸಿದ ಪರ್ವತವಾಗಿದೆ. 
ಅದರಲ್ಲಿ ತಿಳಿಸಿರುವ ಬನೀ ಇಸ್ರಾ ಈಲರ ಅಪೇಕ್ಷೆಯ ತಾತ್ಸರ್ಯ ಹೀಗಿದೆ: ಇನ್ನು ಮುಂದೆ ನೀನು ನಮಗೇನಾದರೂ ಧರ್ಮಶಾಸ್ತ್ರವನ್ನು 
ನೀಡುವುದಿದ್ದರೆ ಹೊರೊಬ್‌ ಪರ್ವತ ಕಣಿವೆಯಲ್ಲಿ ಧರ್ಮಶಾಸ್ತ್ರವನ್ನು ನೀಡುವಾಗ ನಿರ್ಮಿಸಿದ್ದ ಭಯಾನಕ ಸ್ಥಿತಿಯಲ್ಲಿ ನೀಡಬಾರದು. 
ಆ ಪರಿಸ್ಥಿತಿಯನ್ನು ಕುರ್‌ಆನ್‌ ಮತ್ತು ಬೈಬಲ್‌ನಲ್ಲಿ ಪ್ರಸ್ತಾಪಿಸಲಾಗಿದೆ. (ಅಲ್‌ ಬಕರ: 55-56.63, ಅಲ್‌ ಅಲ್‌ರಾಫ್‌: 155-171 
ಬೈಬಲ್‌ನ ವಿಮೋಚನಾಕಾಂಡ 19:17-18). ಇದಕ್ಕೆ ಉತ್ತರವಾಗಿ ಮೂಸಾರು, ಅಲ್ಲಾಹನು ನಿಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿ, ಅವನು 
ತನ್ನ ವಚನಗಳನ್ನು ನಾಲಗೆಯಲ್ಲಿ ಇರಿಸಿರುವ ಓರ್ವ ಪ್ರವಾದಿಯನ್ನು ಅವರಿಗಾಗಿ ಕಳುಹಿಸುವೆನೆಂದು ಅವನು ತಿಳಿಸಿರುವನೆಂದು ಹೇಳು 
ತ್ತಾರೆ. ಅರ್ಥಾತ್‌, ಭವಿಷ್ಯದಲ್ಲಿ! ಧರ್ಮಶಾಸ್ತ್ರವನ್ನು ನೀಡುವಾಗ ಹೊರೊಬ್‌ ಕಣಿವೆಯಲ್ಲಿಸಂಭವಿಸಿದ ಭಯಾನಕ ವಾತಾವರಣ ನಿರ್ಮಾಣ 
ವಾಗಲಾರದು. ಇನ್ನು ಈ ಕಾರ್ಯಭಾರಕ್ಕೆ ನೇಮಕವಾಗುವ ಪ್ರವಾದಿಯ ನಾಲಗೆಯಲ್ಲಿಯೇ ದಿವ್ಯವಾಣಿಯನ್ನು ನಿಕ್ಷೇಪಿಸಿ ಅದನ್ನು ಅವರು 
ದೇವನ ದಾಸರಿಗೆ ಕೇಳಿಸುವರು. ಈ ವಚನಗಳ ಅಧ್ಯಯನದಿಂದ ಆ ಎಲ್ಲ ವಿಷಯಗಳೂ ಕೇವಲ ಪ್ರವಾದಿ ಮುಹಮ್ಮದ್‌ರಿಗೆ ಹೊರತು 
ಬೇರೆ ಯಾರಿಗೂ ಅನ್ವಯವಾಗುವುದಿಲ್ಲದೆಂಬುದರಲ್ಲಿಯಾವ ಸಂಶಯವೂ ಉಳಿಯುವುದಿಲ್ಲ ಪ್ರವಾದಿ ಮೂಸಾರ ಬಳಿಕ ಮುಹಮ್ಮದ್‌ರಿಗೆ(ಸ) 
ಮಾತ್ರ ವಿಶಿಷ್ಟ ಧರ್ಮಶಾಸ್ತ್ರ ಲಭಿಸಿತ್ತು. ಅದು ನೀಡುವ ಸಂಧರ್ಭದಲ್ಲಿ ಹೊರೊಬ್‌ ಕಣಿವೆಯಲ್ಲಿ! ಇಸ್ರಾಯೇಲ್ಯರು ಸಭೆ ಸೇರಿದಂತೆ ಯಾವ 
ಸಮ್ಮೇಳನವೂ ಜರುಗಿರಲಿಲ್ಲ. ಧರ್ಮಶಾಸ್ತ್ರಕಾನೂನುಗಳನ್ನು ನೀಡುವ ಯಾವ ಸಂದರ್ಭದಲ್ಲಿಯೂ ಅಲ್ಲಿನ ಭಯಾನಕ ಸ್ಥಿತಿ ಉಂಟಾಗಲಿಲ್ಲ. 


ಕಾಂಡ - 28 


334 ತಪ್ಲೀಮುಲ್‌ ಕುರ್‌ಆನ್‌ 


AD #೨9೨ 


63618 ೬೫೭೦೬ ೪೬೬೪5 cyl Ei 


ನೀಡುವವನಾಗಿದ್ದೇನೆ. "ದರೆ ಅವರು, ಅವರ ಬಳಿಗೆ ಸುಸ್ಪಷ್ಟ ನಿದರ್ಶನಗಳೊಂದಿಗೆ ಬಂದಾಗ ಇದು ಸ್ಪಷ್ಟವಾದ 
ಮೋಸಗಾರಿಕೆ ಎಂದು ಅವರು ಹೇಳಿ ಬಿಟ್ಟರು.? 


8. ಇದು ಪವಿತ್ರ ಕುರ್‌ಆನಿನ ಪ್ರಧಾನ ವಚನವಾಗಿದೆ. ಆ ವಚನದ ಕುರಿತು ಇಸ್ಲಾಮಿನ ವಿರೋಧಿಗಳು ಬಹಳ ಚರ್ಚಿಸಿ, ಹೇಯವಾಗಿ 
ವಂಚಿಸಿದ್ದಾರೆ. ಈ ವಚನವು ಈಸಾರು(ಅ) ಪ್ರವಾದಿ ಮುಹಮ್ಮದ್‌ರ ಆಗಮನದ ಕುರಿತು ಹೆಸರೆತ್ತಿ ಹೇಳಿ ಸ್ಪಷ್ಟವಾಗಿ ಸುವಾರ್ತೆ 
ನೀಡಿರುವರೆಂಬುದೇ ಅದಕ್ಕೆ ಕಾರಣ. ಆದ್ದರಿಂದ ಈ ವಚನವನ್ನು ಸ್ವಲ್ಪ ವಿವರವಾಗಿ ವಿಶ್ಲೇಷಿಸುವ ಅಗತ್ಯವಿದೆ. 

1) ಈ ವಚನದಲ್ಲಿ: ಪ್ರವಾದಿವರ್ಯರನ್ನು ಅಹ್ನದ್‌ ಎಂಬ ಹೆಸರಿನಿಂದ ಕರೆಯಲಾಗಿದೆ. ಅಹ್ನದ್‌ಗೆ2 ಅರ್ಥಗಳಿವೆ: ಅ) ಅಲ್ಲಾಹನನ್ನು 
ಅತ್ಯಧಿಕ ಸ್ತುತಿಸುವವನು. ಆ) ಅತ್ಯಂತ ಪ್ರಶಂಸಿಸಲ್ಪಡುವವನು ಅಥವಾ ದಾಸರ ಪೈಕಿ ಅತ್ಯಂತ ಪ್ರಶಂಸನಾರ್ಹನು. ಇದೂ ಪ್ರವಾದಿ 
ಯವರ(ಸ) ಒಂದು ನಾಮವಾಗಿತ್ತೆಂದು ಅಧಿಕೃತ ಹದೀಸ್‌ಗಳಿಂದ ದೃಢಪಟ್ಟಿದೆ. ಅಬೂ ಮೂಶಲ್‌ ಅಶ್‌ಅರಿಯವರಿಂದ ಅಬೂ ದಾವೂದ್‌ 
ಮತ್ತು ತಯಾಲಸಿಯವರಿಂದ ಮುಸ್ಲಿಮ್‌ ಉದ್ಭರಿಸಿದ್ದಾರೆ: ಪ್ರವಾದಿವರ್ಯರು(ಸ) ಹೇಳಿದರು: ನಾನೇ ಮುಹಮ್ಮದ್‌, ನಾನೇ ಅಹ್ಮದ್‌, 
ನಾನೇ ಒಂದುಗೂಡಿಸುವವನು. ಇದೇ ಅರ್ಥದ ವರದಿಗಳನ್ನು ಜುಬೈರ್‌ ಬಿನ್‌ ಮುತ್‌ಇಮ್‌ರಿಂದ ಮಾಲಿಕ್‌, ಬುಖಾರಿ. ಮುಸ್ಲಿಮ್‌, 
ದಾರಮಿ, ತಿರ್ಮಿದಿ ಮತ್ತು ನಸಾಶಃ ಉದ್ಭರಿಸಿದ್ದಾರೆ. ಪ್ರವಾದಿವರ್ಯರ(ಸ) ಈ ಹೆಸರುಗಳು ಪ್ರವಾದಿಯವರ(ಸ) ಅನುಯಾಯಿಗಳಲ್ಲಿ 
ಸುಪರಿಚಿತವಾಗಿತ್ತು. ಹಸ್ಸಾನ್‌ ಬಿನ್‌ ಸಾಬಿತ್‌ರ ಕವನ ಹೀಗಿದೆ: 


del Sead ದಯೆ!) ಟೈ ಟ್ಟ) SY! go 

"'ಅಲ್ಲಾಹ್‌ ಮತ್ತು ಆತನ ದಿವ್ಯದಿವ್ಯಾಸನವನ್ನು ಸುತ್ತುವರಿದಿರುವ ದೇವಚರರು ಹಾಗೂ ಎಲ್ಲ ಪುಣ್ಯಾತ್ಮರು ಅನುಗ್ರ ಹಪಾತ್ರನಾದ 
ಅಹ್ನದ್‌ರಿಗೆ ಸಲಾತ್‌ (ಸ್ಪಸ್ಟಿ ವಚನ) ಕಳಿಸಿದ್ದಾರೆ.'' 

ಪ್ರವಾದಿವರ್ಯರಿಗೆ(ಸ) ಮುಹಮ್ಮದ್‌ ಮಾತ್ರವಲ್ಲ ಅಹ್ಮದ್‌ ಎಂಬ ಹೆಸರಿತ್ತೆಂದು ಇತಿಹಾಸದಿಂದಲೂ ಸಾಬೀತಾಗಿದೆ. 
ಪ್ರವಾದಿವರ್ಯರಿಗಿಂತ ಮುಂಚೆ ಅರಬ್‌ ಸಾಹಿತ್ಯಗಳಲ್ಲಿ ಅಹ್ಟದ್‌ ಎಂಬ ಹೆಸರಿನ ಯಾರೂ ಇರಲಿಲ್ಲ. ಅದೇ ವೇಳೆ ಪ್ರವಾದಿವರ್ಯರ(ಸ) 
ಬಳಿಕ ಅಷ್ನದ್‌ ಮತ್ತು ಗುಲಾಮ್‌ ಅಹ್ಮದ್‌ ಎಂಬ ನಾಮಕರಣ ಕಂಡುಬರುತ್ತದೆ. ಅದಲ್ಲದೆ ಪ್ರವಾದಿವರ್ಯರ(ಸ) ಈ ಪವಿತ್ರ ನಾಮವು 
ಸುಪ್ರಸಿದ್ಧವಾಗಿದೆ. ಒಂದು ವೇಳೆ ಪ್ರವಾದಿವರ್ಯರಿಗೆ ಅಂಥ ಹೆಸರಿಲ್ಲದಿರುತ್ತಿದ್ದರೆ ತಮ್ಮ ಮಕ್ಕಳಿಗೆ ಗುಲಾಮ್‌ ಅಹ್ಮದ್‌ (ಅಹ್ನದ್‌ರ ಸೇವಕ) 
ಎಂದು ನಾಮಕರಣ ಮಾಡಿದವರು ಅವರನ್ನು ಯಾರ ಸೇವಕರೆಂದು ಸಂಕಲ್ಪಿಸಿದ್ದರು? 

ii) ಈಸಾರ ಆಗಮನ ಕಾಲದಲ್ಲಿ ಇಸ್ರಾಈಲರು ಮೂರು ಮಹಾಪುರುಷರ ಆಗಮನದ ನಿರೀಕ್ಷೆಯಲ್ಲಿದ್ದರೆಂದು ಬೈಬಲ್‌ನ 
ಯೋಹಾನನ ಸುವಾರ್ತೆಯು ಸಾಕ್ಷ್ಯವಹಿಸುತ್ತದೆ. ೩. ಈಸಾ b. [ಏಲಿಯಾಹ್‌ ಇಲ್ಯಾಸ್‌ರ(ಅ) ಪುನರಾಗಮನ] ೦. ಆ ಪ್ರವಾದಿ. ಈ 
ಕುರಿತು ಬೈಬಲ್‌ ಹೀಗೆ ಹೇಳಿದೆ: ಯೋಹಾನ್ನನ [ಹ. ಯಹ್ಯಾ(ರ)] ಸಾಕ್ಷ್ಯ ಹೀಗಿದೆ: ಜೆರೋಸಲೇಮ್‌ನಿಂದ, ಯಹೂದಿಯರು, 
ಅಧಿಕಾರಿಗಳು, ಯಾಜಕರು ಮತ್ತು ಲೇವಿಯರನ್ನು ವಿಚಾರಿಸಲಿಕ್ಕಾಗಿ ಯೋಹಾನ್ನನ ಬಳಿಗೆ ಕಳುಹಿಸಿದರು: ಅವರು "ನೀನು ಯಾರು' ಎಂದು 
ಪ್ರಶ್ನಿಸಿದರು, ಯೋಹಾನನು ಅದಕ್ಕೆ ಉತ್ತರವಾಗಿ ನಾನು ಮಸೀಹನಲ್ಲವೆಂದು ಸ್ಪಷ್ಟವಾಗಿ ಹೇಳಿದನು. ಅವನು ಏನನ್ನೂ ಮರೆಮಾಚಲಿಲ್ಲ. 
ಹಾಗಾದರೆ ನೀನು ಏಲಿಯನೋ ಎಂದು ಕೇಳಲು "ಅಲ್ಲ! ಎಂದನು. ನೀನು ಬರಬೇಕಾಗಿರುವ ಆ ಪ್ರವಾದಿಯೇ? ಎಂದು ಕೇಳಲು "ಅದೂ 
ಅಲ್ಲ ಎಂದು ಮರು ನುಡಿದನು. ಹಾಗಾದರೆ ಮತ್ತೆ ಯಾರು ನೀನು ಎಂದು ಅವನೊಡನೆ ಕೇಳಿದರು. ಅದಕ್ಕೆ ಯೋಹಾನನು ಪ್ರಭುವಿನ 
ಮಾರ್ಗವನ್ನು ನೇರಗೊಳಿಸಿರೆಂದು ಮರುಭೂಮಿಯಲ್ಲಿ ಕೂಗುವವನ ಸ್ವರವೇ ನಾನು ಎಂದನು. ಆಗ ಪರಿಸಾಯರ ಕಡೆಯಿಂದ ಬಂದ 
ಕೆಲವರು ನೀನು ಮಸೀಹ(ಲೋಕೋದ್ದಾರಕ), ಏಲಿಯಾ ಅಥವಾ ಬರಬೇಕಾದ ಆ ಪ್ರವಾದಿ ಅಲ್ಲವೆಂದಾದರೆ ಸ್ನಾನದೀಕ್ಷೆ ಕೊಡುವುದೇಕೆ? 
ಎಂದು ಪ್ರಶ್ನಿಸಿದರು. (ಯೋಹಾನ್ನನ ಸುವಾರ್ತೆ, 1:19-25) 

ಇಸ್ರಾಈಲರು ಮಸೀಹ್‌ ಮತ್ತು ಇಲ್ಯಾಸರ ಹೊರತು ಮತ್ತೊಬ್ಬ ಪ್ರವಾದಿಯ ಆಗಮನವನ್ನು ನಿರೀಕ್ಷಿಸುತ್ತಿದ್ದರು. ಆದರೆ ಅದು 
ಯಹ್ಯಾ ಆಗಿರಲಿಲ್ಲವೆಂದು ಈ ಮಾತುಗಳಿಂದ ಸ್ಪಷ್ಟವಾಗುತ್ತದೆ. ಆ ಪ್ರವಾದಿಯ ಆಗಮನದ ಬಗ್ಗೆ ಇಸ್ರಾಈಲರ ವಿಶ್ವಾಸವು ಬಹಳ 
ಸುಪರಿಚಿತವಾಗಿತ್ತು. "ಆ ಪ್ರವಾದಿ' ಎಂಬ ಪ್ರಸ್ತಾಪವೇ ಅವರನ್ನು ಸೂಚಿಸಲು ಸಾಕಾಗುತ್ತಿತ್ತು. ತೌರಾತ್‌ನಲ್ಲಿ ತಿಳಿಸಲಾದ ಪ್ರವಾದಿ ಎಂದು 
ಹೇಳುವ ಅಗತ್ಯವೂ ಇರಲಿಲ್ಲ. ಅದಲ್ಲದೆ ಅವರು ತಿಳಿಸುತ್ತಿದ್ದ ಪ್ರವಾದಿಯ ಆಗಮನವೂ ಖಚಿತ ವಿಷಯವಾಗಿತ್ತು. ಯಾಕೆಂದರೆ ಅವರು 


ಕಾಂಡ - 28 


61. ಅಸ್ಪಫ್ಟ್‌ 335 


ಯಹ್ಯಾರೊಡನೆ ಈ ಪ್ರಶ್ನೆಗಳನ್ನು ಕೇಳಿದಾಗ ಅವರು ಯಾವ ಪ್ರವಾದಿಯೆಂದು ವಿಚಾರಿಸಲಿಲ್ಲ. ಬೇರಾವುದೇ ಪ್ರವಾದಿ ಆಗಮಿಸಲಿಕ್ಕಿಲ್ಲವೆಂದೂ 
ಹೇಳಲಿಲ್ಲ, 

11) ಯೋಹಾನನ ಸುವಾರ್ತೆಯ 14 ರಿಂದ 16ರ ವರೆಗಿನ ಅಧ್ಯಾಯಗಳಲ್ಲಿ ಉದ್ಧರಿಸಲಾಗಿರುವ ಭವಿಷ್ಯೋಕ್ತಿಯನ್ನು ನೋಡಿರಿ. 
ಆದರೆ ನಾನು ಪಿತನನ್ನು ಕೇಳಿಕೊಳ್ಳುವೆನು. ಅವನು ನಿಮಗೆ ಬೇರೊಬ್ಬ ಪೋಷಕರನ್ನು ಕೊಡುವನು. ಇವರು ನಿಮ್ಮೊಡನೆ ಯಾವಾಗಲೂ 
ಇರುವರು. ಸತ್ಯಸ್ವರೂಪಿಯಾದ ಪವಿತ್ರಾತ್ಮನೇ ಈ ಪೋಷಕ. ಲೋಕವು ಇವರನ್ನು ಬರಮಾಡಿಕೊಳ್ಳದು. ಯಾಕೆಂದರೆ ಲೋಕವು ಇವರನ್ನು 
ಕಾಣುವುದೂ ಇಲ್ಲ. ಅರಿತುಕೊಳ್ಳುವುದೂ ಇಲ್ಲ. ಆದರೆ ನೀವು ಇವರನ್ನು ಅರಿಯುವಿರಿ. ಇವರು ನಿಮ್ಮೊಂದಿಗೂ ನಿಮ್ಮಲ್ಲಿಯೂ ನೆಲೆಸಿರುವರು. 
(14:16,17) 

""ನೀವು ಕೇಳುತ್ತಿರುವ ಮಾತು ನನ್ನದಲ್ಲ. ನನ್ನನ್ನು ಕಳುಹಿಸಿದ ಪಿತನದೇ. ನಾನು ನಿಮ್ಮೊಡನೆ ಇರುವಾಗಲೇ ಇದನ್ನೆಲ್ಲ ನಿಮಗೆ 
ಹೇಳಿದ್ದೇನೆ. ಆದರೆ ಪಿತನು ನನ್ನ ಹೆಸರಿನಲ್ಲಿ ಕಳುಹಿಸಿ ಕೊಡುವ ಪೋಷಕರಾದ ಪವಿತ್ರಾತ್ಮನು ನಿಮಗೆ ಎಲ್ಲವನ್ನೂ ಬೋಧಿಸಿ ನಾನು 
ಹೇಳಿರುವುದನ್ನೆಲ್ಲ ನಿಮಗೆ ನೆನಪಿಸುವನು.'' (14: 25-26) 

"ಇಹದ ಲೋಕಾಧಿಪತಿ ಬರುವ ಸಮಯವಾಯಿತು, ಇನ್ನು ಬಹಳ ಹೊತ್ತು ನಾನು ನಿಮ್ಮೊಡನೆ ಮಾತನಾಡಲು ಕಾಲಾವಕಾಶವಲ್ಲ, 
ನನ್ನ ಮೇಲೆ ಅವನಿಗೆ ಯಾವ ಅಧಿಕಾರವೂ ಇಲ್ಲ'(14-30) 

""ಪಿತನಿಂದ ಹೊರಡುವ ಸತ್ಯಸ್ವರೂಪಿಯಾದ ಪವಿತ್ರಾತ್ಮರನ್ನು ನಿಮ್ಮ ಪೋಷಕನನ್ನಾಗಿ ನಾನು ಪಿತನಿಂದಲೇ ಕಳುಹಿಸುವೆನು. ಅಂದರೆ 
ತಂದೆಯಿಂದ ಬರುವ ಸತ್ಯದ ಆತ್ಮವಾಗಿರುವುದರಿಂದ ಅವನು ನನ್ನ ಬಗ್ಗೆ ಸಾಕ್ಷಿ ಹೇಳುವನು.'' (15:26) 

ವಾಸ್ತವವಾಗಿ ಹೇಳುವುದಾದರೆ, ನಾನು ಹೋಗುವುದು ನಿಮ್ಮ ಹಿತಕ್ಕಾಗಿಯೇ. ನಾನು ಹೋಗದಿದ್ದರೆ ಪೋಷಕ ನಿಮ್ಮಲ್ಲಿಗೆ ಬರುವುದಿಲ್ಲ. 
ನಾನು ಹೋದರೆ ಮಾತ್ರ ಅವರನ್ನು ನಿಮ್ಮಲ್ಲಿಗೆ ಕಳುಹಿಸಿ ಕೊಡಬಲ್ಲೆ, (16:7) 

"ನಾನು ನಿಮಗೆ ಹೇಳಬೇಕಾದುದು ಇನ್ನೂ ಎಷ್ಟೋ ಇದೆ. ಸದ್ಯಕ್ಕೆ ಅವು ನಿಮಗೆ ಹೊರಲಾಗದ ಹೊರೆಯಾಗಬಹುದು. ಹೇಗೂ 
ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮ ಬಂದ ಮೇಲೆ ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ಕರೆದೊಯ್ಯುವ ಅವನು ತನ್ನಷ್ಟಕ್ಕೆ ತಾನೇ ಏನನ್ನೂ ಬೋಧಿಸದೆ 
ತಾನು ಕೇಳಿದುದನ್ನು ಕುರಿತೇ ಮಾತನಾಡುವನು. ಮುಂದೆ ನಡೆಯಲಿರುವುದನ್ನೂ ನಿಮಗೆ ತಿಳಿಸುವನು. ಅವರು, ನಾನು ಹೇಳಿದವುಗಳಿಂದಲೇ 
ಆಯ್ದುನಿಮಗೆ ತಿಳಿಯ ಪಡಿಸಿ ನನ್ನ ಮಹಿಮೆಯನ್ನು ಬೆಳಗಿಸುವನು. ಪಿತನಿಗೆ ಇರುವುದೆಲ್ಲವೂ ನನ್ನದೇ. ಆದ್ದರಿಂದಲೇ ಪವಿತ್ರಾತ್ಮ ನಾನು 
ಹೇಳಿದವುಗಳಿಂದಲೇ ಆಯ್ದು ನಿಮಗೆ ತಿಳಿಯ ಪಡಿಸುವನೆಂದು ನಾನು ಹೇಳಿದ್ದು. (16: 12-15) 

iv) ಈ ವಚನಗಳ ಅರ್ಥ ನಿರ್ಣಯಕ್ಕೆ 'ಪ್ರಥಮವಾಗಿ ಈಸಾರ(ಅ) ಕಾಲದ ಫೆಲೆಸ್ತೀನಿಯರ ಸಾಮಾನ್ಯ ಭಾಷೆಯಾಗಿದ್ದ 

ಅರಾಮಿಕ್‌ನ ಉಪಭಾಷೆಯಾಗಿದ್ದ ಸುರ್ಯಾನಿಯನ್ನು ತಿಳಿದಿರಬೇಕಾಗಿದೆ. ಈಸಾರ(ಅ) ಜನನದ 2 ದಶಕಗಳ ಹಿಂದೆಯೇ ಸಲೂಕಿ 
(5601600100) ಚಕ್ರಾಧಿಪತ್ಯ ಕಾಲದಲ್ಲಿಯೇ ಈ ಪ್ರದೇಶಗಳಿಂದ ಹಿಬ್ರೂ ಭಾಷೆ ಹಿಂದೆ ಸರಿದಿತ್ತು. ಆ ಸ್ಥಾನವನ್ನು ಸುರ್ಯಾನಿ ಭಾಷೆ 
ಆಕ್ರಮಿಸಿತ್ತು. ಸಲೂಕಿಗಳು ಹಾಗೂ ಆ ಬಳಿಕ ಬಂದ ರೋಮನ್‌ ಚಕ್ರಾಧಿಪತ್ಯದ ಪ್ರಭಾವದಿಂದ ಗ್ರೀಕ್‌ ಭಾಷೆಯು ಈ ಪ್ರದೇಶಗಳಿಗೆ 
ತಲುಪಿದರೂ ಆಡಳಿತ ರಂಗಗಳಲ್ಲಿ ಸ್ಥಾನಗಳಿಸಿದ ಹಾಗೂ ಪಟ್ಟ ಭದ್ರ ಹಿತಾಸಕ್ತಿಯಿಂದ ಗ್ರೀಕ್‌ ಸಂಸ್ಕೃತಿಗೆ ಮಣಿದ ವಿಭಾಗಗಳಲ್ಲಿ ಮಾತ್ರ 
ಅದು ಪ್ರಚಾರ ಪಡೆಯಿತು. ಫೆಲೆಸ್ತೀನ್‌ ಜನಸಾಮಾನ್ಯರು ಸುರ್ಯಾನಿಯ ಆಡು ಭಾಷೆಯನ್ನು (Dialect) ಉಪಯೋಗಿಸುತ್ತಿದ್ದರು. 
ಅದರ ಉಚ್ಚಾರ ಶೈಲಿಯು ಡಮಾಸ್ಕಸ್‌ ಪ್ರದೇಶದಲ್ಲಿ ಮಾತಾಡುತ್ತಿದ್ದ ಸುರ್ಯಾನಿ ಭಾಷೆಗಿಂತ ಭಿನ್ನವಾಗಿತ್ತು. ದೇಶದ ಜನಸಾಮಾನ್ಯರಿಗೆ 
ಗ್ರೀಕ್‌ ಭಾಷೆಯು ಸಂಪೂರ್ಣ ಅಪರಿಚಿತವಾಗಿತ್ತು. ಆದ್ದರಿಂದಲೇ ಕ್ರಿ.ಶ.7ರಲ್ಲಿ ಟೈಟಸ್‌ ಎಂಬ ಗ್ರೀಕ್‌ ಯೋಧನು ಜೆರೋಸಲೇಮನ್ನು 
ವಶಪಡಿಸಿದಾಗ ಸಾರ್ವಜನಿಕರನ್ನು ಅಭಿಸಂಬೋಧಿಸಿ ಆತನ ಗ್ರೀಕ್‌ ಭಾಷೆಯಲ್ಲಿ ಮಾಡಿದ ಭಾಷಣವನ್ನು ಸುರ್ಯಾನಿ ಭಾಷೆಗೆ ಅನುವಾದಿಸಿ 
ತಿಳಿಸಬೇಕಾಯಿತು. ಇದು ಈಸಾರು ತಮ್ಮ ಅನುಯಾಯಿಗಳೊಡನೆ ಅನಿವಾರ್ಯವಾಗಿ ಸುರ್ಯಾನಿ ಭಾಷೆ ಮಾತಾಡಿದ್ದರೆಂಬುದಕ್ಕೆ 
ಸಾಕ್ಷಿಯಾಗಿದೆ. 

ಎರಡನೆಯದಾಗಿ ಬೈಬಲ್‌ನ ನಾಲ್ಕೂ ಪುಸ್ತಕಗಳನ್ನು ಈಸಾರ ಬಳಿಕ ಅವರ ಮತಕ್ಕೆ ಸೇರಿದ ಗ್ರೀಕ್‌ ಭಾಷೆ ಮಾತಾಡುವ ಕ್ರೈಸ್ತರು 
ಬರೆದಿರುವರೆಂಬುದು ಗಮನಾರ್ಹ. ಈಸಾರ ನಡೆನುಡಿಯ ವಿವರಗಳು ಅವರಿಗೆ ಸುರ್ಯಾನಿ ಭಾಷೆಯ ಕ್ರೈಸ್ತರ ಲಿಖಿತಗಳಿಂದಾಗಿರಲಿಲ್ಲ. 
ಬದಲಾಗಿ ಬಾಯ್ದೆರೆಯ ವರದಿ ಪ್ರಸಾರವಾದ ಜನಪದಗಳಿಂದಾಗಿತ್ತು, ಈ ಸುರ್ಯಾನಿ ಕಥೆಗಳನ್ನು ಅವರು ತಮ್ಮ ಭಾಷೆಗೆ ಅನುವಾದಿಸಿದರು. 
ಇವುಗಳಲ್ಲಿ ಯಾವ ಸುವಾರ್ತೆಯೂ ಕ್ರಿ.ಶ.70ಕ್ಕೆಂತ ಮುಂಚೆ ಬರೆಯಲ್ಪಟ್ಟಿಲ್ಲ. ವಸ್ತುತಃ ಯೋಹಾನನ ಸುವಾರ್ತೆಯನ್ನು ಈಸಾರ(ಅ) 
ಒಂದು ಶತಮಾನದ ಬಳಿಕ ಹೆಚ್ಚಿನಂಶ ಏಶ್ಯಾ ಮೈನರ್‌ನ ಇಫಿಸುಸ್‌ ನಗರದಲ್ಲಿ ಬರೆಯಲ್ಪಟ್ಟಿತು. ಆರಂಭ ಕಾಲದಲ್ಲಿ ಬರೆಯಲಾಗಿದ್ದ 
ಬೈಬಲ್‌ಗಳ ಈ ಮೂಲ ಪ್ರತಿಯು ಗ್ರೀಕ್‌ ಭಾಷೆಯಲ್ಲಿ ಸುರಕ್ಷಿತಗೊಳಿಸಲಾಗಿಲ್ಲವೆಂಬುದೂ ಗಮನಾರ್ಹ. ಮುದ್ರಣ ಕಲೆ ಆರಂಭವಾದ 


ಕಾಂಡ - 28 


336 ತಪ್ಪೀಮುಲ್‌ ಕುರ್‌ಆನ್‌ 
ಲ ಕಾರ್‌ಆಫ್ಟ್‌ 
ಬಳಿಕ ವಿವಿಧೆಡೆಗಳಿಂದ ಹುಡುಕಿ ಕ್ರೋಡೀಕರಿಸಿದ ಬೈಬಲ್‌ನ ಕಡತಗಳಲ್ಲಿ 4ನೇ ಶತಮಾನಕ್ಕಿಂತ ಮುಂಚೆ ಬರೆದ ಕಡತಗಳು ಒಂದಾದರೂ 


ಇರಲಿಲ್ಲ. ಆದ್ದರಿಂದ ಮೂರು ಶತಮಾನಗಳ ಮಧ್ಯೆ ಅವುಗಳಲ್ಲಿ ಯಾವೆಲ್ಲ ಬದಲಾವಣೆಗಳಾಗಿರಬಹುದೆಂದು ಹೇಳುವಂತಿಲ್ಲ, ಕ್ರೈಸ್ತರು 
ತಮ್ಮ ಸುವಾರ್ಶೆಗಳಲ್ಲಿ ತಮಗೆ ಇಷ್ಟಬಂದಂತೆ ಮನಃಪೂರ್ವಕ ಮಾಡುವ ತಿದ್ದುಪಡಿಯು ಧರ್ಮಸಮ್ಮತವೆಂದು ಭಾವಿಸುವುದರಿಂದ 
ಎನ್‌ಸೈಕ್ಲೋಪೀಡಿಯ ಬ್ರಿಟಾನಿಕಾ (1946ರ ಆವೃತ್ತಿ) ದಲ್ಲಿ ಬೈಬಲ್‌ ಎಂಬ ಶೀರ್ಷಿಕೆಯ ಲೇಖನದಲ್ಲಿ ಹೀಗಿದೆ: "ಸುವಾರ್ತೆಗಳಲ್ಲಿ ಕೆಲವು 
ತಿದ್ದುಪಡಿಗಳನ್ನು ಉದ್ದೇಶ ಪೂರ್ವಕವಾಗಿಯೇ ಮಾಡಲಾಗಿದೆ. ಕೆಲವು ಪೂರ್ಣ ಉದ್ದರಣೆಗಳನ್ನು ಇತರ ಮೂಲಗಳಿಂದ ಗ್ರಂಥದಲ್ಲಿ 
ಸೇರಿಸಿರುವುದು ಅದಕ್ಕೆ ಉದಾಹರಣೆಯಾಗಿದೆ. ಮೂಲ ಗ್ರಂಥದಲ್ಲಿ ಸೇರಿಸಲಿಕ್ಕಾಗಿ ಎಲ್ಲಿಂದಾದರೂ ವಿಷಯಗಳನ್ನು ಪಡೆದ ಕೆಲವರು 
ಉದ್ದೇಶಪೂರ್ವಕ ಈ ಬದಲಾವಣೆಗಳನ್ನು ಮಾಡಿರುವರೆಂಬುದು ವ್ಯಕ್ತ. ಗ್ರಂಥವನ್ನು ಉತ್ತಮ ಪಡಿಸಲು ಅಥವಾ ಹೆಚ್ಚು 

ಉಪಯುಕ್ತಗೊಳಿಸಲಿಕ್ಕಾಗಿ ನಮ್ಮ ವತಿಯಿಂದ ನಿರ್ದಿಷ್ಟ. ವಿಷಯವನ್ನು ಸೇರಿಸುವುದು ಸೂಕ್ತವೆಂದು ಅವರು ನಂಬುತ್ತಾ ಬಂದಿದ್ದಾರೆ. ಆರೇ 
ಸೇರ್ಪಡೆಗಳು ದ್ವಿತೀಯ ಶತಮಾನದಲ್ಲಿ ನಡೆದಿವೆ. ಅವುಗಳನ್ನು ಯಾವ ಮೂಲಗಳಿಂದ ಸೇರಿಸಲಾಗಿದೆಯೆಂದು ತಿಳಿಯದು.' ಈ 
ಹಿನ್ನೆ ಲೆಯಲ್ಲಿ ಬೈ ಬಲ್‌ನ ಸುವಾರ್ತೆಗಳಲ್ಲಿ ನಮಗೆ ಲಭಿಸುವ ಈಸಾರ(ಅ) ಮಾತುಗಳು ಮೂಲ ರೂಪದಲ್ಲಿಯೇ ಉಲ್ಲೇಖಿಸಲ್ಪಟ್ಟಿವೆ ಮತ್ತು 
ಅವುಗಳಲ್ಲಿ ಬದಲಾವಣೆಯಾಗಿಲ್ಲವೆಂದು ಖಚಿತವಾಗಿ ಹೇಳುವಂತಿಲ್ಲ. 

ಅತ್ಯಂತ ಮುಖ್ಯವಾದ ಮೂರನೇ ವಿಷಯ ಹೀಗಿದೆ- ಮುಸ್ಲಿಮರ ವಿಜಯದ ಬಳಿಕವು ಸುಮಾರು 3 ಶತಮಾನಗಳ ತನಕ ಕ್ರೈಸ್ತರ 
ಭಾಷೆಯು ಸರಾ ಆಗಿತ್ತು. ಸುಮಾರು ಕ್ರಿ.ಶ.9ನೇ ಶತಮಾನದಲ್ಲಿ ಅರಬೀ ಭಾಷೆಯು ಆ ಸ್ಥಾನ ಪಡೆಯಿತು. ಸುರ್ಯಾನಿ ಭಾಷೆ 
ಮಾತಾಡುವ ಈ ಫೆಲೆಸ್ತೀನಿಯರ ಮೂಲಕ ಇಟ ಮೂರು ಶತಮಾನಗಳ ಮುಸ್ಲಿಮ್‌ ವಿದ್ಧಾಸರಿಗೆ ಕೈಸ್ತ ವರದಿಗಳ ಮಾಹಿತಿ 
ಲಭಿಸಿದುವು. ಸುರ್ಯಾನಿಯಿಂದ ಗ್ರೀಕ್‌ ಭಾಷೆಗೆ ಮತ್ತು ಗ್ರೀಕ್‌ನಿಂದ ಲ್ಯಾಟಿನ್‌ ಭಾಷೆಗೆ ಪದೇ ಪದೇ ಅನುವಾದಗೊಂಡು ಲಭಿಸಿದವರ 
ಮಾಹಿತಿಗಳಿಗಿಂತ ಅವು ಹೆಚ್ಚು ನಂಬಲರ್ಹವಾಗಿರಲೇಬೇಕು. ಯಾಕೆಂದರೆ ಈಸಾರು(ಅ) ಸುರ್ಯಾನಿ ಭಾಷೆಯಲ್ಲಿ ಹೇಳಿದ ಮೂಲ 
ಪದಗಳು ಈ ಮುಸ್ಲಿಮ್‌ ವಿದ್ದಾಂಸರ ಬಳಿ ಸುರಕ್ಷಿತವಾಗಿ ದಾಖಲಾಗಿರುವ ಸಾಧ್ಯತೆ ಅಧಿಕವಿದೆ. 

೪. ನಿರಾಕರಿಸಲಾಗದ ಈ ಐತಿಹಾಸಿಕ ವಾಸ್ತವಿಕತೆಗಳನ್ನು ಗಮನದಲ್ಲಿರಿಸಿ ನೋಡಿರಿ. ಯೋಹಾನನ ಸುವಾರ್ಶೆಯ ಮೇಲಿನ 
ವಾಕ್ಯಗಳಲ್ಲಿ ಈಸಾರು(ಅ) ಅವರ ಬಳಿಕ ಆಗಮಿಸಲಿರುವವನ ಬಗ್ಗೆ ತಿಳಿಸಿದ್ದಾರೆ. ಆ ವ್ಯಕ್ತಿಯ ಕುರಿತು ಅವನು ಲೋಕದ ನಾಯಕ ಮತ್ತು 
ಕೊನೆಯ ತನಕ ಇರುವವನು, ಸತ್ಯದ ಮಾರ್ಗವನ್ನು ತೋರಿಸುವ ಹಾಗೂ ಸ್ವತಃ ತನ್ನ ಅರ್ಥಾತ್‌ ಈಸಾರ ಪರವಾಗಿ ಸಾಕ್ಷಿ. ನೀಡುವನೆಂದೂ 
ಹೇಳಲಾಗಿದೆ. ಯೋಹಾನನ ಈ ವಾಕ್ಯಗಳಲ್ಲಿಪವಿತ್ರಾತ್ಮ ಮತ್ತು ಸತ್ಯಾ ತ್ಮ ಇತ್ಯಾದಿ ಪದಗಳನ್ನು ಸೇರಿಸಿ ಮಾತಿನ ತಾತ್ಸರ್ಯವನ್ನೇ ಅಡಗಿಸುವ 
ಸಂಪೂರ್ಣ ಪ್ರಯತ್ನ ನಡೆದಿದೆ. ಹಾಗಿದ್ದರೂ ಈ ಎಲ್ಲ ವಾಕ್ಯ [ಗಳನ್ನು ಗಮನದಲ್ಲಿರಿಸಿ ಓದಿದರೆ, ಆಗಮನದ ಭವಿಷ್ಯ ನುಡಿಯಲಾಗಿರುವ 
ಆ ವ್ಯಕ್ತಿಯು ಕೇವಲ ಆತ್ಮವಾಗಿರದೆ ಬ ಮಾನವನಾಗಿದ್ದಾನೆ ಮತ್ತು ಸಾರ್ವತ್ರಿಕ, ಸರ್ವಾಂಗೀಣ ಮತ್ತು ಶಾಶ್ವತವಾದ ಸಂದೇಶವನ್ನು 
ನೀಡುವ ನಿರ್ದಿಷ್ಟವ್ಯಕ್ತಿಯ ಕುರಿತು ಹೀಗೆ ಹೇಳಲಾಗಿದೆಯೆಂದು ಸ್ಪಷ್ಟವಾಗಿ ತಿಳಿಯುತ್ತದೆ. ಆ ನಿರ್ದಿಷ್ಟವ್ಯಕ್ತಿಯ ಕುರಿತು ಅನುವಾದದಲ್ಲಿ 
"ಸಹಾಯಕ' ಎಂಬ ಪದ ಪ್ರಯೋಗಿಸಲಾಗಿದೆ. ಯೋಹಾನನ ಸುವಾರ್ತೆಯ ಮೂಲ ಗ್ರಂಥದಲ್ಲಿ ಈ ಕುರಿತು ಪರೇಕ್ಲಿಟಸ್‌ (888೩೦10008) 
ಎಂಬ ಪದವಿತ್ವೆಂದು ಕ್ರೈಸ್ತರು ಒತ್ತಿ ಹೇಳುತ್ತಾರೆ. ಆದರೆ ಆದರ ಅರ್ಥ ನಿರ್ಣಯದಲ್ಲಿ ಸ್ವತಃ ಕ್ರೈಸ್ತ ವಿದ್ವಾಂಸರಿಗೂ ಕ್ಲಿಷ್ಟತೆ ಕಂಡು ಬಂದಿದೆ. 
ಮೂಲ ಗ್ರೀಕ್‌ ಭಾಷೆಯಲ್ಲಿ Paraclate ಪದಕ್ಕೆ ಒಂದೆಡೆಗೆ ಆಹ್ವಾನಿಸು, ಸಹಾಯ ಯಾಚಿಸು, ಮುನ್ಸೂಚನೆ ಮತ್ತು ಎಚ್ಚರಿಕೆ ನೀಡು, 
ಕೆರಳಿಸು, ಆಶ್ರಯ ಹುಡುಕು, ಪ್ರಾರ್ಥಿಸು ಎಂಬಿತ್ಯಾದಿ ಅನೇಕ ಅರ್ಥಗಳಿವೆ. ಅನಂತರ ಈ ಪದಕ್ಕೆ ಶಾಂತಿ ನೀಡು, ಸ ಸಾಂತ್ವನ ಪಡಿಸು, 
ಧೈರ್ಯ ನೀಡು ಇತ್ಯಾದಿ ಅರ್ಥ ಕಲ್ಪಿಸಲಾಯಿತು. ಆದರೆ ಬೈ ಶೈಬಲ್‌ನಲ್ಲಿ ಈ ಪದ ಪ್ರ ಪ್ರಯೋಗವಾಗಿರುವ ಯಾವ ಕಡೆಗಳಲ್ಲಿಯೂ ಪ್ರಸ್ತುತ 
ಅರ್ಥಗಳು ಸರಿಹೊಂದುವುದಿಲ್ಲ. ಇದನ್ನು (Origen) ಒರಿಜೆನ್‌ ಕೆಲವೊಮ್ಮೆ Consolator (ನೆಮ್ಮದಿ ನೀಡುವವ) ಮತ್ತೆ ಕೆಲವೊಮ್ಮೆ 
Deprecator (ದೇವನೆಡೆಗೆ ಪಾಶ್ಚಾತ್ತಾಪ ಪಟ್ಟು ಮರಳುವವ) ಎಂದು ಅನುವಾದಿಸಿದ್ದಾರೆ. ಆದರೆ ಇತರ ಬೈಬಲ್‌ ವ್ಯಾಖ್ಯಾನಗಾರರು 
ಈ ಎರಡೂ ಅರ್ಥಗಳನ್ನು ತಿರಸ್ಕ ರಿಸಿದ್ದಾರೆ. ಯಾಕೆಂದರೆ ಪ್ರಥಮತಃ ಗ್ರೀಕ್‌ ವ್ಯಾ ಕರಣದಂತೆ ಅದು ಅಸಿಂಧುವಾಗಿದೆ. ದಡದ 
ಈ ಪದ ಬಂದಿರುವ ಯಾವ ಕಡೆಗಳಲ್ಲಿಂ ಯೂ ಆ ಅರ್ಥ ಸರಿಹೊಂದುವುದಿಲ್ಲ. ಇತರ ಕೆಲವು ಅನುವಾದಕರು ಈ ಪ ಪದವನ್ನು Teacher 
(ಗುರು) ಎಂದು ಅನುವಾದಿಸಿದ್ದಾರೆ. ಆದರೆ ಈ ಪದಕ್ಕೆ ಗ್ರೀಕ್‌ ಭಾಷೆಯಲ್ಲಿ ಆ ರೀತಿಯಲ್ಲಿ ಅರ್ಥೈಸಲು ಸಾಧ್ಯವಿಲ್ಲ ಟರ್ಟೋರಿಯನ್‌ 
ಮತ್ತು ಆಗಸ್ಟಿನ್‌ ಸಿಟ೪ಂ೩te (ಶಿಫಾರಸುದಾರ) ಎಂಬ ಅನುವಾದಕ್ಕೆ ಆದ್ಯತೆ ನೀಡಿದ್ದಾರೆ. ಇತರ ಕೆಲವರು Assistant (ಸಹಾಯಕ), 
Comfortes (ಸುಖದಾಯಕ), Consoler (ಸ (ಸಾಂತ್ವನ ನೀಡುವವ) ಎ ಅನುವಾದಿಸಿದ್ದಾರೆ. (ಎನ್‌ಸೈ! ಕ್ಲೋಪೀಡಿಯಾ ಓಫ್‌ ಬಿಬ್ಬಿಕಲ್‌ 
ಲಿಟರೇಚರ್‌ನಲ್ಲಿ ೫೩8೩೦1೮5 ಪದ ನೋಡಿರಿ) 

vi) ಗ್ರೀಕ್‌ ಭಾಷೆಯಲ್ಲಿಯೇ Perilytos ಎಂಬ ಇನ್ನೊಂದು ಪದವಿರುವುದು ಸ್ವಾರಸ್ಯಕರ. ಅದರ ಅರ್ಥ ಪ್ರಶಂಸಿಸಲ್ಪಟ್ಟವ. ಇದು 


ಕಾಂಡ - 28 


61. ಅಸಫ್‌ 337 
ಸ್‌ 


ಸಂಪೂರ್ಣವಾಗಿ ಮುಹಮ್ಮದ್‌ ಪದದ ಸಮಾನಾರ್ಥವಾಗಿದೆ. ಉಚ್ಚಾರದಲ್ಲಿ ಇದರ ಮತ್ತು Paracletus ಮಧ್ಯೆ ಬಹಳ ಹೋಲಿಕೆಯಿದೆ. 
ತಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ತಮ್ಮಿಷ್ಟದಂತೆ ಯಥೋಚಿತವಾಗಿ ಬದಲಾವಣೆ ಮಾಡುವ ಅಭ್ಯಾಸವಿರುವ ಕ್ರೈಸ್ತರು ಯೋಹಾನನ 
ಸುವಾರ್ತೆಯ ಈ ಪದವು ನಮ್ಮ ವಿಶ್ವಾಸಕ್ಕೆ ವಿರುದ್ಧವೆಂದು ಅರಿತು ಅದರ ಉಚ್ಚಾರಾಕ್ಟರಗಳನ್ನು ಬದಲಿಸಿರಬಹುದೆಂದು ಭಾವಿಸಿದರೆ 
ತಪ್ಪೆನ್ನುವಂತಿಲ್ಲ. ಹಾಗೆಯೇ ಯೋಹಾನನು ಬರೆದ ಸುವಾರ್ತೆಯ ಮೂಲ ಪ್ರತಿ ಲಭ್ಯವಿಲ್ಲ. ಅದರಲ್ಲಿ ಈ ಎರಡರ ಪೈಕಿ ಯಾವ ಪದವನ್ನು 
ಬಳಸಲಾಗಿದೆಯೆಂದು ತಿಳಿಯಬಹುದಾಗಿತ್ತು. 

vii) ಆದರೆ ಈ ವಿಷಯದ ತೀರ್ಮಾನವು, ಗ್ರೀಕ್‌ ಭಾಷೆಯಲ್ಲಿ ಬರೆದ ಮೂಲ ಸುವಾರ್ತೆಯಲ್ಲಿ ಬರೆದ ಪದವನ್ನು ಮಾತ್ರ 
ಅವಲಂಬಿಸಿಲ್ಲ. ಯಾಕೆಂದರೆ ಅದೇನಿದ್ದರೂ ಕೇವಲ ಅನುವಾದವಾಗಿದೆ. ನಾವು ಮೇಲೆ ವಿವರಿಸಿರುವಂತೆ ಫೆಲೆಸ್ತೀನಿಗಳ ಭಾಷೆ ಸುರ್ಯಾನಿ 
ಆಗಿತ್ತು. ಆದ್ದರಿಂದ ಅವರು ತಮ್ಮಸುವಾರ್ತೆಯಲ್ಲಿ. ಯಾವುದಾದರೂ ಸುರ್ಯಾನಿ ಪದವನ್ನೇ ಬಳಸಿರಬೇಕು. ಸೌಭಾಗ್ಯವಶಾತ್‌ ಆ ಮೂಲ 
ಸುರ್ಯಾನಿ ಪದವು ನಮಗೆ ಇಬ್ನ್‌ ಹಿಶಾಮ್‌ರ ಚರಿತ್ರೆ ಗ್ರಂಥದಿಂದ ಲಭಿಸುತ್ತದೆ. ಅದರ ಸಮಾನ ಗ್ರೀಕ್‌ ಪದ ಯಾವುದೆಂದೂ ಅದರಿಂದ 
ಗ್ರಹಿಸಬಹುದು. ಮುಹಮ್ಮದ್‌ ಬಿನ್‌ ಇಸ್‌ಹಾಕ್‌ರನ್ನು ಉದ್ಧರಿಸಿ ಇಬ್ನು ಹಿಶಾಮ್‌ರು ಯುಹನ್ನಸ್‌ (ಯೋಹಾನನ) ಸುವಾರ್ಶೆಯಲ್ಲಿ 
ಅಧ್ಯಾಯ 12: 23 ರಿಂದ 27 ಮತ್ತು ಅಧ್ಯಾಯ 161ನೆಯ ಸಂಧಿಯ ಸಂಪೂರ್ಣ ಅನುವಾದವನ್ನು ಉಲ್ಲೇಖಿಸಿದ್ದಾರೆ. ಅದರಲ್ಲಿ 
“ಪಾರ್ಕಲೀಥ್‌' ಎಂಬ ಗ್ರೀಕ್‌ ಪದದ ಬದಲಿಗೆ ಮುನ್‌ಹಮನ್ನಾ ಎಂಬ ಸುರ್ಯಾನಿ ಪದ ಬಳಸಲಾಗಿದೆ. ಮುಂದೆ ಇಬ್ನು ಹಿಶಾಮ್‌ರು 
ಅದನ್ನು ಹೀಗೆ ವಿವರಿಸಿದ್ದಾರೆ: ಮುನ್‌ಹಮನ್ನಾ ಎಂಬ ಸುರ್ಯಾನಿ ಪದಕ್ಕೆ ಅರಬಿಯಲ್ಲಿ "ಮುಹಮ್ಮದ್‌' ಮತ್ತು ಗ್ರೀಕ್‌ ಭಾಷೆಯಲ್ಲಿ 
ಬರ್ಕಲಿಟಸ್‌ ಎಂದರ್ಥವಿದೆ. (ಇಬ್ನು ಹಿಶಾಮ್‌ ಸಂಪುಟ: 1, ಪುಟ-248) 

ಮುಂದೆ ನೋಡಿರಿ: ಐತಿಹಾಸಿಕವಾಗಿ 9ನೇ ಶತಮಾನದ ತನಕ ಫೆಲೆಸ್ತೀನ್‌ನ ಸಾಮಾನ್ಯ ಕ್ರೈಸ್ತರ ಭಾಷೆಯು ಸುರ್ಯಾನಿ ಆಗಿತ್ತು. 
7ನೇ ಶತಮಾನದ ಪ್ರಥಮಾರ್ಧದಲ್ಲಿಯೇ ಈ ಪ್ರದೇಶಗಳು ಇಸ್ಲಾಮೀ ರಾಷ್ಟ್ರದಲ್ಲಿ ಸೇರಿದ್ದುವು. ಇಬ್ನು ಇಸ್ಟಾಕ್‌ ಕ್ರಿ.ಶ.7168 ಮತ್ತು ಇಬ್ನು 
ಹಿಶಾಮ್‌ ಕ್ರಿ.ಶ. 828ರಲ್ಲಿ ನಿಧನರಾಗಿದ್ದರು. ಅರ್ಥಾತ್‌, ಇವರಿಬ್ಬರ ಕಾಲದಲ್ಲಿ ಫೆಲೆಸ್ತಿನಿ ಕ್ರೈಸ್ತರು ಸುರ್ಯಾನಿ ಭಾಷೆ ಮಾತಾಡುತ್ತಿದ್ದರು. 
ತಮ್ಮ ದೇಶದ ಕ್ರೈಸ್ತರೊಂದಿಗೆ ಸಂಭಾಷಣೆಗೆ ಇವರಿಗೆ ಯಾವ ಅಡ್ಡಿಯೂ ಇರಲಿಲ್ಲ. ಅಂತೆಯೇ ಗ್ರೀಕ್‌ ಭಾಷೆ ಮಾತಾಡುವ ಲಕ್ಷಾಂತರ 
ಕ್ರೈಸ್ತರೂ ಆ ಕಾಲದಲ್ಲಿ ಮುಸ್ಲಿಮ್‌ ಪ್ರದೇಶಗಳಲ್ಲಿದ್ದರು. ಆದ್ದರಿಂದ ಸುರ್ಯಾನಿ ಮತ್ತು ಗ್ರೀಕ್‌ ಭಾಷೆಯ ಸಮಾನ ಪದಗಳನ್ನು 
ತಿಳಿಯುವುದು ಯಾರಿಗೂ ಕಷ್ಟವಾಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಇಬ್ನು ಇಸ್ಟಾಕ್‌ ಉದ್ಧರಿಸಿದ ಅನುವಾದದಲ್ಲಿ ಮುನ್‌ಹಮನ್ನಾ ಎಂಬ 
ಸುರ್ಯಾನಿ ಪದ ಬಳಸಿ ಇಬ್ನು ಇಸ್ಲಾಕ್‌ ಅಥವಾ ಇಬ್ನು ಹಿಶಾಮ್‌ ಆ ಪದಕ್ಕೆ ಸಮಾನವಾದ ಅರಬಿ ಪದ ಮುಹಮ್ಮದ್‌ ಮತ್ತು ಗ್ರೀಕ್‌ 
ಪದ "ಬರ್ಕಲಿಟಸ್‌' ಎಂದು ವಿವರಿಸಿದ್ದರೆ ಅದು ಈಸಾರು(ಅ) ಅಂತ್ಯ ಪ್ರವಾದಿಯ ಹೆಸರು ತಿಳಿಸಿ ಅವರ ಆಗಮನದ ಸುವಾರ್ತೆ 
ನೀಡಿದರೆಂಬ ವಿಷಯದಲ್ಲಿ ಸಂಶಯಕ್ಕೆ ಅವಕಾಶವಿಲ್ಲ, ಯೋಹಾನನು ಗ್ರೀಕ್‌ ಭಾಷೆಯಲ್ಲಿ ಬರೆದ ಸುವಾರ್ತೆಯಲ್ಲಿ ಬಳಸಿದ ಪದವು 
Periclytos ಆಗಿತ್ತು ಮತ್ತು ಕ್ರೈಸ್ತರು ಕಾಲಕ್ರಮೇಣ ಎಂದೋ ಅದನ್ನು ೫011010005 ಎಂದು ತಿದ್ದುಪಡಿ ಮಾಡಿರಬಹುದೆಂದು 
ಅದರೊಂದಿಗೆ ವ್ಯಕ್ತವಾಗುತ್ತದೆ. 

viii. ಇದಕ್ಕಿಂತ ಪ್ರಾಚೀನ ಐತಿಹಾಸಿಕ ಸಾಕ್ಷ ನು ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ರ ಈ ವರದಿಯಿಂದ ಲಭಿಸುತ್ತದೆ. ಅದರಂತೆ, 
ಇತಿಯೋಪಿಯಕ್ಕೆ ವಲಸೆ ಹೋಗಿದ್ದ ತಂಡವನ್ನು ನಜ್ಜಾಶೀ ರಾಜನು ತನ್ನ ಆಸ್ಥಾನಕ್ಕೆ ಕರೆದನು. ತರುವಾಯ ಜಾಫರ್‌ ಬಿನ್‌ ಅಬೀ 
ತಾಲಿಬ್‌ರಿಂದ ಪ್ರವಾದಿವರ್ಯರ(ಸ) ಶಿಕ್ಷಣಗಳನ್ನು ಆಲಿಸಿ, 


ಆ ತ ತ ಗ್‌ ಈ pd ಅ೨ತ ೨ se p 

ss Joris ds ಆಚೆ Ih dy ಜೆ ಸಟ, wie bp lr ಶಸ ES 

Getty ಎ ಜಾಂ 

"“ನಿಮಗೂ ನೀವು ಯಾವ ಮಹಾನುಭಾವರ ಕಡೆಯಿಂದ ಬಂದಿರುವಿರೋ ಅವರಿಗೂ ಸ್ವಾಗತ. ಅವರು ದೇವರ ಸಂದೇಶವಾಹಕರೆಂದು 
ನಾನು ಸಾಕ್ಷ್ಯ ನುಡಿಯುತ್ತೇನೆ. ನಾವು ಇಂಜೀಲ್‌ನಲ್ಲಿ ನೋಡುತ್ತಿರುವ ಪ್ರಸ್ತಾಪವು ಅವರದೇ ಆಗಿದೆ. ಈಸಾ ಬಿನ್‌ ಮರ್ಯಮ್‌ರೂ 
ಅವರ ಬಗ್ಗೆಯೇ ಸಾಕ್ಷ್ಯ ನೀಡಿರುವರೆಂದೂ ನಾನು ಸಾಕ್ಷ್ಯ 5 ವಹಿಸುತ್ತೇನೆ'' ಎಂದು ಹೇಳಿದನು. (ಮುಸ್ನದ್‌ ಅಹ್ನದ್‌) ಈ ಕಥೆಯು 
ಹದೀಸ್‌ಗಳಲ್ಲಿ ಸ್ವತಃ ಜಾಫರ್‌(ರ) ಮತ್ತು ಉಮ್ಮು ಸಲಮರಿಂದಲೂ(ರ) ಉದ್ಭೃತ್ತವಾಗಿದೆ. ಇದರಿಂದ ಈಸಾರು(ಅ) ಓರ್ವ ಪ್ರವಾದಿಯ 
ಆಗಮನದ ಬಗ್ಗೆ ಭವಿಷ್ಯ ನುಡಿದಿದ್ದರೆಂದು ಮತ್ತು 7ನೇ ಶತಮಾನದ ಆರಂಭದಲ್ಲಿ ನಜ್ಜಾಶೀ ದೊರೆಗೆ ತಿಳಿದಿತ್ತು ಮತ್ತು ಮುಹಮ್ಮದ್‌ರೇ 
ಆ ಪ್ರವಾದಿಯೆಂದು ನಜ್ಜಾಶೀ ದೊರೆಯು ಸುಲಭದಲ್ಲಿ ತೀರ್ಮಾನಿಸಬಹುದಾದ ಸುಸ್ಪಷ್ಟ ಸೂಚನೆಗಳು ಆ ಪ್ರವಾದಿಯ ಬಗ್ಗೆ ಅಂದಿನ 
ಇಂಜೀಲ್‌ನಲ್ಲಿ ಲಭ್ಯವಿದ್ದುವೆಂದು ಸಾಬೀತಾಗುತ್ತದೆ. ಆದರೆ ಈಸಾರ(ಅ) ಈ ಸುವಾರ್ತೆಯ ಕುರಿತು ತಿಳಿಯಲು ನಜ್ಜಾಶಿಯ ಬಳಿಯಿದ್ದ 


ಕಾಂಡ - 28 


338 ತಪ್ಪೀಮುಲ್‌ ಕುರ್‌ಆನ್‌ 


EE 


ಉಪಾಧಿಯು ಯೋಹಾನನ ಕೇವಲ ಈ ಸುವಾರ್ತೆಯಾಗಿತ್ತೇ ಅಥವಾ ಅದನ್ನು ತಿಳಿಯಲು ಬೇರೆ ಯಾವುದಾದರೂ ಮೂಲವಿತ್ತೇ 
ಎಂಬುದು ಈ ವರದಿಯಿಂದ ತಿಳಿಯುವುದಿಲ್ಲ. 

ix. ವಾಸ್ತವದಲ್ಲಿಕ್ತೆ ಕ್ರೈಸ್ತ ಇಗರ್ಜಿಯು ಅಧಿಕೃತ ಮತ್ತು ನಂಬಲರ್ಹವೆಂದು ಸಾರಿರುವ ಬೈಬಲ್‌ನ ನಾಲ್ಕು ಗ್ರಂಥಗಳು (Cononical 
Gospels) ಪ್ರವಾದಿ ಮುಹಮೃದ್‌ರ(ಸ) ಕುರಿತು ಈಸಾರ(ಅ) ಭವಿಷ್ಕೊ ್ಯೀಕ್ಷಿಗಳನ್ನು ಮಾತ್ರವಲ್ಲ ಸ್ವತಃ ಈಸಾರ(ಅ) ಜೀವನದ ನೈಜ 
ಶಿಕ್ಷಣಗಳನ್ನು ತಿಳಿಯಬಹುದಾದ ಪ್ರಾಮಾಣಿಕ ಮೂಲಗಳಲ್ಲ ಅವುಗಳಿಗಿಂತ ಹೆಚ್ಚಾ ಗಿ ಕಾನೂನು ಬಾಹಿರ ಮತ್ತು ಸಂದೇಹಾಸ್ಪದ 
(0೦೦7೧081) ಎಂದು ಕ್ರೈಸ್ತ ಇಗರ್ಜಿ ಹೇಳುವ ಬರ್ನಾಬಾಸರ ಬೈಬಲ್‌ ಈ ವಿಷಯದಲ್ಲಿ ನಂಬಲರ್ಹವಾಗಿದೆ. ಕ್ರೈ ಸ್ತರು ಅದನ್ನು 
ಅಡಗಿಸುವ ಪ್ರಯತ್ನ ನಡೆಸಿದ್ದಾರೆ. ಶತಮಾನಗಳ ತನಕ ಅದು ಜಗತ್ತಿನಿಂದ ಕೆಣ್ಣರೆಯಾಗಿತ್ತು. 16ನೇ ಶತಮಾನದಲ್ಲಿ ಅದರ ಇಟೇಲಿಯನ್‌ 
ಅನುವಾದ ಪ್ರತಿಯು ಪೋಪ್‌ ಸಿಕ್ಟಸ್‌ನ (Sixtus) ಗ್ರಂಥಾಲಯದಲ್ಲಿ ಕಾಣಿಸಿತ್ತು. ಆದರೆ ಅದನ್ನು ಯಾರಿಗೂ ಓದುವ ಅನುಮತಿಯಿರಲಿಲ್ಲ. 
18ನೇ ಶತಮಾನದ ಆರಂಭದಲ್ಲಿಅದು ಜಾನ್‌ ಟೂಲೆಂಡ್‌ ಎಂಬಾತನ ಕೈಸೇರಿತು. ಅನಂತರ ಅದು ಬೇರೆ ಬೇರೆ ಜನರಿಗೆ ಹಸ್ತಾಂತರಗೊಂಡು 

ಕ್ರಿ.ಶ. 1738ರಲ್ಲಿ ವಿಯೆನ್ನಾದ ಇಂಪೀರಿಯಲ್‌ ಲೈಬ್ರರಿಗೆ ತಲಪಿತು. ಕ್ರಿ.ಶ. 1907ರಲ್ಲಿ ಈ ಗ್ರಂಥದ ಆಂಗ್ಲ ಗ್ಗ ಅನುವಾದವು ಆಕ್‌ಫೋರ್ಡಿನ 
ARSE ಪ್ರೆಸ್‌ನಲ್ಲಿ ಮುದ್ರಣಗೊಂಡಿತು. ಅದು ಪ್ರ ಸಾಗ ಗ್ರಂಥವು ನಾವು ಈಸಾರ ಹೆಸರಲ್ಲಿ ಆರೋಪಿಸುತ್ತಿರುವ ಧರ್ಮದ 
ಬುಡಕ್ಕೆ ಕೊಡಲಿಯೇಟು ನೀಡಬಹುದೆಂದು ಕ್ರೈಸ್ತ ಜಗತ್ತಿಗೆ ಮನವರಿಕೆಯಾಗಿರಬೇಕು. ಅದ್ದರಿಂದ ಯೋಜಿತ ಸಂಚಿನಂತೆ ಆ ಗ್ರಂಥದ ಎಲ್ಲ 
ಮುದ್ರ: ತ ಪ್ರತಿಗಳನ್ನು ಸ ಕಣ್ಣರೆಗೊಳಿಸಲಾಯಿತು. ಆ ಬಳಿಕ ಅದು ಎಂದೂ ಪ್ರ ಪ್ರಕಾಶನಗೊಳ್ಳಲಿಲ್ಲ. 18ನೇ ಶತಮಾನದಲ್ಲಿ ಇಟೇಲಿಯನ್‌ 
ಭಾಷೆಯಿಂದ ಸ್ಟಾನಿಶ್‌ ಭಾಷೆಗೆ ಅನುವಾದಿಸಲಾದ ಅದರ ಇನ್ನೊಂದು ಪ್ರತಿಯು ಕಂಡು ಬಂದಿತ್ತು. ಜಾಜ್‌ಸೇಲ್‌ ತನ್ನ ಆಂಗ್ಲಅನುವಾದದ 
ಪೀಠಿಕೆಯಲ್ಲಿ ಅದರ ಕುರಿತು ಪ್ರಸ್ತಾಪಿಸಿದ್ದಾರೆ. ಆದರೆ ಆ ಪ್ರತಿಯೂ ಎಲ್ಲಿಯೋ ಮಾಯವಾಯಿತು. ಇಂದು ಅದರ ಯಾವೊಂದು 
ಸುದ್ದಿಯೂ ಇಲ್ಲ. ಆಕ್ಸ್‌ ಫರ್ಡ್‌ ಪ್ರಕಟಿಸಿದ್ದ ಆಂಗ್ಲ ಅನುವಾದದ ಯಥಾ ಸಂಕಲನವನ್ನು ನನಗೆ ನೋಡುವ ಅವಕಾಶ ದೊರೆತಿತ್ತು. ನಾನು 
ಅದರ ಪ್ರತಿಯೊಂದು ಪದವನ್ನೂ ಬಿಡದೆ ಓದಿ ನೋಡಿದೆ. ಅದು ಕ್ರೈಸ್ತರು ಕೇವಲ ಪಕ್ಷಪಾತ ಮತ್ತು ಮೊಂಡುತನದಿಂದ ಸ್ವತಃ ನಿಷೇಧಿಸಿರುವ 
ಮಹಾ ಅನುಗ್ರಹವೆಂದು ನನಗೆ ತೋಚಿತ್ತು. 

ಕ್ರೈಸ್ತ ಸಾಹಿತ್ಯಗಳಲ್ಲಿ ಈ ಬೈಬಲ್‌ನ ಪ್ರಸ್ತಾಪ ಬಂದ ಎಲ್ಲ ಕಡೆಗಳಲ್ಲಿಯೂ ಹೀಗೆ ಆಕ್ಷೇಪಿಸಲಾಗಿದೆ. ಇದೊಂದು ನಕಲಿ ಬೈಬಲ್‌. 
ಇದನ್ನು ಯಾರೋ ಮುಸ್ಲಿಮರು ರಚಿಸಿ ಬರ್ನಾಬಾಸರ ಹೆಸರಲ್ಲಿ ಪ್ರಕಟಿಸಿರಬೇಕು. ವಸ್ತುತಃ ಇದು ಈ ಬೈಬಲಿನ ಅನೇಕ ಕಡೆಗಳಲ್ಲಿ ಪ್ರವಾದಿ 
ಮುಹಮ್ಮದ್‌ರ ಆಗಮನದ ಸ್ಪಷ್ಟ ಭವಿಷ್ಯೋಕ್ತಿಯಿರುವುದರಿಂದ ಈ ಸುಳ್ಳಾರೋಪ ಹೊರಿಸಲಾಗುತ್ತಿದೆ. ಯಾಕೆಂದರೆ ಒಂದನೆಯದಾಗಿ ಈ 
ಸುವಾರ್ತೆಯನ್ನು ಒಮ್ಮೆ ಓದಿ ನೋಡಿದರೆ ಅದೊಂದು ಮುಸ್ಲಿಮನ ಕೃ ಕೃತಿಯಲ್ಲವೆಂದು ವ್ಯಕ್ತವಾಗುತ್ತದೆ. ಎರಡನೆಯದಾಗಿ ಯಾರಾದರೂ 
ಮುಸ್ಲಿಮರು ರಚಿಸಿದ್ದರೆ ಇದು ವ್ಯಾ ಪಕ ಪ್ರ ಪ್ರಚಾರ ಪಡೆದು ಮುಸ್ಲಿಮ್‌ ವಿದ್ವಾಂಸರ ಕೃತಿಗಳಲ್ಲಿ ಉದ್ಭರಿಸಲ್ಪಡುತ್ತಿತ್ತು. ಆದರೆ ಇಲ್ಲಿ ಪರಿಸ್ಥಿತಿ 
ತದ್ವಿರುದ್ಧವಾಗಿದೆ. ಜಾರ್ಜ್‌ ಸೇಲ್‌ ರಚಿಸಿದ ಕುರ್‌ಆನಿನ ಇಂಗ್ಲಿಷ್‌ ಭಾಷಾಂತರಕ್ಕಿಂತ ಮುಂಚೆ ಇಂಥ ಬೈಬಲ್‌ನ ಕುರಿತು ಮುಸ್ಲಿಮರು 
ತಿಳಿದಿರಲಿಲ್ಲ ತ ಶ್ವಬ್ರಿ, ಯಲ್‌ಕೂಬ್‌, ಅಲ್‌ ಬೈರೂನಿ, ಇಬ್ನು ಹರುಮ್‌ ಮುಂತಾದ ಅನೇಕ ಮುಸ್ಲಿಮ್‌ ಸಾಹಿತಿಗಳು ಕ್ರೈಸ್ತ ಸಾಹಿತ್ಯಗಳ 
ಪಾಂಡಿತ್ಯ ಹೊಂದಿದ್ದರು. ಆ ಪೈಕಿ ಯಾರೊಬ್ಬರೂ ಕ್ರೈಸ್ತ ಧರ್ಮದ ಬಗ್ಗೆ ಚರ್ಚಿಸುವಾಗ ಬರ್ನಾಬಾಸ್‌ರ ಬೈಬಲ್‌ನ ಬಗ್ಗೆ ಸೂಚಿಸಿಲ್ಲ. 
ಇಬ್ದುನ್ನದೀಮ್‌ರ ಅಲ್‌ ಫೆಹರಿಸ್ತ್‌ ಮತ್ತು ಹಾಜೀ ಖಲೀಫರ ಶ್ಲುರಖಯ್ಲುನೂನ್‌ಗಳು ಮುಸ್ಲಿಮ್‌ ಜಗತ್ತಿನಲ್ಲಿದ್ದ ಗ್ರಂಥಗಳ. ಅತ್ಯು ತ್ತಮ 
ಸೂಚಿಕೆಯಾಗಿದ್ದುವು. ಅವುಗಳಲ್ಲಿ ಈ ಬೈಬಲ್‌ನ ಪ್ರಸ್ತಾಪ 19ನೇ ಶತಮಾನಕ್ಕಿಂತ ಮುಂಚೆ ಯಾರೇ ಮುಸ್ಲಿಮ್‌ ವಿದ್ದಾಂಸರು ಬರ್ನಾಬಸ್‌ರ 
ಬೈಬಲ್‌ನ ಹೆಸರು ಕೂಡಾ ಹೇಳಿರುವುದು ಕಾಣಿಸುವುದಿಲ್ಲ, ಬರ್ನಾಬಾಸ್‌ರ ಬೈಬಲ್‌ ಮುಸ್ಲಿಮರ ಕೃತಿಯೆಂಬ ವಾದವು ಸುಳ್ಳೆಂಬ ಕುರಿತು 
ಮೂರನೆಯ ಪ್ರಧಾನ ಸಾಕ್ಷ ಕ್ಚ್ಯವು ಹೀಗಿದೆ, ಪ್ರವಾದಿ ಮುಹಮೃದ್‌ರ ಜನನದ 70 ವರ್ಷಗಳ ಹಿಂದೆ ಪೋಪ್‌ ಗೆಲಾಸಿಯೂಸ್‌ (Gelesius)d 
ಕಾಲದಲ್ಲಿಯೇ ಭ್ರಷ್ಟ ಭ್ರಷ್ಟವಿಶ್ವಾಸಗಳು ಮತ್ತು ದಾರಿಗೆಡಿಸುವ (060081) ಪುಸ್ತಕಗಳ ಯಾದಿಯನ್ನು ರಚಿಸಲಾಗಿತ್ತು. ಒಂದು ಧರ್ಮಾದೇಶದ 
ಮೂಲಕ ಪೋಪ್‌ ಪಾರಾಯಣ ನಿಷಿದ್ಧಗೊಳಿಸಿದ ಕೃತಿಗಳಲ್ಲಿ ಬರ್ನಾಬಸ್‌ರ ಬೈಬಲ್‌ (van gelium bamaba) ಕೂಡಾ ಸೇರಿತ್ತು. 
ಹಾಗಾದರೆ ಆ ಕಾಲದಲ್ಲಿ ಈ ನಕಲಿ ಬೈಬಲನ್ನು ಯಾವ ಮುಸ್ಲಿಮ್‌ ರಚಿಸಿರಬಹುದು? ಸೆ ಸ್ಟೈನ್‌, ಸಿರಿಯಾ, ಈಜಿಪ್‌ * ಮುಂತಾದ ರಾಷ್ಟ್ರಗಳ 

ಪ್ರಾಥಮಿಕ ಕ್ರೈಸ್ತ ಸಭೆಗಳಲ್ಲಿ ಈ ಕಾಲಾವಧಿ ತನಕ ಬರ್ನಾಬಾಸ್‌ರ ಬೈಬಲ್‌ ಪ್ರಚಾರದಲ್ಲಿರಲಿಲ್ಲ ಮತ್ತು 6ನೇ ಶತಮಾನದಲ್ಲಿ ಅದನ್ನು 
ನಿಷಿದ್ಧಗೊಳಿಸಲಾಯಿತೆಂದು ಕ್ರ ಕ್ರೈಸ್ತ ವಿದ್ವಾಂಸರೇ ಒಪ್ಪುತ್ತಾರೆ. 

x)ಆ ಬೈಬಲ್‌ನಲ್ಲಿ ಮುಹವ್ದದ್‌ರ(ಸ) ಪ್ರವಾದಿತ್ವದ ಕುರಿತು ಈಸಾ(ಅ) ನೀಡಿದ ಭವಿಷ್ಯ ನುಡಿಯನ್ನು ಉದ್ದರಿಸುವುದಕ್ಕಿಂತ 
ಮುಂಚೆ ಅದರ ಸಂಕ್ಷಿಪ್ತ ಪರಿಚಯ ಅವಶ್ಯಕವಾಗಿದೆ. ಆದ್ದರಿಂದ ಅದರ ಮಹತ್ವ ಮತ್ತು ಕ್ರೈಸ್ತ ಬಾಂಧವರಿಗೆ ಅದು ಯಾಕೆ ಅಷ್ಟೊಂದು 
ಅರೋಚಕವಾಗಿತ್ತೆಂದು ಮಬ: 


ಕಾಂಡ - 28 


61. ಅಸ್ನಫ್ಟ್‌ 339 


ಶಾಸನಾತ್ಮಕ ಮತ್ತು ಪ್ರಬಲ ಆದೇಶಗಳೆಂದು ಬೈಬಲ್‌ನಲ್ಲಿ ಸೇರಿಸಿರುವ ನಾಲ್ಕು ಸುವಾರ್ತೆಗಳಲ್ಲಿಯಾವುದನ್ನೂ ಈಸಾರ ಸಂಗಡಿಗರು 
ಬರೆದಿಲ್ಲ. ಈಸಾ ಮಸೀಹರ ನಿಕಟ ಸಂಗಡಿಗರಿಂದ ದೊರೆತ ವಿವರಗಳನ್ನು ಸುವಾರ್ತೆಗಳಲ್ಲಿ ಸೇರಿಸಿರುವುದಾಗಿಯೂ ಅವರು ವಾದಿಸಿಲ್ಲ. 
ವಿವರಗಳನ್ನು ಪಡೆದ ಯಾವ ಮೂಲಗಳನ್ನೂ ಅವರು ಉಲ್ಲೇಖಿಸಿಲ್ಲ ಆದ್ದರಿಂದ ವರದಿಗಾರನು ಘಟನೆಗಳ ಪ್ರತ್ಯಕ್ಷ ದರ್ಶಿಯಾಗಿದ್ದನೇ, 
ಅವರು ಉದ್ಧರಿಸುವ ವಚನಗಳನ್ನು ನೇರವಾಗಿ ಕಂಡಿದ್ದನೇ, ಅವರಿಗೆ ಆ ವಚನಗಳು ಬೇರೆ ಮೂಲದಿಂದ ಅಥವಾ ಅನೇಕ ಮೂಲಗಳಿಂದ 
ದೊರೆತಿದೆಯೇ ಎಂದು ತೀರ್ಮಾನಿಸುವ ಹಾಗಿಲ್ಲ ಅದಕ್ಕೆ ವ್ಯತಿರಿಕ್ತವಾಗಿ ಬರ್ನಾಬಾಸ್‌ ಬೈಬಲ್‌ನ ಕರ್ತೃ ಹೇಳುತ್ತಾನೆ. ನಾನು ಈಸಾರ(ಅ) 
ಜತೆಯಲ್ಲಿ ಆರಂಭದಲ್ಲಿದ್ದ 12 ಹವಾರಿಗಳಲ್ಲೋರ್ವನಾಗಿದ್ದೇನೆ. ಆರಂಭದಿಂದ ಅಂತ್ಯದ ತನಕ ನಾನು ಈಸಾರ ಜತೆಯಲ್ಲಿದ್ದೆ. ನನ್ನ ಸ್ವಂತ 
ಕಣ್ಣುಗಳಿಂದ ನೋಡಿದ, ಕಿವಿಗಳಿಂದ ಆಲಿಸಿದ ವಚನಗಳನ್ನು ಈ ಪುಸ್ತಕದಲ್ಲಿ ದಾಖಲಿಸಿದ್ದೇನೆ. ಅದಲ್ಲದೆ ಪುಸ್ತಕದ ಕೊನೆಯಲ್ಲಿ ಅವರು 
ಹೀಗೆ ಬರೆದಿದ್ದಾರೆ: ಈ ಜಗತ್ತಿನಿಂದ ಬೀಳ್ಕೊಡುವಾಗ ಈಸಾರು ನನ್ನೊಡನೆ ಹೇಳಿರುವುದೇನೆಂದರೆ ನನ್ನ ಕುರಿತು ಜನರಲ್ಲಿ ಹಬ್ಬಿರುವ ತಪ್ಪು 
ತಿಳುವಳಿಕೆಗಳನ್ನು ನಿವಾರಿಸಿ ನೈಜ ವಾಸ್ತವಿಕತೆಯನ್ನು ಜನರಿಗೆ ತಿಳಿಸಬೇಕಾದುದು ನಿನ್ನ ಕರ್ತವ್ಯ. 

ಈ ಬರ್ನಾಬಾಸ್‌ ಯಾರು? "ಬೈಬಲ್‌ಪ್ರೇರಿತರ ಕಾರ್ಯಕಲಾಪಗಳು' ಎಂಬ ಪುಸ್ತಕದಲ್ಲಿ ಈ ಹೆಸರಿನ ಓರ್ವರನ್ನು ಧಾರಾಳವಾಗಿ 
ಪ್ರಸ್ತಾಪಿಸಲಾಗಿದೆ. ಅವರು ಸೈಪ್ರೆಸ್‌ನ ಒಂದು ಯಹೂದಿ ಕುಟುಂಬದ ಸದಸ್ಯರಾಗಿದ್ದರು. ಕ್ರೈಸ್ತ ಧರ್ಮದ ಸಂದೇಶ ಪ್ರಜಾರ ಮತ್ತು ಕ್ರೈಸ್ತ 
ಬಾಂಧವರ ನೆರವಿಗಾಗಿ ಅವರು ಅಪಾರ ಪ್ರಶಂಸಾರ್ಹ ಸೇವೆ ಸಲ್ಲಿಸಿದ್ದರು. ಆದರೆ ಅವರು ಯಾವಾಗ ಕ್ರೈಸ್ತ ಧರ್ಮಕ್ಕೆ ಸೇರಿದರೆಂದು 
ಎಲ್ಲಿಯೂ ತಿಳಿದಿಲ್ಲ. ಮೂರು ಸುವಾರ್ತೆಗಳಲ್ಲಿ ದಾಖಲಿಸಿರುವ 12 ಹವಾರಿಗಳಲ್ಲಿ ಇವರ ಹೆಸರು ಕಾಣಿಸುವುದಿಲ್ಲ. ಆದ್ದರಿಂದ ಇವರು 
ಸುವಾರ್ತೆಯ ಕರ್ತ್ಯವಾಗಿರುವ ಬರ್ನಾಬಾಸ್‌ರೋ ಅಥವಾ ಬೇರೊಬ್ಬರೋ ಎಂದು ಹೇಳುವಂತಿಲ್ಲ. ಮತ್ತಾಯ ಮತ್ತು ಪ್ರೇಶಿತರ 
ಮಾರ್ಕನು ನೀಡಿದ ಹವಾರಿಗಳ ಯಾದಿಯಲ್ಲಿ ಇವರ ಹೆಸರಿಲ್ಲ. ಮತ್ತಾಯ ಮತ್ತು ಮಾರ್ಕನು ನೀಡಿರುವ ಹವಾರಿಗಳ ಯಾದಿ ಮತ್ತು 
ಬರ್ನಾಬಾಸ್‌ ನೀಡಿದ ಯಾದಿಯಲ್ಲಿಕೇವಲ 2 ಹೆಸರುಗಳ ವ್ಯತ್ಯಾಸಗಳಿವೆ. 1) ತೋಮಾ. ಇದರ ಬದಲಿಗೆ ಬರ್ನಾಬಾಸ್‌ ತನ್ನ ಹೆಸರನ್ನೇ 
ಸೇರಿಸಿದ್ದಾನೆ. 1) ಶಿಮೋನ್‌ ಕನಾನಿ. ಇಲ್ಲಿ ಬರ್ನಾಬಾಸ್‌ ಯಕೋಬ್‌ನ ಪುತ್ರ ಯೂದಾನ ಹೆಸರು ಸೇರಿಸಿದ್ದಾನೆ. ಲೂಕ್‌ನ ಸುವಾರ್ತೆಗಳಲ್ಲಿ 
ಈ ಎರಡನೆಯ ಹೆಸರಿದೆ. ಈ ವಾಸ್ತವಿಕತೆಗಳನ್ನು ಗಮನದಲ್ಲಿರಿಸಿ ಹೀಗೆ ಅಂದಾಜಿಸಬಹುದು. ಬರ್ನಾಬಾಸನನ್ನು ಪ್ರೇಶಿತರಿಂದ ಹೊರ 
ಹಾಕಿ ಆ ಮೂಲಕ ಅವರ ಸುವಾರ್ತೆಗಳನ್ನು ತಿರಸ್ಕರಿಸಲಿಕ್ಕಾಗಿ ಕಾಲ ಕ್ರಮೇಣ ಅವರ ಹೆಸರಿನ ಸ್ಥಾನದಲ್ಲಿ ತೋಮನ ಹೆಸರನ್ನು 
ಸೇರಿಸಲಾಯಿತು. ತಮ್ಮ ಪವಿತ್ರ ಗ್ರಂಥಗಳಲ್ಲಿ ಇಂಥ ತಿದ್ದುಪಡಿಗಳು ಕ್ರೈಸ್ತ ವಿದ್ವಾಂಸರಿಗೆ ಆರೋಚಕವಾಗಿರಲಿಲ್ಲವಷ್ಟೆ. ಬರ್ನಾಬಾಸ್‌ರ 
ಬೈಬಲನ್ನು ಮುಕ್ತ ಮನಸ್ಸಿನಿಂದ ನಿಷ್ಠಕ್ಷವಾಗಿ ಓದಿ, ಹೊಸ ಒಡಂಬಡಿಕೆಯ ನಾಲ್ಕೂ ಸುವಾರ್ತೆಗಳನ್ನು ಅದರೊಂದಿಗೆ ಹೋಲಿಸಿ ನೋಡಿದರೆ 
ಅದು ಆ ನಾಲ್ಕೂ ಸುವಾರ್ತೆಗಳಿಂದ ಎಷ್ಟೋ ಉತ್ತಮವೆಂದು ಯಾರಿಗೂ ಮನವರಿಕೆಯಾದೀತು. ಅದರಲ್ಲಿ ಈಸಾರ ಚರಿತ್ರೆಯನ್ನು 
ವಿವರವಾಗಿ ಓರ್ವ ಪ್ರತ್ಯಕ್ಷ ದರ್ಶಿಯಂತೆ ಅವರು ವರ್ಣಿಸಿದ್ದಾರೆ. ತುಲನಾತ್ಮಕವಾಗಿ ನಾಲ್ಕು ಸುವಾರ್ತೆಗಳ ಶಿಥಿಲ ಕಥೆಗಳಿಗಿಂತ ಈ ಇತಿಹಾಸ 
ಕಥನವು ಹೆಚ್ಚು ಪ್ರಬಲವಾಗಿವೆ. ಅದರಿಂದ ಘಟನೆಯ ಸರಣಿಯು ಬಹಳ ಸುಗ್ರಾಹ್ಯವಾಗಿದೆ. ನಾಲ್ಕು ಸುವಾರ್ತೆಗಳಿಗೆ ಹೋಲಿಸಿದಾಗ 
ಅದರಲ್ಲಿ ಈಸಾರ ಸಂದೇಶವು ಹೆಚ್ಚು ಸ್ಪಷ್ಟ ವಿಸ್ತಾರ ಮತ್ತು ಪರಿಣಾಮಕಾರಿಯಾಗಿ ವಿವರಿಸಲಾಗಿದೆ. ಏಕದೇವತ್ವ, ಬಹುದೇವತ್ನದ ಖಂಡನೆ, 
ದಿವ್ಯ ಗುಣಗಳು, ಆರಾಧನೆಗಳ ತಿರುಳು, ಶಿಷ್ಟಾಚಾರ ಇತ್ಯಾದಿ ವಿಷಯಗಳನ್ನು ಅದರಲ್ಲಿ ಪ್ರಬಲ ಸಾಕ್ಟಾಧಾರಗಳ ಸಹಿತ ವಿವರಿಸಲಾಗಿದೆ. 
ಈ ವಿಷಯಗಳನ್ನು ಮನವರಿಕೆ ಮಾಡಿಸಲಿಕ್ಕಾಗಿ ಈಸಾರು ಸಮರ್ಪಿಸಿದ ಸಾರ ಸಂಪೂರ್ಣ ಉದಾಹರಣೆಗಳ 1/10 ಅಂಶವೂ ನಾಲ್ಕು 
ಸುವಾರ್ತೆಗಳಲ್ಲಿ ಕಾಣಿಸುವುದಿಲ್ಲ. ಈಸಾರು(ಅ) ತಮ್ಮ ಶಿಷ್ಯರಿಗೆ ಎಷ್ಟೊಂದು ಯುಕ್ತಿಪೂರ್ಣವಾಗಿ ತಮ್ಮ ಸಂದೇಶವನ್ನು ನೀಡಿದ್ದರೆಂದು 
ಈ ಸುವಾರ್ತೆಗಳಿಂದ ಚೆನ್ನಾಗಿ ಗ್ರಹಿಸಬಹುದು. ಈಸಾರ(ಅ) ಭಾಷೆ, ಪ್ರವಚನದ ಶೈಲಿ, ಮತ್ತು ಗುಣ ಸ್ವಭಾವದ ಕುರಿತು ಕಿಂಚಿತ್‌ 
ಜ್ಞಾನವಿರುವವರಿಗೆ ಬರ್ನಾಬಾಸ್‌ರ ಸುವಾರ್ತೆಯನ್ನು ಯಾರಾದರೂ ಓದಿ ನೋಡಿದರೆ, ಅದು ಕಾಲಕ್ರಮೇಣ ಯಾವನೋ ಮುಸ್ಲಿಮನು 
ರಚಿಸಿದ ಕಥೆಯಲ್ಲವೆಂದು ಒಪ್ಪಿಕೊಳ್ಳಲು ಖಂಡಿತ ನಿರ್ಬಂಧಿತನಾಗುವನು. ನಾಲ್ಕು ಸುವಾರ್ತೆಗಳಿಗೆ ಹೋಲಿಸಿದಾಗ ಈಸಾರ ನೈಜ ಮಹತ್ವವು 
ಅದರಲ್ಲಿ ನಮ್ಮ ಮುಂದೆ ಸ್ಪಷ್ಟವಾಗಿ ಗೋಚರಿಸುವುದೆಂದು ಅವರು ಒಪ್ಪಬೇಕಾಗುವುದು. ನಾಲ್ಕು ಸುವಾರ್ತೆಗಳ ವಿವಿಧ ವಚನಗಳಲ್ಲಿ 
ಕಾಣಿಸುವ ಪರಸ್ಪರ ವೈರುಧ್ಯದ ಛಾಯೆಯು ಬರ್ನಾಬಾಸ್‌ನ ಸುವಾರ್ತೆಯ ವಚನಗಳಲ್ಲಿಲ್ಲವೆಂದು ಮನವರಿಕೆಯಾದೀತು. 

ಈ ಬೈಬಲ್‌ನಲ್ಲಿ ಪ್ರವಾದಿ ಈಸಾರ(ಅ) ಜೀವನ ಮತ್ತು ಸಂದೇಶವು ಓರ್ವ ಪ್ರವಾದಿಯ ಜೀವನ ಮತ್ತು ಸಂದೇಶಕ್ಕೆ 
ಸರಿಹೊಂದುವಂತೆಯೇ ಇದೆ. ಅವರು ತಮ್ಮನ್ನು ಓರ್ವ ಪ್ರವಾದಿಯೆಂದೇ ಪರಿಚಯಿಸುತ್ತಾರೆ. ಎಲ್ಲ ಗತ ಪ್ರವಾದಿಗಳನ್ನು ಮತ್ತು 
ದಿವ್ಯಗ್ರಂಥಗಳನ್ನು ದೃಢೀಕರಿಸುತ್ತಾರೆ. ಸತ್ಯದ ಜ್ಞಾನಕ್ಕೆ ಪ್ರವಾದಿಗಳ ಬೋಧನೆಗಳ ವಿನಾ ಬೇರೆ ಯಾವ ಮೂಲವೂ ಇಲ್ಲ, ಪ್ರವಾದಿಗಳನ್ನು 
ತೊರೆಯುವವರು ವಾಸ್ತವದಲ್ಲಿ ಅಲ್ಲಾಹನನ್ನು ತೊರೆಯುವವರೆಂದು ಸ್ಪಷ್ಟವಾಗಿ ಸಾರಿ ಹೇಳುತ್ತಾರೆ. ಏಕದೇವ ವಿಶ್ವಾಸ, ಪ್ರವಾದಿತ್ವ ಮತ್ತು 
ಪರಲೋಕ ವಿಶ್ವಾಸಗಳ ಕುರಿತು ಇತರೆಲ್ಲ ಪ್ರವಾದಿಗಳು ನೀಡಿದ ಸಂದೇಶಗಳನ್ನೇ ಬೋಧಿಸುತ್ತಾರೆ. ನಮಾರು್‌, ಉಪವಾಸ ಮತ್ತು ರುಕಾತ್‌ 


ಕಾಂಡ - 28 


340 ತಪ್ಪೀಮುಲ್‌ ಕುರ್‌ಆನ್‌ 


ಗಳನ್ನು ಆದೇಶಿಸುತ್ತಾರೆ. ಅವರ ನಮಾರ್‌ನ ಕುರಿತು ಬರ್ನಾಬಾಸ್‌ರ ಬೈಬಲ್‌ನ ಅನೇಕ ಕಡೆಗಳಲ್ಲಿ ವಿವರಿಸಲಾಗಿದೆ. ಅದರಿಂದ ಘಃ ಫಜ್ರ್‌ 
ರುಹ್ರ್‌, ಅಸರ್‌, ಮಗ್ರಿಬ್‌, ಇಶಾ ಮತ್ತು ತಹಜ್ಜದ್‌ ನಮಾರು್‌ ಎಂಬಿತ್ಸಾ ್ಯದಿಗಳನ್ನು ಆಯಾ ವೇಳೆಗಳಲ್ಲಿಯೇ ನಿರ್ವಹಿಸುತ್ತಿದ್ದರೆಂದು 
ವ್ಯಕ್ತವಾಗುತ್ತದೆ. ನಮಾಯುಗಿಂತ ಮುಂಚೆ ವುರೂ(ಅಂಗಸ್ಥಾನ) ಮಾಡುತ್ತಿದ್ದರು. ದಾವೂದ್‌(ಅ) ಮತ್ತು ಸುಲೈಮಾನ್‌ರನ್ನು(ಅ) ಅವರು 
ಪ್ರವಾದಿಗಳೆಂದು ಅಂಗೀಕರಿಸಿದ್ದರು. ಯಹೂದಿಯರು ಮತ್ತು ಕ್ರೈಸ್ತರು ಅವರನ್ನು ಪ್ರ ಪ್ರವಾದಿಗಳ ಯಾದಿಯಿಂದ ಕೈ ಬಿಟ್ಟಿದ್ದಾರೆ. ಇಸ್ಮಾಈಲರು 
ಪ್ರವಾದಿ ಇಬ್ರಾಹೀಮರ ಬಲಿ ಪುತ್ರರೆಂದು ಅವರು ವಾದಿಸಿದರು. ಇಸ್ಮಾಈಲರೇ ನೈಜ ಬಲಿಪುತ್ರ ರಾಗಿದ್ದು ಇಸ್ಮಾಈಲ್ಯರು ಮೊಂಡು 
ಹಠದಿಂದ ಇಸ್ಟಾಕ್‌ರನ್ನು ಬಲಿಪುತ್ರನೆಂದು ಸುಳ್ಳಾರೋಪಿಸುತ್ತಿರುವರೆಂದು ಓರ್ವ ಯಹೂದಿ ವಿದ್ವಾಂಸರಿಂದಲೇ ಒಪ್ಪಿಸಿದ್ದರು. ಪರಲೋಕ, 
ಪುನರುತ್ಥಾನ, ಸ್ವರ್ಗ, ನರಕ ಇತ್ಯಾದಿಗಳ ಕುರಿತು ಅವರ ಶಿಕ್ಷಣಗಳು ಬಹುಶಃ ಕುರ್‌ಆನಿನಲ್ಲಿ ಹೇಳಿರುವುದೇ ಆಗಿತ್ತು. 

xi) ಬರ್ನಾಬಾಸ್‌ರ ಬೈಬಲನ್ನು ಕ್ಷೆ ಕ್ರೈಸ್ತರು ತಿರಸರಸು್ತಿರುವುದಕ್ಕೆ ಕೇವಲ ಅದರ ಅನೇಕ ಕಡೆಗಳಲ್ಲಿ ಪ್ರವಾದಿ ಮುಹಮೃದ್‌ರ 
ಆಗಮನದ ಸ| ಸ್ಪಷ್ಟ ಭವಿಷ್ಯೊ ಕ್ರಿಯಿದ್ದುದೇ ನೈಜ ಕಾರಣವಲ್ಲ. ಯಾಕೆಂದರೆ ಪ್ರವಾದಿ ಮುಹಮೃದ್‌ರ ಜನನಕ್ಕಿಂತ ಎಷ್ಟೋ ವರ್ಷಗಳ 
ಹಿಂದೆಯೇ ಬರ್ನಾಬಾಸ್‌ರ ಜೈಬಲನ್ನು ಅವರು ತಿರಸ್ಕರಿಸಿದ್ದರು. ಬರ್ನಾಬಾಸ್‌ರ ಬೈಬಲ್‌ನ ಕ್ರೈಸ್ತರ ವಿರೋಧದ ನೈಜ ಕಾರಣವನ್ನು 
ತಿಳಿಯಲು ಸ್ನಲ್ಪ ವಿವರಣೆಯ ಅಗತ್ಯ ವಿದೆ. 

ಈಸಾರ ಆರಂಭದ ಶಿಷ್ಯರು ಅವರನ್ನು ಪ್ರವಾದಿಯೆಂದೇ ಭಾವಿಸಿದ್ದರು. ಅವರು ಮೂಸಾರ ಧರ್ಮಶಾಸ್ತ್ರ ಸ್ವದ ಹಿಂಬಾಲಕರಾಗಿದ್ದರು. 
ವಿಶ್ವಾಸ, ಶಿಷ್ಟಾಚಾರ ಮತ್ತು ಆರಾಧನಾ ಕರ್ಮಗಳಲ್ಲಿ ಅವರನ್ನು ಇಸ್ರಾಈಲರಿಗಿಂತ ಭಿನ್ನರೆಂದು ಪರಿಗಣಿಸಿರಲಿಲ್ಲ. ಯಹೂದಿಯರ ಮತ್ತು 
ಅವರ ಪರಸ್ಪರ ವ್ಯ ತ್ಯಾ ಸವು, ಅವರು ಈಸಾರನ್ನು ಮರು ಅಂಗೀಕರಿಸಿ ನಂಬಿದ್ದರು ಮತ್ತು ಯಹೂದಿಯರು ಮಸೀಹರೆಂಬುದನ್ನು 
ನಿರಾಕರಸುತ್ತಿದ್ದರೆಂದಷ್ಟೇ ಆಗಿತ್ತು. ಅನಂತರ ಸಂತ ಪೌಲನು ಈ ಕೂಟದಲ್ಲಿ ಸೇರಿದ ಬಳಿಕ, ಅವರು ರೋಮನರು, ಗ್ರೀಕರು ಮತ್ತು 
ಯಹೂದಿಯೇತರರನ್ನು ಈ ಧರ್ಮಕ್ಷೆ ೈ ಆಹ್ವಾನಿಸಲಾರಂಭಿಸಿದರು. ಇದಕ್ಕಾಗಿ ಅವರು ಈಸಾ(ಅ) ಸಮರ್ಪಿಸಿದ್ದ ಧರ್ಮಕ್ಕಿಂತ ಸಂಪೂರ್ಣ 
ಭಿನ್ನವಾದ ವಿಶ್ವಾಸ ಸಿದ್ಧಾಂತ ಮತ್ತು ಮೌಲ್ಯಗಳಿರುವಂಥ ಧರ್ಮವನ್ನು ಕ್ರೋಡೀಕರಿಸಿದನು. ವಸ್ತುತಃ ಸಂತ 'ಪೌಲನಿಗೆ ಈಸಾರ ಶಿಷ್ಯತ್ವ 
ಲಭಿಸಿರಲಿಲ್ಲ. ಈಸಾರ ಜೀವನ ಕಾಲದಲ್ಲಿ ಆತ ಅವರ ಕಡು ವೈರಿಯಾಗಿದ್ದನು. 

ಸಂತ ಪೌಲನು ಈಸಾರ ಬಳಿಕವೂ ವೈರಿಯಾಗಿದ್ದನು. ಅನಂತರ ಈ ಕೂಟದಲ್ಲಿ ಸೇರಿ ಒಂದು ಹೊಸ ಧರ್ಮವನ್ನು ಕಟ್ಟಿ 
ಬೆಳೆಸಲಾರಂಭಿಸಿದಾಗಲೂ ಅವನು ಅದಕ್ಕೆ ಆಧಾರವಾಗಿ ಈಸಾರ ವಚನಗಳ ಬದಲಿಗೆ ತನ್ನ ದಿವ್ಯದರ್ಶನ ಮತ್ತು ಜ್ಞಾನೋದಯವನ್ನು 
ಬಳಸಿದ್ದವು. ಹೊಸ ಧರ್ಮವನ್ನು ರಚಿಸುವಾಗ ಯಹೂದಿಯೇತರರಿಗೆ (Gentile) ಜಗತ್ತಿನಲ್ಲಿ ಮನ್ನಣೆ ದೊರಕಿಸುವುದೇ ಅವನ 
ಗುರಿಯಾಗಿತ್ತು. ಯಹೂದಿ ನಿಯಮಗಳಿಗಿಂತ ಭಿನ್ನವಾದ ಒಂದು ಕ್ರೈಸ್ತ ಧರ್ಮಸಂಹಿತೆಯನ್ನು ಅವನು ಸಾರಿದನು. ಅನ್ನಪಾನೀಯಗಳ 
ಬಗೆಗಿನ ಎಲ್ಲ ವಿಧಿ- ನಿಷೇಧಗಳನ್ನು ಅವನು ರದ್ದುಗೊಳಿಸಿದನು. ಯಹೂದಿಯರಿಗೆ ಅರೋಚಕವಾಗಿದ್ದ ಮುಂಜಿ ನಿಯಮವನ್ನು 
ಅನೂರ್ಜಿತಗೊಳಿಸಿದನು. ಈ ಸಾಸಿಮಹ್‌ ದೇವರು, ದೇವಪುತ್ರರು. ಅವರನ್ನು ಶಿಲುಬೆಗೇರಿಸಿ ಮಾನವ ಪುತ್ರರ ಆದಿ ಪಾಪಕ್ಕೆ ಪ್ರಾ. ಯತ್ರ 
ಮಾಡಿದರು, ಮುಂತಾದ ವಿಶ್ವಾಸ ಸಿದ್ಧಾಂತಗಳನ್ನು ರೂಪಿಸಿದನು. ಯಾಕೆಂದರೆ ಇಂಥ ಕಲ್ಪನೆಗಳು ಸಮಕಾಲೀನ ವಿಗ್ರ ಗ್ರಹಾರಾಧಕರ 
ಮನೋಸ್ಥಿತಿಗೆ ಸುಲಭದಲ್ಲಿ ್ಸಿಹೊಂದಿಕೊಳ್ಳುತ್ತತ್ತು. ಕ್ರಿಸ್ತನ ಪ್ರಾಥಮಿಕ ಶಿಷ್ಯರು ಈ ಬಿದ್‌ಅತ್‌(ವಿಕೃತ ಕಲ್ಪನೆ)ಗಳನ್ನು ವಿರೋಧಿಸಿದರು, ಆದರೆ 
ಸಂತ ಪೌಲನು ತೆರೆದ ಈ ಕವಾಟದ ಮೂಲಕ ಯಹೂದಿಯೇತರ ಕ್ರೈ ಸರು ಮಹಾ ಪ್ರವಾಹೆದೋಪಾದಿಯಲ್ಲಿ ಈ ಧರ್ಮದಲ್ಲಿ 
ಪ್ರವೇಶಿಸಿದರು. ಈಸಾರ ಆರಂಭದ ಬೆರಳೆಣಿಕೆಯ ಶಿಷ್ಯರಿಗೆ ಅದನ್ನು ಎದುರಿಸಲಾಗಲಿಲ್ಲ. ಆದರೂ ಮೂರನೇ ಶತಮಾನದ ಕೊನೆಯ 
ತನಕ ಈಸಾರ ದಿವ, ್ಯತ್ನವನ್ನು ನಿರಾಕರಿಸುವ ಧಾರಾಳ ಕ್ರೈಸ್ತರಿದ್ದರು. ಆದರೆ ನಾಲ್ಕನೇ ಶತಮಾನದ ಆರಂಭದಲ್ಲಿಸೇರಿದ (ಕ್ರಿ.ಶ.325) ನಿಕೇಯ 
(71110೩0೩) ಮಂಡಳಿಯಲ್ಲಿ ಪೌಲನ ವಿಶ್ವಾಸಗಳನ್ನು ಕ್ರೈ ಕೈಸ್ತ ಧರ್ಮದ ಅಧಿಕೃತ ಮತ್ತು ಅಂಗೀಕೃತ ವಿಶ್ವಾಸ ಸಿದ್ಧಾಂತಗಳೆಂಬ ಮಾನ್ಯತೆ 
ಪಡೆಯಿತು. ತರುವಾಯ ರೋಮ್‌ ಸಾಮ್ರಾಜ್ಯವೇ ಕೈಸ್ತ ಸ್ವಧರ್ಮ ಸ್ವೀಕರಿಸಿತು. ಸೀರುರ್‌ ಥಿಯೋಡಾಶ್ಯ ್ಯೈಸ್‌ನ ಕಾಲದಲ್ಲಿ ಕ್ರೈ ಸ್ತ ಧರ್ಮವು 
ರೋಮ್‌ ಸಾಮ್ರಾ ಜ್ಯ ದ ಅಧಿಕೃ: ತ ಧರ್ಮವಾಯಿತು. ಆ ಬಳಿಕ ಪ್ರ ಪ್ರಸ್ತುತ ವಿಶ್ವಾಸಗಳಿಗೆ ವಿರುದ್ಧವಾಗಿರುವ ಎಲ್ಲಧರ್ಮಗ್ರ ಗಳು ತಿರಸ್ಕ್ರ: ತ 
ಮತ್ತು ಆ ವಿಶ್ವಾಸಿಗಳಿಗೆ ಯೋಗ್ಯ ,ವಾಗಿರುವವುಗಳನ್ನು ಮಾತ್ರ ಅಧಿಕೃತವೆಂದು ಘೋಷಿಸುವುದು ಸ: ಹಜವಾಗಿದೆ. ಅಧಿಕೃತ ವರ್ತ 
ಒಂದು ಸಂಕಲನವನ್ನು ಆತ ಪ್ರಕಾಶನಗೊಳಿಸಿದನು. ತರುವಾಯ ಕ್ರಿ.ಶ. 382ರಲ್ಲಿಪ್ರೆ ನ್ಲಪೋಪ್‌ ಡಮಾಸಿಯಸ್‌ನ (02೫77೩5105) ಅಧ್ಯ ಕ್ಷತೆಯ 
ಸಭೆಯು ಅದನ್ನು MNS 5ನೇ ಶತಮಾನದಲ್ಲಿ ಪೋಪ್‌ ಗೆಲಾಸಿಯಸ್‌(Gelasius) ಈ ಸುವಾರ್ತೆಗಳನ್ನು ಅಧಿಕೃ ತವಂದು 
ಘೋಷಿಸಿ ನಕಲಿ ಸುವಾರ್ತೆಗಳ ಒಂದು ಯಾದಿ ಸಂದು ಆದರೆ ಧಾರ್ಮಿಕ ಗ್ರಂಥಗಳನ್ನು ಅಧಿಕೃತ ಮತ್ತು ನಕಲಿ ಎಂದು 
ನಿರ್ಣಯಿಸುವುದಕ್ಕೆ ಆಧಾರಗೊಳಿಸಿದ ಪೌಲನ ವಿಶ್ವಾಸಗ" ಪೈಕಿ ಯಾವುದನ್ನೂ ಈಸಾ ಮಸೀಹ್‌ ನೇರವಾಗಿ ನೀಡಿದ್ದವುಗಳೆಂದು ವಾದಿಸಲು 
ಯಾವೊಬ್ಬ ಕ್ಕೆ ಕ್ರೈಸ್ತ ವಿದ್ದಾಂಸನಿಗೂ ಎಂದೂ ಸಾಧ್ಯ ಎಲ್ಲ. ss ಹೊಸ ಒಡಂಬಡಿಕೆಯಲ್ಲಿ ಸೇರಿರುವ ಅಧಿಕೃತ ಸುವಾರ್ತೆಗಳಲ್ಲಿರುವ 


ಕಾಂಡ - 28 


61. ಅಸಫ್‌ 341 
ಯು 


ಯೇಸುವಿನದೆಂಬ ಯಾವೊಂದು ವಚನವೂ ಆ ವಿಶ್ವಾಸಗಳನ್ನು ಸಮರ್ಥಿಸುವುದಿಲ್ಲ. 

ಈ ಅಧಿಕೃತ ವಿಶ್ವಾಸಗಳಿಗೆ ವಿರುದ್ಧವಾಗಿದ್ದುದರಿಂದಲೇ ಬರ್ನಾಬಾಸನ ಬೈಬಲನ್ನು ತಿರಸ್ಕೃತ ಗ್ರಂಥಗಳ ಯಾದಿಯಲ್ಲಿಸೇರಿಸಲಾಯಿತು. 
ಅದರ ಕರ್ತೃ ಪುಸ್ತಕದ ಆರಂಭದಲ್ಲಿಯೇ ಅದನ್ನು ಬರೆದ ಉದ್ದೇಶಗಳನ್ನು ಹೀಗೆ ಸ್ಪಷ್ಟಪಡಿಸಿದ್ದಾನೆ: ಶೈತಾನನ ಮೋಸದಲ್ಲಿ ಸಿಲುಕಿ 
ಈಸಾರನ್ನು ದೇವ ಪುತ್ರನೆಂದು ಭಾವಿಸಿ, ಮುಂಜಿಯನ್ನು ಅನಗತ್ಯವೆಂದು ನಿರ್ಣಯಿಸಿ ನಿಷಿದ್ದ ಆಹಾರಗಳನ್ನು ಸಮ್ಮತಾರ್ಹಗೊಳಿಸಿದವರಲ್ಲಿ 
ಪೌಲನೂ ಸಿಲುಕಿದ್ದಾನೆ. ಅವರ ವಿಶ್ವಾಸವನ್ನು ಸರಿಪಡಿಸಬೇಕು. ಈಸಾರ ದಿವ್ಯ ಪವಾಡಗಳನ್ನು ನೋಡಿದ ಬಹುದೇವ ವಿಶ್ವಾಸಿಗಳಾದ 
ರೋಮನ್‌ ಸೈನಿಕರು ಅವರನ್ನು ದೇವಪುತ್ರನೆಂದು ಮೊದಲು ಹೇಳಲಾರಂಭಿಸಿದರೆಂದು ಬರ್ನಾಬಾಸ್‌ ವಿವರಿಸಿದ್ದಾರೆ. ಆ ಬಳಿಕ ಈ 
ರೋಗವು ಸಾಮಾನ್ಯ ಇಸ್ರಾಈಲರಿಗೂ ಹಬ್ಬಿತು. ಇದರಿಂದ ಈಸಾರಿಗೆ ಬಹಳ ಮುಜುಗರವಾಗಿತ್ತು. ತನ್ನ ಬಗೆಗಿನ ತಪ್ಪ ತಿಳುವಳಿಕೆಯನ್ನು 
ಉಗ್ರವಾಗಿ ಖಂಡಿಸಿ ಮತ್ತು ಪದೇ ಪದೇ ನಿರಾಕರಿಸಿದರು. ಅದರ ಪ್ರಚಾರಕರನ್ನು ಶಪಿಸಿದರು. ತರುವಾಯ ಯಹೂದಿಯರ ಈ 
ವಿಶ್ವಾಸವನ್ನು ತೊಲಗಿಸಲಿಕ್ಕಾಗಿ ಶಿಷ್ಯಂದಿರನ್ನು ನೇಮಿಸಿದರು. ತನ್ನ ಪ್ರಾರ್ಥನೆಯಿಂದ ಅವರ ಕರಗಳಲ್ಲಿಯೂ ತಾನು ತೋರಿದ ದಿವ್ಯ ಪವಾಡ 
ಪ್ರತ್ಯಕ್ಷವಾಯಿತು. ದಿವ್ಯ ಪವಾಡಗಳನ್ನು ತೋರಿಸುವವರು ದೇವರು ಅಥವಾ ದೇವಪುತ್ರರೆಂಬ ತಪ್ಪು ಭಾವನೆಯನ್ನು ನಿವಾರಿಸುವುದೇ 
ಅದರ ಉದ್ದೇಶವಾಗಿತ್ತು. ಈ ತಮ್ಮ ವಿಶ್ವಾಸವನ್ನು ತೀವ್ರವಾಗಿ ಖಂಡಿಸುವ ಈಸಾರ ವಿವರವಾದ ಉಪನ್ಯಾಸಗಳನ್ನು ಬರ್ನಾಬಾಸ್‌ 
ಉದ್ದರಿಸಿದ್ದಾರೆ. ಇಂಥ ತಪ್ಪು ಮೂಡ ವಿಶ್ವಾಸದ ಪ್ರಚಾರದಿಂದ ಅವರು ಎಷ್ಟೊಂದು ನೊಂದಿದ್ದರೆಂದು ಪದೇ ಪದೇ ಸ್ಪಷ್ಟಪಡಿಸಿದ್ದಾರೆ. 
ಮಸೀಹ್‌ರ ಶಿಲುಬೆ ಮರಣವನ್ನು ಬರ್ನಾಬಾಸ್‌ ಖಡಾಖಂಡಿತವಾಗಿ ನಿರಾಕರಿಸಿದ್ದಾರೆ. ಅವರು ಘಟನೆಯ ಪ್ರತ್ಯಕ್ಷ, 5 ಸಾಕ್ಷ ವನ್ನು ಹೀಗೆ 
ವಿವರಿಸಿದ್ದಾರೆ. ಯಹೂದಿಯರ ಪ್ರಧಾನ ಪುರೋಹಿತನಿಂದ ಲಂಚ ಪಡೆದು ಯಹೂದನು, ಈಸಾರ ಬಂಧನಕ್ಕಾಗಿ ಯೋಧರನ್ನು 
ಕರೆತಂದಾಗ ದೇವನ ಆಜ್ಞೆಯಂತೆ ನಾಲ್ಡರು ದೇವಚರರು ಅವರನ್ನು ಮೇಲೆತ್ತಿದ್ದರು. ದೇವ ಮತ್ತು ಈಸಾರಂಥ ರೂಪ ಮತ್ತು ಧ್ವನಿಯನ್ನೂ 
ಯಹೂದನಿಗೆ ನೀಡಿದನು. ಅವನನ್ನು ಶಿಲುಬೆಗೇರಿಸಲಾಯಿತೇ ವಿನಾ ಈಸಾರನ್ನಲ್ಲ. ಹೀಗೆ ಬರ್ನಾಬಾಸ್‌ನ ಬೈಬಲ್‌ ಪೌಲರ ಕ್ರೈಸ್ತ 
ಧರ್ಮದ ಮೂಲವನ್ನು ಕಡಿದು ಕುರ್‌ಆನಿನ ಹೇಳಿಕೆಯನ್ನು ದೃಢಪಡಿಸಿತು. ಈ ಹೇಳಿಕೆಗಳಿಂದಾಗಿಯೇ ಕುರ್‌ಆನ್‌ ಅವಶೀರ್ಣವಾಗುವ 
115 ವರ್ಷಗಳ ಹಿಂದೆಯೇ ಕ್ರೈಸ್ತ ವಿಬ್ದಾಂಸರು ಬರ್ನಾಬಾಸ್‌ನ ಸುವಾರ್ತೆಗಳನ್ನು ತಿರಸ್ಕರಿಸಿದ್ದರು. 

xii) ಬರ್ನಾಬಾಸ್‌ರ ಸುವಾರ್ತೆಯು ಅಂಗೀಕೃತ 4 ಸುವಾರ್ತೆಗಳಿಗಿಂತ ಅಧಿಕೃತವಾದುದು ಈ ಚರ್ಚೆಯಿಂದ ಸ್ಪಷ್ಟವಾಯಿತು. 
ತುಲನಾತ್ಮಕವಾಗಿ ಈಸಾ ಮಸೀಹರ ಸಂದೇಶ, ಚರ್ಯೆ ಮತ್ತು ವಚನಗಳ ನೈಜ ವ್ಯಾಖ್ಯೆ ಇದೇ ಆಗಿವೆ. ಈಸಾ ಮಸೀಹರ ಮೂಲ 
ಸಂದೇಶಗಳನ್ನು ತಿಳಿಯುವ ಅವಕಾಶ ಲಭಿಸಿಯೂ ಮೊಂಡು ಹಠದಿಂದ ಅದನ್ನು ಕಳೆದುಕೊಂಡಿರುವುದು ಕ್ರೈಸ್ತರ ದೌರ್ಭಾಗ್ಯವೆಂದೇ ಹೇಳ 
ಬೇಕಾಗಿದೆ. ಇನ್ನು ನಾವು ಅಂತ್ಯಪ್ರವಾದಿಯ ಕುರಿತು ಮಸೀಹ್‌ರಿಂದ ಬರ್ನಾಬಾಸ್‌ ವರದಿ ಮಾಡಿರುವ ನುಡಿಗಳನ್ನು ನಿಸ್ಸಂಕೋಚವಾಗಿ 
ಉದ್ಧರಿಸಬಹುದು, ಈ ನುಡಿಗಳಲ್ಲಿ ಈಸಾರು ಕೆಲವೊಮ್ಮೆ ಪ್ರವಾದಿಯ ಹೆಸರು ಹೇಳುತ್ತಾರೆ. ಕೆಲವೆಡೆಗಳಲ್ಲಿ ದೇವಪ್ರವಾದಿ ಮತ್ತು 
ಇತರೆಡೆಗಳಲ್ಲಿ ಮಸೀಹ್‌ ಎಂದಿದ್ದಾರೆ. ಕೆಲವೆಡೆಗಳಲ್ಲಿ "ಲಾಇಲಾಹ್‌ ಇಲ್ಲಲ್ಲಾಹ್‌ ಮುಹಮ್ಮದರ್ರಸೂಲುಲ್ಲಾಹ್‌' ಎಂಬ ನಮ್ಮ ವಚನಗಳಿವೆ. 
ಕೆಲವೆಡೆಗಳಲ್ಲಿ ಪ್ರಶಂಸಾರ್ಹ (6118010) ಎಂದಿದೆ. ಆ ಎಲ್ಲಾ ವಚನಗಳನ್ನು ಇಲ್ಲಿ ಉದ್ದರಿಸಲು ಕಷ್ಟಸಾಧ್ಯ. ವಿವಿಧೆಡೆಗಳಲ್ಲಿ ವಿಭಿನ್ನ 
ಶೈಲಿ ಮತ್ತು ಸಂದರ್ಭಗಳಲ್ಲಿ ಬಂದ ಅವುಗಳನ್ನು ಒಂದು ಕಿರು ಹೊತ್ತಗೆಯಾಗಿ ಸಂಗ್ರಹಿಸಬಹುದು. ಕೆಲವು ಉದಾಹರಣೆಗಳನ್ನು ಮಾತ್ರ 
ಇಲ್ಲಿ ಉದ್ದರಿಸಲಾಗಿದೆ: 

""ಅಲ್ಲಾಹನು ಈ ಲೋಕಕ್ಕೆ ಕಳುಹಿಸಿದ 1,44,000 ಪ್ರವಾದಿಗಳೆಲ್ಲರೂ ಅಸ್ಪಷ್ಟವಾಗಿ ಮಾತಾಡಿದರು. ಆದರೆ ನನ್ನ ಬಳಿಕ ಎಲ್ಲ 
ಪ್ರವಾದಿಗಳ ಮತ್ತು ಮಹಾಪುರುಷರ ಪ್ರಕಾಶವಾಗಿ ಆಗಮಿಸುವವನು ಎಲ್ಲ ಪ್ರವಾದಿಗಳ ಅಂಧಕಾರದ ಸಂದೇಶಗಳ ಮೇಲೆ ಬೆಳಕು 
ಚೆಲ್ಲುವನು. ಯಾಕೆಂದರೆ ಅವನು ದೇವಸಂದೇಶವಾಹಕನಾಗಿದ್ದಾನೆ.'' (ಅಧ್ಯಾಯ: 17) 

ಫರಿಸಾಯರು ಮತ್ತು ಲೇವಿಯರು ಕೇಳಿದರು: ನೀನು ಮಸೀಹ್‌ ಅಲ್ಲ ಏಲಿಯನೂ ಅಲ್ಲ. ಬೇರೊಬ್ಬ ಪ್ರವಾದಿ ಎಂದಾದರೆ 
ನೀನು ಹೊಸ ಬೋಧನೆಗಳನ್ನು ನೀಡುವುದೇಕೆ? ನಿನ್ನನ್ನು ಮಸೀಹರಿಗಿಂತ ದೊಡ್ಡವನೆಂದು ತೋರಿಸುವುದೇಕೆ? ಈಸಾ ಹೀಗೆ ಉತ್ತರಿಸಿದರು: 
ದೇವನು ಹೇಳಬಯಸುವುದನ್ನು ನಾನು ಹೇಳುತ್ತೇನೆ. ದೇವನು ಪ್ರತ್ಯಕ್ಷಗೊಳಿಸುವ ದಿವ್ಯಪವಾಡಗಳನ್ನು ನನ್ನ ಮೂಲಕ ತೋರಿಸುತ್ತಾನೆ. 
ಅನ್ಯಥಾ ನೀವು ಹೇಳುವ ಆ ಮಸೀಹನಿಗಿಂತ ದೊಡ್ಡವನೆಂದು ಪರಿಗಣಿಸಲು ನಾನು ಅರ್ಹನಾಗುವುದಿಲ್ಲ. ನೀವು ಮಸೀಹ ಎಂದು 
ಹೇಳುವ ಆ ದೇವ ಸಂದೇಶವಾಹಕನ ದಾಸನಾಗಲು ಅಥವಾ ಅವನ ಚಪ್ಪಲಿಯ ಭಾರ ಬಿಚ್ಚಲಿಕ್ಕೂ ನಾನು ಅರ್ಹನಲ್ಲ, ಅವನು ನನಗಿಂತ 
ಮುಂಚೆ ಸೃಷ್ಟಿಸಲಿಟ್ಟವನು, ನನ್ನ ಬಳಿಕ ಆಗಮಿಸುವವನು ಮತ್ತು ಸತ್ಯಸಂದೇಶವನ್ನು ತರುವವನಾಗಿದ್ದಾನೆ. ಆದ್ದರಿಂದ ಅವನ ಧರ್ಮವು 
ಅನಶ್ವರವಾಗಿದೆ. (ಅಧ್ಯಾಯ: 42) 

ನಾನು ನಿಮ್ಮೊಡನೆ ಖಚಿತವಾಗಿ ಹೇಳುತ್ತಿದ್ದೇನೆ- ಈ ಹಿಂದೆ ಆಗಮಿಸಿದ ಪ್ರತಿಯೊಬ್ಬ ಪ್ರವಾದಿಯೂ ಆಯಾ ಜನಾಂಗಕ್ಕೆ ಅಲ್ಲಾಹನ 


ಕಾಂಡ - 28 


342 ತಪ್ಪೀಮುಲ್‌ ಕುರ್‌ಆನ್‌ 


ಕೃಪೆಯ ಚಿಹ್ನೆಯಾಗಿ ಹುಟ್ಟು ಬಂದಿದ್ದರು. ಅದ್ದರಿಂದ ಆ ಪ್ರವಾದಿಯ ಮಾತುಗಳು ಅವರನ್ನು ನೇಮಿಸಿದ್ದ ಜನತೆಯಲ್ಲಿಮಾತ್ರ ಪಸರಿಸಿತ್ತು. 
ಆದರೆ ದೇವ ಸಂದೇಶವಾಹಕನು ಆಗತನಾಗುವಾಗ ದೇವನು ತನ್ನ ಹಸ್ತದ ಮುದ್ರೆಯನ್ನು ಅವನಿಗೆ ನೀಡುವನು. ಎಲ್ಲಿಯವರೆಗೆಂದರೆ ಅವನ 
ಶಿಕ್ಷಣವನ್ನು ಪಡೆಯುವ ಜಗತ್ತಿನ ಎಲ್ಲರಿಗೂ ಮೋಕ್ಷ ಮತ್ತು ಕೃಪೆ ಲಭಿಸುವುದು. ಅವನು ನಾಸ್ತಿಕರ ಮೇಲೆ ಅಧಿಕಾರ ಹೊಂದಿ, 
ವಿಗ್ರಹಾರಾಧಕರನ್ನು ಅಣಗಿಸಿ ಶೈತಾನನನ್ನು ದಿಗ್ಯಾ ಂತಗೊಳಿಸುವನು. ತನ್ನಮುಂದಿರುವ ಶಿಷ್ಯರೊಂದಿಗೆ ಸುದೀರ್ಥ ಸಂಭಾಷಣೆ ನಡೆಸುವನು. 
ಅವನು ಬನೀ ಇಸ್ಮಾಈಲರಿಂದ ಬರುವನು ಎಂದು ಈಸಾ(ಅ) ಹೇಳಿದ್ದಾರೆ. (ಅಧ್ಯಾಯ: 43) 

ಆದ್ದರಿಂದ ನಾನು ನಿಮ್ಮೊಡನೆ ಹೇಳುತ್ತೇನೆ, ದೇವ ಸಂದೇಶವಾಹಕನು ಮಹಾಪ್ರಭೆಯಾಗಿದ್ದಾನೆ. ಅವನಿಂದ ದೇವನು ಸೃಷ್ಟಿಸಿದ 
ಹೆಚ್ಚಿನೆಲ್ಲ ವಸ್ತುಗಳೂ ಸೌಭಾಗ್ಯಶಾಲಿಯಾಗುತ್ತವೆ. ಯಾಕೆಂದರೆ ಅವನು ಬೋಧನೆ, ಉಪದೇಶ, ಜ್ಞಾನ, ಶಕ್ತಿ, ಭಯ, ಪ್ರೀತಿ, ದೃಢತೆ, 
ಕರುಣೆ, ಭಯಭಕ್ಷಿ, ಮಾನ್ಯತೆ ಮತ್ತು ಸಹನೆಯ ಆತ್ಮದಿಂದ ಅಲಂಕೃತನಾಗಿರುತ್ತಾನೆ. ದೇವಸೃಷ್ಟಿಗಳಲ್ಲಿ ಈ ಚೇತನವನ್ನು ಕರುಣಿಸಿರುವ 
ಎಲ್ಲ ವಸ್ತುಗಳಿಗಿಂತ ಮೂರು ಪಟ್ಟು ದೇವನಿಂದ ಅವನು ಪಡೆದಿದ್ದಾನೆ. ಅವನು ಭೂಮಿಗೆ ಬರುವ ಕಾಲವು ಅನುಗ್ರಹೀತವಾಗಿರುವುದು. 
ಖಚಿತವಾಗಿ ತಿಳಿಯಿರಿ. ಎಲ್ಲ ಪ್ರವಾದಿಗಳು ಅವನನ್ನು ನೋಡಿರುವಂತೆಯೇ ನಾನೂ ಅವನನ್ನು ನೋಡಿ ಗೌರವಿಸಿದ್ದೇನೆ. ಅವನ ಆತ್ಮವನ್ನು 
ನೋಡಿಯೇ ದೇವನು ಅವನಿಗೆ ಪ್ರವಾದಿತ್ವವನ್ನು ನೀಡಿದ್ದಾನೆ. ಓ ಮುಹಮ್ಮದ್‌, ದೇವನು ನಿನ್ನ ಜತೆಗಿರಲಿ, ನನ್ನನ್ನು ನಿನ್ನ ಚಪ್ಪಲಿಯ 
ಭಾರವನ್ನು ಬಿಚ್ಚಲು ಅರ್ಹಗೊಳಿಸಲಿ, ಆ ಪದವಿ ಗಳಿಸಿದರೂ ನಾನೋರ್ವ ಬಹುದೊಡ್ಡ ಪ್ರವಾದಿ ಮತ್ತು ಪುಣ್ಯ ಪ್ರವಾದಿಯಾಗು 
ತ್ತೇನೆ. (ಅಧ್ಯಾಯ: 44) 

(ನನ್ನ ನಿರ್ಗಮನಕ್ಕಾಗಿ) ನಿಮ್ಮ ಮನಸ್ಸು ಖಿನ್ನವಾಗಬೇಕಾಗಿಲ್ಲ. ಹೆದರಬೇಕಾಗಿಲ್ಲ. ನಿಮ್ಮನ್ನು ನಾನು ಸೃಷ್ಟಿಸಿಲ್ಲ, ದೇವನು ನಿಮ್ಮ 
ಸೃಷ್ಟಿಕರ್ತ. ಅವನು ನಿಮ್ಮನ್ನು ಕಾಪಾಡುತ್ತಾನೆ. ನಾನು ಕೇವಲ ಮೋಕ್ಷಕ್ಕಾಗಿ ಬರುವ ದೇವ ಸಂದೇಶವಾಹಕನಿಗೆ ಈ ಭೂಮಿಯಲ್ಲಿ ದಾರಿ 
ಸುಗಮಗೊಳಿಸಲಿಕ್ಕಾಗಿ ಬಂದಿರುತ್ತೇನೆ. ಅಂಡ್ರಯೋಸ್‌ ಹೇಳಿದನು: ಗುರೂ, ನಮಗೆ ಅವನನ್ನು ಗುರುತಿಸಲಿಕ್ಕಾಗಿ ಅವನ ಲಕ್ಷಣಗಳನ್ನು 
ತಿಳಿಸು... ಈಸಾ ಹೇಳಿದನು: ಅವನು ನಿಮ್ಮ ಕಾಲದಲ್ಲಿ ಬರಲಾರನು. ನಿಮ್ಮ ಕಾಲದ ಸ್ವಲ್ಪ ಅನಂತರ ಬರುವನು. ಅಂದು ನನ್ನ 
ಸುವಾರ್ತೆಯು, ಕೇವಲ 30 ವಿಶ್ವಾಸಿಗಳಿಗೆ ಸೀಮಿತವಾಗಿರುವ ರೀತಿಯಲ್ಲಿ ಕ್ಷೀಣಿಸಿರುವುದು. ಆಗ ದೇವನು ತನ್ನ ಕೃಪೆಯಿಂದ ಪ್ರವಾದಿಯನ್ನು 
ಕಳುಹಿಸುವನು. ಅವನ ತಲೆಯ ಮೇಲೆ ಶುಭ್ರ ಮೋಡಗಳು ನೆರಳು ಹಾಸುವವು. ಅದರಿಂದ ಅವನು ದೇವನಿಂದ ನೇಮಕಗೊಂಡವನೆಂದು 
ತಿಳಿಯುವುದು. ಅವನಿಂದ ಲೋಕಕ್ಕೆ ದೇವನ ಕುರಿತು ಜ್ಞಾನ ಲಭಿಸುವುದು. ಅವನು ನಾಸ್ತಿಕರ ವಿರುದ್ಧ ಪ್ರಚಂಡ ಬಲದಿಂದ ಬರುವನು, 
ಭೂಮಿಯಿಂದ ವಿಗ್ರಹಾರಾಧನೆಯನ್ನು ಅಳಿಸುವನು. ನನಗೆ ಅವನ ಕುರಿತು ಬಹಳ ಸಂತೋಷವಿದೆ. ಯಾಕೆಂದರೆ, ಅವನಿಂದ ನಮ್ಮ 
ದೇವನು ಪರಿಚಿತವಾಗಿ ಮತ್ತು ಸ್ತುತಿಸಲ್ಪಡುವನು. ನನ್ನ ಸತ್ಯವು ಜಗತ್ತಿಗೆ ತಿಳಿಯುವುದು. ನನ್ನನ್ನು ಮಾನವನಿಗಿಂತ ಮಿಗಿಲೆಂದು 
ಪರಿಗಣಿಸುವವರ ವಿರುದ್ಧ ಪ್ರತೀಕಾರ ತೀರಿಸುವನು. ಅವನು ಸಕಲ ಪ್ರವಾದಿಗಳು ತಂದ ಸತ್ಯಗಳಿಗಿಂತ ಹೆಚ್ಚು ಸ್ಪಷ್ಟವಾದ ಸತ್ಯಗಳೊಂದಿಗೆ 
ಆಗಮಿಸುವನು. (ಅಧ್ಯಾಯ: 72) 

ಯರೂಸಲೇಮ್‌ನ ಶಲಮೋನ್‌ ದೇವಾಲಯದಲ್ಲಿ ದೇವನ ಒಪ್ಪಂದವಾಗಿತ್ತು. ಬೇರೆಲ್ಲಿಯೂ ಅಲ್ಲ. ಆದರೆ ನನ್ನ ವಚನವನ್ನು 
ನಂಬಿರಿ. ಯಾಕೆಂದರೆ ದೇವನು ಅವನ ಕರುಣೆಯನ್ನು ಬೇರೊಂದು ನಗರದಲ್ಲಿ ಇಳಿಸುವ ಕಾಲ ಬರುತ್ತಿದೆ. ಆ ಬಳಿಕೆ ಎಲ್ಲೆಡೆ ಅವನ ನೈಜ 
ಆರಾಧನೆ ನಡೆಯುವುದು. ದೇವನು ತನ್ನ ಕರುಣೆಯಿಂದ ಎಲ್ಲ ಸ್ಥಳದಲ್ಲಿಯೂ ಸರಿಯಾದ ನಮಾರುನ್ನು ಸ್ವೀಕರಿಸುವನು... ವಸ್ತುತಃ 
ನನ್ನನ್ನು ಇಸ್ರೇಲ್‌ ಜನಾಂಗಕ್ಕೆ ಮೋಕ್ಷದಾಯಕ ಪ್ರವಾದಿಯಾಗಿ ನೇಮಿಸಲಾಗಿದೆ. ಆದರೆ ನನ್ನ ಬಳಿಕ ದೇವನು ನೇಮಿಸಲಿರುವ ಮಸೀಹನು 
ಅಖಿಲ ಜಗತ್ತಿಗಿರುವವನಾಗಿದ್ದಾನೆ. ಅದಕ್ಕಾಗಿಯೇ ಅಲ್ಲಾಹನು ಅಖಿಲ ಜಗತ್ತನ್ನು ಸೃಷ್ಟಿಸಿದ್ದಾನೆ. ಅಂದು ಜಗತ್ತಿನಾದ್ಯಂತ ದೇವನನ್ನು 
ಆರಾಧಿಸಲಾಗುವುದು. ಅವನ ಅನುಗ್ರಹ ಸುರಿಯುವುದು. (ಅಧ್ಯಾಯ:83) 

(ಯೇಸು ಪ್ರಧಾನ ಪುರೋಹಿತನೊಡನೆ ಹೇಳಿದನು) ನನ್ನ ಪ್ರಾಣವು ಯಾರ ಹಸ್ತದಲ್ಲಿದೆಯೋ ಆ ದೇವನಾಣೆ! ಜಗತ್ತಿನ ಎಲ್ಲ 
ಜನರೂ ನಿರೀಕ್ಷಿಸುತ್ತಿರುವ ಮಸೀಹ ನಾನಲ್ಲ, "ನಿನ್ನ ಸಂತತಿಯಿಂದ ಭೂಮಿಯ ಎಲ್ಲಜನತೆಯೂ ಸಮೃದ್ಧವಾಗಲಿದೆ.'' (ಆದಿಕಾಂಡ(28:18) 
ಎಂದು ದೇವನು ನಮ್ಮ ಪಿತ ಇಬ್ರಾಹೀಮರಿಗೆ ಮಾತು ಕೊಟ್ಟಿದ್ದ ಆ ಮಸೀಹನೂ ನಾನಲ್ಲ, ಆದರೆ ದೇವನು ನನ್ನನ್ನು ಭೂಲೋಕದಿಂದ 
ಹಿಂದಕ್ಕೆ ಕರೆದಾಗ ಧರ್ಮಭ್ರಷ್ಟರು ನನ್ನನ್ನು ದೇವ ಮತ್ತು ದೇವ ಪುತ್ರನೆಂದು ನಂಬುವಂತೆ ಶೈತಾನನು ಬಂಡಾಯವೆಬ್ಬಿಸುವನು. ಹೀಗೆ 
ನನ್ನ ವಚನ ಮತ್ತು ಉಪದೇಶಗಳು ಅಳಿದು ಹೋಗುವವು. ಕೇವಲ 30 ವಿಶ್ವಾಸಿಗಳಿರುವುದೂ ದುಸ್ತರವಾಗುವುದು. ಆಗ ಅಲ್ಲಾಹನು 
ಭೂಮಿಯ ಮೇಲೆ ಕೃಪೆ ತೋರುವನು. ಅವನ ಪ್ರವಾದಿಯನ್ನು ಕಳುಹಿಸುವನು. ಜಗತ್ತಿನ ಈ ಎಲ್ಲ: ವಸ್ತುಗಳನ್ನು ಅಲ್ಲಾಹನು ಅವನಿಗಾಗಿಯೇ 
ಸೃಷ್ಟಿಸಿದ್ದಾನೆ. ಅವನು ದಕ್ಷಿಣದಿಂದ ಪ್ರಬಲನಾಗಿ ಬರುವನು ಮತ್ತು ವಿಗ್ರಹಗಳನ್ನೂ ವಿಗ್ರಹಾರಾಧಕರನ್ನು ನಾಶ ಪಡಿಸುವನು. ಮಾನವರ 
ಮೇಲೆ ಶೈತಾನನು ಸಾಧಿಸಿದ ಅಧಿಕಾರವನ್ನು ತೊಲಗಿಸಿ ಅವನು ಆತನಲ್ಲಿ ವಿಶ್ವಾಸವಿರಿಸುವ ಜನರ ಮೋಕ್ಷಕ್ಕಾಗಿ ದೇವಾನುಗ್ರಹವನ್ನು 


ಕಾಂಡ - 28 


61. ಅಸಫ್‌ 343 


ತರುವನು. ಅವನ ಮಾತುಗಳನ್ನು ಪಾಲಿಸುವವರಿಗೆ ಶುಭವಿದೆ. (ಅಧ್ಯಾಯ: 96) 

ಪ್ರಧಾನ ಪುರೋಹಿತ ಕೇಳಿದನು: ಆ ದೇವ ಸಂದೇಶವಾಹಕನ ಬಳಿಕ ಬೇರೆ ಪ್ರವಾದಿಗಳು ಬರುವರೇ? ಆಗ ಯೇಸು ಹೇಳಿದನು: 
ಅವನ ಬಳಿಕ ಅಲ್ಲಾಹನ ಸತ್ಯ ಪ್ರವಾದಿಗಳು ಬರಲಾರರು. ಆದರೆ ಅನೇಕ ಮಿಥ್ಯ ಪ್ರವಾದಿಗಳು ಬರುವರು. ಆ ಬಗ್ಗೆ ನನಗೆ ದುಃಖವಿದೆ. 
ಯಾಕೆಂದರೆ ಶೈತಾನನು ದೇವನ ನ್ಯಾಯಪೂರ್ಣ ತೀರ್ಮಾನದಿಂದ ಅವರನ್ನು ಎಬ್ಬಿಸುವನು. ಅವರು ನನ್ನ ಇಂಜೀಲ್‌ನ ತೆರೆಮರೆಯಲ್ಲಿ 
ತಮ್ಮನ್ನು ಅಡಗಿಸಿಕೊಳ್ಳುವರು. (ಅಧ್ಯಾಯ: 97) 

ಪ್ರಧಾನ ಪುರೋಹಿತ ಕೇಳಿದನು: ಆ ಮಸೀಹನನ್ನು ಯಾವ ಹೆಸರಿನಿಂದ ಕರೆಯಲಾಗುವುದು? ಅವನ ಆಗಮನವನ್ನು ಸೂಚಿಸುವ 
ಲಕ್ಷಣಗಳು ಯಾವುವು? ಆಗ ಯೇಸು ಹೀಗೆ ಉತ್ತರಿಸಿದನು: ಆ ಮಸೀಹನ ಹೆಸರು ಪ್ರಶಂಸಾರ್ಹನು ಎಂದಾಗಿರುವುದು. ಯಾಕೆಂದರೆ 
ದೇವನು ಅವನ ಆತ್ಮವನ್ನು ಸೃಷ್ಟಿಸಿದಾಗಲೇ ಅವನಿಗೆ ಆ ಹೆಸರನ್ನು ಇರಿಸಿದ್ದನು. ಅಲ್ಲಿ ಅವನನ್ನು ವಿಶೇಷ ಪ್ರಭಾವದಲ್ಲಿ ಇರಿಸಲಾಗಿತ್ತು. 
ಅಲ್ಲಾಹ್‌ ಹೇಳಿದನು, ""ಓ ಮುಹಮ್ಮದ್‌! ಕಾಯುತ್ತಲಿರಿ. ಯಾಕೆಂದರೆ, ನಿಮಗಾಗಿಯೇ ನಾನು ಸ್ವರ್ಗ, ಭೂಲೋಕ ಮತ್ತು ಅನೇಕ 
ಸೃಷ್ಟಿಗಳನ್ನು ನಿರ್ಮಿಸಿದ್ದೇನೆ. ಅದನ್ನು ನಿನಗೆ ಕೊಡುಗೆ ನೀಡಲಾಗುವುದು. ನಿನ್ನನ್ನು ಗೌರವಿಸುವವರು ಅನುಗ್ರಹೀತರಾಗುವರು. ನಿನ್ನನ್ನು 
ಶಪಿಸುವವರು ಶಾಪಗ್ರಸ್ತರಾಗುವರು. ನಾನು ನಿನ್ನನ್ನು ಭೂಲೋಕಕ್ಕೆ ಕಳುಹಿಸುವಾಗ ನನ್ನ ಮೋಕ್ಷದಾಯಕ ಸಂದೇಶವಾಹಕನಾಗಿ ಕಳುಹಿಸುವೆನು. 
ನಿನ್ನ ಮಾತು ಸತ್ಯವಾಗಿರುವುದು. ಭೂಮಿ ಆಕಾಶಗಳು ತೊಲಗಿದರೂ ನಿನ್ನ ಧರ್ಮ ತೊಲಗಲಾರದು. ಅವನು ಪಾವನ ನಾಮವು 
"ಮುಹಮ್ಮದ್‌' ಎಂದಾಗಿದೆ.'' (ಅಧ್ಯಾಯ: 97) 

ಬರ್ನಾಬಾಸ್‌ ಬರೆಯುತ್ತಾರೆ: ಒಮ್ಮೆ ಈಸಾ ತನ್ನ ಶಿಷ್ಯರ ಮುಂದೆ ಹೀಗೆ ಹೇಳಿದನು, "ನನ್ನ ಶಿಷ್ಯರಲ್ಲೋರ್ವನು (ಅದು ಯಹೂದ 
ನೆಂದು ಅನಂತರ ಬಹಿರಂಗವಾಯಿತು.) ನನ್ನನ್ನು 30 ಬೆಳ್ಳಿ ನಾಣ್ಯಗಳ ಬದಲಿಗೆ ವೈರಿಗಳಿಗೆ ಒಪ್ಪಿಸುವನು.' ಅನಂತರ ಹೀಗೆಂದನು, "ನನ್ನನ್ನು 
ಮಾರಿದಾತನೇ ನನ್ನ ಹೆಸರಲ್ಲಿವಧಿಸಲ್ಪಡುವನೆಂದು ನನಗೆ ಖಾತ್ರಿಯಿದೆ. ಯಾಕೆಂದರೆ ಅಲ್ಲಾಹನು ನನ್ನನ್ನು ಭೂಮಿಯಿಂದ ಮೇಲಕ್ಕೆತ್ತುವನು. 
ಆ ವಂಚಕನ ರೂಪವು ಎಲ್ಲರಿಗೂ ನನ್ನಂತೆಯೇ ಕಾಣುವುದು. ಎಲ್ಲರೂ ಅದು ನಾನೇ ಎಂದು ಭಾವಿಸುವರು. ಹೀಗೆ ಅವನು 
ದುರ್ಮರಣಕ್ಕೊಳಗಾದರೂ ಕೆಲಕಾಲ ನನ್ನನ್ನು ನಿಂದಿಸಲಾಗುವುದು. ಆದರೆ ದೇವನ ಪವಿತ್ರ ಪ್ರವಾದಿಯಾಗಿರುವ ಮುಹಮ್ಮದ್‌ ಬಂದಾಗ 
ನನ್ನ ಮೇಲಿನ ಕಳಂಕ ತೊಲಗುವುದು. ನಾನು ಆ ಮಸೀಹನ ಸತ್ಯತೆಯನ್ನು ದೃಢೀಕರಿಸುತ್ತಿರುವುದರಿಂದ ದೇವನು ಆ ರೀತಿ ಮಾಡುವನು. 
ಅವನು ಅದಕ್ಕೆ ಬಹುಮಾನವಾಗಿ ನಾನು ಜೀವಂತವಿದ್ದೇನೆ ಮತ್ತು ಆ ಅವಮಾನಕಾರೀ ಮರಣದೊಂದಿಗೆ ನನಗೆ ಯಾವ ಸಂಬಂಧವೂ 
ಇಲ್ಲವೆಂದು ಜನರು ಅರಿಯುವಂತೆ ಮಾಡುವನು.' (ಅಧ್ಯಾಯ: 113) 

(ಯೇಸು ಶಿಷ್ಯರೊಡನೆ ಹೇಳಿದನು), "ನಿಶ್ಚಯವಾಗಿಯೂ ನಾನು ನಿಮ್ಮೊಡನೆ ಹೇಳುತ್ತೇನೆ. ಮೂಸಾರ ಗ್ರಂಥದಿಂದ ಸತ್ಯವನ್ನು 
ವಿರೂಪಗೊಳಿಸುತ್ತಿದ್ದರೆ ದೇವನು ನಮ್ಮ ಪಿತ ದಾವೂದರಿಗೆ ಇನ್ನೊಂದು ಗ್ರಂಥವನ್ನು ನೀಡುತ್ತಿರಲಿಲ್ಲ. ದಾವೂದರ ಗ್ರಂಥವನ್ನು 
ವಿರೂಪಗೊಳಿಸಲಾಗದಿರುತ್ತಿದ್ದರೆ ದೇವನು ನನಗೆ ಇಂಜೀಲನ್ನು ಕೊಡುತ್ತಿರಲಿಲ್ಲ ಯಾಕೆಂದರೆ ಮಹಾದೇವನಾದ ನಮ್ಮ ದೇವನು 
ಬದಲಾಗುವವನಲ್ಲ, ಅವನು ಸಕಲ ಮಾನವರಿಗೆ ಒಂದೇ ಸಂದೇಶವನ್ನು ನೀಡಿದ್ದಾನೆ. ಆದ್ದರಿಂದ ಅಲ್ಲಾಹನ ಪ್ರವಾದಿಯು ದೇವರಹಿತ 
ಜನರು ನನ್ನ ಗ್ರಂಥವನ್ನು ಕಲುಷಿತಗೊಳಿಸಿದ ಎಲ್ಲಾ ವಿಷಯಗಳನ್ನು ಸರಿಪಡಿಸಲಿಕ್ಕಾಗಿ ಬರುವರು.' (ಅಧ್ಯಾಯ: 124) 

ಈ ಸ್ಪಷ್ಟ ಮತ್ತು ಸಮಗ್ರ ಭವಿಷ್ಯೋಕ್ತಿಯಿಂದ ವಾಚಕನ ಮನದಲ್ಲಿ ಪ್ರಥಮ ದೃಷ್ಟಿಯಲ್ಲಿಮೂರು ವಿಷಯಗಳು ನಿಚ್ಚಳವಾಗುತ್ತದೆ. 
1) ತಾನು ಮಸೀಹನೆಂಬುದನ್ನು ಈಸಾ(ಅ) ನಿರಾಕರಿಸುತ್ತಾರೆ. 11) ಕೇವಲ ಈ ವಚನಗಳನ್ನು ಮಾತ್ರವಲ್ಲ. ಈ ಸುವಾರ್ತೆಯ ಅನೇಕ ಕಡೆ 
ಗಳಲ್ಲಿಯೂ ಅಂತ್ಯ ಪ್ರವಾದಿಯ ಅರಬೀ ಹೆಸರನ್ನು ದಾಖಲಿಸಲಾಗಿದೆ. ಆದರೆ ಬರಲಿರುವ ಪ್ರವಾದಿಯ ನೈಜ ಹೆಸರನ್ನು ಬಹಿರಂಗಪಡಿಸು 
ವುದು ಪ್ರವಾದಿ ವಚನಗಳ ಸಾಮಾನ್ಯ ರೀತಿಯಲ್ಲ. ii) ಅದರಲ್ಲಿ ಮುಹಮ್ಮರನ್ನು(ಸ) ಮಸೀಹ್‌ ಎಂದು ಕರೆಯಲಾಗಿದೆ. 

ಒಂದನೆಯ ಸಂಶಯದ ಉತ್ತರ ಹೀಗಿದೆ: ಬರ್ನಾಬಾಸ್‌ನ ಸುವಾರ್ತೆಯಲ್ಲಿ ಮಾತ್ರವಲ್ಲ ಲೂಕನ ಸುವಾರ್ತೆಯಲ್ಲಿಯೂ 
ಈಸಾ(ಅ) ತನ್ನ ಶಿಷ್ಯರೊಡನೆ ಅವರನ್ನು ಮಸೀಹ್‌ ಎಂದು ಕರೆಯುವುದನ್ನು ವಿರೋಧಿಸಿದ್ದರು. ಲೂಕನ ಮಾತು ಹೀಗಿದೆ. "ಅವನು 
ಅವರೊಂದಿಗೆ ನೀವು ನನ್ನನ್ನು ಏನೆಂದು ಕರೆಯುತ್ತೀರಿ ಎಂದು ಕೇಳಿದನು. ಪೇತ್ರನು ಹೇಳಿದರು- ದೇವನ ಮಸೀಹ್‌. ಅವನು ಅವರೊಂದಿಗೆ, 
ಇದನ್ನು ಯಾರೊಂದಿಗೂ ಹೇಳಬಾರದು ಎಂದು ಒತ್ತುಕೊಟ್ಟು ಆದೇಶಿಸಿದನು.' (9: 20-21) 

ಪ್ರಾಯಶಃ ಇದರ ಕಾರಣ ಹೀಗಿರಬೇಕು. ಇಸ್ರಾ ಈಲರು ನಿರೀಕ್ಷಿಸುತ್ತಿದ್ದ ಮಸೀಹನು ಅವರ ಭಾವನೆಯಂತೆ ಖಡ್ಗ ಬಲದಿಂದ 
ವೈರಿಗಳನ್ನು ಜಯಿಸುವನು. ಆದ್ದರಿಂದ ಈಸಾರು ಆ ಮಸೀಹ್‌ ನಾನಲ್ಲ. ಅವನು ನನ್ನ ಬಳಿಕ ಬರುವನೆಂದು ಹೇಳಿದರು. 

ಎರಡನೆಯ ಸಂಶಯದ ಉತ್ತರ ಹೀಗಿದೆ: ಆ ಕಾಲದಲ್ಲಿ ರೂಢಿಯಲ್ಲಿದ್ದ ಬರ್ನಾಬಾಸನ ಸುವಾರ್ತೆಯ ಇಟೆಲಿಯನ್‌ ಅನುವಾದದಲ್ಲಿ 
ಪ್ರವಾದಿಯ ನಾಮವನ್ನು ನಿಸ್ಸಂದೇಹವಾಗಿ ಮುಹಮ್ಮದ್‌ ಎಂದು ಬರೆಯಲಾಗಿದೆ. ಈ ಪುಸ್ತಕವು ಯಾವೆಲ್ಲ ಭಾಷೆಗಳಿಂದ ಅನುವಾದ 


ಕಾಂಡ - 28 


344 ತಪ್ಪೀಮುಲ್‌ ಕುರ್‌ಆನ್‌ 


ಮತ್ತು ಅನುವಾದದ ಅನುವಾದವಾಗಿ ಇಟೆಲಿಯನ್‌ ಭಾಷೆಗೆ ತಲುಪಿತೆಂದು ಸುಲಭದಲ್ಲಿ ಹೇಳುವಂತಿಲ್ಲ. ಬರ್ನಾಬಾಸ್‌ನ ಸುವಾರ್ತೆಯ 
ಮೂಲ ಸುರ್ಯಾನಿ ಆಗಿತ್ತೆಂಬುದು ವ್ಯಕ್ತ. ಈಸಾ ಮತ್ತು ಶಿಷ್ಯರ ಭಾಷೆ ಅದೇ ಆಗಿತ್ತು. ಮೂಲ ಸುವಾರ್ತೆ ಲಭಿಸಿದರೆ ಮಾತ್ರ ಅದರಲ್ಲಿ 
ಅಂತ್ಯ ಪ್ರವಾದಿಯ ಪಾವನ ಹೆಸರು ಏನಾಗಿತ್ತೆಂದು ನೋಡಲು ಸಾಧ್ಯ. ಯೋಹಾನನ ಸುವಾರ್ತೆಯ ಆಧಾರದಲ್ಲಿ ಇಬ್ನು ಇಸ್ಲಾಕ್‌ 
ಹೇಳಿರುವುದಾಗಿ ನಾವು ಈ ಹಿಂದೆ ಉದ್ಧರಿಸಿರುವಂತೆ ಈಸಾ(ಅ) ಉಪಯೋಗಿಸಿದ ಪದವು "ಮುನ್‌ಹಮನ್ನ' ಎಂದು ಅಂದಾಜಿಸಬಹುದು. 
ಅನಂತರ ವಿವಿಧ ಅನುವಾದಕರು ತಂತಮ್ಮ ಭಾಷೆಗಳಲ್ಲಿ ಅದನ್ನು ಅನುವಾದಿಸಿರಬೇಕು. ಆ ಬಳಿಕ ಯಾವನೋ ಅನುವಾದಕನು ಪ್ರವಾದಿಯ 
ನಾಮವನ್ನು "ಮುಹಮ್ಮದ್‌' ಎಂಬ ಪದಕ್ಕೆ ಸಮಾನವೆಂದು ತಿಳಿದು ಆ ಪದವನ್ನೇ ಪ್ರವಾದಿಯ ಹೆಸರಾಗಿ ಬರೆದಿರಬೇಕು. ಆದ್ದರಿಂದ ಈ 
ಹೆಸರು ಪ್ರಸ್ತಾಪಿಸಿರುವುದು ಮಾತ್ರ ಬರ್ನಾಬಾಸ್‌ನ ಸುವಾರ್ತೆಯನ್ನು ಯಾವನೋ ಮುಸ್ಲಿಮನು ಬರೆದಿರುವನೆಂದು ಸಂಶಯ ಪಡುವುದಕ್ಕೆ 
ಸೂಕ್ತ ಕಾರಣವಾಗುವುದಿಲ್ಲ. 

ಮೂರನೆಯ ಸಂಶಯದ ಉತ್ತರ ಹೀಗಿದೆ: ಮಸೀಹ್‌ ಎಂಬುದು ಒಂದು ಇಸ್ರಾಈಲೀ ಪಾರಿಭಾಷಿಕ ಪದವಾಗಿದೆ. ಕುರ್‌ಆನ್‌ 
ಅದನ್ನು ಕೇವಲ ಈಸಾರ ವಿಶೇಷಣವಾಗಿ ಬಳಸಿದೆ. ಈಸಾರು ಮಸೀಹರೆಂಬುದನ್ನು ಯಹೂದಿಯರು ನಿರಾಕರಿಸಿದ್ದೇ ಅದಕ್ಕೆ ಕಾರಣವಾಗಿದೆ. 
ಅದು ಕುರ್‌ಆನಿನ ಪಾರಿಭಾಷಿಕ ಪದವಲ್ಲ ಕುರ್‌ಆನ್‌ ಎಲ್ಲಿಯೂ ಆ ಪದವನ್ನು ಯಹೂದಿಯರ ಪಾರಿಭಾಷಿಕ ಅರ್ಥದಲ್ಲಿಪ್ರಯೋಗಿಸಿಲ್ಲ. 
ಆದ್ದರಿಂದ ಕುರ್‌ಆನ್‌ ಈಸಾರನ್ನು ಮಸೀಹ್‌ ಎಂದು ಕರೆದು ಪ್ರವಾದಿ ಮುಹಮ್ಮದ್‌ರನ್ನು ಆ ರೀತಿ ಕರೆಯದಿರುವುದರಿಂದ ಕುರ್‌ಆನ್‌ 
ನಿರಾಕರಿಸಿರುವ ಏನನ್ನೋ ಬರ್ನಾಬಾಸನ ಬೈಬಲ್‌ ಅಂತ್ಯ ಪ್ರವಾದಿಯ ಮೇಲೆ ಆರೋಪಿಸಿದೆಯೆಂದು ತೀರ್ಮಾನಿಸಲು ಸಾಧ್ಯವಿಲ್ಲ, 
ಒಂದು ವಸ್ತು ಅಥವಾ ವ್ಯಕ್ತಿಯನ್ನು ಪವಿತ್ರ ಧ್ಯೇಯಕ್ಕಾಗಿ ತಲೆಗೆ ತೈಲ ಹಚ್ಚಿ ಅನುಗ್ರ ಹೀತ(00560/80) ಗೊಳಿಸುವುದು ಯಹೂದಿಯರ 
ಚಿರ ಪುರಾತನ ರೂಢಿಯಾಗಿತ್ತು. ಹೀಗೆ ತೈಲ ಹಚ್ಚುವುದಕ್ಕೆ ಹಿಬ್ರೂ ಭಾಷೆಯಲ್ಲಿ "ಮಸ್‌ಹ್‌' ಎನ್ನುತ್ತಿದ್ದರು ಶೈಲ ಹಚ್ಚಿದದರನ್ನು ಮಸೀಹ್‌ 
ಎನ್ನುತ್ತಿದ್ದರು. ಆರಾಧನಾಲಯಗಳ ಒಳಭಾಗಗಳನ್ನು ಈರೀತಿ ತೈಲ ಹಚ್ಚುವ ಆರಾಧನೆಗಳಿಗೆ ಮೀಸಲುಗೊಳಿಸುವ ರೂಢಿಯಿತ್ತು. ಹೀಗೆ 
ತೈಲ ಹಚ್ಚಿಯೇ ಪುರೋಹಿತರಿಗೆ ಪುರೋಹಿತ್ವ ಪದವಿ (8/68/0006) ನೀಡಲಾಗುತ್ತಿತ್ತು. ರಾಜಂದಿರು ಮತ್ತು ಪ್ರವಾದಿಗಳು ದೇವನಿಂದ 
ರಾಜತ್ವಮತ್ತು ಪ್ರವಾದಿತ್ವಪದವಿಯಲ್ಲಿ ನೇಮಕವಾಗುವಾಗಲೂ ಹೀಗೆ ಮಸ್ಟ್‌ ಕ್ರಿಯೆ ನಡೆಯುತ್ತಿತ್ತು. ಬೈಬಲ್‌ನ ಹಿನ್ನೆಲೆಯಲ್ಲಿಯಹೂದಿ 
ಇತಿಹಾಸದಲ್ಲಿ ಅನೇಕ ಮಸೀಹರು ಕಾಣಿಸುತ್ತಾರೆ. ಹಾರೂನ್‌ರು(ಅ) ಓರ್ವ ಪುರೋಹಿತ ಮಸೀಹರಾಗಿದ್ದರು. ಮೂಸಾರು(ಅ) ಪ್ರವಾದಿ 
ಮತ್ತು ಪುರೋಹಿತರಾಗಿ, ತಾಲೂತ್‌ರು ಚಕ್ರವರ್ತಿಯಾಗಿ, ದಾವೂದ್‌ರು ಚಕ್ರವರ್ತಿ ಮತ್ತು ಪ್ರವಾದಿಯಾಗಿ ಮಸೀಹರೆನಿಸಿಕೊಂಡಿದ್ದರು. 
ಕಾಲ ಕ್ರಮೇಣ ಓರ್ವರನ್ನು ಮಸೀಹರೆಂದು ಕರೆಯುವುದಕ್ಕೆ ನಿರ್ದಿಷ್ಟ ಕಾರ್ಯಭಾರಕ್ಕಾಗಿ ತೈಲ ಹಚ್ಚುವ ಅಗತ್ಯವಿಲ್ಲವೆಂದಾಯಿತು. 
ಯಾವುದಾದರೂ ವಿಷಯದಲ್ಲಿದೇವನಿಂದ ನೇಮಕ ಗೊಂಡಿರುವುದೇ ಓರ್ವರು ಮಸೀಹರಾಗುವುದಕ್ಕೆ ಸಮಾನವಾಯಿತು. ಉದಾಹರಣೆಗೆ, 
ಅರಸರು-19ರಲ್ಲಿ ದೇವನು ಏಲಿಯನೊಡನೆ ಹಜಾಯೇಲನನ್ನು ಸಿರಿಯಾದವರ ಅರಸನನ್ನಾಗಿ ಅಭಿಷೇಕಿಸು, ನಿಂಿಯ ಮಗ ಯೋಹೊವನ್ನು 
ಇಸ್ರಾಯೇಲರ ಅರಸನಾಗಿ ಅಭಿಷೇಕಿಸು, ಏಲೀಷನನ್ನು ನಿನ್ನ ಉತ್ತರಾಧಿಕಾರಿಯಾದ, ಪ್ರವಾದಿಯಾಗಿ ಅಭಿಷೇಕಿಸು ಎಂದು ಹೇಳಿದನೆಂದು 
ತಿಳಿಸಲಾಗಿದೆ. ಈ ವ್ಯಕ್ತಿಗಳ ಪೈಕಿ ಯಾರ ತಲೆಗೂ ತೈಲ ಹಚ್ಚಲಿಲ್ಲ ನೇಮಿಸುವ ದೇವನಿಂದ ಅವರನ್ನು ನೇಮಿಸುವ ಆಜ್ಞೆಯಿಂದಲೇ ಅವರು 
ಅಭಿಷಿಕ್ತ (ಮಸ್ಟ್‌)ಗೊಳಿಸಿದಂತೆಯೇ ಆಗಿತ್ತು. ಸಂಕ್ಟಿಪ್ತದಲ್ಲಿ, ಇಸ್ರಾಈಲೀ ಕಲ್ಪನೆಯಂತೆ "ಮಸೀಹ್‌' ಎಂಬುದು "ದೇವನಿಂದ ನೇಮಕ 
ಗೊಂಡವನು' ಎಂಬುದಕ್ಕೆ ಸಮಾನವಾಗಿದೆ. ಇದೇ ಅರ್ಥದಲ್ಲಿ ಈಸಾರು ಮುಹಮ್ಮದ್‌ರಿಗೆ ಈ ಪದವನ್ನು ಬಳಸಿದ್ದರು. (ಮಸೀಹ್‌-ಮಿಶೀಹಾ) 
ಎಂಬ ಪದದ ಇಸ್ರಾಈಲಿ ತಾಶ್ಚರ್ಯವನ್ನು ಎನ್‌ಸೈಕ್ಲೋಪೀಡಿಯಾ ಓಫ್‌ ಬಿಬ್ಬಿಕಲ್‌ ಲಿಟರೇಚರ್‌ನಲ್ಲಿ 'ಮಿಸೀಹ' ಎಂಬ ಪದದ ವಿವರಣೆ 
ಯಿಂದ ಗ್ರಹಿಸಬಹುದು.) 

9. ಮೂಲದಲ್ಲಿ ಕೌ 'ಸಿಹ್ರ್‌' ಎಂಬ ಪದ ಪ್ರಯೋಗವಾಗಿದೆ. ಇಲ್ಲಿ ಅದರ ಅರ್ಥವು ಜಾದೂಗಾರಿಕೆಯಲ್ಲ ಬದಲಾಗಿ ಮೋಸ 
ಮತ್ತು ವಂಚನೆಯಾಗಿದೆ. ಅರಬಿ ಭಾಷೆಯಲ್ಲಿ ಈ ಪದಕ್ಕೆ ಜಾದೂಗಾರಿಕೆಯೆಂಬಂತೆ ಈ ಅರ್ಥವೂ ಪ್ರಸಿದ್ಧವಾಗಿದೆ. ಸಹರಹು ಎಂದರೆ 
ಒಬ್ಬನು ಇನ್ನೊಬ್ಬನನ್ನು ವಂಚಿಸಿದನು ಅಥವಾ ಮೋಸಗೊಳಿಸಿದನೆಂದರ್ಥ ಮನಸೆಳೆಯುವ ಕಣ್ಣನ್ನು ಕ್ರಿ 1 "ಐನುಸಾಹಿರತ' 
(ಮೋಡಿಗೊಳಿಸುವ ಕಣ್ಣು) ಎನ್ನಲಾಗುತ್ತದೆ. ನಾಲ್ದೆಸೆಗಳಲ್ಲಿಯೂ ಮರೀಚಿಕೆ ಗೋಚರಿಸುವ ಭೂಮಿಯನ್ನು ಕ್ರ£ಟಿ ))1 "ಅರ್‌ಳು 
ಸಾಹಿರ' (ವಂಚಿಸುವ ಭೂಮಿ) ಎನ್ನಲಾಗುತ್ತದೆ. ಬೆಳ್ಳಿಗೆ ಲೇಪ ಕೊಟ್ಟು ಚಿನ್ನದಂತೆ ಮಾಡುವುದನ್ನು ಸಿಟಿ! ಅ ಡ್‌ ಎನ್ನಲಾಗುತ್ತದೆ. 
ವಚನದ ತಾಶ್ಚರ್ಯ ಹೀಗಿದೆ, ಈಸಾರು, ಆಗಮನದ ಭವಿಷ್ಯ ನುಡಿದಿರುವ ಆ ಪ್ರವಾದಿಯು, ತಾನು ಪ್ರವಾದಿಯೆಂಬ ಕುರಿತು ಸುಸ್ಪಷ್ಟ 
ನಿದರ್ಶನಗಳೊಂದಿಗೆ ಬಂದಾಗ ಇಸ್ರಾಈಲರು ಮತ್ತು ಈಸಾರ ಸಮುದಾಯವು ಅವರ ಪ್ರವಾದಿತ್ವವಾದವನ್ನು ಕೇವಲ ಮೋಸವೆಂದು 
ಸಾರಿದರು. 


ಕಾಂಡ - 28 


61. ಅಸಫ್‌ 345 


ಉರಿ sk BES TUN 
RS 2194 ೫:25 at ಪಿ Meee 
4 ರ್‌ ೪ ಟುಟ ಕಡ ಹಿ ಆಯ್ಕೆ 


(7-9) ಒಬ್ಬನನ್ನು ಇಸ್ಲಾಮಿನೆಡೆಗೆ (ಅಲ್ಲಾಹನಿಗೆ ಶರಣಾಗುವಂತೆ) ಕರೆಯಲಾದಾಗ ಅವನು ಅಲ್ಲಾಹನ ಮೇಲೆ 
ಸುಳ್ಳಾರೋಪ ಹೊರಿಸಿದರೆ* ಅವನಿಗಿಂತ ದೊಡ್ಡ ಅಕ್ರಮಿ ಯಾರಿದ್ದಾನೆ?* ಇಂತಹ ಅಕ್ರಮಿಗಳಿಗೆ ಅಲ್ಲಾಹನು 
ಮಾರ್ಗದರ್ಶನ ಮಾಡುವುದಿಲ್ಲ ಇವರು ಅಲ್ಲಾಹನ ಜ್ಯೊ ತಿಯನ್ನು ತಮ್ಮಬಾಯಿಯಿಂದ ಊದಿ ನಂದಿಸಲಿಚ್ಛಿಸುತ್ತಾರೆ 
ಮತ್ತು ಅಲ್ಲಾಹನು ತನ್ನ ಜ್ಯೋತಿಯನ್ನು ಸಂಪೂರ್ಣವಾಗಿ ಹಬ್ಬಿಸಿಯೇ ತೀರಲು ನಿರ್ಧರಿಸಿದ್ದಾನೆ. ಇದು ಸತ್ಯನಿಷೆ ಪೇಧಿಗಳಿಗೆ 
ಎಷ್ಟೇ ಅಪ್ರಿಯವಾಗಿದ್ದರೂ ಸಂ. ಸನ್ಮಾರ್ಗ ಮತ್ತು ಸತ್ಯಧರ್ಮದೊಂದಿಗೆ ತನ್ನ ಸಂದೇಶವಾಹಕನನ್ನು ಕಳುಹಿಸಿರುವವನು 
ಅವನೇ. ಅದನ್ನು ಸಂಪೂರ್ಣ ಧರ್ಮದ ಮೇಲೆ ಪ್ರಬಲಗೊಳಿಸಲಿಕ್ಕಾಗಿ. ಬಹುದೇವ ವಿಶ್ವಾಸಿಗಳಿಗೆ ಇದು ಎಷ್ಟೇ 
ಅಪ್ರಿಯವಾದರೂ* ಸರಿಯೆ. 


10. ಅರ್ಥಾತ್‌, ಅಲ್ಲಾಹನು ಕಳುಹಿಸಿದ ಪ್ರವಾದಿಯನ್ನು ಮಿಥ್ಯವಾದಿ ಮತ್ತು ಅಲ್ಲಾಹನು ಅವರಿಗೆ ಅವಶೀರ್ಣಗೊಳಿಸಿರುವ 
ವಾಣಿಯನ್ನು ಸ್ವಯಂಕೃ: ತವೆಂದು ಆರೋಪಿಸುವುದು. 

11, ಸತ್ಯಪ್ರ ಪ್ರವಾದಿಯನ್ನು ಮಿಥ್ಯವಾದಿಯೆಂದು ಆರೋಪಿಸುವುದೇ ಮೊದಲನೆಯದಾಗಿ ಸಣ್ಣ ಅಕ್ರಮವೇನಲ್ಲ, ಅದನ್ನು ಮೀರಿ 
ಅಲ್ಲಾಹನ ಆರಾಧನೆ ಮತ್ತು ಅನುಸರಣೆಗಾಗಿ ಕರೆಯುತ್ತಿರುವ ಓರ್ವ ವ್ಯಕ್ತಿಯನ್ನು ಅಭಿಸಂಬೋಧಿತರು. ಬೈದು ಅವಮಾನಿಸುವುದು ಅವನ 
ಸತ್ಯಪ್ರಚಾರ ಪ್ರಯತ್ನವನ್ನು ದಮನಿಸಲಿಕ್ಕಾಗಿ ಸುಳ್ಳಾರೋಪ, ಅಪಪ್ರಚಾರ, ಕುತಂತ್ರಗಳ ಅಸ್ತ್ರಬಳಸುವುದು ಅದಕ್ಕಿಂತ ದೊಡ್ಡ ಅಕ್ರಮವಾಗಿದೆ. 

12. ಈ ವಚನಗಳು ಹಿ.ಶ. 3ರಲ್ಲಿ ಉಹುದ್‌ ಯುದ್ಧದ ಬಳಿಕ ಅವತೀರ್ಣವಾಗಿದೆಯೆಂಬುದು ಗಮನಾರ್ಹ. ಅಂದು ಇಸ್ಲಾಮ್‌ 
ಮದೀನಕ್ಕೆ ಸೀಮಿತವಾಗಿತ್ತು. ಮುಸ್ಲಿಮರ ಜನಸಂಖ್ಯೆ ಕೆಲವು ಸಾವಿರಗಳಿಗಿಂತ ಹೆಚ್ಚಿರಲಿಲ್ಲ. ಅಖಿಲ ಅರಬ್‌ ದೇಶವೇ ಈ ಧರ್ಮವನ್ನು 
ಅಳಿಸಿ ಬಿಡಲು ಪ್ರಯತ್ನಿಸುತ್ತಿತ್ತು. ಅದೇ ವೇಳೆ ಉಹುದ್‌ ಯುದ್ಧದಿಂದ ಸಂಭವಿಸಿದ ಸೋಲಿನಿಂದ ಮುಸ್ಲಿಮರು ಹತಾಶರಾಗಿದ್ದರು. 
ಇದರಿಂದ ಅರಬರ ಧೈರ್ಯ ಹೆಚ್ಚಿ ಪರಿಸರದ ಗೋತ್ರಗಳು ಮಿಕವನ್ನು ಕಂಡ ಸಿಂಹದಂತೆ ಮುಸ್ಲಿಮರೊಡನೆ ವರ್ಶಿಸಲಾರಂಭಿಸಿದ್ದರು. ಅಂಥ 
ಪರಿಸ್ಥಿತಿಯಲ್ಲಿ ಅಲ್ಲಾಹನ ಈ ಪ್ರಕಾಶವನ್ನು ಯಾರಿಂದಲೂ ಊದಿ ನಂದಿಸಲು ಸಾಧ್ಯವಿಲ್ಲ. ಅದು ಜಗತ್ತಿನಾದ್ಯಂತ ಉಜ್ವಲವಾಗಿ ಪಸರಿಸುವು 
ದೆಂದು ಹೇಳಲಾಗಿದೆ. ಇಸ್ಲಾಮಿನ ಭವಿಷ್ಯವೇನೆಂದು ತಿಳಿಯಲು ಆಗ ಅಲ್ಲಾಹನ ಹೊರತು ಬೇರೆ ಯಾರಿಗೆ ತಾನೇ ಸಾಧ್ಯವಿತ್ತು? ಅಂದು 
ಜನರ ದೃಷ್ಟಿಯಲ್ಲಿಅದೊಂದು ಮಿಣುಕು ದೀಪವಾಗಿತ್ತು. ಅದನ್ನು ನಂದಿಸಲಿಕ್ಕಾಗಿ ನಾಲ್ಪೆಸೆಗಳಿಂದ ಬಿರುಗಾಳಿ ಬೀಸುತ್ತಿರುವಂತೆ ಕಾಣಿಸುತ್ತಿತ್ತು. 

13. ಬಹುದೇವಾರಾಧಕರು ಅರ್ಥಾತ್‌, ಅಲ್ಲಾಹನ ದಾಸ್ಯದೊಂದಿಗೆ ಇತರರ ದಾಸ್ಯವನ್ನು ಸೇರಿಸುವವರು ಅಲ್ಲಾಹನ ಧರ್ಮದಲ್ಲಿ 
ಇತರ ಧರ್ಮಗಳ ಕಲಬೆರಕೆ ಮಾಡುವವರು, ಜೀವನದ ಸಮಗ್ರ ವ್ಯವಸ್ಥೆಯು ಏಕದೇವನ ಅನುಸರಣೆ ಮತ್ತು ಮಾರ್ಗದರ್ಶನದ 
ಆಧಾರದಲ್ಲಿರುವುದನ್ನು ಮೆಚ್ಚದವರು, ತಮಗಿಷ್ಟವಿರುವ ಯಾರ ದಾಸ್ಯಾರಾಧನೆಯನ್ನು ಬೇಕಾದರೂ ಮಾಡಬಹುದು, ಯಾವುದೇ 
ತತ್ವಶಾಸ್ತ್ರ ಮತ್ತು ವಿಚಾರಧಾರೆಗಳನ್ನು ತಮ್ಮ ವಿಶ್ವಾಸ, ಆಚಾರ-ವಿಚಾರ, ಸಂಸ್ಕೃತಿ, ನಾಗರೀಕತೆಯ ಬುನಾದಿಯಾಗಿ ಮಾಡಬಹುದೆಂದು 
ಹಠ ಹಿಡಿಯುವ ಈ ಎಲ್ಲಜನರೊಡನೆ ಅಲ್ಲಾಹನು ಹೇಳುತ್ತಿದ್ದಾನೆ, ಅವರೊಂದಿಗೆ ರಾಜಿ ಮಾಡಲಿಕ್ಕಾಗಿ ಸಂದೇಶವಾಹಕರನ್ನು ಅಲ್ಲಾಹನು 
ಕಳುಹಿಸಿಲ್ಲ. ಬದಲಾಗಿ ಅಲ್ಲಾಹನಿಂದ ಅವರು ತಂದಿರುವ ಮಾರ್ಗದರ್ಶನ ಮತ್ತು ಸತ್ಯಧರ್ಮದ ಸಾಕಾರಕ್ಕಾಗಿ ಅಥವಾ ಮಾನವ ಜೀವನದ 
ಪ್ರತಿಯೊಂದು ರಂಗಗಳನ್ನು ಪ್ರಬಲಗೊಳಿಸಲಿಕ್ಕಾಗಿ ಅವರನ್ನು ಕಳುಹಿಸಲಾಗಿದೆ. ಸತ್ಯನಿಷೇಧಕರು ಮತ್ತು ಬಹುದೇವಾರಾಧಕರು ಅದನ್ನು 
ಒಪ್ಪಿಕೊಳ್ಳುವುದೇ ಉತ್ತಮ. ಅನ್ಯಥಾ ಒಪ್ಪಿಕೊಳ್ಳದಿದ್ದರೆ, ಅದರೊಂದಿಗಿನ ದ್ವೇಷದಿಂದ ಅದನ್ನು ಸದೆಬಡೆಯಲು ಪ್ರಯತ್ನಿಸಿದಲ್ಲಿಪ್ರವಾದಿಯ 
ಈ ಕಾರ್ಯಭಾರವು ಖಂಡಿತ ಸಂಪೂರ್ಣವಾಗುವುದು. ಈ ಘೋಷಣೆಯು ಕುರ್‌ಆನಿನಲ್ಲಿ ಎರಡು ಕಡೆಗಳಲ್ಲಿ ಈಗಾಗಲೇ ಬಂದಿದೆ. 
1) ಅತ್ತೌಬ:33, 11) ಅಲ್‌ ಫತಹ್‌:28. ಇಲ್ಲಿ3ನೇ ಬಾರಿ ಬಂದಿದೆ. (ಹೆಚ್ಚಿನ ವಿವರಣೆಗಾಗಿ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌, ದ್ವಿತೀಯ 
ಭಾಗ, ಅತೌಬ:32, ಭಾಗ 5: ಅಲ್‌ ಫತಹ್‌:51 ಟಿಪ್ಪಣಿಗಳನ್ನು ನೋಡಿರಿ.) 


ಕಾಂಡ - 28 


346 ತಪ್ಪೀಮುಲ್‌ ಕುರ್‌ಆನ್‌ 


4 Soci bp IIS OX 121 
ಸ್ರ ಜಸ ಯಚ್ಚ ಹ ಯಂತೆ ಭೂತ ಜ। 
43/9 ಇತತ ಕಜೆ ASN SESS OES 
ಜಾ ಬಚಚ ಚ್‌ 


a [4 pd 


f- 


68/12! EEA ಜ0 ಊಟಿ - ಎ16 

(10-13) ಸತ್ಯವಿಶ್ನಾಸಿಗಳೇ, ನಿಮ್ಮನ್ನು ವೇದನಾಯುಕ್ತ ಯಾತನೆಯಿಂದ ರಕ್ಷಿಸುವಂತಹ ಒಂದು ವ್ಯಾ ಪಾರವನ್ನು: 14 
ನಾನು ನಿಮಗೆ ತೋರಿಸಿ ಕೊಡಲೇ? ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರ ಮೇಲೆ ವಿಶ್ವಾಸ ಸವರಿಸರ್‌ ಮತ್ತು ನಿಮ್ಮ 
ಸಂಪತ್ತುಗಳಿಂದಲೂ ಜೀವಗಳಿಂದಲೂ ಅಲ್ಲಾಹನ ಮಾರ್ಗದಲ್ಲಿ ಹೋರಾಡಿರಿ. ನೀವು ಅರಿಯುವವರಾಗಿದ್ದರೆ, ನಿಮ್ಮ 
ಪಾಲಿಗೆ ಇದೇ ಉತ್ತಮವಾಗಿದೆ." ಅಲ್ಲಾಹನು ನಿಮ್ಮ ಪಾಪಗಳನ್ನು ಕ್ಷಮಿಸುವನು ಮತ್ತು ತಳಭಾಗದಲ್ಲಿ ಕಾಲುವೆಗಳು 
ಹರಿಯುತ್ತಿರುವಂತಹ ಸ್ಟರ್ಗೊದ್ಯಾನಗಳಲ್ಲಿ ನಿಮ್ಮನ್ನು ಪ್ರವೇಶಗೊಳಿಸುವನು. ಸದಾ ನೆಲೆಸುವಂತಹ ಸ್ವರ್ಗಗಳಲ್ಲಿ 
ಅತ್ಯುತ್ತಮ ಭವನಗಳನ್ನು ನಿಮಗೆ ದಯ ಪಾಲಿಸುವನು. ಇದೇ ಮಹಾ ಯಶಸ್ಸು? ಮತ್ತು ನೀವು ಬಯಸುವಂತಹ 
ಇನ್ನೊಂದು ವಸ್ತುವನ್ನೂ ನಿಮಗೆ ಕೊಡುವನು. ಅಂದರೆ, ಅಲ್ಲಾಹನ ಕಡೆಯಿಂದ ಸಹಾಯ ಮತ್ತು ಶೀಘ್ರದಲ್ಲೇ 
ಸಿಗಲಿರುವ ವಿಜಯ.** ಸಂದೇಶವಾಹಕರೇ, ಸತ್ಯವಿಶ್ವಾಸಿಗಳಿಗೆ ಇದರ ಸುವಾರ್ತೆ ನೀಡಿರಿ. 

(14) ಸತ್ಯವಿಶ್ವಾಸಿಗಳೇ, ಅಲ್ಲಾಹನ ಸಹಾಯಕರಾಗಿರಿ, ಮರ್ಯಮರ ಪುತ್ರ ಈಸಾ ಹವಾರಿಗಳೊಡನೆ? "ಅಲ್ಲಾಹನ 


14, ಲಾಭ ಸಂಪಾದನೆಗಾಗಿ ಮಾನವನು ತನ್ನ ಸಂಪತ್ತು, ಸಮಯ, ಶ್ರಮ, ಬುದ್ಧಿ, ಸಾಮರ್ಥ್ಯ, ಯೋಗ್ಯತೆಗಳನ್ನು ತೊಡಗಿಸುವ 
ವ್ಯವಹಾರವೇ ವ್ಯಾಪಾರ. ಆ ಅರ್ಥದಂತೆ ಇಲ್ಲಿ; ಸತ್ಯವಿಶ್ವಾಸ ಮತ್ತು ದೇವಮಾರ್ಗದಲ್ಲಿ ಮಾಡುವ ಹೋರಾಟವನ್ನು ವ್ಯಾಪಾರವೆನ್ನಲಾಗಿದೆ. 
ಈ ಹಾದಿಯಲ್ಲಿನೀವು ಸರ್ವಸ್ವವನ್ನು ತೊಡಗಿಸಿದರೆ. ನಿಮಗೆ ಮುಂದೆ ವಿವರಿಸುವ, ಲಾಭಗಳು ಲಭಿಸುವುವು. ಇದೇ ವಿ ಷಯವನ್ನು ಅತೌಬ: 

ಅಧ್ಯಾಯದ 111ನೆಯ ವಚನದಲ್ಲಿ ಬೇರೊಂದು ರೀತಿಯಲ್ಲಿಯೂ ವಿವರಿಸಲಾಗಿದೆ. (ತಪ್ಪೀಮುಲ್‌ ಕುರ್‌ಆನ್‌, ಭಾಗ-5 'ಅತೌಬದ 
106ನೇ ಟಿಪ್ಪಣಿ ನೋಡಿರಿ.) 

15. ವಿಶ್ವಾಸಿಗಳೊಡನೆ ವಿಶ್ವಾಸವಿರಿಸಿರಿ ಎನ್ನುವಾಗ ನಿಷ್ಠಾವಂತ ಮುಸ್ಲಿಮರಾಗಿರೆಂದೇ ಅರ್ಥ. ವಿಶ್ವಾಸಿಗಳೆಂದು ಕೇವಲ ಬಾಯಿಯಿಂದ 
ಹೇಳಿದರೆ ಸಾಲದು. ವಿಶ್ವಾಸವಿರಿಸಿರುವ ವಿಷಯಗಳಿಗಾಗಿ ಯಾವ ತ್ಯಾಗಕ್ಕೂ ಸನ್ನದ್ಧರಾಗಬೇಕು. 

16, ಅರ್ಥಾತ್‌, ಈ ವ್ಯಾಪಾರವು ನಿಮಗೆ ಲೌಕಿಕ ವ್ಯಾಪಾರಗಳಿಗಿಂತ ಹೆಚ್ಚು ಉತ್ತಮವಾಗಿದೆ. 

17. ಈ ವ್ಯಾಪಾರದಿಂದ ಶಾಶ್ಚತವಾದ ಪರಲೋಕ ಜೀವನದಲ್ಲಿ ಲಭಿಸುವ ಮುಖ್ಯ ಲಾಭಗಳು ಈ ರೀತಿ ಇವೆ: 1 ದೇವ ಶಿಕ್ಷೆಯಿಂದ 
ರಕ್ಷಣೆ 11) ಪಾಪಗಳಿಗೆ ಕ್ಷಮೆ. ii) "ಅನಂತ ಕೊಡುಗೆಗಳ ದಿವ್ಯ ಸ್ಪರ್ಗದಲ್ಲಿ ಪ್ರವೇಶ. 

18. ಈ ಲೋಕದ ವಿಜಯ ಮತ್ತು ಯಶಸ್ಸುಗಳು ಅಲ್ಲಾಹನ ದೊಡ್ಡ ಅನುಗ್ರಹವೇ ಆಗಿದೆ. ಆದರೂ ಓರ್ವ ಸತ್ಯವಿಶ್ವಾಸಿಯ 
ದೃಷ್ಟಿಯಲ್ಲಿಪರಲೋಕ ವಿಜಯವು ಪ್ರಧಾನವಾಗಿದೆಯೇ ವಿನಾ ಲೌಕಿಕ ವಿಜಯವಲ್ಲ. ಆದ್ದರಿಂದಲೇ ಈ ಲೋಕದಲ್ಲಿಸಿಗುವ ಪ್ರತಿಫಲದ 


ಬ 
ಬಗ್ಗೆ ಆ ಬಳಿಕ ತಿಳಿಸಲಾಗಿದೆ. ಪರಲೋಕದಲ್ಲಿ ಕಂಡು ಬರುವ ಫಲಿತಾಂಶವನ್ನು ಮೊದಲು ಪ್ರಸ್ತಾಪಿಸಲಾಗಿದೆ. 

19. ಈಸಾರ ಸಂಗಾತಿಗಳಿಗೆ ಬೈಬಲ್‌ನಲ್ಲಿ ಸಾಮಾನ್ಯವಾಗಿ "ಶಿಷ್ಯರು' ಎಂಬ ಪದ ಪ್ರಯೋಗವಾಗಿದೆ. ಆದರೆ ಅನಂತರ ಅವರ 
ಬಗ್ಗೆ "ಸಂದೇಶವಾಹಕರು' ಎಂಬ ಅಪೋಸ್ಟಲ್‌ (Apostle) ಎಂಬ ಪಾರಿಭಾಷಿಕ ಪದವುಕ್ಸೈ ಸ್ಪರ ಮಧ್ಯೆ ಪ್ರಚಾರವಾಯಿತು. ಅದನ್ನು ದೇವ 
ಸಂದೇಶವಾಹಕ ಎಂಬ ಅರ್ಥದಲ್ಲಿ ಬಳಸುತ್ತಿರಲಿಲ್ಲ, ಈಸಾರು ಫೆಲೆಸ್ತೀನಿನ ವಿವಿಧೆಡಗಳಿಗೆ. ನೇಮಿಸಿದ ಧರ್ಮ ಪ್ರ ಚಾರಕರೆಂಬುದೇ. ಅದರ 


ತಾತ್ಸರ್ಯವಾಗಿತ್ತು. ಹೈಕಲ್‌ (ಮಹಾ ಆರಾಧನಾಲಯ)ಗಳಿಗಾಗಿ ಯಹೂದಿಯರಿಂದ ಚಂದಾ ಹಣ ಸಂಗ್ರಹಿಸುವವರಿಗೆ ಈ ಪದವು 


ಕಾಂಡ - 28 


61. ಅಸಫ್‌ 347 
ಜ್‌ 


ಕನನಿಡ 


MI SEACH ಬಜಿ EON ಆ 


ಕಡೆಗೆ ಕರೆ ನೀಡುವಲ್ಲಿನನ್ನ ಸಹಾಯಕರು ಯಾರಿದ್ದಾರೆ?' ಎಂದು ಹೇಳಿದ್ದಂತೆ. ಹವಾರಿಗಳು, "ಅಲ್ಲಾಹನ ಸಹಾಯಕರಾಗಿ 
ನಾವಿದ್ದೇವೆ' ಎಂದು ಉತ್ತರ ಕೊಟ್ಟಿದ್ದರು.” ಆಗ ಬನೀ ಇಸ್ರಾಈಲರ ಒಂದು ವಿಭಾಗ ಸತ್ಯವಿಶ್ವಾಸವನ್ನು ಸ್ವೀಕರಿಸಿತು 


ಹಿಂದೆಯೇ ಬಳಕೆಯಲ್ಲಿತ್ತು. ಅದಕ್ಕೆ ಪ್ರತಿಯಾಗಿ ಕುರ್‌ಆನಿನ "ಹವಾರೀ' ಎಂಬ ಪಾರಿಭಾಷಿಕವು ಈ ಎರಡೂ ಕ್ರೈಸ್ತ ಪಾರಿಭಾಷಿಕಗಳಿಗಿಂತ 
ಉತ್ತಮವಾಗಿದೆ. ಬೆಳ್ಳೆಗೆ ಎಂಬರ್ಥದ 'ಹೂರ್‌' ಈ ಪದದ ಮೂಲ ರೂಪ. ಬಟ್ಟೆ ತೊಳೆದು ಶುಭ್ರಗೊಳಿಸುವ ಅಗಸನನ್ನು "ಹವಾರಿ' 
ಎನ್ನಲಾಗುತ್ತದೆ. ಕಲಬೆರಕೆಯಿಲ್ಲದ ಶುದ್ಧ ವಸ್ತುವನ್ನೂ 'ಹವಾರಿ' ಎನ್ನುತ್ತಾರೆ. ಗಾಳಿಸಿ ಉಮಿತೆಗೆದ ಹಿಟ್ಟಿಗೆ ಹುವ್ವಾರಿ ಎಂದು ಹೇಳುತ್ತಾರೆ. 
ಹಾಗೆಯೇ ನಿಸ್ನಾರ್ಥ ಮತ್ತು ನಿಷ್ಕಳಂಕವಾದ ಮಿತ್ರನನ್ನು ಹವಾರಿ ಎನ್ನುತ್ತಾರೆ. ಇಬ್ನು ಸಯ್ಯದ್‌ ಹೇಳಿದ್ದಾರೆ: "ಓರ್ವನಿಗೆ ಅತ್ಯಧಿಕ 
ನೆರವಾಗುವವನು ಆತನ "ಹವಾರಿ' ಆಗುತ್ತಾನೆ. (ಅನಾನುಲ್‌ ಅರಬ್‌) 

20. ಇದು ಕುರ್‌ಆನಿನಲ್ಲಿ ಅಲ್ಲಾಹನ ಸೃಷ್ಟಿಗಳನ್ನು ಅಲ್ಲಾಹನ ಧರ್ಮದೆಡೆಗೆ ಆಹ್ವಾನಿಸುವ ಮತ್ತು ಅದನ್ನು ಅಲ್ಲಾಹನ 
ನಿರಾಕರಿಸುವವರನ್ನು ಮೀರಿಸಲಿಕ್ಕಾಗಿ ತ್ಯಾಗ ಪರಿಶ್ರಮಗಳನ್ನು ನಡೆಸುವ ಜನರನ್ನು ಅಲ್ಲಾಹನ ಸಹಾಯಕರೆಂದು ಹೇಳಿರುವ ಕೊನೆಯ 
ಸಂದರ್ಭವಾಗಿದೆ. ಈ ಹಿಂದೆ ಆಲಿ ಇಮ್ರಾನ್‌:52, ಅಲ್‌ಹಜ್ಜ್‌:40, ಮುಹಮ್ಮದ್‌:7, ಅಲ್‌ ಹದೀದ್‌:25 ಮತ್ತು ಅಲ್‌ಹಶ್ರ್‌ನ 8ನೆಯ 
ವಚನಗಳಲ್ಲಿ ಇದು ಬಂದಿದೆ. ಅಲ್‌ ಹದೀದ್‌ ಅಧ್ಯಾಯದ 48ನೇ ಟಿಪ್ಪಣಿಯಲ್ಲಿಯೂ ನಾವು ಈ ವಿಷಯವನ್ನು ವಿವರಿಸಿದ್ದೇವೆ. ಅದಲ್ಲದೆ 
ಮುಹಮ್ಮದ್‌ ಅಧ್ಯಾಯದ 9ನೆಯ ಟಿಪ್ಪಣಿಯಲ್ಲಿಯೂ ಈ ವಿಷಯದ ಒಂದು ಭಾಗಕ್ಕೆ ವಿಶೇಷ ಬೆಳಕು ಬೀರಲಾಗಿದೆ. ಹಾಗಿದ್ದರೂ ಆ 
ಬಗ್ಗೆ ಕೆಲವರಲ್ಲಿ ಗೊಂದಲಮಯ ಅಭಿಪ್ರಾಯವಿದೆ. ಅಲ್ಲಾಹನು ಸರ್ವಶಕ್ತ ಮತ್ತು ನಿರಪೇಕ್ಷ ಹಾಗೂ ನಿರಾವಲಂಬಿಯಾಗಿದ್ದಾನೆ. ಎಲ್ಲರೂ 
ಅವನ ಅವಲಂಬಿತರಾಗಿದ್ದಾರೆ. ಹಾಗಿರುವಾಗ ಓರ್ವ ದಾಸನು ಅಲ್ಲಾಹನ ಸಹಾಯಕನಾಗಲು ಹೇಗೆ ಸಾಧ್ಯ?ಈ ಗೊಂದಲದ 
ನಿವಾರಣೆಗಾಗಿಯೇ ನಾವು ಈ ವಿಷಯವನ್ನು ಇಲ್ಲಿ ಮತ್ತೊಮ್ಮೆ ವಿವರಿಸುತ್ತಿದ್ದೇವೆ. 

ವಾಸ್ತವದಲ್ಲಿಸರ್ವಲೋಕಗಳ ಪ್ರಭುವಾದ ಅಲ್ಲಾಹನಿಗೆ ಯಾವುದಾದರೂ ಕಾರ್ಯಕ್ಕೆ ತನ್ನ ಸೃಷ್ಟಿಗಳ ಸಹಾಯದ ಅಗತ್ಯವಿದೆಯೆಂಬ 
(ಅಲ್ಲಾಹನಿಗೆ ಶರಣು) ಅರ್ಥದಲ್ಲಿ ಜನರನ್ನು ಅಲ್ಲಾಹನ ಸಹಾಯಕರೆಂದು ಕರೆದಿಲ್ಲ. ಅಲ್ಲಾಹನು ನಿರ್ದಿಷ್ಟ ವಲಯದಲ್ಲಿ ಮಾನವನಿಗೆ 
ಸ್ವಾತಂತ್ರ್ಯವನ್ನು ನೀಡಿದ್ದಾನೆ, ಆ ವಲಯದೊಳಗೆ ಅವನಿಗೆ ಯಥೇಚ್ಛ ವಿಶ್ವಾಸವಿರಿಸಬಹುದು ಅಥವಾ ನಿರಾಕರಿಸಬಹುದು. ಅವರಲ್ಲಿ 
ಅಲ್ಲಾಹನು ಯಾರನ್ನೂ ತನ್ನ ಅಧಿಕಾರಶಕ್ತಿಯಿಂದ ವಿಶ್ವಾಸಿ ಅಥವಾ ವಿಧೇಯವಾಗುವಂತೆ ಬಲಾತ್ಮರಿಸುವುದಿಲ್ಲ, ಅವನು ತನ್ನ ಪ್ರವಾದಿಗಳು 
ಮತ್ತು ಗ್ರಂಥಗಳ ಮೂಲಕ ಮಾನವರಿಗೆ ಮಾರ್ಗದರ್ಶನ ನೀಡಿ ಉಪದೇಶಿಸಿ ಪ್ರಬುದ್ಧಗೊಳಿಸುವ ವಿಧಾನವನ್ನು ಅಂಗೀಕರಿಸಿದ್ದಾನೆ. ಈ 
ಬೋಧನೆ ಮತ್ತು ಉಪದೇಶಗಳನ್ನು ಸ್ವಇಚ್ಛೆಯಿಂದ ಸ್ವೀಕರಿಸುವವನು ವಿಶ್ವಾಸಿ (ಮೂಮಿನ್‌) ಆಗುತ್ತಾನೆ. ವ್ಯಾವಹಾರಿಕವಾಗಿ ಜಾರಿಗೊಳಿಸಿ 
ಅನುಸರಿಸುವವನು ವಿಧೇಯ (ಮುಸ್ಲಿಮ್‌) ಆಗುತ್ತಾನೆ. ದೇವನಲ್ಲಿ ಭಯಭಕ್ತಿಯಿರುವವನು (ಮುತ್ತಕೀ) ನಿಷ್ಠಾವಂತ (ಆಬಿದ್‌) 
ಏಕದೇವಾರಾಧಕನಾಗುತ್ತಾನೆ. ಪೈಪೋಟಿಯಿಂದ ಸತ್ಕರ್ಮಗಳನ್ನು ಮಾಡುವವನು ಮುಹಿನ್‌(ಉದಾರಿ) ಆಗುತ್ತಾನೆ. ಅಲ್ಲಿಂದ ಮುಂದೆ 
ಸಾಗಿ ಗ್ರಂಥದ ಉಪದೇಶ, ಪ್ರವಾದಿಗಳ ಶಿಕ್ಷಣಗಳಿಂದ ಜನರನ್ನು ಸಂಸ್ಕರಿಸಿ, ದೇವನಿಷೇಧ ಮತ್ತು ಪಾಪದ ಸ್ಥಾನದಲ್ಲಿ ಅಲ್ಲಾಹನ 
ವಿಧೇಯತೆಯ ವ್ಯವಸ್ಥೆಯನ್ನು ಸ್ಥಾಪಿಸುವ ಕಾರ್ಯಗಳಲ್ಲಿ ನಿರತನಾದಾಗ ಮೇಲಿನ ಪುಟಗಳಲ್ಲಿ ಸ್ಪಷ್ಟವಾಗಿ ತಿಳಿಸಿರುವಂತೆ ಅಲ್ಲಾಹನು 
ಅವನನ್ನು ತನ್ನ ಸಹಾಯಕನೆಂದು ಪ್ರಶಂಸಿದ್ದಾನೆ. ಇದು ಮಾನವರನ್ನು AU ail (ಅನ್ಸಾರುಲ್ಲಾಹ್‌) ಅಲ್ಲಾಹನ ಸಹಾಯಕರು ಎಂದು 
ಕರೆದಿರುವ ತಾತ್ಚರ್ಯ. 

ಆದರೆ ಇದರ ಉಪದೇಶವು ಅಲ್ಲಾಹನ ಸಹಾಯಕರೆಂಬ ಬದಲಾಗಿ ಧರ್ಮದ ಸಹಾಯಕರೆಂದಾಗಿರುತ್ತಿದ್ದರ dh ಯಿ ಎಂದು 
ಹೇಳಬೇಕಾಗಿತ್ತು. ಖಃ 693೨ರ ಬದಲಿಗೆ 41 2 633-5 ಎನ್ನಬೇಕಾಗಿತ್ತು. ನಿರ್ದಿಷ್ಟ ವಿಷಯದ ಪ್ರತಿಪಾದನೆಗಾಗಿ ಅಲ್ಲಾಹನು 
ವಿವಿಧೆಡೆಗಳಲ್ಲಿನಿರಂತರ ಒಂದೇ ಶೈಲಿಯನ್ನು ಬಳಸಿರುವುದರಿಂದ ಅಲ್ಲಾಹನು ಅಂಥ ಜನರನ್ನು ತನ್ನ ಸಹಾಯಕರೆಂದೇ ಹೇಳಿರುವನೆಂದು 
ಖಚಿತವಾಗುತ್ತದೆ. ಆದರೆ ಈ ಸಹಾಯವು- ನವೂದುಬಿಲ್ಲಾಹ್‌- ಅವರು ಅವನ ಯಾವುದೋ ಅಗತ್ಯವನ್ನು ಪೂರೈಸುತ್ತಿರುವರೆಂಬ 
ಅರ್ಥದಲ್ಲಿರುವುದಲ್ಲ ಬದಲಾಗಿ ಅಲ್ಲಾಹನು ತನ್ನ ಪರಮಾಧಿಕಾರ ಮತ್ತು ಶಕ್ತಿಯನ್ನು ಉಪಯೋಗಿಸಿ ನಿರ್ವಹಿಸುವ ಬದಲಿಗೆ ತನ್ನ 
ಸಂದೇಶವಾಹಕರು ಮತ್ತು ಗ್ರಂಥಗಳ ಮೂಲಕ ನಿರ್ವಹಿಸಲಿಚ್ಛಿಸಿದ ಕಾರ್ಯದಲ್ಲಿ ಅವರು ಸಹಭಾಗಿಯಾಗುತ್ತಾರೆಂಬ ಅರ್ಥದಲ್ಲಿದೆ. 


ಕಾಂಡ - 28 


348 ತಪ್ಪೀಮುಲ್‌ ಕುರ್‌ಆನ್‌ 


ಲ 64k 


4 ಗ್ರ ಡಸ, 5 6. (ಕ್ಷ ಕ್ಸ 24೧ 
ಭಟ 1646 ೬ EN ಕ ಪಯ SEI ಓಜ 


kd % 


೬ _ ಅಯಿ ಟ್ಟ ol fo 9544 
pa 


ಮತ್ತು ಇನ್ನೊಂದು ವಿಭಾಗವು ನಿರಾಕರಿಸಿತು. ತರುವಾಯ ನಾವು ಸತ್ಯವಿಶ್ಚಾಸಗಳಿಗೆ ಆವರ ಶತ್ರುಗಳ ವಿರುದ್ಧ ಬೆಂಬಲ 
ಕೊಟ್ಟೆವು ಮತ್ತು ಅವರೇ ಪ್ರಬಲರಾಗಿ ಬಿಟ್ಟರು.” “ 


21. ಮಸೀಹರಲ್ಲಿ ವಿಶ್ವಾಸವಿರಿಸದವರು ಎಂದರೆ ಯಹೂದಿಯರು. ವಿಶ್ನಾಸವಿರಿಸಿದವರು ಎಂದರೆ ಕ್ಷೆ ಕ್ರೈಸ್ತರು ಮತ್ತು ಮುಸ್ಲಿಮರು. 
ಅಲ್ಲಾಹನು ಈ ಎರಡೂ ವರ್ಗದವರನ್ನು ಅಲ್ಲಾಹನು ಮಸೀಹರನ್ನು ನಿರಾಕರಿಸುವವರ ಮೇಲೆ ಪ್ರಬಲಗೊಳಿಸಿದ. ಹಿಂದೆ ಈಸಾರನ್ನು 
ನಂಬುವವರನ್ನು ಅವರನ್ನು ನಿರಾಕರಿಸುವವರಿಗಿಂತ ಪ ಪ್ರಬಲಗೊಳಿಸಿದಂತೆಯೇ ಪ್ರವಾದಿ ಮುಹಮ್ಮದ್‌ರಲ್ಲಿ ವಿಶ್ವಾಸವಿರಿಸುವವರನ್ನು ಅವರನ್ನು 
ನಿರಾಕರಿಸುವವರ ಮೇಲೆ. ಪ್ರಬಲಗೊಳಿಸುವನೆಂದು ಮುಸ್ಲಿಮರಿಗೆ ಭರವಸೆ ನೀಡಲಿಕ್ಕಾಗಿ ಇಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಲಾಗಿದೆ. 


a 


ಕಾಂಡ - 28 


62. ಅಲ್‌ ಜುಮುಅಃ 


ಹೆಸರು 

9ನೇ ವಚನದ ನರಿ 5/4೩) ಕ್ಯಾಟಿ | ಎಂಬ ನುಡಿಯಿಂದ ಆಯ್ದುಕೊಳ್ಳಲಾಗಿದೆ. ಈ ಅಧ್ಯಾಯದಲ್ಲಿ 
ಜುಮುಅ ನಮಾರುಖ್‌ನ ಕುರಿತು ಆದೇಶಿಸಲಾಗಿದ್ದರೂ ಜುಮ್‌ಅ ಎಂಬುದು ಇದರಲ್ಲಿರುವ ವಿಷಯಗಳ ಒಟ್ಟು ಶೀರ್ಷಿಕೆಯಲ್ಲ 
ಬದಲಾಗಿ ಇತರ ಅಭ್ಯಾಯಗಳಂತೆ ಕೇವಲ ಸಾಂಕೇತಿಕವಾಗಿದೆ. 
ಅವತೀರ್ಣಕಾಲ 

ಇದರ ಪ್ರಥಮ ಪರಿಚ್ಛೇದವು ಹಿ.ಶ. 7ರಲ್ಲಿ ಅವತೀರ್ಣವಾಗಿತ್ತು. ಹೆಚ್ಚಿನಂಶ ಖೈಬರ್‌ ವಿಜಯಕ್ಕಿಂತ ಸ್ಥಲ್ಪ ಮುಂಚೆ 
ಅಥವಾ ಅದರ ಅಲ್ಪಕಾಲದ ಬಳಿಕ ಅವತೀರ್ಣವಾಗಿರಬೇಕು. ಅಬೂ ಹುರೈರರಿಂದ(ರ) ಬುಖಾರಿ, ಮುಸ್ಲಿಮ್‌, ತಿರ್ಮಿದಿ, 
ನಸಾಈ ಮತ್ತು ಇಬ್ನು ಜರೀರ್‌ ಉದ್ಧರಿಸಿದ್ದಾರೆ, ನಾವು ಪ್ರವಾದಿಯವರ ಸನ್ನಿಧಾನದಲ್ಲಿ ಕುಳಿತಿದ್ದಾಗ ಈ ವಚನಗಳು 
ಅವತೀರ್ಣವಾಗಿವೆ. ಅಬೂ ಹುರೈರಾರು(ರ) ಹುದ್ಧೆಜಿಯ ಒಪ್ಪಂದದ ಬಳಿಕ ಖೈಬರ್‌ ವಿಜಯಕ್ಕಿಂತ ಮುಂಚೆ ಇಸ್ಲಾಮ್‌ 
ಸ್ವೀಕರಿಸಿರುವರೆಂಬ ವಿಷಯವು ಸುವಿದಿತವಾಗಿದೆ. ವಸ್ತುತಃ ಖೈಬರ್‌ ಘಟನೆಯು ಹಿ.ಶ.7ರಲ್ಲಿ ಇಬ್ನು ಹಿಶಾಮ್‌ರ ಅಭಿಪ್ರಾಯ 
ದಂತೆ ಮುಹರ್ರಮ್‌ನಲ್ಲಿ ಮತ್ತು ಇಬ್ನು ಸಅದ್‌ರ ಅಭಿಪ್ರಾಯದಂತೆ ಜುಮಾದಿಲ್‌ ಅವ್ಜಲ್‌ ತಿಂಗಳಲ್ಲಿ ನಡೆದಿದೆ. ಆದ್ದರಿಂದ 
ಯಹೂದಿಯರ ಕೊನೆಯ ಕೋಟೆಯನ್ನು ವಿಮೋಚನೆ ಗೊಳಿಸುವುದಕ್ಕಿಂತ ಮುಂಚಿತವಾಗಿ ಅಲ್ಲಾಹನು ಅವರನ್ನು ಅಭಿಸಂಬೋಧಿಸಿ 
ಈ ಮಾತುಗಳನ್ನು ಹೇಳಿದನೆಂದು ಅನುಮಾನಿಸಬಹುದು ಅಥವಾ ಅದು ಖೈಬರ್‌ನ ಪರಿಣಾಮವನ್ನು ನೋಡಿದ ದಕ್ಷಿಣ 
ಹಿಜಾರು್‌ನ ಎಲ್ಲಯಹೂದಿ ಗೋತ್ರಗಳು ಇಸ್ಲಾಮೀ ರಾಷ್ಟ್ರದ ಅಧೀನತೆಯನ್ನು ಅಂಗೀಕರಿಸಿದ ಬಳಿಕ ಅವತೀರ್ಣವಾಗಿರಬೇಕು. 

ಎರಡನೆಯ ಪರಿಚ್ಛೇದವು ವಲಸೆಯ ಅಲ್ಪಕಾಲದ ಬಳಿಕ ಅವತೀರ್ಣಗೊಂಡಿದೆ. ಯಾಕೆಂದರೆ ಪ್ರವಾದಿವರ್ಯರು(ಸ) 
ಮದೀನಕ್ಕೆ ತಲುಪಿದ 5ನೇ ದಿನ ಜುಮುಅ ಪ್ರಾರಂಭಿಸಿದ್ದರು. ಈ ಪರಿಚ್ಛೇದದ ಕೊನೆಯ ವಚನದಲ್ಲಿ ' ಸೂಚಿಸಿರುವ 
ಘಟನೆಯಿಂದ, ಜುಮುಅ ನಿರ್ವಹಿಸುವ ಸಂಪ್ರದಾಯ ಆರಂಭಿಸಿದ ಬಳಿಕ ಧಾರ್ಮಿಕ ಸಭೆಗಳಲ್ಲಿಪಾಲಿಸಬೇಕಾದ ಶಿಷ್ಟಾಚಾರಗಳ 
ಕುರಿತು ಜನರಿಗೆ ಸೂಕ್ತ ತರಬೇತಿ ಲಭಿಸಿಲ್ಲದ ಕಾಲದಲ್ಲಿ ಅವತೀರ್ಣವಾಗಿರಬೇಕೆಂದು ವ್ಯಕ್ತವಾಗುತ್ತದೆ. 
ಚರ್ಚಾ ವಿಷಯ 

ಮೇಲೆ ಹೇಳಿದಂತೆ ಈ ಅಧ್ಯಾಯದಲ್ಲಿ 2 ಪರಿಚ್ಛೇದಗಳಿದ್ದು ಎರಡು ವಿಭಿನ್ನ ಕಾಲಗಳಲ್ಲಿ ಅವತೀರ್ಣವಾಗಿವೆ. ಆದ್ದರಿಂದ 
ಚರ್ಚಾ ವಿಷಯಗಳು ಭಿನ್ನವಾಗಿವೆ. ಅಭಿಸಂಬೋಧಿತರೂ ವಿಭಿನ್ನರಾಗಿದ್ದಾರೆ. ಆದರೂ ಅವುಗಳನ್ನು ಒಂದೇ ಅಧ್ಯಾಯದಲ್ಲಿ 
ಸೇರಿಸಿರುವುದನ್ನು ಸಮರ್ಥಿಸಬಹುದಾದ ಸಂಬಂಧವೂ ಅವುಗಳ ಮಧ್ಯೆಯಿದೆ. ಈ ಸಂಬಂಧವನ್ನು ಸ್ಪಷ್ಟಪಡಿಸಲು ಎರಡು 
ನಿರ್ದಿಷ್ಟ ವಿಷಯಗಳನ್ನು ಗ್ರಹಿಸಬೇಕಾಗಿದೆ. 

ಇಸ್ಲಾಮಿನ ಪ್ರಸಾರವನ್ನು ತಡೆಯಲಿಕ್ಕಾಗಿ ಯಹೂದಿಯರು ಕಳೆದ ಐದಾರು ವರ್ಷಗಳಿಂದ ನಡೆಸುತ್ತಿದ್ದ ಎಲ್ಲಪ್ರಯತ್ನಗಳೂ 
ವಿಫಲವಾಗಿದ್ದ ಕಾಲದಲ್ಲಿ ಪ್ರಥಮ ಪರಿಚ್ಛೇದ ಅವತೀರ್ಣವಾಯಿತು. ಪ್ರವಾದಿವರ್ಯರನ್ನು(ಸ) ಸೋಲಿಸಲಿಕ್ಕಾಗಿ ಅವರ 
ಮೂರು ಪ್ರಬಲ ಗೋತ್ರಗಳು ಮೊದಲು ತೀವ್ರವಾಗಿ ಪ್ರಯತ್ನಿಸಿತು. ಒಂದು ಗೋತ್ರವು ಸಂಪೂರ್ಣ ನಾಶವಾಯಿತು. 
ಉಳಿದೆರಡು ಗೋತ್ರಗಳು ಗಡೀಪಾರಾದುವು. ಅನಂತರ ಅನೇಕ ಅರಬ್‌ ಗೋತ್ರಗಳನ್ನು ಉತ್ತೇಜಿಸಿ ಮದೀನದ ಮೇಲೆ ಭಾರೀ 
ಸೇನಾಕ್ರಮಣವನ್ನು ನಡೆಸಿದರು. ಆದರೆ ಅಹ್‌ರಾಬ್‌ ಯುದ್ಧದಲ್ಲಿ ಅವರೆಲ್ಲರೂ ಸೋತು ಹಿಂಜರಿದರು. ಆ ಬಳಿಕ ಖೈಬರ್‌ 
ಅವರ ಅತಿದೊಡ್ಡ ಕೋಟೆಯಾಗಿ ಉಳಿಯಿತು. ಮದೀನದಿಂದ ಹೊರ ಹಾಕಿದ್ದ ಯಹೂದಿಯರಲ್ಲಿ ಅನೇಕ ಮಂದಿ ಅಲ್ಲಿ 
ಜಮಾಯಿಸಿದ್ದರು. ಈ ವಚನಗಳು ಅವತೀರ್ಣವಾದ ಕಾಲದಲ್ಲಿ ವಿಶೇಷ ಒತ್ತಡವಿಲ್ಲದೆಯೇ ಅದು ವಿಮೋಚನೆಗೊಂಡಿತು. 


ಕಾಂಡ - 28 


350 ತಪ್ಪೀಮುಲ್‌ ಕುರ್‌ಆನ್‌ 


ಯಹೂದಿಯರ ಅಪೇಕ್ಷೆಯಮತೆ ಅಲ್ಲಿ ಮುಸ್ಲಿಮ್‌ ಕೃಷಿಕರ ಒಕ್ಕಲಿಗರಾಗಿ ವಾಸಿಸಲು ಅವರಿಗೆ ಅನುಮತಿಸಲಾಯಿತು. ಈ 
ನಿರ್ಣಾಯಕ ಸೋಲಿನಿಂದ ಅರೇಬಿಯದಲ್ಲಿ ಯಹೂದಿಯರ ಶಕ್ತಿ ಸಂಪೂರ್ಣ ಅಸ್ತಮಿಸಿತು. ವಾದಿಲ್‌ ಕುರಾ, ಫದಕ್‌, ತೈಮಾ, 
ತಬೂಕ್‌ ಮುಂತಾದವುಗಳು ಸರದಿಯಂತೆ ಶರಣಾದುವು. ಹೀಗೆ ಇಸ್ಲಾಮಿನ ಅಸ್ತಿತ್ವವನ್ನು ಸಹಿಸುವ ಮಾತು ಹಾಗಿರಲಿ, ಅದರ 
ಹೆಸರು ಕೇಳುವುದೇ ಅರೋಚಕವಾಗಿದ್ದ ಎಲ್ಲಾ ಯಹೂದಿಗಳು ಅದೇ ಇಸ್ಲಾಮಿನ ಪ್ರಜೆಗಳಾದರು. ಅವರನ್ನು ಅಲ್ಲಾಹನು ಈ 
ಅಧ್ಯಾಯದಲ್ಲಿ ಮತ್ತೊಮ್ಮೆ ಅಭಿಸಂಬೋಧಿಸಿದ್ದಾನೆ. ಪ್ರಾಯಶಃ ಇದು ಪವಿತ್ರ ಕುರ್‌ಆನಿನಲ್ಲಿ ಅವರನ್ನು ಅಭಿಸಂಬೋಧಿಸಿದ 
ಕೊನೆಯ ಸಂದರ್ಭವಾಗಿತ್ತು. ಇದರಲ್ಲಿ ಅವರಿಗೆ ಮೂರು ವಿಷಯಗಳನ್ನು ತಿಳಿಸಲಾಗಿದೆ. 

1) ಈ ಸಂದೇಶವಾಹಕರು ನೀವು "ಉಮ್ಮಿ' (ನಿರಕ್ಷರಿ) ಎಂದು ನಿಂದಿಸುತ್ತಿದ್ದ ಜನಾಂಗದಿಂದ ಬಂದವರೆಂದು ನೀವು 
ಇವರನ್ನು ಸ್ನೀಕರಿಸಲು ನಿರಾಕರಿಸುತ್ತಿರುವಿರಿ. ಸಂದೇಶವಾಹಕರು ನಿಮ್ಮ ಜನಾಂಗದವರೇ ಆಗಿರಬೇಕು ಮತ್ತು ಯಹೂದಿ 
ಯೇತರರಿಂದ ಬರಲು ಸಾಧ್ಯವೇ ಇಲ್ಲವೆಂಬ ದುರ್ಭಾವನೆ ನಿಮ್ಮಲ್ಲಿತ್ತು. ಆದರೆ ಅಲ್ಲಾಹನು ನಿಮ್ಮ ಕಣ್ಣ ಮುಂದೆಯೇ ಆ 
ನಿರಕ್ಷರಿಗಳಿಂದಲೇ ಗ್ರಂಥ ಓದುವ ಓರ್ವ ಸಂದೇಶವಾಹಕನನ್ನು ಉದಯಗೊಳಿಸಿದ್ದಾನೆ. ಅವರು ಜನರನ್ನು ಸಂಸ್ಕರಿಸುತ್ತಾರೆ. 
ಆ ಜನರಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಅವರ ಪಥಭ್ರಷ್ಟತೆಯನ್ನು ನೀವು ಅರಿತಿದ್ದೀರಿ. ಇದು ಅಲ್ಲಾಹನ ಅನುಗ್ರಹವಾಗಿದೆ. 
ಅವನು ತಾನಿಚ್ಛಿಸಿದವರಿಗೆ ಅದನ್ನು ನೀಡುತ್ತಾನೆ. ನೀವು ನೀಡ ಬಯಸುವವರಿಗೆ ನೀಡಿ, ನೀವು ತಡೆಯ ಬಯಸುವವರಿಗೆ 
ನಿರಾಕರಿಸಲು ಅಲ್ಲಾಹನ ಅನುಗ್ರಹವು ನಿಮ್ಮ ಖಾಸಗಿ ಸೊತ್ತಲ್ಲ. 

ii) ನಿಮ್ಮನ್ನು ತೌರಾತ್‌ನ ವಾಹಕರಾಗಿ ಮಾಡಲಾಗಿತ್ತು, ಆದರೆ ನೀವು ಅದರ ಹೊಣೆಗಾರಿಕೆಯನ್ನು ತಿಳಿಯಲಿಲ್ಲ ಮತ್ತು 
ನೆರವೇರಿಸಲೂ ಇಲ್ಲ. ನಿಮ್ಮ ಸ್ಥಿತಿಯು ಗ್ರಂಥಗಳ ಹೊರೆ ಹೊತ್ತಿರುವ ಕತ್ತೆಯಂತಿದೆ. ತಾನು ಹೊತ್ತ ವಸ್ತು ಯಾವುದೆಂದು ಅದಕ್ಕೆ 
ತಿಳಿದಿರುವುದಿಲ್ಲ. ಮಾತ್ರವಲ್ಲ, ನಿಮ್ಮ ಸ್ಥಿತಿಯು ಆ ಕತ್ತೆಗಿಂತ ಕಳವಳಕಾರಿಯಾಗಿದೆ. ಯಾಕೆಂದರೆ ಕತ್ತೆಗೆ ಬುದ್ಧಿ ವಿವೇಕವಿಲ್ಲ 
ಆದರೆ ನಿಮಗೆ ಇದೆ. ಆದರೂ ನೀವು ಗ್ರಂಥದ ವಾಹಕರಾಗಿರುವ ವಹಿಸಿರುವ ಹೊಣೆಗಾರಿಕೆಗಳಿಂದ ಓಡಿ ಹೋಗುತ್ತಿರುವಿರಿ, 
ಮಾತ್ರವಲ್ಲ ಮನಃಪೂರ್ವಕ ಅವನ ವಚನಗಳನ್ನು ತಿರಸ್ಕರಿಸಲಿಕ್ಕೂ ಹೇಸುವುದಿಲ್ಲ. ಆದರೂ ನೀವೇ ಅಲ್ಲಾಹನ ಪ್ರೀತಿ ಪಾತ್ರರು 
ಮತ್ತು ಪ್ರವಾದಿತ್ವದ ಅನುಗ್ರಹವನ್ನು ಸದಾ ಕಾಲ ನಿಮ್ಮ ಜನಾಂಗಕ್ಕೆ ಬರೆದು ಬಿಡಲಾಗಿದೆಯೆಂಬ ದುರಭಿಮಾನವನ್ನು 
ಹೊಂದಿದ್ದೀರಿ. ನಿಮ್ಮ ಮಾತು ಕೇಳಿದರೆ ನೀವು ದೇವ ಸಂದೇಶದ ಹೊಣೆಗಾರಿಕೆಗಳನ್ನು ನಿರ್ವಹಿಸಿದರೂ ನಿರ್ವಹಿಸದಿದ್ದರೂ 
ಯಾವ ಅವಸ್ಥೆಯಲ್ಲಿಯೂ ಕೇವಲ ನಿಮ್ಮನ್ನು ಮಾತ್ರ ಸಂದೇಶವಾಹಕರಾಗಿ ಮಾಡಬೇಕೆಂಬ ನಿಯಮಕ್ಕೆ ಅಲ್ಲಾಹನು ಬದ್ಧನೆಂದು 
ಭಾಸವಾಗುತ್ತಿದೆ. 

ii) ನೀವು ನಿಜವಾಗಿಯೂ ಅಲ್ಲಾಹನ ಪ್ರೀತಿಪಾತ್ರರಾಗಿರುತ್ತಿದ್ದರೆ ಮತ್ತು ಅವನ ಬಳಿ ನಿಮಗಾಗಿ ಭಾರೀ ಗೌರವಾದರಗಳ 
ಸ್ಥಾನ ಮೀಸಲಾಗಿದ್ದರೆ ನೀವು ಮರಣಕ್ಕೆ ಇಷ್ಟೊಂದು ಹೆದರುತ್ತಿರಲಿಲ್ಲ. ನೀವು ಈ ಹೀನ ಬದುಕಿಗೆ ಅಂಟಿಕೊಂಡು ಯಾವ 
ರೀತಿಯಲ್ಲಿಯೂ ಮರಣಕ್ಕೆ ಸಿದ್ಧರಿಲ್ಲ. ನೀವು ಹಲವು ವರ್ಷಗಳಿಂದ ಈ ಮರಣ ಭೀತಿಯಿಂದಲೇ ಹೀನಾಯ ಸೋಲು 
ಅನುಭವಿಸುತ್ತಿರುವಿರಿ. ನಿಮ್ಮ ದುಷ್ಕೃತ್ಯಗಳ ಬಗ್ಗೆ ನಿಮಗೆ ಸ್ವತಃ ತಿಳಿದಿದೆಯೆಂಬುದಕ್ಕೆ ಈ ಅವಸ್ಥೆಯೇ ಸಾಕ್ಷಿಯಾಗಿದೆ. ಈ 
ಕೃತ್ಯಗಳನ್ನು ಮಾಡಿ ಮರಣ ಹೊಂದಿದರೆ, ಈ ಲೋಕದಲ್ಲಿ ಅನುಭವಿಸಿರುವುದಕ್ಕಿಂತ ಹೀನಾಯ ಅಪಮಾನವನ್ನು ಅಲ್ಲಾಹನ 
ಬಳಿ ಅನುಭವಿಸಬೇಕಾಗಿದೆಯೆಂದು ನಿಮ್ಮ ಆತ್ಸಸಾಕ್ಟಿಯೇ ನಿಮ್ಮೊಡನೆ ಹೇಳುತ್ತಿದೆ. 

ಇದು ಮೊದಲ ಪರಿಚ್ಛೇದದ ವಿಷಯ. ಅಲ್ಲಾಹನು ಯಹೂದಿಯರ ಸಬ್ಸ್‌(ಶನಿವಾರ)ನ ಬದಲಿಗೆ ಮುಸ್ಲಿಮರಿಗೆ 
ಶುಕ್ರವಾರ ನಿರ್ಣಯಿಸಲಾಗಿದೆಯೆಂಬುದೇ ಕೆಲವಾರು ವರ್ಷಗಳ ಹಿಂದೆ ಅವತೀರ್ಣವಾದ ಎರಡನೇ ಪರಿಚ್ಛೇದವನ್ನು ಇದರಲ್ಲಿ 
ಸೇರಿಸಿರುವ ಔಚಿತ್ಯ. ಯಹೂದಿಯರು ಸಬ್ತ್‌ನ ದಿನ ವರ್ಶಿಸಿದಂತೆ ನೀವು ಜುಮುಅದೊಂದಿಗೆ ವರ್ಶಿಸಬಾರದೆಂದು ಅಲ್ಲಾಹನು 
ಆ ಮೂಲಕ ಮುಸ್ಲಿಮರನ್ನು ಎಚ್ಚರಿಸಿದ್ದಾನೆ. ಈ ಪರಿಚ್ಛೇದದ ಅವತೀರ್ಣ ಹಿನ್ನೆಲೆ ಹೀಗಿದೆ: ಅದೊಂದು ಶುಕ್ರವಾರದ ದಿನ 
ಜುಮುಅ ವೇಳೆಯಲ್ಲಿಯೇ ಒಂದು ವರ್ತಕ ತಂಡವು ಮದೀನಕ್ಕೆ ಬಂತು. ಅದರ ಡಂಗುರದ ಸ್ವರ ಕೇಳಿ ಮಸೀದಿಯಲ್ಲಿದ್ದ 
12 ಮಂದಿಯ ಹೊರತು ಉಳಿದವರೆಲ್ಲರೂ ವರ್ತಕ ತಂಡದ ಬಳಿಗೆ ಓಡಿದರು. ಆಗ ಪ್ರವಾದಿಯವರು ಉಪನ್ಯಾಸ (ಖುತ್‌ಬ) 
ನಿರ್ವಹಿಸುತ್ತಿದ್ದರು. ಆ ಕುರಿತು ಹೀಗೆ ಆದೇಶಿಸಲಾಯಿತು. ಜುಮುಅ ಅದಾನ್‌ ಕೇಳಿದ ಕೂಡಲೇ ಎಲ್ಲ ಕ್ರಯ-ವಿಕ್ರಯ 


ಕಾಂಡ - 28 


62. ಅಲ್‌ ಜುಮುಅಃ 351 


ಹಾಗೂ ಇತರೆಲ್ಲ ಕೆಲಸಕಾರ್ಯಗಳು ನಿಷಿದ್ಧವಾಗಿದೆ. ಆ ಸಮಯದಲ್ಲಿ ಎಲ್ಲಕೆಲಸಗಳನ್ನು ತೊರೆದು ಮಸೀದಿಗೆ ಧಾವಿಸುವುದು 
ವಿಶ್ವಾಸಿಗಳ ಕರ್ತವ್ಯ. ನಮಾರು್‌ ಮುಗಿದ ಬಳಿಕ ತಮ್ಮ ಕೆಲಸಕಾರ್ಯಗಳಿಗಾಗಿ ಅವರಿಗೆ ಭೂಮಿಯಲ್ಲಿ ಸಂಚರಿಸುವ 'ಹಕ್ಕಿದೆ. 
ಜುಮುಅದ ನಿಯಮಗಳ ಕುರಿತು ಈ ಪರಿಚ್ಛೇದವು ಒಂದು ಸ್ವತಂತ್ರ ಅಧ್ಯಾಯವೇ ಆಗಬಹುದು. ಬೇರೆ ಯಾವುದಾದರೂ 
ಅಧ್ಯಾಯದ ಭಾಗವಾಗಿಯೂ ಮಾಡಬಹುದು. ಆದರೆ ಅಲ್ಲಾಹನು ಆ ರೀತಿ ಮಾಡದೆ ಯಹೂದಿಯರನ್ನು ಅವರ ದುರಂತ 
ಕಾರಣಗಳ ಬಗ್ಗೆ ಎಚ್ಚರಿಸಿದ ಹಿಂದೆಯೇ ಈ ವಚನಗಳನ್ನು ಸೇರಿಸಿದ್ದಾನೆ. ನಮ್ಮ ದೃಷ್ಟಿಯಲ್ಲಿ ನಾವು`ಮೇಲೆ ಸೂಚಿಸಿರುವುದೇ 
ಅದರ ಯುಕ್ತಿಯಾಗಿದೆ. 


ಕಾಂಡ - 28 


62. ಅಲ್‌ ಜುಮುಅಃ 


(ಅವತೀರ್ಣ - ಮದೀನದಲ್ಲಿ) 
ಗಳು: 11 ರುಕೂಆ್‌ಗಳು: 2 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


ಓರ ಬೆ WISN ಬುತ್ತಿ ES 


(1) ಆಕಾಶಗಳಲ್ಲಿರುವ ಪ್ರತಿಯೊಂದು ವಸ್ತುವೂ ಭೂಮಿಯಲ್ಲಿರುವ ಪ್ರತಿಯೊಂದು ವಸ್ತುಣೆಗ ಅಲ್ಲಾಹನನ್ನು 
ಜಪಿಸುತ್ತಿದೆ. ಅತ್ಯಂತ ಪರಿಶುದ್ಧನೂ ಪ್ರಬಲನೂ ಯುಕ್ತಿಪೂರ್ಣನೂ ಆಗಿರುವ ಸಾಮ್ರಾಟನು.' 


ತ್ಮೆ 
ತ್ನ 


1. ವಿವರಣೆಗಾಗಿ ತಪ್ಪೀಮುಲ್‌ ಕುರ್‌ಆನ್‌ ಭಾಗ-5 ಅಲ್‌ ಹದೀದ್‌ 1, 2, ಅಲ್‌ ಹಶ್ರ್‌ 36, 37, 41 ಟಿಪ್ಪಣಿಗಳನ್ನು ನೋಡಿರಿ. 
ಮುಂದಿನ ವಿಷಯದೊಂದಿಗೆ ಈ ಪೀಠಿಕೆಗೆ ಗಾಢ ಸಂಬಂಧವಿದೆ. ಅರೇಬಿಯದ ಯಹೂದಿಯರು ಪ ಪ್ರವಾದಿವರ್ಯರ(ಸ) ವ್ಯ ಕಿತ್ವ, ಗುಣ 
ವೈಶಿಷ್ಟ್ಯ ಮತ್ತು ಅವರ ಸಾಧನೆಗಳಲ್ಲಿ ದೇವ ಸಂದೇಶವಾಹಕತ್ಚದ ಸುವ್ಯ ಕ್ಷ ನಿದರ್ಶನಗಳನ್ನು ಕಣ್ಣಾರೆ ಕಂಡಿದ್ದರು. ಮೂಸಾರು(ಅ) ತರಾತ್‌ 
ನಲ್ಲಿ ಅವರ ಆಗಮನದ ಕುರಿತು ಸ್ಪಷ್ಟವಾಗಿ ಭವಿಷ್ಯ ನುಡಿದಿದ್ದರು. ಆ ಭವಿಷ್ಯೊಕ್ತಿಯು ಪ್ರವಾದಿ ಮುಹಮ್ಮದ್‌ ರ ಹೊರತು ಬೇರೆ ಯಾರಿಗೂ 
ಸರಿಹೊಂದುವುದಿಲ್ಲ. ಹಾಗಿದ್ದರೂ ತಮ್ಮ ಜನಾಂಗ ಮತ್ತು ವಂಶದ ಹೊರಗಿನ ಓರ್ವ ವ್ಯಕ್ತಿಯನ್ನು ಸಂದೇಶವಾಹಕನೆಂದು ಅಂಗೀಕರಿಸುವುದು 
ಅವರಿಗೆ ಅಪ್ರಿಯವಾಗಿತ್ತೆಂಬ ಏಕೈಕ ಕಾರಣದಿಂದ ಅವರನ್ನು ನಿರಾಕರಿಸಿದ್ದರು. ನಮ್ಮ ಜನಾಂಗದಲ್ಲಿ ಆಗತರಾದ ಪ್ರವಾದಿಗಳನ್ನು ಮಾತ್ರ 
ನಾವು ಅಂಗೀಕರಿಸುತ್ತೇವೆಂದು ಅವರು ಬಹಿರಂಗವಾಗಿ ಹೇಳಿದ್ದರು. ಯಹೂದಿಯೇತರ ಪ್ರವಾದಿಯಿಂದ ಬಂದ ಸಂದೇಶವು ದೇವವಾಣಿಯೇ 
ಆಗಿದ್ದರೂ ಅದನ್ನು ಅಂಗೀಕರಿಸಲು ಅವರು ಸಿದ್ಧರಿರಲಿಲ್ಲ ಮುಂದಿನ ವಚನಗಳಲ್ಲಿ ಅವರ ಈ ಧೋರಣೆಯನ್ನು ಆಕ್ಬೇಪಿಸಲಾಗಿದೆ. 
ಆದ್ದರಿಂದಲೇ ವಚನದ ಆರಂಭವನ್ನು ಈ ಮುನ್ನುಡಿಯಿಂದಲೇ ಮಾಡಲಾಗಿದೆ. ವಿಶ್ವದ ಎಲ್ಲವಸ್ತುಗಳೂ ಅಲ್ಲಾಹನನ್ನು ಸ್ತುತಿಸುತ್ತಿವೆಯೆಂದು 
ಅದರಲ್ಲಿ ಹೇಳಲಾಗಿದೆ. ಅರ್ಥಾತ್‌, ಯಹೂದಿಯರು ತಮ್ಮ ವಂಶಮಹಾತ್ಮೆಯ ಕಲ್ಪನೆಗೆ ಬುನಾದಿಗೊಳಿಸಿರುವ ಎಲ್ಲ ದೌರ್ಬಲ್ಯಗಳಿಂದ 
ಅಲ್ಲಾಹನು ಮುಕ್ತನೆಂಬುದಕ್ಕೆ ಅಖಿಲ ವಿಶ್ವವೇ ಸಾಕ್ಟಿಯಾಗಿದೆ. ಸ್ವಜನ ಪಕ್ಷಪಾತ(7೩10/05172)ಕ್ಕೆ ಅವನ ಬಳಿ ಯಾವ ಸ್ಥಾನವೂ ಇಲ್ಲ. 
ಅವನು ಯಾರದೇ ಬಂಧುವಲ್ಲ. ಅವನು ತನ್ನೆಲ್ಲ ಸೃಷ್ಟಿಗಳೊಡನೆ ಸಮಾನ ನೀತಿ ಮತ್ತು ಪರಿಪಾಲನೆಯನ್ನು ಪಾಲಿಸುತ್ತಾನೆ. ನಿರ್ದಿಷ್ಟ ವಂಶ 
ಅಥವಾ ಜನಾಂಗವು ಏನೇ ಮಾಡಿದರೂ ಸದಾ ವಿಶೇಷ ಅನುಗ್ರಹಗಳಿಗೆ ಪಾತ್ರವಾಗುವ ರೀತಿಯಲ್ಲಿ ಅವನಿಗೆ ಅವರೊಂದಿಗೆ ಯಾವ 
ಆತ್ಮೀಯ ಸಂಬಂಧವೂ ಇಲ್ಲ, ಅದೇ ರೀತಿ ನಿರ್ದಿಷ್ಟ ವಂಶ ಅಥವಾ ಜನಾಂಗದಲ್ಲಿ. ಎಷ್ಟೇ ಒಳಿತುಗಳಿದ್ದರೂ ತನ್ನ ಕೃಪಾಕಟಾಕ್ಚವನ್ನು ತಡೆಯು 
ವಂಥ ವೈರವೂ ಅದರೊಂದಿಗಿಲ್ಲ. ಅನಂತರ ಅವನು ಸಾಮ್ರಾಟನೆಂದು ಹೇಳಲಾಗಿದೆ. ಅರ್ಥಾತ್‌, ಅವನ ಅಧಿಕಾರ ಶಕ್ತಿಯನ್ನು ಮೊಟ 
ಕುಗೊಳಿಸಬಲ್ಲ ಯಾವ ಐಹಿಕ ಶಕ್ತಿಯೂ ಇಲ್ಲ, ನೀವು ಕೇವಲ ದಾಸರು ಮತ್ತು ಪ್ರಜೆಗಳು. ನಿಮ್ಮ ಸನ್ಭಾರ್ಗದರ್ಶನಕ್ಕಾಗಿ ಯಾರನ್ನು 
ನೇಮಿಸಬೇಕು ಅಥವಾ ನೇಮಿಸಬಾರದೆಂದು ನಿರ್ಣಯಿಸುವ ಅಧಿಕಾರ ನಿಮಗೆ ಯಾವಾಗ ಬಂತು? ಆ ಬಳಿಕ ಅವನು ಪರಿಶುದ್ಧನೆಂದು 
ಹೇಳಲಾಗಿದೆ. ಅರ್ಥಾತ್‌, ಅವನ ತೀರ್ಮಾನಗಳಲ್ಲಿ; ತಪ್ಪು ಅಥವಾ ಲೋಪದೋಷಗಳೇ ಸಂಭವಿಸದ ರೀತಿಯಲ್ಲಿಅವನು ಅತ್ಯುತ್ತಮನಾಗಿದ್ದಾನೆ. 
ಕೊನೆಯಲ್ಲಿ ಪುನಃ ಅಲ್ಲಾಹನ 2 ವಿಶೇಷ ಗುಣವನ್ನು ವಿವರಿಸಲಾಗಿದೆ. 1) ಅವನು ಪ್ರಬಲನು. ಅರ್ಥಾತ್‌ ಯಾರಿಗೂ ಅವನ ವಿರುದ್ಧ 
ಹೋರಾಡಿ ಜಯಿಸಲು ಸಾಧ್ಯವಿಲ್ಲ 1) ಅವನು ಯುಕ್ತಿಪೂರ್ಣನಾಗಿದ್ದಾನೆ. ಅವನು ಎಲ್ಲ: ಕಾರ್ಯವನ್ನು ಜಾಣ್ಮೆಯಿಂದಲೇ ಮಾಡುತ್ತಾನೆ. 
ಅವನ ಯುಕ್ತಿಬದ್ಧ ಯೋಜನೆಗಳನ್ನು ಭಂಗಗೊಳಿಸಲು ಜಗತ್ತಿನಲ್ಲಿ ಯಾರಿಗೂ ಸಾಧ್ಯವಿಲ್ಲ. 


ಕಾಂಡ - 28 


62. ಅಲ್‌ ಜುಮುಅಃ | ಟ್‌ 353 


ವಶ 7] 14544 1 1 ೯*-೫'*' ಆ PALI ಹ 
NS SINS ESS ನಸ DEAS IS ಉಳಿಕ್ತಿ 
2602 2 A 72 ಸ್ನ 2 43% A> pn 
OAM LS LOA SOLS SE KS || 
BEM IS ok his Ws ES Ses a dk dS 


(2-4) ಉವ್ದೊಗಳ' (ನಿರಕ್ಷರಿಗಳ) ನಡುವೆ ಅವರಿಂದಲೇ ಒಬ್ಬ ಸಂದೇಶವಾಹಕರನ್ನು ಎಬ್ಬಿಸಿದವನು ಅವನೇ, 
ಅವರು ಆ ಜನರಿಗೆ ಅವನ ಸೂಕ್ತಗಳನ್ನು ಓದಿ ಹೇಳುತ್ತಾರೆ, ಅವರ ಜೀವನವನ್ನು ಸಂಸ್ಕರಿಸುತ್ತಾರೆ ಮತ್ತು ಅವರಿಗೆ 
ಗ್ರಂಥ ಹಾಗೂ ಸದ್ದಿವೇಕದ ಶಿಕ್ಷಣ ನೀಡುತ್ತಾರೆ.* ವಸ್ತುತಃ ಇದಕ್ಕಿಂತ ಮುಂಚೆ ಅವರು ಸುಸ್ಪಷ್ಟ ಪಥಭ್ರಷ್ಟತೆಯಲ್ಲಿ 
ಬಿದ್ದಿದ್ದರು" ಮತ್ತು (ಇವರ ಸಂದೇಶವಾಹಕತ್ನವು) ಅವರನ್ನಿನ್ನೂ ಭೇಟಿಯಾಗಿರದ ಇತರ ಜನರಿಗೂ ಅನ್ವಯಿಸುತ್ತದೆ.* 
ಅಲ್ಲಾಹನು ಪ್ರಬಲನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ." ಇದು ಅವನ ಅನುಗ್ರಹ. ಇದನ್ನವನು, ತಾನಿಚ್ಛಿಸಿದವರಿಗೆ 
ನೀಡುತ್ತಾನೆ ಮತ್ತು ಅವನು ಮಹಾ ಅನುಗ್ರಹದಾನಿ. 


2. ಇಲ್ಲಿ "ಉಮ್ಮಿ' ಎಂಬ ಪದವನ್ನು ಯಹೂದಿಯರ ಪಾರಿಭಾಷಿಕವಾಗಿ ಪ್ರಯೋಗಿಸಲಾಗಿದೆ. ಅದರಲ್ಲಿ ಒಂದು ಲಘು ವ್ಯಂಗ್ಯವು 
ಅಡಕವಾಗಿದೆ. ಅರ್ಥಾತ್‌, ಯಹೂದಿಯರು ತಿರಸ್ಕಾರದಿಂದ "ಉಮ್ಮಿ' ಎಂದು ಕರೆಯುವ ಮತ್ತು ತಮ್ಮ ದೃಷ್ಟಿಯಲ್ಲಿ ನೀಚರೆಂದು 
ಭಾವಿಸುವ ಅರಬರಿಂದಲೇ ಅಜೇಯ ಮತ್ತು ಧೀಮಂತನಾದ ಅಲ್ಲಾಹನು ಓರ್ವ ಸಂದೇಶವಾಹಕನನ್ನು ಎಬ್ಬಿಸಿದನು. ಅವರು ಸ್ವತಃ ಎದ್ದು 
ಬಂದಿಲ್ಲ, ಅಜೇಯ ಮತ್ತು ಧೀಮಂತನಾದ ವಿಶ್ವಸಾಮ್ರಾಟನು ಅವರನ್ನು ಎಬ್ಬಿಸಿದನು. ಅಲ್ಲಾಹನೊಂದಿಗೆ ಸಂಘರ್ಷಿಸುತ್ತಿರುವ ಇವರು 
ಸ್ವತಃ ನಷ್ಟ ಮಾಡಿಕೊಳ್ಳುತ್ತಿದ್ದಾರೆಯೇ ವಿನಾ ಅವನಿಗೆ ಯಾವ ಹಾನಿಯನ್ನೂ ಮಾಡಲಾರರು. 

ಉಮ್ಮಿ ಎಂಬ ಪದವು ಪವಿತ್ರ ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಬಂದಿದೆಯೆಂಬುದು ಇಲ್ಲಿ ಗಮನಾರ್ಹ. ಎಲ್ಲಕಡೆಗಳಲ್ಲಿಯೂ ಅದರ 
ಅರ್ಥ ಒಂದೇ ಆಗಿಲ್ಲ. ಅದು ವಿವಿಧ ಸಂದರ್ಭಗಳಲ್ಲಿ ವಿವಿಧ ಅರ್ಥಗಳಲ್ಲಿ ಬಳಕೆಯಾಗಿದೆ. ಕೆಲವೆಡೆಗಳಲ್ಲಿ ಅದಕ್ಕೆ ಗ್ರಂಥ ವಿಶ್ವಾಸಿಗಳಿಗಿಂತ 
ಭಿನ್ನವಾಗಿ ಅನುಗಮಿಸಲ್ಪಡುವ ದಿವ್ಯಗ್ರಂಥದ ವಾಹಕರಲ್ಲದ ಜನಾಂಗವೆಂಬ ಅರ್ಥದಲ್ಲಿ ಬಳಸಲಾಗಿದೆ. ಉದಾ: "ಗ್ರಂಥ ನೀಡಲಾದವರೊಡನೆ 
ಮತ್ತು ನಿರಕ್ಷರಿಗಳೊಡನೆ ನೀವು ಇಸ್ಲಾಮ್‌ ಸ್ವೀಕರಿಸಿದಿರಾ ಎಂದು ಕೇಳಿರಿ' (ಆಲಿ ಇಮ್ರಾನ್‌:20) ಇಲ್ಲಿ ಉಮ್ಮೀಗಳೆಂದರೆ ಅರೇಬಿಯದ 
ಬಹುದೇವವಿಶ್ವಾಸಿಗಳೇ ಆಗಿದ್ದಾರೆ. ಅವರನ್ನು ಗ್ರಂಥ ವಿಶ್ವಾಸಿಗಳಿಗಿಂತ ಭಿನ್ನವಾದ ಒಂದು ವಿಭಾಗವೆಂದು ತಿಳಿಸಲಾಗಿದೆ. ಇತರ ಕೆಲವೆಡೆಗಳಲ್ಲಿ 
ವಿಶ್ವಾಸಿಗಳಲ್ಲಿಯೇ ನಿರಕ್ಷರರು ಮತ್ತು ಗ್ರಂಥಜ್ಞಾನವಿಲ್ಲದವರನ್ನು ಸೂಚಿಸಲಿಕ್ಕಾಗಿ ಬಳಸಲಾಗಿದೆ. ಉದಾ: '"ಈ ಯಹೂದಿಯರಲ್ಲಿ 
ನಿರಕ್ಷರಿಗಳಿದ್ದಾರೆ. ಅವರಿಗೆ ವ್ಯಾಮೋಹಗಳ ಹೊರತು ಯಾವುದೇ ಗ್ರಂಥಜ್ಞಾನವಿಲ್ಲ. (ಅಲ್‌ ಬಕರ:78), ಇತರೆಡೆಗಳಲ್ಲಿಯಹೂದಿಯರ 
ಪಾರಿಭಾಷಿಕ ಪದವಾಗಿ ಜಗತ್ತಿನ ಎಲ್ಲ ಯಹೂದಿ ವಿಭಾಗಗಳ ಬಗ್ಗೆ ಈ ಪದ ಬಳಸಲಾಗಿದೆ. ""ಅವರ ಈ ಅಪ್ರಾಮಾಣಿಕತೆಗೆ ಅವರು 
ಉಮ್ಮಿಗಳ ಸಂಪತ್ತನ್ನು ದೋಚುವುದನ್ನು ಅಪರಾಧವಲ್ಲವೆಂದು ವಾದಿಸುತ್ತಿರುವುದೇ ಕಾರಣವಾಗಿದೆ.'' (ಆಲಿ ಇಮ್ರಾನ್‌:75) ಈ 
ವಚನದಲ್ಲಿ ಅದೇ ಅರ್ಥವನ್ನು ಉದ್ದೇಶಿಸಲಾಗಿದೆ. ಇದು ಹಿಬ್ರೂ ಭಾಷೆಯ "ಗೊಯೋಮ್‌' ಎಂಬ ಪದದ ಸಮಾನ ಅರಬಿ ಪದವಾಗಿದೆ. 
Gentile ಎಂಬುದು ಗೊಯೆಮ್‌ನ ಇಂಗ್ಲಿಷ್‌ ಅನುವಾದ. ಅರ್ಥಾತ್‌ ಯಹೂದಿಯೇತರರು. ಆದರೆ ಈ ಯಹೂದಿ ಪಾರಿಭಾಷಿಕದ 
ನೈಜ ಭಾವಾರ್ಥವನ್ನು ಕೇವಲ ಈ ವಿವರಣೆಯಿಂದ ತಿಳಿಯಲು ಸಾಧ್ಯವಿಲ್ಲ ಹಿಬ್ರೂ ಭಾಷೆಯ ಗೋಯೆಮ್‌ ಪದವನ್ನು ಆರಂಭದಲ್ಲಿ 
ಸಮುದಾಯಗಳು ಎಂಬ ಅರ್ಥದಲ್ಲಿ ಬಳಸಲಾಗುತ್ತಿತ್ತು. ಕ್ರಮೇಣ ಯಹೂದಿಯರು ಅದನ್ನು ಕೇವಲ ಇತರ ಸಮುದಾಯಗಳನ್ನು 
ಸೂಚಿಸಲಿಕ್ಕಾಗಿ ಬಳಸಲಾರಂಭಿಸಿದರು. ತರುವಾಯ ಅದರಲ್ಲಿ ಎಲ್ಲ ಯಹೂದಿಯೇತರ ಸಮುದಾಯಗಳು ಅನಾಗರಿಕರು, ಪಥಭ್ರಷ್ಟರು 
ಮತ್ತು ಮ್ಲೇಚ್ಛರೆಂಬ ಅರ್ಥವೂ ಸೇರಿಕೊಂಡಿತು. ಹೀಗೆ ನಿಂದನೆ ಮತ್ತು ದ್ವೇಷ ಪ್ರಕಟಿಸಲಿಕ್ಕಾಗಿ ಈ ಪದವು ಗ್ರೀಕರು ಗ್ರೀಕೇತರರಿಗಾಗಿ 
ಬಳಸುವ 8೩8128 ಪದವನ್ನೂ ಮೀರಿತು. ಯಹೂದಿ ಪುರೋಹಿತರ ಸಾಹಿತ್ಯಗಳಲ್ಲಿ "ಗೋಯೆಮ್‌'ಗಳೆಂದರೆ ಮಾನವರೆಂದೇ 
ಭಾವಿಸಲಾಗದಷ್ಟು ನೀಚರು. ಅವರ ಜತೆಯಲ್ಲಿ ಸಂಚರಿಸಬಾರದು. ಓರ್ವ ಗೋಯೆಮ್‌ ಮುಳುಗುತ್ತಿರುವುದನ್ನು ಕಂಡರೆ ರಕ್ಷಣೆಗೆ 
ಪ್ರಯತ್ನಿಸಬಾರದು. ಬರಲಿರುವ ಮಸೀಹನು ಎಲ್ಲ ಗೋಯೆಮ್‌ಗಳನ್ನು ನಾಶಗೊಳಿಸಿ ಸುಟ್ಟು ಭಸ್ಮಗೊಳಿಸುವನು ಎಂದು ಯಹೂದಿಯರು 
ನಂಬಿದ್ದರು. (ಹೆಚ್ಚಿನ ಏವರಣೆಗಾಗಿ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌, ಭಾಗ:।, ಆಲಿ ಇಮ್ರಾನ್‌: 64ನೇ ಟಿಪ್ಪಣಿ) 


ಕಾಂಡ - 28 


354 ತಪ್ಲೀಮುಲ್‌ ಕುರ್‌ಆನ್‌ 


3. ಪ್ರವಾದಿವರ್ಯರ ಈ ಗುಣವೈಶಿಷ್ಟ್ಯವನ್ನು ಕುರ್‌ಆನಿನ 4 ಕಡೆಗಳಲ್ಲಿ ವಿವರಿಸಲಾಗಿದೆ. ಪ್ರತಿಯೊಂದೆಡೆಯಲ್ಲಿಯೂ ಈ ಗುಣ 
ಗಳನ್ನು ವಿವರಿಸುವ ಉದ್ದೇಶಗಳು ವಿಭಿನ್ನವಾಗಿವೆ. ಅಲ್‌ಬಕರ ಅಧ್ಯಾಯದ 129ನೇ ವಚನದಲ್ಲಿ ಅರಬರಿಗೆ ಈ ವಿಷಯವನ್ನು ಮನಗಾಣಿಸ 
ಲಿಕ್ಕಾಗಿ ಪ್ರಸ್ತಾಪಿಸಲಾಗಿದೆ. ಅವರು ತಮಗೆ ಶಾಪ ಮತ್ತು ಆಪತ್ತೆಂದು ಭಾವಿಸುವ ಪ್ರವಾದಿಯ ನೇಮಕವು ವಾಸ್ತವದಲ್ಲಿ ಅವರಿಗೆ ದೊಡ್ಡ 
ಅನುಗ್ರಹವೇ ಆಗಿದೆ, ಇಬ್ರಾಹೀಮರು ತಮ್ಮ ಸಂತತಿಗಳಿಗಾಗಿ ಬೇಡಿದ ಆ ಮಹಾ ಅನುಗ್ರಹ. ಅಲ್‌ ಬಕರ 151ನೇ ವಚನದಲ್ಲಿ. ಮುಸ್ಲಿಮ 
ರಿಗೆ ಪ್ರವಾದಿಯವರ ಮಹತ್ವವನ್ನು ಮನಗಾಣಿಸಿ ಪ್ರವಾದಿಯ ನೇಮಕದಿಂದ ಅಲ್ಲಾಹನು ದಯಪಾಲಿಸಿರುವ ಅನುಗ್ರಹದಿಂದ ಸಾಕಷ್ಟು 
ಪ್ರಯೋಜನ ಪಡೆಯುವಂತೆ ಪ್ರೇರೇಪಿಸಲಾಗಿದೆ. ಆಲಿ ಇಮ್ರಾನ್‌ನ 164ನೇ ವಚನದಲ್ಲಿ -ತಮ್ಮ ಮಧ್ಯೆ ಓರ್ವ ಪ್ರವಾದಿಯನ್ನು ನೇಮಿಸಿ 
ಅಲ್ಲಾಹನು ಎಷ್ಟು ದೊಡ್ಡ ಔದಾರ್ಯ ತೋರಿದ್ದಾನೆ ಮತ್ತು ಅದರ ಮೌಲ್ಯವನ್ನು ಗ್ರಹಿಸದವರು ಎಂಥ ಮೂಢರೆಂದು ಕಪಟಿಗಳು ಮತ್ತು 
ದುರ್ಬಲ ವಿಶ್ವಾಸಿಗಳಿಗೆ ಜ್ಞಾ ಹಿಸಲಾಗಿದೆ. ನಾಲ್ಕನೇ ಬಾರಿ ಈ ಅಧ್ಯಾಯದಲ್ಲಿ ಯಹೂದಿಯರನ್ನು ಎಚ್ಚರಿಸಲಿಕ್ಕಾಗಿ ಅದನ್ನು ಪುನರಾವರ್ತಿಸ 
ಲಾಗಿದೆ. "'ನಿಮ್ಮ ಕಣ್ಣ ಮುಂದೆಯೇ ಪ್ರವಾದಿ ಮುಹಮ್ಮದ್‌ರು ನಿರ್ವಹಿಸುತ್ತಿರುವ ಕಾರ್ಯವು ಓರ್ವ ಪ್ರವಾದಿಯ ಕಾರ್ಯವೇ ಆಗಿದೆ. 
ಅವರು ಅಲ್ಲಾಹನ ವಚನಗಳನ್ನು ಓದಿ ಹೇಳುತ್ತಿದ್ದಾರೆ. ಅವು ನಿಜವಾಗಿಯೂ ಅಲ್ಲಾಹನ ವಚನಗಳೆಂದು ಅದರ ಭಾಷೆ, ಶೈಲಿ, ವಿಷಯ 
ಇತ್ಯಾದಿಗಳು ಸಾಕ್ಷ್ಯ ವಹಿಸುತ್ತಿವೆ. ಅವರು ಜನರ ಜೀವನವನ್ನು ಶುದ್ದೀಕರಿಸುತ್ತಾರೆ. ಅವರನ್ನು ಅನೀತಿ, ಅನಾಚಾರ ಮತ್ತು ಎಲ್ಲ ರೀತಿಯ 
ಕೆಡುಕುಗಳಿಂದ ಮುಕ್ತಗೊಳಿಸುತ್ತಾರೆ. ಚಾರಿತ್ರ್ಯಗಳಿಂದ ಉತ್ತಮ ನೈತಿಕ ಗುಣಗಳಿಂದ ಅವರ ಜೀವನವನ್ನು ಶೋಭಾಯಮಾನಗೊಳಿ 
ಸುತ್ತಾರೆ. ಎಲ್ಲ ಪೂರ್ವಪ್ರವಾದಿಗಳು ಇದನ್ನೇ ಮಾಡಿದ್ದರು. ಅದಲ್ಲದೆ ಅವರು ದಿವ್ಯವಚನಗಳನ್ನು ಓದಿ ಹೇಳಿ ಸುಮ್ಮನಿರುವುದಿಲ್ಲ. ಸದಾ 
ತಮ್ಮ ಜೀವನ ಮಾದರಿಗಳಿಂದ ಮಾತು-ಕೃತಿಗಳಿಂದ ದಿವ್ಯಗ್ರಂಥದ ಬೇಡಿಕೆಯನ್ನು ಜನರಿಗೆ ಮನಗಾಣಿಸಿ ಪ್ರವಾದಿಗಳ ಹೊರತು ಬೇರೆ 
ಯಾರೂ ಈ ತನಕ ಸಾಧಿಸಿಲ್ಲದ ಯುಕ್ತಿಪೂರ್ಣ ರೀತಿಯಲ್ಲಿ ಕಲಿಸುತ್ತಿದ್ದಾರೆ. ಈ ಶೀಲ, ಚಾರಿತ್ರ್ಯ, ಕರ್ಮಗಳಿಂದಲೇ ಪ್ರವಾದಿಗಳು ಗುರುತಿ 
ಸಲ್ಪಡುತ್ತಾರೆ. ಈ ಎಲ್ಲ ಸಾಧನೆಗಳಿಂದ ಸಂದೇಶವಾಹಕರು ಸತ್ಯಸಂಧರೆಂದು ಸಾಬೀತಾಗಿದ್ದರೂ ಅವರು ಸ್ವಜನತೆಯ ಹೊರತು, ನೀವು 
ಉಮ್ಮಿಗಳಿಂದು ಕರೆಯುವ ಸಮುದಾಯದಿಂದ ಬಂದಿರುವರೆಂಬ ಏಕೈಕ ಕಾರಣದಿಂದ ಅವರನ್ನು ತಿರಸ್ಕರಿಸುವುದು ಎಂಥ ಉದ್ಯ್ಭಟತನ। 

4. ಇದು ಯಹೂದಿಯರ ಕಣ್ಣುತೆರೆಸಲಿಕ್ಕಾಗಿ ಮುಂದಿಟ್ಟಮುಹಮ್ಮದ್‌ರ(ಸ) ಪ್ರವಾದಿತ್ವದ ಮತ್ತೊಂದು ಪ್ರತ್ಯಕ್ಷ ನಿದರ್ಶನವಾಗಿದೆ. 
ಯಹೂದಿಯರು ಶತಮಾನಗಳಿಂದ ಅರೇಬಿಯದಲ್ಲಿ ವಾಸವಾಗಿದ್ದರು. ಅವರ ನೈತಿಕ ಧಾರ್ಮಿಕ ಸಾಮಾಜಿಕ ನಾಗರಿಕ ಇತ್ಯಾದಿ ಅವರ 
ಜೀವನದ ಯಾವ ರಂಗವೂ ಅವರಿಗೆ ಅಜ್ಞಾತವಾಗಿರಲಿಲ್ಲ. ಅವರ ಆ ಹಳೆಯ ವ್ಯವಸ್ಥೆಯನ್ನು ಬೆಟ್ಟು ಮಾಡಿ ಹೇಳಲಾಗುತ್ತಿದೆ. ಪ್ರವಾದಿ 
ಮುಹಮ್ಮದ್‌ರ ನಾಯಕತ್ವಮತ್ತು ಮಾರ್ಗದರ್ಶನಗಳಿಂದ ಕೆಲವೇ ವರ್ಷಗಳಲ್ಲಿ ಈ ಸಮುದಾಯದಲ್ಲಿ ಉಂಟಾದ ಸಮಗ್ರ ಬದಲಾವಣೆಗಳಿಗೆ 
ನೀವು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದೀರಿ. ಇಸ್ಲಾಮ್‌ ಸ್ವೀಕರಿಸುವುದಕ್ಕಿಂತ ಹಿಂದಿನ ಅವರ ಅವಸ್ಥೆಯೂ ನಿಮಗೆ ತಿಳಿದಿದೆ. ಇಸ್ಲಾಮ್‌ ಸ್ವೀಕರಿಸಿದ 
ಬಳಿಕ ಅವರ ಸ್ಥಿತಿ ಏನಾಯಿತು ಮತ್ತು ಇಸ್ಲಾಮ್‌ ಸ್ವೀಕರಿಸದವರ ಸ್ಥಿತಿಯನ್ನು ನೀವು ನೋಡುತ್ತಿದ್ದೀರಿ. ಓರ್ವ ಕುರುಡನಿಗೂ ಮನವರಿಕೆಯಾಗುವ 
ಈ ಸುವ್ಯಕ್ತ ವ್ಯತ್ಯಾಸವು, ಇವು ಖಂಡಿತ ಕೇವಲ ಓರ್ವ ಪ್ರವಾದಿಯ ಸಾಧನೆಯೇ ಆಗಿದೆಯೆಂದು ನಿಮಗೆ ಮನಗಾಣಿಸಲು ಸಾಕಾಗುವುದಿಲ್ಲವೇ? 
ವಸ್ತುತಃ ಅದು ಗತ ಪ್ರವಾದಿಗಳ ಸಾಧನೆಗಳಿಗಿಂತ ಉಜ್ವಲವಾಗಿದೆ. 

5. ಅರ್ಥಾತ್‌, ಮುಹಮ್ಮದ್‌ರ ಕಾರ್ಯಭಾರವು ಕೇವಲ ಅರಬರಿಗೆ ಸೀಮಿತವಲ್ಲ, ಅದು ಈಗಲೂ ಸತ್ಯವಿಶ್ಚ್ವಾಸಿಗಳಲ್ಲಿ ಸೇರಿಲ್ಲದ 
ಹಾಗೂ ಅಂತ್ಯ ದಿನದ ತನಕ ಜಗತ್ತಿನಾದ್ಯಂತ ಬರಲಿರುವ ಎಲ್ಲ ಜನಾಂಗ ಮತ್ತು ತಲೆಮಾರುಗಳಿಗೂ ಸಾರ್ವತ್ರಿಕವಾಗಿದೆ. 
pe PAT ಜಾಡಿ ಶೆ) "ಇನ್ನೂ ಅವರನ್ನು ಭೇಟಿಯಾಗದ ಜನರು' ಎಂಬ ನುಡಿಯ ಮಿನ್‌ಹುಮ್‌ ಪದಕ್ಕೆ 2 ಅರ್ಥಗಳಿವೆ. 
1) ಆ ಇತರರು ಉಮ್ಮಿಗಳಲ್ಲಿ (ಇಸ್ರಾಈಲೇತರ ಜನಾಂಗಗಳಲ್ಲಿ) ಸೇರಿದವರಾಗಿರುತ್ತಾರೆ. 11) ಪ್ರವಾದಿ ಮುಹಮ್ಮದ್‌ರು ಅಂಗೀಕರಿಸುವ 
ಆ ಜನರು ಈಗ ಈ ವಿಶ್ವಾಸಿಗಳಲ್ಲಿ ಸೇರಿಲ್ಲದವರು ಮತ್ತು ಮುಂದೆ ಸೇರುವವರಾಗಿರುತ್ತಾರೆ. ಹೀಗೆ ಈ ವಚನವು ಒಟ್ಟಿನಲ್ಲಿ ಮುಹಮ್ಮದ್‌ರ 
ಪ್ರವಾದಿತ್ವವು ಅಂತ್ಯದಿನದ ವರೆಗಿನ ಮಾನವ ಜನಾಂಗಕ್ಕೆ ಅನ್ವಯವಾಗುವುದೆಂದು ಸಾರಿರುವ ವಚನಗಳ ಪೈಕಿ ಒಂದಾಗಿದೆ. ಕುರ್‌ಆನಿನ 
ಇತರ ಕಡೆಗಳಲ್ಲಿ ಈ ವಿಷಯದ ವಿವರಣೆಯಿದೆ. ನೋಡಿರಿ 6:19; 7:158; 21:101; 25:1; 34:ಟಿ.47; 78:28). 

6. ಆ ಹಿಂದುಳಿದ ನಿರಕ್ಷರಿ ಜನಾಂಗದಿಂದ ಕ್ರಾಂತಿಕಾರಿ ತತ್ವ ಸಿದ್ಧಾಂತಗಳನ್ನು ಕಲಿಸಿ ಮಾರ್ಗದರ್ಶನ ನೀಡುವ ಮಹಾನ್‌ ಪ್ರವಾದಿ 
ಯನ್ನು ಎಬ್ಬಿಸಿರುವುದೇ ಅವನ ಅಪಾರ ಸಾಮರ್ಥ್ಯ ಮತ್ತು ಯುಕ್ತಿಯ ಮಹಿಮೆಯಾಗಿದೆ.`ಅದಲ್ಲದೇ ಅವರು ಸಮಸ್ತ ಮಾನವ ಕುಲವನ್ನು 
ಏಕ ಸಮುದಾಯಗೊಳಿಸಿ ಸದಾ ಕಾಲ ಮಾನವರಿಗೆ ಮಾರ್ಗದರ್ಶನ ನೀಡುತ್ತಿರುವ ಸಾರ್ವಲೌಕಿಕ ಮತ್ತು ಶಾಶ್ಚತವಾದ ತತ್ವಗಳ ವಾಹಕ 
ರಾಗಿದ್ದಾರೆ. ಓರ್ವ ಸುಳ್ಳುಗಾರನು ಎಷ್ಟೇ ಶ್ರಮಿಸಿದರೂ ಈ ಸ್ಥಿತಿಗೆ ತಲುಪಲು ಸಾಧ್ಯವಿಲ್ಲ ಅರಬರಂಥ ಹಿಂದುಳಿದ ಸಮಾಜ ಹಾಗಿರಲಿ, 
ಜಗತ್ತಿನ ಮುಂದುವರಿದ ಸಮುದಾಯಗಳ ಧೀಮಂತ ವ್ಯಕ್ತಿಗಳಿಂದಲೂ ಒಂದು ಸಂಪೂರ್ಣ ಸಮುದಾಯದಲ್ಲಿ ಈ ರೀತಿ ಆರೋಗ್ಯ 
ಪೂರ್ಣ ಬದಲಾವಣೆಯನ್ನು ಸೃಷ್ಟಿಸಲು ಸಾಧ್ಯವಿರಲಿಲ್ಲ. ಅವರು ಸಮಗ್ರ ಮತ್ತು ಮೌಲಿಕ ತತ್ವಗಳನ್ನು ನೀಡಿ ಅಖಿಲ ಮಾನವ ವರ್ಗವನ್ನು 


ಕಾಂಡ - 28 


62. ಅಲ್‌ ಜುಮುಆಃ. 355 


ET ಸ್ಸ್‌ per ೨೫ ಲ್ಲೆ 1ನ 

[NUS pa ಸಿ61 (೫0೬೬ ಯಸಸಹಿ ಸ 

ಜ್‌ Ek ಗ್‌ 12 ( (ಗಿ (2. ಕ| (ಳ್ಳ ಷೆ 

ELS dG Sh CESS HGH hl ed 

(5) "ತೌರಾತ್‌'ನ ವಾಹಕರಾಗಿ. ನೇಮಿಸಲ್ಪಟ್ಟರೂ ಅದರ ಭಾರವನ್ನು ಹೊರದೆ ಇದ್ದವರ' ಉದಾಹರಣೆಯು 
ಗ್ರಂಥಗಳು ಹೇರಲ್ಪಟ್ಟ ಕತ್ತೆಯಂತಿದೆ.*` ಅಲ್ಲಾಹನ ಸೂಕ್ತಗಳನ್ನು ಸುಳ್ಳಾಗಿಸಿದವರ ಉಪಮೆಯೂ ಇದಕ್ಕಿಂತಲೂ 
ಕೆಟ್ಟದು? ಇಂತಹ ಅಕ್ರಮಿಗಳಿಗೆ ಅಲ್ಲಾಹನು “ಮಾರ್ಗದರ್ಶನ ಮಾಡುವುದಿಲ್ಲ. 

(6-8) ಇವರೊಡನೆ ಹೇಳಿರಿ "ಯಹೂದಿಗಳಾಗಿ ಬಿಟ್ಟವರೇ,*' ಇತರೆಲ್ಲರನ್ನು ಬಿಟ್ಟು ನೀವು ಮಾತ್ರ ಅಲ್ಲಾಹನಿಗೆ 


ಒಂದೇ ಸಮುದಾಯಗೊಳಿಸಿ ಸಾರ್ವಜನಿಕ ಮತ್ತು ಸಾರ್ವತ್ರಿಕವಾದ ನಾಗರಿಕ ವ್ಯವಸ್ಥೆಯನ್ನು ಲೋಕಾವಸಾನದ ತನಕ ಜಾರಿಯಾಗುವಂತೆ 
ಮಾಡಿದ್ದರು. ಇದು ಅಲ್ಲಾಹನ ಅಪಾರ ಸಾಮರ್ಥ್ಯದಿಂದ ಬಹಿರಂಗವಾದ ದಿವ್ಯ ಪವಾಡವಾಗಿದೆ. ಅದಕ್ಕಾಗಿ ಅಲ್ಲಾಹನೇ ತನ್ನ ಯುಕ್ಷಿಜ್ಞಾನದಿಂದ 
ತಾನಿಚ್ಛಿಸಿದ ವ್ಯಕ್ತಿ, ದೇಶ, ಸಮುದಾಯವನ್ನು ಆರಿಸಿಕೊಂಡಿದ್ದಾನೆ. ಆ ಬಗ್ಗೆ ಯಾರದೇ ಮನಸ್ಸು ಕುದಿಯುವುದಿದ್ದರೆ ಕುದಿಯಲಿ. 

7. ಈ ನುಡಿಗೆ ಎರಡು ಅರ್ಥಗಳಿವೆ. ಒಂದು ಸಾಮಾನ್ಯ. ಇನ್ನೊಂದು ನಿರ್ದಿಷ್ಟ ಸಾಮಾನ್ಯ ಅರ್ಥ ಹೀಗಿದೆ: ತೌರಾತ್‌ನ ಶಿಕ್ಚಃ ಣದಂತೆ 
ಬಾಳಿ ಜಗತ್ತಿಗೆ ಅದರ ಮಾರ್ಗದರ್ಶನ ಮಾಡುವ ಕರ್ತವ್ಯವನ್ನು ನಿರ್ವಹಿಸಬೇಕಾದ ಮಂದಿ ತಮ್ಮ ಹೊಣೆಗಾರಿಕೆಯನ್ನು ಅರಿಯಲಿಲ್ಲ 
ಮತ್ತು ಅದರಂತೆ ನಡೆಯಲೂ ಇಲ್ಲ. ನಿರ್ದಿಷ್ಟ ಅರ್ಥ: ಆಗತರಾಗುವರೆಂದು ತೌರಾತ್‌ ಸ್ಪಷ್ಟವಾಗಿ ಭವಿಷ್ಯ ನುಡಿದಿರುವ ಈ ಪ್ರವಾದಿಯನ್ನು 
ತೌರಾತ್‌ನ ವಾಹಕರೆಂಬ ದೃಷ್ಟಿಯಲ್ಲಿ ಪ್ರಥಮವಾಗಿ ಅಂಗೀಕರಿಸಿ ಬೆಂಬಲಿಸಬೇಕಾಗಿದ್ದ ಭೇ ಜನರೇ ಎಲ್ಲರಿಗಿಂತ ಮಾನಸಿ ಅವರನ್ನು 
ವಿರೋಧಿಸಿ ತೌರಾತ್‌ನ ಶಿಕ್ಷಣಗಳ ಬೇಡಿಕೆಯನ್ನು ಈಡೇರಿಸಲಿಲ್ಲ. 

8. ಅರ್ಥಾತ್‌, ಗ್ರಂಥದ ಹೊರೆಯನ್ನು ಹೇರಿರುವ ಕತ್ತೆಗೆ ತನ್ನ ಮೇಲೆ ಏನು ಹೇರಲಾಗಿದೆಯೆಂದು ತಿಳಿದಿರುವುದಿಲ್ಲ ಹಾಗೆಯೇ 
ಅವರು ತೌರಾತನ್ನು ತಮ್ಮ ಮೇಲೆ ಹೇರಿಕೊಂಡಿದ್ದಾರೆ. ಆದರೆ ಈ ಗ್ರಂಥ ಯಾಕಾಗಿ ಬಂದಿದೆ ಮತ್ತು ಅವರಿಂದ ಏನನ್ನು ಬಯಸುತ್ತಿದೆಯೆಂದು 
ಅವರಿಗೆ ತಿಳಿದಿಲ್ಲ. 

9. ಅರ್ಥಾತ್‌, ಅವರ ಅವಸ್ಥೆ ಕತೆಗಿಂತ ಹೀನವಾಗಿದೆ. ಅದು ಬುದ್ಧಿಯಿಲ್ಲದಿರುವುದರಿಂದ ಅಸಹಾಯಕವಾಗಿದೆ. ಆದರೆ ಇವರಿಗೆ 
ತಿಳುವಳಿಕೆಯಿದೆ. ತೌರಾತನ್ನು ಓದುತ್ತಾರೆ ಮತ್ತು ಓದಿಸುತ್ತಾರೆ. ಅವರಿಗೆ ಅದರ ಅರ್ಥವೂ ಅರಿಯದೇ ಇಲ್ಲ. ಆದರೂ ಅವರು ಅದರ 
ಮಾರ್ಗದರ್ಶನವನ್ನು ಮನಃಪೂರ್ವಕ ಉಲ್ಲಂಘಿಸುತ್ತಾರೆ. ತೌರಾತ್‌ನ ದೃಷ್ಟಿಯಲ್ಲಿಸಂಪೂರ್ಣ ನಿಜವೆಂದು ಸಾಬೀತಾಗಿರುವ ಪ್ರವಾದಿಯನ್ನು 
ಇವರು ಉದ್ದೇಶಪೂರ್ವಕ ನಿರಾಕರಿಸುತ್ತಿದ್ದಾ ರೆ. ಇವರು ಅಮಾಯಕ ಅಪರಾಧಿಗಳಲ್ಲ, ಬದಲಾಗಿ ಅಲ್ಲಾಹನ ವಚನಗಳನ್ನು ಸಂಪೂರ್ಣವಾಗಿ 
ಅರಿತು ತಿರಸ್ಕರಿಸಿದ ಅಪರಾಧಿಗಳಾಗಿದ್ದಾರೆ. 

10. ಈ ನುಡಿಯು ಬಹಳ ಗಮನಾರ್ಹವಾಗಿದೆ. ಇಲ್ಲಿ ಯಹೂದಿಯರೇ ಎನ್ನುವ ಬದಲಿಗೆ ಯಹೂದಿಗಳಾದವರೇ ಅಥವಾ 
ಯಹೂದಿತ್ನವನ್ನು ಸ್ನೀಕರಿಸಿದವರೇ ಎನ್ನಲಾಗಿದೆ. ಯಾಕೆಂದರೆ, ಮೂಸಾ ಮತ್ತು ಅವರಿಗಿಂತ ಮುಂಚೆ ಹಾಗೂ ಅನಂತರ ಬಂದ ಎಲ್ಲ 
ಪ್ರವಾದಿಗಳು ಸಮರ್ಪಿಸಿದ ಮೂಲ ಧರ್ಮವು "ಇಸ್ಲಾಮ್‌ ಧರ್ಮ'ವೇ ಆಗಿತ್ತು. ಆ ಪೈಕಿ ಯಾರೂ ಯಹೂದಿಯಾಗಿರಲಿಲ್ಲ. ಅವರ ಕಾಲ 
ದಲ್ಲಿಯಹೂದಿ ಧರ್ಮವೇ ಇರಲಿಲ್ಲ. ಈ ಧರ್ಮವು ಕಾಲಕ್ರಮೇಣ ಪ್ರಸ್ತುತ ಹೆಸರಿನಲ್ಲಿರೂಪುಗೊಂಡಿತ್ತು. ಅದನ್ನು ಪ್ರವಾದಿ ಯಅಕೂಬ್‌ರ 
ನಾಲ್ಕನೆಯ ಪುತ್ರ ಯಹೂದನ ವಂಶಕ್ಕೆ ಜೋಡಿಸಲಾಗಿದೆ. ಪ್ರವಾದಿ ಸುಲೈಮಾನ್‌ರ ಸಾಮ್ರಾಜ್ಯವು ಇಬ್ಭಾಗವಾದಾಗ ಈ ಕುಟುಂಬವು, 
ಯಹೂದಿ ಎಂದು ಕರೆಯಲಾದ ದೇಶದ ಅಧಿಪತಿಗಳಾದರು. ಇತರ ಇಸ್ರಾಈಲೀ ಗೋತ್ರಗಳು ಸಾಮಿರಿಯ್ಯ ಎಂಬ ಹೆಸರಲ್ಲಿ ಖ್ಯಾತವಾದ 
ಮತ್ತೊಂದು ದೇಶವನ್ನು ಸ್ಥಾಪಿಸಿದರು. ಆದರೆ ಅನಂತರ ಅಸೀರಿಯನರು ಸಾಮಿರಿಯವನ್ನು ಧ್ವಂಸಗೊಳಿಸಿ ಆ ದೇಶವನ್ನು ನಿರ್ಮಿಸಿದ 
ಯಹೂದೀ ಗೋತ್ರಜರನ್ನು ' ನಾಮಾವಶೇಷಗೊಳಿಸಿದರು. ತರುವಾಯ ಯಹೂದಿ ಗೋತ್ರ ಮತ್ತು ಅವರ ಜತೆಯಲ್ಲಿ ಬಿನ್‌ ಯಾಮಿನ್‌ 
ಜನಾಂಗ ಮಾತ್ರ ಉಳಿಯಿತು. ಯಹೂದ ಗೋತ್ರಕ್ಕೆ ಹೆಚ್ಚಿನ ಅಧಿಕಾರ ಶಕ್ತಿಯಿದ್ದುದರಿಂದ ಬಿನ್‌ ಯಾಮಿನ್‌ಗೋತ್ರವನ್ನೂ ಯಹೂದವೆಂದೇ 
ಕರೆಯಲಾಯಿತು. ಈ ಯಹೂದಿ ಗೋತ್ರದ ಜ್ಯೋತಿಷಿಗಳು, ಪುರೋಹಿತರು ಮತ್ತು ವಿದ್ದಾಂಸರು ತಮ್ಮ ಭಾವನೆ ಮತ್ತು ದೃಷ್ಟಿಕೋನಗಳಂತೆ 
ಶತಮಾನಗಳಿಂದ ಕಟ್ಟಿ ಬೆಳೆಸಿದ ಆಚಾರ, ವಿಶ್ವಾಸ, ಧಾರ್ಮಿಕ ನೀತಿ-ನಿಯಮಗಳ ಹೆಸರೇ ಯಹೂದಿರುಮ್‌. ಯಹೂದಿರುಮ್‌ನ ಈ 


ಕಾಂಡ - 28 


356 ತಪ್ಪೀಮುಲ್‌ ಕುರ್‌ಆನ್‌ 


Sinden 


ಗ್‌ ಜ್‌ pA ಸಿರೆೇನ್‌ 


ಇರ್‌ [ಜ್‌ ದ ಪ್‌ 5? 3p ಶಿವ 0 39» KN 
CUB ESSA SONY SE HELGE ಲಲ 


Pa 


ನೆಚ್ಚಿನವರೆಂಬ ದುರಭಿಮಾನ ನಿಮಗಿದ್ದರೆ" ಮತ್ತು ಅದರಲ್ಲಿ ನೀವು ಸತ್ಯವಂತರಾಗಿದ್ದರೆ ಮರಣವನ್ನು ಅಪೇಕ್ಷಿಸಿರಿ.*2 
ಆದರೆ ತಾವು ಮಾಡಿರುವಂತಹ ದುಷ್ಕೃತ್ಯಗಳ ಕಾರಣದಿಂದಾಗಿ ಇವರು ಎಷ್ಟು ಮಾತ್ರಕ್ಕೂ ಅದನ್ನು ಅಪೇಕ್ಷಿಸಲಾರರು* 


ಕ್ರೋಡೀಕರಣ ಪ್ರಕ್ರಿಯೆಯುಕ್ರಿ.ಶ.5ನೇ ಶತಮಾನದ ತನಕ ಮುಂದುವರಿಯಿತು. ಅದರಲ್ಲಿ ದೇವಸಂದೇಶವಾಹಕರು ತಂದ ದಿವ್ಯ ಮಾರ್ಗ 
ದರ್ಶನದಲ್ಲಿ ಸ್ವಲ್ಪಂಶ ಮಾತ್ರ ಉಳಿದುಕೊಂಡಿದೆ. ಅದರ ರೂಪವು ತುಂಬಾ ವಿಕೃತಗೊಂಡಿದೆ. ಆದ್ದರಿಂದಲೇ ಕುರ್‌ಆನ್‌ ಹೆಚ್ಚಿನ ಕಡೆಗಳಲ್ಲಿ 
ಗ್ದ [oA] (85 “ಯಹೂದಿಗಳಾದವರೇ' ಎಂದು ಅಭಿಸಂಬೋಧಿಸಿದೆ. ವಸ್ತುತಃ ಅವರೆಲ್ಲರೂ ಇಸ್ರಾ ಈಲ್ಯರಾಗಿರಲಿಲ್ಲ ಯಹೂದಿ 
ಧರ್ಮ ಸ್ವೀಕರಿಸಿದ ಇಸ್ರಾ ಈಲೇತರರು ಅದರಲ್ಲಿ ಸೇರಿದ್ದರು. ಕುರ್‌ಆನಿನಲ್ಲಿ ಇಸ್ರಾ ಈಲ್ಯರನ್ನು ಅಭಿಸಂಬೋಧಿಸಿದ ಎಲ್ಲ ಕಡೆಗಳಲ್ಲಿ ಬನೀ 
ಇಸ್ರಾಈಲರೇ ಎಂಬ ಪದಪ್ರಯೋಗಿಸಲಾಗಿದೆ. ಯಹೂದಿ ಧರ್ಮದ ಅನುಯಾಯಿಗಳನ್ನು 'ಯಹೂದಿಯವರೇ' ಎಂದು ಅಭಿಸಂಬೋಧಿಸಿದೆ. 

11. ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಅವರ ಈ ವಾದವನ್ನು ವಿವರಿಸಲಾಗಿದೆ. ಉದಾ: ಅವರು ಹೇಳುತ್ತಾರೆ, ಯಹೂದಿಯೇತರರಿಗೆ 
ಸ್ವರ್ಗದಲ್ಲಿ ಪ್ರವೇಶವಿಲ್ಲ (ಅಲ್‌ ಬಕರ:111) ನಮ್ಮನ್ನು ನರಕಾಗ್ನಿ ಎಂದೂ ಸ್ಫರ್ಶಿಸಲಾರದು. ಒಂದುವೇಳೆ ಶಿಕ್ಷಿಸುವುದಿದ್ದರೆ ಕೆಲವು ದಿನಗಳು 
ಮಾತ್ರ. (ಅಲ್‌ ಬಕರ:80, ಆಲಿ ಇಮ್ರಾನ್‌:24) ನಾವು ದೇವನ ಮಕ್ಕಳು ಮತ್ತು ಅವನ ಪ್ರೀತಿ ಪಾತ್ರರಾಗಿದ್ದೇವೆ. (ಅಲ್‌ ಮಾಇದ:18) 
ಇಂಥ ಕೆಲವು ವಾದಗಳು ಯಹೂದಿ ಗ್ರಂಥಗಳಲ್ಲಿಯೂ ಇವೆ. ಯಹೂದಿಯರು ತಮ್ಮನ್ನು ದೇವನ ಆಯ್ದ ಜನರು (Choosen People) 
ದೇವನೊಂದಿಗೆ ಇತರ ಮಾನವರಿಗಿಲ್ಲದ ವಿಶೇಷ ಸಂಬಂಧವಿದೆಯೆಂದು ವಾದಿಸುತ್ತಿರುವುದು ಜಗತ್ತಿನಲ್ಲಿ ಎಲ್ಲರಿಗೂ ತಿಳಿದಿದೆ. 

12. ಈ ವಿಷಯವನ್ನು ಕುರ್‌ಆನಿನಲ್ಲಿ ಎರಡನೇ ಬಾರಿ ಹೇಳಲಾಗಿದೆ. ಈ ಹಿಂದೆ ಅಲ್‌ ಬಕರಃ ಅಧ್ಯಾಯದಲ್ಲಿಹೀಗೆ ತಿಳಿಸಲಾಗಿತ್ತು: 
ಅವರೊಡನೆ ಹೇಳಿರಿ: ಪರಲೋಕ ಗೃಹವು ಕೇವಲ ಇತರರ ಹೊರತು ನಿಮಗೆ ಮಾತ್ರ ಮೀಸಲಾಗಿದ್ದರೆ ಮತ್ತು ಆ ವಿಷಯದಲ್ಲಿ ಸತ್ಯಸಂಧ 
ರಾಗಿದ್ದರೆ ನೀವು ಮರಣವನ್ನು ಅಪೇಕ್ಸಿಸಿರಿ. ಅವರು ಎಸಗಿರುವ ಕೃತ್ಯಗಳಿಂದಾಗಿ ಅವರು ಅದನ್ನು ಎಂದೂ ಬಯಸಲಾರರು. ಅಲ್ಲಾಹನು 
ಅಕ್ರಮಿಗಳನ್ನು ಚೆನ್ನಾಗಿ ಬಲ್ಲನು. ಆದರೆ ಸಕಲ ಜನರಿಗಿಂತ, ವಿಶೇಷತಃ ವಿಗ್ರಹಾರಾಧಕರಿಗಿಂತ ಎಲ್ಲ ರೀತಿಯಲ್ಲಿಯೂ ಬದುಕಿನ ಬಗ್ಗೆ 
ಆಸೆಪಡುತ್ತಾರೆ. ಅವರಲ್ಲಿಪ್ರತಿಯೊಬ್ಬನೂ ಒಂದು ಸಾವಿರ ವರ್ಷ ಬದುಕಬೇಕೆಂದು ಬಯಸುತ್ತಾನೆ. ಆದರೆ ಅಷ್ಟೊಂದು ದೀರ್ಫ ಆಯುಷ್ಯ 
ದೊರೆತರೂ ಅದು ಆತನನ್ನು ಶಿಕ್ಷೆಯಿಂದ ಮುಕ್ತಗೊಳಿಸಲಾರದು. ಅವರ ಎಲ್ಲಕೃತ್ಯಗಳನ್ನು ಅಲ್ಲಾಹನು ನೋಡುತ್ತಾನೆ. (ವಚನ: 94-96) 
ಇಲ್ಲಿಅದೇ ವಿಚಾರವನ್ನು ಪುನರಾವರ್ತಿಸಲಾಗಿದೆ. ಆದರೆ ಇದು ಕೇವಲ ಪುನರಾವರ್ತನೆಯಲ್ಲ. ಅಲ್‌ ಬಕರ ಅಧ್ಯಾಯದ ಈ ವಚನಗಳು 
ಯಹೂದಿಯರು ಮತ್ತು ಮುಸ್ಲಿಮರ ಮಧ್ಯೆ ಸಂಘರ್ಷವಿಲ್ಲದ ಕಾಲದಲ್ಲಿಅವತೀರ್ಣವಾಗಿತ್ತು. ಇದೀಗ ಈ ಅಧ್ಯಾಯದಲ್ಲಿ ಅವರೊಂದಿಗೆ 
ಅನೇಕ ಯುದ್ಧಗಳು ನಡೆದು ಅರಬ್‌ ದೇಶದಲ್ಲಿ ಅವರ ಬಲವನ್ನು ಅಂತಿಮವಾಗಿ ಮತ್ತು ಸಂಪೂರ್ಣವಾಗಿ ಮುರಿದ ಬಳಿಕ ಆ ಮಾತನ್ನು 
ಪುನರಾವರ್ಶಿಸಲಾಗಿದೆ. ಈ ಯುದ್ಧಗಳು ಮತ್ತು ಅವುಗಳ ಪರಿಣಾಮವು ಅಲ್‌ ಬಕರ ಅಧ್ಯಾಯದಲ್ಲಿ ಹೇಳಿದ್ದ ಮಾತುಗಳು ಸತ್ಯವೆಂದು 
ಎಲ್ಲರಿಗೂ ಕಾಣಿಸುವಂತೆ ಸಾಕಾರಗೊಳಿಸಿತ್ತು. ಮದೀನಾ ಮತ್ತು ಖೈಬರ್‌ಗಳಲ್ಲಿ ಅವರ ಸಂಖ್ಯಾಬಲವು ಮುಸ್ಲಿಮರಿಗಿಂತ ಯಾವ ರೀತಿ 
ಯಲ್ಲಿಯೂ ಕಡಿಮೆ ಇರಲಿಲ್ಲ. ಸಂಪನ್ಮೂಲಗಳ ದೃಷ್ಟಿಯಲ್ಲಿಯೂ ಅವರು ಬಹಳ ಮುಂದಿದ್ದರು. ಆದರೂ ಈ ಅನುಮಾನ ಸಂಘರ್ಷದಲ್ಲಿ 
ಮುಸ್ಲಿಮರ ವಿಜಯ ಮತ್ತು ಯಹೂದಿಯರಸೋಲಿಗೆ ಮುಸ್ಲಿಮರು ದೇವಮಾರ್ಗದಲ್ಲಿಪ್ರಾಣ ತ್ಯಾಗಕ್ಕೆ ಹೆದರದೆ, ಮರಣವನ್ನು ಬಯಸಿ 
ಪ್ರಾಣವನ್ನು ತೃಣೀಕರಿಸಿ ರಣಾಂಗಣಕ್ಕೆ ಧುಮುಕುತ್ತಿದ್ದುದೇ ಕಾರಣವಾಗಿತ್ತು. ಯಾಕೆಂದರೆ ನಾವು ದೇವಮಾರ್ಗದಲ್ಲಿ ಹೋರಾಡುತ್ತಿರುವೆವೆಂದು 
ಅವರು ಅರಿತಿದ್ದರು. ಆ ಮಾರ್ಗದಲ್ಲಿ] ಹುತಾತ್ಮರಾಗುವವರಿಗೆ ಸ್ವರ್ಗ ಲಭಿಸುವುದೆಂಬ ವಿಷಯದಲ್ಲಿಯೂ ಅವರಿಗೆ ಸಂಶಯವಿರಲಿಲ್ಲ. ತದ್ವಿರುದ್ಧ 
ವಾಗಿ ಯಹೂದಿಯರು ತನು, ಮನ, ಧನ ಮತ್ತು ಅಭಿಮಾನ ಯಾವ ಮಾರ್ಗದಲ್ಲಿಯೂ ಪ್ರಾಣಶ್ಯಾಗಕ್ಕೆ ಸಿದ್ಧರಿರಲಿಲ್ಲ. ಹೀಗೆ ಅವರಿಗೆ 
ಹೇಗಾದರೂ ಬದುಕಿದ್ದರೆ ಸಾಕಾಗಿತ್ತು. ಆ ಬದುಕು ಯಾವ ರೂಪದಲ್ಲಿದ್ದರೂ ಸರಿ. ಈ ಮನ್ನೋಭಾವವು ಅವರನ್ನು ಹೇಡಿಗಳನ್ನಾಗಿ ಮಾಡಿತ್ತು. 

13. ಬೇರೊಂದು ರೀತಿಯಲ್ಲಿ ಹೇಳುವುದಾದರೆ, ಅವರು ಮರಣಕ್ಕೆ ಅಂಜುತ್ತಿರುವುದು ವಿನಾ ಕಾರಣವಲ್ಲ, ಅವರು ಬಾಹ್ಯವಾಗಿ 
ಎಷ್ಟೇ ಬಡಾಯಿ ಕೊಚ್ಚಿಕೊಂಡರೂ ಅಲ್ಲಾಹ್‌ ಮತ್ತು ಅವನ ಧರ್ಮದೊಂದಿಗೆ ತಮ್ಮ ವ್ಯವಹಾರ ನೀತಿ ಮತ್ತು ತಮ್ಮ ಈ ಲೋಕದ 
ಕರ್ಮಗಳಿಗೆ ಪರಲೋಕದಲ್ಲಿ ಯಾವ ಪ್ರತಿಫಲವನ್ನು ನಿರೀಕ್ಷಿಸಬಹುದೆಂದೂ ಅವರ ಆತ್ಮಸಾಕ್ಷಿಗೆ ಚೆನ್ನಾಗಿ ತಿಳಿದಿದೆ. ಆದ್ದರಿಂದ ಅವರ 
ಮನಸ್ಸು ಅಲ್ಲಾಹನ ನ್ಯಾಯಾಲಯವನ್ನು ಎದುರಿಸಲು ಹಿಂಜರಿಯುತ್ತಿದೆ. 


ಕಾಂಡ - 28 


62. ಅಲ್‌ ಜುಮುಅಃ 1 357 


ಹ NL > [| ba ತ್ಸ ತ್ಮ 

| I ಓನಿ ಕೆಟಟ ಬ॥ಸಿಒ/ 

ಯೇ et 2475 2೨5 LIE NE «1 } WL 

TN ಪ ಬ TE NS 
ಮತ್ತು ಅಲ್ಲಾಹನು ಈ ಅಕ್ರಮಿಗಳನ್ನು ಚೆನ್ನಾಗಿ ಬಲ್ಲನು." ಇವರೊಡನೆ ಹೇಳಿರಿ "ನೀವು ಯಾವ ಮರಣದಿಂದ ಪಲಾಯನ 
ಮಾಡುತ್ತಿರುವಿರೋ ಅದು ನಿಮಗೆ ಬಂದೇ ತೀರುವುದು. ಅನಂತರ ನೀವು ಪ್ರತ್ಯಕ್ಷ ಪರೋಕ್ಷಗಳನ್ನು ಬಲ್ಲವನಾಗಿರುವವನ 


ಮುಂದೆ ಹಾಜರುಗೊಳಿಸಲ್ಪಡುವಿರಿ. ನೀವು ಏನೇನು ಮಾಡುತ್ತಿದ್ದಿರೆಂಬುದನ್ನು ಅವನು ಆಗ ನಿಮಗೆ ತಿಳಿಸುವನು.' 
(9) ಸತ್ಯವಿಶ್ವಾಸಿಗಳೇ, ಶುಕ್ರವಾರ ದಿನ ನಮಾಮಿುಗಾಗಿ ಕರೆಯಲಾದಾಗ"" ಅಲ್ಲಾಹನ ದಿಕ್ರ್‌ (ಸ್ಮರಣೆಯ)ನ 


14. ಈ ನುಡಿಯಲ್ಲಿ ವಿಶೇಷತಃ ಮೂರು ವಿಷಯಗಳು ಗಮನಾರ್ಹವಾಗಿವೆ- 1) ಇದರಲ್ಲಿನಮಾರು್‌ಗೆ ಕರೆಕೊಡುವ ಪ್ರಸ್ತಾಪವಿದೆ. 
ii) ಕೇವಲ ಶುಕ್ರವಾರ ದಿನಗಳಲ್ಲಿನಿರ್ವಹಿಸಬೇಕಾದ ವಿಶೇಷನಮಾರುಖ್‌ನ ಕರೆಯನ್ನು ಪ್ರಸ್ತಾಪಿಸಲಾಗಿದೆ. 11) ಈ ಎರಡೂ ವಿಷಯಗಳನ್ನು 
ನೀವು ನಮಾರಥ್‌ಗಾಗಿ ಕರೆಯಿರಿ ಮತ್ತು ಶುಕ್ರವಾರದ ದಿನ ಒಂದು ವಿಶೇಷ ನಮಾರುಖ್‌ ನಿರ್ವಹಿಸಿರಿ ಎಂಬ ಧಾಟಿಯಲ್ಲಿ ಪ್ರಸ್ತಾಪಿಸಿಲ್ಲ, 
ಬದಲಾಗಿ ಸಾಂದರ್ಭಿಕ ಹಿನ್ನೆಲೆಯಿಂದ ವ್ಯಕ್ತವಾಗುವಂತೆ ನಮಾರುಗ್‌ಗೆ ಕರೆ ನೀಡುವ ಮತ್ತು ಶುಕ್ರವಾರ ವಿಶೇಷ ನಮಾರುಸ್‌ ನಿರ್ವಹಿಸುವ 
ರೂಢಿಯು ಹಿಂದಿನಿಂದಲೇ ಜಾರಿಯಲ್ಲಿತ್ತು. ಆದರೂ ಶುಕ್ರವಾರದ ಕರೆಯನ್ನು ಕೇಳಿ ನಮಾರುಗ್‌ಗಾಗಿ ಧಾವಿಸದೆ ಅಸಡ್ಡೆ ತೋರುತ್ತಿದ್ದರು 
ಮತ್ತು ವ್ಯಾಪಾರದ ಲೇವಾದೇವಿಯಲ್ಲಿಯೇ ನಿರತರಾಗಿರುತ್ತಿದ್ದರು. ಆದ್ದರಿಂದ ಜನರಿಗೆ ಜುಮುಅಃದ ಕಡೆಗೆ ಮತ್ತು ಜುಮುಅಃ 
ನಮಾರುಖ್‌ನ ಮಹತ್ವವನ್ನು ಮನಗಾಣಿಸಿ ಅವರು ಕಡ್ಡಾಯ ಕರ್ತವ್ಯವೆಂದು ತಿಳಿದು ಅದರ ನಿರ್ವಹಣೆಗಾಗಿ ಧಾವಿಸಿ ಬರುವಂತೆ 
ಮಾಡಲಿಕ್ಕಾಗಿ ಅಲ್ಲಾಹನು ಈ ವಚನವನ್ನು ಅವತೀರ್ಣಗೊಳಿಸಿದನು. 

ಈ ಮೂರು ವಿಷಯಗಳನ್ನು ಗಮನಿಸಿದಾಗ, ಅಲ್ಲಾಹನು ಕುರ್‌ಆನಿನಲ್ಲಿ ಅವತೀರ್ಣವಾಗಿಲ್ಲದ ಕೆಲವು ಆದೇಶಗಳನ್ನೂ ಪ್ರವಾದಿ 
ಯವರಿಗೆ ನೀಡುತ್ತಿದ್ದನು ಮತ್ತು ಈ ಆದೇಶಗಳೂ ಕುರ್‌ಆನಿನಲ್ಲಿ ಅವತೀರ್ಣವಾಗಿರುವ ಆದೇಶಗಳಂತೆಯೇ ಕಡ್ಡಾಯ ಕರ್ತವ್ಯವೆಂಬ 
ವಾಸ್ತವಿಕತೆಯು ಖಚಿತವಾಗಿ ಸಾಬೀತಾಗುತ್ತದೆ. ನಮಾರುಖ್‌ನ ಕರೆಯು, ಇಂದು ಎಲ್ಲಮಸೀದಿಗಳಲ್ಲಿ ದಿನದ ಐದು ಹೊತ್ತು ನೀಡಲಾಗುತ್ತಿರುವ 
ಅದಾನ್‌ (ಬಾಂಗ್‌ ಕರೆ) ಕರೆಯೇ ಆಗಿದೆ. ಆದರೆ ಕುರ್‌ಆನಿನಲ್ಲಿ ಎಲ್ಲಿಯೂ ಅದರ ನುಡಿಗಳನ್ನು ವಿವರಿಸಿಲ್ಲ ಅಥವಾ ಆ ರೀತಿ ಜನರನ್ನು 
ನಮಾರ್‌ಗಾಗಿ ಕರೆಯಬೇಕೆಂದು ಎಲ್ಲಿಯೂ ಆದೇಶಿಸಿಲ್ಲ. ಇದು ಪ್ರವಾದಿವರ್ಯರಿಂದ ನಿರ್ಣಯಿಸಲಾದ ಕ್ರಮವಾಗಿದೆ. ಕುರ್‌ಆನ್‌ 
ಅದನ್ನು ಎರಡು ಕಡೆಗಳಲ್ಲಿ ದೃಢೀಕರಿಸಿದೆ. ಒಂದು ಈ ವಚನದಲ್ಲಿ ಇನ್ನೊಂದು ಅಲ್‌ ಮಾಇದದ 57ನೇ ವಚನದಲ್ಲಿ ಹಾಗೆಯೇ ಇಂದು 
ಜಾಗತಿಕ ಮುಸ್ಲಿಮರು ಆಚರಿಸುತ್ತಿರುವ ಜುಮುಅ ಎಂಬ ವಿಶೇಷ ನಮಾರು್‌ನ ಬಗ್ಗೆ ಕುರ್‌ಆನಿನ ಆದೇಶ ಕಾಣಿಸುವುದಿಲ್ಲ. ಅದರ ಕ್ರಮ 
ಮತ್ತು ವೇಳೆಯನ್ನು ವಿವರಿಸಿಲ್ಲ. ಪ್ರಚಲಿತ ಕ್ರಮವನ್ನು ಪ್ರವಾದಿವರ್ಯರು(ಸ) ಜಾರಿಗೊಳಿಸಿದ್ದರು. ಕುರ್‌ಆನಿನ ಈ ವಚನವು ಅದರ 
ಮಹತ್ವ ಮತ್ತು ಗಾಂಭೀರ್ಯವನ್ನು ತಿಳಿಸಲಿಕ್ಕಾಗಿ ಮಾತ್ರ ಅವತೀರ್ಣಗೊಂಡಿದೆ. ಈ ಸುಸ್ಪಷ್ಟ ಸಾಕ್ಟ್ಯಾಧಾರಗಳಿದ್ದರೂ ಕುರ್‌ಆನಿನಲ್ಲಿ 
ವಿವರಿಸಲಾಗಿರುವ ಆದೇಶಗಳು ಮಾತ್ರ ಧರ್ಮಶಾಸ್ತ್ರದ ಆದೇಶಗಳೆಂದು ವಾದಿಸುವವರು ವಸ್ತುತಃ ಕೇವಲ ಪ್ರವಾದಿ ಚರ್ಯೆಯ(ಸುನ್ಗತ್‌ ) 
ನಿಷೇಧಕರಲ್ಲ, ಕುರ್‌ಆನಿನ ನಿಷೇಧಕರೂ ಆಗಿದ್ದಾರೆ. 

ಮುಂದೆ ಹೋಗುವುದಕ್ಕಿಂತ ಮುಂಚೆ ಜುಮುಆದ ಕುರಿತು ಕೆಲವು ವಿಷಯಗಳನ್ನು ಅರಿತಿರಬೇಕಾಗಿದೆ. ಜುಮುಆ ಒಂದು ಇಸ್ಲಾಮೀ 
ಪಾರಿಭಾಷಿಕ ಪದ. ಅಜ್ಞಾನ ಕಾಲದಲ್ಲಿ ಅರಬರು ಈ ದಿನವನ್ನು "ಯೌಮುಲ್‌ ಅರೂಬ' ಎನ್ನುತ್ತಿದ್ದರು. ಆ ದಿನವನ್ನು ಮುಸ್ಲಿಮರ ಸಮ್ಮೇಳನ 
ದಿನವೆಂದು ಸಾರಿದಾಗ ಅದನ್ನು ಯೌಮುಲ್‌ ಜುಮುಅ ಎಂದು ಹೆಸರಿಸಲಾಯಿತು. ಈ ಹೆಸರನ್ನು ಕಅಬ್‌ ಬಿನ್‌ ಲುವಯ್ಯ್‌ ಅಥವಾ 
ಕುಸಯ್ಯ್‌ಬಿನ್‌ ಕಿಲಾಬ್‌ರು ಹಿಂದೆಯೇ ಬಳಸಿದ್ದರೆಂದು ಇತಿಹಾಸಕಾರರು ಉಲ್ಲೇಖಿಸಿರುವರಾದರೂ ಅದರ ಹಳೆಯ ಹೆಸರನ್ನು ಬದಲಾಯಿಸಿ 
ರಲಿಲ್ಲ, ಅರಬರು ಸಾಮಾನ್ಯವಾಗಿ ಅದನ್ನು ಅರೂಬ ಎಂದೇ ಕರೆಯುತ್ತಿದ್ದರು. ಆ ದಿನಕ್ಕೆ ಇಸ್ಲಾಮ್‌ ಈ ನಾಮಕರಣ ಮಾಡಿದಾಗ ಅದರ 
ಹೆಸರು ಬದಲಾಯಿತು. 

ವಾರದಲ್ಲೊಂದು ದಿನವನ್ನು ದೇವಾರಾಧನೆಗಾಗಿ ಮೀಸಲಿರಿಸಿ, ಅದನ್ನು ಧಾರ್ಮಿಕ ಲಾಂಛನವೆಂದು ಭಾವಿಸುವ ಸಂಪ್ರದಾಯವು 
ಗ್ರಂಥವಿಶ್ವಾಸಿಗಳಲ್ಲಿ ಇಸ್ಲಾಮಿಗಿಂತ ಮುಂಚೆಯೇ ಇತ್ತು. ಯಹೂದಿಯರು ಸಬ್‌ ಅರ್ಥಾತ್‌ ಶನಿವಾರವನ್ನು ತಮ್ಮ ಆರಾಧನಾ ದಿನವಾಗಿ 


ಕಾಂಡ - 28 


` 358 ತಪ್ಪೀಮುಲ್‌-ಕುರ್‌ಆನ್‌ 


ನಿರ್ಣಯಿಸಿದ್ದರು. ಯಹೂದಿಯರಿಗಿಂತ ಭಿನ್ನರಾಗಲಿಕ್ಕಾಗಿ ಕ್ರೈಸ್ತರು ಆದಿತ್ಯವಾರವನ್ನು ಆರಾಧನಾ ದಿನವಾಗಿ ಸ್ವೀಕರಿಸಿದ್ದರು. ಆದರೆ 
ಈಸಾ(ಅ) ಆ ಕುರಿತು ಯಾವ ಆದೇಶವನ್ನೂ ನೀಡಿಲ್ಲ. ಹೊಸ ಒಡಂಬಡಿಕೆಯಲ್ಲಿಯೂ ಆ ಕುರಿತು ಏನೂ ಹೇಳಿಲ್ಲ. ಹಾಗಿದ್ದರೂ ಕ್ರೈಸ್ತ 
ವಿಶ್ವಾಸದಂತೆ, ಶಿಲುಬೆಗೇರಿಸಲಾದ ಯೇಸು ಸಮಾಧಿಯಿಂದ ಆದಿತ್ಯವಾರ ಆಕಾಶಕ್ಕೇರಿ ಹೋಗಿದ್ದರು. ಈ ಕಲ್ಪನೆಯ ಆಧಾರದಲ್ಲಿ ಅನಂತರ 
ಕಾಲದ ಕ್ರೈಸ್ತರು ಆದಿತ್ಯವಾರವನ್ನು ತಮ್ಮ ಆರಾಧನಾ ದಿನವಾಗಿ ಸ್ವೀಕರಿಸಿದರು. ತರುವಾಯ ಕ್ರಿ.ಶ.321ರಲ್ಲಿರೋಮನ್‌ ಚಕ್ರವರ್ತಿ ಒಂದು 
ರಾಜಾಜ್ಞೆಯಿಂದ ಆದಿತ್ಯವಾರವನ್ನು ಸಾರ್ವಜನಿಕ ರಜಾದಿನವಾಗಿ ಸಾರಿದನು. ಇಸ್ಲಾಮ್‌ ಆ ಎರಡೂ ಸಮುದಾಯಗಳಿಗಿಂತ ಭಿನ್ನವಾಗಿ 
ಗುರುತಿಸಲ್ಪಡಲಿಕ್ಕಾಗಿ ಆ ಎರಡು ದಿನಗಳನ್ನು ಬಿಟ್ಟು ಶುಕ್ರವಾರ ದಿನವನ್ನು ಸಾಮೂಹಿಕ ಆರಾಧನಾ ದಿನವಾಗಿ ನಿರ್ಣಯಿಸಿತು. 

ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ ಮತ್ತು ಅಬೂ ಮಸ್‌ವೂದ್‌ ಅನ್ನಾರಿಯವರ ವರದಿಯಂತೆ, ಜುಮುಲ ಹಿಜ್ರತ್‌ಗಿಂತ ಮುಂಚೆ 
ಮಕ್ಕಾದಲ್ಲಿಯೇ ಕಡ್ಡಾಯವಾಗಿತ್ತೆಂದು ತಿಳಿದುಬರುತ್ತದೆ. ಆದರೂ ಅಂದು ಪ್ರವಾದಿವರ್ಯರಿಗೆ ಅದನ್ನು ಜಾರಿಗೊಳಿಸಲು ಸಾಧ್ಯವಾಗಿರಲಿಲ್ಲ, 
ಯಾಕೆಂದರೆ ಸಾಮೂಹಿಕ ಆರಾಧನಾ ನಿರ್ವಹಣೆಯು ಅಸಾಧ್ಯವಾಗಿತ್ತು. ಆದ್ದರಿಂದ ತಮಗಿಂತ ಮುಂಚೆ ಮದೀನಕ್ಕೆ ವಲಸೆ ಹೋದವರೊಡನೆ 
ಅಲ್ಲಿ ಜುಮುಅ ಆರಂಭಿಸುವಂತೆ ಸೂಚಿಸಿ ಪ್ರವಾದಿವರ್ಯರು ಪತ್ರ ಬರೆದಿದ್ದರು. ಅದರಂತೆ ಮೊದಲು ಮುಹಾಜಿರರ ನಾಯಕ ಮಿಸ್‌ 
ಅಬ್‌ಬಿನ್‌ ಉಮೈರ್‌ 12 ಮಂದಿಯನ್ನು ಸೇರಿಸಿ ಮದೀನಾದಲ್ಲಿಜುಮುಅ ಆರಂಭಿಸಿದರು. (ತ್ವಬ್ರಾನಿ, ದಾರಕುತ್ನಿ) ಕಆ್‌ಬ್‌ ಬಿನ್‌ ಮಾಲಿಕ್‌ 
ಮತ್ತು ಇಬ್ನು ಸೀರೀನ್‌ರ ವರದಿಯಂತೆ, ಪ್ರವಾದಿಯವರ ಆದೇಶ ಬರುವುದಕ್ಕಿಂತ ಮುಂಚೆಯೇ ವಾರದಲ್ಲೊಂದು ದಿನ ಸಾಮೂಹಿಕ 
ಪ್ರಾರ್ಥನೆ ನಡೆಸಬೇಕೆಂದು ಮದೀನದ ಅನ್ನಾರರು ಸ್ವಯಂ ನಿರ್ಣಯಿಸಿದ್ದರು. ಅದಕ್ಕಾಗಿ ಅವರು ಯಹೂದಿಯರ ಸಬ್ಬತ್‌(ಶನಿವಾರ) 
ಮತ್ತು ಕ್ರೈಸ್ತರ ಆದಿತ್ಯವಾರವನ್ನು ಕೈ ಬಿಟ್ಟು ಶುಕ್ರವಾರವನ್ನು ಸ್ವೀಕರಿಸಿದರು. ಹೀಗೆ ಅಸ್‌ಅದ್‌ ಬಿನ್‌ ಮುರಾರರ ನಾಯಕತ್ವದಲ್ಲಿ ಬನೂ 
ಬಯಾದ ಪ್ರವೇಶದಲ್ಲಿ ಮೊದಲ ಜುಮುಅ ನಡೆಸಿದರು. ಅದರಲ್ಲಿ40 ಮಂದಿ ಭಾಗವಹಿಸಿದ್ದರು (ಮುಸ್ನದ್‌ ಅಹ್ಮದ್‌, ಅಬೂ ದಾವೂದ್‌, 
ಇಬ್ನು ಮಾಜ, ಇಬ್ನು ಹಿಬ್ಬಾನ್‌, ಅಬ್ದು ಬಿನ್‌ ಹುಮೈದ್‌, ಅಬ್ದುರ್ರರುಾಕ್‌, ಬೈಹಕಿ) ಹೀಗೆ ಧಾರಾಳ ಮುಸ್ಲಿಮರು ಒಟ್ಟುಸೇರಿ ಸಾಮೂಹಿಕ 
ಆರಾಧನೆ ನಡೆಸುವ ಒಂದು ದಿನವಿರಬೇಕೆಂಬುದು ಅಂದಿನ ಇಸ್ಲಾಮೀ ಮನೋಭಾವದ ಸಹಜ ಬೇಡಿಕೆಯಾಗಿತ್ತೆಂದು ಇದರಿಂದ 
ವ್ಯಕ್ತವಾಗುತ್ತದೆ. ಇಸ್ಲಾಮೀ ಲಾಂಛನವು ಯಹೂದಿ-ಕ್ರೈಸ್ತ ಲಾಂಛನಕ್ಕಿಂತ ಭಿನ್ನವಾಗಲಿಕ್ಕಾಗಿ ಅದು ಆದಿತ್ಯವಾರ ಅಥವಾ ಶನಿವಾರವಲ್ಲದ 
ದಿನವಾಗಿರಬೇಕೆಂಬುದೂ ಇಸ್ಲಾಮೀ ಹಿತಾಸಕ್ತಿಯ ಸಹಜ ಬೇಡಿಕೆಯಾಗಿತ್ತು. ಹಲವೊಮ್ಮೆ ಒಂದು ಆದೇಶ ಬರುವುದಕ್ಕಿಂತ ಮುಂಚೆ 
ನಿರ್ದಿಷ್ಟ ಕಾರ್ಯವು ಇಸ್ಲಾಮೀ ಸ್ಫೂರ್ತಿಯ ಬೇಡಿಕೆಯೆಂದು ಭಾವನೆಯು ಅವರ ಇಸ್ಲಾಮೀ ಚಿಂತನೆಯ ಅದ್ಭುತ ಮಹಿಮೆಯಾಗಿತ್ತು. 

ಜುಮುಅ ನಮಾರು್‌ನ ಪ್ರಾ ್ರಾರಂಭವು ಪ್ರ ಪ್ರವಾದಿವರ್ಯರು(ಸ) ಮದೀನಕ್ಕೆ ವಲಸೆ ಬಂದ ಬಳಿಕ ನಡೆಸಿದ ಪ್ರ ಪ್ರಥಮ ಕರ್ಮವಾಗಿತ್ತು. 
ಮಕ್ಕಾದಿಂದ ವಲಸೆ ಬಂದ ಪ್ರವಾದಿವರ್ಯರು(ಸ) ಸೋಮವಾರ ದಿನ ME ಸಮೀಪದ ಕುಬಾಕ್ಕೆ ತಲುಪಿದರು. ನಾಲ್ಕು ದಿನ ಅಲ್ಲಿ 
ತಂಗಿದ ಬಳಿಕ 5ನೆಯ ದಿನ ಶುಕ್ರವಾರ ಮದೀನಕ್ಕೆ ಹೊರಟರು. ದಾರಿ ಮಧ್ಯದಲ್ಲಿ ಸಾಲಿಮ್‌ ಬಿನ್‌ "ಇಫ್‌ರ ವಾಸಸ್ಥಳಕ್ಕೆ ತಲುಪಿದಾಗ 
ಜುಮುಅ ನಮಾರುಖ್‌ನ ವೇಳೆಯೂ ಆಯಿತು. ಅಲ್ಲಿ ಪ್ರವಾದಿವರ್ಯರು(ಸ) ಪ್ರ ಪ್ರಥಮ ಜುಮುಲ ನಿರ್ವಹಿಸಿದರು. (ಇಬ್ನು ಹಿಶಾಮ್‌) 

ಈ ನಮಾರಭ್‌ಗಾಗಿ ಪ್ರವಾದಿವರ್ಯರು(ಸ) ಮಧ್ಯಾ ್ಯಹ್ನದ ಬಳಿಕದ ವೇಳೆಯನ್ನು ನಿರ್ಣಯಿಸಿದ್ದರು. ಅರ್ಥಾತ್‌ ರುುಹರ್‌ 
ನಮಾರು್‌ನ ಸಮಯ, ವಲಸೆಗಿಂತ ಮುಂಚೆ ಮಿಸ್‌ಅಬ್‌ ಬಿನ್‌ ಉಮೈರ್‌ರಿಗೆ ಬರೆದ ಪತ್ರದಲ್ಲಿ ಹೀಗೆ ಹೇಳಿದ್ದರು: 

Ey SSS SSS Ae ಓ 1೫ Le 9 LS ತ ) ಘಿ 16 ಹಿ 

ಅರ್ಥಾತ್‌, ಶುಕ್ರವಾರ ಅರ್ಧ ಹಗಲು ಕಳೆದರೆ ಎರಡು ರಕಅತ್‌ ನಮಾರುಖ್‌ ಮಾಡಿ ಅಲ್ಲಾಹನ ಸಾಮೀಪ್ಯವನ್ನು ಅರಸಿರಿ. 
(ದಾರಕುತ್ನಿ) ವಲಸೆಯ ಬಳಿಕ ಪ್ರವಾದಿವರ್ಯರು ಬಾಯ್ದೆರೆಯಾಗಿಯೂ ಈ ಆಜ್ಞೆಯನ್ನು ನೀಡಿದ್ದರು. ಮದೀನಕ್ಕೆ ತಲುಪಿದಂದಿನಿಂದ 
ಕಾರ್ಯತಃ ಜುಮುಲ. ನಿರ್ವಹಿಸಿದರು. ಪ್ರವಾದಿವರ್ಯರು(ಸ) ಮಧ್ಯಾಹ್ನ ವೇಳೆಯಲ್ಲಿ ಜುಮುಅ ನಿರ್ವಹಿಸಿರುವುದಾಗಿ ಮುಸ್ನದ್‌ 
ಅಹ್ಹದ್‌, ಬುಖಾರಿ, ಮುಸ್ಲಿಮ್‌, ಅಬೂ ದಾವೂದ್‌, ನಸಾಈ, ತಿರ್ಮಿದಿ ಮುಂತಾದವರು ಅನಸ್‌, ಸಲಮ್‌ ಬಿನ್‌ ಅಕ್ವಲ್‌, ಜಾಬಿರ್‌ 
ಬಿನ್‌ ಅಬ್ದುಲ್ಲಾ ರುಬಬೈರ್‌ ಬಿನ್‌ ಅಬ್ದುಲ್ಲಾ ಸಹ್ಲ್‌ ಬಿನ್‌ ಸಅದ್‌, ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌, ಅಮ್ಚಾರ್‌ ಬಿನ್‌ ಯಾಸಿರ್‌, ಬಿಲಾಲ್‌ 
ಮುಂತಾದವರಿಂದ ಉದ್ಧರಿಸಿದ ಅನೇಕ ಹದೀಸ್‌ಗಳಿವೆ. 

ಪ್ರ ಪ್ರವಾದಿವರ್ಯರು(ಸ) ಶುಕ್ರವಾರ ದಿನ ಯುಹರ್‌ ನಮಾರು್‌ ಬದಲಿಗೆ ಜುಮುಕಿ ನಮಾರು್‌ ನಿರ್ವಹಿಸುತ್ತಿದ್ದರೆಂಬ ವಿಷಯವೂ 
ಪ್ರ ಪ್ರವಾದಿವರ್ಯರ(ಸ ) ಚರ್ಯೆಯಿಂದ ದೃಢಪಟ್ಟಿದೆ. ಈ ನಮಾಯುನಲ್ಲಿ ಕೇವಲ 2 ರಕಅತ್‌ಗಳಿವೆ. ಅದಕ್ಕಿಂತ ಮುಂಚೆ ಪ್ರವಚನ(ಖುತ್ಬಾ) 
ನೀಡುತ್ತಿದ್ದರು. ಇದು ಜುಮುಅ ಮತ್ತು ಇತರ ದಿನಗಳ ರುುಹರ್‌ ನಮಾರು್‌ಗಳಲ್ಲಿರುವ ವ್ಯತ್ಯಾಸ. ಉಮರ್‌(ರ) ಹೇಳುತ್ತಾರೆ: ""ನಿಮ್ಮ 
ಪ್ರವಾದಿಯ ಬಾಯಿಂದ ಹೊರಟ ಆದೇಶದ ಪ್ರಕಾರ ಪ್ರಯಾಣಿಕನ ನಮಾರುಖ್‌ ಎರಡು ರಕಅತ್‌. ಪ್ರಭಾತದ ನಮಾರು್‌ ಎರಡು ರಕಅತ್‌ 


ಕಾಂಡ - 28 


62, ಅಲ್‌ ಜುಮುಅಃ 359 


924 ೫ (4 254] 44 PN ESSER TET 
1೪0.೪12 ಪಿ os 52d ಜಟ) 5686೫ 13) 
ಕಡೆಗೆ ಧಾವಿಸಿರಿ ಮತ್ತು ಕ್ರಯ-ವಿಕ್ರಯಗಳನ್ನು ಬಿಟ್ಟುಬಿಡಿರಿ.* ನೀವು ಅರಿತವರಾಗಿದ್ದರೆ ಇದು ನಿಮಗೆ 
ಅತ್ಯುತ್ತಮವಾಗಿದೆ. 


ಮತ್ತು ಜುಮಾ ನಮಾರು್‌ 2 ರಕಆತ್‌ ನಮಾರು್‌ ಆಗಿದೆ. ಕಸ್ರ್‌ (ಕಡಿತಗೊಳಿಸಿದ) ಅಲ್ಲ ಪೂರ್ಣರೂಪದ ನಮಾರು್‌ ಆಗಿದೆ. 
ಉಪನ್ಯಾಸ(ಖುತ್‌ಬ)ಕ್ಕಾಗಿ ಜುಮುಅ ನಮಾರುನ್ನು ಎರಡು ರಕಅತ್‌ಗಳಿಗೆ ಸಂಕ್ಟಿಪ್ತಗೊಳಿಸಲಾಗಿದೆ.'' (ಅಹ್ಮಾಮುಲ್‌ ಕುರ್‌ಆನ್‌-ಜಸ್ಸಾಸ್‌ ) 

ಇಲ್ಲಿ ಸೂಚಿಸಲಾಗಿರುವ ಕರೆ(ಅದಾನ್‌)ಯ ಉದ್ದೇಶವು ಖುತ್‌ಬಗಿಂತ ಮುಂಚಿನ ಕರೆಯಾಗಿದೆ. ಇದು ಖುತ್‌ಬಾಕ್ಕಿಂತ ತುಂಬಾ 
ಮುಂಚೆ ನೀಡುವ ನಮಾರು್‌ನ ಕರೆಯಲ್ಲ ಸಾಇಬ್‌ ಬಿನ್‌ ಯರೀದ್‌ರಿಂದ ಬುಖಾರಿ, ಅಬೂ ದಾವೂದ್‌, ನಸಾಈ, ತ್ವಬ್ರಾನಿ 
ಉದ್ದರಿಸಿದ್ದಾರೆ. ಪ್ರವಾದಿವರ್ಯರ(ಸ) ಕಾಲದಲ್ಲಿ. ಕೇವಲ ಒಂದು ಅದಾನ್‌ ರೂಢಿಯಲ್ಲಿತ್ತು. ಇಮಾಮರು ಭಾಷಣ ಪೀಠ(ಮಿಂಬರ್‌)ದಲ್ಲಿ 
ಆಸೀನರಾದ ಬಳಿಕ ಅದನ್ನು ನೀಡಲಾಗುತ್ತಿತ್ತು. ಅಬೂಬಕರ್‌ ಮತ್ತು ಉಮರ್‌ರ ಕಾಲದಲ್ಲಿಯೂ ಅದು ಜಾರಿಯಲ್ಲಿತ್ತು. ಅನಂತರ 
ಉಸ್ಸಾನ್‌ರ(ರ) ಕಾಲದಲ್ಲಿ ಜನರು ಹೆಚ್ಚಾದಾಗ ಅವರು ಮತ್ತೊಂದು ಅದಾನನ್ನು ಸೇರಿಸಿದರು. ಮದೀನಾದ ಪೇಟೆಯಲ್ಲಿ ಅವರ ವಸತಿ 
ರುೌರಾದಿಂದ ಅದನ್ನು ನೀಡಲಾಗುತ್ತಿತ್ತು. 

15. ಈ ಆಜ್ಞೆಯಲ್ಲಿ ದಿಕ್ರ್‌ ಎಂದರೆ ಜುಮುಆ ಖುತ್‌ಬಾ ಆಗಿದೆ. ಅದಾನ್‌ನ ಬಳಿಕ ಪ್ರವಾದಿಯವರು ಮೊದಲು ನಮಾರು್‌ನ 
ಬದಲಾಗಿ ಖುತ್‌ಬ (ಉಪನ್ಯಾಸ) ನೆರವೇರಿಸುತ್ತಿದ್ದರು. ಮುಸ್ನದ್‌ ಅಹ್ಟದ್‌, ಬುಖಾರಿ. ಮುಸ್ಲಿಮ್‌, ಅಬೂ ದಾವೂದ್‌, ತಿರ್ಮಿದಿ. 
ನಸಾಈಯವರು ಅಬೂ ಹುರೈರರಿಂದ ಉದ್ಭರಿಸಿದ್ದಾರೆ. ಪ್ರವಾದಿವರ್ಯರು(ಸ) ಹೇಳಿದರು: ಶುಕ್ರವಾರ ದಿನ ದೇವಚರರು ಮಸೀದಿಗೆ 
ಬರುವವರ ಹೆಸರುಗಳನ್ನು ಅವರ ಆಗಮನ ಕ್ರಮದಂತೆ ದಾಖಲಿಸುತ್ತಾರೆ. ತರುವಾಯ ಇಮಾಮರು ಉಪನ್ಯಾಸಕ್ಕೆ ನಿಂತಾಗ ಅವರು 
ಹೆಸರು ಬರೆಯುವುದನ್ನು ನಿಲ್ಲಿಸಿ ದಿಕ್ಸ್‌ (ಖುತ್‌ಬ) ಆಲಿಸುತ್ತಾರೆ. "ದಿಕ್ರ್‌ ಎಂದರೆ, ಖುತ್ಬಾಎಂದು ಈ ಪ್ರವಾದಿ ವಚನದಿಂದ ವ್ಯಕ್ತವಾಗುತ್ತದೆ. 
ಕುರ್‌ಆನಿನ ಶೈಲಿಯೂ ಅದೇ ಆಗಿದೆ. ಮೊದಲು "ಅಲ್ಲಾಹನ ಸ್ಥರಣೆಗಾಗಿ ಧಾವಿಸಿರಿ' ಎಂದು ಹೇಳಿದ ಬಳಿಕ "“ನಮಾರುಖ್‌ ನಿರ್ವಹಿಸಿದ 
ಬಳಿಕ ಭೂಮಿಯಲ್ಲಿವ್ಯಾಪಿಸಿರಿ'' ಎಂದು ತಿಳಿಸಲಾಗಿದೆ. ಜುಮುಅ ನಮಾರುಖ್‌ನ ಕರ್ಮಗಳ ಅನುಕ್ರಮವು ಮೊದಲು ದೇವಸ್ಥರಣೆ(ಖುತ್‌ಬ) 
ಅನಂತರ ನಮಾರು್‌ ಎಂದು. ಇದರಿಂದ ವ್ಯಕ್ತವಾಗುತ್ತದೆ. ದಿಕ್ರ್‌ ಎಂದರೆ ಕೇವಲ ಖುತ್‌ಬ ಆಗಿದೆ ಅಥವಾ ಖುಠ್‌ಬ ಮತ್ತು 
ನಮಾರುಭ್‌ಗಳೆರಡೂ ಆಗಿವೆ ಎಂಬ ಕುರಿತು ಕುರ್‌ಆನ್‌ ವ್ಯಾಖ್ಯಾನಗಾರರಲ್ಲಿ ಒಮ್ಮತವಿದೆ. 

ಖುಶ್‌: ಬಾವನ್ನು ದಿಕ್ರುಲ್ಲಾ(ದೇವ ಸ್ಮರಣೆ) ಎಂದು ವಿವರಿಸಿರುವುದರ ಸಾರವು ದೇವ ವಿಚಾರಣೆಗೆ ಬದ್ಧವಾಗಿರುವುದೆಂಬ ಅರ್ಥವನ್ನು 
ಸೂಚಿಸುತ್ತದೆ. ಉದಾಹರಣೆಗೆ ಅಲ್ಲಾಹನ ಸ್ತುತಿ, ಕೀರ್ತನೆ, ಪ್ರವಾದಿವರ್ಯರಿಗೆ(ಸ) ಸಲಾತ್‌ ಸಲಾಮ್‌, ಅಲ್ಲಾಹನ ಧರ್ಮವ್ಯವಸ್ಥೆಯಂತೆ 
ಕಾರ್ಯಾಚರಿಸುವ ಆದೇಶ ನಿರ್ದೇಶಗಳು. ಅವನಿಗೆ ಭಯ ಪಡುವ ಸಜ್ಜನರ ಪ್ರಶಂಸೆ. ತತ್ನದ ಆಧಾರದಲ್ಲಿ ಇಮಾಮ್‌ ರುಮಖ್‌ಶರೀ 
ತಮ್ಮ ಕುರ್‌ಆನ್‌ ವ್ಯಾಖ್ಯಾನ ಗ್ರಂಥವಾಗಿರುವ ಕಶ್ವಾಥ್‌ನಲ್ಲಿ ಬರೆದಿದ್ದಾರೆ: ಜುಮುಅ ಖುತ್‌ಬದಲ್ಲಿ ಮರ್ದಕ ಮತ್ತು ಅಕ್ರಮಿಗಳಾದ 
ಆಡಳಿತಗಾರರನ್ನು ಪ್ರಶಂಸಿಸಿ ಪ್ರಕೀರ್ತಿಸುವುದಕ್ಕೆ ಅಥವಾ ಅವರ ಹೆಸರಿನಲ್ಲಿ ಪ್ರಾರ್ಥಿಸುವುದಕ್ಕೆ ದಿಕ್ರುಲ್ಲಾದಲ್ಲಿದೂರದ ಅವಕಾಶವೂ ಇಲ್ಲ, 
ಮಾತ್ರವಲ್ಲಅದಕ್ಕೂ ದಿಕ್ರುಶ್ಕೈತಾನ್‌ (ಶೈತಾನನ ಸ್ಥರಣೆ) ಆಗಿದೆ. "ದೇವ ಸ್ಮರಣೆಗಾಗಿ ಧಾವಿಸಿರಿ' ಎಂಬ ಮಾತಿಗೆ ಮಸೀದಿಗೆ ಓಡಿಬರಬೇಕೆಂಬ 
ಅರ್ಥವಿಲ್ಲ. ಕೂಡಲೇ ಮಸೀದಿಗೆ ತಲುಪಲು ಪ್ರಯತ್ನಿಸಬೇಕೆಂದಾಗಿದೆ. ಉತ್ಸಾಹದಿಂದ ಶ್ರಮಿಸು ಎಂಬುದನ್ನು ಸಾಮಾನ್ಯ ಭಾಷೆಯಲ್ಲಿ 
ತೀವ್ರಪ್ರಯತ್ನ, ನಾಗಾಲೋಟ ಎಂದು ಮುಂತಾಗಿ ಹೇಳುತ್ತಾರೆ. ಹಾಗೆಯೇ ಅರಬಿಯಲ್ಲಿ ಸಆ್‌ಯ್‌ (ಧಾವಿಸಿರಿ) ಎಂದರೆ ಓಡಿಬನ್ನಿರಿ 
ಎಂದಲ್ಲ, ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಸಚ್‌ಯ್‌ ಪದವನ್ನು ಪರಿಶ್ರಮಿಸಿರಿ, ಪ್ರಯತ್ನಿಸಿರಿ ಎಂಬ ಅರ್ಥದಲ್ಲಿ ಬಳಸಲಾಗಿದೆ. 


ಕ್ಮ ಹಚ A _[ [| PS ES Bs PS 
SPE ಖ್ಯ IES ಟಟ ಟಟ [ಬ 
ಬ ಕ ಅಟ K 
ಆ ಸಟ್ಟಾ) 4 
ಎಲ್ಲಾ ಕುರ್‌ಆನ್‌ ವ್ಯಾಖ್ಯಾನಗಾರರು ಈ ಪದ ಪ್ರಯೋಗಕ್ಕೆ ಗಂಭೀರವಾಗಿ ಪರಿಗಣಿಸು ಎಂಬ ಅರ್ಥ ನೀಡಿದ್ದಾರೆ. ಅವರ 
ದೃಷ್ಟಿಯಲ್ಲಿ ಅದಾನ್‌ ಕೇಳಿದ ಕೂಡಲೇ ಮಸೀದಿಗೆ ತಲುಪಬೇಕೆಂಬ ಆಲೋಚನೆಯೇ ಸಆ್‌ಯ್‌ ಆಗಿದೆ, ನಮಾರಫ್‌ಗಾಗಿ ಮಸೀದಿಗೆ 


ಕಾಂಡ - 28 


360 ತಪ್ಪೀಮುಲ್‌ ಕುರ್‌ಆನ್‌ 


ಓಡುವುದನ್ನು ಹದೀಸ್‌ ಸ್ಪಷ್ಟವಾಗಿ ನಿಷೇಧಿಸಿದೆ. ಅಬೂ ಹುರೈರಾರಿಂದ ಸಿಹಾಹುಸಿತ್ತ ಉದ್ಭರಿಸಿದ್ದಾರೆ. ಪ್ರವಾದಿ(ಸ) ಹೇಳಿದರು: "ನಮಾರು್‌ 
ಆರಂಭವಾದರೆ ಅದಕ್ಕೆ ಶಾಂತರಾಗಿ ಸಾವಧಾನದಿಂದ ಬರಬೇಕು. ಓಡೋಡಿ Re ತ ಲಭಿಸಿದಲ್ಲಿಂದ ಮುಂದುವರಿಸಿರಿ. 
ಉಳಿದುದನ್ನು ಅನಂತರ ಪೂರ್ಣಗೊಳಿಸಿರಿ. ಅಬೂ ಕತಾದತುಲ್‌ ಅನ್ಸಾರಿಯವರಿಂದ ಬುಖಾರಿ ಮತ್ತು ಮುಸ್ಲಿಮ್‌ ಉದ್ಭರಿಸಿದ್ದಾರೆ. ಒಮ್ಮೆ 
ಪ್ರವಾದಿಯವರು ನಮಾರು್‌ ಮಾಡುತ್ತಿದ್ದಾಗ ದಿಢೀರನೆ ಜನರು ಓಡಿ ಬರುತ್ತಿರುವ ಶಬ್ಧ ಕೇಳಿಸಿತು. ನಮಾರಖ್‌ ಮುಗಿದ ಬಳಿಕ 
ಪ್ರವಾದಿಯವರು ಅವರೊಡನೆ ವಿಚಾರಿಸಿದರು. ಸದು ರ ಮಾಡಿದ್ದು. ಯಾರು? ಅವರು ಹೇಳಿದರು: ನಮಾಮುನಲ್ಲಿ; ಸೇರಲಿಕ್ಕಾಗಿ ಓಡಿ ಬಂದೆವು. 
ಪ್ರವಾದಿ ಹೇಳಿದರು, ಹಾಗೆ ಮಾಡಬೇಡಿ. ನಮಾರುಾ್‌ಗೆ ಬರುವಾಗ ಯಾವಾಗಲೂ ಸಂಪೂರ್ಣ ಶಾಂತರಾಗಿ ಬರಬೇಕು. ತರುವಾಯ 
ದೊರೆತಷ್ಟು ರಕಅತ್‌ ಇಮಾಮ್‌ರ ಜತೆಯಲ್ಲಿ ನಿರ್ವಹಿಸಬೇಕು. ಉಳಿದುದನ್ನು ಅನಂತರ ಪೂರ್ಣಗೊಳಿಸಿರಿ. 
ಕ್ರಯ-ವಿಕ್ರ ಯಗಳನ್ನು ತೊರೆಯಿರಿ ಎಂದರೆ ಕೇವಲ ಲೇವಾದೇವಿ ಖರೀದಿ ಮತ್ತು ಮಾರಾಟವನ್ನು ಬ ತೊರೆಯುವುದಲ್ಲ. ನಮಾರು್‌ಗಾಗಿ 
ತಲುಪುವ ಸಿದ್ಧತೆಯ ಹೊರತು ಇತರೆಲ್ಲ ವ್ಯವಹಾರಗಳನ್ನು ತೊರೆಯಿರಿ ಎಂದರ್ಥ. ಜುಮುಆ ದಿನದಂದು ವ್ಯಾಪಾರ ಬಿರುಸಿನಿಂದ 
ನಡೆಯುತ್ತಿದ್ದುದರಿಂದ ವ್ಯಾಪಾರವನ್ನು ಪ್ರ ಪ್ರತ್ಯೇಕ ಎತ್ತಿ Bend. ಅಂದು ಸುತ್ತ ಮುತ್ತಲಿನ ಜನರು ಒಂದೆಡೆ ಸೆ ೇರುತ್ತಿದ್ದರು. ವ್ಯಾಪಾರಿಗಳು 
ತಮ್ಮ ಸರಕುಗಳನ್ನು ತರುತ್ತಿದ್ದರು. ಜನರು ಅವಶ್ಯಕ ವಸ್ತು ಗಳನ್ನು ಖರೀದಿಸುತ್ತಿದ್ದರು. ಆದರೆ ಕೇವಲ ವ್ಯಾಪಾರಕ್ಕೆ ಮಾತ್ರವಲ್ಲದೆ ಇತರ 
ಕೆಲಸ ಕಾರ್ಯಗಳೂ ಈ ನಿಷೇಧ ಅನ್ವಯವಾಗುತ್ತದೆ. ಅಲ್ಲಾಹನು ಎಲ್ಲ ಚಟುವಟಿಕೆಗಳನ್ನು ಸ್ಪಷ್ಟವಾಗಿ ನಿಷೇಧಿಸಿದ್ದಾನೆ. ಆದ್ದರಿಂದ 
ಜುಮುಆದ ಅದಾನ್‌ನ ಬಳಿಕ ಎಲ್ಲ ಚಟುವಟಿಕೆಗಳೂ ನಿಷಿದ್ದವೆಂಬ ಕುರಿತು ಇಸ್ಲಾಮೀ ವಿದ್ದಾಂಸರಲ್ಲಿ: ಒಮ್ಮತವಿದೆ. ಈ ನಿಯಮವು ಜುಮು 
ಆ ನಮಾರು್‌ ಕಡ್ಡಾಯವೆಂದು ಸ್ಟ ಷ್ಟವಾಗಿ ಸಾಬೀತು ಪಡಿಸುತ್ತದೆ. ಒಂದನೆಯದಾಗಿ ಅದಾನ್‌ ಕೇಳಿದ ಕೂಡಲೇ ಅದಕ್ಕಾಗಿ ಧಾವಿಸಬೇಕೆಂಬ 
ಎಚ್ಚರಿಕೆಯೇ ಅದು ಕಡ್ಡಾಯವೆಂಬುದಕ್ಕೆ ಆಧಾರವಾಗಿದೆ. ಅನಂತರ ವ್ಯಾಪಾರ ಇತ್ಯಾದಿ ಧರ್ಮಬದ್ಧ ಕಾರ್ಯಗಳನ್ನು ಅದಕ್ಕಾಗಿ ನಿಷಿದ್ಧ 
ಗೊಳಿಸಿರುವುದು. ಅದರ ಕಡ್ಡಾಯ ಸ್ವರೂಪವನ್ನು ಸೂಚಿಸುತ್ತದೆ. ಜಿ ಶುಕ್ರವಾರ ರುಹರ್‌ ನಮಾರು್‌ನ್ನು ಆನೂರ್ಜೆತಗೊಳಿಸ 
ಅದರ ಬದಲಿಗೆ ಜುಮುಆ ಆದೇಶಿಸಿರುವುದು ಅದರ ಕಡ್ಡಾಯವನ್ನು ದೃಢಿಕರಿಸುತ್ತದೆ. ಯಾಕೆಂದರೆ ಒಂದು ಕಡ್ಡಾಯ ಕರ್ತವ್ಯ ವನ್ನು 
ಅನೂರ್ಜಿತಗೊಳಿಸಿ ಅದರ ಸ್ಥಾನದಲ್ಲಿ ಬೇರೊಂದು ಕಡ್ಡಾಯ ಕರ್ತವ್ಯ [ವನ್ನು ನಿರ್ಣಯಿಸಬೇಕಾದರೆ ಅದು ಹಿಂದಿಗಿಂತ ಪ್ರ ಪ್ರಧಾನವಾಗಿರಬೇಕಷ್ಟೆ. 
ಪ್ರವಾದಿವರ್ಯರು ಮಮಾ ಬಗ್ಗೆ ಒತ್ತಿ ಹೇಳಿ ಸ್ಪಷ್ಟ ಮಾತುಗಳಿಂದ ಕಡ್ಡಾಯ ಕರ್ತವ್ಯವೆಂದು ಸೂಚಿಸಿರುವ ಅನೇಕ ಹದಿಸ್‌ಗಳೂ 
ಅದನ್ನು ಸಾರಿ ಹೇಳುತ್ತಿದೆ. ಪ್ರ ಪ್ರವಾದಿಸ) ಹೇಳಿರುವುದಾಗಿ ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ ವರದಿ ಮಾಡುತ್ತಾರೆ: ನನ್ನ ಬದಲಾಗಿ ಬೇರೊಬ್ಬರಿಗೆ 
ಫಮಾರುರ್‌ ಹೊಣೆಯನ್ನು ನೀಡಿ ನಾನು ಹೋಗಿ ಜುಮುಕಕ್ಕೆ ಬಾರದವರ ಮನೆಗಳನ್ನು ಸುಟ್ಟು ಹಾಕಬೇಕೆನಸುತ್ತದೆ. (ಮುಸ್ನದ್‌ ಅಹ್ಮದ್‌, 
ಬುಖಾರಿ) ಅಬೂ ಹುಕ್ಳೆರಾ ಮತ್ತು ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ ಹಾಗೂ ಅಬ್ದುಲ್ಲಾ ಬಿನ್‌ ಉಮರ್‌ ಹೇಳುತ್ತಾರೆ: ನಾವು ಜುಮುಆ ಖುತ್‌ 
ಬದಲ್ಲಿ ಪ್ರವಾದಿಯವರು ಹೀಗೆ ಹೇಳುವುದನ್ನು ಆಲಿಸಿದ್ದೇವ: ಜನರು ಜುಮುಆ ತಪ್ಪಿಸುವುದನ್ನು ಬಿಡಲಿ. ಅನ್ನ [ಥಾ ಅಲ್ಲಾಹನು ಅವರ 
ಹೃದಯಗಳಿಗೆ ಬೀಗ ಜಡಿಯುತ್ತಾನೆ. ಅವರು ಸಂಪೂರ್ಣ ಅಲಕ್ಷ್ಯ ರಾಗುತ್ತಾರೆ. (ಮುಸ್ನದ್‌ ಅಹ್ಮದ್‌, ಮುಸ್ಲಿಮ್‌, ನಸಾಈ) ಅಬುಲ್‌ 
ಜಆ್‌ದ್‌ ದಮ್ರಿ, ಜಾಬಿರ್‌ ಬಿನ್‌ ಅಬ್ದುಲ್ಲಾ ಅಬ್ದುಲ್ಲಾ ಬಿನ್‌ ಅಬೂ ಔಫಾರು ಉದ್ಧರಿಸಿರುವ ಪ್ರ ಪ್ರವಾದಿ ವಚನಗಳಿಂದ ಹೀಗೆ ಗ್ರಹಿಸಬಹುದು: 
ವಾಸ್ತವದಲ್ಲಿ ಅನಿವಾರ್ಯ ಮತ್ತು ನ್ಯಾ ಯೋಚಿತ ಕಾರಣವಿಲ್ಲದೆ ಕೇವಲ ಅಸಡ್ಜೆಯಿಂದ ಯಾರಾದರೂ ನಿರಂತರ 3 ಜುಮುಆ ತೊರೆದರೆ 
ಅಲ್ಲಾಹನು ಅವನ ಹೃದಯವನ್ನು ಮುಚ್ಚಿ ಬಿಡುತ್ತಾನೆ. ಇನ್ನೊಂದು ವರದಿಯಲ್ಲಿ ಅಲ್ಲಾಹನು ಅವನ ಮನಸ್ಸನ್ನು ಕಪಟ ವಿಶ್ವಾಸಿಯ 
ಮನಸ್ಸಾಗಿ ಪರಿವರ್ತಿಸುತ್ತಾನೆ. (ಮುಸ್ನದ್‌ ಅಹ್ಟದ್‌, ನಸಾಈ, ಅಬೂ ದಾವೂದ್‌, ತಿರ್ಮಿದಿ, ಇಬ್ನು ಮಾಜ, ದಾರಮಿ, ಹಾಕಿಮ್‌, ಇಬ್ನು 
ಹಿಬ್ಬಾನ್‌, ಬರುಸ್ಹಾರ್‌, ತ್ವಬ್ರಾನಿ) ಜಾಬಿರ್‌ ಬಿನ್‌ ಅಬ್ದುಲ್ಲಾ ಹೇಳುತ್ತಾರೆ. ಪ್ರವಾದಿ(ಸ) ಹೇಳಿದರು. ಉಲ್ಲೇಖಿಸಿದ್ದಾರೆ, ಇಂದಿನಿಂದ 
ಅಂತ್ಯದಿನದ ತನಕನಿ ನಿಮಗೆ ಜುಮುಆ ಕಡ್ಡಾಯಗೊಳಿಸಲಾಗಿದೆ. ಯಾವನಾದರೂ ಅದನ್ನು ಒಂದು ಸಾಮಾನ್ಯ ವಿಷಯವೆಂದು ಪರಿಗಣಿಸಿದರೆ 
ಅಥವಾ ಅದನ್ನು ಗೌರವಿಸದೆ ಅದನ್ನು ತೊರೆದರೆ ಅಲ್ಲಾಹನು ಅವನ ಭವಿಷ್ಯವನ್ನು ಉತ್ತಮಗೊಳಿಸದಿರಲಿ. ಅವನಿಗೆ ಸಮೃ। ದ್ವಿನೀಡದಿರಲಿ. 
ಚೆನ್ನಾಗಿ ಜಃ ಅವನ ನಮಾರು್‌, ನಮಾರುಲ್ಲ, ಅವನ ರುಕಾಶ್‌, ರುಕಾತಲ್ಲ ಅವನ ಹಜ್ಜ್‌ ಹಜ್ಜಲ್ಲ, ಪವನ ಉಪವಾಸ, 
ಉಪವಾಸವಲ್ಲ, ಅವನ ಯಾವ ಕರ್ಮವೂ ಸತ್ಯರ್ಮವಲ್ಲ- ಅವನು ಪಶ್ಚಾತ್ತಾಪ ಪಡುವ ತನಕ. ಅನಂತರ ಪ ಪಶ್ಚಾತ್ತಾಪ ಪಟ್ಟರೆ ಅಲ್ಲಾಹನು 
ಕ್ಹಮಿಸುವವನಾಗಿದ್ದಾನೆ. (ಇಬ್ನು ಮಾಜ, ಬರುಸ್ಹಾರ್‌)- ಇದೇ ತಾತ್ಪರ್ಯದ ಇನ್ನೊಂದು ವರದಿಯನ್ನು ತ್ವಬ್ರಾನಿಯವರು ತಮ್ಮ ಔಸತ್‌ನಲ್ಲಿ 
ಇಬ್ನು ಉಮರ್‌ರಿಂದ ಉದ್ದರಿಸಿದ್ದಾರೆ. ಅದಲ್ಲದೆ ಪ್ರ ಪ್ರವಾದಿವರ್ಯರು ಜುಮುಲವನ್ನು ಫರ್‌, ವಾಜಿಬ್‌ ಮುಂತಾದ ಪದಗಳಿಂದ 
ಸಾಪಿಸಿದ ಅನೇಕ ಹದೀಸ್‌ಗಳವೆ. ಅಬ್ದುಲ್ಲಾ ಬಿನ್‌ ಅಮ್ರ್‌ ಬಿನ್‌ ಆಸ್‌ ವರದಿ ಮಾಡುತ್ತಾರೆ. ಪ್ರವಾದಿ(ಸ) ಹೇಳಿದರು: ಜುಮುಆ 
Ma ಆಲಿಸಿದ ಪ್ರ ತಿಯೊಬ್ಬರಿಗೂ ಜುಮುಆ ಕಡ್ಡಾಯವಾಗಿದೆ. ಪ್ರವಾದಿವರ್ಯರು ಖುತ್‌ಬದಲ್ಲಿ ಹೀಗೆ ಹೇಳಿರುವುದಾಗಿ ಜಾಬಿರ್‌ 
ಬಿನ್‌ ಅಬ್ದುಲ್ಲಾ ಮತ್ತು ಅಬೂ ಸಈದುಲ್‌ ಖುದ್ರೀ ಹೇಳುತ್ತಾರೆ- ಪ್ರವಾದಿವರ್ಯರು ಖುತ್‌ಬದಲ್ಲಿ ಹೀಗೆ ಹೇಳಿದರು: ತಿಳಿದಿರಲಿ, 


ಕಾಂಡ - 28 


62. ಅಲ್‌ ಜುಮುಅಃ 361 


203 LNG [4 


ಆ ೭ 1 ಜಟ“ ಕಿ (7 ೬ಬಿ < PRG pe ಟ್ಟಿ 
ES TCE ES TTA TK 
PN 54 2 PAN PTS ೨೪ Np ಕ್ಲಿ 
(| Eh 1 1 55111501 SEIS si 


(10) ನಮಾರು್‌ ಮುಗಿದ ಬಳಿಕ ಭೂಮಿಯ ಮೇಲೆ ಚದುರಿ ಬಿಡಿರಿ ಮತ್ತು ಅಲ್ಲಾಹನ ಅನುಗ್ರಹವನ್ನರಸಿರಿ.1* 
ಅಲ್ಲಾಹನನ್ನು ಅತ್ಯಧಿಕ ಸ್ಥರಿಸುತ್ತಲಿರಿ.'” ನಿಮಗೆ ಯಶಸ್ಸು ಪ್ರಾಪ್ತವಾಗಲೂಬಹುದು.* 
(11) ಅವರು ವ್ಯಾಪಾರ ಮತ್ತು ಮನರಂಜನೆ ನಡೆಯುತ್ತಿರುವುದನ್ನು ಕಂಡೊಡನೆ ಅದರೆಡೆಗೆ ಧಾವಿಸಿ 


ಎಲ್ಲರ ಮೇಲೂ ಜುಮುಆ ನಮಾರು್‌ ಕಡ್ಡಾಯವಾಗಿದೆ. ಬೈಹಕಿ ಆದರೆ ರೋಗಿಗಳು, ಪ್ರಯಾಣಿಕರು. ಗುಲಾಮರು, ಮಕ್ಕಳು ಮತ್ತು 
ಸ್ತ್ರೀಯರನ್ನು ಈ ಕಡ್ಡಾಯದಿಂದ ಹೊರತುಪಡಿಸಲಾಗಿದೆ. ಹಫ್ಲಾ(ರ) ವರದಿ ಮಾಡಿದ್ದಾರೆ. ಪ್ರವಾದಿ(ಸ) ಹೇಳಿದರು: ಪ್ರೌಢರಾದ ಎಲ್ಲರೂ 
ಜುಮುಲಕ್ಕೆ ಹೋಗಬೇಕಾದುದು ಕಡ್ಡಾಯವಾಗಿದೆ. (ನಸಾಈ) ಪ್ರವಾದಿ(ಸ) ಹೇಳಿರುವುದಾಗಿ ತಾರಿಕ್‌ ಬಿನ್‌ ಶಿಹಾಬ್‌ ಉಲ್ಲೇಖಿಸುತ್ತಾರೆ. 
ಪ್ರತಿಯೊಬ್ಬ ಮುಸ್ಲಿಮನೂ ಸಾಮೂಹಿಕವಾಗಿ ಜುಮುಅ ನಿರ್ವಹಿಸಬೇಕಾದುದು ಕಡ್ಡಾಯವಾಗಿದೆ. ರೋಗಿಗಳು, ಸ್ತ್ರೀಯರು, ಮಕ್ಕಳು 
ಮತ್ತು ಗುಲಾಮರ ಹೊರತು. (ಅಬೂ ದಾವೂದ್‌, ಹಾಕಿಮ್‌) 

ಜಾಬಿರ್‌ ಬಿನ್‌ ಅಬ್ದುಲ್ಲಾರ ವರದಿಯಂತೆ ಪ್ರವಾದಿ(ಸ) ಹೇಳಿದರು: ಅಲ್ಲಾಹ್‌ ಮತ್ತು ಅಂತ್ಯದಿನದಲ್ಲಿ ವಿಶ್ವಾಸವಿರಿಸುವ 
ಪ್ರತಿಯೊಬ್ಬನಿಗೂ ಜುಮುಅ ಕಡ್ಡಾಯವಾಗಿದೆ. ಅವನು ಸ್ತ್ರೀ, ಪ್ರಯಾಣಿಕ, ಗುಲಾಮ ಮತ್ತು ರೋಗಿಯಾಗಿದ್ದರೆ ಹೊರತು. (ದಾರಕುತ್ನಿ, 
ಬೈಹಕಿ) ಕುರ್‌ಆನ್‌ ಮತ್ತು ಹದೀಸ್‌ನ ಈ ಸಾಕ್ಟ್ಯಾಧಾರಗಳಿಂದಾಗಿಯೇ ಜುಮುಅ ಕಡ್ಡಾಯ ಕರ್ತವ್ಯವೆಂಬ ಕುರಿತು ಮುಸ್ಲಿಮ್‌ 
ಸಮುದಾಯದಲ್ಲಿ ಒಮ್ಮತವಿದೆ. 

16. ಇದಕ್ಕೆ ಜುಮುಅ ಮುಗಿದ ಕೂಡಲೇ ಭೂಮಿಯಲ್ಲಿ ವ್ಯಾಪಿಸಿ ಆಹಾರ ಸಂಪಾದನೆಗಾಗಿ ಓಡಾಡುವುದು ಅಗತ್ಯ ಎಂಬ ಅರ್ಥ 
ವಿಲ್ಲ, ವಾಸ್ತವದಲ್ಲಿ ಇದೊಂದು ಅನುಮತಿಯ ಅರ್ಥದಲ್ಲಿದೆ. ಮೊದಲು ಜುಮುಅ ಅದಾನ್‌ ಕೇಳಿದ ಕೂಡಲೇ ಎಲ್ಲವ್ಯಾಪಾರ ವಹಿವಾಟು 
ಗಳನ್ನು ನಿಲ್ಲಿಸಿ ಮಸೀದಿಗೆ ಬರುವಂತೆ ಆದೇಶಿಸಲಾಗಿತ್ತು. ಆದ್ದರಿಂದ ಮುಂದೆ ಹೇಳಲಾಗುತ್ತಿದೆ. ನಮಾರು್‌ ಮುಗಿದರೆ ಚದುರಿ ಹೋಗಿ 
ತಂತಮ್ಮಕೆಲಸ ಕಾರ್ಯಗಳಲ್ಲಿ ನಿಮಗೆ ನಿರತರಾಗುವ ಅನುಮತಿಯಿದೆ. ಇದು ಹಜ್ಜ್‌ನಲ್ಲಿ ಇಹ್ರಾಮ್‌ ಧರಿಸಿದವರಿಗೆ ಬೇಟೆ ನಿಷಿದ್ಧಗೊಳಿಸಿದ 
ಬಳಿಕ । ಸಟ ಜು 1813 "ಇಹ್ರಾಮ್‌ನಿಂದ ಮುಕ್ತವಾಗಿ ಬೇಟೆಯಾಡಿರಿ' (ಅಲ್‌ಮಾಇದ: 2) ಎಂಬ ಆದೇಶದಂತಿದೆ. ಅಲ್ಲಿ 
ಇಹ್ರಾಮ್‌ನಿಂದ ಮುಕ್ತರಾದ ಎಲ್ಲರೂ ಬೇಟೆಯಾಡಬೇಕೆಂಬ ಅರ್ಥವಿಲ್ಲ, ಇಹ್ರಾಮ್‌ನಿಂದ ಮುಕ್ತರಾದವರಿಗೆ ಬೇಟೆ ನಿಷಿದ್ದವಲ್ಲವೆಂದೇ 
ಅದರ ತಾತ್ಸರ್ಯ. ಅನ್ನಿಸಾ ಅಧ್ಯಾಯದಲ್ಲಿ ಒಂದಕ್ಕಿಂತ ಹೆಚ್ಚುವಿವಾಹವಾಗುವ ಕುರಿತು ಜಿ ಫಿ bt pA ನೀವು ಇಷ್ಟವಿರುವವರನ್ನು 
ವಿವಾಹವಾಗಿರಿ ಎಂದು ಹೇಳಲಾಗಿದೆ. ಇಲ್ಲಿ ವಿವಾಹವಾಗಿರಿ ಎಂಬ ಆಜ್ಞೆಯ ಪದವನ್ನು ಬಳಸಿದ್ದರೂ ಯಾರೂ ಅದನ್ನು ಆಜ್ಞೆಯೆಂದು 
ಪರಿಗಣಿಸುವುದಿಲ್ಲ. ಆಜ್ಞ ಯಪದವು ಯಾವಾಗಲೂ ಕೇವಲ ಆಜ್ಞೆಯ ಅರ್ಥದಲ್ಲಿ ಮಾತ್ರವಲ್ಲದೆ ಕೆಲವು ಅನುಮತಿ ಮತ್ತು ಹಿತಕರವೆಂಬ 
ಅರ್ಥ ದಲ್ಲಿಯೂ ಬರುತ್ತದೆಂಬ ನೀತಿಯು ಇದರಿಂದ ವ್ಯಕ್ತವಾಗುತ್ತದೆ. ಆಜ್ಞೆಯ ಪದ ಎಲ್ಲಿ ಆಜ್ಞೆಯ ಅರ್ಥದಲ್ಲಿದೆ ಎಲ್ಲಿ ಅನುಮತಿಯ 
ಅರ್ಥದಲ್ಲಿದೆ ಮತ್ತು ಅಲ್ಲಾಹನು ಅದನ್ನು ಎಲ್ಲಿ ಮೆಚ್ಚುಶ್ತಾನೆಂದು ಕುರ್‌ಅನಿನಿಂದ ಗ್ರಹಿಸಬಹುದು. ಆದರೆ ಅದು ಕಡ್ಡಾಯ ಕರ್ತವ್ಯದ 
ಅರ್ಥದಲ್ಲಿಲ್ಲ ಈ ವಚನದಲ್ಲಿಯೂ ಮುಂದೆ (ಜೆ ಖೆ 58] ಅಲ್ಲಾಹನನ್ನು ಧಾರಾಳವಾಗಿ ಸ್ಥರಿಸಿರಿ ಎಂದು ತಿಳಿಸಲಾಗಿದೆ. 
ಅಲ್ಲಿಯೂ ಆಜ್ಞೆಯ ಪದವನ್ನೇ ಬಳಸಲಾಗಿದೆ. ಆದರೆ ಅನುಮತಿಯ ಅರ್ಥದಲ್ಲಿದೆಯೇ ಹೊರತು ಕಡ್ಡಾಯ ಕರ್ತವ್ಯವೆಂಬ ಅರ್ಥದಲ್ಲಿಲ್ಲ 
ಎಂಬುದು ಸ್ಪಷ್ಟ. 

ಇಲ್ಲಿ ಒಂದು ವಿಷಯ ಗಮನಾರ್ಹವಾಗಿದೆ. ಯಹೂದಿಯರ ಸಬ್ಬತ್‌ ಅಥವಾ ಕ್ರೈಸ್ತರ ರವಿವಾರದಂತೆ ಶುಕ್ರವಾರವನ್ನು ಕುರ್‌ಆನ್‌ 
ಸಾರ್ವಜನಿಕ ರಜಾದಿನವೆಂದು ಸಾರಿಲ್ಲ. ಆದರೂ ಶನಿವಾರ ಮತ್ತು ರವಿವಾರಗಳು ಯಹೂದಿ ಮತ್ತು ಕ್ರೈಸ್ತರ ಧಾರ್ಮಿಕ ಚಿಹ್ನೆಯಾಗಿರುವಂತೆ 
ಶುಕ್ರವಾರವು ಮುಸ್ಲಿಮರ ಚಿಹ್ನೆಯಾಗಿದೆಯೆಂಬುದನ್ನು ಯಾರೂ ನಿರಾಕರಿಸುವಂತಿಲ್ಲ. ಆದರೆ ವಾರದಲ್ಲೊಂದು ರಜೆಯು ನಾಗರಿಕ 
ಅಗತ್ಯವಾದರೆ ಸಹಜವಾಗಿ ಯಹೂದಿಯರು ಶನಿವಾರ ಮತ್ತು ಕ್ರೈಸ್ತರು ರವಿವಾರವನ್ನು ನಿರ್ಣಯಿಸಿರುವಂತೆಯೇ ಮುಸ್ಲಿಮರು (ಅವರಲ್ಲಿ 
ನೈಜ ಇಸ್ಲಾಮೀ ಪ್ರಜ್ಞೆಯಿದ್ದರೆ) ಅನಿವಾರ್ಯವಾಗಿ ಶುಕ್ರವಾರವನ್ನೇ ಆರಿಸಬಹುದು. ಕ್ರೈಸ್ತರು ತಮ್ಮ ಜನಸಂಖ್ಯೆಯು ತೀರಾ ಅತ್ಯಲ್ಪವಿರುವ 


ಕಾಂಡ - 28 


362 ತಪ್ಲೀಮುಲ್‌ ಕುರ್‌ಆನ್‌ 


ರಾಷ್ಟ್ರಗಳಲ್ಲಿಯೂ ಆದಿತ್ಯವಾರವನ್ನು ರಜಾದಿನವೆಂದು ನಿರ್ಣಯಿಸಲು ಹೇಸಿಲ್ಲ ಯಹೂದಿಯರು ಫೆಲೆಸ್ಟೀನಿನಲ್ಲಿ; ತಮ್ಹರಾಷ್ಟ್ರ ಸ್ಥಾಪಿತವಾದಾಗ 
ಪ್ರಥಮವಾಗಿ ವಾರದ ರಜೆಯನ್ನು ಆದಿತ್ಯವಾರದ ಬದಲಿಗೆ ಶನಿವಾರವನ್ನು ನಿರ್ಣಯಿಸಿದ್ದರು. ಬ್ರಿಟಿಷ್‌ ಆಳ್ವಿಕೆಯ ಅವಿಭಕ್ತ ಭಾರತದ 
ಮುಸ್ಲಿಮ್‌ ಮತ್ತು ಹಿಂದೂ ರಾಜ್ಯಗಳಲ್ಲಿ ಎದ್ದು ಕಾಣಿಸುತ್ತಿದ್ದ ವ್ಯತ್ಯಾಸ ಹಿಂದೂ ರಾಜ್ಯಗಳಲ್ಲಿ ಆದಿತ್ಯವಾರ ಮತ್ತು ಮುಸ್ಲಿಮ್‌ ರಾಜ್ಯಗಳಲ್ಲಿ 
ಶುಕ್ರವಾರವೇ ರಜಾ ದಿನವಾಗಿತ್ತು. ಆದರೆ ಇಸ್ಲಾಮೀ ಪ್ರಜ್ಞೆಯಿಲ್ಲದ ಮುಸ್ಲಿಮ್‌ ರಾಷ್ಟ್ರಗಳು ಮಾತ್ರ ಅಧಿಕಾರ ದೊರೆತರೂ ನಾವು 
ಪಾಕಿಸ್ತಾನದಲ್ಲಿ ನೋಡುತ್ತಿರುವಂತೆ ಆದಿತ್ಯವಾರವನ್ನೇ ರಜಾದಿನವಾಗಿ ಅಪ್ಪಿಕೊಂಡರು. ಪ್ರಜ್ಞೆಯಿಲ್ಲದವರಾದರೆ ಶುಕ್ರವಾರದ ರಜೆಯನ್ನು 
ರದ್ದುಗೊಳಿಸಿ ಆದಿತ್ಯವಾರವನ್ನು ರಜಾ ದಿನವಾಗಿ ಮಾಡುವುದು. ಮುಸ್ತಫಾ ಅತಾತುರ್ಕಿಯೂ ಟರ್ಕಿಯಲ್ಲಿ ಅದನ್ನೇ ಮಾಡಿದರು. 

17. ಅರ್ಥಾತ್‌, ಸ್ವಂತ ಕೆಲಸಕಾರ್ಯಗಳಲ್ಲಿ ನಿರತರಾಗಿರುವಾಗಲೂ ಅಲ್ಲಾಹನನ್ನು ಮರೆಯಬಾರದು. ಯಾವಾಗಲೂ ಅವನನ್ನು 
ಸ್ಥರಿಸಿ ಸ್ತುತಿಸುತ್ತಿರಬೇಕು. (ವಿವರಣೆಗಾಗಿ ತಪ್ಪೀಮುಲ್‌ ಕುರ್‌ಆನ್‌ ಭಾಗ-4, ಅಲ್‌ ಅಹ್‌ರಾಬ್‌:63ನೇ ಟಿಪ್ಪಣಿ ನೋಡಿರಿ) 

18. ಪವಿತ್ರ ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಯಾವುದಾದರೂ ಮಾರ್ಗದರ್ಶನ, ನಿಯಮ ಅಥವಾ ಉಪದೇಶವನ್ನು ನೀಡಿದ ಬಳಿಕ 
é pA i (ನೀವು ಜಯಗಳಿಸಬಹುದು) ಜ್‌ ಗ] (ನೀವು ಕೃಪೆಗೆ ಪಾತ್ರರಾಗಬಹುದು) ಎಂದು ಹೇಳಲಾಗಿದೆ. ಇಂಥ 

` ಸಂದರ್ಭಗಳಲ್ಲಿ ಸಂಶಯದ ಶೈಲಿ ಬಳಸಿರುವುದಕ್ಕೆ- ಮಆದಲ್ಲಾಹ್‌- ಸ್ವಲ್ಪ ಸಂಶಯಾಸ್ಟದವಾಗಿದೆಯೆಂಬ ಅರ್ಥವಿಲ್ಲ, ವಸ್ತುತಃ ಇದೊಂದು 

ರಾಜ ಶೈಲಿಯಾಗಿದೆ. ಓರ್ವ ಯಜಮಾನನು ತನ್ನ ಅಧಿಕಾರಿಯೊಡನೆ, ಈ ರೀತಿ ಸೇವೆ ಸಲ್ಲಿಸಿದರೆ ನಿನಗೆ ಭಡ್ತಿ ದೊರೆಯಬಹುದು ಎಂದು 
ಹೇಳುವಂತೆಯೇ ಆಗಿದೆ. ಅದರಲ್ಲಿ; ಸೂಕ್ಷ ನಾದ ಆಶ್ನಾಸನೆ ಅಡಕವಾಗಿದೆ. ಅದರಲ್ಲಿ ಭರವಸೆಯಿರಿಸಿ ಅಧಿಕಾರಿಯು ಬಹಳ ಉತ್ಸಾಹದಿಂದ 
ಅನೇಕ ಸೇವೆಯನ್ನು ಪೂರ್ಣಗೊಳಿಸುತ್ತಾನೆ. ಓರ್ವ ರಾಜನು ತನ್ನ ಅಧಿಕಾರಿಯೊಡನೆ ಈ ರೀತಿ ಹೇಳಿದರೆ ಆತನ ಮನೆಯಲ್ಲಿ ಸಂಭ್ರಮ 
ಆಚರಿಸಲಾಗುತ್ತದೆ. 

ಇಲ್ಲಿ ಜುಮುಅದ ನಿಯಮವು ಮುಕ್ತಾಯವಾಗಿರುವುದರಿಂದ ಕುರ್‌ಆನ್‌, ಪ್ರವಾದಿಚರ್ಯೆ ಮತ್ತು ಸಹಾಬಿಗಳ ಪೂರ್ಣ ಮಾದರಿ 
ಮತ್ತು ಇಸ್ಲಾಮಿನ ಸಾಮಾನ್ಯ ತತ್ವಗಳಿಂದ ನಾಲ್ಕು ಮದ್ದಬ್‌ಗಳಲ್ಲಿ ಕ್ರೋಡೀಕರಿಸಿರುವ ಜುಮುಅದ ನಿಯಮಗಳನ್ನು ಸಂಕ್ಷಿಪ್ತವಾಗಿ 
ತಿಳಿದಿರುವುದು ಸೂಕ್ತವಾಗಿದೆ. 

ಹನಫೀ ಮದ್ದಬ್‌ನಂತೆ ರುಹರ್‌ನ ಸಮಯವೇ ಜುಮುಅದ ಸಮಯ. ರಖುಹರ್‌ಗಿಂತ ಮುಂಚೆ ಅಥವಾ ಅನಂತರ ಮಾಡಬಾರದು. 
ಮೊದಲ ಅದಾನ್‌ ಕೇಳಿಸಿದ ಕೂಡಲೇ ವ್ಯಾಪಾರ ನಿಷಿದ್ದವಾಗುತ್ತದೆ. ಇಮಾಮ್‌ ಭಾಷಣ ಪೀಠದಲ್ಲಿ ಕುಳಿತ ಬಳಿಕ ಕೊಡುವ ಎರಡನೆ 
ಅದಾನ್‌ ಆಲಿಸುವಾಗ ಅಲ್ಲ. ಸಭ ಡಾ 8 51 ಶುಕ್ರವಾರ ನಮಾರುಗ್‌ಗಾಗಿ ಕರೆದರೆ ಎಂದು ಕುರ್‌ಆನ್‌ ಸಾಮಾನ್ಯವಾಗಿ 
ಹೇಳಿದೆ. ಆದ್ದರಿಂದ ಮಧ್ಯಾಹ್ನದ ಬಳಿಕ ಜುಮುಅದ ವೇಳೆ ಆರಂಭವಾಗುವಾಗಲೇ ಜುಮುಅದ ಅದಾನ್‌ ನೀಡಬೇಕು. ಅದನ್ನು 
ಆಲಿಸಿದಾಗ ಕ್ರಯ-ವಿಕ್ರಯಗಳನ್ನು ನಿಲ್ಲಿಸಬೇಕು. ಆದರೆ ಆ ವೇಳೆಯಲ್ಲಿ ಯಾರಾದರೂ ಕ್ರಯ-ವಿಕ್ರಯ ನಡೆಸಿದರೆ ಅದು 
ಅಸಿಂಧುವಾಗುವುದಿಲ್ಲ. ಅದೊಂದು ಪಾಪಕೃತ್ಯವಾಗುತ್ತದೆ. 

ಪ್ರತಿಯೊಂದು ವಸತಿ ಪ್ರದೇಶಗಳಲ್ಲಿಯೂ ಜುಮುಅ ಬೇಕಾಗಿಲ್ಲ. ದೊಡ್ಡ ನಗರದಲ್ಲಿ ಏರ್ಪಡಿಸಿದರೆ ಸಾಕು. ದೊಡ್ಡ ನಗರವೆಂದರೆ 
ಮಾರುಕಟ್ಟೆ ಮತ್ತು ಶಾಂತಿ ಸುವ್ಯವಸ್ಥೆಯಿರುವ ಹಾಗೂ ಅಲ್ಲಿನ ಅತಿದೊಡ್ಡ ಮಸೀದಿಯಲ್ಲಿಯೂ ಜುಮುಅ ಕಡ್ಡಾಯವಾಗಿರುವ 
ಸ್ಥಳೀಯರು ಹಿಡಿಸದಷ್ಟು ಜನಸಂಖ್ಯೆಯಿರುವ ನಗರ. ನಗರದ ಮಸೀದಿಯಿಂದ ಅದಾನ್‌ ಆಲಿಸುವ ಹೊರವಲಯದಲ್ಲಿರುವವರೂ ನಗರಕ್ಕೆ 
ಬಂದು ಜುಮುಅದಲ್ಲಿ ಭಾಗವಹಿಸಬೇಕಾದುದು ಕಡ್ಡಾಯವಾಗಿದೆ. ನಗರದಿಂದ 6 ಮೈಲು ದೂರದಲ್ಲಿರುವವರಿಗೂ ಕಡ್ಡಾಯವಾಗಿದೆ. 
ಜುಮುಅ ಮಸೀದಿಯಲ್ಲಿಯೇ ಏರ್ಪಡಿಸಬೇಕಾಗಿಲ್ಲ, ತೆರೆದ ಮೈದಾನಗಳಲ್ಲಿಯೂ ನಡೆಸಬಹುದು. ಮೈದಾನವು ನಗರದ ಭಾಗವೆಂದು 
ಪರಿಗಣಿಸಲಾಗುತ್ತಿದ್ದರೆ ಅದು ನಗರದ ಹೊರಗಿದ್ದರೂ ತೊಂದರೆಯಿಲ್ಲ, ಎಲ್ಲರಿಗೂ ಭಾಗವಹಿಸುವ ಸಾರ್ವಜನಿಕ ಒಪ್ಪಿಗೆಯಿರುವ ಸ್ಥಳದಲ್ಲಿ 
ಮಾತ್ರ ಜುಮುಅ ನಿರ್ವಹಿಸಬೇಕು. ಅಲ್ಲಿಗೆ ಬರುವ ಎಲ್ಲರಿಗೂ ಪ್ರವೇಶಾನುಮತಿಯಿಲ್ಲದ ಮುಚ್ಚಿದ ಸ್ಥಳಗಳಲ್ಲಿ ಮಾಡುವ ಜುಮುಅ 
ಸಿಂಧುವಾಗುವುದಿಲ್ಲ ಅಬೂ ಹನೀಫರ ಅಭಿಪ್ರಾಯದಂತೆ ಇಮಾಮರ ಹೊರತು ಮೂರು ಮಂದಿ, ಅಬೂ ಯೂಸುಫ್‌ರ ಅಭಿಪ್ರಾಯದಂತೆ 
ಇಮಾಮ್‌ರ ಹೊರತು ಇಬ್ಬರು ಹಾಜರಿರಬೇಕು. ಈ ಮೂವರು ಅಥವಾ ಇಬ್ಬರು ಜುಮುಅ ಕಡ್ಡಾಯವಿರುವವರಾಗಿರಬೇಕು. 

ಓರ್ವರಿಗೆ ಜುಮುಅ ತೊರೆಯಲು ನ್ಯಾಯೋಚಿತ ಕಾರಣಗಳೆಂದರೆ: ಪ್ರಯಾಣಿಕನಾಗಿರುವುದು, ನಡೆಯಲಾಗದ 
ರೋಗಿಯಾಗಿರುವುದು, ಕಾಲುಗಳಿಗೆ ವೈಕಲ್ಯವಿರುವುದು ಮತ್ತು ಅಂಧನಾಗಿರುವುದು. ಆದರೆ ಅಬೂ ಯೂಸುಫ್‌ ಮತ್ತು ಮುಹಮ್ಮದ್‌ರ 
ದೃಷ್ಟಿಯಲ್ಲಿ ಕುರುಡನಿಗೆ ಮಸೀದಿಗೆ ಕರೆತರುವ ಸಹಾಯಕರಿಲ್ಲದಿದ್ದಾಗ ಮಾತ್ರ ಜುಮುಅ ತೊರೆಯಬಹುದಾದ ನ್ಯಾಯೋಚಿತ 
ಕಾರಣವಾಗುತ್ತದೆ ಅಥವಾ ಅಕ್ರಮಿಯೊಬ್ಬನಿಂದ ಜೀವ ಮತ್ತು ಮಾನಕ್ಕೆ ಅಪಾಯವಿರುವುದು, ಭಾರೀ ಆರ್ಥಿಕ ನಷ್ಟದ ಭಯವಿರುವುದು 


ಕಾಂಡ - 28 


62. ಅಲ್‌ ಜುಮುಅಃ 363 


ಅಥವಾ ಜಡಿಮಳೆಯಿಂದಾಗಿ ದಾರಿಯಲ್ಲಿ ಕೆಸರು ತುಂಬಿರುವುದು ಅಥವಾ ಕೈದಿಯಾಗಿರುವುದು. ಕೈದಿಗಳು ಹಾಗೂ ಇತರ ನ್ಯಾಯೋಚಿತ 
ಕಾರಣಗಳಿಂದ ಜುಮುಅದಿಂದ ವಂಚಿತರಾದವರು ಶುಕ್ರವಾರ ದಿನ ಸಾಮೂಹಿಕವಾಗಿ ರುುಹರ್‌ ನಮಾರು್‌ ನಿರ್ವಹಿಸುವುದೂ 
ಅನಪೇಕ್ಷಣೀಯ (ಕರಾಹತ್‌) ಆಗಿದೆ. ನ್ಯಾಯೋಚಿತ ಕಾರಣವಿಲ್ಲದೆ ಜುಮುಅ ತೊರೆಯುವವರೂ ಸಾಮೂಹಿಕವಾಗಿ ರುಹರ್‌ 
ನಿರ್ವಹಿಸುವುದು ಅನಪೇಕ್ಷಣೀಯವಾಗಿದೆ. ಖುತ್ಬಾವ ಜುಮುಅದ ಸಿಂಧುತ್ವದ ಉಪಾಧಿಯಾಗಿದೆ. ಯಾಕೆಂದರೆ ಪ್ರವಾದಿಯವರು 
ಖುತ್ಚಾದ ವಿನಾ ಜುಮುಅ ನಮಾರು್‌ ನಿರ್ವಹಿಸಿಲ್ಲ. ಖುತ್ಬಾ ಕಡ್ಡಾಯವಾಗಿದೆ ಮತ್ತು ಅದನ್ನು ಜುಮುಅ ನಮಾರು್‌ಗಿಂತ ಮುಂಚೆ 
ನಿರ್ವಹಿಸಬೇಕು. ಎರಡು ಖುತ್ಕಾಗಳಿರಬೇಕು. ಇಮಾಮರು ಭಾಷಣ ಪೀಠದಲ್ಲಿ ಕುಳಿತ ಬಳಿಕ ಖುತ್ಸಾ ಮುಗಿಯುವ ತನಕ ಎಲ್ಲರೀತಿಯ 
ಮಾತುಕತೆ ಶ್ರೋತೃಗಳಿಗೆ ನಿಷಿದ್ಧ. ಖುತ್‌ಬಾದ ವೇಳೆಯಲ್ಲಿ ನಮಾರುನ್ನು ಮಾಡಬಾರದು. ಶ್ರೋತೃವು ಕುಳಿತುಕೊಳ್ಳುವ ಸ್ಥಳಕ್ಕೆ ಖತೀಬರ 
ಧ್ವನಿಯು ಕೇಳಿಸಿದರೂ ಕೇಳಿಸದಿದ್ದರೂ ಸರಿ. (ಹಿರಾಯ ಫತ್‌ಹುಲ್‌ ಕದೀರ್‌, ಜಸ್ಸಾಸ್‌ರ ಅಹ್ಯಾಮುಲ್‌ ಕುರ್‌ಆನ್‌, ಅಲ್‌ ಫಿಕ್ಷು ಅಲಲ್‌ 
ಮುದಾಹಿಬಿಲ್‌ ಅರ್ಬಅ: ಉಮ್‌ದತುಲ್‌ ಕಾರೀ) 

ಶಾಫಿಈ ಮದ್ದಬ್‌ನಲ್ಲೀಯೂ ರಖುಹರ್‌ನ ವೇಳೆಯೇ ಜುಮುಅದ ವೇಳೆಯಾಗಿದೆ. ಎರಡನೇ ಅದಾನ್‌ ನೀಡಿದ (ಖತೀಬ್‌ ಭಾಷಣ 
ಪೀಠದಲ್ಲಿಕುಳಿತ) ಬಳಿಕ ಕ್ರಯ-ವಿಕ್ರಯವು ನಿಷಿದ್ಧಮತ್ತು ಮಸೀದಿಗೆ ಹೊರಡುವುದು ಕಡ್ಡಾಯವಾಗುತ್ತದೆ. ಅದಕ್ಕಿಂತ ಮುಂಚೆ ನಡೆಸುವ 
ಕ್ರಯ-ವಿಕ್ರಯ ಅಸಿಂಧುವಾಗುವುದಿಲ್ಲ ಜುಮುಅ ಕಡ್ಡಾಯವಾಗಿರುವ 40 ಮಂದಿ ನಿತ್ಯವಾಸವಾಗಿರುವ ಯಾವುದೇ ಮೊಹಲ್ಲದಲ್ಲಿ 
ಜುಮುಅ ಏರ್ಪಡಿಸಬಹುದು. ಈ ಮೊಹಲ್ಲಾದ ಹೊರಗೆ ಅದಾನ್‌ ಆಲಿಸುವಷ್ಟುದೂರದಲ್ಲಿವಾಸಿಸುವವರಿಗೂ ಜುಮುಅ ಕಡ್ಡಾಯವಾಗಿದೆ. 
ಆ ಪ್ರದೇಶದ ಗಡಿಯೊಳಗೆ ಜುಮುಅ ನಿರ್ವಹಿಸುವುದು ಅನಿವಾರ್ಯವಾಗಿದೆ. ಮಸೀದಿಯಲ್ಲಿಯೇ ಅದರ ನಿರ್ವಹಣೆ ಕಡ್ಡಾಯವಲ್ಲ. 
ಮರುಭೂಮಿಗಳಲ್ಲಿ ಡೇರೆಗಳಲ್ಲಿ ವಾಸಿಸುವವರಿಗೂ ಜುಮುಅ ಕಡ್ಡಾಯವಲ್ಲ, ಜುಮುಅದ ಸಿಂಧುತ್ವಕ್ಕೆ ಜುಮುಅ ಕಡ್ಡಾಯವಿರುವ 
ಇಮಾಮ್‌ ಸೇರಿ 40 ಮಂದಿಯಾದರೂ ಭಾಗವಹಿಸಬೇಕಾದುದು ಅಗತ್ಯ. ಜುಮುಅ ಉಪೇಕ್ಷಿಸಬಹುದಾದ ಧರ್ಮಬದ್ಧ ನ್ಯಾಯೋಚಿತ 
ಕಾರಣಗಳು ಹೀಗಿವೆ: ಪ್ರಯಾಣದಲ್ಲಿರುವುದು, ಒಂದೆಡೆಯಲ್ಲಿ ನಾಲ್ಕು ದಿವಸ ಅಥವಾ ಅದಕ್ಕಿಂತ ಕಡಿಮೆ ತಂಗಬಯಸುವುದು- ಆದರೆ 
ಆತನ ಪ್ರಯಾಣವು ಧರ್ಮಸಮ್ಮತವಾಗಿರಬೇಕೆಂಬ ಶರ್ತವಿದೆ. ವಾಹನದಲ್ಲಿ ಸಂಚರಿಸಲೂ ಸಾಧ್ಯವಿಲ್ಲದ ರೀತಿಯಲ್ಲಿ ವೃದ್ಧಾಪ್ಯ ಅಥವಾ 
ರೋಗಪೀಡಿತರು. ನಮಾರುಖ್‌ನ ಸ್ಥಳಕ್ಕೆ ಕರೆದೊಯ್ಯುವ ಸಹಾಯಕರಿಲ್ಲದ ಕುರುಡರು, ಪ್ರಾಣ ಸೊತ್ತು ಮಾನಗಳಿಗೆ ಭೀತಿ ಇರುವಾಗ, 
ಕೈದಿಯಾಗಿದ್ದರೆ, ಸ್ವಂತ ಅಪರಾಧಕ್ಕಾಗಿ ಬಂಧಿತನಾದ ಕೈದಿಯಾಗಿರಬೇಕೆಂಬ ಶರ್ತವಿದೆ. ನಮಾರು್‌ಗಿಂತ ಮುಂಚೆ ಎರಡು ಖುತ್‌ಬಾ 
ನಿರ್ವಹಿಸಬೇಕು. ಖುತ್ಬಾ ನಡೆಯುತ್ತಿರುವಾಗ ಶ್ರೋತೃಗಳು ಮೌನವಾಗಿರಬೇಕಾದುದು ಸುನ್ನತ್‌ ಆಗಿದೆ. ಆದರೆ ಮಾತಾಡುವುದು 
ನಿಷಿದ್ಧವಲ್ಲ, ಖುತ್ಬಾ ಆಲಿಸುವ ರೀತಿಯಲ್ಲಿ ಇಮಾಮರ ಹೆಚ್ಚು ಹತ್ತಿರದಲ್ಲಿ ಕುಳಿತವನು ಮಾತಾಡುವುದು ಅನಪೇಕ್ಷಣೀಯ(ಕರಾಹತ್‌) 
ಆಗಿದೆ. ಆದರೆ ಆತನು ಪ್ರತಿ ಸಲಾಮ್‌ ಹೇಳುವುದು ಅಥವಾ ಪ್ರವಾದಿವರ್ಯರ(ಸ) ಹೆಸರು ಕೇಳಿದಾಗ ಉಚ್ಚ ಸ್ವರದಲ್ಲಿ ಸಲಾತ್‌ 
ಹೇಳುವುದಕ್ಕೆ ಅಡ್ಡಿಯಿಲ್ಲ. (ಮುಗ್ಗಿಲ್‌ ಮುಹ್ತಾಜ್‌, ಅಲ್‌ ಫಿಕ್ಸ್‌ ಅಲಲ್‌ ಮದಾಹಿಬಿಲ್‌ ಅರ್ಬಅ) 

ಮಾಲಿಕಿ ಮದ್ದಬ್‌ನಂತೆ, ಸೂರ್ಯವೂ ನಡು ಮಧ್ಯಾಹ್ನದಿಂದ ಸರಿದಲ್ಲಿಂದ ಸೂರ್ಯವು ಅಸ್ತಮಿಸುವುದಕ್ಕಿಂತ ಮುಂಚಿತವಾಗಿ 
ಖುತ್‌ಬಾ ಮತ್ತು ನಮಾರು್‌ ಮುಗಿಸಬಹುದು. ಎರಡನೆಯ ಅದಾನ್‌ ನೀಡಿದ ಬಳಿಕ ಕ್ರಯ-ವಿಕ್ರಯ ನಿಷಿದ್ಧ ಮತ್ತು ಮಸೀದಿಗೆ 
ಹೋಗುವುದು ಕಡ್ಡಾಯವಾಗುತ್ತದೆ. ಆ ಬಳಿಕ ನಡೆಯುವ ಕ್ರಯ-ವಿಕ್ರಯವು ಅಸಿಂಧು ಮತ್ತು ಪಾಪವಾಗುತ್ತದೆ. ನಿವಾಸಿಗಳ ಮನೆಗಳನ್ನು 
ನಿರ್ಮಿಸಿ ವಾಸವಾಗಿರುವ ಪ್ರದೇಶದಲ್ಲಿ ಮಾತ್ರ ಜುಮುಅ ಇರಬೇಕು. ಅವರು ಬೇಸಿಗೆ ಮತ್ತು ಚಳಿಗಾಲಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ 
ವಾಸಿಸುವವರಾಗಿರಬಾರದು. ಅವರ ದೈನಂದಿನ ಅಗತ್ಯಗಳು ಅಲ್ಲಿಯೇ ಪೂರೈಕೆಯಾಗಬೇಕು. ಜನಬಲದಲ್ಲಿ ಅವರು ಆತ್ಮರಕ್ಷಣೆಗೆ 
ಶಕ್ತರಾಗಿರಬೇಕು. ತಾತ್ಕಾಲಿಕ ಬಿಡಾರಗಳಲ್ಲಿ ಬಹಳಷ್ಟು ಜನ ಎಷ್ಟೇ ಕಾಲ ವಾಸವಾಗಿದ್ದರೂ ಜುಮುಅ ಜರಗಿಸಬೇಕಾಗಿಲ್ಲ. ಜುಮುಅ 
ನಡೆಯುವ ಪ್ರದೇಶದಿಂದ ಮೂರು ಮೈಲು ದೂರದಲ್ಲಿರುವವರೂ ಜುಮುಅದಲ್ಲಿಭಾಗವಹಿಸಬೇಕಾದುದು ಕಡ್ಡಾಯವಾಗಿದೆ. ಜುಮುಅದ 
ಮಸೀದಿಯು ಊರಿನ ಒಳಗೆ ಅಥವಾ ಅದರ ಹತ್ತಿರದಲ್ಲಿರಬೇಕು. ಮಸೀದಿಯ ಕಟ್ಟಡವು ಸ್ಥಳೀಯ ಜನಸಾಮಾನ್ಯರ ಮನೆಗಳಿಗಿಂತ 
ಕೆಳಮಟ್ಟದ್ದಾಗಿರಬಾರದು. ಕೆಲವು ಮಾಲಿಕಿ ವಿದ್ವಾಂಸರು ಮಸೀದಿಗೆ ಮೇಲ್ಭಾವಣಿ ಮಾಡಬೇಕು ಮತ್ತು ಅದರಲ್ಲಿ ಐದು ಹೊತ್ತಿನ 
ನಮಾರುಖ್‌ನ ವ್ಯವಸ್ಥೆಯಿರಬೇಕೆಂಬ ಶರ್ತವನ್ನು ಸೂಚಿಸಿದ್ದಾರೆ. ಆದರೆ ಮಸೀದಿಗೆ ಮೇಲ್ಭಾವಣಿ ಕಡ್ಡಾಯವಲ್ಲವೆಂಬುದೂ ಕೆಲವು 
ಮಾಲಿಕಿಗಳ ಪ್ರಬಲ ಅಭಿಪ್ರಾಯ. ಕೇವಲ ಜುಮುಅ ನಮಾರು್‌ಗೆ ನಿಶ್ಚಯಿಸಲಾಗಿರುವ ಮತ್ತು 5 ಹೊತ್ತಿನ ನಮಾರು್‌ನ ವ್ಯವಸ್ಥೆಯಿಲ್ಲದ 
ಮಸೀದಿಗಳಲ್ಲಿಯೂ ಜುಮುಅ ಸಿಂಧುವಾಗುವುದೆಂದು ಅವರ ಅಭಿಮತ. ಜುಮುಅ ಸಿಂಧುವಾಗಬೇಕಾದರೆ ಜಮಾಅತ್‌ಗೆ ಇಮಾಮರ 
ಹೊರತು ಕನಿಷ್ಠ ಜುಮುಅ ಕಡ್ಡಾಯವಾಗಿರುವ 12 ಮಂದಿಯಾದರೂ ಬೇಕು. ಜುಮುಅ ಉಪೇಕ್ಷಿಸಬಹುದಾದ ನ್ಯಾಯೋಚಿತ 


ಕಾಂಡ - 28 


364 ತಪ್ಪೀಮುಲ್‌ ಕುರ್‌ಆನ್‌ 


ಕಾರಣಗಳು ಹೀಗಿವೆ: ಪ್ರಯಾಣಿಕನಾಗಿರಬೇಕು. ಪ್ರಯಾಣಿಕನೆಂಬ ಅರ್ಥದಲ್ಲಿ ಒಂದೆಡೆಯಲ್ಲಿ ನಾಲ್ಕು ದಿನಗಳಿಗಿಂತ ಕಡಿಮೆ ತಂಗಲು 
ನಿರ್ಣಯಿಸಿರಬೇಕು. ಮಸೀದಿಗೆ ಬರಲು ದುಸ್ತರವಾದ ರೋಗಿಯಾಗಿರಬೇಕು, ತಂದೆ, ತಾಯಿ, ಹೆಂಡತಿ ಅಥವಾ ಮಕ್ಕಳು ರೋಗಿಯಾಗಿರಬೇಕು 
ಅಥವಾ ಶುಶ್ರೂಷೆಗೆ ಬೇರೆ ಯಾರೂ ಇಲ್ಲದವರಿಗೆ ಶುಶ್ರೂಷೆ ನಡೆಸುವವನಾಗಿರಬೇಕು. ಆಪ್ತಬಂಧುಗಳು ರೋಗಗ್ರಸ್ಥ ಅಥವಾ 
ಮರಣಾಸನ್ನ: ರ್ಥಾಗಿರಬೇಕು. ಅಪಾರ ಆರ್ಥಿಕ ನಷ್ಟದ ಶಂಕೆ, ಪ್ರಾಣ ಅಥವಾ ಸೊತ್ತುವಿತ್ತಗಳಿಗೆ ಬೆದರಿಕೆ, ಕೊಲೆ ಅಥವಾ ಬಂಧನಕ್ಕೆ ಹೆದರಿ 
ಅಡಗಿರಬೇಕು. "ಆದರೆ ಅದರಲ್ಲಿ ಆತನು ಮರ್ದಿತನಾಗಿರಬೇಕೆಂಬ ಶರ್ತವಿದೆ. ಮಸೀದಿಗೆ ಹೋಗುವುದಕ್ಕೆ ಅಸಾಧ್ಯವಾಗುವ ರೀತಿಯಲ್ಲಿ 
ಜಡಿಮಳೆ, ಕೆಸರು ಕೊಚ್ಚೆ ಕಠಿಣ ಚಳಿ, ಭೀಕರ ಸೆಕೆ ಅಡ್ಡಿಯಾಗಿರಬೇಕು. ಜುಮುಲಕ್ಕಿಂತ ಮುಂಚೆ ಎರಡು ಖುಶ್ಬಾ ಕಡ್ಡಾಯವಾಗಿದೆ. 
ನಮಾರುಖ್‌ನ ಬಳಿಕ ಮಖುತ್ಪಾ ನಡೆಸಿದರೆ ಆ ಬಳಿಕ ನಮಾರುನ್ನು ಕಡ್ಡಾಯವಾಗಿ ಘಾ ಬೇಕು. ಮಸೀದಿಗಳಲ್ಲಿಯೇ ಖುಶ್ಬಾ 
ನಿರ್ವಹಿಸಬೇಕು. ಇಮಾಮರು ಮುತ್ಬಾ ನಿರ್ವಹಣೆಗಾಗಿ ಭಾಷಣ ಪೀಠಕ್ಕೆ ಏರಿದಾಗ ಆ ಬಳಿಕ ಶ್ರೋತೃಗಳಿಗೆ ಸುನ್ನತ್‌ ಸಸಾರ 
ನಿಷಿದ್ಧವಾಗಿದೆ. ಖುತ್ಬಾ ಆರಂಭವಾದ ಬಳಿಕ ಮಾತಾಡುವುದೂ ನಿಷಿದ್ಧ. ಆತನಿಗೆ ಖುತ್ಪಾ ಕೇಳಿಸುತ್ತಿದ್ದರೂ ಇಲ್ಲದಿದ್ದರೂ ಮಾತಾಡಬಾರದು. 
Eh ಖುತ್ನಾದಲ್ಲಿ ಖುತ್ಬಾದ ನಿಬಂಧನೆಗಳಲ್ಲಿ ಸೇರದ ಅನಪೇಕ್ಷಿತ ಮಾತುಗಳನ್ನು ಆಡಬಾರದು, ಬೈಗುಳಕ್ಕೆ ಅರ್ಹರಲ್ಲದವರಿಗೆ 
ಬೈಯ್ಯಬಾರದು, ತೆಗಳಬಾರದು, ಪ್ರಶಂಸೆಗೆ ಅರ್ಹರಲ್ಲದವರನ್ನು ಪ್ರಶಂಸಿಸಬಾರದು, ಖುತ್ವಾಕ್ಕೆ ಸಂಬಂಧವಿಲ್ಲದ ಏನಾದರೂ ಓದಿದರೆ 
ಅಥವಾ ಮಾಡಿದರೆ ಶ್ರೊ ತೃಗಳಿಗೆ ಖತೀಬರನ್ನು ಪ್ರ. ಶ್ನಿಸುವ ಹಕ್ಕಿದೆ. ಖತೀಬರು ಪ್ರಾ ನದ ಭೀತಿಯಿಲ್ಲದಿದ್ದರೆ ಖುತ್ನಾದಲ್ಲಿ ಅಂದಿನ 
ರಾಜರನ್ನು ಹೊಗಳುವುದು- ಕರಾಹತ್‌-ಅನಪೇಕ ಕ್ಷಣೀಯವಾಗಿದೆ. ಖುಶ್ಬಾ ನಿರ್ವಹಿಸುವ ವ್ಯಕ್ತಿಯೇ ನಮಾರು್‌ನ ನೇತೃತ್ವವಹಿಸಬೇಕು. 
ಒಬ್ಬರು ಖುತ್ಬಾ ನಿರ್ವಹಿಸಿ ಮತ್ತೊಬ್ಬರು ನಮಾರುಖ್‌ನ ನೇತೃತ್ವ ವಹಿಸುವುದು ಅಸಿಂಧುವಾಗಿದೆ. (ಹಾಶಿಯತುದ್ದಸೂಕಿ ಅಲಾ ಶರಹಿಲ್‌ 
ಕಬೀರ್‌, ಇಬ್ನು ಅರಬಿಯರ ಅಹ್ಯಾಮುಲ್‌ ಕುರ್‌ಆನ್‌, ಅಲ್‌ಫಿಕ್ಟ್‌ ಅಲಲ್‌ ಮದಾಹಿಬಿಲ್‌ ಅರ್ಬಅ) 

ಹಂಬಲಿಗಳ ದೃ ಷ್ಟೀಯಲ್ಲಿ ಸೂರ್ಯೋದಯವಾಗಿ ಒಂದು ಮೊಳ ಮೇಲೇರಿದ ಬಳಿಕದಿಂದ ಅಸರ್‌ ಸಮಯ ಆರಂಭವಾಗುವ ತನಕ 
ಜುಮುಅದ ವೇಳೆಯಾಗಿದೆ. ಆದರೆ ಮಧ್ಯಾ ್ಯಹ್ನಕ್ಕಿಂತ ಮುಂಚೆ ಜುಮುಅ ಕೇವಲ ಸಮ್ಮತವಾಗಿದೆ. ಮಧ್ಯಾಹ್ನದ ಬಳಿಕ ಕಡ್ಡಾಯ ಮತ್ತು 
ಶ್ರೇಷ್ಠವಾಗಿದೆ. ಎರಡನೆಯ ಅರಾನ್‌ನ ಬಳಿಕ ಕ್ರಯ-ವಿಕ್ರಯ ನಿಷಿದ್ಧ ಮತ್ತು ಜುಮುಲಕ್ಕೆ ಹೊರಡುವುದು ಕಡ್ಡಾಯವಾಗುತ್ತದೆ. 
ಜುಮುಅ ಕಡ್ಡಾಯವಾಗಿರುವ 40 ಮಂದಿ ವಾಸವಾಗಿರುವ ಸ್ಥಳದಲ್ಲಿ ಮಾತ್ರ ಜುಮುಅ ನಡೆಸಬೇಕು. ಅವರ ಸ್ಥಿರವಾದ ಮನೆಗಳಲ್ಲಿ 
(ಡೇರೆಯಲ್ಲಿ) ವಾಸಿಸುವವರಾಗಿರಬೇಕು. ಸೆಕೆ ಅಥವಾ ಚಳಿಗಾಲದಲ್ಲಿ ಬೇರೆ ಕಡೆಗಳಲ್ಲಿ ಹೋಗಿ ವಾಸಿಸುವವರಾಗಿರಬಾರದು. ಊರಿನ 
ಮನೆಗಳು ಮತ್ತು ಮೊಹಲ್ಲಾಗಳು ಜತೆಯಾಗಿರುವುದು ಅಥವಾ ಬೇರೆಯಾಗಿರುವುದು ಈ ವಿಷಯದಲ್ಲಿ ಗೌಣವಾಗಿದೆ. ಪರಸ್ಪರ ಅನೇಕ 
ಜನವಾಸ ಕೇಂದ್ರಗಳು ಹೆಸರಿನಲ್ಲಿದ್ದರೆ ಅದರ ಭಾಗಗಳ ಮಧ್ಯೆ ಮೈಲುಗಳ. ಅಂತರವಿದ್ದರೂ ಒಂದೇ ಊರೆಂದು ಪರಿಗಣಿಸಲಾಗುವುದು. 
ಇಂಥ ಊರುಗಳಲ್ಲಿ ಮೂರು ಮೈಲುಗಳೊಳಗೆ ವಾಸಿಸುವವರೂ ಜುಮುಅದಲ್ಲಿ ಹಾಜರಾಗುವುದು ಕಡ್ಡಾಯವಾಗಿದೆ. ಜುಮುಅದಲ್ಲಿ 
ಇಮಾಮ್‌ ಸೇರಿ 40 ಮಂದಿ ಭಾಗವಹಿಸಬೇಕು. ನಮಾರು್‌, ಮಸೀದಿಯಲ್ಲಿಯೇ ನಿರ್ವಹಿಸಬೇಕೆಂಬ ನಿರ್ಬಂಧವಿಲ್ಲ. ತೆರೆದ 
ಮೈದಾನಗಳಲ್ಲಿಯೂ ನಿರ್ವಹಿಸಬಹುದು. ಒಬ್ಬರು ಜುಮುಅ ಉಪೇಕ್ಷಿಸಬಹುದಾದ ನ್ಯಾಯೋಚಿತ ಕಾರಣ ಹೀಗಿದೆ: 
ಪ್ರಯಾಣಿಕನಾಗಿರಬೇಕು. ಜುಮುಅ ನಡೆಯುವ ಊರಿನಲ್ಲಿ ನಾಲ್ಕು ಅಥವಾ ಅದಕ್ಕಿಂತ ಕಡಿಮೆ ದಿನ ತಂಗುವ ಉದ್ದೇಶವಿರಬೇಕು. 
ವಾಹನದಲ್ಲಿ ಹೋಗಲೂ ಅಸಾದ್ಯ ವಾಗಿರುವಂಥ ರೋಗಿಯಾಗಿರಬೇಕು. ಸ್ವತಃ ದಾರಿಯನ್ನು ಅಂದಾಜಿಸಿ ನಡೆಯಲಾಗದ 
ಕುರುಡನಾಗಿರಬೇಕು. ಕುರುಡನು ಅನ್ಯರ ನೆರವಿನಿಂದ ಮಸೀದಿಗೆ ಹೋಗುವುದು ನಿರ್ಬಂಧವಲ್ಲ. ಅತಿಚಳಿ ಅಥವಾ ಸುಡುಬಿಸಿಲು, 
ಜಡಿಮಳೆ, ಇತ್ಯಾದಿಗಳಿಂದಾಗಿ ಜುಮುಅಕ್ಕೆ [ಹೋಗುವುದಕ್ಕೆ ಅಡೆತಡೆಯಿರಬೇಕು. ಓರ್ವ ದುಷ್ಟನ ಅಕ್ರ ಮಕ್ಕೆ ಹೆದರಿ ಅಡಗಿರಬೇಕು. ಪ್ರಾ 
ಸೊತ್ತುವಿತ್ತಗಳಿಗೆ ಅಪಾರ ಹಾನಿಯಾಗುವ ಭೀತಿಯಿರಬೇಕು. ನಮಾರು್‌ಗಿಂತ ಮುಂಚೆ ಎರಡು ಖುಶ್ಬಾ ನಿರ್ವಹಿಸಬೇಕು. ಖಾ 
ಆಲಿಸಬಹುದಾದ ರೀತಿಯಲ್ಲಿ 2 ಖತೀಬರ ಸಮೀಪದಲ್ಲಿರುವವರು ಖುತ್ಬಾ: ವೇಳೆಯಲ್ಲಿಮಾತಾಡುವುದು ನಿಷಿದ್ಧವಾಗಿದೆ. ಖುತ್ಸಾಆಲಿಸ ದಷ್ಟು 
ದೂರವಿರುವವರು ಮಾತಾಡಬಹುದು. ಖತೀಬರು ನ್ಯಾಯ ನಿಷ್ಠರಾಗಿದ್ದರೂ ಇಲ್ಲದಿದ್ದರೂ ಮುತ್ತಾ ವೇಳೆಯಲ್ಲಿ ಶ್ರೋತೃಗಳು 
ಮೌನವಾಗಿರಬೇಕು. ಜುಮುಅದ ದಿನ ಹಬ್ಬದ ದಿನವಾದರೆ, ಹಬ್ಬದ ಖುತ್ಬಾದಲ್ಲಿ ಭಾಗವಹಿಸುವವರಿಗೆ ಶುಕ್ರವಾರದ ಜುಮುಅ 
ಕಡ್ಡಾಯವಿಲ್ಲ. ಈ ವಿಷಯದಲ್ಲಿ ಹಂಬಲಿಗಳ ಧೋರಣೆಯು ಇತರ ಮೂವರು ಇಮಾಮರಿಗಿಂತ ಭಿನ್ನವಾಗಿದೆ.(ಗಾಯತುಲ್‌ ಮುಂತಹಾ, 
ಅಲ್‌ಫಿಕ್ಹು ಅಲಲ್‌ ಮದಾಹಿಬಿಲ್‌ ಅರ್ಬಅಃ) 

ಜುಮುಅ ಕಡ್ಡಾಯವಿಲ್ಲಃ ದವರು ಜುಮುಅದಲ್ಲಿ ಭಾಗವಹಿಸಿದರೆ ಅವರ ನಮಾರು್‌ ಸಿಂಧುವಾಗುತ್ತದೆ. ಮತ್ತು ಆ ಬಳಿಕ ಅವರಿಗೆ 
ರುಹರ್‌ ನಮಾರು್‌ ಕಡ್ಡಾಯವಿಲ್ಲವೆಂದು ಎಲ್ಲ ವಿದ್ವಾಂಸರು ಸರ್ವಾನುಮತದಿಂದ ಅಂಗೀಕರಿಸಿದ್ದಾರೆ. 


ಕಾಂಡ - 28 


62. ಅಲ್‌ ಜುಮುಅಃ 365 


ODN SN 140 SE Ss SLE 255 


ಹೋದರು ಮತ್ತು ನಿಮ್ಮನ್ನು ನಿಂತಲ್ಲೇ ಬಿಟ್ಟುಬಿಟ್ಟರು. ಇವರೊಡನೆ ಹೇಳಿರಿ; ಅಲ್ಲಾಹನ ಬಳಿ ಏನಿದೆಯೋ ಅದು 
ವ್ಯಾಪಾರ ಮತ್ತು ಮನರಂಜನೆಗಿಂತ ಉತ್ತಮವಾಗಿದೆ” ಮತ್ತು ಅಲ್ಲಾಹನು ಅತ್ಯುತ್ತಮ ಅನ್ನದಾತನಾಗಿದ್ದಾನೆ. 


19. ಇದು ಜುಮುಅದ ನಿಯಮಗಳ ಪ್ರಸ್ತಾಪಕ್ಕೆ ಕಾರಣವಾದ ಘಟನೆಯಾಗಿದೆ. ಹದೀಸ್‌ ಗ್ರಂಥಗಳಲ್ಲಿ ಜಾಬಿರ್‌ ಬಿನ್‌ ಅಬ್ದುಲ್ಲಾ 
ಇಬ್ನು ಅಬ್ಬಾಸ್‌, ಅಬೂ ಹುರೈರ, ಅಬೂ ಮಾಲಿಕ್‌, ಹಸನ್‌ ಬಸರಿ, ಇಬ್ಬು ರುದ್‌, ಕತಾದ, ಮುಕಾತಿಲ್‌ ಬಿನ್‌ ಹಯ್ಯಾನ್‌ರಿಂದ ಉದ್ಭೃತ 
ವಾದ ಆ ಪ್ರಸ್ತುತ ವಚನಗಳಲ್ಲಿ ಘಟನೆಯು ಹೀಗಿದೆ: ಜುಮುಅ ವೇಳೆಯಲ್ಲಿಯೇ ಸಿರಿಯಾದಿಂದ ಒಂದು ವರ್ತಕ ತಂಡವು ಮದೀನಕ್ಕ 
ತಲುಪಿತು. ಅವರು ಡೋಲು ನಗಾರಿ ಬಾರಿಸಿ ತಮ್ಮ ಆಗಮನವನ್ನು ಮದೀನಾ ನಿವಾಸಿಗಳಿಗೆ ತಿಳಿಸಲಾರಂಭಿಸಿದರು. ಆಗ ಪ್ರವಾದಿವರ್ಯರು 
ಭಾಷಣ ಪೀಠದಲ್ಲಿ ಖುತ್‌ಬಾ ನಿರ್ವಹಿಸುತ್ತಿದ್ದರು. ಡಂಗುರ ಕೇಳಿದಾಗ ಜನರು ತಾಳ್ಗೆಗೆಟ್ಟು ವರ್ತಕ ತಂಡವು ತಳವೂರಿದ್ದ ಜನ್ನತುಲ್‌ 
ಬಕೀಆ್‌ನ ಕಡೆಗೆ ಓಡಿದರು. ಕೇವಲ 12 ಮಂದಿ ಮಸೀದಿಯಲ್ಲಿಉಳಿದರು. ಈ ಘಟನೆಯಕುರಿತು ಪ್ರ ಪ್ರಬಲ ವರದಿಯನ್ನು ಸ ಜಾಬಿರ್‌ರಿಂದ(ರ) 
ಬುಖಾರಿ, ಮುಸ್ಲಿಮ್‌, ಅಹ್ನದ್‌, ತಿರ್ಮಿದಿ, ಅಬೂ ಉವಾನ, ಅಬೂಯ್‌ಲಾ ಮುಂತಾದವರು ವಿವಿಧ ಶ್ರೇಣಿಗಳಿಂದ ಉದ್ದರಿಸಿದ್ದಾರೆ. 
ಕೆಲವು ವರದಿಗಳಲ್ಲಿ ಘಟನೆಯು ನಮಾರುಖ್‌ನ ವೇಳೆಯಲ್ಲಿ ನಡೆದಿದೆ, ಇತರ ವರದಿಗಳಲ್ಲಿ ಖುತ್‌ಬಾ ವೇಳೆಯಲ್ಲಿ ನಡೆದಿದೆಯೆಂಬುದಷ್ಟೇ 
ಹೇಳಲಾಗಿದೆ. ಆದರೂ ಜಾಬಿರ್‌ ಹಾಗೂ ಇತರ ಸಹಾಬಿಗಳು ಮತ್ತು ತಾಬಿಉಗಳ ಎಲ್ಲ ವರದಿಗಳನ್ನು ಕ್ರೋಡೀಕರಿಸಿ ಪರಿಶೀಲಿಸಿದರೆ 
ಘಟನೆಯು ಖುತ್‌ಬಾದ ವೇಳೆಯಲ್ಲಿಯೇ ನಡೆದಿದೆಯೆಂದು ಗ್ರಹಿಸಬಹುದು. ಜಾಬಿರ್‌ರ ಕೆಲವು ವರದಿಗಳಲ್ಲಿ ಈ ಘಟನೆ ಜುಮುಅ 
ನಮಾರುಖ್‌ನ ವೇಳೆಯಲ್ಲಿಯೇ ನಡೆದಿದೆಯೆಂದು ಹೇಳಲಾಗಿದ್ದರೂ ವಸ್ತುತಃ ಅವರು ನಮಾರು್‌ ಮತ್ತು ಖುತ್‌ಬಾವನ್ನು ಒಟ್ಟಾಗಿ 
ಹೇಳಿದ್ದಾರೆ. ಇಬ್ನು ಅಬ್ಬಾಸ್‌ರ ವರದಿಯಲ್ಲಿ ಮಸೀದಿಯಲ್ಲಿ12 ಪುರುಷರು ಮತ್ತು 7 ಮಹಿಳೆಯರು ಉಳಿದಿದ್ದರೆಂದು ಹೇಳಿದ್ದಾರೆ. (ಇಬ್ನು 
ಮರ್ದೂಯ) ಕತಾದರ ವರದಿಯ, 12 ಪುರುಷರು ಮತ್ತು ಓರ್ವ ಮಹಿಳೆ ಉಳಿದಿದ್ದರು (ಇಬ್ನು ಜರೀರ್‌, ಇಬ್ನು ಅಬಿ ಹಾಶಿಮ್‌) 
ದಾರಕುತ್ನಿಯವರ ವರದಿಯಲ್ಲಿ 40 ಮಂದಿ, ಅಬ್ಬು ಬಿನ್‌ ಹುಮೈದ್‌ರ ವರದಿಯಲ್ಲಿ 7 ಮಂದಿ ಮತ್ತು ಫರ್ರಾಆ್‌ರ ವರದಿಯಲ್ಲಿ ಎಂಟು 
ಮಂದಿಯೆಂದು ತಿಳಿಸಲಾಗಿದೆ. ಆದರೆ ಈ ಎಲ್ಲ ವರದಿಗಳೂ ದುರ್ಬಲವಾಗಿವೆ. ಇಂಥ ಘಟನೆಗಳು ಮೂರು ಬಾರಿ ಸಂಭವಿಸಿದೆಯೆಂಬ 
ಕತಾದರಿಂದ ಇಬ್ನು ಜರೀರ್‌ ಉದ್ದರಿಸಿದ್ದ ವರದಿಯೂ ದುರ್ಬಲವಾಗಿದೆ. 12 ಮಂದಿ ಉಳಿದಿದ್ದರೆಂಬ ಜಾಬಿರ್‌ ಬಿನ್‌ ಅಬ್ದುಲ್ಲಾರ 
ವರದಿಯೇ ಪ್ರಬಲವಾಗಿದೆ. ಕತಾದರ ಒಂದು ವರದಿಯ ಹೊರತು ಇತರೆಲ್ಲ ಸಹಾಬಿಗಳ ಮತ್ತು ತಾಬಿಈಗಳ ವರದಿಗಳಲ್ಲಿ ಘಟನೆಯು 
ಒಂದೇ ಬಾರಿ ನಡೆದಿದೆಯೆಂಬ ಕುರಿತು ಒಮ್ಮತವಿದೆ. ಉಳಿದಿದ್ದವರ ಬಗ್ಗೆ ವಿವಿಧ ವರದಿಗಳನ್ನು ಕ್ರೋಡೀಕರಿಸಿದರೆ ಅವರಲ್ಲಿ ಅಬೂಬಕರ್‌, 
ಉಮರ್‌, ಉಸ್ಸಾನ್‌, ಅಲಿ, ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌, ಅಮ್ಮಾರ್‌ ಬಿನ್‌ ಯಾಸಿರ್‌, ಹ.ಸಾಲಿಮ್‌ ಮೌಲಾ, ಹುದ್ಯೈಫ ಮತ್ತು ಜಾಬಿರ್‌ 
ಬಿನ್‌ ಅಬ್ದುಲ್ಲಾಇದ್ದರೆಂದು ವ್ಯಕ್ತವಾಗುತ್ತದೆ. ಹಾಫಿರು್‌ ಅಬೂ ಯಲ್‌ಲಾರು ಜಾಬಿರ್‌ ಬಿನ್‌ ಅಬ್ದುಲ್ಲಾರಿಂದ ಉದ್ಧರಿಸಿರುವ ವರದಿಯಲ್ಲಿ 
ಹೀಗಿದೆ: 12 ಮಂದಿಯ ಹೊರತು ಇತರೆಲ್ಲರೂ ಈ ರೀತಿ ಹೊರಟು ಹೋದಾಗ ಖುತ್‌ಬಾ ನಿರ್ವಹಿಸುತ್ತಿದ್ದ ಪ್ರವಾದಿವರ್ಯರು(ಸ) 
ಅವರನ್ನುದ್ದೇಶಿಸಿ ಹೀಗೆಂದರು: ನಿಮ್ಮ ಪೈಕಿ ಯಾರೊಬ್ಬರೂ ಉಳಿಯದೆ ಎಲ್ಲರೂ ಹೊರಟು ಹೋಗಿದ್ದರೆ ಈ ಕಣಿವೆಯಲ್ಲಿ ನಿಮ್ಮನ್ನು 
ಸರ್ವನಾಶಗೊಳಿಸುವ ಬೆಂಕಿಯ ಪ್ರವಾಹ ಹರಿಯುತ್ತಿತ್ತು. ಇಂತಹುದೇ ವರದಿಯನ್ನು ಇಬ್ನು ಮರ್ದೂಯರು ಅಬ್ದುಲ್ಲಾ ಜಿನ್‌ 
ಅಬ್ಬಾಸ್‌ರಿಂದಲೂ ಇಬ್ನು ಜರೀರ್‌ರು ಕತಾದರಿಂದಲೂ ಉದ್ದರಿಸಿದ್ದಾರೆ. 

ಶಿಯಾಗಳು ಸಹಾಬಿಗಳ ಆಕ್ಷೇಪಿಸಲಿಕ್ಕಾಗಿ ಈ ಘಟನೆಯನ್ನು ಬಳಸಿದ್ದಾರೆ. ಇಷ್ಟೊಂದು ಸಹಾಬಿಗಳು ಖುತ್‌ಬಾ ಮತ್ತು ನಮಾರುನ್ನು 
ತೊರೆದು ವ್ಯಾಪಾರ ಮತ್ತು ಮನರಂಜನೆಗಾಗಿ ಓಡಿ ಹೋಗಿರುವುದೇ ಅವರಿಗೆ ಪರಲೋಕಕ್ಕಿಂತ ಇಹಲೋಕವೇ ಪ್ರಧಾನವಾಗಿತ್ತೆಂಬುದಕ್ಕೆ 
ಸಾಕ್ಷಿಯೆಂದು ಅವರು ಹೇಳುತ್ತಾರೆ. ಇದು ವಾಸ್ತವಿಕತೆಯನ್ನು ಕಡೆಗಣಿಸಿ ಮಾಡಬಹುದಾದ ನ್ಯಾಯಭಾಹಿರ ಆಕ್ಷೇಪವಾಗಿದೆ. ವಸ್ತುತಃ 
ಇದು ವಲಸೆ ಹೋದ ಸಮೀಪ ಕಾಲದಲ್ಲಿ ಸಂಭವಿಸಿದ ಘಟನೆಯಾಗಿದೆ. ಒಂದೆಡೆಯಲ್ಲಿ ಸಹಾಬಿಗಳ ಸಾಮಾಜಿಕ ತರಬೇತಿಯು ಪ್ರಾರಂಭ 
ಹಂತದಲ್ಲಿತ್ತು. ಇನ್ನೊಂದೆಡೆಯಲ್ಲಿ ಮಕ್ಕಾದ ಸತ್ಯನಿಷೇಧಕರು ಮದೀನಾ ವಾಸಿಗಳ ಮೇಲೆ ತೀವ್ರ ಆರ್ಥಿಕ ದಿಗ್ಬಂಧನ ಹೇರಿದ್ದರು. 
ಅದರಿಂದಾಗಿ ಮದೀನಾದಲ್ಲಿ ಆವಶ್ಯಕ ವಸ್ತುಗಳ ತೀವ್ರ ಕೊರತೆಯುಂಟಾಗಿತ್ತು. ಹಸನ್‌ ಬಸರಿ ಹೇಳುತ್ತಾರೆ- ಆ ಕಾಲದಲ್ಲಿ ಮದೀನದಲ್ಲಿ 
ಜನರು ಹಸಿವೆಯಿಂದ ತತ್ತರಿಸುತ್ತಿದ್ದರು ಮತ್ತು ಅವಶ್ಯಕ ವಸ್ತುಗಳ ಬೆಲೆ ಗಗನಕ್ಕೇರಿತ್ತು.(ಇಬ್ನು ಜರೀರ್‌) ಈ ಪರಿಸ್ಥಿತಿಯಲ್ಲಿ ವ್ಯಾಪಾರಿ 


ಕಾಂಡ - 28 


366 ತಪ್ಪೀಮುಲ್‌ ಕುರ್‌ಆನ್‌ 


ತಂಡವು ಮದೀನಕ್ಕೆ ಬಂದರೆ ನಮಾರುಖ್‌ ಮುಗಿಯುವ ತನಕ ಅವಶ್ಯಕ ವಸ್ತುಗಳು ಉಳಿಯದಿದ್ದರೆ ಎಂಬ ಶಂಕೆಯಿಂದ ಜನರು ಅಲ್ಲಿಗೆ 
ಓಡಿ ಹೋದರು. ವಸ್ತುತಃ ಅದು ತರಬೇತಿಯ ಕೊರತೆ ಮತ್ತು ಪರಿಸ್ಥಿತಿಯ ಒತ್ತಡದಿಂದ ಆಗ ಸಂಭವಿಸಿದ ಒಂದು ಪ್ರಮಾದವಾಗಿತ್ತು. 
ಆ ಬಳಿಕ ಅವರು ಇಸ್ಲಾಮಿಗಾಗಿ ಮಾಡಿದ ಮಹಾತ್ಯಾಗ ಮತ್ತು ಅವರ ಆರಾಧನೆ ಹಾಗೂ ವ್ಯವಹಾರಗಳು ಅವರ ದೇವಭಕ್ತಿಗೆ ಪ್ರಬಲ 
ಸಾಕ್ಷ್ಯಗಳಾಗಿವೆ ಅವುಗಳನ್ನು ನೋಡಿದ ಯಾರೊಬ್ಬರೂ ಸಹಾಬಿಗಳ ಕುರಿತು ತಮ್ಮ ಮನದಲ್ಲಿ ದ್ವೇಷವಿರುವವರ ಹೊರತು, ಅವರಲ್ಲಿ 
ಪರಲೋಕಕ್ಕಿಂತ ಇಹಲೋಕಕ್ಕೆ ಆದ್ಯತೆ ನೀಡುವ ರೋಗವಿತ್ತೆಂದು ಆರೋಪಿಸುವ ಧೈರ್ಯ ತೋರಲಾರರು. 

ಆದರೆ ಈ ಘಟನೆಯು ಸಹಾಬಿಗಳ ವಿಮರ್ಶಕರ ಆರೋಪಗಳನ್ನು ಸಮರ್ಥಿಸದಿರುವಂತೆಯೇ ಸಹಾಬಿಗಳ ಮೇಲಿನ ಅತಿವಿಶ್ವಾಸದಿಂದ 
ಅವರಿಂದ ಒಮ್ಮೆಯೂ ಇಂಥ ತಪ್ಪು ಸಂಭವಿಸಿಲ್ಲ ಅಥವಾ ಒಂದು ವೇಳೆ ಸಂಭವಿಸಿದ್ದರೂ ಅದನ್ನು ಪ್ರಸ್ತಾಪಿಸಬಾರದು. ಅವರ ತಪ್ಪನ್ನು 
ಎತ್ತಿ ತೋರಿಸುವುದು ಮತ್ತು ಅದನ್ನು ತಪ್ಪೆಂದು ಸಾರುವುದು ಅವರ ನಿಂದನೆಯಾಗಿದೆ, ಅದರಿಂದ ಅವರ ಗೌರವಾದರಗಳು ಮನಸಿನಲ್ಲಿ 
ಉಳಿಯಲಾರದು ಎನ್ನುವವರ ವಾದವನ್ನೂ ಸಮರ್ಥಿಸುವುದಿಲ್ಲ. ಅವರ ತಪ್ಪುಗಳ ಪ್ರಸ್ತಾಪವು ಅವರು ಕ್ಷಮಾರ್ಹರು ಮತ್ತು ಅಲ್ಲಾಹನ 
ಬಳಿ ಮಾನ್ಯತೆ ಪಡೆದವರೆಂಬ ಕುರ್‌ಆನ್‌ ವಚನ ಮತ್ತು ಪ್ರವಾದಿ ನುಡಿಗಳಿಗೆ ವಿರುದ್ಧವೆಂದೂ ವಾದಿಸುತ್ತಾರೆ. ಈ ಎಲ್ಲವಾದಗಳು ಕುರ್‌ಆನ್‌ 
ಮತ್ತು ವಸ್ತುತಃ ಹದೀಸ್‌ನ ಬೆಂಬಲವಿಲ್ಲದ ಅತಿಶಯೋಕ್ತಿಗಳಾಗಿವೆ. ಸಹಾಬಿಗಳಲ್ಲಿ ಅನೇಕ ಮಂದಿಗೆ ಸಂಭವಿಸಿದ ಒಂದು ಪ್ರಮಾದವನ್ನು 
ಅಲ್ಲಾಹನು ಇಲ್ಲಿ ಎತ್ತಿ ಹೇಳಿದ್ದಾನೆ. ವಾಸ್ತವದಲ್ಲಿ ಇಡೀ ಮುಸ್ಲಿಮ್‌ ಸಮುದಾಯವು ಇದನ್ನು ಅಂತ್ಯದಿನದ ತನಕ ಪಾರಾಯಣ 
ಮಾಡುತ್ತಲಿರುತ್ತದೆ. ಇದೇ ಗ್ರಂಥದಲ್ಲಿ ಅವರ ಪಾಪಮುಕ್ತಿ ಮತ್ತು ದೇವನ ಬಳಿ ಅವರ ಮಾನ್ಯತೆಯನ್ನೂ ವಿವರಿಸಲಾಗಿದೆ. ಅದಲ್ಲದೆ 
ಹದೀಸ್‌ ಮತ್ತು ಕುರ್‌ಆನ್‌ ವ್ಯಾಖ್ಯಾನದ ಎಲ್ಲ ಗ್ರಂಥಗಳಲ್ಲಿ ಸಹಾಬಿಗಳು ಮತ್ತು ಅಹ್ಲುಸುನ್ನತ್‌ನ ಉನ್ನತ ಇಮಾಮರು ಈ ತಪ್ಪನ್ನು 
ವಿವರವಾಗಿ ಉದ್ಧರಿಸಿದ್ದಾರೆ. ಹಾಗಾದರೆ ಅಲ್ಲಾಹನು ಅವನು ಸಹಾಬಿಗಳ ಕುರಿತು ಜನಮನದಲ್ಲಿ; ಮೂಡಿಸಿದ್ದ ಗೌರವಾದರಗಳನ್ನು ಅವನೇ 
ತೊಡೆದು ಹಾಕುತ್ತಿದ್ದಾನೆಂದು ಈ ವಿಷಯವನ್ನು ಪ್ರಸ್ತಾಪಿಸಿರುವುದರ ಅರ್ಥವೇ? ಸಹಾಬಿಗಳು, ತಾಬಿಈಗಳು, ಹದೀಸ್‌ ಪಂಡಿತರು ಮತ್ತು 
ಕುರ್‌ಆನ್‌ ವ್ಯಾಖ್ಯಾನಗಾರರು ಈ ಘಟನೆಯನ್ನು ವಿವರವಾಗಿ ಉಲ್ಲೇಖಿಸಿರುವುದು. ಈ ಅತಿರೇಕಿಗಳು ಹೇಳುವ ಧಾರ್ಮಿಕ ಹಿತಾಸಕ್ತಿಗಳ 
ಕುರಿತು ಅವರು ಅಜ್ಜ ರಾಗಿದ್ದರೆಂದು ಇದರ ಅರ್ಥವೇ? ವಸ್ತುತಃ ಜುಮುಅ ಅಧ್ಯಾಯವನ್ನು ಓದಿ, ಅದರ ವ್ಯಾಖ್ಯಾನಗಳ ಅಧ್ಯಯನ 
ನಡೆಸುವವರ ಮನದಲ್ಲಿ ಸಹಾಬಿಗಳ ಬಗ್ಗೆ ಗೌರವ ಕಡಿಮೆಯಾಗುತ್ತಿದೆಯೇ? ಈ ಎಲ್ಲ ಪ್ರಶ್ನೆಗಳ ಉತ್ತರವು ನಕಾರಾತ್ಮಕವೆಂದಾದರೆ, 
ನಿಜವಾಗಿಯೂ ನಕಾರಾತ್ಮಕವೇ ಆಗಿದೆ. ಇವೆಲ್ಲವೂ ಸಹಾಬಿಗಳ ಗೌರವಗಳ ಹೆಸರಲ್ಲಿ ಕೆಲವರು ಹೇಳುವ ಅತಿಶಯೋಕ್ತ ಮತ್ತು ನಿರಾಧಾರ 
ಮಾತುಗಳು ತಪ್ಪೇ ಆಗಿವೆ. ಸ 

ವಸ್ತುತಃ ಸಹಾಬಿಗಳು ಬಾನಲೋಕದ ಸ್ಪಷ್ಟಗಳೇನಲ್ಲ. ಅವರು ಈ ಭೂಮಿಯಲ್ಲಿಯೇ ಹುಟ್ಟಿ ಬೆಳೆದ ಮಾನವರಾಗಿದ್ದರು. ಅವರು 
ಎಷ್ಟೇ ಬೆಳೆದಿದ್ದರೂ ಪ್ರವಾದಿವರ್ಯರ(ಸ) ಶಿಕ್ಷಣಗಳಿಂದಲೇ ಬೆಳೆದಿದ್ದಾರೆ. ಈ ಶಿಕ್ಷಣವನ್ನು ಅವರಿಗೆ ಕ್ರಮಾನುಗತವಾಗಿ ಹಲವು ವರ್ಷಗಳ 
ತನಕ ನೀಡಲಾಗಿತ್ತು. ಅದರ ವಿಧಾನವನ್ನು ನಾವು ಕುರ್‌ಆನ್‌ ಮತ್ತು ಹದೀಸ್‌ಗಳಿಂದ ಗ್ರಹಿಸಬಹುದು: ಅವರಲ್ಲಿಏನಾದರೂ ಲೋಪದೋಷಗಳು 
ಕಂಡುಬಂದರೆ ಅಲ್ಲಾಹ್‌ ಮತ್ತು ಪ್ರವಾದಿವರ್ಯರು(ಸ) ಸೂಕ್ತ ಸಮಯದಲ್ಲಿ ಅವರನ್ನು ಆ ಬಗ್ಗೆ ಎಚ್ಚರಿಸುತ್ತಿದ್ದರು. ತಕ್ಷಣವೇ ಆ ಕೊರತೆ 
ಗೋಚರಿಸಿದ ಭಾಗದಲ್ಲಿ ವಿಶೇಷ ಶಿಕ್ಷಣ ಮತ್ತು ತರಬೇತಿಯ ಕಾರ್ಯಕ್ರಮವನ್ನು ಆರಂಭಿಸಲಾಗುತಿತ್ತು. ಇಲ್ಲಿ ಜುಮುಅ ನಮಾರು್‌ನ 
ವಿಷಯದಲ್ಲಿವ್ಯಾಪಾರದ ಘಟನೆ ಸಂಭವಿಸಿದಾಗ, ಅಲ್ಲಾಹನು ಜುಮುಅ ಅಧ್ಯಾಯದಲ್ಲಿ ಆ ಕುರಿತು ಎಚ್ಚರಿಸಿ, ಜುಮುಅದ ಶಿಷ್ಟಾಚಾರಗಳನ್ನು 
ವಿವರಿಸಿದ್ದಾನೆ. ಅದರೊಂದಿಗೆ ಪ್ರವಾದಿವರ್ಯರು(ಸ) ತಮ್ಮ ಉಪನ್ಯಾಸದಲ್ಲಿಯೂ ಜುಮುಅ ಎಂಬ ಕಡ್ಡಾಯ ಕರ್ತವ್ಯದ ಮಹತ್ವದ 
ಕುರಿತು ಜನರಲ್ಲಿ ನಿರಂತರ ಜಾಗೃತಿ ಮೂಡಿಸಿದ್ದಾರೆ. ಅದನ್ನು ನಾವು 15ನೇ ಟಿಪ್ಪಣಿಯಲ್ಲಿ ತಿಳಿಸಿದ್ದೇವೆ. ಪ್ರವಾದಿವರ್ಯರು(ಸ) ಅವರಿಗೆ 
ಜುಮುಅದ ಶಿಷ್ಟಾಚಾರಗಳನ್ನು ವಿವರವಾಗಿ ಕಲಿಸಿದರು. ಆ ಎಲ್ಲಮಾರ್ಗದರ್ಶನಗಳು ನಮಗೆ ವಿವರವಾಗಿ ಲಭಿಸಿದೆ. ಪ್ರವಾದಿವರ್ಯರು(ಸ) 
ಹೇಳಿರುವುದಾಗಿ ಅಬೂ ಸಈದಿಲ್‌ ಖುದ್ರಿ ಉದ್ದರಿಸಿದ್ದಾರೆ. ಪ್ರತಿಯೊಬ್ಬ ಮುಸ್ಲಿಮನೂ ಶುಕ್ರವಾರ ಹಲ್ಲುಜ್ಜಿ ತ, ಸ್ನಾನ ಮಾಡಬೇಕು. 
ಲಭ್ಯವಿರುವ ಉತ್ತಮ ಬಟ್ಟೆಗಳನ್ನು ಧರಿಸಬೇಕು, ಸುಗಂಧ ದ್ರವ್ಯವಿದ್ದರೆ ಉಪಯೋಗಿಸಬೇಕು. (ಅಹ್ನದ್‌, ಮುಸ್ಲಿಮ್‌, ಬುಖಾರಿ, ಅಬೂ 
ದಾವೂದ್‌, ನಸಾಈ) ಪ್ರವಾದಿ(ಸ) ಹೇಳಿರುವುದಾಗಿ ಸಲ್ಮಾನುಲ್‌ ಫಾರ್ಸಿ ಉದ್ಭರಿಸಿದ್ದಾರೆ: ಮುಸ್ಲಿಮರು ಶುಕ್ರವಾರ ಸ್ನಾನ ಮಾಡಬೇಕು, 
ಸಾಧ್ಯವಿದ್ದಷ್ಟು ಉತ್ತಮ ಬಟ್ಟೆಬರೆಗಳನ್ನು ಧರಿಸಿ, ತಲೆಗೆ ಎಣ್ಣೆ ಲೇಪಿಸಬೇಕು,-ಮನೆಯಲ್ಲಿ ಸುಗಂಧ ದ್ರವ್ಯವಿದ್ದರೆ ಅದನ್ನು ಪೂಸಬೇಕು. 
ತರುವಾಯ ಮಸೀದಿಗೆ ಹೋಗಬೇಕು. ಜನರನ್ನು ದೂಡಿ ಸರಿಸಿ ಎಡೆಯಿಂದ ನುಸುಳಿ ಹೋಗಬಾರದು. ಆ ಬಳಿಕ ಅಲ್ಲಾಹನು ಅವಕಾಶ 
ನೀಡಿರುವಷ್ಟು ಐಚ್ಛಿಕ ನಮಾರು್‌ ಮಾಡಬೇಕು. ಆ ಬಳಿಕ ಇಮಾಮ್‌ ಹೇಳಿದರೆ ಮೌನವಾಗಿರಬೇಕು. ಹೀಗೆ ಮಾಡುವವರ ಒಂದು 
ಜುಮುಅದಿಂದ ಮುಂದಿನ ಜುಮುಅದ ವರೆಗಿನ ಎಲ್ಲ ಪಾಪಗಳನ್ನು ಕ್ಷಮಿಸಲಾಗುವುದು. (ಬುಖಾರಿ, ಅಹ್ಮದ್‌) ಸರಿಸುಮಾರು ಇದೇ 


ಕಾಂಡ - 28 


62. ಅಲ್‌ ಜುಮುಅಃ 367 


ರೀತಿಯ ಇತರ ವರದಿಗಳನ್ನು ಅಬೂ ಅಯ್ಯೂಬುಲ್‌ ಅನ್ಸಾರಿ, ಅಬೂ ಹುರೈರ ನುಬೈಶತುಲ್‌ ಅದಲೀಯವರು ಪ್ರವಾದಿಯವರಿಂದ 
ಉಲ್ಲೇಖಿಸಿದ್ದಾರೆ. (ಅಹ್ಮದ್‌, ಬುಖಾರಿ, ಮುಸ್ಲಿಮ್‌, ಅಬೂದಾವೂದ್‌, ತಿರ್ಮಿದಿ ಮತ್ತು ತ್ವಬ್ರಾನಿ) ಇಬ್ನು ಅಬ್ಬಾಸ್‌(ರ) ಹೇಳುತ್ತಾರೆ: 
ಪ್ರವಾದಿ(ಸ) ಹೇಳಿದರು, 'ಇಮಾಮರು ಖುತ್ಪಾ ನೀಡುತ್ತಿರುವಾಗ ಮಾತಾಡುವವನು ಗ್ರಂಥಗಳನ್ನು ಹೊತ್ತ ಕತ್ತೆಗೆ ಸಮಾನವಾಗಿದ್ದಾನೆ. 
ಆತನೊಡನೆ ಸುಮ್ಮನಿರು ಎಂದು ಹೇಳುವಾತನಿಗೂ ಜುಮುಅದ ಪ್ರತಿಫಲ ಲಭಿಸಲಾರದು.' (ಮುಸ್ನದ್‌ ಅಹ್ನದ್‌ ) ಪ್ರವಾದಿವರ್ಯರು(ಸ) 
ಹೀಗೆ ಹೇಳಿರುವುದಾಗಿ ಅಬೂ ಹುರೈರ ವರದಿ ಮಾಡಿದ್ದಾರೆ: ಒಂದು ವೇಳೆ ನೀವು ಶುಕ್ರವಾರ ದಿನ ಖುತ್ಬಾ ನಡೆಯುತ್ತಿರುವ ಮಧ್ಯೆ 
ಮಾತಾಡುತ್ತಿರುವ ವ್ಯಕ್ತಿಯೊಡನೆ ನೀನು ಸುಮ್ಮನಿರು ಎಂದು ಹೇಳಿದರೆ- ನೀವೂ ಅನವಶ್ಯಕವಾಗಿ ವರ್ತಿಸಿದಿರಿ. (ಬುಖಾರಿ, ಮುಸ್ಲಿಮ್‌, 
ನಸಾಈ, ತಿರ್ಮಿದಿ, ಅಬೂದಾವೂದ್‌) ಸಾಮಾನ್ಯವಾಗಿ ಇದೇ ರೀತಿಯ ವರದಿಗಳನ್ನು ಇಮಾಮ್‌ ಅಹ್ಮದ್‌, ಅಬೂ ದಾವೂದ್‌ ಮತ್ತು 
ತ್ವಬ್ರಾನಿಯವರು ಅಲಿ(ರ) ಮತ್ತು ಅಬೂದರ್ದಾರಿಂದ ಉದ್ಭರಿಸಿದ್ದಾರೆ. ಆದೇ ರೀತಿ ಪ್ರವಾದಿವರ್ಯರು(ಸ) ಇಮಾಮ್‌ಗಳಿಗೆ ಸುದೀರ್ಪ 
ಉಪನ್ಯಾಸಗಳನ್ನು ಮಾಡಿ ಜನರಿಗೆ ತೊಂದರೆ ಕೊಡಬಾರದೆಂದೂ ಆದೇಶಿಸಿದ್ದರು. ಅವರು ಸಂಕ್ಷಿಪ್ತ ಖುತ್ಬಾನೀಡುತ್ತಿದ್ದರು. ನಮಾರುನ್ನೂ 
ದೀರ್ಪಗೊಳಿಸುತ್ತಿರಲಿಲ್ಲ ಜಾಬಿರ್‌ ಬಿನ್‌ ಸಮುರ ಹೇಳುತ್ತಾರೆ: ಪ್ರವಾದಿವರ್ಯರು(ಸ) ದೀರ್ಫ ಖುತ್ಬಾ ನಡೆಸಿರಲಿಲ್ಲ. ಕೆಲವು 
ಮಾತುಗಳನ್ನು ಮಾತ್ರ ಹೇಳುತ್ತಿದ್ದರು. (ಅಬೂದಾವೂದ್‌) ಅಬ್ದುಲ್ಲಾ ಬಿನ್‌ ಅಬೀ ಔಫಾ ಹೇಳುತ್ತಾರೆ. ಪ್ರವಾದಿಯವರ ನಮಾರು್‌ 
ಖುತ್ಚಾಕ್ಕಿಂತ ಸಂಕ್ಟಿಪ್ತವಾಗಿರುತ್ತಿತ್ತು. ನಮಾರು್‌ ಅದಕ್ಕಿಂತ ದೀರ್ಥವಾಗಿರುತ್ತಿತ್ತು. (ನಸಾಈ) ಅಮ್ಮಾರ್‌ ಬಿನ್‌ ಯಾಸಿರ್‌ ವರದಿ ಮಾಡುತ್ತಾರೆ: 
ಪ್ರವಾದಿ(ಸ) ಹೇಳಿದರು: ಓರ್ವರ ನಮಾರು್‌ ದೀರ್ಥ ಮತ್ತು ಖುತ್ಬಾ ಸಂಕ್ಲಿಪ್ತವಾಗಿರುವುದು ಅವರ ಧಾರ್ಮಿಕ ಪ್ರಜ್ಞೆಯ ಲಕ್ಷಣವಾಗಿದೆ. 
(ಮುಸ್ನದ್‌ ಅಹ್ನದ್‌, ಮುಸ್ಲಿಮ್‌) ಸಾಮಾನ್ಯವಾಗಿ ಇದೇ ಅರ್ಥದ ಹದೀಸನ್ನು ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ರಿಂದ ಬರ್ಗಾದ್‌ 
ಉದ್ದರಿಸಿದ್ದಾರೆ. ಪ್ರವಾದಿವರ್ಯರು(ಸ) ಜುಮುಅದ ಶಿಷ್ಟಾಚಾರಗಳನ್ನು ಜನರಿಗೆ ಹೇಗೆ ಕಲಿಸಿದ್ದರೆಂದು ಈ ವರದಿಗಳಿಂದ ನಾವು 
ಗ್ರಹಿಸಬಹುದು. ಆದ್ದರಿಂದಲೇ ಇಂದು ಜಗತ್ತಿನ ಯಾವುದೇ ಜನತೆಯ ಸಾಮೂಹಿಕ ಆರಾಧನೆಗಳಲ್ಲಿ ಕಾಣಸಿಗದ ಗಾಂಭೀರ್ಯವು ಈ 
ನಮಾರುರ್‌ನಲ್ಲಿದೆ. 

20. ಸಹಾಬಿಗಳಿಂದ ಯಾವ ರೀತಿಯ ತಪ್ಪು ಸಂಭವಿಸಿದೆಯೆಂದು ಈ ನುಡಿಯು ಹೇಳುತ್ತಿದೆ. ಒಂದು ವೇಳೆ ಈಮಾನ್‌ನ ಕೊರತೆ 
ಮತ್ತು ಪರಲೋಕಕ್ಕಿಂತ ಐಹಿಕ ಸಂಪತ್ತುಗಳ ವ್ಯಾಮೋಹವು ಪ್ರೇರಕವಾಗಿರುತ್ತಿದ್ದರೆ (ಮಆದಲ್ಲಾಹ್‌) ಆಗ ಅಲ್ಲಾಹನ ಕ್ರೋಧ ಮತ್ತು 
ಎಚ್ಚರಿಕೆಯ ಶೈಲಿಯೇ ಬೇರೆಯಾಗಿರುತ್ತಿತ್ತು. ಆದರೆ ಅಲ್ಲಿ ಅಂಥ ದೋಷವಿರಲಿಲ್ಲ ವಸ್ತುತಃ ತರಬೇತಿಯ ಕೊರತೆಯೇ ಈ ಲೋಪಕ್ಕೆ 
ಕಾರಣವಾಗಿತ್ತು. ಆದ್ದರಿಂದಲೇ ಪ್ರಥಮವಾಗಿ ಶಿಕ್ಷಕನ ಶೈಲಿಯಲ್ಲಿ ಜುಮುಅದ ಶಿಷ್ಟಾಚಾರಗಳನ್ನು ತಿಳಿಸಿ ಆ ಬಳಿಕ ತಪ್ಪನ್ನು ಎತ್ತಿ ತೋರಿಸಿ 
ಓರ್ವ ತರಬೇತಿದಾರರಂತೆ ಜುಮುಅದ ಖುತ್ಬಾ ಆಲಿಸುವುದಕ್ಕೆ ಮತ್ತು ನಮಾರುಖ್‌ ನಿರ್ವಹಿಸುವುದಕ್ಕೆ ಅಲ್ಲಾಹನ ವತಿಯಿಂದ ಸಿಗಲಿರುವ 
ಪ್ರತಿಫಲವು ಲೌಕಿಕ ವ್ಯಾಪಾರ ವಹಿವಾಟು, ಆಟ-ವಿನೋದಗಳಿಗಿಂತ ಶ್ರೇಷ್ಠವೆಂದು ಮನವರಿಕೆ ಮಾಡಿಸಲಾಗಿದೆ. 

21. ಅರ್ಥಾತ್‌, ನೈಸರ್ಗಿಕವಾಗಿ ಈ ಲೋಕದಲ್ಲಿರುವ ಜೀವನಾಧಾರ ಒದಗಿಸುವ ಎಲ್ಲ ಮೂಲಗಳಿಗಿಂತ ಅಲ್ಲಾಹನೇ ಶ್ರೇಷ್ಠ 
ಅನ್ನದಾತನಾಗಿದ್ದಾನೆ. ಈ ರೀತಿಯ ನುಡಿಗಳು ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಬಂದಿದೆ. ಕೆಲವೆಡೆಗಳಲ್ಲಿ ಅಲ್ಲಾಹ್‌ ಅಹ್ನನುಲ್‌ ಖಾಲಿಕೀನ್‌- 
"ಅತ್ಯುತ್ತಮ ಸೃಷ್ಟಿಕರ್ತ' ಎಂದು ಹೇಳಿದೆ. ಕೆಲವೆಡೆಗಳಲ್ಲಿ ಖೈರುಲ್‌ ಗಾಫಿರೀನ್‌- ಅತ್ಯುತ್ತಮ ಪಾಪವಿಮೋಚಕನೆಂದು ಹೇಳಿದೆ. 
ಕೆಲವೆಡೆಗಳಲ್ಲಿ ಖೈರುರ್ರಾಹಿಮೀನ್‌- ಉತ್ತಮ ಅನುಗ್ರಹದಾತನೆಂದರೆ ಕೆಲವೆಡೆಗಳಲ್ಲಿ ಖೈರುನ್ನಾಸಿರೀನ್‌ ಉತ್ತಮ ಸಹಾಯಕನೆಂದು 
ಹೇಳಿದೆ. ಈ ಎಲ್ಲ ಕಡೆಗಳಲ್ಲಿ ಅನ್ನದಾತ, ಸೃಷ್ಟಿ ಅನುಗ್ರಹ, ಸಹಾಯ ಇತ್ಯಾದಿಗಳನ್ನು ಸೃಷ್ಟಿಗಳಿಗೆ ಆಲಂಕಾರಿಕವಾಗಿ ಜೋಡಿಸಲಾಗಿದೆ. 
ಅದರ ತಾಶ್ಟ್ಚರ್ಯ ಹೀಗಿದೆ: ಈ ಲೋಕದಲ್ಲಿ ನಿಮಗೆ ವೇತನ ಅಥವಾ ಆಹಾರ ನೀಡುವ ಬೇರೆ ಯಾರಾದರೂ ಇರಬಹುದು, ಅಥವಾ 
ತಮ್ಮ ನೈಪುಣ್ಯ ಮತ್ತು ಶ್ರಮದಿಂದ ಏನಾದರೂ ನಿರ್ಮಿಸುವವರೂ ಇರಬಹುದು ಅಥವಾ ಇತರರ ಲೋಪದೋಷಗಳನ್ನು ಕ್ಷಮಿಸಿ, 
ಕನಿಕರದಿಂದ ಅವರಿಗೆ ಸಹಾಯ ಮಾಡುವವರೂ ಇರಬಹುದು. ಈ ರೀತಿಯಲ್ಲಿರುವ ಎಲ್ಲರಿಗಿಂತ ಅಲ್ಲಾಹನೇ ಅತ್ಯುತೃಷ್ಟ ಅನ್ನದಾತ, 
ಸೃಷ್ಟಿಕರ್ತ, ಅನುಗ್ರಹದಾತ ಮತ್ತು ಸಹಾಯಕನಾಗಿದ್ದಾನೆ. 


ಕಾಂಡ - 28 


63. ಅಲ್‌ ಮುನಾಫಿಕೂನ್‌ 


ಹೆಸರು 

ಈ ಅಧ್ಯಾಯದ ಹೆಸರನ್ನು ದ್ರಿ aah ನ 13} ಎಂಬ ಮೊದಲ ವಚನದ ನುಡಿಯಿಂದ ಆರಿಸಲಾಗಿದೆ. ಇದು 
ಈ ಅಧ್ಯಾಯದ ಹೆಸರೂ ಆಗಿದೆ. ವಿಷಯವೂ ಆಗಿದೆ. ಏಕೆಂದರೆ ಇದರಲ್ಲಿ ಮುನಾಫಿಕ್‌(ಕಪಟ ವಿಶ್ವಾಸಿ)ಗಳ ಕುರಿತು 
ಪರಾಮರ್ಶಿಸಲಾಗಿದೆ. 
ಅವತೀರ್ಣ ಕಾಲ 

ನಾವು ಮುಂದೆ ವಿವರಿಸಲಿರುವಂತೆ ಬನೂ ಮುಸ್ತಲಿಕ್‌ ಯುದ್ಧ ಮುಗಿದು ಪ್ರವಾದಿವರ್ಯರು(ಸ) ಮರಳುತ್ತಿರುವಾಗ 
ದಾರಿ ಮಧ್ಯದಲ್ಲಿ ಅಥವಾ ಮದೀನಕ್ಕೆ ತಲುಪಿದ ಕೂಡಲೇ ಈ ಅಧ್ಯಾಯ ಅವತೀರ್ಣವಾಗಿದೆ. ಬನೂ ಮುಸ್ತಲಿಕ್‌ ಯುದ್ಧವು 
ಹಿಜರಿ 6ನೇ ವರ್ಷದ ಶಅಬಾನ್‌ ತಿಂಗಳಲ್ಲಿ ನಡೆದಿತ್ತೆಂದು ಅನ್ನೂರ್‌ ಅಧ್ಯಾಯದ ವ್ಯಾಖ್ಯಾನದಲ್ಲಿ ಲ್ಲಿನಾವು ಸೂಚಿಸಿದ್ದೇವೆ. ಹೀಗೆ 
ಈ ಅಧ್ಯಾ ಯದ ಅವತೀರ್ಣ ಕಾಲವು ಸುಸ್ಪಃ ಷ್ನವಾಗುತ್ತದೆ. 
ಹಿನ್ನೆಲೆ 

ಈ ಅಧ್ಯಾಯವು ಅವತೀರ್ಣವಾದ ನಿರ್ದಿಷ್ಟ ಘಟನೆಯನ್ನು ವಿವರಿಸುವುದಕ್ಕಿಂತ ಮುಂಚೆ ಮದೀನಾದ ಕಪಟ ವಿಶ್ವಾಸಿಗಳ 
ಇತಿಹಾಸವನ್ನೊಮ್ಮೆ ಅವಲೋಕಿಸಬೇಕಾಗಿದೆ. ಯಾಕೆಂದರೆ ಆ ಘಟನೆಯು ಆಕಸ್ಥಿಕವಾಗಿರಲಿಲ್ಲ. ಅದರ ಹಿಂದೆ ನಡೆದ 
ಘಟನಾವಳಿಗಳ ಪರಿಣಾಮವಾಗಿ ಕೊನೆಗೆ ಈ ಪರಿಸ್ಥಿತಿಗೆ ತಲುಪಿತ್ತು. 

ಪ್ರವಾದಿವರ್ಯರು(ಸ) ಮದೀನಕ್ಕೆ ತಲುಪುವುದಕ್ಕಿಂತ ಮುಂಚೆ ಔಸ್‌ ಮತ್ತು ಖರ್ರುಜ್‌ ಗೋತ್ರಗಳು ಪರಸ್ಪರ 
ಅಂತಃಲಹಗಳಿಂದ ರೋಸಿ ಹೋಗಿ ಖರ್ರುಜ್‌ ಗೋತ್ರದ ಮುಖಂಡ ಅಬ್ದುಲ್ಲಾ ಬಿನ್‌ ಉಬ್ಬೆ ಬಿನ್‌ ಉಬೈಬಿನ್‌ ಸಲೂಲ್‌ 
ಎಂಬಾತನನ್ನು ತಮ್ಮ ನಾಯಕನಾಗಿ ಸ್ವೀಕರಿಸುವ ಮಟ್ಟಕ್ಕೆ ತಲುಪಿದ್ದರು. ಅವನನ್ನು ತಮ್ಮ ರಾಜನಾಗಿ ವಡ ಅಧಿಕೃತವಾಗಿ 
ಅವನ ಪಟ್ಟಾಭಿಷೇಕ ಸಮಾರಂಭವನ್ನು ಜರಗಿಸಲಿಕ್ಕಾಗಿ ಕಿರೀಟವನ್ನೂ ತಯಾರಿಸಿದ್ದರು. ಮುಹಮ್ಮದ್‌ ಬಿನ್‌ ಇಸ್ಟಾಕ್‌ ಹೇಳುತ್ತಾರೆ: 
ಅವರ ಹಿರಿತನದ ಬಗ್ಗೆ ಖರ್ರುಜ್‌ ಗೋತ್ರಕ್ಕೆ ಸಂಪೂರ್ಣ ಸಹಮತವಿತ್ತು. ಅದಕ್ಕಿಂತ ಮುಂಚೆ ಔಸ್‌ ಮತ್ತು ಖರ್ರುಜ್‌ 
ಗೋತ್ರಗಳು ಒಬ್ಬನೇ ನಾಯಕನ ಅಧೀನದಲ್ಲಿ ಸಂಘಟಿತರಾಗಿರಲಿಲ್ಲ. (ಇಬ್ನು ಹಿಶಾಮ್‌ ಭಾಗ-2, ಪುಟ-234) 

ಈ ಸಂದರ್ಭದಲ್ಲಿಯೇ ಇಸ್ಲಾಮಿನ ಪ್ರಚಾರವು ಮದೀನಕ್ಕೆ ತಲುಪಿ ಖರ್ರುಜ್‌ ಗೋತ್ರದ ಅನೇಕ ಗಣ್ಯರು ಇಸ್ಲಾಮ್‌ 
ಸ್ವೀಕರಿಸಲಾರಂಭಿಸಿದ್ದರು. ವಲಸೆಗಿಂತ ಮುಂಚೆ ದ್ವಿತೀಯ ಅಕಬಾ ಒಪ್ಪಂದದ ವೇಳೆಯಲ್ಲಿ ಪ್ರವಾದಿವರ್ಯರನ್ನು ಮದೀನಕ್ಕೆ 
ಆಹ್ವಾನಿಸಿದಾಗ ಅಬ್ಬಾಸ್‌ ಬಿನ್‌ ಉಬಾದತ್‌ ಬಿನ್‌ ನದ್ಗತುಲ್‌ ಅನ್ಸಾರಿಯವರು, ಆ ಆಮಂತ್ರಣ ಮತ್ತು ಒಪ್ಪಂದದಲ್ಲಿ ಅಬ್ದುಲ್ಲಾ 
ಬಿನ್‌ ಉಬ್ಬೆ ಬಿನ್‌ ಸಲೂಲ್‌ನನ್ನೂ ಸೇರಿಸಿ ಆ ಮೂಲಕ ಮದೀನಾವನ್ನು ಸರ್ವಾಂಗೀಕೃತ ಇಸ್ಲಾಮೀ ಕೇಂದ್ರಗೊಳಿಸಲಿಕ್ಕಾಗಿ 
ಸ್ವಲ್ಪ ಮುಂದೂಡುವಂತೆ ವಿನಂತಿಸಿದ್ದರು. ಆದರೆ ಒಪ್ಪಂದಕ್ಕೆ ಸನ್ನ: ದ್ದರಾಗಿದ್ದ ಪ್ರತಿನಿಧಿ ತಂಡವು ಈ ಬೇಡಿಕೆಗೆ ಮಹತ್ವ ನೀಡಲಿಲ್ಲ, 
ಆ ತಂಡದಲ್ಲಿ ಉಭಯ ಗೋತ್ರಗಳ 70 ಮಂದಿಯಿದ್ದರು. ಏನೇ ಅಪಾಯ ಬಂದರೂ ಪ್ರ ಪ್ರವಾದಿಯವರನ್ನು, ಮದೀನಕ್ಕೆ 
ಆಹ್ಹಾನಿಸಲು ತೀರ್ಮಾನಿಸಿದರು. (ಇಬ್ನು ಹಿಶಾಮ್‌, ಇಸ ಪುಟ:89) ಈ ಘಟನೆಯ ವಿವರಗಳನ್ನು ನಾವು ಅನ್ಸಾಲ್‌ 
ಅಧ್ಯಾಯದ ಮುನ್ನುಡಿಯಲ್ಲಿ ನೀಡಿದ್ದೇವೆ. 

ಅನಂತರ ಪ್ರವಾದಿವರ್ಯರು(ಸ) ಮದೀನಕ್ಕೆ ತಲುಪಿದಾಗ ಅನ್ಲಾರರ ಪ್ರತಿಯೊಂದು ಮನೆಯಲ್ಲಿಯೂ ಇಸ್ಲಾಮ್‌ 
ಪ್ರಭಾವ ಬೀರಿತ್ತು. ಇದರಿಂದಾಗಿ ಇಬ್ನು ಉಬ್ಬೆಯ್ಯ್‌ ಸಂಪೂರ್ಣ ಅಸಹಾಯಕನಾದನು. ತನ್ನ ನಾಯಕತ್ವವನ್ನು ಉಳಿಸಲಿಕ್ಕಾಗಿ 
ಸ್ವತಃ ಮುಸ್ಲಿಮನಾಗುವ ಹೊರತು ಅವನಿಗೆ ಬೇರೆ ಯಾವ ದಾರಿಯೂ ಕಾಣಿಸಲಿಲ್ಲ. ಅದರಂತೆ ಆತನು ಎರಡೂ ಗೋತ್ರ ಗಳ 


ವ 


ಕಾಂಡ - 28 


63. ಅಲ್‌ ಮುನಾಫಿಕೂನ್‌ 369 


ಅನೇಕ ಮುಖಂಡರು ಮತ್ತು ತನ್ನ ಹಿಂಬಾಲಕರೊಂದಿಗೆ ಇಸ್ಲಾಮ್‌ ಸ್ವೀಕರಿಸಿದನು. ಆದರೂ ಅವರೆಲ್ಲರ ಮನಸ್ಸುಗಳು ಹೊತ್ತಿ 
ಉರಿಯುತ್ತಿದ್ದುವು. ವಿಶೇಷತಃ ಇಬ್ನು ಉಬೈಗೆ ಪ್ರವಾದಿವರ್ಯರು ತಮ್ಮ ರಾಜಪಟ್ಟವನ್ನು ಕಸಿದುಕೊಂಡರೆಂಬ ಬೇಸರವಿತ್ತು. 
ಅವನ ಕಾಪಟ್ಯ ಮತ್ತು ರಾಜಪಟ್ಟ ಕಳೆದುಕೊಂಡ ವ್ಯಥೆಯು ಹಲವು ವರ್ಷಗಳ ಕಾಲ ನಾನಾ ರೂಪಗಳಲ್ಲಿ ಪ್ರತ್ಯಕ್ಷವಾಯಿತು. 
ಆದರೆ ಬಾಹ್ಯವಾಗಿ ಅವನ ನಡವಳಿಕೆ ಹೀಗಿತ್ತು: ಪ್ರವಾದಿವರ್ಯರು(ಸೆ) ಜುಮುಆ ಖುತ್‌ಬಾ ನೀಡಲಿಕ್ಕಾಗಿ ಆಸೀನರಾದಾಗ 
ಅವನು ಎದ್ದು ನಿಂತು ಹೇಳುತ್ತಿದ್ದ: ಓ ಜನರೇ, ಇದೋ ದೇವ ಪ್ರವಾದಿಯು ನಿಮ್ಮ ಮದ್ಯೆ ಇದ್ದಾರೆ. ಅವರ ಮೂಲಕ 
ಅಲ್ಲಾಹನು ನಿಮಗೆ ಶ್ರೇಯೋಭಿವೃದ್ಧಿಯನ್ನು ನೀಡಿದ್ದಾನೆ. ಅವರು ಹೇಳುವ ಮಾತುಗಳನ್ನು ಚೆನ್ನಾಗಿ ಆಲಿಸಿರಿ ಮತ್ತು ಪಾಲಿಸಿರಿ. 
(ಇಬ್ನು ಹಿಶಾಮ್‌ ಭಾಗ-1, ಪುಟ-111) ಇನ್ನೊಂದೆಡೆಯಲ್ಲಿ ಆತನ ಕಪಟ ವಿಶ್ವಾಸದ ಮುಖವಾಡವು ದಿನೇ ದಿನೇ ಹರಿದು 
ಚಿಂದಿಯಾಗುತ್ತಿತ್ತು. ಆತನಿಗೆ ಮತ್ತು ಆತನ ಚೇಲರಿಗೆ ಇಸ್ಲಾಮ್‌ ಮತ್ತು ಪ್ರವಾದಿವರ್ಯರೊಡನೆ ಕಟುವೈರವಿದೆಯೆಂಬ ಸತ್ಯವು 
ಎಲ್ಲ ಮುಸ್ಲಿಮರಿಗೂ ಮನವರಿಕೆಯಾಯಿತು. 
ಒಮ್ಮೆ ಪ್ರವಾದಿಯವರು ದಾರಿಯಲ್ಲಿ ಹಾದು ಹೋಗುತ್ತಿದ್ದಾಗ ಇಬ್ನು ಉಬ್ಬೆಯ್ಯ್‌ ಅವರೊಡನೆ ಅವಮರ್ಯಾದೆಯಿಂದ 
ವರ್ತಿಸಿದ. ಪ್ರವಾದಿವರ್ಯರು(ಸ) ಆ ಕುರಿತು ಸಆ್‌ದ್‌ ಬಿನ್‌ ಉಬಾದರೊಡನೆ ಅಸಮಾಧಾನ ವ್ಯಕ್ತಪಡಿಸಿದಾಗ ಅವರು 
ಹೇಳಿದರು: ಪ್ರವಾದಿವರ್ಯರೇ। ನೀವು ಆತನೊಡನೆ ಸ್ವಲ್ಪ ಔದಾರ್ಯ ತೋರಿಸಿರಿ. ನಿಮ್ಮ ಆಗಮನಕ್ಕಿಂತ ಮುಂಚೆ ನಾವು 
ಆತನಿಗೆ ರಾಜಕಿರೀಟ ಸಿದ್ಧ ಪಡಿಸಿದ್ದೆವು. ನೀವು ಆತನ ರಾಜಪಟ್ಟವನ್ನು ಕಸಿದುಕೊಂಡಿರುವಿರೆಂದು ಈಗ ಅವನ ಭಾವನೆಯಾಗಿದೆ. 
(ಇಬ್ನು ಹಿಶಾಮ್‌ ಭಾಗ-2, ಪುಟ-237-238) 
ಬದ್ರ್‌ ಯುದ್ಧದ ಬಳಿಕ ಬನೂ ಕೈನುಕಾಆ್‌ ಎಂಬ ಯಹೂದಿ ಗೋತ್ರವು ಒಪ್ಪಂದವನ್ನು ಉಲ್ಲಂಘಿಸಿ ಯಾವುದೇ 
ಪ್ರಚೋದನೆಯಿಲ್ಲದೆ ಘರ್ಷಣೆಗಿಳಿದಾಗ ಪ್ರವಾದಿವರ್ಯರು(ಸ) ಅವರ ವಿರುದ್ಧ ಯುದ್ಧ ಸಿದ್ಧತೆ ನಡೆಸಿದರು. ಆ ವೇಳೆ ಅವರ 
ರಕ್ಷಣೆಗೆ ಹೊರಟ ಇಬ್ನು ಉಬ್ಬೆ ಪ್ರವಾದಿವರ್ಯರ ಸೇನಾ ಕವಚವನ್ನು ಹಿಡಿದು ಹೀಗೆಂದ: ಇದೋ ಯಾವುದೇ ವೈರಿಯನ್ನು 
ಎದುರಿಸಬಲ್ಲ 700 ಯೋಧರು ನನ್ನ ಜತೆಯಿದ್ದಾರೆ. ಇಂದು ಒಂದೇ ದಿನದಲ್ಲಿ ನೀವು ಅವರ ಕಥೆ ಮುಗಿಸಬಯಸುತ್ತೀರಾ? 
ಆದರೆ ಅಲ್ಲಾಹನಾಣೆ! ನನ್ನ ಮಿತ್ರ ಗೋತ್ರವನ್ನು ಕ್ಷಮಿಸದಿದ್ದರೆ ನಾನು ನಿಮ್ಮನ್ನು ಬಿಡಲಾರೆ. (ಇಬ್ನು ಹಿಶಾಮ್‌ ಭಾಗ-3, 
ಪುಟ: 51-52) 
ಉಹುದ್‌ ಯುದ್ಧವೇಳೆಯಲ್ಲಿ ಈತ ಸ್ಪಷ್ಟ ದ್ರೋಹವೆಸಗಿದ. ನಿರ್ಣಾಯಕ ಹಂತದಲ್ಲಿ ತನ್ನ 300 ಮಂದಿ ಸಂಗಾತಿಗಳನ್ನು 
ಕರೆದುಕೊಂಡು ರಣರಂಗದಿಂದ ಹಿಂತಿರುಗಿ ಹೋದನು. ಅದು ಮೂರು ಸಾವಿರ ಕುರೈಶ್‌ ಯೋಧರು ಮದೀನಾದ ಆಕ್ರಮಣ 
ನಡೆಸಿದ ಸಂದರ್ಭವಾಗಿತ್ತು. ಇದರಿಂದಲೇ ಅದೆಂಥ ಬಿಕ್ಕಟ್ಟಿನ ಪರಿಸ್ಥಿತಿಯಾಗಿತ್ತೆಂದು ಊಹಿಸಬಹುದು. ಅವರನ್ನು ಎದುರಿಸ 
. ಹೊರಟ ಪ್ರವಾದಿವರ್ಯರ ಸೇನೆಯಲ್ಲಿ ಕೇವಲ 1000 ಸೈನಿಕರಿದ್ದರು. ಆ ಒಂದು ಸಾವಿರದಿಂದ 300 ಮಂದಿಯನ್ನು ಮರಳಿ 
. ಕರೆದೊಯ್ದಾಗ ಪ್ರವಾದಿವರ್ಯರು ಕೇವಲ 700 ಯೋಧರಿಂದ 3000 ಯೋಧರ ಸೇನೆಯನ್ನು ಎದುರಿಸಬೇಕಾಯಿತು. 
ಈ ಘಟನೆಯ ಬಳಿಕ ಈತನು ಕಪಟ ವಿಶ್ವಾಸಿಯೆಂದು ಮದೀನದ ಸಾಮಾನ್ಯ ಮುಸ್ಲಿಮನಿಗೂ ಮನವರಿಕೆಯಾಯಿತು. 
ಹಾಗೆಯೇ ಕಾಪಟ್ಯದಲ್ಲಿ ಅವನ ಸಹಭಾಗಿಗಳಾಗಿದ್ದ ಸಂಗಾತಿಗಳು ಗುರುತಿಸಲ್ಪಟ್ಟರು. ಈ ಹಿನ್ನೆಲೆಯಲ್ಲಿ ಉಹುದ್‌ ಯುದ್ಧದ 
ಬಳಿಕದ ಮೊದಲ ಶುಕ್ರವಾರ ಪ್ರವಾದಿವರ್ಯರು ಖುತ್ಸಾ ನೀಡುವುದಕ್ಕಿಂತ ಮುಂಚೆ ಈ ಆಸಾಮಿ ಎದ್ದುನಿಂತು ತನ್ನ ಮುಂದಿನ 
-ಉಪನ್ಯಾಸಕ್ಕಾಗಿ ಎದ್ದು ನಿಂತಾಗ ಜನರು ಅವನ: ಬಟ್ಟೆ ಹಿಡಿದೆಳೆದು ಹೀಗೆಂದರು: ಕುಳಿತುಕೋ, ಆ ಮಾತುಗಳನ್ನು ಹೇಳುವ 
: ಯೋಗ್ಯತೆ ನಿನಗಿಲ್ಲ. ಇದು ಮದೀನದಲ್ಲಿ ಇಬ್ನು ಉಬೈಯನ್ನು ನಿಂದಿಸಿದ ಮೊದಲ ಸಂದರ್ಭವಾಗಿತ್ತು. ಇದರಿಂದ ಕುಪಿತನಾದ 
ಆತ ಜನರ ಮೇಲಿಂದ ನೆಗೆಯುತ್ತಾ ಮಸೀದಿಯಿಂದ ಹೊರಟುಹೋದ. ಮಸೀದಿಯ ಬಾಗಿಲ ಬಳಿಯಿದ್ದ ಕೆಲವು ಅನ್ಲಾರರು 
; ಅವನೊಡನೆ ಹೇಳಿದರು: 'ಇದೇನು ಮಾಡುತ್ತಿರುವಿರಿ? ನೀವು ಮರಳಿ ಹೋಗಿ ಪ್ರವಾದಿವರ್ಯರೊಡನೆ ಕ್ಷಮೆಯಾಚಿಸಿರಿ.'' 
ಆತನು ಸಿಟ್ಟಿನಿಂದ ಹೀಗೆಂದ: ನನಗೆ ಅವರೊಡನೆ ಕ್ಷಮ ಯಾಚಿಸುವ ಮನಸ್ಸಿಲ್ಲ. (ಇಬ್ನು ಹಿಶಾಮ್‌, ಭಾಗ-3, ಪುಟ-111) 
ಅನಂತರ ಹಿಜರಿ 4ರಲ್ಲಿ ಬನೂ ನರೀರ್‌ ಯುದ್ಧ ಬಂತು. ಆ ಸಂದರ್ಭದಲ್ಲಿ ಆತ ಮತ್ತು ಆತನ ಸಂಗಡಿಗರು ಮತ್ತಷ್ಟು 
ಬಹಿರಂಗವಾಗಿ ಇಸ್ಲಾಮಿನ ವಿರುದ್ಧ ವೈರಿಗಳಿಗೆ ನೆರವಾದರು. ಒಂದೆಡೆಯಲ್ಲಿ ಪ್ರವಾದಿ(ಸ) ಮತ್ತು ಅವರ ತ್ಯಾಗಿವರ್ಯರಾದ 


ಕಾಂಡ - 28 


370 ತಪ್ಪೀಮುಲ್‌ ಕುರ್‌ಆನ್‌, 


ಸಂಗಾತಿಗಳು ಆ ಯಹೂದಿ ವೈರಿಗಳ ವಿರುದ್ಧ ಯುದ್ಧ ಸಿದ್ಧತೆ ನಡೆಸುತ್ತಿದ್ದರು. ಇನ್ನೊಂದೆಡೆಯಲ್ಲಿಕಪಟ ವಿಶ್ವಾಸಿಗಳು ವೈರಿಗಳಿಗೆ 
ನಾವು ನಿಮ್ಮ ಜೊತೆಯಿದ್ದೇವೆ. ನೀವು ಯುದ್ಧ ಮಾಡಬೇಕಾದ ಪ್ರಸಂಗ ಬಂದರೆ ನಾವು ನಿಮಗೆ ಸಹಾಯ ಮಾಡುತ್ತೇವೆ. 
ನಿಮ್ಮನ್ನು ಹೊರ ಹಾಕಿದರೆ ನಾವು ನಿಮ್ಮೊಂದಿಗೆ ಹೊರಡುತ್ತೇವೆ ಎಂಬ ಗುಪ್ಪ ಸಂದೇಶ ಕಳುಹಿಸುತ್ತಿದ್ದರು. ಅಲ್‌ ಹಶ್ರ್‌ ಅಧ್ಯಾಯ 
ದಲ್ಲಿ ಸ್ಪಷ್ಟಪಡಿಸಿರುವಂತೆ ಈ ಪಿತೂರಿಯನ್ನು ಅಲ್ಲಾಹನೇ ಭಂಗಗೊಳಿಸಿದನು:" : 

ಇಬ್ನು ಉಬೈ ಮತ್ತು ಸಂಗಡಿಗರ ಮುಖವಾಡವು ಈ ರೀತಿ ಹರಿದು ಚಿಂದಿಯಾದರೂ ಪ್ರವಾದಿವರ್ಯರು ಅವರೊಂದಿಗೆ 
ಉದಾರ ನೀತಿ ಕೈಗೊಂಡದ್ದೇಕೆ? ಅದರ ಕಾರಣ ಹೀಗಿದೆ: ಕಪಟ ವಿಶ್ವಾಸಿಗಳ ಬಹುದೊಡ್ಡ ತಂಡವು ಆತನ ಜತೆಯಲ್ಲಿತ್ತು. ಔಸ್‌ 
ಮತ್ತು ಖರ್ರುಜ್‌ನ ಅನೇಕ ಗಣ್ಯರು ಆತನನ್ನು ಬೆಂಬಲಿಸುತ್ತಿದ್ದರು. ಉಹುದ್‌ ಯುದ್ಧ ವೇಳೆಯಲ್ಲಿ ವ್ಯಕ್ತವಾದಂತೆ ಮದೀನದ 
ನಿವಾಸಿಗಳಲ್ಲಿ ಕನಿಷ್ಠ 1/3 ಮಂದಿ ಆತನ ಜತೆಯಲ್ಲಿದ್ದರು. ಈ ಪರಿಸ್ಥಿತಿಯಲ್ಲಿ ಬಾಹ್ಯವೈರಿಗಳೊಡನೆ ಹೋರಾಡುತ್ತಿರು ವಾಗ 
ಈ ಆಂತರಿಕ ವೈರಿಗಳೊಡನೆಯೂ ಸಂಘರ್ಷವು ಯಾವ ದೃಷ್ಟಿಯಿಂದಲೂ ಸೂಕ್ತವಾಗಿರಲಿಲ್ಲ ಆದ್ದರಿಂದಲೇ, ಆತನ 
ವಿಶ್ವಾಸವಾದವನ್ನು ಬಾಹ್ಯವಾಗಿಯೇ ಪರಿಗಣಿಸಿ ಆತನೊಡನೆ ವ್ಯವಹರಿಸಿದರು. ಅದಲ್ಲದೆ ಅವರು ಸತ್ಯವನ್ನು ಬಹಿರಂಗವಾಗಿ 
ನಿರಾಕರಿಸಿ ವಿಶ್ವಾಸಿಗಳ ವಿರುದ್ಧ ಕಾದಾಟಕ್ಕೆ ತೊಡಗಿರಲಿಲ್ಲ. ಅಥವಾ ಯುದ್ಧ ರಂಗದಲ್ಲಿ ಬಹಿರಂಗವಾಗಿ ವೈರಿಗಳಿಗೆ ನೆರವಾಗುವಷ್ಟು 
ಪ್ರಬಲರು ಮತ್ತು ಧೈರ್ಯಶಾಲಿಗಳಾಗಿರಲಿಲ್ಲ. ಬಾಹ್ಯ ನೋಟಕ್ಕೆ ಆತನಿಗೆ ಒಂದು ಸಶಕ್ತ ತಂಡವಿದ್ದರೂ ಆಂತರಿಕವಾಗಿ ಅದಕ್ಕೆ 
ಅಲ್ಲಾಹನು ಹಶ್ರ್‌ ಅಧ್ಯಾಯದಲ್ಲಿ (12-14) ಚಿತ್ರಿಸಿ ತೋರಿಸಿದ ದೌರ್ಬಲ್ಯವಿತ್ತು. ಆದ್ದರಿಂದ ಮುಸ್ಲಿಮರೆಂದು ನಟಿಸುವುದೇ 
ಉತ್ತಮವೆಂದು ಅವರು ಭಾವಿಸಿದ್ದರು. ಅವರು ಮಸೀದಿಗೆ ಬರುತ್ತಿದ್ದರು. ನಮಾರು್‌ ಮಾಡುತ್ತಿದ್ದರು. ರುಕಾತನ್ನು ಕೊಟ್ಟು 
ಬಿಡುತ್ತಿದ್ದರು. ವಸ್ತುತಃ ಅವರು ವಿಶ್ವಾಸದ ಕುರಿತು ನೈಜ ಮುಸ್ಲಿಮರು ಹೇಳಬೇಕಾಗಿಲ್ಲದ ದೊಡ್ಡ ದೊಡ್ಡ ಮಾತುಗಳನ್ನು 
ಹೇಳುತ್ತಿದ್ದರು. ಅವರ ಕಪಟ ವರ್ತನೆಗಳಿಗೆ ಅವರಲ್ಲಿ ಸಾವಿರಾರು ಸುಳ್ಳು ನೆಪಗಳಿದ್ದುವು. ಆ ಮೂಲಕ. ಅವರು ತಮ್ಮ 
ಗೋತ್ರಜರಾದ ಅನ್ಸಾರರನ್ನು ನಾವು ನಿಮ್ಮ ಕೂಟದಲ್ಲಿರುವೆವೆಂದು ವಂಚಿಸಲು ಪ್ರ ಯತ್ನಿಸುತ್ತಿದ್ದರು. ಈ ತಂತ್ರಗಳಿಂದ ಅವರು 
ಅನ್ಲಾರರ ಭ್ರಾತೃತ್ವ ಭಯದ ಹೊರ ಹೋದರೆ ಆಗಬಹುದಾದ ನಷ್ಟವನ್ನು ತಪಿಸಿದ್ದರು. ಹಾಗೆಯೇ ನಿರ್ಣಾಯಕ 
ಪರಿಸ್ಥಿತಿಗಳಲ್ಲಿ ಆ ಭ್ರಾತೃತ್ವವಲಯದಲ್ಲಿಸೇರಿ ಉಪದ್ರವಿಸಲು ದೊರೆಯುವ ಎಲ್ಲಸಂದರ್ಭಗಳನ್ನೂ ಅವರು ಬಳಸಿಕೊಂಡರು. 

ಈ ಕಾರಣಗಳಿಂದಾಗಿ ಅಬ್ದುಲ್ಲಾ ಬಿನ್‌ ಉಬೈ ಮತ್ತು ಆತನ ಕಪಟ ಅನುಯಾಯಿಗಳಿಗೆ ಬನೂ ಮುಸ್ತಲಿಕ್‌ ಯುದ್ಧಕ್ಕೆ 
ಪ್ರವಾದಿಯವರ ಜತೆಯಲ್ಲಿ ಹೋಗುವ ಅವಕಾಶ ಲಭಿಸಿತು. ಅಂದು ಅವರು ಮುಸ್ಲಿಮರ ಒಗ್ಗಟ್ಟನ್ನು ಮುರಿಯುವ 2 ಮಹಾ 
ಹಿತೂರಿಗಳನ್ನು ಏಕ ಕಾಲದಲ್ಲಿ ಮಾಡಿದರು. ಆದರೆ ಪವಿತ್ರ ಕುರ್‌ಆನಿನ ಶಿಕ್ಷಣ ಮತ್ತು ಪ್ರವಾದಿವರ್ಯರ ಸಹವಾಸದಿಂದ 
ಸತ್ಯವಿಶ್ವಾಸಿಗಳಿಗೆ ಲಭಿಸಿದ್ದ ಅತ್ಯುತ್ತಮ ತರಬೇತಿಯಿಂದಾಗಿ ಈ ಎರಡು ಗಂಡಾಂತರಗಳನ್ನು ಸಕಾಲದಲ್ಲಿ ನಿವಾರಿಸಲಾಯಿತು. 
ಕಪಟ ವಿಶ್ವಾಸಿಗಳೇ ಸ್ವತಃ ಅಪಮಾನಿತರಾದರು. ಆ ಕುರಿತು ಒಂದು ಪಿತೂರಿಯನ್ನು ಅನ್ನೂರ್‌ ಅಧ್ಯಾಯದಲ್ಲಿ ತಿಳಿಸಲಾಗಿತ್ತು. 
ಎರಡನೆಯ. ಪಿತೂರಿಯನ್ನು ಈ ಅಧ್ಯಾಯದಲ್ಲಿ . ಪ್ರಸ್ತಾಪಿಸಲಾಗಿದೆ. 

ಈ ಘಟನೆಯನ್ನು ಬುಖಾರಿ, ಮುಸ್ಲಿಮ್‌, ಅಹ್ನೆದ್‌, ನಸಾಶೂ, ME ತಬ್ರಾನಿ, ಇಬ್ನು ಮರ್ದೂಯ, 
ಅಬ್ದುಲ್‌ ರರಭಾಕ್‌, ಇಬ್ನು ಜರೀರ್‌, ತಬ್ರಿ, ಇಬ್ನು ಮಸ್‌ವೂದ್‌, ಮುಹಮ್ಮದ್‌ ಬಿನ್‌ ಇಸ್ಟಾಕ್‌ ಮುಂತಾದವರು ವಿವಿಧ 
ಮೂಲಗಳಿಂದ ಉದ್ದರಿಸಿದ್ದಾರೆ: ಕೆಲವು ವರದಿಗಳಲ್ಲಿ ಅದು ಯಾವ ಸಂದರ್ಭದಲ್ಲಿ ನಡೆದಿದೆಯೆಂದು ಹೇಳಿಲ್ಲ ಕೆಲವು 
ವರದಿಗಳು ಅದು ತಬೂಕ್‌ ಯುದ್ಧದಲ್ಲಿ ನಡೆದಿದೆಯೆಂದು ತಿಳಿಸಿವೆ. ಆದರೆ 'ಅದು ಬನೂ ಮುಸ್ತಲಿಕ್‌ ಯುದ್ಧದ ವೇಳೆ 
ನಡೆದಿದೆಯೆಂಬ ಕುರಿತು ಇತಿಹಾಸಜ್ಜರಲ್ಲಿ ಸಹಮತವಿದೆ. ಆ ಎಲ್ಲ ವರದಿಗಳನ್ನು ಜೋಡಿಸಿದಾಗ ಘಟನೆಯ ವಿವರಗಳನ್ನು 
ಹೀಗೆ ಸಂಕ್ಷೇಪಿಸಬಹುದು. ಬನೂ ಮುಸ್ತಲಿಕ್‌ರನ್ನು ಸೋಲಿಸಿದ ಬಳಿಕ ಮುರ್ಯಸ ಎಂಬ ಬಾವಿಯ ಸಮೀಪದ ಜನವಾಸವಿದ್ದ 
ಊರಿನಲ್ಲಿ. ಇಸ್ಲಾಮೀ ಸೇನೆಯು ಬೀಡು ಬಿಟ್ಟಿತ್ತು. ಹಠಾತ್ತನೆ ನೀರಿಗಾಗಿ ಇಬ್ಬರಲ್ಲಿ ಜಗಳವಾಯಿತು. ಅವರಲ್ಲಿ ಜಿಹ್‌ಜಾಹ್‌ 
ಬಿನ್‌ ಮಸ್‌ವೂದ್‌ ಗಿಫಾರಿ ಎಂಬಾತನು ಉಮರ್‌ರ(ರ) ಸೇವಕನಾಗಿದ್ದ. ಅವನು ಅವರ ಕುದುರೆಯನ್ನು ನೋಡಿಕೊಳ್ಳುತ್ತಿದ್ದ. 
ಸಿನಾನ್‌ ಬಿನ್‌ ಬರಾ ಜುಹ್ಲಿ" ಎಂಬ ಇನ್ನೊಬ್ಬಾಶನು ಖರ್ರುಜ್‌ ಗೋತ್ರದ ಒಂದು ಮಿತ್ರ ಕೂಟದವನಾಗಿದ್ದ. ಮಾತಿನ 


1. ಹಲವು ವರದಿಗಳಲ್ಲಿ ಇವರ ಹೆಸರುಗಳು ಭಿನ್ನವಾಗಿವೆ. ಇಬ್ನು ಹಿಶಾಮ್‌ರ ವರದಿಯಲ್ಲಿರುವ ಹೆಸರನ್ನು ಇಲ್ಲಿ ನಾವು ಉಲ್ಲೇಖಿಸಿದ್ದೇವೆ. 


ಕಾಂಡ - 28 


63. ಅಲ್‌ ಮುನಾಫಿಕೂನ್‌ 371 


ಚಕಮಕಿಯು ಹ್ಳೊಕ್ಕೆಗೆ ತಲುಪಿತು. ಜಿಹ್‌ಜಾಹ್‌ರು ಸಿನಾನ್‌ರನ್ನು ಒದೆದರು. ಪುರಾತನ ಯಮನೀ ಸಂಪ್ರದಾಯದಂತೆ 
ಒದೆತವು ಅನ್ಸಾರಿಗೆ ಅತ್ಯಂತ ಅವಮಾನಕಾರಿಯಾಗಿತ್ತು. ಸಿನಾನ್‌ ಸಹಾಯಕ್ಕಾಗಿ ಅನ್ಹಾರರನ್ನು ಕರೆದರು. ಜಿಹ್‌ಜಾಹ್‌ 
ಮುಹಾಜಿರರನ್ನು ಕೂಗಿದರು. ಈ ಜಗಳದ'ಸುದ್ದಿ ತಿಳಿದ ತಕ್ಷಣವೇ ಇಬ್ನು ಉಬೈ ಔಸ್‌ ಮತ್ತು ಖರ್ರುಜ್‌ ಗೋತ್ರಜರನ್ನು 
ಉದ್ರೇಕಿಸುತ್ತಾ, ಬನ್ನಿರಿ, ನಿಮ್ಮ ಮಿತ್ರ ಗೋತ್ರ ದವನಿಗೆ ಸಹಾಯ ಮಾಡಿರಿ, ಎಂದು ಬೊಬ್ಬಿರಿಯಲಾರಂಭಿಸಿದ. ಮತ್ತೊಂದೆಡೆಯಲ್ಲಿ 
ಕೆಲವು ಮುಹಾಜಿರರೂ ಧಾವಿಸಿ ಬಂದರು. ಪರಿಸ್ಥಿತಿಗಂಭೀರವಾಯಿತು. ವೈರಿಯ ವಿರುದ್ದ ಒಗ್ಗಟ್ಟಿನಿಂದ ಹೋರಾಡಿ ಸೋಲಿಸಿದ 
ಬಳಿಕ ಅವರ ಪ್ರದೇಶದಿಂದ ಹೊರಟು ಹೋಗುವುದಕ್ಕಿಂತ ಮುಂಚೆಯೇ ಅನ್ಸಾರ್‌ ಮತ್ತು ಮುಹಾಜಿರರು ಕಚ್ಚಾಡಲಾರಂಭಿಸಿದರು. 
ಆದರೆ ಗಲಾಟೆ ಕೇಳಿ ಹೊರಬಂದ ಪ್ರವಾದಿವರ್ಯರು(ಸ) ಕೇಳಿದರು: "ಏನಿದು, ಈ ಅನಾಗರಿಕ ಗಲಾಟೆ. ನಿಮಗೂ ಈ 
ಅನಾಗರಿಕ ಗಲಾಟೆಗೂ ಏನಿದೆ ಸಂಬಂಧ? ಅದನ್ನು ನಿಲ್ಲಿಸಿರಿ. ಇದು ಅತ್ಯಂತ ಹೇಯ”? ಎಂದು ಹೇಳಿದರು. ಈ ಮಾತುಗಳನ್ನು 
ಆಲಿಸಿದೊಡನೆಯೇ ಉಭಯ ತಂಡಗಳ ಸಹೃದಯಿಗಳು ಒಟ್ಟುಸೇರಿ ಸಮಸ್ಯೆಯನ್ನು ಬಗೆಹರಿಸಿದರು. ಸಿನಾನ್‌ರು ಜಹ್‌ಜಾಹ್‌ 
ರನ್ನು ಕ್ಷಮಿಸಿ ರಾಜಿ ಮಾಡಿಕೊಂಡರು. 

ತರುವಾಯ ಮನದಲ್ಲಿ ಕಾಪಟ್ಯವಿರುವವರೆಲ್ಲರೂ ಅಬ್ದುಲ್ಲಾ ಬಿನ್‌ ಉಬೈಯ್‌ನ ಸುತ್ತ ಜಮಾಯಿಸಿ ಆತನೊಡನೆ 
ಹೀಗೆಂದರು: ಈ ತನಕ ನಿಮ್ಮ ಬಗ್ಗೆ ಭರವಸೆಯಿತ್ತು. ನೀವು ಪ್ರತಿಭಟಿಸಬಹುದೆಂದು ಭಾವಿಸಿದ್ದೆವು. ಆದರೆ ಈಗ ತಿಳಿಯಿತು. 
ನೀವು ಈಗ ನಮ್ಮ ವಿರುದ್ಧವಾಗಿ ಈ ತಿರುಕರ' ಕೈ ಗೊಂಬೆಯಾಗಿದ್ದೀರಿ. ಇಬ್ನು ಉಬ್ಳ ಮೊದಲೇ ಕೋಪದಿಂದಿದ್ದ. ಇದನ್ನು 
ಕೇಳಿ ಮತ್ತಷ್ಟು ಕೆರಳಿದ: "ಇದು ನೀವೇ ತಂದುಕೊಂಡ ಸಂಕಟ. ನೀವು ಅವರಿಗೆ ನಿಮ್ಮ ತಾಯಿ ನಾಡಿನಲ್ಲಿ ಸ್ಥಳಕೊಟ್ಟಿರಿ. ನಿಮ್ಮ 
ಸಂಪತ್ತನ್ನು ಅವರಿಗೆ ಹಂಚಿದಿರಿ. ಈಗ ತಿಂದು ಕೊಬ್ಬಿ ನಮ್ಮ ಮೇಲೆಯೇ ತಿರುಗಿ ಬಿದ್ದಿದ್ದಾರೆ. ನಮ್ಮ ಮತ್ತು ಈ ಕುರೈಶ್‌ ತಿರುಕರ 
(ಪ್ರವಾದಿವರ್ಯರ(ಸ) ಸಂಗಾತಿಗಳು) ಉದಾಹರಣೆಯು, ನಮ್ಮನ್ನು ಕಚ್ಚಿ ಹರಿಯಲಿಕ್ಕಾಗಿ ಸಾಕು ನಾಯಿಗಳನ್ನು ತಿನ್ನಿಸಿ 
ಕೊಬ್ಬಿಸಿದಂತಿದೆ. ನೀವು ಅದನ್ನು ಕೈಬಿಟ್ಟರೆ ಅದು ಅಲೆದಾಡುವುದನ್ನು ಕಾಣಬಹುದು. ಅಲ್ಲಾಹನಾಣೆ! ಮದೀನಕ್ಕೆ ಮರಳಿದರೆ 
ನಮ್ಮ ಪೈಕಿ ಗೌರವಸ್ಥರು ನೀಚರನ್ನು ಖಂಡಿತ ಹೊಡೆದೋಡಿಸುವರು. 

ಸಭೆಯಲ್ಲಿ ಅನಿರೀಕ್ಷಿತವಾಗಿ ರ್ಳು ದ್‌ ಬಿನ್‌ ಅರ್ಕಮ್‌ ಹಾಜರಿದ್ದರು. ಅಂದು ಅವರು ಎಳೆ ಪ್ರಾಯದ ಬಾಲಕರಾಗಿದ್ದರು. 


2. ಈ ಸಂದರ್ಭದಲ್ಲಿ ಪ್ರವಾದಿವರ್ಯರು(ಸ) ಹೇಳಿರುವ ಮಾತುಗಳು ಅತಿಪ್ರಧಾನವಾಗಿದೆ. ಇಸ್ಲಾಮಿನ ನೈಜ ಸ್ಫೂರ್ತಿಯನ್ನು 
ಗ್ರಹಿಸುವುದಕ್ಕೆ ಅವನ್ನು ಸರಿಯಾಗಿ ತಿಳಿದಿರಬೇಕಾದ ಅಗತ್ಯವಿದೆ. ಜಗಳವಾದಾಗ ಸಹಾಯಕ್ಕಾಗಿ ಜನರನ್ನು ಕರೆಯುವುದಾದರೆ, "ಓ 
ಮುಸ್ಲಿಮರೇ! ಬನ್ನಿ ನಮಗೆ ಸಹಾಯ ಮಾಡಿರಿ ಎಂದು ಕೂಗಿ ಹೇಳುವುದು ಇಸ್ಲಾಮಿನ ರೂಢಿಯಾಗಿದೆ ಅಥವಾ ಓ ಜನರೇ ಬನ್ನಿ, ಸಹಾಯ 
ಮಾಡಿರಿ ಎಂದು ಕರೆಯಬೇಕು. ಪ್ರತಿಯೊಂದು ಕಕ್ಸಿಯೂ ತಂತಮ್ಮ ಗೋತ್ರ, ಮಿತ್ರಪಕ್ಷ, ಜನಾಂಗ, ವರ್ಣ ಅಥವಾ ದೇಶದ ಹೆಸರು ಹೇಳಿ 
ಕೂಗಿದರೆ ಅದು ಅನಾಗರಿಕ ಕರೆಯಾಗುತ್ತದೆ. ಆ ಕರೆಯನ್ನು ಕೇಳಿ ಬರುವವರು ಮರ್ದಿತ ಯಾರು ಮತ್ತು ಮರ್ದಕ ಯಾರೆಂದು ನೋಡಿ 
ಸತ್ಯ ಮತ್ತು ನ್ಯಾಯದಂತೆ ಮರ್ದಿತನಿಗೆ ನೆರವಾಗದೆ ತಮ್ಮವರಿಗೆ ನೆರವಾಗಿ ಸಂರಕ್ಷಿಸಿ ಪಕ್ಷಪಾತದಿಂದ ವರ್ತಿಸಿದರೆ ಅದು ಜಗತ್ತಿನಲ್ಲಿ ಅಶಾಂತಿ 
ಹಜ್ಜಿಸುವ ಅನಾಗರಿಕ ಕೃತ್ಯವಾಗಿದೆ. ಆದ್ದರಿಂದಲೇ ಪ್ರವಾದಿವರ್ಯರು ಅದನ್ನು ಹೊಲಸು ಮತ್ತು ಅಪರಾಧವೆಂದು ವರ್ಣಿಸಿ, ಮುಸ್ಲಿಮರಿಗೂ 
ಅದಕ್ಕೂ ಏನು ಸಂಬಂಧವೆಂದು ಪ್ರಶ್ನಿಸಿದರು, ನೀವು ಇಸ್ಲಾಮೀ ಬುನಾದಿಯಲ್ಲಿರುವ ಸಮಾಜವಾಗಿದ್ದೀರಿ. ಇನ್ನು ನೀವು ಈ ಅನ್ಸಾರ್‌ ಮತ್ತು 
ಮುಹಾಜಿರರ ಹೆಸರಲ್ಲಿ ಜಗಳಾಡುವುದಕ್ಕೆ ಏನರ್ಥ? ಈ ಕೂಗು ಕೇಳಿ ನೀವು ಎಲ್ಲಿಗೆ ಓಡುತ್ತಿರುವಿರಿ? ಅಲ್ಲಾಮಾ ಸುಹೈಲ್‌ರು ರೌದುಲ್‌ 
ಅಂಫ್‌ನಲ್ಲಿ ಹೀಗೆ ಬರೆದಿದ್ದಾರೆ: ಓರ್ವನು. ಹ್ಹಠ ಅಥವಾ ಕಲಹದಿಂದ ಜಾಹಿಲಿಯ್ಯ; ತ್‌ನ ಕೂಗು ಹಾಕಿದರೆ ಅದೊಂದು ಕ್ರಿಮಿನಲ್‌ 
ಅಪರಾಧವಾಗುವುದೆಂದು ಇಸ್ಲಾಮೀ ವಿದ್ವಾಂಸರು ವಿಧಿಸಿದ್ದಾರೆ. ಕೆಲವುವಿದ್ದಾಂಸರು ಅದಕ್ಕೆ 50 ಛಡಿಯೇಟಿನ ಶಿಕ್ಷೆಯನ್ನು ನಿರ್ಣಯಿಸಿದ್ದಾರೆ. 
ಇತರ ಕೆಲವರು 10 ಛಡಿಯೇಟು ಸೂಚಿಸಿದ್ದಾರೆ. ಮತ್ತು ಕೆಲವರು ಸಾಂದರ್ಭಿಕ ಶಿಕ್ಕಿ ಕ್ಷೆ ಅಭಿಪ್ರಾಯ ಪಟ್ಟಿದ್ದಾರೆ. ಕೆಲವೊಮ್ಮೆ ಗದರಿಸಿ ಎಚ್ಚರಿಕೆ 
ನೀಡಿದರೂ ಸಾಕಾಗುತ್ತದೆ. ಕೆಲವೊಮ್ಮೆ ಈ ರೀತ್ರಿ ಕ್ಷೂಗ್ರುವವರನ್ನು ಜೈಲಿಗೆ ಹಾಕಬೇಕಾದೀತು. ಹೆಚ್ಚು ಅಪಾಯಕಾರಿಯಾದ ಸಂದರ್ಭದಲ್ಲಿ 
ಅಪರಾಧಿಗೆ ಛಡಿಯೇಟು ಕೊಡಬಹುದು. 

3. ಮದೀನಾದ ಕಪಟ ವಿಶ್ವಾಸಿಗಳು ಇಸ್ಲಾಮ್‌ ಸ್ವೀಕರಿಸಿ ಮದೀನಕ್ಕೆ ಬರುವವರನ್ನು ಜಲಾಬೀಬ್‌ ಎಂದು ಕರೆಯುತ್ತಿದ್ದರು. 
ರೋಮದ ಅಥವಾ ದೊರಗು ಬಟೆ 4 ಧರಿಸುವವರೆಂಬುದು ಅದರ ಶಬ್ದಾರ್ಥ. TH ಮುಹಾಜಿರರನ್ನು ಅಸ ಅದರ 
ಉದ್ದೇಶವಾಗಿತ್ತು. ನಮ್ಮ ಭಾಷೆಯಲ್ಲಿ ತಿರುಗಿಸು ಎಂಬ ಪದ ಅದಕ್ಕೆ ಹೋಲುತ್ತದೆ. 


ಕಾಂಡ -. 28 


372 ತಪ್ಲೀಮುಲ್‌ ಕುರ್‌ಆನ್‌ 


ಈ ಮಾತುಗಳನ್ನು ಆಲಿಸಿದ ರುದ್‌ ಅದನ್ನು ತನ್ನ ಚಿಕ್ಕಪ್ಪನಿಗೆ ತಿಳಿಸಿದರು. ಚಿಕ್ಕಪ್ಪ ಓರ್ವ ಅನ್ಸಾರಿ ಮುಖಂಡರಾಗಿದ್ದರು. ಅವರು 
ಕೂಡಲೇ ಪ್ರವಾದಿವರ್ಯರ(ಸ) ಬಳಿಗೆ ಹೋಗಿ ವಿಷಯ ತಿಳಿಸಿದರು. ಪ್ರವಾದಿವರ್ಯರು ರ್ಳುದ್‌ರನ್ನು ಕರೆಸಿ ನೇರವಾಗಿ 
ವಿಚಾರಿಸಿದರು. ತಾನು ಕೇಳಿದ ಮಾತುಗಳನ್ನು ರುದ್‌ ಪುನರುಚ್ಚರಿಸಿದರು." ಪ್ರವಾದಿ(ಸ) ಹೇಳಿದರು: ಪ್ರಾಯಶಃ ನಿನಗೆ ಉಜೈ 
ನೊಡನೆ ದ್ವೇಷವಿರಬೇಕು. ನೀನು ಆತನ ಮಾತುಗಳನ್ನು ಅಪಾರ್ಥವಾಗಿ ಗ್ರಹಿಸಿರಬಹುದು. ಇಬ್ನು ಉಬ್ಬೆ ರೀತಿ ಹೇಳಿದಂತೆ 
ನಿನಗೆ ಭಾಸವಾಗಿರಬಹುದು. ಆದರೆ ಅವರು ಹಾಗೆಯೇ ಹೇಳಿದರು, ನಾನುಃಲ್ಲದನ್ನು ಸರಿಯಾಗಿ ಆಲಿಸಿರುವೆನೆಂದು ಅಲ್ಲಾಹನ 
ಆಣೆಹಾಕಿ ರುದ್‌ ಹೇಳಿದರು: ತರುವಾಯ ಪ್ರವಾದಿಯವರು(ಸ) ಇಬ್ನು ಉಬ್ಬೆ. ಯನ್ನು ಕರೆದು ವಿಚಾರಿಸಿದರು. ಆತ 
ಸಾರಾಸಗಟಾಗಿ ನಿರಾಕರಿಸಿದ. ನಾನು ಆ ರೀತಿ ಹೇಳಿಯೇ ಇಲ್ಲವೆಂದು ಆತ ಆಣೆ ಹಾಕಿದ. ಅನ್ನಾರರು ಪ್ರವಾದಿವರ್ಯರೊಡನೆ 
ವಿನಂತಿಸಿದರು: ಪ್ರವಾದಿಗಳೇ ಇದು ಓರ್ವ ಬಾಲಕನು ತಿಳಿಸಿದ ಸುದ್ದಿಯಲ್ಲವೇ. ಬಹುಶಃ ಅದು ಅವನ ಊಹೆಯಾಗಿರಬಹುದು. 
ಇವರು ನಮ್ಮ ಹಿರಿಯರು ಮತ್ತು ನಾಯಕರಾಗಿದ್ದಾರೆ. ಅವರ ಕುರಿತು ಈ ಬಾಲಕನ ಮಾತನ್ನು ನೀವು ಪರಿಗಣಿಸಬೇಡಿರಿ. 
ಗೋತ್ರದ ವಯೋವೃದ್ಧರು ರ್ಭುದ್‌ನನ್ನು ಆಕ್ಷೇಪಿಸಿದರು. ಬಡಪಾಯಿ ರುದ್‌ ಚಿಂತಾಕ್ರಾಂತನಾಗಿ ಅಲ್ಲಿಯೇ ಕುಳಿತು ಬಿಟ್ಟರು. 
ಆದರೆ ರುದ್‌ ಮತ್ತು ಇಬ್ನು ಉಬೈಯ್ಯ್‌ ಕುರಿತು ಚೆನ್ನಾಗಿ ಅರಿತಿದ್ದ ಪ್ರವಾದಿವರ್ಯರಿಗೆ ವಾಸ್ತವಿಕತೆ ಮನವರಿಕೆಯಾಗಿತ್ತು. 

ಪಃ ಸುದ್ದಿ ತಿಳಿದ ಉಮರ್‌(ರ) ಪ್ರವಾದಿಯವರ ಬಳಿ ಬಂದು ಹೀಗೆ ವಿನಂತಿಸಿದರು: ನನಗೆ ಆತನನ್ನು ವಧಿಸುವ 
ಅನುಮತಿ ನೀಡಿರಿ. ಒಂದು ವೇಳೆ ನನಗೆ ಅನುಮತಿಸುವುದು ಸೂಕ್ತವಲ್ಲವೆಂದಾದರೆ ಸ್ವತಃ ಅನ್ನಾರರ ಪೈಕಿ ಮುಆದ್‌ ಬಿನ್‌ 
ಜಬಲ್‌, ಅಬ್ಬಾದ್‌ ಬಿನ್‌ ಬಿಶ್ರ್‌, ಸಅದ್‌ ಬಿನ್‌ ಮುಆದ್‌, ಮುಹಮ್ಮದ್‌ ಬಿನ್‌ ಮಸ್ಸಮರಿಗೆ ಆತನನ್ನು ವಧಿಸುವ ಅಪ್ಪಣೆ 
ಕೊಡಿರಿ* ಆಗ ಪ್ರವಾದಿವರ್ಯರು ಹೇಳಿದರು, ""ಅದು ಬೇಡ. ಮುಹಮ್ಮದ್‌ ತನ್ನ ಸಂಗಾತಿಗಳನ್ನೇ ವಧಿಸುತ್ತಿದ್ದಾನೆಂದು 
ಜನರು ಹೇಳಿಯಾರು.'' ತರುವಾಯ ಪ್ರವಾದಿವರ್ಯರು(ಸ) ಕೂಡಲೇ ಹೊರಡುವಂತೆ ಆದೇಶಿಸಿದರು. ವಸ್ತುತಃ ಅದು 
ಪ್ರವಾದಿವರ್ಯರು(ಸ) ಸಾಮಾನ್ಯವಾಗಿ ಹೊರಡುವ ಸಮಯವಾಗಿರಲಿಲ್ಲ. ಜನರು ಬಳಲಿ ಬೆಂಡಾಗುವಂತೆ ನಿರಂತರ 30 
ತಾಸುಗಳ ತನಕ ಪಯಣಿಸಿದರು, ಆ ಬಳಿಕ ಒಂದೆಡೆಯಲ್ಲಿ ಬಿಡಾರ ಹೂಡಿದರು. ಆಯಾಸದಿಂದ ಬಸವಳಿದ ಜನರು ನೆಲದಲ್ಲಿ 
ಮಲಗಿದ ಕೂಡಲೇ ನಿದ್ರಾವಶರಾದರು. ಮುರ್ಯಸಿ ಬಾವಿಯ ಬಳಿ ನಡೆದ ಘಟನೆಯ ದುಷ್ಟಭಾವವು ಜನರ ಮನಮಸ್ಥಿಷ್ಠಗಳಿಂದ 
ಮಾಸಲಿಕ್ಕಾಗಿ ಪ್ರವಾದಿವರ್ಯರು(ಸ) ಹಾಗೆ ಮಾಡಿದ್ದರು. ದಾರಿ ಮಧ್ಯದಲ್ಲಿ ಅನ್ಸಾರಿ ನಾಯಕ ಉಸ್ಫೆದ್‌ ಬಿನ್‌ ಹುದೈರ್‌ 
ಪ್ರವಾದಿವರ್ಯರನ್ನು ಭೇಟಿಯಾಗಿ ಹೇಳಿದರು: ಪ್ರವಾದಿವರ್ಯರೇ, ಯಾತ್ರೆಗೆ ಸೂಕ್ತವಲ್ಲದ ವೇಳೆಯಲ್ಲಿನೀವು ಹೊರಡುವಂತೆ 
ಆಜ್ಞಾಸಿಸಿದ್ದೀರಿ. ಈ ವೇಳೆಯಲ್ಲಿ ನೀವು ಪ್ರಯಾಣ ಆರಂಭಿಸುವುದಿಲ್ಲವಷ್ಟೇ. ಪ್ರವಾದಿ ಉತ್ತರಿಸಿದರು: ನಿಮ್ಮ ಆ ಸಂಗಾತಿ 
ಮಾಡಿದ ಅವಾಂತರ ನಿಮಗೆ ತಿಳಿದಿಲ್ಲವೇ? 

"ಯಾವ ಸಂಗಾತಿ9' 

"ಅಬ್ದುಲ್ಲಾ ಬಿನ್‌ ಉಬ್ಛೆಯ್ಯ್‌!' 

"ಅವರು ಏನು ಹೇಳಿದರು?' 

ಮಕ್ಕೆ ತಲುಪಿದರೆ ನೀಚರನ್ನು ಹೊಡೆದೋಡಿಸುತ್ತಾರಂತೆ' 

ಪ್ರವಾದಿವರ್ಯರೇ ನೀವೇ ಕುಲೀನರಾಗಿರುವಿರಿ. ಆತನೇ ನೀಚ. ಹು ಅವನನ್ನು ಯಾವಾಗ ಬೇಕಾದರೂ 

ಹೊಡೆದೋಡಿಸಬಲ್ಲಿರಿ' 


4. ಇದರಿಂದ ಕರ್ಮಶಾಸ್ತ್ರಜ್ಞರು ಕಂಡುಕೊಂಡ ಒಂದು ಕಾನೂನು ವಿಧಿ ಹೀಗಿದೆ: ಡ್‌್‌ ಕೆಟ್ಟ ಮಾತುಗಳನ್ನು ಧಾರ್ಮಿಕ ಅಥವಾ 
ನೈತಿಕ ಹಿತಾಸಕ್ಕಿಗಳಿಗಾಗಿ ಮತ್ತೊಬ್ಬರೊಡನೆ ಹೇಳುವುದು ಪರನಿಂದೆಯಾಗುವುದಿಲ್ಲ, ಕಲಹದ ಉದ್ದೇಶ ಮತ್ತು. ಜನರನ್ನು ಪರಸ್ಫರ 
ಹೊಡೆದಾಡಿಸ ಲಿಕ್ಕಾಗಿ ಮಾಡುವ ಪರನಿಂದೆಯನ್ನು ಧರ್ಮಶಾಸ್ತ್ರ ನಿಷೇಧಿಸಿದೆ. 

5. ವಿವಿಧ ವರದಿಗಳಲ್ಲಿ ನ್ಲೀಉಮರ್‌(ರ) ತಿಳಸರುವ ಅನ್ಸಾರಿ ಗಣ್ಯ ರಹೆಸರುಗಳು ವಿಭಿನ್ನವಾಗಿವೆ. ಉಬ್ಬೆ ತನನ್ನು ಮುಹಾಜಿರ್‌ ಆಗಿರುವ 
ತಾನು ವಧಿಸುವುದು ಗಲಭೆಗೆ ಕಾರಣವಾಗುವುದಾದರೆ RE ಓರ್ವ ಅನ್ಸಾರಿ ಮುಖಂಡನಿಗೆ ಆ ಹೊಣೆ ಒಪ್ಪಿಸಬೇಕೆಂಬುದು 
ಉಮರ್‌ರ ಅಪೇಕ್ಷೆಯಾಗಿತ್ತು. 


ಕಾಂಡ - 28 


63. ಅಲ್‌ ಮುನಾಫಿಕೂನ್‌ 373 


ಈ ಸುದ್ದಿಯು ಎಲ್ಲ ಅನ್ಸಾರರಿಗೂ ಹಚ್ಚಿತು. ಇದು ಇಬ್ಬು ಉಬೈೆ ವಿರುದ್ಧ ಅವರೆಲ್ಲರನ್ನೂ ಕೆರಳಿಸಿತು. ಅವರು ಉಜೈನ 
ಬಳಿ ಹೋಗಿ ಪ್ರವಾದಿವರ್ಯರೊಡನೆ ಕಮೆ' ಯಾಚಿಸುವಂತೆ ಹೇಳಿದರು: ಆದರೆ ಆತ ಸಿಟ್ಟಿನಿಂದ ಹೀಗೆ ಉತ್ತರಿಸಿದ: ನೀವು 
ಅವರಲ್ಲಿ ವಿಶ್ವಾಶವಿರಿಸುವಂತೆ ತಿಳಿಸಿದಿರಿ. ನಾನು ವಿಶ್ವಾಸವಿರಿಸಿದೆ. ನೀವು ನನ್ನ ಸಂಪತ್ತಿನ ರುಕಾತ್‌ ನೀಡಬೇಕೆಂದು ಹೇಳಿದಿರಿ. 
ನಾನು ರುಕಾತ್‌ ನೀಡಿದೆ. ಈಗ ನಾನು ಶರಣಾಗುವುದು ಮಾತ್ರ ಬಾಕಿ ಉಳಿದಿದೆ. ಈ ಮಾತುಗಳಿಂದ ವಿಶ್ವಾಸಿಗಳಾದ 
ಅನ್ಸಾರರಲ್ಲಿ, ಆತನ ಬಗ್ಗೆ ಅಸಮಾಧಾನ ಹೆಚ್ಚಿತು. ಎಲ್ಲರೂ ಆತನನ್ನು ತೆಗಳಲಾರಂಭಿಸಿದರು. ಅಬ್ದುಲ್ಲಾ ಬಿನ್‌ ಉಬೈನ 
ಅಬ್ದುಲ್ಲಾ ಎಂಬ ಹೆಸರಿನ ಪುತ್ರನೇ ನಗ್ನ ಖಡ್ಗ ಹಿಡಿದು ತಂದೆಯ ಮುಂದೆ ನಿಂತು ಹೀಗೆಂದ: "ಮದೀನಕ್ಕೆ ತಲುಪಿದರೆ ಕುಲೀನ 
ರನ್ನು ನೀಚರು ಹೊಡೆದೋಡಿಸುವರೆಂದು ನೀವು ಹೇಳಿದ್ದೀರಲ್ಲವೇ?' ನೀವು ಅಥವಾ ಅಲ್ಲಾಹ್‌ ಮತ್ತು ಆತನ ಪ್ರವಾದಿ 
ಕುಲೀನರೋ ಎಂಬುದು ಈಗ ತಿಳಿಯುತ್ತದೆ. ಅಲ್ಲಾಹನಾಣೆ! ಪ್ರವಾದಿವರ್ಯರು ಅನುಮತಿಸುವ ತನಕ ನಿಮಗೆ ಮದೀನದಲ್ಲಿ 
ಪ್ರವೇಶಿಸಲು ಸಾಧ್ಯವಿಲ್ಲ. ಇದನ್ನು ಕೇಳಿದ ಇಬ್ನು ಉಬೈ ಹೀಗೆ ಹಲುಬಿದ: "ಓ ಖರ್ರುಜ್‌ ಗೋತ್ರಜರೇ, ಇಲ್ಲಿ ನೋಡಿರಿ! 
ನನ್ನ ಮಗನೇ ನನ್ನನ್ನು ಮದೀನಕ್ಕೆ ಪ್ರವೇಶಿಸದಂತೆ ತಡೆಯುತ್ತಿದ್ದಾನೆ.' ಜನರು ಪ್ರವಾದಿವರ್ಯರಿಗೆ ಈ ಈ ಸುದ್ದಿ ತಿಳಿಸಿದರು. 
ಪ್ರವಾದಿ(ಸ) ಹೇಳಿದರು: ಅಬ್ದುಲ್ಲಾನಿಗೂ ತಿಳಿಸಿರಿ. ಆತ ತಂದೆಯನ್ನು ಮನೆಗೆ ಮರಳಲು ಬಿಡಲಿ. ಆಗ ಅಬ್ದುಲ್ಲಾ ಹೇಳಿದರು: 
ಪ್ರವಾದಿ(ಸ) ಆದೇಶಿಸಿರುವುದರಿಂದ ನೀವು ಒಳಗೆ ಬರಬಹುದು. ಆ ಸಂದರ್ಭದಲ್ಲಿ ಪ್ರವಾದಿಯವರು(ಸ) ಉಮರ್‌ರೊಡನೆ 
ಕೇಳಿದರು: ಉಮರ್‌ ಹೇಗಿದ್ದೀರಿ? ಈಗ ಏನನಿಸುತ್ತಿದೆ? ನೀವು ಅಪೇಕ್ಷಿಸಿದಾಗ ನಾನು ಆತನನ್ನು ಕೊಲ್ಲಲು ಅನುಮತಿಸಿದ್ದರೆ 
ಕಲಹವಾಗುತ್ತಿತ್ತು. ಇಂದು ನಾನು ಆತನ ವಧೆಗೆ ಆದೇಶಿಸಿದರೂ ಯಾವುದೇ ತೊಂದರೆಯಿಲ್ಲ, ಉಮರ್‌(ರ) ತಿಳಿಸಿದರು: 
"ಅಲ್ಲಾಹನಾಣೆ, ಅಲ್ಲಾಹನ ಪ್ರವಾದಿಯ ಮಾತಗಳು ನನ್ನ ಮಾತುಗಳಿಗಿಂತ ಯುಕ್ತಿಪೂರ್ಣವಾಗಿತ್ತೆಂದು ಈಗ ನನಗೆ 
ಮನವರಿಕೆಯಾಯಿತು." ಇದು ಈ ಅಧ್ಯಾಯದ ಅವತೀರ್ಣದ ಹಿನ್ನೆಲೆ. ಬಹುಶ: ಇದು ಪ್ರವಾದಿ(ಸ) ಮದೀನಕ್ಕೆ ತಲುಪಿದ 
ಬಳಿಕ ಅವತೀರ್ಣವಾಗಿದೆ. 


6. ಇದು ಧರ್ಮಶಾಸ್ತ್ರದ ಎರಡು ಪ್ರಧಾನ ಅಂಶಗಳಿಗೆ ಬೆಳಕು ಚೆಲ್ಲುತ್ತದೆ. 1) ಇಬ್ನು ಉಬ್ಛೆನ ಧೋರಣೆ. ಮುಸ್ಲಿಮ್‌ ಸಮಾಜದಲ್ಲಿ 
ಬದುಕುತ್ತಾ ಈ ಧೋರಣೆ ಕೈಗೊಳ್ಳುವವರು ವಧಾರ್ಹರಾಗುತ್ತಾರೆ. 11) ಶಾಸನಾತ್ಮಕವಾಗಿ ವಧಾರ್ಹನಾದ ಓರ್ವನನ್ನು ವಧಿಸಬೇಕಾದುದು 
ಕಡ್ಡಾಯವಲ್ಲ. ಅದನ್ನು ತೀರ್ಮಾನಿಸುವುದಕ್ಕಿಂತ ಮುಂಚೆ ಆತನನ್ನು ವಧಿಸಿದರೆ ಏನಾದರೂ ಗಂಡಾಂತರವಿದೆಯೇ ಎಂದು ಪರಿಶೀಲಿಸಬೇಕು. 
ಪರಿಸ್ಥಿತಿಯನ್ನು ನಿರ್ಲಕ್ಷಿಸಿ ಬೇಜವಾಬ್ದಾರಿಯಿಂದ ಕಾನೂನು ಜ್ಯಾರಿಗೊಳಿಸಿದರೆ ಕೆಲವೊಮ್ಮೆ ಕಾನೂನು ಕ್ರಮದಿಂದ ಬಯಸಿದ್ದ ಪರಿಣಾಮವು 
ತದ್ದಿರುದ್ದವಾಗಬಹುದು. ಈ ಅಪಾಯಕಾರಿ ಕಪಟಿಗೆ ಹೆಚ್ಚಿನ ರಾಜಕೀಯ ಪ್ರಭಾವವಿದ್ದರೆ ಆತನನ್ನು ವಧಿಸಿ ಸಮಸ್ಯೆಯನ್ನು 
ಜಟಿಲಗೊಳಿಸುವುದಕ್ಕಿಂತ ಆ ರಾಜಕೀಯ ಪ್ರಭಾವವನ್ನು ಯುಕ್ತಿಪೂರ್ಣವಾಗಿ ಮತ್ತು ಯೋಜನಾಬದ್ಧವಾಗಿ ದುರ್ಬಲಗೊಳಿಸುವುದೇ 
ಉತ್ತಮ. ಆದ್ದರಿಂದಲೇ ಅಬೂ ಉಬೈನನ್ನು ವಧಿಸಬಹುದಾಗಿದ್ದರೂ ಪ್ರವಾದಿವರ್ಯರು ಅವನೊಡನೆ ಸೌಮ್ಯವಾಗಿ ವರ್ತಿಸಿದರು. 
ಇದರಿಂದಾಗಿ ಮುಂದಿನ ಎರಡು ಮೂರು ವರ್ಷಗಳಲ್ಲಿ ಮದೀನದಲ್ಲಿ ಕಪಟವಿಶ್ಚಾಸಿಗಳ ಶಕ್ತಿ ಸಂಪೂರ್ಣವಾಗಿ ಕುಸಿಯಿತು. 


ಕಾಂಡ - 28 


ಚ್‌ 3% NTS 
63. ಅಲ್‌ ಮುನಾಫಿಕೂನ್‌ 


(ಅವತೀರ್ಣ - ಮದೀನದಲ್ಲಿ) 
ಸೂಕ್ತಗಳು: 11 ರುಕೂಆ್‌ಗಳು: 2 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


AES 0524 400 ES DE SFL ೪೩ ॥ 


ಚಟ ಟೌ ಫಲ ಲೀ ES AE PE: 
“gl chess 65 has 265 EG ಬಟಿಕಿ ೫ರ ಊಟ ಶ1 


(1-4) ಸಂದೇಶವಾಹಕರೇ, ಕಪಟ ವಿಶ್ವಾಸಿಗಳು ನಿಮ್ಮ ಬಳಿಗೆ ಬಂದಾಗ, "ತಾವು ಖಂಡಿತ ಅಲ್ಲಾಹನ 
ಸಂದೇಶವಾಹಕರೆಂದು ನಾವು ಸಾಕ್ಷ $ವಹಿಸುತ್ತೇವೆ" ಎಂದು ಹೇಳುತ್ತಾರೆ. ನೀವು ಖಂಡಿತವಾಗಿಯೂ ಅಲ್ಲಾಹನ ಸಂದೇಶ 
ವಾಹಕರೆಂದು ಅಲ್ಲಾಹನಿಗೆ ತಿಳಿದಿದೆ. ಆದರೆ ಈ ಕಪಟವಿಶ್ವಾಸಿಗಳು ಮಹಾ ಸುಳ್ಳುಗಾರರೆಂದು ಅಲ್ಲಾಹ್‌ ಸಾಕ್ಷ್ಯ 
ವಹಿಸುತ್ತಾನೆ.' ಇವರು ತಮ್ಮ ಪ್ರತಿಜ್ಞೆಗಳನ್ನು ಗುರಾಣಿಗಳಾಗಿ ಮಾಡಿಕೊಂಡಿದ್ದಾರೆ.* ಈ ರೀತಿಯಲ್ಲಿ ಇವರು ಸ್ವತಃ 


1. ಅರ್ಥಾತ್‌, ವಸ್ತುತಃ ಅವರು ಬಾಯಿಯಿಂದ ಹೇಳುತ್ತಿರುವ ಮಾತುಗಳು ಸತ್ಯವಾಗಿವೆ. ಆದರೆ ಆ ಬಾಯಿ ಮಾತುಗಳು ಸ್ವತಃ 
ಅವರ ವಿಶ್ವಾಸವಲ್ಲ. ಆದ್ದರಿಂದ ದೇವ ಪ್ರವಾದಿಯೆಂದು ಸಾಕ್ಷ್ಯವಹಿಸುವುದಾಗಿ ಅವರು ಹೇಳುತ್ತಿರುವ ಮಾತುಗಳು ಸುಳ್ಳು. ಸಾಕ್ಷ್ಯವು 
2 ವಿಷಯಗಳನ್ನು ಅವಲಂಬಿಸಿದೆಯೆಂಬ ವಾಸ್ತವಿಕತೆಯು ಇಲ್ಲಿ ವಿಶೇಷ ಗಮನಾರ್ಹವಾಗಿದೆ. 1. ಸಾಕ್ಷ್ಯ ವಹಿಸುವ ಮೂಲ ವಿಷಯ 
1. ಆ ವಿಷಯದ ಸಾಕ್ಷ್ಯ ವಹಿಸುವವರ ವಿಶ್ವಾಸ. ವಿಷಯವು ಸತ್ಯ ಮತ್ತು ಸಾಕ್ಷ್ಯವಹಿಸುವವರಿಗೆ ಅದರಲ್ಲಿ ವಿಶ್ವಾಸವಿದ್ದರೆ ಎಲ್ಲ 
ದೃಷ್ಟಿಯಲ್ಲಿಯೂ ಅದು ಸತ್ಯಸಾಕ್ಷ್ಯವಾಗುತ್ತದೆ. ವಿಷಯವು ಸ್ವತಃ ಸುಳ್ಳು ಮತ್ತು ಅದಕ್ಕೆ ಸಾಕ್ಷ್ಯ ವಹಿಸುವವರು ಅದನ್ನು ಸತ್ಯವೆಂದು ನಂಬಿ 
ಸಾಕ್ಟ್ಯವಹಿಸಿದರೆ, ತನ್ನ ವಿಶ್ವಾಸವನ್ನು ಸತ್ಯ ಸಂಧವಾಗಿ ಬಹಿರಂಗ ಪಡಿಸುತ್ತಿರುವನೆಂಬ ದೃಷ್ಟಿಯಲ್ಲಿ ನಾವು ಆತನನ್ನು ಸತ್ಯವಂತ ಮತ್ತು 
ಸ್ವತಃ ಸತ್ಯವಲ್ಲದ ವಿಷಯಕ್ಕೆ ಸಾಕ್ಷ್ಯ ವಹಿಸುವುದರಿಂದ ಸುಳ್ಳುಗಾರನೆಂದೂ ಹೇಳುತ್ತೇವೆ. ಅದಕ್ಕೆ ವ್ಯತಿರಿಕ್ತವಾಗಿ ವಿಷಯವು ಸ್ವಯಂ ಸತ್ಯ 
ಮತ್ತು ಸಾಕ್ಷ್ಯವಹಿಸುವವನ ವಿಶ್ವಾಸವು ಭಿನ್ನವಾಗಿದ್ದರೆ ಸತ್ಯಸಂಧ ವಿಷಯಕ್ಕೆ ಸಾಕ್ಷ್ಯ ವಹಿಸುತ್ತಿರುವನೆಂಬ ದೃಷ್ಟಿಯಿಂದ ಸತ್ಯವಂತನೆಂದೂ 
ಹೊರಗೆ ಹೇಳುತ್ತಿರುವ ವಿಷಯದ ಕುರಿತು ಮನದಲ್ಲಿ ವಿಶ್ವಾಸವಿಲ್ಲದವನೆಂಬ ದೃಷ್ಟಿಯಲ್ಲಿ ಅವನು ಕಪಟಿಯೆಂದೂ ಹೇಳುತ್ತೇವೆ. 
ಉದಾಹರಣೆಗೆ ಓರ್ವ ವಿಶ್ವಾಸಿಯು ಇಸ್ಲಾಮ್‌ ಸತ್ಯವೆಂದು ಹೇಳಿದರೆ ಎಲ್ಲ ದೃಷ್ಟಿಯಿಂದಲೂ ಆತ ಸತ್ಯವಂತನಾಗಿದ್ದಾನೆ. ಅದೇ, ಓರ್ವ 
ಯಹೂದಿಯು ತನ್ನ ಧರ್ಮದಲ್ಲಿ ಸ್ಥಿರವಾಗಿದ್ದು ಇಸ್ಲಾಮ್‌ ಸತ್ಯವೆಂದು ಹೇಳಿದರೆ. ಅವನು ಸುಳ್ಳುಗಾರನೆಂದು ಭಾವಿಸಬೇಕಾಗುತ್ತದೆ. 
ಯಾಕೆಂದರೆ ಅವನು ತನ್ನ ವಿಶ್ವಾಸದ ವಿರುದ್ಧವಾಗಿ ಸಾಕ್ಷ್ಯ ನೀಡುತ್ತಿದ್ದಾನೆ. ಒಂದು ವೇಳೆ ಇಸ್ಲಾಮ್‌ ಧರ್ಮವನ್ನು ಸುಳ್ಳೆಂದು ಹೇಳಿದರೆ 
ವಿಷಯವು ಸುಳ್ಳಾಗಿದ್ದರೂ ಅವನು ತನ್ನ ವಿಶ್ವಾಸದಂತೆ ಸಾಕ್ಷ್ಯವಹಿಸುತ್ತಿರುವನೆಂಬ:ದೃಷ್ಟಿಯಲ್ಲಿ ಅವನು ಸತ್ಯವಂತನಾಗಿದ್ದಾನೆ. 

2. ನಾವು ಮುಸ್ಲಿಮರು ಮತ್ತು ಮುಆ್‌ಮಿನರೆಂದು ಮನಗಾಣಿಸಲಿಕ್ಕಾಗಿ ಆಣೆಗಳನ್ನು ಹಾಕುತ್ತಾರೆ. ವಸ್ತುತಃ ಮುಸ್ಲಿಮರ ಕ್ರೋಧದಿಂದ 
ಪಾರಾಗಲಿಕ್ಕಾಗಿ ಮತ್ತು ಮುಸ್ಲಿಮರು ಅವರೊಡನೆ ಬದ್ಧವೈರಿಗಳೆಂಬ ರೀತಿಯಲ್ಲಿವರ್ತಿಸದಿರಲಿಕ್ಕಾಗಿ ಅವರು ಅದನ್ನು ಗುರಾಣಿಗೊಳಿಸುತ್ತಿದ್ದಾರೆ. 
ಪ್ರಾಯಶಃ ಇಲ್ಲಿ ಆಣೆಗಳೆಂದರೆ ನಾವು ಮುಸ್ಲಿಮರೆಂದು ನಂಬಿಸಲಿಕ್ಕಾಗಿ ಅವರು ಹಾಕುತ್ತಿದ್ದ ಆಣೆಗಳಾಗಿರಬಹುದು ಅಥವಾ ಅವರ 
ಏನಾದರೂ ಕಪಟ ತಂತ್ರ ಬಯಲಾದರೆ ಅದು ಕಾಪಟ್ಟದಿಂದಾಗಿ ನಮ್ಮಿಂದ ಸಂಭವಿಸಿಲ್ಲವೆಂದು ಮುಸ್ಲಿಮರನ್ನು ನಂಬಿಸಲಿಕ್ಕಾಗಿ ಹಾಕುವ 


ಕಾಂಡ - 28 


63. ಅಲ್‌ ಮುನಾಫಿಕೂನ್‌ 375 


2 


is ಇ [4 ೫1೫ ೨991.2೨. ಗ yA 1 ಚತ 
ಜ್‌ ೨7೨% Jy | MA 1 ಮಖೆ ಯೆ ಗಜ 1111115 ಇ ಜ್‌ 


ಅಲ್ಲಾಹನ ಮಾರ್ಗದಿಂದ ತಡೆದು ನಿಲ್ಲುತ್ತಾರೆ ಮತ್ತು ಇತರರನ್ನೂ ತಡೆಯುತ್ತಾರೆ. ಇವರು ಮಾಡುತ್ತಿರುವ ಕೃತ್ಯಗಳು 
ಎಷ್ಟು ಕೆಟ್ಟವು! ಇವರು ಸತ್ಯದ ಮೇಲೆ ವಿಶ್ವಾಸವಿರಿಸಿ ಆ ಬಳಿಕ ನಿರಾಕರಿಸಿದ್ದರಿಂದ ಹೀಗೆಲ್ಲ ಆಯಿತು. ಆದುದರಿಂದ 
ಇವರ ಹೃದಯಗಳಿಗೆ ಮುದ್ರೆ ಹಾಕಿ FE ಇನ್ನು ಇವರು ಏನನ್ನೂ ಗ್ರಹಿಸುವುದಿಲ್ಲ" ಇವರನ್ನು ನೋಡಿದರೆ 


11. KATE TA RH 9% A PE Pd 02 ಸ್‌ 
೪೬... ಜೂ ೦೪೫ BLL UL 


ಆಣೆಗಳಾಗಿರಬಹುದು ಅಥವಾ ರುದ್‌ ಬಿನ್‌ ಅರ್ಕಮ್‌ ತಿಳಿಸಿದ ಸುದ್ದಿಯನ್ನು ಅಲ್ಲಗೆಳೆಯಲಿಕ್ಕಾಗಿ ಅಬ್ದುಲ್ಲಾ ಬಿನ್‌ ಉಬ್ಬೆ ಹಾಕಿದ 
ಆಣೆಯೂ ಆಗಿರಬಹುದು. ಈ ಎಲ್ಲ ಸಾಧ್ಯತೆಗಳಿರುತ್ತಾ ಅಲ್ಲಾಹನು ಅವರಿಗೆ ವಸ್ತುನಿಷ್ಠವಾಗಿ ತಿಳಿಸಿರುವ, "ನೀವು ಅಲ್ಲಾಹನ ಸಂದೇಶ 
ವಾಹಕರೆಂದು ಸಾಕ್ಷ Ke ವಹಿಸುತ್ತೇವೆ' ಎಂಬ ವಚನವೂ ಆಗಿರಬಹುದು. ಈ ಕೊನೆಯ ಸಾಧ್ಯತೆಯ ಆಧಾರದಲ್ಲಿ: ಕರ್ಮಶಾಸ್ತ್ರಜ್ಞ ರಲ್ಲಿ ಚರ್ಚೆ 
ನಡೆದಿದೆ. "ನಾನು ಸಾಕ್ಷ 4: ವಹಿಸುತ್ತೇನೆ' ಎಂದು ಓರ್ವರು ಹೇಳಿ. ಒಂದು ವಿಷಯವನ್ನು ಬಹಿರಂಗಪಡಿಸಿದರೆ ಅದನ್ನು ಆಣೆ (Oath) 
ಅಥವಾ ಪ್ರತಿಜ್ಞೆಯೆಂದು ಹೇಳಬಹುದೇ? ಇಮಾಮ್‌ ಅಬೂ ಹನೀಫ ಮತ್ತು ಇಮಾಮ್‌ ರುಫರ್‌ರ ಹೊರತು ಅವರ ಶಿಷ್ಯರು ಮತ್ತು 
ಸುಫ್‌ಯಾನುಸೌರಿ ಮತ್ತು ಔರಾಶಈ ಅದನ್ನು (ಧರ್ಮಶಾಸ್ತ್ರದ ಪಾರಿಭಾಷಿಕ ಅರ್ಥದಲ್ಲಿರುವ) ಪ್ರತಿಜ್ಞೆಯೆಂದು ಹೇಳಿದ್ದಾರೆ. ಆದರೆ 
ಇಮಾಮರ ಅಭಿಪ್ರಾಯದಂತೆ ಅದು ಪ್ರತಿಜ್ಞೆಯಲ್ಲ. ಇಮಾಮ್‌ ಮಾಲಿಕ್‌ರಿಂದ 2 ಅಭಿಪ್ರಾಯಗಳು ಉದ್ದರಿಸಲ್ಪಟ್ಟಿವೆ. 1) ಅದು ಬೇಶರತ್‌ 
ಪ್ರತಿಜ್ಞೆಯಾಗಿದೆ. "ಅವನು ಸಾಕ್ಷ್ಯವಹಿಸುವಾಗ ಅಲ್ಲಾಹನಾಣೆ ನಾನು ಸಾಕ್ಷ್ಯವಹಿಸುತ್ತೇನೆ ಅಥವಾ ಅಲ್ಲಾಹನನ್ನು ಸಾಕ್ಸ್ಯಗೊಳಿಸಿ ನಾನು 
ಸಾಕ್ಷ್ಯವಹಿಸುತ್ತೇನೆ ಎಂದು ಹೇಳಿದರೆ, ಸಂಕಲ್ಪ ಅದು ಆಣೆಯಾಗುತ್ತದೆ ಅನ್ಯಥಾ ಅದು ಆಣೆಯಾಗುವುದಿಲ್ಲ i) ಹೇಳುವಾತನು 
ಅಲ್ಲಾಹನನ್ನು ಸಾಕ್ಷಿಗೊಳಿಸಿ ಸಾಕ್ಷ್ಯವಹಿಸುತ್ತೇನೆಂದು ಹೇಳಿದರೂ ಆ ಮೂಲಕ ಆಣೆ ಹಾಕ ಬಯಸಿದ್ದರೆ ಮಾತ್ರ ಅದು ಆಣೆಯಾಗುವುದೆಂದು 
ಶಾಘಈಯವರ ದೃಷ್ಟಿಕೋನ. (ಅಹ್ಮಾಮುಲ್‌ ಕುರ್‌ಆನ್‌- ಜಸ್ಸಾಸ್‌, ಇಬ್ನು ಅರಬಿ) 

3. ಸದ್ದಎಂಬ ಪದವು ಅರಬಿ ಭಾಷೆಯಲ್ಲಿಸಕರ್ಮಕದಂತೆಯೇ ಅಕರ್ಮಕವೂ ಆಗಿದೆ. ಆದ್ದರಿಂದ "ಸದ್ದೂ. ಅನ್‌ ಸಬೀಲಿಲ್ಲಾಹಿ' 
ಎಂಬ ನುಡಿಗೆ ಅವರು ಸ್ವತಃ ದೇವಮಾರ್ಗದಿಂದ ತಡೆದು ನಿಲ್ಲುತ್ತಾರೆ ಮತ್ತು ಅವರು ಇತರರನ್ನು ತಡೆಯುತ್ತಾರೆ ಎಂಬ ಅರ್ಥವೂ ಇದೆ. 
ಆದ್ದರಿಂದ ನಾವು ಅನುವಾದದಲ್ಲಿ ಎರಡೂ ಅರ್ಥವನ್ನು ಸೇರಿಸಿದ್ದೇವೆ. ಮೊದಲ ಅರ್ಥದಂತೆ ತಾತ್ಟರ್ಯ ಹೀಗಿದೆ: ಈ ಆಣೆಗಳಿಂದ ಅವರು 
ಮುಸ್ಲಿಮರ ಮಧ್ಯೆ ತಮ್ಮ ಸ ಸ್ಥಾನವನ್ನು ಭದ್ರಪಡಿಸಿದ ಬಳಿಕ ವಿಶ್ವಾಸದ ಬೇಡಿಕೆಗಳನ್ನು ಈಡೇರಿಸ! ದೆ, ಪ್ರವಾದಿಯವರ ಅನುಸರಣೆಯಿಂದ 
ಜಾರಿಕೊಳ್ಳುವ ದಾರಿಯನ್ನು ಸುಗಮಗೊಳಸುತ್ತಿದ್ದರೆ. ಎರಡನೆಯ ಅರ್ಥದಂತೆ ಅದರ ತಾತ್ಸರ್ಯ, ಸುಳ್ಳು ಆಣೆಗಳ ತೆರಮರೆಯಲ್ಲಿ ಅವರು 
ತಮ್ಮ ಬೇಟೆಯಾಡುತ್ತಿದ್ದಾರೆ. ಮುಸ್ಲಿಮರಂತೆ ನಟಿಸಿ ಮುಸ್ಲಿಮ್‌ ಸಮುದಾಯದಲ್ಲಿ ಒಡಕು ಹುಟ್ಟಿಸುತ್ತಿದ್ದಾರೆ. ವೈರಿಗಳ ಜತೆ ಸಂಬಂಧ 
ಬೆಳೆಸಿ ಮುಸ್ಲಿಮರ ರಹಸ್ಯಗಳನ್ನು ಸಂಗ್ರಹಿಸಿ ವೈರಿಗಳಿಗೆ ತಲುಪಿಸುತ್ತಿದ್ದಾರೆ. ಮುಸ್ಲಿಮೇತರರಲ್ಲಿ ಇಸ್ಲಾಮಿನ ಕುರಿತು ಕೆಟ್ಟ ಭಾವನೆ ಮೂಡಿಸಿ 
ಮುಗ್ಧ ಮುಸ್ಲಿಮ್‌ ಜನಸಾಮಾನ್ಯರಲ್ಲಿ ಅಪನಂಬಿಕೆ, ಸಂಶಯ ಮೂಡಿಸಲಿಕ್ಕಾಗಿ ವಿವಿಧ ತಂತ್ರಗಳನ್ನು ಪ್ರಯೋಗಿಸುತ್ತಾರೆ. ಮುಸ್ಲಿಮರೆಂದು 
ಮೆರೆಯುವ ಕಪಟ ವಿಶ್ವಾಸಿಗಳು ಮಾತ್ರ ಆ.ಅಸ್ತಗಳನ್ನು ಬಳಸಬಹುದು ಆದರೆ ಇಸ್ಲಾಮಿನ ಬದ್ಧ ವೈರಿಗಳು ಹಾಗೆ ಮಾಡಲಾರರು. 

4. ಈ ವಚನದಲ್ಲಿ ಸತ್ಯವಿಶ್ಚಾಸ ಸ್ಟೀಕರಿಸುವುದೆಂದರೆ ನಾನು ಸತ್ಯವನ್ನು ಸ್ವೀಕರಿಸುವುದಾಗಿ ಘೋಷಿಸಿ ಮುಸ್ಲಿಮರಲ್ಲಿ 
ಸೇರಿಕೊಳ್ಳುವುದೆಂದರ್ಥ. ನಿರಾಕರಣೆಯೆಂದರೆ; ಮನಃಪೂರ್ವಕವಾಗಿ ಸತ್ಯವನ್ನು ಸ್ವೀಕರಿಸದ, ಸತ್ಯವಿಶ್ವಾಸದ ಪೊಳ್ಳು ಘೋಷಣೆಗಿಂತ 
ಮುಂಚಿನ ತಮ್ಮ ಸತ್ಯನಿಷೇಧದಲ್ಲಿಯೇ ಸ್ಥಿರವಾಗಿರುವುದೆಂದರ್ಥ. ವಚನದ ಒಟ್ಟು ತಾತ್ಚರ್ಯ ಹೀಗಿದೆ: ಈ ಮಂದಿ ಚೆನ್ನಾ] ಗಿ ಆಲೋಚಿಸಿ 
ಅರಿತು ನೇರವಾಗಿ ವಿಶ್ವಾಸ ಅಥವಾ ಸ್ಪಷ್ಟವಾಗಿ ಸತ್ಯನಿಷೇಧದ ಮಾರ್ಗವನ್ನು ಅವಲಂಬಿಸದೆ ಈ ಕಪಟ ನೀತಿ ಕೈಗೊಳ್ಳಲು ತೀರ್ಮಾನಿಸಿದ್ದಾರೆ. 
ಆದ್ದರಿಂದ ಅಲ್ಲಾಹನು ಅವರ ಮನಸ್ಸುಗಳಿಗೆ ಮೊಹರು ಹಾಕಿ ಪ್ರಾಮಾಣಿಕ, ನಿಷ್ಕಳಂಕ ಮತ್ತು ಸಜ್ಜನರ ನೀತಿಯನ್ನು ಅಂಗೀಕರಿಸುವ 
ಭಾಗ್ಯವನ್ನು ಅವರಿಗೆ ನಿರಾಕರಿಸಿದ್ದಾರೆ. ಈಗ ಅವರ ಆಲೋಚನಾ ಶಕ್ತಿ ಕುಂದಿ ಹೋಗಿದೆ. ಅವರ ನೈತಿಕ ಪ್ರಜ್ಞೆ ಸತ್ತು ಹೋಗಿದೆ. ಅವರಿಗೆ 
ಈ ಮಾರ್ಗದಲ್ಲಿನಡೆಯುವಾಗ ತಮ್ಮ ಈ ಅಹೋ ರಾತ್ರಿಯ ಸುಳ್ಳು ಪ್ರತಿಕ್ಷಣದ ಮೋಸ-ವಂಚನೆ ಮತ್ತು ಈ ಮಾತು-ಕೃತಿಗಳ ವೈರುಧ್ಯವು 
ಅವರನ್ನು ಎಂತಹ ನೀಚ ಸ್ಥಿತಿಗೆ ತಳ್ಳಿದೆಯೆಂಬ ಪ್ರಜ್ಞೆಯೇ ಇಲ್ಲ. 

ಇದು ಅಲ್ಲಾಹನು ಓರ್ವರ ಹೃದಯಕ್ಕೆ ಮೊಹರು ಹಾಕುವುದರ ಅರ್ಥವೇನೆಂದು ಸ್ಪಷ್ಟಪಡಿಸುವ ವಚನಗಳಲ್ಲಿ ಒಂದಾಗಿದೆ. ಈ 


ಕಾಂಡ - 28 


376 ತಪ್ಪೀಮುಲ್‌ ಕುರ್‌ಆನ್‌ 


2 334 LEI ಚಿ PAY ಸೊ hE ರಜ ಗಡ 4೩ 
ls 1:40 1,೬ ರ GE el KO 


ನಿಮಗೆ ಇವರ ಶರೀರವು ಬಹಳ ವೈಭವಪೂರ್ಣವಾಗಿ ಕಾಣಿಸುವುದು. ಇವರು ಮಾತನಾಡಿದರೆ ನೀವು ಇವರ ಮಾತನ್ನು 
ಕೇಳುತ್ತಲೇ ಇದ್ದು ಬಿಡುವಿರಿ5 ಆದರೆ ವಾಸ್ತವದಲ್ಲಿ ಇವರು ಗೋಡೆಗೆ ಒರಗಿಸಿಡಲ್ಪಟ್ಟಿರುವ ಮರದ ಕೊರಡುಗಳಂತಿದ್ದಾರೆ." 
ಇವರು ಪ್ರತಿಯೊಂದು ಉಚ್ಚ ಸ್ವರವನ್ನು ತಮ್ಮ ವರುದ್ಧವೆಂದು ಭಾವಿಸುತ್ತಾರೆ. ೫ ಇವರು ಅಪ್ಪಟ ಶತ್ರುಗಳು.* ಇವರ 
ಬಗ್ಗೆ ಎಚ್ಚರವಾಗಿರಿ” ಇವರ ॥ ಮೇಲೆ ಅಲ್ಲಾಹನ ಶಾಪವಿದೆ. ಇವರು ಎಲ್ಲಿ ಅಲೆದಾಡಿಸಲ್ಲಡುತ್ತಿದ್ದಾರೆ?' 


ಕಪಟಿಗಳ ಹೃದಯಗಳಿಗೆ ಅಲ್ಲಾಹನು ಮೊಹರು ಹಾಕಿ ಅದರಿಂದಾಗಿ ವಿಶ್ವಾಸವು ಹೃದಯಗಳಿಗೆ ಪ್ರವೇಶಿಸದೆ ಅವರು ನಿರ್ಬಂಧಿತರಾಗಿ 
ಕಪಟಿಗಳಾಗಿರುವುದಲ್ಲ ಬದಲಾಗಿ ಅವರು ಬಾಹ್ಯವಾಗಿ ವಿಶ್ವಾಸವನ್ನು ಸ್ವೀಕರಿಸಿ ಸತ್ಯನಿಷೇಧದಲ್ಲಿಯೇ ಉಳಿಯಲು ತೀರ್ಮಾನಿಸಿದಾಗ 
ಅಲ್ಲಾಹನು ಅವರ ಮನಸ್ಸುಗಳನ್ನು ಮುಚ್ಚಿಬಿಟ್ಟನು. ಇದರಿಂದಾಗಿ ನಿಷ್ಕಳಂಕ ವಿಶ್ವಾಸ ಮತ್ತು ಅದರಿಂದ ಲಭಿಸುವ ನೈತಿಕ ನೀತಿಯ 
ಭಾಗ್ಯವನ್ನೂ ಕಸಿದುಕೊಳ್ಳಲಾಯಿತು. ಅವರು ತಮಗಾಗಿ ಮೆಚ್ಚಿದ್ದ ಕಾಪಟ್ಯ ಮತ್ತು ಕಪಟ ಗುಣಗಳ ಭಾಗ್ಯವನ್ನೇ ಅವರಿಗೆ ನೀಡಲಾಯಿತು. 

5. ಇಬ್ನು ಅಬ್ಬಾಸ್‌ (ರ) ಹೇಳುತ್ತಾರೆ: ಅಬ್ದುಲ್ಲಾ ಬಿನ್‌ ಉಬ್ಬೆ ಬಹಳ ಆಜಾನುಬಾಹು. ಆರೋಗ್ಯವಂತ, ಸುಂದರ ಮತ್ತು ಮಾತಿನ 
ಮಲ್ಲನಾಗಿದ್ದ. ಈ ವಿಶೇಷತೆ ಆತನ ಇತರ ಅನೇಕ ಸಂಗಾತಿಗಳಲ್ಲಿಯೂ ಇತ್ತು. ಅವರೆಲ್ಲರೂ ಮದೀನದ ಗಣ್ಯರಾಗಿದ್ದರು, ಅವರು ಪ್ರವಾದಿ 
ವರ್ಯರ(ಸ) ಸಭೆಗೆ ಬಂದು ಗೋಡೆ ಬದಿಯಲ್ಲಿ ತಲೆದಿಂಬಿಗೆ ಒರಗಿ ಕುಳಿತು ಗಾಂಭೀರ್ಯದಿಂದ ಮಾತಾಡುತ್ತಿದ್ದರು. ಅವರ 
ವೇಷಭೂಷಣಗಳನ್ನು ನೋಡಿ ಅವರ ಮಾತಿನ ವೈಖರಿಯನ್ನು ಆಲಿಸುವವರಿಗೆ, ಈ ವಿಶಿಷ್ಟ ಷ್ಟ ವ್ಯಕ್ತಿಗಳು ಇಷ್ಟೊಂದು ನಿಕೃಷ್ಟ ಗುಣದವರೆಂದು 
ಎಂದೂ ಭಾಸವಾಗುತ್ತಿರಲಿಲ್ಲ. 

6. ಅರ್ಥಾತ್‌, ಗೋಡೆ ಬದಿಯಲ್ಲಿ ತಲೆದಿಂಬಿಗೆ ಒರಗಿ ಕುಳಿತುಕೊಳ್ಳುವ ಈ ಮಂದಿ ಮಾನವರಲ್ಲ, ಬದಲಾಗಿ ಮರದ ಕೊರಡು 
ಗಳಾಗಿದ್ದಾರೆ. ಅವರು ಮಾನವೀಯತೆಯ ಮೂಲಧಾತುವಾಗಿರುವ ನೈತಿಕ ಸತ್ವವಿಲ್ಲದವರಾಗಿದ್ದಾರೆಂದು ಸ್ಪಷ್ಟಪಡಿಸಲಿಕ್ಕಾಗಿ ಅವರನ್ನು 
ಮರದ ಕೊರಡುಗಳಿಗೆ ಹೋಲಿಸಲಾಗಿದೆ. ಅನಂತರ ಅವರನ್ನು ಗೋಡೆಗೆ ಒರಗಿಸಿದ ಕೊರಡುಗಳಿಗೆ ಹೋಲಿಸಿ ಅವರು ತೀರಾ 
ನಿಷ್ಠಯೋಜಕರೆಂದು ತಿಳಿಸಲಾಗಿದೆ. ಯಾಕೆಂದರೆ ಕಟ್ಟಡ ನಿರ್ಮಾಣ ಅಥವಾ ಪೀಠೋಪಕರಣಗಳ ತಯಾರಿಯಲ್ಲಿ ಬಳಸಿದರೆ ಮಾತ್ರ 
ಮರವು ಉಪಯುಕ್ತ ವಸ್ತುವಾಗುತ್ತದೆ. ವೃಥಾ ಗೋಡೆಗೆ ಒರಗಿಸಿದ ಮರದ ಕೊರಡಿನಿಂದ ಯಾರಿಗೂ ಪ್ರ ಪ್ರಯೋಜನವಿಲ್ಲ. 

7. ಈ ಸಂಕ್ಷಿಪ್ತ ವಚನದಲ್ಲಿ ಅವರ ನಿಕೃಷ್ಟ ಸ್ವ ಆತ್ಮಸಾಕ್ಷಿಯನ್ನು ಚಿತ್ರಿಸಿ ತೋರಿಸಲಾಗಿದೆ. ತಮ್ಮ ವಿಶ್ವಾಸದ ನಟನೆಯ ತೆರೆಮರೆಯಲ್ಲಿ 
ಕಪಟ ನಾಟಕವಾಡುತ್ತಿರುವೆವೆಂದು ಅವರಿಗೆ ಚೆನ್ನಾಗಿ ತಿಳಿದಿದೆ. ಆದ್ದರಿಂದ ತಮ್ಮ ಕುತಂತ್ರಗಳ ಗುಟ್ಟು ಯಾವಾಗ ರಟ್ಟಾಗುವುದೋ ಎಂದು 
ಸದಾ ಹೆದರುತ್ತಿದ್ದರು. ತಮ್ಮ ಕಪಟ ವರ್ತನೆಯ ಬಗ್ಗೆ ವಿಶ್ವಾಸಿಗಳು ತಾಳ್ಮೆಗೆಡಬಹುದೆಂಬ ಭೀತಿಯೂ ಅವರನ್ನು ಕಾಡುತ್ತಿತ್ತು. ಊರಿನಲ್ಲಿ 
ಏನಾದರೂ ಸದ್ದುಗದ್ದಲವಾದರೆ ಅಥವಾ ದೊಡ್ಡ ಶಬ್ದ ಕೇಳಿಸಿದರೆ ಅವರು ಸ ನಮಗೇನಾದರೂ ವಿಪತ್ತು ಬರಬಹುದೋ 
ಎಂದು ಅವರು ಭಾವಿಸುತ್ತಿದ್ದರು. 

8. ಇನ್ನೊ ಪಿಂದರ್ಥದಲ್ಲಿ ಹೊರಗಿನ ವೈರಿಗಳಿಗಿಂತ ಈ ಆಂತರಿಕ ವೈರಿಗಳೇ ಹೆಚ್ಚು 'ಅಪಾಯಕಾರಿಗಳಾಗಿದ್ದರು. 

9. ಅರ್ಥಾತ್‌, ಅವರ ಬಾಹ್ಯ ಸ್ಥಿತಿಯನ್ನು ನೋಡಿ ಮೋಸ ಹೋಗಬಾರದು. ಅವರು ಯಾವಕ್ಷೆಣದಲ್ಲೂ ನಿಮ್ಮನ್ನು ವಂಚಿಸ 
ಬಹುದೆಂದು ತಿಳಿದಿರಲಿ. - } 

10. ಇದು ಶಾಪ ಪ್ರಾರ್ಥನೆಯಲ್ಲ ಬದಲಾಗಿ ಅವರು ಶಿಕ್ಷೆಗೆ ಅರ್ಹರಾಗಿರುವರೆಂಬ ಕುರಿತು ಅಲ್ಲಾಹನ ನಿರ್ಣಯದ 
ಘೋಷಣೆಯಾಗಿದೆ. ಅಲ್ಲಾಹನು ಈ ಪದವನ್ನು ಶಬ್ದಾರ್ಥದ ಬದಲಾಗಿ ಅರಬಿ ಪಡೆ ನುಡಿಯಂತೆ ಶಾಪ ಮತ್ತು ನಿಂದನೆ ಹಾಗೂ 
ಉಪಾಧಿಯ ರೂಪದಲ್ಲಿ ಪ್ರಯೋಗಿಸಿರುವ ಸಾಧ್ಯತೆಯೂ ಇದೆ. ನಾವು ಯಾರನ್ನಾದರೂ ಬೈಯುವಾಗ ಅವನು ಹಾಳಾಗಿ ಹೋಗಲಿ 
ಎನ್ನುವ ಹಾಗಿದೆ. ಇದು ಶಾಪ ಪ್ರಾರ್ಥನೆಯಲ್ಲ ಅವರ ಸ್ಥಿತಿಯ ತೀವ್ರತೆಯನ್ನು ಸ್ಪಷ್ಟಪಡಿಸಲು ಆ ಪದ ಬಳಸಲಾಗಿದೆ. 

11. ಅವರನ್ನು ವಿಶ್ವಾಸದಿಂದ ಕಪಟತೆಯ ಕಡೆಗೆ ತಿರುಗಿಸಿದವರು ಯಾರೆಂದು ಇಲ್ಲಿ ತಿಳಿಸಿಲ್ಲ. ಅದನ್ನು ನಿರ್ದಿಷ್ಟವಾಗಿ 


ಕಾಂಡ - 28 


63. ಅಲ್‌ ಮುನಾಫಿಕೂನ್‌ 377 


MSS SEL SS ಇ ಬಾ 

SKS ಯ ಲ್ಸ ಟಾ ಬ ಬಜ ಸ್ಟ್‌ 
693 BIS eb ತ ಬಹಿ ಹಿ ESS 
SNS ಜು) 1 ಓರ LoS HELS ೪ 


(5-6) ಅಲ್ಲಾಹನ ಸಂದೇಶವಾಹಕರು ನಿಮಗಾಗಿ ಕ್ಷಮಾಯಾಚನೆ ಮಾಡುವಂತಾಗಲು, ನೀವು ಬನ್ನಿರಿ ಎಂದು 
ಅವರೊಡನೆ ಹೇಳಲಾದಾಗ ಅವರು ತಲೆ ಕೊಡವಿಕೊಳ್ಳುತ್ತಾರೆ ಮತ್ತು ಅವರು ಬಹಳ ಅಹಂಕಾರದಿಂದ ಬಾರದಿರುವುದನ್ನು 
ನೀವು ಕಾಣುತ್ತೀರಿ.” ಸಂದೇಶವಾಹಕರೇ, ನೀವು ಅವರಿಗಾಗಿ ಕ್ಷಮಾಯಾಚನೆ ಮಾಡಿದರೂ ಮಾಡದಿದ್ದರೂ ಅವರ 
ಮಟ್ಟಿಗೆ ಓಂದೇ ಆಗಿದೆ. ಅಲ್ಲಾಹನು ಅವರನ್ನು ಎಂದಿಗೂ ಕ್ಷಮಿಸಲಾರನು.'* ಅಲ್ಲಾಹನು ಫಾಸಿಕರಿಗೆ(ಕರ್ಮಭ್ರಷ್ಟರಿಗೆ) 
ಖಂಡಿತ ಸನ್ಮಾರ್ಗ ನೀಡುವುದಿಲ್ಲ 

(1-8) ಸಂದೇಶವಾಹಕರ ಸಂಗಾತಿಗಳಿಗಾಗಿ ಖರ್ಚು ಮಾಡುವುದನ್ನು ನಿಲ್ಲಿಸಿ ಬಿಡಿರಿ; ಇವರು ಚದುರಿ ಹೋಗಲಿ 
ಎಂದು ಹೇಳುವವರು ಇವರೇ. ವಸ್ತುತಃ `ಭೂಮಿ-ಆಕಾಶಗಳ ಭಂಡಾರಗಳ ಒಡೆತನ ಅಲ್ಲಾಹನ ಕೈಯಲ್ಲಿದೆ. ಆದರೆ 
`ಈ ಕಪಟವಿಶ್ಚಾಸಿಗಳು ಗ್ರಹಿಸುವುದಿಲ್ಲ. ನಾವು ಮದೀನಾಕ್ಕೆ ಹಿಂದಿರುಗಿದಾಗ ಗೌರವಾನ್ವಿತನು ನಿಂದ್ಯನನ್ನು ಅಲ್ಲಿಂದ 


ತಿಳಿಸದಿರುವುದರಿಂದ ಅವರ ಈ ಪಥಭ್ರ ಷ್ಠತೆಗೆ ಅನೇಕ ಪ್ರೇರಕಗಳಿದ್ದುವೆಂದು ಸ್ವಯಂ ವ್ಯಕ್ತವಾಗುತ್ತದೆ. ಶೈತಾನನಿದ್ದನು. ದುಷ್ಟದಿತ್ರರಿದ್ದರು. 
ಅವರ ಸ್ವಾರ್ಥ ಹಿತಾಸಕ್ತಿಗಳಿದ್ದುವು, ಕೆಲವರಿಗೆ ಪತ್ನಿಯರಾದರೆ, ಕೆಲವರಿಗೆ ಮಕ್ಕಳು, ಇತರ ಕೆಲವರಿಗೆ ತಮ್ಮ ಬಳಗದ ದುರ್ಜನರು 
ಪ್ರೇರಕವಾಗಿದ್ದರು. ಕೆಲವರ ದ್ವೇಷಾಸೂಯೆ, ಮತ್ಸರ ಮತ್ತು ಅಹಂಭಾವವು ಅವರನ್ನು ಈ ದಾರಿಗೆ ದೂಡಿತ್ತು. 

12. ಅವರು ಕ್ಷಮೆ ಯಾಚನೆಗಾಗಿ ಪ್ರವಾದಿವರ್ಯರ(ಸ) ಬಳಿಗೆ ಬಾರದಿದ್ದುದು ಮಾತ್ರವಲ್ಲ, ಈ ಮಾತು ಕೇಳಿ ದರ್ಪ ಮತ್ತು 
ಅಹಂಕಾರದಿಂದ ತಲೆ 'ಕೊಡವಿಕೊಳ್ಳುತ್ತಿದ್ದರು. ಪ್ರವಾದಿವರ್ಯರ(ಸ) ಬಳಿಗೆ ಬಂದು ಕ್ಹಮೆಯಾಚಿಸುವುದು ತಮಗೆ ಅವಮಾನವೆಂದು 
ಭಾವಿಸಿ ಕುಳಿತಲ್ಲಿಂದ 'ಕದಲುತ್ತಿರಲಿಲ್ಲ. ಇದು ಅವರು ಸತ್ಯವಿಶ್ಚಾಸಿಗಳಲ್ಲವೆಂಬುದರ ಸ್ಪಷ್ಟ ಲಕ್ಷಣವಾಗಿದೆ. 

13.-ಈ ವಿಷಯವನ್ನು (ಮುನಾಫಿಕೂನ್‌ ಅಧ್ಯಾಯ ಮೂರು ವರ್ಷಗಳ ಬಳಿಕ ಅವತೀರ್ಣವಾದ) ಅತೌಬ ಅಧ್ಯಾಯದಲ್ಲಿ: ಹೆಚ್ಚು 
ವಿವರವಾಗಿ ತಿಳಿಸಲಾಗಿದೆ. ಅದರಲ್ಲಿ ಅಲ್ಲಾಹನು ಪ್ರವಾದಿವರ್ಯರೊಡನೆ ಕಪಟ ವಿಶ್ವಾಸಿಗಳ ಕುರಿತು ಹೀಗೆ ಹೇಳಿದ್ದಾನೆ: 

"ಓ ಪ್ರವಾದಿಗಳೇ, ನೀವು ಇವರಿಗಾಗಿ ಕ್ಷಮೆ ಯಾಚನೆ ಮಾಡಿದರೂ ಮಾಡದಿದ್ದರೂ, ಅವರನ್ನು ಕ್ಷಮಿಸಬೇಕೆಂದು ನೀವು 70 ಬಾರಿ 
ಅಪೇಕ್ಷಿಸಿದರೂ ಅಲ್ಲಾಹನು ಅವರನ್ನು ಸರ್ವಥಾ ಕ್ಷಮಿಸಲಾರನು. ಯಾಕೆಂದರೆ ಅವರು ಅಲ್ಲಾಹ್‌ ಮತ್ತು ಅವರ ಸಂದೇಶವಾಹಕರನ್ನು 
ನಿರಾಕರಿಸಿದ್ದಾರೆ ಮತ್ತು ಅಲ್ಲಾಹನು ಕರ್ಮಬ್ರಷ್ಟರಿಗೆ ಮಾರ್ಗದರ್ಶನ ಮಾಡುವುದಿಲ್ಲ. (ಅತ್ತೌಬ: 80) ಆ ಬಳಿಕ ಹೀಗೆ ಹೇಳಲಾಗಿದೆ. 

"ಇನ್ನು ಮುಂದೆ ಅವರಲ್ಲಿ ಯಾರಾದರೂ ಮರಣ ಹೊಂದಿದರೆ ನೀವು ಯಾವ ಕಾರಣಕ್ಕೂ ಅವನ ಜನಾರು ನಮಾರು್‌ 
ನಿರ್ವಹಿಸಬಾರದು. ಅವನ ಸಮಾಧಿಯ ಬಳಿ ಎಂದೂ ನಿಲ್ಲಬಾರದು. ಯಾಕೆಂದರೆ ಅವರು ಅಲ್ಲಾಹ್‌ ಮತ್ತು ಸಂದೇಶವಾಹಕರನ್ನು 
ನಿರಾಕರಿಸಿ ಸರ್ಮಭ್ರಷ್ಟರಾಗಿ ಮರಣ ಹೊಂದಿದ್ದಾರೆ. '' ( ಅತೌಬ: 84) 

14. ಈ ವಚನದಲ್ಲಿ ಎರಡು ವಿಷಯಗಳನ್ನು ಪ್ರಸ್ತಾಪಿಸಲಾಗಿದೆ. (1) ಕ್ಷಮಾ ಪ್ರಾರ್ಥನೆ ಕೇವಲ ಸನ್ಮಾರ್ಗ ಹೊಂದಿದವರಿಗೆ 
:ಫಲಕಾರಿಯಾಗುವುದು.ಸನ್ಮಾರ್ಗದಿಂದ ವಿಮುಖನಾದವನು'ಮತ್ತು ಅನುಸರಣೆಯ ಬದಲು ನಿರಾಕರಣೆಯ ಮಾರ್ಗವನ್ನವಲಂಬಿಸಿದವನಿಗೆ, 
`ಸಾಮಾನ್ಯ ಜನರಂತಿರಲಿ, ಸ್ವರ್ಶಪ್ರವಾದಿಯೇಕ್ಜಮಾ ಪ್ರಾರ್ಥನೆ ಮಾಡಿದರೆ ಅದು ಸ್ವೀಕೃತವಾಗಲಾರದು. (2) ಸನ್ನಾರ್ಗವನ್ನು' ಬಯಸದವರಿಗೆ 
'ಸನ್ನಾರ್ಗ'ದಯಪಾಲಿಸುವುದು ಅಲ್ಲಾಹನ ರೀತಿಯಲ್ಲ. ಓರ್ವ ದಾಸನು ಸ್ವಯಂ ಅಲ್ಲಾಹನ ಮಾರ್ಗದರ್ಶನದಿಂದ ಮುಖ ತಿರುಗಿಸಿದವನು, 
'ಮಾತ್ರವಲ್ಲಸನ್ಸಾರ್ಗಕ್ಕೆ ಕರೆದರೂ ತಲೆ ಕೊಡವಿ ಅಹಂಕಾರದಿಂದ ಆ ಕರೆಯನ್ನು ತಿರಸ್ಕರಿಸಿದರೆ, ಅವನ ಬೆನ್ನು ಬಿದ್ದು ಸನ್ಮಾರ್ಗವನ್ನು ಹಿಡಿದು 


ಕಾಂಡ - :28 


378 7 ಶಪ್ಪೀಮುಲ್‌ ಕುರ್‌ಆನ್‌ 


ಗ | 

Ms ru Lr ಿ PNY 4% ಟೀ 2 
OLS ಊಟಿ ಉಹು 0595 sl 464 ek 
OTST 4ಬ BS SEG EL 
ಗ bso A 4 


೨೮೫೨೬೬ 11844 23 ಆತ್ರ 551% SS ೬೫ 
(ಚಟ SLE MSIE) ೩30 | 
ಹೊರಕ್ಕಟ್ಟಿ ಬಿಡುವನೆಂದು ಇವರು ಹೇಳುತ್ತಾರೆ. ವಾಸ್ತವದಲ್ಲಿ ಗೌರವವಂತೂ ಅಲ್ಲಾಹ್‌, ಅವನ ಸಂದೇಶವಾಹಕರು 
ಮತ್ತು ಸತ್ಯವಿಶ್ವಾಸಿಗಳಿಗಾಗಿಯೇ ಇದೆ. ಆದರೆ ಈ ಕಪಟವಿಶ್ವಾಸಿಗಳು ತಿಳಿಯುವುದಿಲ್ಲ, 

(9-11) ಸತ್ಯವಿಶ್ವಾಹಿಗಳೇ,`? ನಿಮ್ಮ ಸಂಪತ್ತು ಮತ್ತು ನಿಮ್ಮ ಸಂತಾನಗಳು ನಿಮ್ಮನ್ನು ಅಲ್ಲಾಹನ ಸ್ವರಣೆಯಿಂದ 
ಅಲಕ್ಷ್ಯಗೊಳಿಸದಿರಲಿ.'* ಹೀಗೆ ಮಾಡುವವರೇ ನಷ್ಟ ಅನುಭವಿಸುವವರು. ನಿಮ್ಮ ಪೈಕಿ ಯಾರದಾದರೂ ಮರಣದ 
ಸಮಯ ಬಂದಾಗ ಅವನು "ನನ್ನ ಪ್ರಭೂ ನೀನು ನನಗೆ ಇನ್ನೂ ಸ್ವಲ್ಪ ಹೆಚ್ಚು ಕಾಲಾವಧಿ ನೀಡಿರುವುದಿಲ್ಲವೇಕೆ? ಹಾಗೆ 
ನೀಡಿದ್ದರೆ ನಾನು ದಾನಧರ್ಮ ಮಾಡುತ್ತಿದ್ದೆ ಮತ್ತು ಸಜ್ಜನರ ಸಾಲಿಗೆ ಸೇರುತ್ತಿದ್ದೆ" ಎಂದು ಹೇಳುವುದಕ್ಕೆ ಮುಂಚೆ ನಾವು 
ನಿಮಗೆ ದಯಪಾಲಿಸಿರುವ ಸಂಪತ್ತಿನಿಂದ ಖರ್ಚು ಮಾಡಿರಿ. ವಾಸ್ತವದಲ್ಲಿ ಒಬ್ಬನ ಕರ್ಮಾವಧಿಯು ಪೂರ್ಣಗೊಳ್ಳುವ 
ಸಮಯ ಬಂದು ಬಿಟ್ಟರೆ ಅಲ್ಲಾಹನು ಯಾರಿಗೂ ಇನ್ನಷ್ಟು ಕಾಲಾವಧಿಯನ್ನು ಕೊಡುವುದಿಲ್ಲ. ನೀವು ಮಾಡುತ್ತಿರು 
ವುದೆಲ್ಲವನ್ನು ಅಲ್ಲಾಹನು ತಿಳಿದವನಾಗಿದ್ದಾನೆ. 


ನಡೆಯಲು ಮತ್ತು ಅವನನ್ನು ಸ್ವಾಗತಿಸಿ ಸನ್ಮಾರ್ಗಕ್ಕೆ ತರಲು ಅಲ್ಲಾಹನಿಗೆ ಯಾವ ಅಗತ್ಯವಿದೆ? 

15. ರುದ್‌ ಬಿನ್‌ ಅರ್ಕಮ್‌(ರ) ಹೇಳುತ್ತಾರೆ: ನಾನು ಅಬ್ದುಲ್ಲಾ ಬಿನ್‌ ಉಬೈ ಹೇಳಿದ ಈ ಮಾತುಗಳನ್ನು ಪ್ರವಾದಿವರ್ಯರಿಗೆ 
ತಿಳಿಸಿದೆ. ಅವನು ಪ್ರವಾದಿಯವರ ಬಳಿ ಬಂದು ನಿರಾಕರಿಸಿ ಆಣೆ ಹಾಕಿದನು. ಆಗ ನನ್ನ ಚಿಕ್ಕಪ್ಪ ಹಾಗೂ ಇತರ ಅನ್ಸಾರಿ ಹಿರಿಯರು ಬಂದು 
ನನಗೆ ಚೆನ್ನಾಗಿ ಜರೆದರು. ಇದರಿಂದಾಗಿ ಪ್ರವಾದಿವರ್ಯರೂ ನನ್ನನ್ನು ಸುಳ್ಳುಗಾರ ಮತ್ತು ಅಬ್ದುಲ್ಲಾ ಬಿನ್‌ ಉಬೈನನ್ನು ಸತ್ಯವಂತನೆಂದು 
ತಿಳಿದಿರುವರೆಂದು ಭಾಸವಾಯಿತು. ಆಗ ನನಗೆ ಜೀವಮಾನದಲ್ಲಿ ಎಂದೂ ಆಗಿಲ್ಲದಷ್ಟು ತೀವ್ರ ದುಃಖವಾಯಿತು. ನಾನು ಅತೀವ 
ದುಃಖದಿಂದ ಅಲ್ಲಿಯೇ ಕುಳಿತು ಬಿಟ್ಟೆ ಅನಂತರ ಈ ವಚನಗಳು ಅವತೀರ್ಣವಾದಾಗ ಪ್ರವಾದಿವರ್ಯರು(ಸ) ನನ್ನನ್ನು ಕರೆಸಿದರು. 
ಮುಗುಳ್ನಗುತ್ತಾ ನನ್ನ ಕಿವಿ ಹಿಡಿದು ಹೀಗೆಂದರು: ಈ ಹುಡುಗನ ಕಿವಿ ಸತ್ಯವಾದಿಯಾಗಿತ್ತು. ಅಲ್ಲಾಹನೇ ಅದನ್ನು ದೃಢೀಕರಿಸಿದ್ದಾನೆ. (ಇಬ್ನು 
ಜರೀರ್‌ ಮತ್ತು ತಿರ್ಮಿದಿಯಲ್ಲೀಯೂ ಇದೇ ರೀತಿಯ ವರದಿಗಳಿವೆ) 

16. ಅರ್ಥಾತ್‌, ಘನತೆ, ಗೌರವ ಅಲ್ಲಾಹನಿಗೆ ಮೀಸಲಾಗಿದೆ. ಅದು ದೇವ ಪ್ರವಾದಿತ್ನದಿಂದಾಗಿ ಸಂದೇಶವಾಹಕರಿಗೆ ಲಭಿಸಿದೆ. 
ಸತ್ಯವಿಶ್ಚಾಸದಿಂದಾಗಿ ವಿಶ್ವಾಸಿಗಳಿಗೂ ನೀಡಲಾಗಿದೆ. ಸತ್ಯನಿಷೇಧಕರು, ಕರ್ಮಭ್ರಷ್ಟರು ಮತ್ತು ಕಪಟ ವಿಶ್ವಾಸಿಗಳಿಗೆ ನೈಜ ಘನತೆ ಗೌರವದಲ್ಲಿ 
ಯಾವುದೇ ಪಾಲಿಲ್ಲ, 

17. ಇಲ್ಲಿನೈಜ ಸತ್ಯವಿಶ್ವಾಸಿಗಳು ಅಥವಾ ಬಾಯ್ದೆರೆಯಾಗಿ ವಿಶ್ವಾಸದ ಕರಾರು ಮಾಡಿದವರೆಂಬ ವ್ಯತ್ಯಾಸ ಕಲ್ಪಿಸದೆ ಸಾರ್ವತ್ರಿಕವಾಗಿ 
(ಇಸ್ಲಾಮಿನ ವ್ಯಾಪ್ತಿಯಲ್ಲಿರುವ ಎಲ್ಲರನ್ನೂ) ಅಭಿಸಂಬೋಧಿಸಿ ಉಪದೇಶಿಸಲಾಗಿದೆ. | aT 2೫ ಎಂದು ಪವಿತ್ರ ಕುರ್‌ಆನ್‌ ಕೆಲವೊಮ್ಮೆ 
ಸತ್ಯವಿಶ್ವಾಸಿಗಳನ್ನು ಮತ್ತು ಕೆಲವೊಮ್ಮೆ ಕಪಟ ವಿಶ್ವಾಸಿಗಳನ್ನು ಅಭಿಸಂಬೋಧಿಸಲಾಗುತ್ತದೆಂಬ ವಿಷಯವನ್ನು ನಾವು ಹಿಂದೆ ಹಲವು ಬಾರಿ 
ಸೂಚಿಸಿದ್ದೇವೆ. ಯಾಕೆಂದರೆ ಕಪಟ ವಿಶ್ವಾಸಿಗಳು ನಾಲಗೆಯಿಂದ ವಿಶ್ವಾಸಿಗಳಾಗಿದ್ದರಷ್ಟೆ. ಕೆಲವೆಡೆಗಳಲ್ಲಿ ಎಲ್ಲಾ ರೀತಿಯ ಮುಸ್ಲಿಮರನ್ನು 
ಒಟ್ಟಾಗಿ ಪರಿಗಣಿಸಿ ಈ ಮಾತು ಬಳಸಲಾಗಿದೆ. ಆದ್ದರಿಂದ ಯಾವೆಡೆಗಳಲ್ಲಿ ಯಾರನ್ನೆಲ್ಲಾ ಅಭಿಸಂಬೋಧಿಸುತ್ತಿದೆಯೆಂದು ಅದರ ಸಂದರ್ಭ 
ಮತ್ತು ಹಿನ್ನೆಲೆಯಿಂದ ವ್ಯಕ್ತವಾಗುತ್ತದೆ. 


ಕಾಂಡ - 28 


63. ಅಲ್‌ ಮುನಾಫಿಕೂನ್‌ 379 


18. ಇಲ್ಲಿಸಂಪತ್ತು ಮತ್ತು ಸಂತಾನವನ್ನು ವಿಶೇಷವಾಗಿ ಪ್ರಸ್ತಾಪಿಸಲಾಗಿದೆ. ಯಾಕೆಂದರೆ ಮಾನವನು ಇವುಗಳ ಹಿತರಕ್ಷಣೆಗಾಗಿಯೇ 
ವಿಶ್ವಾಸದ ಬೇಡಿಕೆಯಿಂದ ವಿಮುಖನಾಗಿ ಕಾಪಟ್ಯ, ವಿಶ್ವಾಸ, ದೌರ್ಬಲ್ಯ, ಪಾಪಕೃತ್ಯ ಮತ್ತು ಆಜ್ಞೋಲ್ಲಂಫನೆಗಳಲ್ಲಿ ಸಿಲುಕುತ್ತಾನೆ. ವಸ್ತುತಃ 
ಮಾನವನನ್ನು ಅಲ್ಲಾಹನ ಸ್ಫರಣೆಯಿಂದ ವಿಮುಖಗೊಳಿಸುವ ಎಲ್ಲಲೌಕಿಕ ವಸ್ತುಗಳನ್ನೂ ಇಲ್ಲಿ ಉದ್ದೇಶಿಸಲಾಗಿದೆ. ದೇವನ ಬಗ್ಗೆ ಆಶ್ರದ್ಧೆಯೇ 
ಎಲ್ಲ ಕೆಡುಕುಗಳ.ಮೂಲ. ಮಾನವನಿಗೆ ತಾನು ಸ್ವತಂತ್ರನಲ್ಲ, ದೇವನ ಓರ್ವ ದಾಸ, ಅಲ್ಲಾಹನಿಗೆ ತನ್ನ ಎಲ್ಲ ಕರ್ಮಗಳೂ ತಿಳಿದಿದೆ. 
ಒಂದಿಲ್ಲೊಂದು ದಿನ ಅವನ ಮುಂದೆ ಹಾಜರಾಗಿ ತನ್ನ ಕರ್ಮಗಳ ವಿಚಾರಣೆ ನಡೆಯಲಿದೆಯೆಂಬ ನೆನಪಿದ್ದರೆ ಅವನು ಎಂದೂ ಪಥಭ್ರಷ್ಟ 
ಅಥವಾ ದುಷ್ಕರ್ಮಿಯಾಗಲಾರ. ಮಾನವೀಯ ದೌರ್ಬಲ್ಯಗಳಿಂದ ಒಂದೊಮ್ಮೆ ಕಾಲು ಜಾರಿದರೂ ಆ ಕುರಿತು ಜಾಗೃತನಾದ ಕೂಡಲೇ 
ಅವನು ತನ್ನನ್ನು ಸುಧಾರಿಸಿಕೊಳ್ಳುತ್ತಾನೆ. 


ಕಾಂಡ - 28 


64. ಅತ್ರಗಾಬುನ್‌ 


ಹೆಸರು 

9ನೆಯ ವಚನದಲ್ಲಿರುವ ಹೌ” 35 ಎಂಬ ನುಡಿಯಿಂದ ಆರಿಸಲಾಗಿದೆ. ಅರ್ಥಾತ್‌ ತಗಾಬುನ್‌ ಎಂಬ 
ಪದವಿರುವ ಅಧ್ಯಾಯ. 
ಅವತೀರ್ಣ ಕಾಲ 

ಇದರ ಸ್ವಲ್ಪ ಭಾಗ ಮಕ್ಕಾದಲ್ಲಿ ಮತ್ತು ಸ್ವಲ್ಪ ಭಾಗ ಮದೀನದಲ್ಲಿ ಅವತೀರ್ಣವಾಗಿದೆಯೆಂದು ಮುಕಾತಿಲ್‌ ಮತ್ತು 
ಕಲ್‌ಬೀ ಹೇಳಿದ್ದಾರೆ. ಆರಂಭದ 13 ವಚನಗಳು ಮಕ್ಕಾದಲ್ಲಿ ಮತ್ತು 14ರಿಂದ ಕೊನೆಯ ವರೆಗಿನ ವಚನಗಳು ಮದೀನಾದಲ್ಲಿ 
ಅವತೀರ್ಣವಾಗಿವೆ ಎಂದು ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ ಮತ್ತು ಅತಾ ಹೇಳುತ್ತಾರೆ. ಆದರೆ ಹೆಚ್ಚಿನ ವ್ಯಾಖ್ಯಾನಗಾರರು ಈ 
ಅಧ್ಯಾಯವು ಸಂಪೂರ್ಣವಾಗಿ ಮದೀನಾದಲ್ಲಿ ಅವತೀರ್ಣವಾಗಿದೆಯೆಂದು ಹೇಳುತ್ತಾರೆ. ಇದರ ಅವತೀರ್ಣಕಾಲವನ್ನು 
ನಿರ್ದಿಷ್ಟಪಡಿಸುವ ಯಾವುದೇ ಸೂಚನೆ ಕಾಣಿಸುವುದಿಲ್ಲ, ಹಾಗಿದ್ದರೂ ವಿಷಯ ಮತ್ತು ಶೈಲಿಯನ್ನು ಗಮನಿಸಿದಾಗ ಪ್ರಾಯಶಃ 
ಇದು ಮದೀನಾ ಪ್ರಾರಂಭ ಕಾಲದಲ್ಲಿ ಅವತೀರ್ಣವಾಗಿದೆಯೆಂದು -ಭಾಸವಾಗುತ್ತದೆ. ಆದ್ದರಿಂದಲೇ ಇದರಲ್ಲಿ ಮಕ್ಕಾ 
ಮದೀನಾಗಳಲ್ಲಿ ಅವತೀರ್ಣವಾದ ಅಧ್ಯಾಯಗಳ ಕೆಲವು ವೈಶಿಷ್ಟ್ಯಗಳು ಕಾಣಿಸುತ್ತದೆ. 
ಚರ್ಚಾ ವಿಷಯಗಳು ಇದ 

ಈ ವಿಶ್ವಾಸ ಮತ್ತು ಅನುಸರಣೆಯ ಕರೆ ಹಾಗೂ ಸಚ್ಚಾರಿತ್ರ್ಯ ದ ತರಬೇತಿಯು ಈ ಅಧ್ಯಾಯದ ಮುಖ್ಯ ವಿಷಯವಾಗಿದೆ. 
ಆರಂಭದ 4 ವಚನಗಳಲ್ಲಿ ಸಕಲ ಮಾನವರನ್ನು ಅಭಿಸಂಬೋಧಿಸಲಾಗಿದೆ. ಅನಂತರ 5ರಿಂದ 10ರ ತನಕ ಕುರ್‌ಆನಿನ ಸಂದೇಶ 
ವನ್ನು ನಿರಾಕರಿಸುವವರನ್ನು ಅಭಿಸಂಬೋಧಿಸಲಾಗಿದೆ ಮತ್ತು 11ರಿಂದ ಕೊನೆಯ ತನಕ ಈ ಸಂದೇಶವನ್ನು ಅಂಗೀಕರಿಸುವವರತ್ತ 
ಗಮನ ಹರಿಸಲಾಗಿದೆ. 

ಸಕಲ ಮಾನವರನ್ನು ಅಭಿಸಂಬೋಧಿಸುವ ಕೆಲವು ಸಂಕ್ಷಿಪ್ತ ವಚನಗಳಲ್ಲಿ ಈ 4 ವಾಸ್ತವಿಕತೆಗಳ ಬಗ್ಗೆ ಜಾಗೃತಗೊಳಿಸಲಾಗಿದೆ. 

1) ನೀವು ವಾಸವಾಗಿರುವ ಈ ವಿಶ್ವವು ದೇವರಹಿತವಲ್ಲ. ಅದಕ್ಕೆ ಸೃಷ್ಟಿಕರ್ತ, ಒಡೆಯ ಮತ್ತು ನಿಯಂತ್ರಕನಾಗಿ ಓರ್ವ 
ಸರ್ವಶಕ್ತನಾದ ದೇವನಿದ್ದಾನೆ. ಅವನು ಪರಿಪೂರ್ಣ ಮತ್ತು ದೋಷರಹಿತನೆಂದು ಈ ವಿಶ್ವದ ಪ್ರತಿಯೊಂದು ವಸ್ತುವೂ ಸಾಕ್ಷ ಕೆ 
ವಹಿಸುತ್ತದೆ. 

1) ಈ ವಿಶ್ವವು ಉದ್ದೇಶ ರಹಿತ ಅಥವಾ ಯುಕ್ತಿಹೀನವಲ್ಲ. ಅದರ ಸೃಷ್ಟಿಕರ್ತನು ಅದನ್ನು ಯುಕ್ತಿಪೂರ್ಣವಾಗಿ ಸೃಷ್ಟಿಸಿದ್ದಾನೆ. 
ಇದು ನಿರರ್ಥಕವಾಗಿ ಆರಂಭಗೊಂಡು ನಿರರ್ಥಕವಾಗಿ ಕೊನೆಯಾಗುವ ಕೇವಲ ಲೀಲೆಯೆಂಬ ತಪ್ಪುತಿಳುವಳಿಕೆಯಲ್ಲಿರಬಾರದು. 

iii) ದೇವನು ನಿಮ್ಮನ್ನು ಉತ್ತಮ ಸ್ವರೂಪದಲ್ಲಿ ಸೃಷ್ಟಿಸಿ ಸತ್ಯನಿಷೇಧ ಅಥವಾ ಸತ್ಯವಿಶ್ವಾಸವನ್ನು ಆಯ್ಕೆ ಮಾಡುವ 
ಸ್ವಾತಂತ್ರ್ಯವನ್ನು ನೀಡಿರುತ್ತಾನೆ. ಇದೊಂದು ನಿರರ್ಥಕ ಅಥವಾ ನಿಷ್ಠಲ ಕ್ರಿಯೆಯಲ್ಲ. ನೀವು ಸತ್ಯವನ್ನು ಸ್ವೀಕರಿಸಿದರೂ 
ನಿರಾಕರಿಸಿದರೂ ಅದರಿಂದ ಯಾವುದೇ ಪರಿಣಾಮವಾಗುವುದಿಲ್ಲವೆಂದು ನೀವು ಭಾವಿಸಬಾರದು. ವಾಸ್ತವದಲ್ಲಿ ದೇವನು 
ನಿಮಗೆ ನೀಡಲಾಗಿರುವ ಸ್ವಾತಂತ್ರ್ಯವನ್ನು ನೀವು ಯಾವ ರೀತಿಯಲ್ಲಿ ಬಳಸುತ್ತಿರುವಿರೆಂದು ಅವನು ನೋಡುತ್ತಿದ್ದಾನೆ. 

iv) ನೀವು ಹೊಣೆರಹಿತರು ಅಥವಾ ಬೇಜವಾಬ್ದಾರರಲ್ಲ. ಕೊನೆಗೆ ನೀವು ನಿಮ್ಮ ಸೃಷ್ಟಿಕರ್ತನ ಬಳಿಗೆ ಮರಳಿ ಹೋಗಬೇಕಾಗಿದೆ. 
ವಿಶ್ವದ ಪ್ರತಿಯೊಂದು ವಸ್ತುವಿನ ಜ್ಞಾನವಿರುವ ಆ ಮಹಾ ಮಹಿಮನು ಖಂಡಿತವಾಗಿಯೂ ನಿಮ್ಮವಿಚಾರಣೆ ನಡೆಸುತ್ತಾನೆ. ನಿಮ್ಮ 
ಯಾವ ವಿಷಯವೂ ಆತನಿಂದ ಮರೆಯಾಗಿಲ್ಲ. ಹೃದಯಾಂತರಾಳಗಳಲ್ಲಿ ಸುಪ್ತವಾಗಿರುವ ಭಾವನೆಗಳು ಅವನಿಗೆ ತಿಳಿದಿದೆ. 

ವಿಶ್ವ ಮತ್ತು ಮಾನವನ ಕುರಿತು ನಾಲ್ಕು ಮೂಲ ವಿಷಯಗಳನ್ನು ತಿಳಿಸಿದ 'ಬಳಿಕ 'ಮಾತಿನ ದಿಕ್ಕು ಸತ್ಯನಿಷೇಧ ನೀತಿ 


“ಕಾಂಡ - 28 


64. ಅತ್ರಗಾಬುನ್‌ 381 


ಕೈಗೊಂಡವರತ್ತ ತಿರುಗಿ ಮಾನವೇಶಿಹಾಸದಾದ್ಯಂತ ನಿರಂತರ ಕಂಡುಬಂದ ದೃಶ್ಯಗಳತ್ತ ಹರಿಯುತ್ತದೆ. ಸಮುದಾಯಗಳು 
ಒಂದೊಂದಾಗಿ ಅಭಿವೃದ್ಧಿ ಹೊಂದುತ್ತದೆ. ಕೊನೆಗೆ: ವಿನಾಶಕೂಪಕ್ಕೆ ಬೀಳುತ್ತದೆ. ಮಾನವನು ತನ್ನ ಬುದ್ಧಿಯಿಂದ ಈ ದೃಶ್ಯಗಳನ್ನು 
ಹಲವು ರೀತಿಯಲ್ಲಿ ವ್ಯಾಖ್ಯಾನಿಸುತ್ತಾನೆ. ಆದರೆ ಅಲ್ಲಾಹನು ಆ ಜನಾಂಗಗಳ ವಿನಾಶದ 2 ಮೂಲ ಕಾರಣಗಳನ್ನು ತಿಳಿಸುತ್ತಾನೆ. 
1) ಅವರ ಮಾರ್ಗದರ್ಶನಕ್ಕಾಗಿ: ಅಲ್ಲಾಹನು ನೇಮಿಸಿದ ಪ್ರವಾದಿಗಳ ಸಂದೇಶವನ್ನು ಅವರು ತಿರಸ್ಕರಿಸಿದರು. ಆದ್ದರಿಂದ 
ಅಲ್ಲಾಹನು ಅವರನ್ನು ಅವರ ಪಾಡಿಗೆ ಬಿಟ್ಟನು. ಅವರು ಸ್ವತಃ ತಮ್ಮ ತತ್ವಶಾಸ್ತ್ರಗಳನ್ನು ರಚಿಸಿ ದುರ್ಮಾರ್ಗಗಳಲ್ಲಿಯೇ ಸಾಗಿದರು. 
2) ಅವರು ಪರಲೋಕ ವಿಶ್ವಾಸವನ್ನು ತಿರಸ್ಕರಿಸಿದರು. ಏನಿದ್ದರೂ ಎಲ್ಲವೂ ಈ ಲೋಕದ ಜೀವನಕ್ಕೆ ಸೀಮಿತವಾಗಿದೆ, ಆ ಬಳಿಕ 
ತಮ್ಮ ಪ್ರಭುವಿನ ಮುಂದೆ ಹಾಜರಾಗಿ ತಮ್ಮ ಕರ್ಮಗಳ ಬಗ್ಗೆ ಉತ್ತರಿಸಬೇಕಾದಂಥ ಇನ್ನೊಂದು ಜೀವನವಿಲ್ಲ. ಈ ವಿಚಾರವು 
ಅವರ ಜೀವನವನ್ನು ಸಂಪೂರ್ಣ ಭ್ರಷ್ಟಗೊಳಿಸಿತು. ಅದು ಅವರ ಗುಣ ನಡತೆಗಳನ್ನು ಕೆಡಿಸಿತು. ಕೊನೆಗೆ ಅವರ ದುರ್ನಡತೆಯು 
ಪರಾಕಾಷ್ಠೆಗೆ ತಲುಪಿ ಕೊನೆಗೆ ಅಲ್ಲಾಹನ ಶಿಕ್ಷೆಯೇ ಬಂದೆರಗಿ ಅವರನ್ನು ಜಗತ್ತಿನಿಂದ ನಿರ್ಮೂಲನಗೊಳಿಸಲಾಯಿತು. 
ಇತಿಹಾಸದ ಈ ಎರಡು ವಿಜಾರಾರ್ಹ ಪಾಠದಾಯಕ ವಾಸ್ತವಿಕತೆಗಳನ್ನು ವಿವರಿಸಿದ ಬಳಿಕ ಸತ್ಯನಿಷೇಧಕರಿಗೆ ಹೀಗೆ 
ಬೋಧಿಸಲಾಗಿದೆ, ಜಾಗೃತರಾಗಿರಿ. ನಾಮಾವಶೇಷವಾದ ಪೂರ್ವಜನಾಂಗಗಳ ದುರ್ಗತಿ ನಿಮಗೆ ಬರಬಾರದೆಂಬ ಇಚ್ಛೆಯಿದ್ದರೆ, 
ಅಲ್ಲಾಹ್‌ ಅವನ' ಸಂದೇಶವಾಹಕರು, ಕುರ್‌ಆನಿನ ರೂಪದಲ್ಲಿ ಅಲ್ಲಾಹನು ಅವತೀರ್ಣಗೊಳಿಸಿರುವ ಮಾರ್ಗದರ್ಶಕ 
ಜ್ಯೊತಿಯಲ್ಲಿಯೂ ವಿಶ್ವಾಸವಿರಿಸಿರೆಂದು ಕರೆ ನೀಡಲಾಗಿದೆ. ಅದರೊಂದಿಗೆ ಪ್ರಾಚೀನರು ಮತ್ತು ಅರ್ವಾಚೀನರೆಲ್ಲರನ್ನೂ ಒಟ್ಟು 
ಸೇರಿಸುವ ದಿನವೊಂದು ಖಂಡಿತ ಬರಲಿದೆ. ನಿಮ್ಮಲ್ಲಿ ಪ್ರತಿಯೊಬ್ಬನ ಒಳಿತು ಕೆಡುಕುಗಳನ್ನು ಎಲ್ಲರ ಮುಂದೆ ಬಹಿರಂಗ 
ಪಡಿಸಲಾಗುವುದು. ಆ ಬಳಿಕ ಎಲ್ಲ ಜನರ ಶಾಶ್ಚತ ಭವಿಷ್ಯವನ್ನು ನಿರ್ಣಯಿಸಲಾಗುವುದು. ಆ ತೀರ್ಪು ಯಾರು ಸತ್ಯವಿಶ್ವಾಸ 
ಮತ್ತು ಸತ್ಕರ್ಮಗಳ ಹಾದಿಯಲ್ಲಿ ಸಾಗಿದ್ದಾರೆ .ಮತ್ತು ಯಾರು ಸತ್ಯನಿಷೇಧದಲ್ಲಿ ಸಾಗಿರುವರೆಂಬ ಆಧಾರದಲ್ಲಿರುವುದು. 
ಒಂದನೆಯ ವಿಭಾಗವು ಶಾಶ್ವತ ಸ್ವರ್ಗ ಮತ್ತು ಎರಡನೆಯ ವಿಭಾಗವು ಶಾಶ್ವತ ನರಕವಾಸಿಗಳಾಗುವರು. ತರುವಾಯ ಸತ್ಯವಿಶ್ವಾಸದ 
ಮಾರ್ಗವನ್ನು ಸ್ವೀಕರಿಸಿದವರನ್ನು ಅಭಿಸಂಬೋಧಿಸಿ ಅವರಿಗೆ ಕೆಲವು ಪ್ರಮುಖ ಆದೇಶಗಳನ್ನು ನೀಡಲಾಗಿದೆ. 

1) ಈ ಲೋಕದಲ್ಲಿ ಬರುವ ಎಲ್ಲ ಸಂಕಷ್ಟಗಳು ಅಲ್ಲಾಹನ ಅಪ್ಪಣೆಯಿಂದಲೇ ಬರುತ್ತದೆ. ಅಂಥ ಪರಿಸ್ಥಿತಿಗಳಲ್ಲಿ ಆಚಲರಾಗಿ 
ನಿಲ್ಲುವವರ ಹೃದಯಗಳಿಗೆ ಅಲ್ಲಾಹನು ಸನ್ಸಾರ್ಗದರ್ಶನದ ಸೌಭಾಗ್ಯ ನೀಡುತ್ತಾನೆ. ಅನ್ಯಥಾ ಮಾನವನು ಭಯಾಶಂಕೆಗಳಿಂದ 
ಸತ್ಯದ ಹಾದಿಯಿಂದ ದೂರ ಸರಿದರೆ ಸಂಭವಿಸುವ ವಿಪತ್ತು ಎಲ್ಲವಿಪತ್ತುಗಳಿಗಿಂತ ಘೋರವಾಗಿದೆ. ಅದನ್ನು ಅಲ್ಲಾಹನ ಕೃಪೆಯ 
ವಿನಾ ನಿವಾರಿಸಲು ಸಾಧ್ಯವಿಲ್ಲ ಅವನ ಹೃದಯವು ಅಲ್ಲಾಹನ ಮಾರ್ಗದರ್ಶನದಿಂದ ವಂಚಿತವಾಗುವುದು. 

2) ಕೇವಲ ವಿಶ್ವಾಸ ಸ್ವೀಕರಿಸುವುದಷ್ಟೇ ಓರ್ವ ವಿಶ್ವಾಸಿಯ ಕೆಲಸವಲ್ಲ, ವಿಶ್ವಾಸವಿರಿಸಿದ ಬಳಿಕ ಅವನು ಕಾರ್ಯತಃ 
ಅಲ್ಲಾಹ್‌ ಮತ್ತು ಆತನ ಪ್ರವಾದಿಯನ್ನು ಅನುಸರಿಸಬೇಕು. ವಸ್ತುತಃ ಅವನು ಅನುಸರಣೆಯನ್ನು ತೊರೆದರೆ ತನ್ನ ಅಪರಾಧಗಳಿಗೆ 
ಆತನೇ ಹೊಣೆಗಾರನಾಗುತ್ತಾನೆ. ಯಾಕೆಂದರೆ ಸಂದೇಶವನ್ನು ತಲುಪಿಸಿದ ಬಳಿಕ ಅಲ್ಲಾಹನ ಹೊಣೆ ಪೂರ್ಣಗೊಂಡಿದೆ. 

3) ಸತ್ಯವಿಶ್ವಾಸಿಯು ತನ್ನ ಬಾಹುಬಲ ಅಥವಾ ಜಗತ್ತಿನ ಬೇರಾವುದೇ ಶಕ್ತಿಯ ಬದಲಾಗಿ ಅಲ್ಲಾಹನ ಮೇಲೆಯೇ 
ಭರವಸೆಯಿರಿಸಬೇಕು. 

4) ಓರ್ವ ವಿಶ್ವಾಸಿಗೆ ಅವನ ಸಂಪತ್ತು ಮತ್ತು ಸಂತಾನಗಳು ದೊಡ್ಡ ಸತ್ವಪರೀಕ್ಷೇ ಯಾಗಿದೆ. ಯಾಕೆಂದರೆ ಅವುಗಳ ಮೇಲಿನ 
ಮೋಹವೇ ಮಾನವನನ್ನು ವಿಶ್ವಾಸ ಮತ್ತು ಅನುಸರಣೆಯ ಮಾರ್ಗದಿಂದ ದೂರ ಸರಿಸುತ್ತದೆ. ಆದ್ದರಿಂದ ವಿಶ್ವಾಸಿಗಳು ತಮ್ಮ 
ಕುಟುಂಬದ ಬಗ್ಗೆ ಎಚ್ಚರ ವಹಿಸಬೇಕು. ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಅವು ದೇವಮಾರ್ಗಕ್ಕೆ ಅಡ್ಡಿಯಾಗಬಾರದು. ಅವರು 
ತಮ್ಮ ಸಂಪತ್ತನ್ನು ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡಬೇಕು. ಹೀಗೆ ಅವರು ಲೋಭ ಮತ್ತು ಸ್ಟಾರ್ಥದ ನಷ್ಟಗಳಿಂದ 
ಸುರಕ್ಷಿತರಾಗಬೇಕು. 

5) ಪ್ರತಿಯೊಬ್ಬ ಮಾನವನಿಗೂ ಕೇವಲ ತನ್ನ ಶಕ್ಟಾನುಸಾರವಾಗಿರುವ ಹೊಣೆಗಾರಿಕೆಯಿದೆ. ಮಾನವನು ತನ್ನ ಸಾಮರ್ಥ್ಯ 
ವನ್ನು ಮೀರಿ ಶ್ರಮಿಸಬೇಕೆಂದು ಅಲ್ಲಾಹನು ಅಪೇಕ್ಷಿಸುವುದಿಲ್ಲ. ಬದಲಾಗಿ ಮಾನವನು ದೇವನ ಗರಿಷ್ಠ ಭಯವಿರಿಸಿ ಜೀವನ 
ಸಾಗಿಸಬೇಕು ಮತ್ತು ತನ್ನ ಮಾತು, ಕೃತಿ ಹಾಗೂ ವ್ಯವಹಾರಗಳಲ್ಲಿ ಅಲ್ಲಾಹನ ಆಜ್ಞೋಲ್ಲಂಘನೆಯಾಗದಂತೆ ಎಚ್ಚರ ವಹಿಸಬೇಕು. 


ಕಾಂಡ - 28 


64. ಹತ 


(ಅವತೀರ್ಣ - ಧ್‌ 
ಸೂಕ್ತಗಳು: 18 ರುಕೂಆ್‌ಗಳು: 2 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


೨% ಇ ಛ್‌ ಹ. 1 1? 4 ಪಿ, ಸಿರ c sd Pun 

MONTHS HT ASG Ls sh lA 
(1-4) ಆಕಾಶಗಳಲ್ಲಿರುವ ಪ್ರತಿಯೊಂದು ವಸ್ತುವೂ ಭೂಮಿಯಲ್ಲಿರುವ ಪ್ರ ಪ್ರತಿಯೊಂದು ವಸ್ತುವೂ ಅಲ್ಲಾಹನನ್ನು 
ಜಪಿಸುತ್ತಿದೆ." ಪ್ರಭುತ್ವವು ಅವನಿಗೆ ಸೇರಿದೆ, ಪ್ರಶಂಸೆಗಳು ಅವನಿಗೇ ಆಗಿದೆ' ಮತ್ತು ಅವನು ಎಲ್ಲ ಕಾರ್ಯಗಳಿಗೂ 


1. ವಿವರಣೆ ನೋಡಿರಿ ತಪ್ಲೀಮುಲ್‌ ಕುರ್‌ಆನ್‌ ಭಾಗ-5, ಆಲ್‌ ಹದ್ಗೀದ್‌ ಟಿ.1. ಮುಂದಿನ ವಿಷಯವನ್ನು ಗಮನಿಸಿದರೆ 

ಧ್ಯಾಯವನ್ನು ಈ ನುಡಿಯಿಂದ ಆರಂಭಿಸಿರುವುದೇಕೆಂದು ಸ್ವತಃ ಮನವರಿಕೆಯಾಗುತ್ತದೆ. ಮುಂದೆ ವಿಶ್ವ ಮತ್ತು ಮಾನವನ ಕುರಿತು 
ಹರದ ವಾಸ್ತವಿಕತೆಗಳು ಹೀಗಿವೆ, ಅಲ್ಲಾಹನೇ ಅವುಗಳ ಸೃ ಸೃಷ್ಟಿಕರ್ತ, ಒಡೆಯ, ನಿಯಂತ್ರ: ಕನಾಗಿದ್ದಾನೆ. ಆ ಈ ವಿಶ್ವವನ್ನು ಉದ್ದೇಶ 
ರಹಿತವಾಗಿ ಮತ್ತು ಯುಕ್ತಿಹೀನವಾಗಿ ಸೃಷ್ಟಿಸಿಲ್ಲ. ನಟ ಅವನು ಮಾನವನನ್ನು ಆತನಿಗೆ ತೋಚದ್ದನ್ನೆಲ್ಲ ಮಾಡಲಿಕ್ಕಾಗಿ, 'ಎಚಾರಣೆ 
ನಡೆಸುವವರಿಲ್ಲದ ರೀತಿಯಲ್ಲಿ ಬೇಜವಾಬ್ದಾರನಾಗಿ ಬಿಟ್ಟು ಬಿಟ್ಟಿಲ್ಲ. ಈ ವಿಶ್ವದ ನಿಯಂತ್ರ ಕನು ತನ್ನ ಅಧಿಕಾರ ವ್ಯಾ ಪ್ರಿಯಲ್ಲಿ ಏನು 
ನಡೆಯುತ್ತಿದೆಯೆಂಬ ಕುರಿತು ಅರಿಯದ ಅಜಾಗೃತ ಶಕ್ತಿಯಲ್ಲ ಈ ಸಂಕ್ಟಿಪ್ತ ನುಡಿಯು ಆಎಲ್ಲ ಅಂಶಗಳ ಅತ್ಯುತ್ತಮ 'ಬೀರಿಕೆಯಾಗಿದೆ. 
ಸಾಂದರ್ಭಿಕ ಹಿನ್ನೆಲೆಯ ದೃಷ್ಟಿಯಲ್ಲಿ ಈ ಪೀಠಿಕೆಯ ತಾಶ್ಚರ್ಯ ಹೀಗಿದೆ: ಭೂಮಿಯಿಂದ ಆಕಾಶದ ಅನಂತ ವಿಶಾಲತೆಯ ತನಕ ನೀವು 
ಎಲ್ಲಿ ನೋಡಿದರೂ ನೀವು ಬುದ್ಧಿಹೀನರಲ್ಲದಿದ್ದರೆ ಒಂದು ಸ. ಸೂಕ್ಸ್ಟ್ಮಾಣುವಿನಿಂದ ಬೃಹತ್‌ ಕ್ಷೀರಪಥದ (Gallaxy) ಪ್ರತಿಯೊಂದು ವಸ್ತುವೂ 
ದೇವನ ಅಸ್ತಿತ್ವದಂತೆಯೇ, ಅವನು ಎಲ್ಲಾರೀತಿಯ ಲೋಪದೋಷ ಕುಂದು-ಕೊರತೆ ಮತ್ತು ತಪ್ಪುಗಳಿಂದ ಸಂಪೂರ್ಣ ಮುಕ್ತವಾಗಿರುವನೆಂದು 
ಸಾಕ್ಷ್ಯ ವಹಿಸುತ್ತಿವೆಯೆಂದು ನಿಮಗೆ ಮನವರಿಕೆಯಾದೀತು. ಅವನ ಅಸ್ತಿತ್ವ ಗುಣಗಳು, ಅವನ ಕ್ರಿಯೆ ಮತ್ತು ತೀರ್ಮಾನಗಳಲ್ಲಿ 
ಕಿಂಚಿತ್ತಾದರೂ ಲೋಪದೋಷ ಅಥವಾ ದೌರ್ಬಲ್ಯ ಗಳಿರುತ್ತಿದ್ದರೆ ಸಂಪೂರ್ಣ ಯುಕ್ತಿಬದ್ಧ ಮತ್ತು ಸುವ್ಯ: ವಸ್ಥಿತವಾದ ಈ ಲೋಕವು ಅಸ್ತಿತ್ವಕ್ಕೆ 
ಬರಲು ಸಾಧ್ಯವಿರಲಿಲ್ಲ. ಅದು ಸಾದ್ಯಂತ ಹೀಗೆ ಆದಿಯಿಂದ ಅಂತ್ಯದವರೆ ಶಿಸ್ತುಬದ್ಧವಾಗಿ ನಡೆಯು "ಷಯ ಆ ಬಳಿಕವಷ್ಟೆ. 

2. ಈ ಅಖಿಲ ವಿಶ್ವವು ಕೇವಲ ಅವನದೇ ಸಾಮ್ರಾಜ್ಯ ವಾಗಿದೆ. ಅವನು ಅದನ್ನು ನಿರ್ಮಿಸಿದನು. ಅದಕ್ಕೆ ಒಮ್ಮೆ ಚಾಲನೆ ನೀಡಿ 
ಹಾಗೆಯೇ ಬಿಟ್ಟಿಲ್ಲ. ಅವನು ಪ್ರತಿಕ್ಷಣವೂ ಅದನ್ನು ನ್ನ ಆಳುತ್ತಿದ್ದಾನೆ. ಅವನ ಆಡಳಿತಾಧಿಕಾರದಲ್ಲಿ ಬೇರೆ ಯಾರಿಗೂ ಕಿಂಚಿತ್ತೂ ಪಾತ್ರವಿಲ್ಲ. 
ಈ ಜಗತ್ತಿನಲ್ಲಿ. ತಾತ್ಕಾಲಿಕವಾಗಿ ಯಾರಿಗಾದರೂ ದೊರೆಯುವ ತಾತ್ಕಾಲಿಕ ಒಡೆತನ ಅಥವಾ ಆಡಳಿತಾಧಿಕಾರಗಳು ಅವರು ಸ್ವತಃ ಸಾಧಿಸಿರುವ 
ಸ್ಥಾಯೀ ಅಧಿಕಾರಗಳಲ್ಲ, ಬದಲಾಗಿ ಅಲ್ಲಾಹನು ನೀಡಿರುವ ತನಕ ಹದು ಅವರಿಗೆ ಲಭಿಸುತ್ತದೆ. ಅವನು ಇಚ್ಛಿಸಿದಾಗ ಕಸಿದುಕೊಳ್ಳುತ್ತಾನೆ. 

3. ಬೇರೆ ಮಾತಿನಲ್ಲಿ ಹೇಳುವುದಾದರೆ, ಅವನೊಬ್ಬನೇ ಪ್ರಶಂಸಾರ್ಹನು. ಇತರ ಯಾವುದರಲ್ಲಾ ಡಿ ಪ್ರಶಂಸಾರ್ಹ'ಗುಣ ಕಂಡು 
ಬಂದರೆ ಅದು ಅವನದೇ ದಾನವಾಗಿರುತ್ತದೆ. "ಹಮ್ಮ್‌” (ಪ್ರಶಂಸೆ) ಎಂಬ ಪದವನ್ನು "ಶುಕ್ರ್‌' (ಕೃ: ತಜ್ಞತೆ)ನ ಅರ್ಥದಲ್ಲಿ ತಿಳಿದುಕೊಂಡರೆ 
ವಾಸ್ತವದಲ್ಲಿ ಕೃತಜ್ಞತೆಗೂ ಅವನೇ ಅರ್ಹನಾಗಿರುತ್ತಾನೆ. ಯಾಕೆಂದರೆ ಎಲ್ಲಅನುಗ್ರ: ಹಗಳನ್ನು ಅವನೇ ನೀಡಿದ್ದಾನೆ. ಆತನೇ ಎಲ್ಲ ಜ್ಲಿಸೃಷ್ಟಿಗಳಿಗೆ 
ನೈಜ ಉದಾರಿಯಾಗಿದ್ದಾನೆ. ನಿರ್ದಿಷ್ಟ ಅನುಗ್ರಹಕ್ಕಾಗಿ ನಾವು ಯಾರಿಗಾದರೂ ಕೃತಜ್ಞತೆ ಸಲ್ಲಸುವುದಿದ್ದರೆ, ಅಲ್ಲಾಹನು ಆತನ ಕೈಗಳ ಮೂಲಕ 
ನಮಗೆ ತಲುಪಿಸಿರುವನೆಂಬ ಕಾರಣದಿಂದಾಗಿದೆ, ಅನ್ಯ ಥಾ ಅವನು ಆ ಅನುಗ್ರ ಹದ ನಿರ್ಮಾತೃ ಎಂಬ ಅರ್ಥದಲ್ಲಲ್ಲ. ಅಲ್ಲಾಹನ 


ಕಾಂಡ - 28 


64. ಅತ್ತಗಾಬುನ್‌ 383 


ಆ AGS LD ಲ ಲ ಫಟ ರ್ಯ ಟ್‌ ಟ್ಟಿ 
Osi OUTS U5 Ks 536 ಬೂ SE G80 
ಸಮರ್ಥನಾಗಿದ್ದಾನೆ." ಅವನೇ ನಿಮ್ಮನ್ನು ಸೃಷ್ಟಿಸಿದನು. ಇನ್ನು ನಿಮ್ಮ ಪೈಕಿ ಒಬ್ಬನು ಸತ್ಯನಿಷೇಧಿಯಾಗಿದ್ದಾನೆ, ಇನ್ನೊಬ್ಬನು 
ಸತ್ಯವಿಶ್ವಾಸಿಯಾಗಿದ್ದಾನೆ.* ಅಲ್ಲಾಹ್‌ ನೀವು ಮಾಡುತ್ತಿರುವುದೆಲ್ಲವನ್ನೂ ವೀಕ್ಷಿಸುತ್ತಿದ್ದಾನೆ.* ಅವನು ಭೂಮಿ-ಆಕಾಶಗಳನ್ನು 


ಕೃಪೆಯಿಲ್ಲದೆ ಅವನು ಆ ಅನುಗ್ರಹವನ್ನು ನಮಗೆ ತಲುಪಿಸುತ್ತಿದ್ದನೆಂಬ ದೃಷ್ಟಿಯಲ್ಲಿಯೂ ಅಲ್ಲ. 

4. ಅರ್ಥಾತ್‌, ಅವನು ಸರ್ವ ಶಕ್ತನಾಗಿದ್ದಾನೆ. ಅವನು ತಾನಿಚ್ಛಿಸಿದ್ದನ್ನು ಮಾಡಬಲ್ಲನು. ಅವನ ಶಕ್ತಿಯನ್ನು ಪರಿಮಿತಗೊಳಿಸುವ 
ಯಾವೊಂದು ಶಕ್ತಿಯೂ ಇಲ್ಲ. 

5. ಇದಕ್ಕೆ ನಾಲ್ಕು ಅರ್ಥಗಳಿವೆ. ಸಾಂದರ್ಭಿಕವಾಗಿ ಎಲ್ಲವೂ ಸರಿಯಾಗಿವೆ. 1) ಅವನೇ ನಿಮ್ಮ ಸೃಷ್ಟಿಕರ್ತ. ಆದರೂ ನಿಮ್ಮಲ್ಲಿಕೆಲವರು 
ಅವರು ಸೃಷ್ಟಿಕರ್ತನೆಂಬುದನ್ನು ನಿರಾಕರಿಸುತ್ತಾರೆ. ಕೆಲವರು ಈ ವಾಸ್ತವಿಕತೆ ಒಪ್ಪಿಕೊಳ್ಳುತ್ತಾರೆ. ಮೊದಲ ಮತ್ತು ಎರಡನೆಯ ನುಡಿಯನ್ನು 
ಸೇರಿಸಿ ಓದಿದಾಗ ಈ ಅರ್ಥ ವ್ಯಕ್ತವಾಗುತ್ತದೆ. 11) ನೀವು ಸತ್ಯವನ್ನು ನಿರಾಕರಿಸಲಿಚ್ಛಿಸುವುದಿದ್ದರೆ ನಿರಾಕರಿಸುವ ಮತ್ತು ಸ್ವೀಕರಿಸಲಿಚ್ಛಿಸಿದರೆ 
ಸ್ವೀಕರಿಸಬಹುದಾದ ರೀತಿಯಲ್ಲಿ ಅವನೇ ನಿಮ್ಮನ್ನು ಸೃಷ್ಟಿಸಿದ್ದಾನೆ. ವಿಶ್ವಾಸ ಅಥವಾ ನಿರಾಕರಣೆ ಇವುಗಳಲ್ಲಿ ಯಾವುದಾದರೊಂದನ್ನು 
ಸ್ವೀಕರಿಸಲೇ ಬೇಕೆಂದು ಅವನು ನಿರ್ಬಂಧಿಸುವುದಿಲ್ಲ. ಆದ್ದರಿಂದ ನಿಮ್ಮ ವಿಶ್ವಾಸ ಮತ್ತು ನಿರಾಕರಣೆಗೆ ನೀವೇ ಹೊಣೆಗಾರರು. ನೀವು 
ಮಾಡುವ ಎಲ್ಲ ಕರ್ಮಗಳನ್ನೂ ಅಲ್ಲಾಹನು ವೀಕ್ಷಿಸುತ್ತಿದ್ದಾನೆ ಎಂಬ ಅನಂತರದ ನುಡಿಯು ಈ ಅರ್ಥವನ್ನು ಸಮರ್ಥಿಸುತ್ತದೆ. ಅರ್ಥಾತ್‌, 
ಈ ಸ್ವಾತಂತ್ರ್ಯವನ್ನು ನೀಡಿ ಆತನು ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾನೆ. ನಿಮ್ಮ ಸ್ವಾತಂತ್ಯವನ್ನು ನೀವು ಹೇಗೆ ಬಳಸುತ್ತಿರುವಿರೆಂದು ಅವನು 
ನೋಡುತ್ತಿದ್ದಾನೆ. 11) ಅವನು ನಿಮ್ಮನ್ನು ಶುದ್ಧ ಪ್ರಕೃತಿಯಲ್ಲಿ ಸೃಷ್ಟಿಸಿದ್ದಾನೆ. ನೀವೆಲ್ಲರೂ ವಿಶ್ವಾಸದ ಮಾರ್ಗವನ್ನೇ ಸ್ವೀಕರಿಸಬೇಕೆಂಬುದು 
ಅವನ ಬೇಡಿಕೆಯಾಗಿತ್ತು. ಆದರೆ ಈ ಶುದ್ಧ ಪ್ರಕೃತಿಯಲ್ಲಿ ಹುಟ್ಟಿದ ಬಳಿಕ ಕೆಲವರು ತಮ್ಮ ಹುಟ್ಟು ಮತ್ತು ಪ್ರಕೃತಿಗೆ ವಿರುದ್ಧವಾದ 
ಸತ್ಯನಿಷೇಧವನ್ನು ಸ್ವೀಕರಿಸಿದರೆ ಇತರ ಕೆಲವರು ಶ್ಲನಿರ್ಗಿಕವಾಗಿ ಸರಿಹೊಂದುವ ವಿಶ್ವಾಸದ ದಾರಿಯನ್ನು ಸ್ವೀಕರಿಸಿದರು. ಈ ವಚನವನ್ನು 
ಅರ್ರೂಮ್‌ ಅಧ್ಯಾಯದ 30ನೆಯ ವಚನದೊಂದಿಗೆ ಸೇರಿಸಿ ಓದಿದಾಗ ಅದರ ತಾತ್ಟರ್ಯ ಹೀಗಾಗುತ್ತದೆ: '"ಏಕಾಗ್ರತೆಯಿಂದ ಈ 
ಧರ್ಮದೆಡೆಗೆ ಮುಖ ತಿರುಗಿಸಿರಿ. ಅಲ್ಲಾಹನು ಸೃಷ್ಟಿಸಿರುವ ಪ್ರಕೃತಿಯಲ್ಲಿಯೇ ಸ್ಥಿರವಾಗಿರಿ. ಅಲ್ಲಾಹನ ಸೃಷ್ಟಿ ವ್ಯವಸ್ಥೆಯಲ್ಲಿ ಯಾವುದೇ 
ಬದಲಾವಣೆಯಾಗುವುದಿಲ್ಲ, ಅದೇ ಸತ್ಯ ಮತ್ತು ಸರಿಯಾದ ಧರ್ಮ.'' ಈ ಅರ್ಥಗಳನ್ನು ಸೂಚಿಸುವ ಅನೇಕ ಹದೀಸ್‌ಗಳೂ ಉದ್ಗರಿಸಲ್ಪಟ್ಟವೆ. 
ಎಲ್ಲ ಮಾನವರೂ ಶುದ್ಧ ಪ್ರಕೃತಿಯಲ್ಲಿಯೇ ಜನಿಸುತ್ತಾರೆ. ಅನಂತರ ಬಾಹ್ಯ ವ್ಯವಹಾರಗಳು ಅವರನ್ನು ದೇವ ನಿಷೇಧ ಅಥವಾ 
ಬಹುದೇವತ್ನದ ದುರ್ಮಾರ್ಗಗಳಿಗೆ ದೂಡುವುದೆಂದು ಅವುಗಳಲ್ಲಿ ವಿವರಿಸಲಾಗಿದೆ. (ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಭಾಗ-3, 
ಅರ್ರೂಮ್‌: ಟಿ.42 ರಿಂದ 47) ಇಲ್ಲಿ ಒಂದು ವಿಷಯ ಗಮನಾರ್ಹ: ಒಂದುವರೆ ಸಾವಿರ ವರ್ಷಗಳಿಂದ ಕ್ರೈಸ್ತರು ತಮ್ಮ ಮೂಲ ವಿಶ್ವಾಸವಾಗಿ 
ಮಾಡಿರುವ ಮಾನವ ಜನ್ಮತಃ ಪಾಪಿ ಎಂಬ ಕಲ್ಪನೆಯನ್ನು ದೈವಿಕಗ್ರಂಥಗಳು ಎಂದೂ ಸಾರಿರಲಿಲ್ಲ ವಸ್ತುತಃ ಬೈಬಲ್‌ನಲ್ಲಿಇದಕ್ಕೆ ಆಧಾರವೇ 
ಇಲ್ಲವೆಂದು ಇಂದು ಕ್ರೈಸ್ತ ವಿದ್ವಾಂಸರೇ ಹೇಳಲಾರಂಭಿಸಿದ್ದಾರೆ. ಜರ್ಮನಿಯ ಓರ್ವ ಖ್ಯಾತ ವಿದ್ವಾಂಸ ರೆವರೆಂಡ್‌ ಹರ್ಬಟ್‌ ಹಾಗ್‌ % 
Original Sin in Scripture” ಎಂಬ ತನ್ನ ಕೃತಿಯಲ್ಲಿ ಹೀಗೆ ಬರೆದಿದ್ದಾರೆ: ಆದಿ ಕ್ರೈಸ್ತರಲ್ಲಿ ಸುಮಾರು ಮೂರು ಶತಮಾನಗಳ ತನಕ 
ಮಾನವನು ಪಾಪದ ಸಂತಾನವೆಂಬ ವಿಶ್ವಾಸವೇ ಇರಲಿಲ್ಲ. ಈ ವಿಶ್ವಾಸವು ಜನರಲ್ಲಿ ಪ್ರಚಾರಗೊಂಡ ಆರಂಭದ 2 ಶತಮಾನದಲ್ಲಿ ಕ್ರೈಸ್ತ 
ವಿದ್ವಾಂಸರು ಅದನ್ನು ಖಂಡಿಸಿದ್ದರು. ಆದರೆ 5ನೇ ಶತಮಾನದ ವೇಳೆಗೆ ಸಂತ ಅಗ್ಟುನ್‌ ತನ್ನ ವಾಕ್ಸಾತುರ್ಯದಿಂದ ಈ ಕಲ್ಪನೆಯನ್ನು ಕ್ರೈಸ್ತರ 
ಮೂಲ ವಿಶ್ವಾಸದಲ್ಲಿ ಸೇರಿಸಿದರು. ಅವರು ಹೀಗೆ ಸಮರ್ಥಿಸಿದ್ದಾರೆ: ಮಾನವ ಜನಾಂಗಕ್ಕೆ ಆದಮರ ಪಾಪವು ಪರಂಪರಾಗತವಾಗಿ 
ದೊರೆತಿದೆ. ಈಸಾರ ಪ್ರಾಯಶ್ಚಿಶ್ರದಿಂದ ಹೊರತು ಮಾನವನಿಗೆ ಅದರಿಂದ ಮುಕ್ತವಾಗುವ ದಾರಿಯಿಲ್ಲ, ೪) ಅಲ್ಲಾಹನು ನಿಮ್ಮನ್ನು 
ನಾಸ್ತಿಯಿಂದ ಅಸ್ತಿತ್ವಕ್ಕೆ ತಂದನು. ನೀವು ಇರಲಿಲ್ಲ. ನೀವು ಉಂಟಾದಿರಿ. ಇದೊಂದು ಮಹತ್ವಪೂರ್ಣ ವಿಷಯವಾಗಿದೆ. ಆ ಬಗ್ಗೆ ನೀವು 
ನೇರ ಮತ್ತು ಸ್ಪಷ್ಟವಾಗಿ ಆಲೋಚಿಸಿದ್ದರೆ ಅದು ಜಗತ್ತಿನ ಉಳಿದೆಲ್ಲ ಅನುಗ್ರಹಗಳಿಂದ ಪ್ರಯೋಜನ ಪಡೆಯಲು ಕಾರಣವಾದ ನೈಜ 
ಅನುಗ್ರಹವೆಂದು ನಿಮಗೆ ಮನವರಿಕೆಯಾದೀತು. ಹಾಗಿದ್ದರೆ ನಿಮ್ಮಲ್ಲಿ ಯಾರೊಬ್ಬನೂ ಅಲ್ಲಾಹನಿಗೆ ಕೃತಘ್ನ ಅಥವಾ ಅವನ 
ಆಜ್ಞೋಲ್ಲಂಘಕನಾಗುತ್ತಿರಲಿಲ್ಲ. ಆದರೆ ನಿಮ್ಮಲ್ಲಿ ಕೆಲವರು ಚಿಂತಿಸುವುದೇ ಇಲ್ಲ. ಕೆಲವರು ತಮ್ಮ ರೀತಿಯಲ್ಲಿ ಚಿಂತಿಸಿ ಸತ್ಯನಿಷೇಧದ 
ಹಾದಿಯಲ್ಲಿ ನಡೆದರು. ಕೆಲವರು ಸರಿಯಾದ ರೀತಿಯಲ್ಲಿ ಚಿಂತಿಸಿದ ಪರಿಣಾಮವಾಗಿ ಸತ್ಯವಿಶ್ವಾಸದ ಹಾದಿಯಲ್ಲಿಯೇ ಸಾಗಿದರು. 

6. ಇಲ್ಲಿ "ವೀಕ್ಷಿಸುತ್ತಿದ್ದಾನೆ' ಎಂಬ ನುಡಿಯ ತಾತ್ಸರ್ಯವು ಕೇವಲ ವೀಕ್ಷಣೆಯಲ್ಲ. ಅದರಂತೆ ನಿಮ್ಮಕರ್ಮಗಳಿಗೆ ಪುರಸ್ಕಾರ ಅಥವಾ 
ಶಿಕ್ಷೆಯನ್ನು ಕೊಡಲಾಗುವುದೆಂಬ ಅರ್ಥವೂ ಅದರಿಂದ ತಾನಾಗಿಯೇ ವ್ಯಕ್ತವಾಗುತ್ತದೆ. ಇದು ಯಜಮಾನನು ತನ್ನ ಸೇವಕನೊಡನೆ ನಿನ್ನ 


ಕಾಂಡ - 28 


384 ತಪ್ಪೀಮುಲ್‌ ಕುರ್‌ಆನ್‌ 


Se x ಜಾ ಕಾ 3.5 ತ್ರಿಜ್ಯ 29 ; ಎಸ 5೬ 
ಆಸರ ಜ11 602345688೬ ಚ್‌ ಖಿ ಕ್ರಿ 


ಸತ್ತ ಪೂರ್ಣವಾಗಿ ಸೃಷ್ಟಿಸಿರುವನು ಮತ್ತು ನಿಮಗೆ ರೂಪ ಪ ಕೊಟ್ಟನು, ಅತ್ಯು ತ್ತಮ ಸ್ವರೂಪ ಪ ಕೊಟ್ಟನು, ಕೊನೆಗೆ ನಿಮಗೆ 
ಅವನ ಕಡೆಗೇ ಮರಳಲಿಕ್ಕಿದೆ. ? ಭೂಮಿ- ಆಕಾಶಗಳಲ್ಲಿರುವ ಪ್ರತಿಯೊಂದು ವಸ್ತುವಿನ ಜ್ಞಾನ ಅವನಿಗಿದೆ. ನೀವು ಅಡಗಿಸಿಡು. 
ವುದನ್ನೂ ಪ್ರ ಪ್ರ ಪ್ರಕಟಗೊಳಿಸುವುದನ್ನೂ ಅವನು ಬಲ್ಲನು” ಮತ್ತು ಅಲ್ಲಾಹನು ಅಂತರಾಳದ ಸ್ಥಿತಿಯನ್ನೂ ಅರಿತಿರುತ್ತಾನೆ.? 


ಕೆಲಸ ಹೇಗಿದೆಯೆಂದು ನಾನು ನೋಡುತ್ತಿದ್ದೇನೆ ಎಂದು ಹೇಳಿದಂತಿದೆ. ನೀನು ಚೆನ್ನಾಗಿ ಕೆಲಸ ಮಾಡಿದರೆ ಬೋನಸ್‌ ಮತ್ತು ಭಡ್ಡಿ 
ದೊರೆಯುತ್ತದೆ. ತದ್ದಿರುದ್ಧವಾದರೆ ದಂಡನೆ ಅನುಭವಿಸಬೇಕಾದೀತೆಂಬುದೇ ಅದರ ತಾಶ್ಪರ್ಯವಷ್ಟೆ 

7. ಈ ವಚನದಲ್ಲಿ ಮೂರು ವಿಷಯಗಳನ್ನು ಕ್ರಮಾನುಗತವಾಗಿ ವಿವರಿಸಲಾಗಿದೆ: re ಮಧ್ಯೆ ಗಾಢವಾದ ಶಾರ್ಕಿಕ 
ಸಂಬಂಧಗಳಿವೆ. ಮೊದಲನೆಯದಾಗಿ ಅಲ್ಲಾಹನು ಈ ವಿಶ್ವವನ್ನು ಸತ್ಯಪೂರ್ಣವಾಗಿ ಸ್ಫ ೃಷ್ಟಿಸಿರುವನು ಎಂದು ಹೇಳಲಾಗಿದೆ. ಆ ಸತ್ವಪ್ಪ ಪೂರ್ಣ 
ಎಂಬ ಮಾತನ್ನು ಸುದ್ದಿಗೆ ಜೋಡಿಸಿದರೆ ಅದರ ಉದ್ದೇಶವು ಸತ್ಯಪೂರ್ಣ ಸುದ್ದಿಯೆಂದಾಗುತ್ತದೆ. ಆಜ್ಞೆಯೊಂದಿಗೆ ಸೇರಿಸಿದಾಗ ಅದರ 
ಉದ್ದೇಶವು ನ್ಯಾ ಚೋಟಾ ಮತ್ತು ನ್ಯಾ ್ಯಯನಿಷ್ಠ ಆಜ್ಞೆಯೆಂದಾಗುತ್ತದೆ. ನುಡಿಯೊಂದಿಗೆ ಜೋಡಿಸಿದಾಗ ಸ ಸರಿ ಮತ್ತು ಸಿಂಧುವಾದ ನುಡಿ 
ಎಂದಾಗುತ್ತದೆ. ಈ ಪದವನ್ನು ಒಂದು ಕರ್ಮಕ್ಕೆ ಜೋಡಿಸಿದಾಗ ನ್ಯಾಯ ಮತ್ತು ವಿವೇಕಪೂರ್ಣ ಹಾಗೂ ಗುರಿಬದ್ಧ ಮತ್ತು ಅವಶ್ಯಕವೆಂಬ 
ಅರ್ಥ ಬರುತ್ತದೆ. ಇಲ್ಲಿಸ್ಫ ಪಿಯ ಒಂದು ಕರ್ಮವಾಗಿದೆಯಷ್ಟೆ ಆದ್ದರಿಂದ "ಸತ್ಯ ್ಯೈಪೂರ್ಣ' ಎಂಬ ನುಡಿಯನ್ನು ಎದ ಸೃಷ್ಟಿಗೆ ಸ 
ಹೇಳುವಾಗ ಅದರ ತಾತ್ಪರ್ಯ, ವಿಶ್ವವನ್ನು ಆಟಿಕೆಯಾಗಿ ಸೃಷ್ಟಿಸಿಲ್ಲ. ಅದರ ಪ್ರತಿಯೊಂದು ವಸ್ತುವಿನ ಹಿಂದೆಯೂ ಒಂದು ಧ್ಯೇಯವಿದೆ' 
ಎಂದಾಗಿತ್ತದೆ. ಆ ಧ್ಯೇಯ ನಿಷ್ಠೆಯೂ ಅವುಗಳಲ್ಲಿ ಎದ್ದು ತೋರುತ್ತದೆ. ಸಾಮಾನ್ಯ: ಬುದ್ಧಿಯಿರುವ ಯಾರಾದರೂ ನಿರ್ದಿಷ್ಟ ವಸ್ತುವಿನ 
ಗುಣ ವೈಶಿಷ್ಟ ಗಳ ಗಾಢ ಅಧ್ಯಯನ ನಡೆಸಿದರೆ, ಅವರಿಗೆ ಆ ವಸ್ತುವಿನ ಸೃ ಸೃಷ್ಟಿಯ ಹಿಂದಿನ ನ್ಯಾಯ ಮತ್ತು ಯುಕ್ತಿಪೂರ್ಣ 'ಧ್ಯೇಯವು 
ಸುಲಭದಲ್ಲಿ ಮಭಿವರಕೆಯಾದೀಕು. ಈ ಜಗತ್ತಿನ ವೈ ೈಜ್ಞಾನಿಕ ಪ್ರತಿಯೂ' ಅದನ್ನು ಸಮರ್ಥಿಸುತ್ತದೆ. ಮಾನವನು ವೈಜ್ಞಾನಿಕ ಚಿಂತನೆ: 
ವಿಶ್ಲೇಷಣೆ, ಸಂಶೋಧನೆ ಮತ್ತು ಅಧ್ಯಯನ ನಡೆಸಿದ ಪ್ರತಿಯೊಂದು ವಸ್ತುವನ್ನೂ ಜಾ ಧ್ಯೆ ಯಕ್ಕಾಗಿ ಸೃಷ್ಟಿಸಲಾಗಿದೆಯೆಂದೂ ವ್ಯಕ್ತ: 
ವಾದೀತು, ಈ ಧ್ಯೇಯವನ್ನು ಗುರುತಿಸಿರುವುದರಿಂದಲೇ ಮಾನವನಿಗೆ ಇಂದು ನಾಗರಿಕತೆಯ ಭಾಗವಾರುವ ಅನೇಕ ಹೊಸ ವಸ್ತುಗಳನ್ನು 
ಕಂಡು ಹಿಡಿಯಲು ಸಾಧ್ಯವಾಯಿತು. ವಿಶ್ವವು ಧ್ಯ ಯ ಅಥವಾ ಪೂರ್ವಯೋಜನೆಯಿಲ್ಲ ದಂಥ ಕೇವಲ ಒಂದು ಮಕ್ಕಳಾಟಿಕೆಯಾಗಿರುತ್ತಿದ್ದರೆ 
ಇಲ್ಲಿ ಯಾವುದೂ ಸಂಭವಿಸುತ್ತಿರಲಿಲ್ಲ. (ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಭಾಗ-1, ಅನ್‌ಆಮ್‌: ಟಿ. 46, ಭಾಗ-2 ಯೂನುಸ್‌: 
ಟಿ. 11; ಇಬ್ರಾಹೀಮ್‌: ಟಿ. 26; ನಹ್ಹ್‌: ಟಿ. 6, ಸಂಪುಟ-3 ಅಂಬಿಯಾ: ಟಿ. 15, 16, ಅಲ್‌ ಮುಆ್‌ಮಿನೂನ್‌: ಟಿ. 102, ಅಂಕಬೂತ್‌; 
ಟಿ. 75, ಅರ್ರೊಮ್‌: ಟಿ. 6, ಸಂಪುಟ-4 ಅದ್ದುಖಾನ್‌: ಟಿ. 34, ಅಲ್‌ ಜಾಸಿಯ: ಟಿ. 28) 

ಎರಡನೆಯದಾಗಿ ಅಲ್ಲಾಹನು ಮಾನವನನ್ನು ಈ ವಿಶ್ವದಲ್ಲಿ ಅತಿ ಸುಂದರ ರೂಪದಲ್ಲಿಸ್ಫ ೃಷ್ಟಿಸಿರುವನೆಂದು ಹೇಳಲಾಗಿದೆ. ರೂಪವೆಂದರೆ' 
ಮಾನವನ ಕೇವಲ ಮುಖವಲ್ಲ, ಅವನಿಗೆ ಈ ಲೋಕದಲ್ಲಿ ಕಾರ್ಯಚಟುವಟಿಕೆಗಳಿಗಾಗಿ ನೀಡಲಾಗಿರುವ ಎಲ್ಲ ಶಕ್ತಿ ಸ ತಾ 
ಅದರಲ್ಲಿ ಸೇರಿವೆ ಮತ್ತು ಈ ರೂಪ ಮತ್ತು ಸ ಇ... ಅಲ್ಲಾಹನು ಮಾನವನನ್ನು ಭೂಮಿಯಲ್ಲಿರುವ ಸೃಷ್ಟಿಗಳ ಪೈ 
ಶ್ರೆ ಶ್ರೇಷ್ಠಗೊಳಿಸಿದ್ದಾನೆ. ಆ ಆಧಾರದಲ್ಲಿ ಭೂಮಿ ಮತ್ತು ಅದರ ಪ ರಿಸರದಲ್ಲಿರುವ ಎಲ್ಲ ವಸ್ತುಗಳ ಮೇಲೆ ಆಳ್ವಿಕೆ ನಡೆಸಲು ಅವನಿಗೆ ಹ 
ವಾಯಿತು. ಅಲ್ಲಾಹನು ಅವನಿಗೆ ನೇರ ನಿಲ್ಲುವ ಶರೀರ ಒದಗಿಸಿದನು. ನಡೆದಾಡುವ ಕಾಲು ಮತ್ತು ಕೆಲಸ ಮಾಡುವ ಕೈಗಳನ್ನು ಕರುಣಿಸಿ 
ದನು. ಎಲ್ಲ ರೀತಿಯ ಸಾಮಥ್ಯ ೯ಗಳನ್ನು ಗಳಿಸಬಲ್ಲ ಇಂದ್ರಿಯ ಮತ್ತು ಜ್ಞಾನೋಪಾದಿಗಳನ್ನು ನೀಡಿದನು. ಚಿಂತಿಸಿ ತಿಳಿಯುವ ಮತ್ತು 
ಸಂಗ್ರಹಿಸಿದ ಮಾಹಿತಿಗಳಿಂದ ಹೊಸ ವಿಷಯಗಳನ್ನು ಸಂಶೋಧಿಸಬಲ್ಲಂಥ ಉನ್ನತ ಮಟ್ಟದ ಮನಸ್ಸನ್ನು ನೀಡಿದನು. ಸರಿ-ತಪ್ಪು, 
ಒಳಿತು- ಕೆಡುಕುಗಳನ್ನು ಬೇರ್ಪಡಿಸಬಲ್ಲ ನೈತಿಕ ಪ್ರಜ್ಞೆ ಮತ್ತು ವಿವೇಚನಾ ಶಕ್ತಿಯನ್ನು. ನೀಡಿದನು. ತನ್ನ ಕಾರ್ಯಕ್ಷೇತ್ರ ವನ್ನು ಸ್ವತಃ ಆಯ್ಕೆ 
ಮಾಡಿ, ತನ್ನ ಕ್ರಿಯಾ ಶಕ್ತಿಯನ್ನು ಯಾವ ಲೋಕದಲ್ಲಿ: ವ್ಯೆ ಯಿಸಬೇಕು ಮತ್ತು ವ್ಯ ಯಸಚಾರದೆಂದು ನಿರ್ಣಯಿಸುವ ರ್ಯಾ ಶಕ್ತಿಯನ್ನೂ 
ಅಲ್ಲಾಹನು ಅವನಿಗೆ ನೀಡಿದ್ದಾನೆ. ಇಷ್ಟವಿದ್ದರೆ ತನ್ನ ಸೃಷ್ಟಕರ್ತನಲ್ಲಿ ವಿಶ್ವಾಸವಿರಿಸಿ ಆರಾಧಿಸುವ ಅಥವಾ ನಿರಾಕರಿಸಿ ತನಗಿಷ್ಟವಿರುವ. 
ವಸ್ತುವನ್ನು ದೇವರಾಗಿ ಮಾಡಿ" ಆರಾಧಿಸುವ. ಅಥವಾ ಅದನ್ನು ಧಿಕ್ಕರಿಸುವ. ಸ್ವಾತಂತ್ರ ನನ್ನು ಮಾನವನಿಗೆ ನೀಡಿದ್ದಾನೆ. MB ಅನೇಕ 
ಶಕ್ತಿಸಾಮ್ಯ ೯ ಮತ್ತು ಮಾನವನಿಗೆ ಅಧಿಕಾರಗಳನ್ನು ನೀಡಿ ಸೃಷ್ಟಿಸಲಾಗಿರುವ ಮನವರಿಕೆ ವಿಶ್ವದ ಆಸಂಖ್ಯಾ ತ ವಸ್ತುಗಳೊಂದಿಗೆ ವ್ಯವಹರಿಸುವ 


ಕಾಂಡ - 28 


64.. ಅತ್ತಗಾಬುನ್‌ 385 


ಪ್ರತಿಭೆಯಿದೆ. ಆ ಸಾಮರ್ಥ್ಯವನ್ನು ಅವನು ಕಾರ್ಯತಃ ಬಳಸುತ್ತಿದ್ದಾನೆ. (ಹೆಚ್ಚಿನ ವಿವರಣೆಗಾಗಿ ನೋಡಿರಿ: ತಪ್ಲೀಮುಲ್‌ ಕುರ್‌ಆನ್‌, 
ಭಾಗ-4 ಅಲ್‌ ಮುಆ್‌ಮಿನ್‌: 91ನೇ ಟಿಪ್ಪಣಿ ನೋಡಿರಿ) 

ಕೊನೆಗೆ ನೀವು ಆತನೆಡೆಗೇ ಮರಳಬೇಕಾಗಿದೆ ಎಂಬ ವಚನದ ಮೂರನೇ ನುಡಿಯು ಮೇಲೆ ಹೇಳಿದ ಎರಡು ವಿಷಯಗಳ ಶಾಸನಾತ್ಮಕ 
ಬೇಡಿಕೆಯೆಂದು ಸ್ವತಃ ಬಹಿರಂಗವಾಗುತ್ತದೆ. ಹೀಗೆ ಯುಕ್ತಿ ಮತ್ತು ಉದ್ದೇಶಪೂರ್ವಕವಾಗಿರುವ ಈ ವಿಶ್ವ ವ್ಯವಸ್ಥೆಯಲ್ಲಿ. ಅಧಿಕಾರ ಸಂಪನ್ನ 
ಜೀವಿಯೊಬ್ಬನನ್ನು ಸೃಷ್ಟಿಸಿರುವಾಗ ಆತನನ್ನು ಲಂಗುಲಗಾಮಿಲ್ಲದ ಕುದುರೆಯಂತೆ ಬೇಜವಾಬ್ದಾರನಾಗಿ ಹಾಗೆಯೇ ಉಪೇಕ್ಟಿಸುವುದು 
ಖಂಡಿತ ಯುಕ್ತಿಗೆ ಭೂಷಣವಲ್ಲ. ವಸ್ತುತಃ ಜೀವಿಯು ತನಗೆ ಈ ಎಲ್ಲ ಅಧಿಕಾರಗಳನ್ನು ನೀಡಿ ತನ್ನ ಸೃಷ್ಟಿಯಲ್ಲಿ ಇಂಥ ಸ್ಥಾನಮಾನಗಳನ್ನು 
ದಯಪಾಲಿಸಿದ ಶಕ್ತಿಗೆ ಜವಾಬ್ದಾರನಾಗಿರಬೇಕೆಂಬುದೇ ವಾಸ್ತವದಲ್ಲಿ ಯುಕ್ತಿಯ ಅನಿವಾರ್ಯ ಬೇಡಿಕೆಯಾಗಿದೆ. ಈ ವಚನದಲ್ಲಿರುವ 
"ಮರಳುವುದು' ಎಂಬ ಪದದ ಅರ್ಥವು ಕೇವಲ ಮರಳುವಿಕೆಯಲ್ಲ ಬದಲಾಗಿ ವಿಚಾರಣಾಧೀನ ಮರಳುವಿಕೆಯಾಗಿದೆ. ಆ ಮರಳುವಿಕೆಯು 
ಈ ಜೀವನದಲ್ಲಲ್ಲ, ಮರಣದ ಬಳಿಕ ಇನ್ನೊಂದು ಜೀವನದಲ್ಲಿನಡೆಯುತ್ತದೆಂದು ಮುಂದಿನ ವಚನದಲ್ಲಿ, ಸ್ಪಷ್ಟಪಡಿಸಲಾಗಿದೆ. ಆದಿಯಿಂದ 
ಅಂತ್ಯದ ವರೆಗಿನ ಜನರನ್ನು ಏಕಕಾಲದಲ್ಲಿ ಒಂದೆಡೆ ಸೇರಿಸಿದಾಗಲೇ ಅದರ ನೈಜ ಸಮಯವಾಗುತ್ತದೆ. ದೇವನು ನೀಡಿರುವ ಸ್ವಾತಂತ್ರ್ಯವನ್ನು 
ಸರಿಯಾದ ಮಾರ್ಗದಲ್ಲಿ ಬಳಸಲಾಗಿದೆಯೇ ಅಥವಾ ತಪ್ಪು ಮಾರ್ಗದಲ್ಲಿ ಬಳಸಲಾಗಿದೆಯೇ ಎಂಬ ಆಧಾರದಲ್ಲಿನಡೆಯುವ ವಿಚಾರಣೆಯಂತೆ 
ರಕ್ಷೆ-ಶಿಕ್ಷೆಗಳನ್ನು ನೀಡಲಾಗುತ್ತದೆ. ಆ ವಿಚಾರಣೆಯು ಈ ಲೋಕದಲ್ಲಿಯೇ ನಡೆಯಬಾರದೇಕೆ ಅದರ ಸರಿಯಾದ ಸಮಯವು ಮರಣದ 
ಬಳಿಕದ ಇನ್ನೊಂದು ಜೀವನದಲ್ಲಿಯೇ ಯಾಕೆ? ಸಂಪೂರ್ಣ ಮಾನವ ಕುಲವು ಈ ಜಗತ್ತಿನಲ್ಲಿ ಅಳಿದು ಎಲ್ಲ ಜನರನ್ನು ಏಕಕಾಲದಲ್ಲಿ 
ಒಂದೆಡೆ ಸೇರಿಸಿದ ಬಳಿಕವೇ ಈ ವಿಚಾರಣೆ ಯಾಕೆ. ನಡೆಯಬೇಕು? ಎಂದು ಯಾರಾದರೂ ಪ್ರಶ್ನಿಸಬಹುದು. ಮಾನವನು ಸ್ನಲ್ಪ ಬುದ್ಧಿ 
ಉಪಯೋಗಿಸಿದರೆ ಈ ಎಲ್ಲ ವ್ಯವಸ್ಥೆಯು ಸಂಪೂರ್ಣ ವಿವೇಕ ಪೂರ್ಣವೆಂದು ಅವನಿಗೆ ಮನವರಿಕೆಯಾದೀತು. ವಿಚಾರಣೆಯನ್ನು 
ಮರಣೋತ್ತರ ಜೀವನದಲ್ಲಿ ಎಲ್ಲರೂ ಸೇರಿರುವಾಗ ನಡೆಸುವುದು ಯುಕ್ತಿ ಮತ್ತು ನ್ಯಾಯದ ಬೇಡಿಕೆಯಾಗಿದೆ. ಅದರ ಮೊದಲ ಕಾರಣ 
ಹೀಗಿದೆ: ಮಾನವ ಜೀವನದ ಪ್ರತಿಯೊಂದು ಕರ್ಮಗಳ ವಿಚಾರಣೆ ನಡೆಯಬೇಕಾಗಿದೆ. ಅದು ಅನಿವಾರ್ಯವಾಗಿ ಜೀವನದ ಕರ್ಮಾವಧಿ. 
ಮುಗಿದ ಬಳಿಕವೇ ನಡೆಯಬೇಕು. ಮಾನವನು ತನ್ನ ವರ್ತನೆಯಿಂದಾಗಿ ಇತರರ ಜೀವನದ ಮೇಲೆ ಬೀರುವ ಸತ್ನಲ ಅಥವಾ ದುಷ್ನಲಗಳಿಗೂ 
ಹೊಣೆಗಾರನಾಗುವನೆಂಬುದು ಎರಡನೆಯ ಕಾರಣವಾಗಿದೆ. ಓರ್ವನ ಕರ್ಮಗಳ ಸತ್ಫಲ ಅಥವಾ ದುಷ್ಟಲಗಳು, ಅವನ.ಮರಣದೊಂದಿಗೆ 
ಕೊನೆಗೊಳ್ಳುವುದಿಲ್ಲ. ಅವನ ಮರಣದ ಬಳಿಕವೂ ಅದು ಹೆಚ್ಚು ಕಾಲ ಮುಂದುವರಿಯುತ್ತಲಿರುತ್ತದೆ. ಆದ್ದರಿಂದ ಅವನ ಸರಿಯಾದ 
ವಿಚಾರಣೆಯು ಮಾನವ ಕುಲದ ಕರ್ಮಾವಧಿಯು ಮುಗಿದು ಆದಿಯಿಂದ ಅಂತ್ಯದವರೆಗಿನ ಜನರ ಸಮಾವೇಶದಲ್ಲಿಯೇ ಆಗಬೇಕಾಗಿದೆ. 
ಹೆಚ್ಚಿನ ವಿವರಣೆಗಳಿಗೆ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌, ಭಾಗ-2 ಅಲ್‌ ಅಆ್‌ರಾಫ್‌:ಟಿ. 30, ಯೂನುಸ್‌: ಟಿ. 10,11, ಹೂದ್‌: 
ಟಿ. 105, ಅನ್ನಹ್ನ್‌:35, ಭಾಗ-3 ಹಜ್ಜ್‌.ಟಿ. 9, ಅನ್ನಮ್ಸ್‌ಟಿ. 27, ಆರ್ರೂಮ್‌:5,6, ಭಾಗ-4 ಸ್ವಾದ್‌: ಟಿ. 29, 30, ಅಲ್‌'ಮುಆ್‌ಮಿನ್‌: 
ಟಿ. 80, ಅಲ್‌ ಜಾಸಿಯ.ಟಿ. 27, 28, 29. 

8. ಇದನ್ನು "ನೀವು ಗುಪ್ತವಾಗಿ ಮಾಡುವುದನ್ನು ಮತ್ತು ಬಹಿರಂಗವಾಗಿ ಮಾಡುವುದನ್ನು' ಎಂದೂ ಅನುವಾದಿಸಬಹುದು. 

9. ಅರ್ಥಾತ್‌, ಜನರಿಗೆ ತಿಳಿಯುವ ಕರ್ಮಗಳ ಕುರಿತು ಮಾತ್ರವಲ್ಲ, ಎಲ್ಲರಿಂದ ಗುಪ್ತವಾಗಿರುವ ಕರ್ಮಗಳನ್ನು ಅವನು ಚೆನ್ನಾಗಿ 
ತಿಳಿದಿದ್ದಾನೆ. ಅದಲ್ಲದೆ ಅವನು ಕರ್ಮಗಳ ಬಾಹ್ಯ ರೂಪವನ್ನು ಮಾತ್ರ ನೋಡುವುದಲ್ಲ ಮಾನವನ ಪ್ರತಿಯೊಂದು ಕರ್ಮದ ಧ್ಯೇಯ 
ಮತ್ತು ಪ್ರೇರಣೆಯೇನು? ಯಾವ ಉದ್ದೇಶ ಮತ್ತು ಸಂಕಲ್ಪದಿಂದ ಕರ್ಮವೆಸಗಿರುವನೆಂದು ಆತನಿಗೆ ಸ್ಪಷ್ಟವಾಗಿ ತಿಳಿದಿದೆ. ಈ ವಾಸ್ತವಿಕತೆಗಳ 
ಕುರಿತು ಮಾನವನು ಗಾಢ ಚಿಂತನೆ ನಡೆಸಿದರೆ ಸಂಪೂರ್ಣ ನ್ಯಾಯವು ಪರಲೋಕದಲ್ಲಿಮಾತ್ರ ಸಾಧ್ಯ ಮತ್ತು ಅಲ್ಲಾಹನ ನ್ಯಾಯಾಲಯದಲ್ಲಿ 
ಮಾತ್ರ ಸರಿಯಾದ ನ್ಯಾಯ ದೊರೆಯಬಹುದೆಂದು ಮನವರಿಕೆಯಾದೀತು. ಮಾನವನ ಅಪರಾಧಗಳಿಗೆ ಶಿಕ್ಷೆಯಾಗಬೇಕೆಂಬುದು ಬುದ್ದಿಯ 
ಸಹಜ ಬೇಡಿಕೆಯಾಗಿದೆ. ಅದೇ ವೇಳೆ ಇಲ್ಲಿ ಹೆಚ್ಚಿನ ಅಪರಾಧಕೃತ್ಯಗಳು ಗುಪ್ತವಾಗಿರುತ್ತವೆ ಅಥವಾ ಸೂಕ್ತ ಸಾಕ್ಷ್ಯ 4ನಿಲ್ಲದಿರುವುದರಿಂದ 
ಅಪರಾಧಿಯು ಪಾರಾಗುತ್ತಾನೆ. ಕೆಲವೊಮ್ಮೆ ಸಾಬೀತಾದರೂ ಅಪರಾಧಿಗಳು ತಮ್ಮ ಶಕ್ತಿ ಮತ್ತು ಪ್ರಭಾವದಿಂದ ಶಿಕ್ಷೆಯಿಂದ ಮುಕ್ತನಾಗುತ್ತಾನೆ: 
ಹಾಗೂ ಬಾಹ್ಯನೋಟಕ್ಕೆ ಓರ್ವರ ವರ್ತನೆಯು ಅಪರಾಧವಾಗಿದೆಯೆಂಬ ಕಾರಣಕ್ಕಾಗಿ ಶಿಕ್ಷಿಸಲ್ಪಡಬಾರದು. ಅವನು ಆ ಕೃತ್ಯವನ್ನು 
ಮನಃಪೂರ್ವಕ ಮಾಡಿದ್ದಾನೆಯೇ, ಅದನ್ನು ಮಾಡುವಾಗ ಆತನೋರ್ವ ಹೊಣೆಗಾರ ಕಾರ್ಯನಿರ್ವಾಹಕನಾಗಿದ್ದನೆ, ಅವನು ಉದ್ದೇಶಪೂರ್ವಕ 
ಆ ಅಪರಾಧವನ್ನು ಮಾಡಿದ್ದಾನೆಯೇ? ತಾನು ಮಾಡುತ್ತಿರುವ ಕೃತ್ಯವು ಅಪರಾಧವೆಂದು ಅವನಿಗೆ ತಿಳಿದಿತ್ತೇ ಎಂಬಿತ್ಯಾದಿ ವಿಷಯಗಳನ್ನು 
ವಿಶ್ಲೇಷಿಸಬೇಕು. ಆದ್ದರಿಂದಲೇ ಈ ಲೋಕದ ನ್ಯಾಯಾಲಯಗಳು ಪ್ರಕರಣಗಳ ತೀರ್ಮಾನಕ್ಕೆ ಈ ವಿಷಯಗಳ ತನಿಖೆ ನಡೆಸುತ್ತವೆ. ಆ 
ತನಿಖೆಯನ್ನು ನೈತಿಕ ಮೌಲ್ಯಗಳ ಬೇಡಿಕೆಯಾಗಿ ಅಂಗೀಕರಿಸುತ್ತವೆ. ಆದರೆ ಈ ಎಲ್ಲವಿಷಯಗಳನ್ನು ಸಂಶಯಾತೀತವಾಗಿ ನಿಖರವಾಗಿ ತನಿಖೆ 
ನಡೆಸಬಹುದಾದ ಯಾವ ಉಪಾಧಿಗಳೂ ಈ ಲೋಕದಲ್ಲಿವೆ? ಈ ವಾಸ್ತವಿಕತೆಗಳನ್ನು ಗಮನಿಸಿದಾಗ, ಅವನು ಭೂಮಿ-ಆಕಾಶಗಳನ್ನು 
ಸತ್ಯಪೂರ್ಣವಾಗಿ ಸೃಷ್ಟಿಸಿದನು ಎಂಬ ಮಾತಿಗೆ ಈ ವಚನದೊಂದಿಗೆ ಗಾಢ ತಾರ್ಕಿಕ ಸಂಬಂಧವಿದೆಯೆಂದು ತಿಳಿಯುತ್ತದೆ. ಈ ಜಗತ್ತಿನಲ್ಲಿ 


ಕಾಂಡ - 28 


386 ತಪ್ಪೀಮುಲ್‌ ಕುರ್‌ಆನ್‌ 


ಬ್‌ 


lie 5 fy IGS NG KS SSL SEE KL fos 


[4 ka / ನ 
LAL ಕ್ಲ ALE 31498 ೨2 ೭ J $2 
25/2 04 sy AY ASE ES EL Abo 
4 


(5-6) ಇದಕ್ಕೆ ಮುಂಚೆ ಸತ್ಯವನ್ನು ಧಿಕ್ಕರಿಸಿದ ಹಾಗೂ ಕೊನೆಗೆ ತಮ್ಮ ದುಷ್ಕತ್ಯ ಳ ಫಲವನ್ನು ಸವಿದವರ 
ವೃತ್ತಾಂತವು ನಿಮಗೆ ತಲಪಿಲ್ಲವೇ? ಮುಂದೆ ಅವರಿಗಾಗಿ ವೇದನಾಯುಕ್ತ ಯಾತನೆ ಇದೆ." ಅವರು ಇಂತಹ ದುರ್ಗತಿಗೆ 
ಅರ್ಹರೆನಿಸಿದ್ದೇಕೆಂದರೆ, ಅವರ ಬಳಿಗೆ ಸಂದೇಶವಾಹಕರು ಸುಸ್ಪಷ್ಟ ಆಧಾರ ಪ್ರಮಾಣಗಳೊಂದಿಗೆ ಹಾಗೂ ನಿದರ್ಶನ 
ಗಳೊಂದಿಗೆ ಬರುತ್ತಲೇ ಇದ್ದರು. ಆದರೆ ಅವರು, “ಮಾನವರು ನಮಗೆ ಸನ್ಮಾರ್ಗದರ್ಶನ ನೀಡುವರೇ?' ಎಂದರು." 


ಸರಿಯಾದ ಮತ್ತು ಪರಿಪೂರ್ಣ ನ್ಯಾಯವಿರಲೇಬೇಕಾದುದು, ಸತ್ಯಪೂರ್ಣವಾಗಿ ಸೃಷ್ಟಿಸಿರುವುದರ ಅನಿವಾರ್ಯ ಬೇಡಿಕೆಯಾಗಿದೆ. ಇಂಥ 
ನ್ಯಾಯ ಲಭಿಸಬೇಕಾದರೆ ಆ ನ್ಯಾಯಾಧೀಶನ ದೃಷ್ಟಿಯಿಂದ ಮಾನವನಂಥ ಹೊಣೆಗಾರ ಸೃಷ್ಟಿಯ ಯಾವ ಕೃತ್ಯವೂ ಅಡಗಿರಬಾರದು. 
ಮಾತ್ರವಲ್ಲ, ಅಪರಾಧಿಯು ಆ ಕೃತ್ಯವನ್ನು ಯಾವ ಸಂಕಲ್ಪದಿಂದ ಮಾಡಿರುವನೆಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಈ ರೀತಿಯ ನ್ಯಾಯ 
ನಿರ್ವಹಣೆಯು ಸೃಷ್ಟಿಕರ್ತನಾದ ಅಲ್ಲಾಹನಿಂದಲ್ಲದೇ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಹಾಗಿದ್ದರೂ ಓರ್ವನು ಅಲ್ಲಾಹ್‌ ಮತ್ತು 
ಪರಲೋಕವನ್ನು ನಿರಾಕರಿಸುವುದಿದ್ದರೆ ಅದು ವಾಸ್ತವದಲ್ಲಿ ನಾವು ನ್ಯಾಯ ರಹಿತವಾದ ಜಗತ್ತಿನಲ್ಲಿ ಬಾಳುತ್ತಿದ್ದೇವೆ. ಅದರಲ್ಲಿ ಎಲ್ಲಿಯೂ 
ಯಾವುದೇ ನ್ಯಾಯ ಜಾರಿಯಾಗುವ ಸಾಧ್ಯತೆಯಿಲ್ಲವೆಂದು ವಾದಿಸುವುದಕ್ಕೆ ಸಮಾನವಾಗಿದೆ. ಮನ, ಮಸ್ತಿಷ್ಠ ಮತ್ತು ಆತ್ಮಸಾಕ್ಷಿಯು ಈ 
ಮೂಢನಂಬಿಕೆಗಳಿಂದ ಸಂತೃಪ್ಪವಾಗಿರುವ ವ್ಯಕ್ತಿಯು ತನ್ನನ್ನು ಪ್ರಗತಿಪರ ಮತ್ತು ಬುದ್ಧಿ ಜೀವಿಯೆಂದು ತಿಳಿದು, ಕುರ್‌ಆನಿನ ಸಮರ್ಪಕ 
ವಿಶ್ವದೃಷ್ಟಿಕೋನ ಹೊಂದಿರುವವರನ್ನು ಮೂಢವಿಶ್ಚಾಸಿಗಳು ಮತ್ತು ಪ್ರತಿಗಾಮಿಗಳೆಂದು ಟೀಕಿಸುವುದಿದ್ದರೆ, ವಸ್ತುತಃ ಅವರೇ ಮಹಾಮೂಢರು 
ಮತ್ತು ಲಜ್ಜೆಗೆಟ್ಟವರಾಗಿದ್ದಾರೆ. 

10. ಅವರು ಈ ಲೋಕದಲ್ಲಿ ಅನುಭವಿಸಿರುವ ಶಿಕ್ಷೆಯು ಅದರ ದುಷ್ಕರ್ಮಗಳ ನೈಜ ಮತ್ತು ಸಂಪೂರ್ಣ ಶಿಕ್ಷೆಯಾಗಿರಲಿಲ್ಲ ನೈಜ 
ಮತ್ತು ಸಂಪೂರ್ಣ ಶಿಕ್ಷೆಯನ್ನು ಪರಲೋಕದಲ್ಲಿ ಅನುಭವಿಸಬೇಕಾಗುತ್ತದೆ. ಹಾಗಿದ್ದರೂ ಭೂಲೋಕದಲ್ಲಿ ಅವರ ಮೇಲೆರಗಿದ ಶಿಕ್ಷೆಯಿಂದ 
ತಮ್ಮ ಪ್ರಭುವಿನೊಂದಿಗೆ ಧಿಕ್ಕಾರ ನೀತಿಯನ್ನು ಕೈಗೊಂಡ ಜನಾಂಗಗಳು ಯಾವ ರೀತಿಯಲ್ಲಿ ಕೆಟ್ಟು ಹೋಗಿದ್ದುವು ಮತ್ತು ಕೊನೆಗೆ ಎಂಥ 
ದುರ್ಗತಿಗೀಡಾದುವೆಂದು ಜನರು ಪಾಠ ಕಲಿಯಬಹುದು. (ನೋಡಿರಿ ತಪ್ಪೀಮುಲ್‌ ಕುರ್‌ಆನ್‌ ಭಾಗ-2 7:ಟಿ. 5, 6; 11: ಟಿ. 105) 

11. ಮೂಲದಲ್ಲಿ "ಬಯ್ಯಿನಾತ್‌' ಎಂಬ ಪದ ಪ್ರಯೋಗಿಸಲಾಗಿದೆ. ಅದಕ್ಕೆ ವ್ಯಾಪಕ ಅರ್ಥಗಳಿವೆ. ಬಯ್ಯಿನ ಎಂಬ ಅರಬಿ ಪದಕ್ಕೆ 
ಭಾಷೆಯಲ್ಲಿ ಪ್ರತ್ಯಕ್ಷ ಮತ್ತು ಸ್ಪಷ್ಟವಾದ ಎಂಬರ್ಥವಿದೆ. ಸಂದೇಶವಾಹಕರ ಕುರಿತು ಬಯ್ಯಿನಾತ್‌ನೊಂದಿಗೆ ಬಂದವರು ಎಂದರೆ, ನಾನು 
ದೇವನಿಂದ ನೇಮಕಗೊಂಡವನೆಂದು ಸ್ಪಷ್ಟವಾಗಿ ದೃಢೀಕರಿಸುವ ಪ್ರತ್ಯಕ್ಷಲಕ್ಷಣ ಮತ್ತು ನಿದರ್ಶನಗಳೊಂದಿಗೆ ಆಗಮಿಸಿದವರೆಂದರ್ಥವಾಗುತ್ತದೆ. 
ಅವರು ತಮ್ಮ ಪ್ರತಿಯೊಂದು ಸಂದೇಶವನ್ನು ಅತ್ಯಂತ ಸಮರ್ಪಕ ಮತ್ತು ಸಾಕ್ಟ್ಯಾಧಾರಗಳ ಸಹಿತ ಸಮರ್ಪಿಸುತ್ತಿದ್ದರೆಂಬುದು ಎರಡನೆಯ 
ಅರ್ಥ. ಅವರ ಬೋಧನೆಗಳಲ್ಲಿ ಅಸ್ಪಷ್ಟತೆಯಿರಲಿಲ್ಲವೆಂಬುದು 3ನೆಯ ಅರ್ಥ. ಸತ್ಯ ಯಾವುದು ಮಿಥ್ಯ ಯಾವುದು ಹಿತ ಯಾವುದು ಅಹಿತ 
ಯಾವುದು, ಯಾವ ಮಾರ್ಗದಲ್ಲಿ ಚಲಿಸಬೇಕು ಮತ್ತು ಯಾವ ಮಾರ್ಗದಲ್ಲಿ ಚಲಿಸಬಾರದು ಎಂದು ಅವರು ಸುಸ್ಪಷ್ಟವಾಗಿ ತಿಳಿಸುತ್ತಿದ್ದರು. 

12. ಅವರ ವಿನಾಶದ ಪ್ರಥಮ ಮತ್ತು ಮೂಲ ಕಾರಣ ಇದುವೇ ಆಗಿತ್ತು. ಅವರ ಸೃಷ್ಟಿಕರ್ತನೇ ಸರಿಯಾದ ತಿಳುವಳಿಕೆ ನೀಡದೆ 
ಇಹಲೋಕದಲ್ಲಿ ಮಾನವ ಕುಲಕ್ಕೆ ಸನ್ಮಾರ್ಗವನ್ನು ತಿಳಿಯಲಾಗದು. ಅದಕ್ಕಾಗಿ ಅಲ್ಲಾಹನು ಮಾನವರಲ್ಲಿ ಕೆಲವರಿಗೆ ಆ ಜ್ಞಾನವನ್ನು ನೀಡಿ 
ಅದನ್ನು ಇತರರಿಗೆ ತಲುಪಿಸುವ ಸುವ್ಯಕ್ತ ನಿದರ್ಶನ ( ಬಯ್ಯಿನಾತ್‌)ನೊಂದಿಗೆ ವಹಿಸಿಕೊಡುವ ವಿನಾ ಬೇರೆ ಮಾರ್ಗವಿರಲಿಲ್ಲ, ಈ ಕಾರ್ಯ 
ನಿರ್ವಹಣೆಗಾಗಿ ಅವನು ಸಂದೇಶವಾಹಕರನ್ನು ಕಳುಹಿಸಿದನು. ವಸ್ತುತಃ ಈ ಬಯ್ಯಿನಾತ್‌ ಸಂದೇಶವಾಹಕರ ಪ್ರಾಮಾಣಿಕತೆಯನ್ನು 
ಸಂಶಯಾತೀತಗೊಳಿಸುವ ಉಪಾಧಿಯಾಗಿದೆ. ಆದರೆ ಅವರು ಮಾನವನಿಗೆ ದೇವ ಸಂದೇಶವಾಹಕನಾಗಲು ಸಾಧ್ಯವಿದೆಯೆಂಬ 
` ವಾಸ್ತವಿಕತೆಯನ್ನೇ ಸಂಪೂರ್ಣವಾಗಿ ತಿರಸ್ಕರಿಸಿದರು. (ಹೆಚ್ಚಿನ ವಿವರಣೆಗಾಗಿ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಭಾಗ: 4 ಯಾಸೀನ್‌: 
11ನೇ ಟಿಪ್ಪಣಿ) ಕೇವಲ ಮಾನವರ ಮಾರ್ಗದರ್ಶನ ಸ್ವೀಕರಿಸಿ ಅನುಸರಿಸುವ ಬಗ್ಗೆ ನಮ್ಮ ಮುಂದಿರುವ ಪಥಭ್ರಷ್ಟ ಜನರಿಗೆ ಯಾವುದೇ 
ಸಂಕೋಚವಿಲ್ಲದಿರುವುದು ಅವರ ಮೌಢ್ಯ ಮತ್ತು ಅವಿವೇಕದ ಮಹಾ ವೈಚಿತ್ರವಾಗಿದೆ. ಅವರ ಮಾರ್ಗದರ್ಶನದ ಜನರು ಮರ ಮತ್ತು 
ಶಿಲಾ ವಿಗ್ರಹಗಳನ್ನು ದೇವರಾಗಿಸುತ್ತಾರೆ. ಮಾನವರನ್ನೇ ದೇವ, ದೇವನ ಅವತಾರ ಮತ್ತು ದೇವ ಪುತ್ರನೆಂದು ಅಂಗೀಕರಿಸುತ್ತಾರೆ. ಪಥಭ್ರಷ್ಟ 
ನಾಯಕರನ್ನು ಅಂಧವಾಗಿ ಹಿಂಬಾಲಿಸಿ ವಿಚಿತ್ರ ಜೀವನ ಕ್ರಮವನ್ನು ಸ್ವೀಕರಿಸುತ್ತಾರೆ. ಅವು ಮಾನವ ಸಂಸ್ಕೃತಿ, ನಾಗರಿಕತೆ ಮತ್ತು ನೈತಿಕ 


ಕಾಂಡ - 28 


64. ಅತ್ತಗಾಬುನ್‌ - 387 


4 SL AILS 0 LK 
JL ಬಂ GES SEI HS 8s 
ಕ ಜಸ್‌ ಸ ೨ಹಿಕಿ 0 ವಿ ವ 39% NM ್ಚಚ್ಚ್ತ್ತಿು 
೨೫೫ ಆ 5 ಹುಟ್ಟ KEP SLI YY SAS 
ಹೀಗೆ ಅವರು ಸತ್ಯವನ್ನು ಧಿಕ್ಕರಿಸಿದರು ಮತ್ತು ಮುಖ ತಿರುಗಿಸಿಕೊಂಡರು. ಆಗ ಅಲ್ಲಾಹನೂ ಅವರ ಬಗ್ಗೆ ನಿರ್ಲಕ್ಷ್ಯ 
ತಾಳಿದನು. ಅಲ್ಲಾಹನಂತು ನಿರಪೇಕ್ಷನೂ ಸ್ವಯಂ ಸ್ತುತ್ಯರ್ಹನೂ ಆಗಿರುತ್ತಾನೆ.” 

(7) ಮರಣಾನಂತರ ಎಷ್ಟುಮಾತ್ರಕ್ಕೂನಾವು ಪುನಃ ಎಬ್ಬಿಸಲ್ಪಡಲಾರೆವೆಂದು ಸತ್ಯನಿಷೇಧಿಗಳು ಬಹಳ ದೈರ್ಯದಿಂದ 
ಸಾರಿದ್ದಾರೆ." ಅವರೊಡನೆ ಹೇಳಿರಿ "ಹಾಗಲ್ಲ, ನನ್ನ ಪ್ರಭುವಿನಾಣೆ, ನೀವು ಖಂಡಿತವಾಗಿಯೂ ಎಬ್ಬಿಸಲ್ಪಡುವಿರಿ.3* 


ಮೌಲ್ಯಗಳನ್ನು ಬುಡಮೇಲುಗೊಳಿಸುತ್ತದೆ. ಆದರೆ ಪ್ರವಾದಿಯು ಸತ್ಯಸಹಿತವಾಗಿ ಆಗಮಿಸಿ, ಎಲ್ಲಾ ರೀತಿಯ ಸ್ವಾರ್ಥ ಹಿತಾಸಕ್ತಿಗಳನ್ನು 
ಮೀರಿ ಅಪ್ಪಟ ಸತ್ಯವನ್ನು ಜೋಧಿಸಿದಾಗ ಅವರು ಏನು, ಮಾನವನೇ ನಮಗೆ ಮಾರ್ಗದರ್ಶನ ಮಾಡುವುದೇ? ಎಂದು ಕೇಳುತ್ತಾರೆ. 
ಮಾನವನು ಅವರನ್ನು ದಾರಿ ತಪ್ಪಿಸಿದರೆ ಅವರು ಅದನ್ನು ಸಂತೋಷದಿಂದ ಸ್ವೀಕರಿಸುತ್ತಾರೆ. ಆದರೆ ಸನ್ಮಾರ್ಗದರ್ಶನ ಮಾಡಿಸಿದರೆ ಅದನ್ನು 
ಸ್ವೀಕರಿಸುವುದಿಲ್ಲವೆಂದರ್ಥ. 

13. ಅರ್ಥಾತ್‌, ಅವರು ಅಲ್ಲಾಹನು ಕಳುಹಿಸಿದ ಸನ್ಮಾರ್ಗವನ್ನು ನಿರ್ಲಕ್ಷಿಸಿ ತಿರಸ್ಕರಿಸಿದಾಗ, ಆ ಬಳಿಕ ಅವರು ಯಾವ ಹೊಂಡಕ್ಕೆ 
ಹೋಗಿ ಬೀಳುವರೆಂದು ಅಲ್ಲಾಹ್‌ ಲೆಕ್ಕಿಸುವುದಿಲ್ಲ. ಅಲ್ಲಾಹನಿಗೆ ಅವರಿಂದ ಯಾವ ಲಾಭವೂ ಇಲ್ಲ. ಅವರು ನಂಬಿದರೆ ಮಾತ್ರ ಅವನು 
ದೇವನಾಗಿ ಉಳಿಯುತ್ತಾನೆ. ಅನ್ಯಥಾ ಅವನ ದೇವಪಟ್ಟವು ಉರುಳುವ ಪರಿಸ್ಥಿತಿಯೇನು ಇಲ್ಲ ಅವನಿಗೆ ಅವರ ಆರಾಧನೆ ಅಥವಾ 
ಸ್ತುತಿಸ್ತೋತ್ರಗಳ ಅಗತ್ಯ ಇರಲಿಲ್ಲ. ಅವರ ಒಳಿತಿಗಾಗಿಯೇ ಅವನು ಅವರಿಗೆ ಸನ್ನಾರ್ಗ ತೋರಿಸ ಬಯಸಿದ್ದನು. ಆದರೆ ಅವರು ಅದರಿಂದ 
ವಿಮುಖರಾದಾಗ ಅಲ್ಲಾಹನು ಅವರನ್ನು ಕಡೆಗಣಿಸಿದನು. ಅವರ ಮಾರ್ಗದರ್ಶನ ಅಥವಾ ಸಂರಕ್ಷಣೆಯ ಹೊಣೆ ವಹಿಸಲಿಲ್ಲ. ಅವರನ್ನು 
ವಿಪತ್ತಿಗೆ ಬೀಳುವುದರಿಂದ ರಕ್ಷಿಸಲಿಲ್ಲ. ಅವರ ಮೇಲೆ ಶಿಕ್ಷೆ ಎರಗಿಸಿಕೊಳ್ಳುವುದರಿಂದ ತಡೆಯಲಿಲ್ಲ. ಯಾಕೆಂದರೆ ಅವರು ಆತನ ಮಾರ್ಗದರ್ಶನ 
ಮತ್ತು ರಕ್ಷಾಧಿಕಾರವನ್ನು ಸ್ವತಃ ಅಪೇಕ್ಷಿಸಲಿಲ್ಲ. 

14. ಅರ್ಥಾತ್‌, ಇದು ಎಲ್ಲ ಕಾಲದ ಸತ್ಯನಿಷೇಧಕರು ಸಿಲುಕಿದ್ದ ಮತ್ತು ಅಂತಿಮವಾಗಿ ವಿನಾಶಕ್ಕೆ ಕಾರಣವಾಗಿದ್ದ ಎರಡನೆಯ 
ಮೂಲ ತಪ್ಪು. ಮರಣಾನಂತರ ಇನ್ನೊಂದು ಜೀವನವಿದೆಯೆಂದು ತಿಳಿಯುವ ಯಾವುದೇ ವಸ್ತುವು ಪರಲೋಕ ನಿಷೇಧಕರ ಬಳಿ ಹಿಂದೆಯೂ 
ಇರಲಿಲ್ಲ, ಈಗಲೂ ಇಲ್ಲ. ಮುಂದೆಯೂ ಇರಲು ಸಾಧ್ಯವಿಲ್ಲ ಆದರೂ ಈ ತಿಳಿಗೇಡಿಗಳು ಈ ವಾದವನ್ನು ಬಹಳ ಜೋರಾಗಿ 
ಮಂಡಿಸುತ್ತಿದ್ದಾರೆ. ವಸ್ತುತಃ ಪರಲೋಕವನ್ನು ನಿಷೇಧಿಸುವ ಯಾವುದೇ ಬೌದ್ಧಿಕ ಅಥವಾ ವೈಜ್ಞಾನಿಕ ಪುರಾವೆಗಳು ಅವರ ಬಳಿಯಲ್ಲಿಲ್ಲ. 

15. ಇದು ಖಂಡಿತವಾಗಿಯೂ ಹೀಗೆಯೇ ಆಗುವುದೆಂದು ನಿಮ್ಮ ಪ್ರಭುವಿನ ಆಣೆ ಹಾಕಿ ಜನರೊಡನೆ ಹೇಳಿರಿ ಎಂದು ತಿಳಿಸಿರುವ 
ಮೂರನೇ ಸಂದರ್ಭವಾಗಿದೆ. ಈ ಹಿಂದೆ ಯೂನುಸ್‌ ಅಧ್ಯಾಯದಲ್ಲಿ ಹೇಳಿದ್ದನು: ಅದು ಸತ್ಯವೇ ಎಂದು ಅವರು ನಮ್ಮೊಡನೆ ಕೇಳುತ್ತಾರೆ. 
ಹೇಳಿರಿ: ನನ್ನ ಪ್ರಭುವಿನಾಣೆ, ನಿಶ್ಚಯವಾಗಿಯೂ ಅದು ಸತ್ಯವೇ ಆಗಿದೆ. ನಿಮಗೆ ಅದರ ಆಗಮನವನ್ನು ತಡೆಯುವ ಶಕ್ತಿಯಿಲ್ಲ, (ವಚನ: 
53) ಸಬಆ್‌ ಅಧ್ಯಾಯದಲ್ಲಿ ಹೇಳಿದ್ದನು: ಸತ್ಯನಿಷೇಧಕರು ನಮ್ಮಮೇಲೆ ಅಂತ್ಯದಿನ ಸಂಭವಿಸುವುದಿಲ್ಲವೆಂದು ಹೇಳುತ್ತಾರೆ. ಅವರೊಡನೆ 
ಹೇಳಿರಿ: ಇಲ್ಲ ನನ್ನ ಪ್ರಭುವಿನಾಣೆ. ಅದು ನಿಮ್ಮ ಮೇಲೆ ಖಂಡಿತ ಸಂಭವಿಸುವುದು. (ವಚನ: 3) 

ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತದೆ. ಓರ್ವ ಪರಲೋಕ ನಿಷೇಧಕನಿಗೆ ಪ್ರವಾದಿವರ್ಯರು ಪರಲೋಕವಿದೆಯೆಂದು ಆಣೆಹಾಕಿ 
ಅಥವಾ ಆಣೆ ಹಾಕದೆ ಹೇಳುವುದರಲ್ಲಿ ವ್ಯತ್ಯಾಸವೇನಿದೆ? ಪರಲೋಕದಲ್ಲಿ ನಂಬಿಕೆಯಿಲ್ಲದಿರುವಾತನಿಗೆ ಪ್ರವಾದಿವರ್ಯರು ಆಣೆ ಹಾಕಿ 
ಹೇಳುವುದರಿಂದ ಅವನು ನಂಬುವುದಾದರೂ ಹೇಗೆ? ಅದರ ಉತ್ತರ ಹೀಗಿದೆ: 

1, ಪ್ರವಾದಿವರ್ಯರು ತಮ್ಮ ಜೀವಮಾನದಲ್ಲಿ ಎಂದೂ ಸುಳ್ಳು ಹೇಳಿಲ್ಲವೆಂದು ಅವರ ಅಭಿಸಂಬೋಧಿತರು ತಮ್ಮ ಅನುಭವದಿಂದ 
ತಿಳಿದಿದ್ದರು. ಆದ್ದರಿಂದ ಅವರು ಬಾಯಿಯಿಂದ ಪ್ರವಾದಿವರ್ಯರನ್ನು ಸುಳ್ಳುಗಾರನೆಂದು ಆರೋಪಿಸುತ್ತಿದ್ದರೂ ಅಂಥ ಸತ್ಯಸಂಧನು ತನಗೆ 
ಸತ್ಯವೆಂದು ಚೆನ್ನಾಗಿ ತಿಳಿದಿಲ್ಲದ ಮತ್ತು ನಂಬಿಕೆಯಿಲ್ಲದ ವಿಷಯದಲ್ಲಿ ಅವರು ಸುಳ್ಳು ಹೇಳಬಹುದೆಂದು ಮನದಲ್ಲಿಯೂ ಊಹಿಸಲು 
ಅವರಿಗೆ ಸಾಧ್ಯವಿರಲಿಲ್ಲ. 

1. ಪ್ರವಾದಿವರ್ಯರು (ಸ) ಪರಲೋಕ ವಿಶ್ವಾಸದ ಬಗ್ಗೆ ಕೇವಲ ಹೇಳುತ್ತಿರುವುದು ಮಾತ್ರವಲ್ಲ, ಆ ಬಗ್ಗೆ ಸ್ಪಷ್ಟ ಸಾಕ್ಟ್ಯಾಧಾರಗಳನ್ನೂ 


ಕಾಂಡ - 28 


388 ತಪ್ಪೀಮುಲ್‌ ಕುರ್‌ಆನ್‌ 


» SK BDL , | A 5 A I, ೨4 
ಖಭನ OE 015 ESS ಬಹ ಜಿತ 
ತರುವಾಯ ನೀವು (ಭೂಲೋಕದಲ್ಲಿ) ಏನೇನು ಮಾಡಿರುವಿರೆಂಬುದನ್ನು ನಿಮಗೆ ಖಂಡಿತ ತೋರಿಸಿ ಕೊಡಲಾಗುವುದು" 
ಮತ್ತು ಹೀಗೆ ಮಾಡುವುದು ಅಲ್ಲಾಹನ ಮಟ್ಟಿಗೆ ಬಹಳ ಸುಲಭವಾಗಿದೆ.” 
(8-10) ಆದುದರಿಂದ ಅಲ್ಲಾಹನ'ಮೇಲೂ ಅವನ ಸಂದೇಶವಾಹಕರ ಮೇಲೂ ನಾವು ಅವಶೀರ್ಣಗೊಳಿಸಿರುವ 


ಸಮರ್ಪಿಸುತ್ತಿದ್ದರು. ಓರ್ವ ಪ್ರವಾದಿ ಮತ್ತು ಪ್ರವಾದಿಯಲ್ಲದ ವ್ಯಕ್ತಿಯು ಹೇಳುವ ಮಾತಿನಲ್ಲಿ ವ್ಯತ್ಯಾಸವಿದೆ. ಪ್ರವಾದಿಯಲ್ಲದ ಓರ್ವರು 
ಪರಲೋಕವಿದೆಯೆಂಬ ಸಮರ್ಥನೆಗಾಗಿ ಎಷ್ಟೇ ಪ್ರಬಲ ಪುರಾವೆಗಳನ್ನು ಮಂಡಿಸಿದರೂ ಹೆಚ್ಚೇ ೦ದರೆ'ಅದರ ಪರಿಣಾಮವು ಸಂಭವವೆಂಬುದು 
ಅಸಂಭವವೆಂಬುದಕ್ಕೆಂತ ಹೆಚ್ಚುತರ್ಕಬದ್ಧ ಅಥವಾ ಮಾನ್ಯವಂದಷ್ಟೇ ಆಗಿರುವುದು. ಆದರೆ ಪ್ರವಾದಿಯವರ ಸ್ಥಾನವು ಓರ್ವ ದಾರ್ಶನಿಕನಿಗಿಂತ 
ಉನ್ನತವಾಗಿದೆ. ಅವರು.ಪರಲೋಕವಿದೆಯೆಂದು ತಮ್ಮ ಚಿಂತನೆಗಳ ಆಧಾರದಿಂದ ಕಂಡು ಹಿಡಿದಿರುವುದಲ್ಲ ಬದಲಾಗಿ ಪರಲೋಕವಿದೆಯೆಂಬ 
ತಿಳುವಳಿಕೆಯಿಂದ. ಅದು ಖಂಡಿತ ಸಂಭವಿಸಲಿದೆಯೆಂದು ದೃಢವಾಗಿ ಹೇಳುವವರಾಗಿದ್ದಾರೆ. ಆದ್ದರಿಂದ ಓರ್ವ ಪ್ರವಾದಿಯಿಂದ ಮಾತ್ರ 
ಪರಲೋಕವಿದೆಯೆಂದು ಆಣೆ ಹಾಕಿ ಹೇಳಲುಸಾಧ್ಯ. ಕೇವಲ ಬೌದ್ಧಿಕ ವಿಶ್ಲೇಷಣೆಗಳಿಂದ ಪರಲೋಕದ ಸಂಭಾವ್ಯತೆಯನ್ನು ಅನುಮಾನಿಸುವ 
ದಾರ್ಶನಿಕನಿಗೆ ಆ ಬಗ್ಗೆ ಆಣೆ ಹಾಕಿ ಹೇಳಲು ಸಾಧ್ಯವಿಲ್ಲ. ಪರಲೋಕ ವಿಶ್ವಾಸವು ಕೇವಲ ಓರ್ವ ಪ್ರವಾದಿಯ ಹೇಳಿಕೆಯಿಂದ. ಮಾತ್ರ 
ಮೂಡಬಹುದು. ಓರ್ವ ದಾರ್ಶನಿಕನಿಗೆ ಸಾಕ್ಟಾ ಕಧೌರಗಳಿಂದ ಅದನ್ನು ಮೂಲಭೂತ ವಿಶ್ನಾಸವಾಗಿ ಮಾಡುವ ಧೈರ್ಯ ಸಾಲದು. ಇತರರ 
ಮಾತು ಹಾಗಿರಲಿ, ಅದೇ ವೇಳೆ ಸರಿಯಾಗಿ ಚಿಂತಿಸುವ ದಾರ್ಶನಿಕನಾಗಿದ್ದರೆ ಪರಲೋಕವಿರಬಹುದೆಂಬ ನಿರ್ಣಯಕ್ಕಿಂತ ಮುಂದೆ. ಹೋಗಲು 
ಆತನಿಂದಾಗದು. ಅದು ಖಂಡಿತವಾಗಿಯೂ ಇದೆ ಎಂದು ಓರ್ವ ಪ್ರವಾದಿಯೇ ಹೇಳಬೇಕು. 

16. ಇದು ಮಾನವರನ್ನು ಮರಣಾನಂತರ ಎದ್ದೇಳಿಸುವ ಮತ್ತು ವಿಜಾರಣಾಧೀನಗೊಳಿಸುವ ಉದ್ದೇಶವಾಗಿದೆ. ಈ ಪ್ರಶ್ನೆಯಲ್ಲಿಯೇ 
ಹೀಗೆ ಮಾಡುವ ಅಗತ್ಯವೇನಿದೆಯೆಂಬ ಅದರ ಉತ್ತರವೂ ಆಗಿದೆ. ಅಧ್ಯಾಯದ ಆರಂಭದಿಂದ ನಾಲ್ಕನೆಯ. ವಚನದ ವರೆಗಿನ ಚರ್ಚಾ 
ವಿಷಯವನ್ನು ಗಮನಿಸುವ ಯಾರಿಗೂ ಈ ವಿಷಯ ಸುಲಭದಲ್ಲಿಮನವರಿಕೆಯಾದೀತು. ಅರ್ಥಾತ್‌, ವಾಸ್ತವಿಕತೆಯ ಬುನಾದಿಯಲ್ಲಿರುವ 
ಈ ವಿಶ್ವದಲ್ಲಿ ಮಾನವನಿಗೆ ನಿರಾಕರಣೆಯ ಅಥವಾ ವಿಶ್ವಾಸದ ಮಾರ್ಗವನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನು ನೀಡಲಾಗಿದೆ. ಪ್ರಪಂಚದ 
ಅಸಂಖ್ಯಾತ ವಸ್ತುಗಳನ್ನು ಉಪಯೋಗಿಸುವ ಸಾಮರ್ಥ್ಯವನ್ನು ನೀಡಲಾಗಿದೆ. ವಿಶ್ವಾಸ ಅಥವಾ ಸತ್ಯನಿಷೇಧದ ಮಾರ್ಗವನ್ನು ಅಂಗೀಕರಿಸಿ 
ಇಡೀ ಜೀವನದಲ್ಲಿ ಈ ಅಧಿಕಾರ ಮತ್ತು ಶಕ್ತಿ ಸಾಮರ್ಥ್ಯಗಳನ್ನು ಸರಿಯಾದ ಅಥವಾ ತಪ್ಪಾದ ರೀತಿಯಲ್ಲಿ ಬಳಸಿ ಒಳಿತು ಅಥವಾ 
ಕೆಡುಕುಗಳನ್ನು ಮಾಡುವಾತನ ಬಗ್ಗೆ ಸತ್ಯರ್ಮ ಮತ್ತು ದುಷ್ಕರ್ಮಗಳೆರಡೂ ನಿಷ್ಠಲವೆಂದು ಹಾಗೂ ಇಂಥ ಸೃಷ್ಟಿಯಾಗಿರುವ ಮಾನವನ 
ಕುರಿತು ಅವನು ಮಾಡಿರುವ ಎಲ್ಲ ಕರ್ಮಗಳ ಬಗ್ಗೆ ವಿಚಾರಣೆ ನಡೆಯುವ ಸಂದರ್ಭವು ಎಂದೂ ಬರಲಾರದೆಂಬ. ಭಾವನೆಯು ಮಹಾ 
ಮೂಢತನವಾಗಿದೆ. ಇಂಥ ತರ್ಕಹೀನ ಮಾತುಗಳನ್ನು ಹೇಳುವಾತನು ಎರಡರಲ್ಲೊಂದು ಮೂರ್ಪತನವನ್ನು ಮಾಡುತ್ತಾನೆ. 1) ಅವನು 
ಈ ವಿಶ್ವವು ಸಂಪೂರ್ಣ ಯುಕ್ತಿಬದ್ಧವಾಗಿದೆ. ಆದರೆ ಮಾನವರಂತೆ ಇಚ್ಛಾಶಕ್ತಿ ಮತ್ತು ಸ್ವಾತಂತ್ರ ಏನಿರುವ ಸೃಷ್ಟಿಗಳನ್ನು ಇಲ್ಲಿಗೆ ಹೊಣೆ ರಹಿ 
ತರಾಗಿ ಕಳುಹಿಸಲಾಗಿದೆಯೆಂದು ತಿಳಿಯುತ್ತಾನೆ. 11) ಪ್ರಪಂಚವು ಸಂಪೂರ್ಣ ನಿರರ್ಥಕ ಮತ್ತು ಉದ್ದೇಶರಹಿತವಾಗಿದೆ. ಅದರ ನಿರ್ಮಾಣದಲ್ಲಿ 
ಯಾವನೇ ಯುಕ್ತಿಜ್ಜನು ಕ್ರಿಯಾಶೀಲನಾಗಿಲ್ಲ. ಮೊದಲ ರೀತಿಯಲ್ಲಿ ಆತನ ಮಾತು ಪರಸ್ಪರ ವಿರುದ್ಧವಾಗಿದೆ. ಯಾಕೆಂದರೆ ಯೋಜನಾ 
ಬದ್ಧವಾಗಿ ನಿರ್ಮಿಸಿರುವ ಭೂಮಿಯಲ್ಲಿ ಇಚ್ಛಾಶಕ್ತಿ ಮತ್ತು ಸ್ವಾತಂತ್ರ ವಿರುವ ಸೃಷ್ಟಿಯು ಹೊಣೆರಹಿತವಾಗಿರುವುದೇ ಸ್ಪಷ್ಟವಾಗಿ ನ್ಯಾಯ 
ಮತ್ತು ಯುಕ್ತಿಗೆ ವಿರುದ್ಧವಾಗಿದೆ. ಆತನಿಗೆ ಎರಡನೇ ರೀತಿಯಲ್ಲಿ ಅರ್ಥಹೀನ ಮತ್ತು ಉದ್ದೇಶರಹಿತವಾಗಿರುವ ಈ ವಿಶ್ವದಲ್ಲಿ ಮಾನವರಂತೆ 
ಬುದ್ಧಿಯಿರುವ ಓರ್ವ ಸೃಷ್ಟಿಯು ಹೇಗೆ ಅಸ್ತಿತ್ವಕ್ಕೆ ಬಂತು, ಆ ಸೃಷ್ಟಿಯ ಮನದಲ್ಲಿ ಸತ್ಯ, ನ್ಯಾಯ ಮುಂತಾದ ಮೂಲ ಕಲ್ಪನೆಗಳು ಹೇಗೆ 
ಹುಟ್ಟುವುದೆಂದು ವಿವರಿಸಲು ಸಾಧ್ಯವಾಗುವುದಿಲ್ಲ. ಬುದ್ಧಿ ಶೂನ್ಯತೆಯಿಂದ ಬುದ್ಧಿಯುಂಟಾಯಿತು. ನ್ಯಾಯ ರಾಹಿತ್ಯದಿಂದ ನ್ಯಾಯ 
ಉಂಟಾಯಿತೆಂದು ಆತನು ಹೇಳುವುದಾದರೆ ಒಂದೋ ಆತನು ಧರ್ಮ ನಿಷೇಧಿಯಾಗಿರಬೇಕು ಅಥವಾ ಹಲವಾರು ತತ್ವಶಾಸ್ತ್ರಗಳ 
ಹುಡುಕಾಟದಿಂದ ಆತನು ಮನೋರೊಗಿಯಾಗಿದ್ದಾನೆ. 

17. ಇದು ಪರಲೋಕದ ಎರಡನೆಯ ಸಾಕ್ಯವಾಗಿದೆ. ಪರಲೋಕವು ಅಗತ್ಯವೆಂಬುದು ಮೊದಲ ಸಾಕ್ಟ್ಯವಾಗಿತ್ತು. ಈ ಸಾಕ್ಷ ವು 
ಅದು ಸಂಭವಿಸುವುದೆಂಬುದನ್ನೂ ದೃಢೀಕರಿಸುತ್ತದೆ. ಈ ಬೃಹತ್‌ ವಿಶ್ವ ವ್ಯವಸ್ಥೆಯನ್ನು ಸೃಷ್ಟಿಸಲು ಕಷ್ಟವಾಗಿಲ್ಲದ ಅಲ್ಲಾಹನಿಗೆ ಮಾನವನನ್ನು 
ಪುನಃ ಸೃಷ್ಟಿಸಿ, ತನ್ನ ಮುಂದೆ ಹಾಜರುಪಡಿಸಿ ಅವನ ವಿಚಾರಣೆ ನಡೆಸುವುದು ಕಷ್ಟವಲ್ಲವೆಂಬುದು ವ್ಯಕ್ತ. 


ಕಾಂಡ - 28 


64. ಅತ್ತಗಾಬುನ್‌ 389 


5 LLP Arc d 22% 2 ILLS A rd 2 

Hide AS Ay ರ SP ಆಹ ಸಭ ಮು gd 
ಪ್ರಕಾಶದ ಮೇಲೂ ವಿಶ್ವಾಸವಿರಿಸಿರಿ* ನೀವು ಮಾಡುತ್ತಿರುವುದೆಲ್ಲವನ್ನೂ ಅಲ್ಲಾಹನು ಅರಿತಿರುತ್ತಾನೆ. ಸಮ್ಮೇಳನದ 
ದಿನ ಅವನು ನಿಮ್ಮೆಲ್ಲರನ್ನು ಒಟ್ಟುಗೂಡಿಸುವಾಗ (ನಿಮಗೆ ಇದರ ಅರಿವಾಗುವುದು). ಅದು ಪರಸ್ಪರರೆದುರು ಜನರ 
ಸೋಲುಗೆಲುವುಗಳ ದಿನವಾಗಿರುವುದು.* ಅಲ್ಲಾಹನ 'ಮೇಲೆ ವಿಶ್ವಾಸವಿರಿಸಿ ಸತ್ಯರ್ಮವೆಸಗುವವನ* ಪಾಪಗಳನ್ನು 


18. ಅರ್ಥಾತ್‌, ಪ್ರವಾದಿಗಳ ಸಂದೇಶಗಳನ್ನು ತಿರಸ್ಕರಿಸಿ ಪರಲೋಕವನ್ನು ನಿರಾಕರಿಸಿರುವುದೇ ಜನತೆಯ ವಿನಾಶದ ಮೂಲ 
ಕಾರಣವಾಗಿತ್ತೆಂದು ಸಂಪೂರ್ಣ ಮಾನವೇತಿಹಾಸವು ಸಾಕ್ಷೆ ವಹಿಸಿರುವುದು ವಾಸ್ತವಿಕತೆಯಾಗಿರುವಾಗ ಅದೇ ಮಾರ್ಗದಲ್ಲಿಸಾಗಿ ದುರಂತವನ್ನು 
ಆಹ್ವಾನಿಸುವುದಕ್ಕಾಗಿ ಹಠ ಮಾಡಬೇಡಿರಿ ಮತ್ತು ಅಲ್ಲಾಹ್‌, ಪ್ರವಾದಿ ಮತ್ತು ಕುರ್‌ಆನ್‌ ಮುಂದಿರಿಸಿದ ಮಾರ್ಗದರ್ಶನದ ಮೇಲೆ ವಿಶ್ವಾ 
ಸವಿರಿಸಿರಿ. ಅಲ್ಲಾಹನು ಅವತೀರ್ಣಗೊಳಿಸಿದ ಪ್ರಕಾಶವೆಂದರೆ ಇಲ್ಲಿ 'ಕುರ್‌ಆನ್‌' ಎಂದು ಸಾಂದರ್ಭಿಕ ಜನ್ನೆಲೆಯಿಂದ ಸ್ವಯಂ ವ್ಯಕ್ತವಾಗುತ್ತದೆ. 
ಪ್ರಕಾಶವು ಸ್ವಂಯಂ ಬೆಳಗಿ ಕತ್ತಲೆಯಲ್ಲಿ ಅಡಗಿದ್ದ ಇತರ ವಸ್ತುಗಳೂ ಕಾಣಿಸುವಂತೆ ಮಾಡುವಂತೆಯೇ ಈ ಕುರ್‌ಆನ್‌ ಒಂದು ದೀಪವಾಗಿದೆ. 
ಕುರ್‌ಆನ್‌ ಸತ್ಯವೆಂಬ ವಾಸ್ತವಿಕತೆಯನ್ನು ಅದುವೇ ಪ್ರಕಾಶಿತಗೊಳಿಸುತ್ತದೆ. ಅದರೊಂದಿಗೆ ಕೇವಲ ತನ್ನ ಬುದ್ಧಿ ಮತ್ತು ಜ್ಞಾನದಿಂದ 
ಗ್ರಹಿಸಲಾಗದ ವಿಷಯಗಳನ್ನು ಅದರ ಪ್ರಕಾಶದಲ್ಲಿ ಮಾನವನಿಗೆ ಗ್ರಹಿಸಲು ಸಾಧ್ಯವಾಗುತ್ತದೆ. ಈ ದೀಪವು ಬಳಿಯಿರುವಾತನಿಗೆ 
ಅಸಂಖ್ಯಾತ "ವೈಚಾರಿಕ ವಕ್ರ ಮಾರ್ಗಗಳ ಮಧ್ಯೆ ಸತ್ಯದ ನೇರ ಹಾದಿಯು ಯಾವುದೆಂದು ಸ್ಪಷ್ಟವಾಗಿ ಗುರುತಿಸಲು ಸಾಧ್ಯವಾಗುತ್ತದೆ. 
ಜೀವನಾದ್ಯಂತ ನೇರ ಮಾರ್ಗದಲ್ಲಿ (ಸಿರಾತುಲ್‌ ಮುಸ್ತಕೀಮ್‌) ಮೂಲಕ ಸಾಗಲು ಸಾಧ್ಯವಿದೆ. ಅಸತ್ಯದ ಇಕ್ಕಟ್ಟಿನ ಕಾಲು ಹಾದಿಗಳು 
ಎಲ್ಲಿಂದ ಬರುತ್ತಿವೆ, ವಿನಾಶ ಕೂಪಗಳು ಎಲ್ಲಿವೆ ಮತ್ತು ಅವುಗಳ ಮಧ್ಯೆ ಸತ್ಯ ಹಾಗೂ ಶಾಂತಿಯ ಹಾದಿ ಯಾವುದೆಂದು ಪ್ರತಿಯೊಂದು 
ಹೆಜ್ಜೆಯಲ್ಲಿಯೂ ಆತನಿಗೆ ತಿಳಿಯುತ್ತದೆ. 

19. ಮಹಾ ಸಮಾವೇಶದ ದಿನವೆಂದರೆ ಪುನರುತ್ಥಾನ ದಿನವಾಗಿದೆ. ಎಲ್ಲರನ್ನೂ 'ಒಟ್ಟುಗೂಡಿಸುವುದೆಂದರೆ ಲೋಕಾದಿಯಿಂದ 
ಲೋಕಾಂತ್ಯದ ವರೆಗೆ ಹುಟ್ಟಿದ ಸಕಲ ಮಾನವರನ್ನು ಏಕಕಾಲದಲ್ಲಿ ಜೀವಂತಗೊಳಿಸಿ ಸಮಾವೇಶಗೊಳಿಸುವುದಾಗಿದೆ. ಈ ವಿಷಯವನ್ನು 
ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ, "ಅದು ಸಕಲ ಜನರು ಒಟ್ಟು ಸೇರುವ ದಿನವಾಗಿರುವುದು ಮತ್ತು ಆ ದಿನ 
ಸಂಭವಿಸುವುದೆಲ್ಲವೂ ಎಲ್ಲರ ಕಣ್ಣ ಮುಂದೆ 'ಪ್ರತ್ಯಕ್ಚವಾಗುವುದು.'' (ಹೂದ್‌: 103), ""ಅವರೊಂದಿಗೆ ಹೇಳಿರಿ: ಹಿಂದೆ ಗತಿಸಿದ ಮತ್ತು 
ಮುಂದೆ ಆಗಮಿಸಲಿರುವ ಎಲ್ಲರೂ ಖಂಡಿತವಾಗಿ ಒಂದು ದಿನ ಒಟ್ಟು ಸೇರಿಸಲ್ಪಡುವರು.'' (ಅಲ್‌ ವಾಕಿಅ: 50) 

20. ಮೂಲದಲ್ಲಿ "ಯೌಮುತ್ತಗಾಬುನ್‌' ಎಂಬ ಪದ ಪ್ರಯೋಗವಾಗಿದೆ. ಅದರ ಅರ್ಥವು ಯಾವುದೇ ಅರಬೇತರ ಭಾಷೆಯಲ್ಲಿ 
ಒಂದು ಪದದಿಂದ ಮಾತ್ರವಲ್ಲ ಒಂದು ವಾಕ್ಯದಿಂದಲೂ ವಿವರಿಸಲಾಗದಷ್ಟು ವಿಶಾಲವಾಗಿದೆ. ಪವಿತ್ರ ಕುರ್‌ಆನ್‌ನಲ್ಲಿಯೇ ಪುನರುತ್ಥಾನ 
ದಿನಕ್ಕೆ ನೀಡಿರುವ ಅನೇಕ ಹೆಸರುಗಳಲ್ಲಿ ಈ ಹೆಸರೇ ಬಹುವಂಶ ಅರ್ಥಪೂರ್ಣವಾಗಿದೆ. ಆದ್ದರಿಂದ ಅದರ ತಾತ್ತರ್ಯವನ್ನು ಸರಿಯಾಗಿ 
ತಿಳಿಯಲು ಸ್ವಲ್ಪ ವಿವರಣೆಯ ಅಗತ್ಯವಿದೆ. "ತಗಾಬುನ್‌' ಪದವು ಗಿಬ್ನ್‌-ಮೂಲದಿಂದ ಬಂದಿದೆ. ಗಿಬ್ನ್‌ ಪದವನ್ನು "ಗಬೂನ್‌' "ಗಬನ್‌' 
ಎಂದೂ ಉಚ್ಚರಿಸಲಾಗುತ್ತದೆ. ಕೊಡುಕೊಳ್ಳುವಿಕೆ, ವ್ಯಾಪಾರ-ವಹಿವಾಟುಗಳಲ್ಲಿ “ಗಬೂನ್‌' ಪದ ಹೆಚ್ಚು ಬಳಕೆಯಲ್ಲಿದೆ. ಅಭಿಪ್ರಾಯಗಳ 
ವಿಷಯದಲ್ಲಿ 'ಗಬನ್‌' ಎನ್ನಲಾಗುತ್ತದೆ. ಆದರೆ ಕೆಲವೊಮ್ಮೆ ಈ ಪದವನ್ನು ತದ್ದಿರುದ್ದವಾಗಿಯೂ ಬಳಸಲಾಗುತ್ತದೆ. ಈ ಪದಕ್ಕೆ ಅರಬಿಯಲ್ಲಿ 
ಹಲವು ಅರ್ಥಗಳಿವೆ "ಗಬನುನ್ನಾಕಃ ಎಂದರೆ ಅವರಿಗೆ ಒಂಟೆಯು ಎಲ್ಲಿಗೆ ಹೋಯಿತೆಂದು ತಿಳಿದಿಲ್ಲ ಗಬನ ಪುಲಾನನ್‌ ಫಿಲ್‌ ಬೈಲ್‌ ಎಂದರೆ 
“ಅವನು ಇನ್ನೊಬ್ಬನನ್ನು ವ್ಯಾಪಾರದಲ್ಲಿವಂಚಿಸಿದನು, "ಗಬಿನ್‌ತು ಮಿನ್‌ ಹಕ್ಕಿ ಇಂದ ಪುಲಾನಿನ್‌' ಎಂದರೆ ಆತನಿಂದ ನನ್ನ ಹಕ್ಕನ್ನು ವಸೂಲು 
ಮಾಡಲು ಮರೆತು ಹೋಯಿತು ಎಂದರ್ಥ. ದೃಢ-ನಿರ್ಧಾರ ಕೈಗೊಳ್ಳಲಾಗದ ದುರ್ಬಲ ಮನಸ್ಸನ್ನು "ಗಬೀನ್‌' ಎನ್ನಲಾಗುತ್ತದೆ ಮತ್ತು 
ವಂಚಿತನನ್ನು ಮಗ್ಯೂನ್‌ ಎನ್ನುತ್ತಾರೆ. "ಅಲ್‌ಗಿಬನ್‌' ಎಂಬ ಪದಕ್ಕೆ ಅಸಡ್ಡೆ, ಮರೆವು, ಹಕ್ಕು, ನಷ್ಟ, ವ್ಯಾಪಾರ:ವಹಿವಾಟುಗಳಲ್ಲಿ ಒಬ್ಬನು 
ಇನ್ನೊಬ್ಬನಿಗೆ ತಿಳಿಯದಂತೆ ನಷ್ಟ ಮಾಡುವುದು ಇತ್ಯಾದಿ ಅರ್ಥಗಳಿವೆ. ವ್ಯಾಪಾರದಲ್ಲಿ ಒಬ್ಬನು ಇನ್ನೊ ಬ್ಬರಿಗೆ ಮೋಸ ಮಾಡುವುದನ್ನು 
ನೋಡಿದಾಗ ಹಸನ್‌ -ಬಸರಿಯವರು "ಅಕ್‌ಲಕ' ಈತನು ನಿನ್ನನ್ನು ಮೋಹಗೊಳಿಸುತ್ತಿದ್ದಾನೆ ಎಂದು ಹೇಳಿದರು. 

ಇದನ್ನು ತಗಾಬುನ್‌ ಎಂದು ಮಾಡಿದಾಗ ಈ ತಗಾಬುನ್‌ ಪದಕ್ಕೆ. ಎರಡು ಅಥವಾ ಹೆಚ್ಚು ಮಂದಿಯ ಮಧ್ಯೆ 'ಗಬನ್‌ ಸಂಭವಿಸಿದೆ 
ಎಂಬ ಅರ್ಥ-ಬರುತ್ತದೆ. ತಗಾಬನಲ್‌ ಕೌಮು ಎಂದರೆ ಕೆಲವರು ಇತರಸೆಲವರನ್ನು;ವಂಚಿಸಿದಂತಾಗುತ್ತದೆ. ಅದರಂತೆ.ಒಬ್ಬನು'ಇನ್ನೊಬ್ಬನಿಗೆ 
`ನಷ್ಟವುಂಟು ಮಾಡಿದನು. ಆತನಿಂದ ಮತ್ತೊಬ್ಬ ನಷ್ಟ ಅನುಭವಿಸಬೇಕಾಯಿತು. ಒಬ್ಬನ ಪಾಲು ಇನ್ನೊಬ್ಬನಿಗೆ "ಸೇರಿತು, `ಅವನು ತನ್ನ 


ಕಾಂಡ - 28 


390 ತಪ್ಪೀಮುಲ್‌ ಕುರ್‌ಆನ್‌ 


ಪಾಲಿನಿಂದ ವಂಚಿತನಾದ, ವ್ಯಾಪಾರದಲ್ಲಿ ಒಬ್ಬನಿಗೆ ಲಾಭವಾಯಿತು. ಇನ್ನೊಬ್ಬನಿಗೆ ನಷ್ಟವಾಯಿತು, ತುಲನಾತ್ಮಕವಾಗಿ ಇವರು ಅವರಿಗಿಂತ 
ಅಲಕ್ಷ ಕರು ಮತ್ತು ಚಂಚಲ ಚಿತ್ತರಾಗಿದ್ದಾರೆ ಎಂಬಿತ್ಯಾದಿ ಬಾಡಾ: 
ಇನ್ನು ಈ ವಚನದಲ್ಲಿ ಪುನರುತ್ಥಾನ ದಿನದ ಬಗ್ಗ ಹೇಳಿರುವ "ದಾಲಿಕ ಯೌಮುತ್ತಗಾಬುನ್‌' "ಇದು ಪುನರುತ್ಥಾನ ದಿನ' ಎಂಬ 
ನುಡಿಯನ್ನು ಗಮನಿಸಿರಿ. ಈ ನುಡಿಯಿಂದ ಭೂಲೋಕದಲ್ಲಿ ದಿನನಿತ್ಯ ತಗಾಬುನ್‌ ನಡೆಯುತ್ತಿದೆಯೆಂಬ ಅರ್ಥ ಸ್ವಯಂ ವ್ಯಕ್ತವಾಗುತ್ತದೆ. 
ಆದರೆ ಈ ತಟ್‌ ಬಾಹ್ಯ ಮತ್ತು ಪರೋಕ್ಷವಾಗಿರುತ್ತದೆಯೇ ಏನಾ ವಾಸ್ತವಿಕವಲ್ಲ ವಾಸ್ತವಿಕ ತಗಾಬುನ್‌ ಪುನರುತ್ಥಾನ ದಿನ 
ಪ್ರತ್ಯಕ್ಷ್ಯವಾಗುತ್ತದೆ. ವಾಸ್ತವದಲ್ಲಿ ಯಾರಿಗೆ ಲಾಭವಾಗಿದೆ ಅಥವಾ ನಷ್ಟವಾಗಿದೆಯೆಂದು ಅಲ್ಲಿಗೆ ತಲುಪಿದಾಗ ತಿಳಿಯುತ್ತದೆ. ವಸ್ತುತಃ 
ಯಾರ. ಪಾಲು ಯಾರಿಗೆ ಸೇರಿದೆ. ಯಾರಿಗೆ ಸ್ವಂತಪಾಲನ್ನು ತಡೆಯಲಾಗಿದಯೆಂದು ಆಗ ಸ್ಪಷ್ಟವಾಗುತ್ತದೆ. ಯಾರು ವಂಚಿತನಾಗಿದ್ದ ಮತ್ತು 
ಯಾರು ಎಚ್ಚರ ವಹಿಸಿದ್ದನೆಂದು ಬಹಿರಂಗವಾಗುತ್ತದೆ. ತಮ್ಮ ಶಕ್ತಿ ಸಾಮರ್ಥ್ಯ, ಸಂಪತ್ತು, ಸಮು ಮತ್ತು ಶ್ರಮಗಳನ್ನು ಲಾಭದಾಯ 
ಕವ್ಯಾ ಪಾರದಲ್ಲಿ ತೊಡಗಿಸಿ ಸಂಪೂರ್ಣ ಲಾಭಗಳಿಸಿದವನಾರು ಮತ್ತು ಅವುಗಳನ್ನು ್ನ ತಪ್ಪು ವ್ಯವಹಾರಗಳಲ್ಲಿ ತೊಡಗಿಸಿ ದಿವಾಳಿಯಾದವರು 
ಯಾದ ಆ ದಿನ ಎಲ್ಲರಿಗೂ ಮನವರಿಕೆಯಾಗುವುದು. ಭೌತಿಕ ಜಗತ್ತಿನ ವಾಸ್ತವಿಕತೆಯನ್ನು ಗ್ರಹಿಸದೆ ವಂಚಿತನಾಗದಿರುತ್ತಿದ್ದರೆ ಈ ನಷ್ಟದ 
ಬದಲಿಗೆ ಮೊದಲಿನ ವಿಭಾಗದಂತೆ ಲಾಭಗಳಿಸಬಹುದಾಗಿತ್ತೆಂದು ಎರಡನೆಯ ವಿಭಾಗಕ್ಕೆ ಅಂದು ಮನವರಿಕೆಯಾಗುವುದು. 
ಕುರ್‌ಆನ್‌ ವ್ಯಾಖ್ಯಾನಗಾರರು "ಯೌಮುತ್ತಗಾಬುನ್‌' ನುಡಿಯನ್ನು ಹಲವು ರೀತಿಯಲ್ಲಿ ್ಲಿವ್ಯಾಖ್ಯಾ ನಿಸಿದ್ದಾರೆ ಅವೆಲ್ಲವೂ ಸಿಂಧುವಾಗಿದ್ದು 
ಅದರ ವೈವಿಧ್ಯ ಮಯ ತಾಶ್ಚರ್ಯವನ್ನುಪ ಪ್ರತಿಬಿಂಬಿಸುತ್ತದೆ. ಕೆಲವು ವ್ಯಾಖ್ಯಾನಗಾರರು ಅದನ್ನು ಹೀಗೆ ವ್ಯಾಖ್ಯಾನಿಸಿದ್ದಾರೆ: ನರಕ ವಾಸಿಗಳು 
ಸ್ವರ್ಗವಾಸಿಗಳಂತಹ ಕರ್ಮಗಳನ್ನು ಮಾಡುತ್ತಿದ್ದರೆ dbo ದ ಸ್ವರ್ಗದ ಪಾ ಪಾಲನ್ನು RE ಸ್ವರ್ಗವಾಸಿಗಳು ಗಳಿಸುವರು. 
ಸ್ಪರ್ಗವಾಸಿಗಳು ಅವರು ನರಕಾರ್ಹವಾದವರಂತಹ ಕರ್ಮಗಳನ್ನು ಮಾಡಿದ್ದರೆ ದೊರೆಯಬಹುದಾಗಿದ್ದ- ನರಕದ ಪಾಲನ್ನು ನರಕವಾಸಿಗಳು 
ಪಡೆಯುವರು. ಬುಖಾರಿ, ಕೆತಾಬುರ್ರಿಕಾಕ್‌ನಲ್ಲಿ ಅಬೂ ಹುರೈರರಿಂದ ಉದ್ಭರಿಸಿರುವ ಹದೀಸ್‌ ಈ ವ್ಯಾಖ್ಯೆಯನ್ನು ದೃಢೀಕರಿಸುತ್ತದೆ. 
ಪ್ರವಾದಿ(ಸ) ಹೇಳಿದರು: ಸ್ವರ್ಗದಲ್ಲಿ ಪ್ರವೇಶಿಸುವ ಪ್ರ ಪ್ರತಿಯೊಬ್ಬನಿಗೂ ಆತನು ದುಷ್ಕರ್ಮಿಯಾಗಿದ್ದರೆ ನರಕದಲ್ಲಿ ಆತನಿಗೆ ಲಭಿಸಬಹುದಾ 
ಗಿದ್ದ ಸ್ಥಾನವನ್ನು ಅವನು ಹಚ್ಚು ಕೃತಜ್ಞನಾಗಲಿಕ್ಕಾಗಿ ತೋರಿಸಲಾಗುವುದು. ಹಾಗೆಯೇ ನರಕವಾಸಿಗೆ ಅವನು ಸತ್ಕರ್ಮಿಯಾಗಿರುತ್ತಿದ್ದರೆ 
ಸ್ಫರ್ಗದಲ್ಲಿ ಆತನಿಗೆ Bad ಸ್ಥಾನವನ್ನು ಅವನ ದುಃಖ ಹೆಚ್ಚಲಿಕ್ಕಾಗಿ ಅವನಿಗೆ ತೋರಿಸಲಾಗುವುದು. ಕೆಲವು ವ್ಯಾಖ್ಯಾ ನಗಾರರು 
ಹೇಳಿದ್ದಾರೆ: ಅಂದು ಮರ್ದಕನ ಕರ್ಮಫಲದಿಂದ ಅವನ ಅಕ್ರಮಕ್ಕೆ ಿಪರ್ಯಾಯವಾಗುವಷ್ಟು ಒಳಿತುಗಳನ್ನು ್ಲ ಕಳೆಯಲಾಗುವುದು ಅಥವಾ 
ಮರ್ದಿತನ ಅಪರಾಧಗಳಿಂದ ಮರ್ದಕನ ಅಕ್ರಮದ ಪ್ರ ಪ್ರ ಮಾಣಕ್ಕೆ ಮಾವನಾದ ಅಪರಾಧಗಳನ್ನು ಮರ್ದಕನ ಖಾತೆಗೆ ಸೇರಿಸಲಾಗುವುದು. 
ಯಾಕೆಂದರೆ ಅಂದು ಮರ್ದಿತನಿಗೆ ನಷ್ಟ ಪರಿಹಾರ ನೀಡಲು ಅಜಾ ದಂಡ ತೆರಲು ಯಾರ ಬಳಿಯೂ ಹಣ ಅಥವಾ ಇತರ ಯಾವುದೇ 
ಸಂಪತ್ತಿರಲಾರದು. ಪ್ರ. ತಿಯೊಬ್ಬರಿಗೂ ಭೂಲೋಕದಲ್ಲಿ ಮಾಡಿದ ಕರ್ಮಗಳು ಮಾತ್ರ ಅಲ್ಲಿ ವಿನಿಮಯಕ್ಕೆ ಲಭ್ಯವಿರುತ್ತದೆ. ಆದ್ದರಿಂದ ಇಲ್ಲಿ 
ಯಾರಿಗಾದರೂ ಅಕ್ರ; ಮವೆಸಗಿದವರು ತಮ್ಮ ಖಾತೆಯಲ್ಲಿ ಏನಾದರೂ ಒಳಿತು ಮಾಡಿದ್ದರೆ ಅದನ್ನು ನೀಡಿ ನಷ್ಟ ಪರಿಹಾರ ಅಥವಾ ದಂಡ 
ಪಾವತಿಸಲು ಸಾಧ್ಯ. ಅನ್ಯಥಾ ಆ ಬಳಿಕದ ಏಕಮಾರ್ಗವು ಅಕ್ರಮಿಯು ತನ್ನ ಅಕ್ರ: ಮಕ್ಕೆ ಸಮಾನವಾದ ಪಾಪಭಾರಗಳನ್ನು ಮರ್ದಿತನ 
ಖಾತೆಯಿಂದ ಸ್ನ ಸತಃ ವಹಿಸಿಕೊಳ್ಳುವುದಾಗಿದೆ. ಈ ಅಭಿಪ್ರಾಯವನ್ನು ವಿವಿಧ ಪ್ರವಾದಿ ವಚನಗಳು ಸ್ಪಷ್ಟಪಡಿಸಿದೆ. ಪ್ರವಾದಿ(ಸ) ಹೇಳಿರುವುದಾಗಿ 
ED ಕಿತಾಬುರ್ರಿಕಾಕ್‌ನಲ್ಲಿ ಅಬೂ ಹುರೈರರಿಂದ ವರದಿ ಮಾಡಿದ್ದಾರೆ. ಓರ್ವನ ಭುಜದಲ್ಲಿ ತನ್ನ ಸಹೋದರನಿಗೆ ಮಾಡಿದ 
ಅಕ್ರಮದ 'ಹೊರೆಯಿದ್ದರೆ ಅವನು ಇಲ್ಲಿಯೇ ಅದರಿಂದ ವಿಮೋಚಿತನಾಗಬೇಕು. ಯಾಕೆಂದರೆ ಅಲ್ಲಿ ದೀನಾರ್‌ ಅಥವಾ ದಿರ್‌ಹಮ್‌ 
ಇರುವುದಿಲ್ಲ, ಅಲ್ಲಿ ತನ್ನ ಒಳಿತುಗಳಿಂದ ತೆಗೆದು ಆಕ್ರ ಕ್ರಮಿಸಲ್ಪಟ್ಟವನಿಗೆ ನೀಡಬೇಕು. ಅದು ಆತನ ಅಕ್ರಮದ ಪರಿಹಾರಕ್ಕೆ ಸಾಕಾಗದಿದ್ದರೆ 
ಮರ್ದಿತನ ಪಾಪದ ಹೊರೆಯನ್ನು ಮರ್ದಕನ ಮೇಲೆ ಹೊರಿಸಲಾಗುವುದು. ಮುಸ್ನದ್‌ ಅಹ್ಟದ್‌ನಲ್ಲಿ ಜಾಬಿರ್‌ ಬಿನ್‌ ಅಬ್ದುಲ್ಲಾ ಬಿನ್‌ 
ಉವೈಸ್‌ರಿಂದ ಉದ್ದರಿಸಲಾಗಿದೆ: ಪ್ರವಾದಿ(ಸ) ಹೇಳಿದರು: ಓರ್ವನು rd ಅಕ್ರಮವೆಸಗಿದರೆ ಅದಕ್ಕೆ ಪರಿಹಾರ ನೀಡದೆ 
ಸ್ವರ್ಗವಾಸಿ ಸ್ವರ್ಗಕ್ಕೆ ಮತ್ತು ನರಕವಾಸಿ ನರಕಕ್ಕೆ ಪ್ರವೇಶಿಸಲಾಗದು. ಎಲ್ಲಿಯವರೆಗೆಂದರೆ ಒಮ್ಮೆ ಹೊಡೆದಿದ್ದರೂ ಪರಿಹಾರ ನೀಡಬೇಕಾಗುವುದು. 
ಪ್ರವಾದಿ(ಸ) ಹೇಳಿದರು: ನಿಮ್ಮ ಕರ್ಮಗಳ: ಒಳಿತು-ಕೆಡುಕುಗಳಿಗಾಗಿ ದಂಡತೆರಬೇಕಾಗುವುದು. ನಾವು ಕೇಳಿದೆವು: ಅಂತ್ಯ ದಿನ ನಗ್ನ ಮತ್ತು 
ಅಸಹಾಯಕರಾಗಿರುವ ನಾವು ದಂಡತೆರುವುದು ಹೇಗೆ? ಪ್ರವಾದಿ (ಸ) ಹೇಳಿದರು- ನಿಮ್ಮ ಸತ್ಯರ್ಮ ಮತ್ತು ದುಷ್ಕರ್ಮಗಳಿಂದ ತೆರಲಾಗು 
ವುದು. ಮುಸ್ಲಿಮ್‌ ಮತ್ತು ಮುಸ್ನದ್‌ ಅಹ್ಮದ್‌ರು ಅಬೂ ಹುರೈರಾರಿಂದ ವರದಿ ಮಾಡಿದ್ದಾರೆ: ಪ್ರವಾದಿವರ್ಯರು ಒಮ್ಮೆ ತನ್ನ ಶ್ರೋತೃ 
ಗಳೊಡನೆ ಕೇಳಿದರು: ನಿಮ್ಮ ಪೈ ಪೈಕಿ ಯಾರು ದಿವಾಳಿಯೆಂದು ನಿಮಗೆ ತಿಳಿದಿದೆಯೇ? ಆವರು ಹೇಳಿದರು: ಧನ-' ಕನಕ. ಇಲ್ಲದವನು. 
ಪ್ರವಾದಿ(ಸ) ಹೇಳಿದರು: ಆದರೆ ನನ್ನ ಸಮಾಜದ ನೈಜ ದಿವಾಳಿಕೋರನು ಅಂತ್ಯ [ದಿನದಲ್ಲಿ ನಮಾರು್‌, ಉಪವಾಸ, ರುಕಾತ್‌ ಮುಂತಾದ 
ಸತ್ಯರ್ಮಗಳೊಂದಿಗೆ ಬರುತ್ತಾನೆ. ಆದರೆ ಅವನು ಓರ್ವನನ್ನು ಬೈದಿದ್ದಾನೆ, ಇನ್ನೊಬ್ಬನ ಮೇಲೆ ಸುಳ್ಳಾರೋಪ ಹೊರಿಸಿದ್ದಾನೆ, ಮತ್ತೊಬ್ಬನ 
ಹಣ ಕಬಳಿಸಿದ್ದಾನೆ, ಬೇರೊಬ್ಬನನ್ನು ಕೊಂದಿದ್ದಾನೆ, ಮತ್ತೋರ್ವನಿಗೆ ಹೊಡೆದಿದ್ದಾನೆ. ಹೀಗೆ ಮರ್ದಿತರಾದ ಎಲ್ಲರಿಗೂ ಆತನ ಪುಣ್ಯ 


ಕಾಂಡ - 28 


64: ಅತ್ತಗಾಬುನ್‌ , 391. 


ಕರ್ಮಗಳನ್ನು ಹಂಚಲಾಗುವುದು. ಅಕ್ರಮಗಳಿಗೆ ಪ್ರತಿಯಾಗಿ ಪುಣ್ಯಕರ್ಮಗಳು ಉಳಿಯದಿರುವಾಗ ಅವರ ಪ್ರತಿಯೊಬ್ಬರ ಕೆಲವು 
ದುಷ್ಕರ್ಮಗಳನ್ನು ಅವನ ಮೇಲೆ ಹೊರಿಸಲಾಗುವುದು. ಹೀಗೆ ಆತನನ್ನು ನರಕಕ್ಕೆ ಎಸೆಯಲಾಗುವುದು. ಪ್ರವಾದಿವರ್ಯರು (ಸ) 
ಹೇಳಿರುವುದಾಗಿ ಮುಸ್ಲಿಮ್‌ ಮತ್ತು ಅಬೂ ದಾವೂದ್‌ರು ಅಬೂ ಉಬೈದರಿಂದ ಉದ್ದರಿಸಿದ್ದಾರೆ: ಯಾರಾದರೂ ಓರ್ವ ಧರ್ಮಯೋ 
ಧನ ಮರಣದ ಬಳಿಕ ಅವನ ಪತ್ನಿ ಮತ್ತು ಕುಟುಂಬದ ವಿಷಯದಲ್ಲಿ ವಂಚನೆ ತೋರಿಸಿದರೆ ಅಂತ್ಯ ದಿನದಲ್ಲಿ ಆತನನ್ನು ಆ ಯೋಧನ 
ಮುಂದೆ ಹಾಜರುಪಡಿಸಲಾಗುವುದು. ತರುವಾಯ ಆ ಯೋಧನೊಡನೆ ಹೇಳಲಾಗುವುದು: ಅವನ ಪುಣ್ಯ ಕರ್ಮಗಳಿಂದ ನಿಮಗಿಷ್ಟವಿರುವುದನ್ನು 
ತೆಗೆದುಕೊಳ್ಳಿರಿ. ಆ ಬಳಿಕ ಪ್ರವಾದಿವರ್ಯರು(ಸ) ನಮ್ಮತ್ತ ತಿರುಗಿ ಕೇಳಿದರು: ಈಗ ನಿಮಗೆ ಏನು ತೋಚುತ್ತದೆ? ಅರ್ಥಾತ್‌, ಇನ್ನು ಆತನ 
ಕೈಯಲ್ಲಿ ಏನಾದರೂ ಉಳಿಯಬಹುದೆಂದು ನೀವು ಭಾವಿಸುತ್ತೀರಾ? 

ಕೆಲವು ವ್ಯಾಖ್ಯಾನಗಾರರು ತಗಾಬುನ್‌ ಪದವನ್ನು ಹೆಚ್ಚಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಬಳಸಲಾಗುತ್ತದೆ ಎಂದು ಹೇಳಿದ್ದಾರೆ. 
ಕುರ್‌ಆನ್‌ ಅನೇಕ ಕಡೆಗಳಲ್ಲಿ ವಿಶ್ವಾಸಿಗಳು ಮತ್ತು ನಿಷೇಧಕರು ಸ್ವೀಕರಿಸುವ ಜೀವನ ದೃಷ್ಟಿಕೋನಗಳನ್ನು ವ್ಯಾಪಾರಕ್ಕೆ ಹೋಲಿಸಿದೆ. 
ಸತ್ಯವಿಶ್ವಾಸಿಯು ಆಜ್ಞೋಲ್ಲಂಘನೆಯ ಮಾರ್ಗವನ್ನು ತೊರೆದು ಆಜ್ಞಾಪಾಲನೆಯ ಮಾರ್ಗವನ್ನು ಸ್ವೀಕರಿಸಿ ತನ್ನೆಲ್ಲತನುಧನ ಪರಿಶ್ರಮಗಳನ್ನು 
ಅಲ್ಲಾಹನ ಮಾರ್ಗದಲ್ಲಿತೊಡಗಿಸಿದರೆ, ಅದರಿಂದಾಗಿ ಆತನು ನಷ್ಟದ ವ್ಯಾಪಾರವನ್ನು ಕೈಬಿಟ್ಟು ಅಂತಿಮವಾಗಿ ಲಾಭದಾಯಕ ವ್ಯಾಪಾರದಲ್ಲಿ 
ಬಂಡವಾಳ ಹೂಡಿದಂತಾಗುತ್ತದೆ. ಸತ್ಯವಿಶ್ವಾಸಿಯು ವಿಧೇಯತೆಯ ಮಾರ್ಗವನ್ನು ತೊರೆದು ತನ್ನೆಲ್ಲವನ್ನು ಆಜ್ಲೋಲ್ಲಂಘನೆ, ಅತಿಕ್ರಮಗಳ 
ಹಾದಿಯಲ್ಲಿ ತೊಡಗಿಸಿದರೆ ಅವನು ಸನ್ಮಾರ್ಗದ ಬದಲಿಗೆ ದುರ್ಮಾರ್ಗವನ್ನು ಖರೀದಿಸಿದ ವ್ಯಾಪಾರಿಯಂತೆ ಕೊನೆಗೆ ನಷ್ಟ 
ಅನುಭವಿಸಬೇಕಾಗುತ್ತದೆ. ಇವರೇರ್ವರ ಲಾಭನಷ್ಟಗಳು ಕೇವಲ ಪುನರುತ್ಥಾನದಿನ ಬಹಿರಂಗವಾಗುತ್ತದೆ. ಒಂದೊಮ್ಮೆ ಇಹಲೋಕದಲ್ಲಿ 
ವಿಶ್ವಾಸಿಯು ಭೌತಿಕವಾಗಿ ಸಂಪೂರ್ಣ ನಷ್ಟ ಅನುಭವಿಸಿದವನಾಗಿರಬಹುದು. ಆದರೆ ಪರಲೋಕಕ್ಕೆ ತಲುಪಿದಾಗ ಯಾರ ವ್ಯಾಪಾರವು 
ನಷ್ಟದಾಯಕ ಮತ್ತು ಯಾರ ವ್ಯಾಪಾರವು ಲಾಭಕರವಾಗಿತ್ತೆಂದು ತಿಳಿಯುವುದು. ಈ ವಿಷಯವನ್ನು ಪದಿತ್ರ ಕುರ್‌ಆನಿನ ಅನೇಕ ಕಡೆಗಳಲ್ಲಿ 
ವಿವರಿಸಲಾಗಿದೆ. ಉದಾಹರಣೆಗಾಗಿ ನೋಡಿರಿ: 2:16, 175, 207, 3: 77, 177, 4: 74, 9: 111, 16: 95, 35: 29, 61: 20 

ತಗಾಬುನ್‌ನ ಇನ್ನೊಂದು ರೂಪ ಹೀಗೂ ಇದೆ: ಭೌತಿಕ ಜಗತ್ತಿನಲ್ಲಿ ಜನರು ಮಾಡುತ್ತಿರುವ ಎಲ್ಲ ಸತ್ಯನಿಷೇಧ, ಕರ್ಮಭ್ರಷ್ಟತೆ, 
ಅಕ್ರಮ ಮತ್ತು ಪಾಪಕಾರ್ಯಗಳಲ್ಲಿ ಪರಸ್ಪರ ಹಾಯಾಗಿ ಸಹಕರಿಸುತ್ತಾರೆ. ಅವರು ಪರಸ್ಪರ ಗಾಢ ಪ್ರೀತಿ ಮತ್ತು ಗೆಳೆತನವಿದೆಯೆಂದು 
ಭಾವಿಸುತ್ತಾರೆ. ದುಷ್ಟ ಕುಟುಂಬಗಳ ಸದಸ್ಯರು, ಕೆಡುಕು ಹಬ್ಬಿಸುವ ನಾಯಕರು, ಅನುಯಾಯಿಗಳು, ಕಳ್ಳರು ಮತ್ತು ದರೋಡೆಕೋರರ 
ತಂಡಗಳು, ಲಂಚಕೋರ ಮತ್ತು ಭ್ರಷ್ಟಾಚಾರಿಗಳಾದ ಮೇಲಧಿಕಾರಿಗಳು, ಆತನ ಚೇಲರಾದ ಕೆಳ ಅಧಿಕಾರಿಗಳು ವಂಚಕ ವ್ಯಾಪಾರಿಗಳು, 
ಉದ್ಯಮಿಗಳು, ಭೂಮಾಫಿಯಾಗಳು, ಕೆಡುಕು ಮತ್ತು ದುರಾಚಾರಗಳನ್ನು ಪ್ರಚಾರಗೊಳಿಸುವ ಪಕ್ಷಗಳು, ಜಗತ್ತಿನಾದ್ಯಂತ ಅಕ್ರಮ ಮತ್ತು 
ವಿನಾಶದ ಧ್ವಜವಾಹಕ ಸರಕಾರಗಳು ಹಾಗೂ ಸಾಮಾನ್ಯ ಜನ ಎಲ್ಲರ ಸಂಬಂಧವೂ ಈ ಬುನಾದಿಯಲ್ಲಿರುತ್ತದೆ. ಹೀಗೆ ಪರಸ್ಪರ 
ಸಂಬಂಧವಿರುವ ಪ್ರತಿಯೊಬ್ಬವ್ಯಕ್ತಿಯೂ ನಾವು ಬಹಳ ಉತ್ತಮ ಮಿತ್ರರು ಮತ್ತು ನಮ್ಮ ಮಧ್ಯೆ ಗಾಢ ಸಂಬಂಧ ಮತ್ತು ಸಹಕಾರವಿದೆಯೆಂದು 
ನಂಬುತ್ತಾರೆ. ಆದರೆ ಪರಲೋಕಕ್ಕೆ ತಲುಪಿದಾಗ ಇವರಿಗೆ, ನಾವೆಲ್ಲರೂ ವಂಚಿತರಾಗಿದ್ದೇವೆಂದು ಮನವರಿಕೆಯಾಗುತ್ತದೆ. ಪ್ರತಿಯೊಬ್ಬರಿಗೂ 
ತಾನು ಅತ್ಯಂತ ಪ್ರೀತಿ ಪಾತ್ರರೆಂದು ಭಾವಿಸಿದ್ದ ತಂದೆ, ಸಹೋದರ, ಪತ್ನಿ, ಪತಿ, ಮಕ್ಕಳು, ಮಿತ್ರ, ಸಹೋದ್ಯೋಗಿ, ನಾಯಕ, 
ಅನುಯಾಯಿ, ಶಿಷ್ಯ, ಗುರು, ಬೆಂಬಲಿಗ ಮತ್ತು ಸಹಾಯಕ ಮುಂತಾದ ಎಲ್ಲರೂ ಅಲ್ಲಿ ಕಡು ವೈರಿಗಳಾಗುತ್ತಾರೆ. ಎಲ್ಲರೂ ಒಬ್ಬರನ್ನೊಬ್ಬರು 
ಹಳಿಯುತ್ತಾರೆ ಮತ್ತು ಶಪಿಸುತ್ತಾರೆ. ಪ್ರತಿಯೊಬ್ಬನೂ ತನ್ನ ದುಷ್ಕರ್ಮಗಳ ಹೊಣೆಯನ್ನು ಬೇರೆಯವರ ಮೇಲೆ ಗರಿಷ್ಠ ಹೊರಿಸಿ ಅವರಿಗೆ 
ಕಠೋರ ಶಿಕ್ಷೆ ಕೊಡಬೇಕೆಂದು ಬಯಸುತ್ತಾನೆ. ಈ ವಿಷಯವೂ ಪವಿತ್ರ ಕುರ್‌ಆನಿನ ಅನೇಕ ಕಡೆಗಳಲ್ಲಿ ವಿವರಿಸಲ್ಪಟ್ಟಿದೆ. ಅದರ ಕೆಲವು 
ಉದಾಹರಣೆಗಳನ್ನು ನೋಡಿರಿ: 2:167, 7: 37-39, 14: 21,22, 23: 101, 29: 12, 13, 25, 31: 33, 33: 67, 68, 34; 
31-33, 35: 18, 37: 27-33, 38: 59-61, 41: 29, 43: 67, 44: 41, 70: 10-14, 80: 34-37. 

21. ಅಲ್ಲಾಹನಲ್ಲಿ ವಿಶ್ವಾಸವಿರಿಸುವುದೆಂದರೆ ಅಲ್ಲಾಹನಿದ್ದಾನೆಂದು ಕೇವಲ ವಿಶ್ವಾಸವಿರಿಸುವುದಲ್ಲ, ಬದಲಾಗಿ ಅಲ್ಲಾಹನೇ ತನ್ನ 
ಸಂದೇಶವಾಹಕ ಮತ್ತು ಗ್ರಂಥದ ಮೂಲಕ ತಿಳಿಸಿದ ರೀತಿಯಲ್ಲಿ ವಿಶ್ವಾಸವಿರಿಸಬೇಕು. ಈ ವಿಶ್ವಾಸದಲ್ಲಿ ಪ್ರವಾದಿ ಮತ್ತು ಗ್ರಂಥಗಳ ಮೇಲಿನ 
ವಿಶ್ವಾಸವೂ ಸೇರಿಕೊಂಡಿದೆ. ಹಾಗೆಯೇ ಸತ್ಯರ್ಮವೆಂದರೆ ಸ್ವತಃ ಮಾನವನು ಸತ್ಯರ್ಮವೆಂದು ಭಾವಿಸಿ ಮಾಡುವ ಅಥವಾ ಮಾನವನು ಸ್ವತಃ 
ರಚಿಸಿದ ನೈತಿಕ ಮಾನದಂಡದಂತೆ ಮಾಡುವ ಕರ್ಮಗಳಲ್ಲ ಬದಲಾಗಿ ದೇವನು ಕಳುಹಿಸಿದ ಕಾನೂನಿನಂತೆ ಸತ್ಯರ್ಮಗಳೇ ಇದರ 
ಉದ್ದೇಶವಾಗಿದೆ. ಆದ್ದರಿಂದ ದೇವಸಂದೇಶವಾಹಕರು ಮತ್ತು ದಿವ್ಯಗ್ರಂಥಗಳ ವಿನಾ ಅಲ್ಲಾಹನಲ್ಲಿ ವಿಶ್ವಾಸವಿರಿಸಿ ಸತ್ಯರ್ಮಗಳನ್ನು ಮಾಡುವವರಿಗೆ 
ಮೇಲೆ ಸೂಚಿಸಿದ ಸೆತ್ಸಲಗಳು ದೊರೆಯಬಹುದೆಂದು ಯಾರೂ ತಪ್ಪು ತಿಳಿಯಬೇಕಾಗಿಲ್ಲ, ಕುರ್‌ಆನನ್ನು ಗಮನವಿರಿಸಿ ಓದುವ ಯಾರಿಗೂ 
ಅದು ಅಂಥ ವಿಶ್ವಾಸವನ್ನು ದೇವವಿಶ್ವಾಸ ಅಥವಾ ಅಂಥ ಕರ್ಮಗಳನ್ನು ಸತ್ಯರ್ಮಗಳೆಂದು ಹೇಳಿಲ್ಲವೆಂದು ವ್ಯಕ್ತವಾದೀತು. 


ಕಾಂಡ - 28 


392 ತಪ್ಪೀಮುಲ್‌ ಶುರ್‌ಆನ್‌ 


ಶಿ ಕೆ ೨೭ ತ _ ತೆ ಡಿ 

ಯಿ (ತರೀ ಹಿಸ್‌ ಭೊ ಜಬ ಎಡ್ಡಿ. ೫% 

ಕ್ಕ Bi Col, ಧಿ 4% ೨ ಇದ್ಲಿ ಸಿ೨4 
MCI BL SS AL G5 ಅನ 
A 
೫ ೨ 3 AN 24 Se > PAT. ೨೨ pa 3» 
ಭ್ರ "ರಂಟೆ 5-4 ಸ ಭಾತಿ ಕಾಲರ ಡೈ ಟ್ರಾ 
ಅಲ್ಲಾಹ್‌ ಉದುರಿಸಿ ಬಿಡುವನು ಮತ್ತು ಅವನನ್ನು ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವಂತಹ 
ಸ್ವರ್ಗೋದ್ಯಾನಗಳಲ್ಲಿ ಪ್ರವೇಶಗೊಳಿಸುವನು. ಇವರು ಅವುಗಳಲ್ಲಿ ಸದಾಕಾಲ ವಾಸಿಸುವರು. ಇದೇ ಮಹಾ 
ಯಶಸ್ಸು. ಸತ್ಯನಿಷೇಧಿಗಳು ಮತ್ತು ನಮ್ಮ ಸೂಕ್ತಗಳನ್ನು ಧಿಕ್ಕರಿಸಿದವರು?' ನರಕವಾಸಿಗಳಾಗಿರುವರು. ಅದರಲ್ಲಿ 
ಅವರು ಸದಾಕಾಲ ವಾಸಿಸುವರು 'ಮತ್ತು ಅದು 'ಅತ್ಯಂತ ನಿಕೃಷ್ಟ ವಾಸಸ್ಥಾನವಾಗಿದೆ. 

(11-13) ಎಂದೂ ಯಾವ್‌ ಸಂಕಷ್ಟವೂ ಅಲ್ಲಾಹನ ಅನುಜ್ಞೆಯಿಂದಲ್ಲದೆ ಬರುವುದಿಲ್ಲ" ಅಲ್ಲಾಹನ ಮೇಲೆ 

ವಿಶ್ವಾಸವಿರಿಸಿದವನ 'ಹೃದಯಕ್ಕೆ ಅಲ್ಲಾಹನು ಮಾರ್ಗದರ್ಶನ ನೀಡುತ್ತಾನೆ. ಅಲ್ಲಾಹನಿಗೆ ಸಕಲ ವಿಷಯಗಳ 


1 


ಜ್‌ 


ಇ 


22. ಈ ಪದಗಳೇ ಕುಫ್ರ್‌ನ ಅರ್ಥವನ್ನು ಸ್ವಯಂ ಸ್ಪಷ್ಟೀಕರಿಸುತ್ತದೆ. ದಿವ್ಯಗ್ರಂಥದ ವಚನಗಳನ್ನು ದಿವ್ಯ ವಚನಗಳೆಂದು ನಂಬದಿರುವುದು. 
ಆ ವಚನಗಳಲ್ಲಿ ವಿವರಿಸಿರುವ ವಾಸ್ತವಿಕತೆಗಳನ್ನು ಒಪ್ಪದಿರುವುದು, ಅವುಗಳ ಆಜ್ಞೆಗಳನ್ನು ಪಾಲಿಸದಿರುವುದು. ಇದೇ ಕುಫ್ರ್‌ ಆಗಿದೆ. ಅದರ 
ಪರಿಣಾಮವನ್ನು ಮುಂದೆ ವಿವರಿಸಲಾಗಿದೆ. 

23. ಈಗ ಮಾತಿನ ದಿಕ್ಕು ವಿಶ್ವಾಸಿಗಳ ಕಡೆಗೆ ತಿರುಗುತ್ತದೆ. ಈ ವಚನಗಳನ್ನು ಓದುವಾಗ ಅವು ಮುಸ್ಲಿಮರು ತೀವ್ರ ಸಂಕಷ್ಟದಲ್ಲಿದ್ದ 
ಸಂದರ್ಭದಲ್ಲಿ ಅವತೀರ್ಣವಾಗಿದೆಯಂಬುದನ್ನು ಗಮನದಲ್ಲಿರಿಸಬೇಕು. ಮಕ್ಕಾದಲ್ಲಿಕರೋರ ಮರ್ದನಗಳಿಗೆ ಗುರಿಯಾದ ಬಳಿಕ ಅವರು. 
ಸರ್ವಸ್ವವನ್ನೂ ತೊರೆದು ಬಂದಿದ್ದರು. ಮದೀನದಲ್ಲಿ ಅವರಿಗೆ ಆಶ್ರಯ ನೀಡಿದ ಸತ್ಯವಿಶ್ಚಾಸಿಗಳಿಗೆ ಇಮ್ಮಡಿ ಸಂಕಷ್ಟಗಳು ಎದುರಾಗಿತ್ತು. 
ಒಂದೆಡೆಯಲ್ಲಿ ಅವರು ಅರೇಬಿಯದ ನಾನಾ ಕಡೆಗಳಿಂದ ವಲಸೆ ಬಂದ ನಿಕಾಚಿಸಗ ನೇರವಾಗಿ ಪುನರ್ವಸತಿ । ಒದಗಿಸಬೇಕಾಗಿತ್ತು. 
ಇನ್ನೊಂದೆಡೆಯಲ್ಲಿ ಅರೇಬಿಯದಾದ್ಯಂತವಿರುವ ಇಸ್ಲಾಮಿನ ವೈರಿಗಳು ಅವರಿಗೆ ಕಿರುಕುಳ ಕೊಡುತ್ತಿದ್ದರು. 

24. ಈ ವಿಷಯವನ್ನು ಅಲ್‌ ಹದೀದ್‌ ಅಧ್ಯಾಯದ 22-23 ವಚನಗಳಲ್ಲಿಯೂ ವಿವರಿಸಲಾಗಿದೆ. ಅಲ್ಲಿಹೇಳಿರುವ ಹಿನ್ನೆಲೆ ಮತ್ತು 
ಉದ್ದೇಶದಂತೆಯೇ ಇಲ್ಲಿಯೂ ಇದನ್ನು ಪುನರಾವರ್ಶಿಸಲಾಗಿದೆ. ಆ ಮೂಲಕ ಮುಸ್ಲಿಮರಿಗೆ ಸಂಕಷ್ಟಗಳು ಸ್ವತಃ ಬಂದೆರಗುವುದಿಲ್ಲ ಎಂದು 
ಮನವರಿಕೆ ಮಾಡಿಸಲಾಗುತ್ತಿದೆ. ಈ ಲೋಕದಲ್ಲಿ ತನ್ನಿಷ್ಟದಂತೆ ಕಷ್ಟಗಳನ್ನು ಎರಗಿಸುವ ಶಕ್ತಿ ಯಾರಿಗೂ: ಇಲ್ಲ, ಅವೆಲ್ಲವೂ ಅಲ್ಲಾಹನ ಅನುಜ್ಞೆ 
ಯನ್ನು ಅವಲಂಬಿಸಿದೆ. ಯಾರಿಗಾದರೂ ವಿಪತ್ತೆರಗಿಸಲು ಅಥವಾ ಎರಗಿಸದಿರಲು ಅಲ್ಲಾಹನಿಂದ `ಮಾತ್ರ ಸಾಧ್ಯ. ವಸ್ತುತಃ ಅಲ್ಲಾಹನ 
ಅನುಜ್ಞೆಯು ನಿರ್ದಿಷ್ಟ ಉದ್ದೇಶ ಹೊಂದಿರುತ್ತದೆ. ಮಾನವನಿಗೆ ಅದನ್ನು ತಿಳಿಯಲು ಅಥವಾ ಗ್ರಹಿಸಲು ಸ: ಸಾಧ್ಯವಾಗುವುದಿಲ್ಲ. 

25. ಅರ್ಥಾತ್‌, ಕೇವಲ ದೇವ ವಿಶ್ವಾಸವೇ ಎಂತಹ ಕಷ್ಟಕಾರ್ಪಣ್ಯಗಳಲ್ಲೂ ಮಾನವನನ್ನು ನೇರಮಾರ್ಗದಿಂದ ವಿಚಲಿತನಾಗದಂತೆ 
ಸ್ಥಿರವಾಗಿ ನಿಲ್ಲಿಸಬಲ್ಲುದು. ಹೃದಯದಲ್ಲಿ ದೇವ ವಿಶ್ವಾಸವಿಲ್ಲದವನು ವಿಪತ್ತುಗಳನ್ನು ಆಕಸ್ಮಿಕ ಘಟನೆಯೆಂದು ಭಾವಿಸುತ್ತಾನೆ ಅಥವಾ 
ಅವುಗಳನ್ನು ತರುವುದರಲ್ಲಿ ಲೌಕಿಕ ಶಕ್ತಿಗಳ ಪ್ರಭಾವವಿದೆಯೆಂದು ನಂಬುತ್ತಾನೆ ಅಥವಾ`ಮಾನವರಿಗೆ ಲಾಭ- ನಷ್ಟಗಳನ್ನು! ೦ಟು ಮಾಡಲು 
ಶಕ್ತರೆಂಬ ಮೂಢ ನಂಬಿಕೆಯಿರುವ ಕಾಲ್ಪನಿಕ ಶಕ್ತಿಗಳ ಕೈವಾಡವೆಂದು ಭಾವಿಸುತ್ತಾನೆ ಅಥವಾ ಅಲ್ಲಾಹನನ್ನು ಸರ್ವಶಕ್ತನೆಂದು ನಂಬಿದರೂ 
ನಿಜಾರ್ಥದಲ್ಲಿ ವಿಶ್ವಾಸವಿರಿಸಲು ನಿರಾಕರಿಸುತ್ತಾರೆ. ಈ ಎಲ್ಲ ರೀತಿಗಳಿಂದ ಮಾನವನು ಮೂರ್ಪನಾಗುತ್ತಾನೆ. ಒಂದು ಮಿತಿಯ ತನಕ 
ಅವನು ಎಪ ಪತ್ತುಗಳನ್ನು ಸಹಿಸುತ್ತಾನೆ. ಆ ಬಳಿಕ ತಾಳ್ವೆಗೆಡುತ್ತಾನೆ. ಎಲ್ಲ ಕ್ಷೇತ್ರಗಳ ಮುಂದೆಯೂ ತಲೆಬಾಗುತ್ತಾನೆ. ಯಾವ ಅಪಮಾನವನ್ನೂ 
ಸಹಿಸುತ್ತಾನೆ. ಅತ್ಯಂತ ಕೇಳ್ಳಟ್ಟದ ಕೃತ್ಯಗಳನ್ನು ಮಾಡುತ್ತಾನೆ. ಎಲ್ಲರೀತಿಯ ಅಕೃತ್ಯಗಳಿಗೆ ಸಿದ್ಧನಾಗುತ್ತಾನೆ. ದೇವನಿಂದೆಗೂ ಅವನು: ಹೇಸು 
ವುದಿಲ್ಲ, ಕೊನೆಗೆ ಆತ್ಮಹತ್ಯೆ ಯನ್ನೂ ಮಾಡಿಕೊಳ್ಳುತ್ತಾನೆ. ಇದಕ್ಕೆ ವ್ಯತಿರಿಕ್ತವಾಗಿ ಎಲ್ಲವೂ ಅಲ್ಲಾಹನ ಹಸ್ತದಲ್ಲಿದೆ. ಅವನೇ ವಿಶ್ವದ ಒಡೆಯ 
ಮತ್ತು 'ಪಾಲಕ, ಆತನ ಅನುಮತಿಯಿಂದಲೇ ವಿಪತ್ತುಗಳು ಬರುತ್ತವೆ`ಮತ್ತು ಹೋಗುತ್ತವೆಯೆಂಬ ದೃಢವಿಶ್ವಾಸವಿರುವವನ. ಹೃದಯಕ್ಕೆ 
ಅಲ್ಲಾಹನು ಸಹನೆ, ತ್ಯಾಗ ಮನೋಭಾವ ಮತ್ತು ದೇವ ವಿಧಿಯನ್ನು ಸಂತೋಷದಿಂದ ಸ್ವೀಕರಿಸುವ ಭಾಗ್ಯ ವನ್ನು ಕರುಣಿಸುತ್ತಾನೆ. ಎಲ್ಲ 
ರೀತಿಯ ಪ ಪರಸ್ಥತಿಗಳನ್ನು ಎದುರಿಸುವ ಮನೋದಾಢ್ಯ ೯ಮತ್ತುಸ್ಟೆ ಸ್ಟ ರ್ಯವನ್ನು ನೀಡುತ್ತಾನೆ. ಎಂಥ ಗಾಢಾಂಧಕಾರಗಳಲ್ಲಿಯೂ ಆತನ 


ಕಾಂಡ - 28 


64. ಅತ್ತಗಾಬುನ್‌ 393 


PAR 


IE MES Lis Los S ಹಟ 
SEL AGES LYS ೬.೩... 


ಜ್ಞಾನವಿದೆ.* ಅಲ್ಲಾಹನ ಅನುಸರಣೆ ಮಾಡಿರಿ ಮತ್ತು ಸಂದೇಶವಾಹಕರ ಅನುಸರಣೆ ಮಾಡಿರಿ. ಆದರೆ, ನೀವು 
ಅನುಸರಣೆಯಿಂದ ವಿಮುಖರಾದರೆ, ನಮ್ಮ ಸಂದೇಶವಾಹಕರ ಮೇಲೆ ಸುಸ್ಪಷ್ಟವಾಗಿ ಸತ್ಯವನ್ನು ತಲಪಿಸುವ ಹೊರತು 
ಇನ್ನಾವ ಹೊಣೆಯೂ ಇಲ್ಲ? ಅಲ್ಲಾಹ್‌ಅವನ ಹೊರತು ಇನ್ನಾವ ಆರಾಧ್ಯನೂ ಇಲ್ಲ ಆದುದರಿಂದ ಸತ್ಯವಿಶ್ವಾಸಿಗಳು 
ಅಲ್ಲಾಹನ ಮೇಲೆಯೇ ಭರವಸೆಯಿಡಬೇಕು.* 


ಮುಂದೆ ದೇವಕಾರುಣ್ಯದ ನಿರೀಕ್ಷೆಯ ನಾಳೆಯು ಬೆಳಗುತ್ತಲಿರುತ್ತದೆ. ಎಷ್ಟೇ ದೊಡ್ಡ ವಿಪತ್ತು ಬಂದರೂ ಅವನನ್ನು ನೇರ ಮಾರ್ಗದಿಂದ 
ಸರಿಸಿ, ಮಿಥ್ಯದ ಮುಂದೆ ತಲೆ ಬಾಗುವಷ್ಟು ಅಥವಾ ಅಲ್ಲಾಹನ ವಿನಾ ಬೇರೆಡೆಯಲ್ಲಿ ತನ್ನ ಸಂಕಷ್ಟಗಳಿಗೆ ಪರಿಹಾರ ಹುಡುಕುವಷ್ಟು 
ಅಂಜುಬುರುಕ ಗೊಳಿಸಲಾರವು. 

ಹಾಗೆಯೇ ಪ್ರತಿಯೊಂದು ಸಂಕಷ್ಟವೂ ಅವನ ಮುಂದೆ ಪುಣ್ಯದ ಬಾಗಿಲುಗಳನ್ನು ಹೆಚ್ಚೆಚ್ಚು ತೆರೆಯುತ್ತದೆ. ಯಾವ ವಿಪತ್ತೂ ಆತನಿಗೆ 
ನೈಜ ವಿಪತ್ತೆನಿಸುವುದಿಲ್ಲ. ಬದಲಾಗಿ ಅಂತಿಮವಾಗಿ ಆತನಿಗೆ ಅನುಗ್ರಹವಾಗಿರುತ್ತದೆ. ಅವನು ವಿಪತ್ತಿಗೆ ಸಿಲುಕಿದರೂ ಅದರಿಂದ ಕ್ಷೇಮವಾಗಿ 
ಪಾರಾದರೂ ಈ ಎರಡೂ ಸ್ಥಿತಿಯಲ್ಲಿ ಆತನು ತನ್ನ ಪ್ರಭುವಿನ ಪರೀಕ್ಷೆಯಲ್ಲಿ ಸಾಗುತ್ತಾನೆ. ಈ ಕುರಿತು ಪ್ರವಾದಿವರ್ಯರು(ಸ) 
ಹೇಳಿರುವುದಾಗಿ ಅಬೂ ಹುರೈರ ವರದಿ ಮಾಡಿದ್ದಾನೆ. ಸತ್ಯವಿಶ್ವಾಸಿಯ ಸ್ಥಿತಿಯ ಅತ್ಯದ್ಭುತವಾಗಿದೆ. ಅಲ್ಲಾಹನು ಅವನ ವಿಷಯದಲ್ಲಿಯಾವ 
ತೀರ್ಮಾನ ಮಾಡಿದರೂ ಅದು ಅವನಿಗೆ ಹಿತಕರವಾಗುತ್ತದೆ. ಅವನು ಕಷ್ಟ ಬಂದರೆ ತಾಳ್ವೆ ವಹಿಸುತ್ತಾನೆ. ಅದು ಅವನಿಗೆ ಹಿತಕರವಾಗುತ್ತದೆ. 
ಜೀವನ ಸುಖಮಯವಾದರೆ ಕೃತಜ್ಞತೆ ತೋರುತ್ತಾನೆ. ಅದೂ ಆತನಿಗೆ ಹಿತಕರವಾಗುತ್ತದೆ. ಓರ್ವ ಸತ್ಯವಿಶ್ವಾಸಿಯ ವಿನಾ ಯಾರಿಗೂ ಈ 
ಭಾಗ್ಯ ಲಭಿಸುವುದಿಲ್ಲ. (ಬುಖಾರಿ, ಮುಸ್ಲಿಮ್‌) 

26. ಈ ವಾಕ್ಷರಣಿಯಲ್ಲಿ ಪ್ರಸ್ತುತ ಆದೇಶಕ್ಕೆ ಎರಡು ಅರ್ಥಗಳಿರಬಹುದು. ವಾಸ್ತವದಲ್ಲಿಯಾರಿಗೆ ನೈಜ ವಿಶ್ವಾಸವಿದೆ ಮತ್ತು ಯಾವ 
ರೀತಿಯ ವಿಶ್ವಾಸವಿದೆಯೆಂದು ಅಲ್ಲಾಹನಿಗೆ ತಿಳಿದಿದೆ. ಯಾವ ಹೃದಯದಲ್ಲಿ ವಿಶ್ವಾಸವಿದೆಯೆಂಬ ತನ್ನ ಜ್ಞಾನದ ಆಧಾರದಲ್ಲಿ ಅವನು 
ಮಾರ್ಗದರ್ಶನ ಮಾಡುತ್ತಾನೆ. ಯಾರಲ್ಲಿ ಯಾವ ಮಟ್ಟದ ಆಧಾರವಿದೆಯೋ ಆ ಮಟ್ಟದ ಮಾರ್ಗದರ್ಶನ ನೀಡುತ್ತಾನೆ. ಎರಡನೆಯ 
ಅರ್ಥ. ಅಲ್ಲಾಹನು ತನ್ನ ವಿಶ್ವಾಸಿಗಳಾದ ದಾಸರ ಸ್ಥಿತಿಯ ಕುರಿತು ತಿಳಿಯದವನಲ್ಲ, ಅವನು ಅವರಿಗೆ ವಿಶ್ವಾಸದ ಕರೆ ನೀಡಿ ಆ 
ವಿಶ್ವಾಸದೊಂದಿಗೆ ಕಠಿಣ ಲೌಕಿಕ ಪರೀಕ್ಷೆಗಳಿಗೆ ಗುರಿಪಡಿಸಿ ಅವರನ್ನು ಆ ಸ್ಥಿತಿಯಲ್ಲಿಯೇ ತೊರೆಯುವುದಿಲ್ಲ, ಯಾವ ವಿಶ್ವಾಸಿಗಳು ಯಾವೆಲ್ಲ 
ಪರಿಸ್ಥಿತಿಗಳನ್ನು ಎದುರಿಸಿದ್ದರು ಮತ್ತು ಅವರು ಯಾವೆಲ್ಲ ಪರಿಸ್ಥಿತಿಗಳಲ್ಲಿ ಹೇಗೆ ತಮ್ಮ ವಿಶ್ವಾಸದ ಬೇಡಿಕೆಯನ್ನು ಈಡೇರಿಸಿರುವರೆಂದು 
ಅವರಿಗೆ ತಿಳಿದಿದೆ ಎಂದೂ ಆಗಬಹುದು. 

27. ವಿಷಯ ಪರಂಪರೆಯ ದೃಷ್ಟಿಯಲ್ಲಿ ಈ ವಚನಗಳ ಅರ್ಥ ಹೀಗಿದೆ, ಸುಸ್ಥಿತಿಯಲ್ಲಿಯೂ ದುಸ್ಥಿತಿಯಲ್ಲಿಯೂ ಅಲ್ಲಾಹ್‌ ಮತ್ತು 
ಆತನ ಸಂದೇಶವಾಹಕರ ಅನುಸರಣೆಯಲ್ಲಿಅಚಲರಾಗಿರಿ. ಸಂಕಷ್ಟಗಳ ಸರಮಾಲೆಗೆ ಹೆದರಿ ಅನುಸರಣೆಯ ಮಾರ್ಗದಿಂದ ವಿಮುಖರಾದರೆ 
ನಿಮಗೇ ನಷ್ಟವಾಗುವುದು. ಕೇವಲ ನೇರಮಾರ್ಗವನ್ನು ತೋರಿಸುವುದೇ ನಮ್ಮ ಸಂದೇಶವಾಹಕರ ಕರ್ತವ್ಯವಾಗಿದೆ. ಆ ಕರ್ತವ್ಯವನ್ನು 
ಅವರು ಸಂಪೂರ್ಣವಾಗಿ ನಿರ್ವಹಿಸಿದ್ದಾರೆ ಎಂದಾಗಿದೆ. 

28. ದೇವತ್ವದ ಸಕಲ ಅಧಿಕಾರಗಳು ಕೇವಲ ಅಲ್ಲಾಹನೊಬ್ಬನ ಹಸ್ತದಲ್ಲಿದೆ. ನಿಮ್ಮ ಅದೃಷ್ಟವನ್ನು ಉತ್ತಮ ಪಡಿಸುವ ಅಥವಾ 
ಕೆಡಿಸುವ ಅಧಿಕಾರವೂ ಅವನಿಗೇ ಇದೆ. ಸುದಿನಗಳು ಆತನು ಕಳುಹಿಸಿದರೆ ಮಾತ್ರ ಬರುತ್ತವೆ. ಹಾಗೆಯೇ ದುರ್ದಿನಗಳು ಆತ ನಿವಾರಿಸಿದರೆ 
ಮಾತ್ರ ನಿವಾರಣೆಯಾಗುತ್ತವೆ. ಆದ್ದರಿಂದ ನಿಷ್ಕಳಂಕ ಹೃದಯದಿಂದ ಏಕದೇವನಾದ ಅಲ್ಲಾಹನಲ್ಲಿ ವಿಶ್ವಾಸವಿರಿಸಿ, ಅವನ ಮೇಲೆ ಭರವಸೆಯಿರಿಸಿ, 
ಕೇವಲ ಆತನು ತೋರಿದ ಹಾದಿಯಲ್ಲಿಯೇ ಹಿತವಿದೆಯೆಂಬ ದೃಢ ವಿಶ್ವಾಸವಿರುವ ಓರ್ವ ಸತ್ಯವಿಶ್ವಾಸಿಯಾಗಿ ತನ್ನ ಕರ್ತವ್ಯಗಳನ್ನು 
ನೆರವೇರಿಸುವ ವಿನಾ ಬೇರೆ ದಾರಿಯಿಲ್ಲ. ಈ ಮಾರ್ಗದಲ್ಲಿ ಯಶಸ್ಸು ಲಭಿಸುವುದಿದ್ದರೂ ಅಲ್ಲಾಹನ ನೆರವು ಮತ್ತು ಬೆಂಬಲದಿಂದಲೇ 
ಲಭಿಸುತ್ತದೆ. ಸಹಾಯ ಮಾಡಬಲ್ಲಬೇರೆ ಯಾವ ಶಕ್ತಿಯೂ ಇಲ್ಲ. ಈ ಲೋಕದಲ್ಲಿ ಬರುವ ಕಷ್ಟಕಾರ್ಪಣ್ಯ ವಿಪತ್ತು ಮತ್ತು ನಾಶ-ನಷ್ಟಗಳಿಂದ 
ರಕ್ಡಿಸಬಲ್ಲವರು ಆತನ ಹೊರತು ಬೇರೆ ಯಾರೂ ಇಲ್ಲ. 


ಕಾಂಡ - 28 


394 ತಪ್ಪೀಮುಲ್‌ ಕುರ್‌ಆನ್‌ 


೨2,೨2೨೧ ೨(೪ ಧ್ಯಕ್ಷ. A 4 ೨.2೭ 5% ch 72 A 43 i 
ASB Nie SSS ಜು bs 8 ಟ್‌ 


ಣಿ 


pa 3% ಗುರ AEN CANS AN 
SAH oS HE MNS SS LSS AES 


( 14-18) ಸತ್ಯವಿಶ್ಚಾಸಿಗಳೇ, ನಿಮ್ಮ ಪತ್ನಿಯರಲ್ಲಿ ಮತ್ತು ನಿಮ್ಮ ಮಕ್ಕಳಲ್ಲಿ ಕೆಲವರು ನಿಮ್ಮ ಶತ್ರುಗಳಿದ್ದಾರೆ. ಅವರ 


ಬಗ್ಗೆ ಜಾಗರೂಕರಾಗಿರಿ ಮತ್ತು ನೀವು ಕ್ಷಮಿಸಿದರೆ, ಕಡೆಗಣಿಸಿದರೆ ಹಾಗೂ ಮನ್ನಿಸಿದರೆ ಅಲ್ಲಾಹನು ಮಹಾ ಕ್ಷಮಾಶೀಲನೂ 
ಕರುಣಾಳುವೂ ಆಗಿರುತ್ತಾನೆ. ನಿಮ್ಮ ಸಂಪತ್ತು ಮತ್ತು ಸಂತತಿಗಳು ಒಂದು ಪರೀಕ್ಷೆಯಾಗಿದೆ. ಅತ್ಯುನ್ನತ ಪ್ರತಿಫಲವಂತು 


29. ಈ ವಚನದ 2 ತಾಶ್ಚರ್ಯಗಳಿವೆ. 1) ದೇವಮಾರ್ಗದಲ್ಲಿ ಚಲಿಸುವ ಸ್ತ್ರೀ-ಪುರುಷರಿಗೆ ಈ ಲೋಕದಲ್ಲಿ ಅವರ ಪತ್ನಿಯರು, 
ಪತಿಯರು, ತಂದೆತಾಯಿಗಳು ಮತ್ತು ಸಂತಾನಗಳಿಂದ ಹಲವು ರೀತಿಯ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ. ಓರ್ವ ಪುರುಷನಿಗೆ 
ವಿಶ್ವಾಸ ಮತ್ತು ಸನ್ಸಾರ್ಗದಲ್ಲಿ ಪರಸ್ಪರ ಸಂಪೂರ್ಣ ಸಹಾಯಕ ಮತ್ತು ಬೆಂಬಲಿಗರಾಗಿ ವರ್ತಿಸುವ ಪತ್ನಿ ಅಥವಾ ಪತ್ನಿಗೆ ಅಂತಹದೇ ಪತಿ 
ದೊರೆತು ತರುವಾಯ ಅವರಿಗೆ ವಿಶ್ವಾಸ ಮತ್ತು ನೀತಿ-ಚಾರಿತ್ರ ಗಳಲ್ಲಿ. ತಮ್ಮ ಕಣ್ಮನ ತಣಿಸುವ ಮಕ್ಕಳು ಹುಟ್ಟುವುದು ತೀರಾ ವಿರಳವಾಗಿದೆ. 
ಹಲವೊಮ್ಮೆ ಸಚ್ಚರಿತ ಮತ್ತು ಧರ್ಮಭಕ್ತನಾದ ಪತಿಗೆ ಧಾರ್ಮಿಕ ಮತ್ತು ನೈತಿಕವಾಗಿ ತನ್ನ ದೌರ್ಭಾಗ್ಯವೆಂದು ಭಾವಿಸಬೇಕಾದ ಪತ್ನಿ 
ಮತ್ತುಮಕ್ಕಳು ದೊರೆಯಬಹುದು. ನಮ್ಮಿಂದಾಗಿ ಪತಿ ಅಥವಾ ತಂದೆತಾಯಿಗಳು ನರಕಕ್ಕೆ ಹೋದರೂ ಚಿಂತಿಲ್ಲ, ಅವರು ವಿಧಿ ನಿಷೇಧಗಳನ್ನು 
ನೋಡದೆ ತಮ್ಮ ಜೀವನದ ಸುಖಾಡಂಬರಗಳಿಗೆ ಬೇಕಾದ ಸೌಲಭ್ಯ ಒದಗಿಸಬೇಕೆಂಬುದೇ ಅವರ ಭಾವನೆಯಾಗಿರುತ್ತದೆ. ಕೆಲವೊಮ್ಮೆ 
ಸಚ್ಚರಿತಳಾದ ಪತ್ನಿಗೆ ಆಕೆ ಇಸ್ಲಾಮೀ ಶಿಷ್ಟಾಚಾರಗಳನ್ನು ಪಾಲಿಸುವುದನ್ನು ಸಹಿಸಲಾಗದ ಪತಿಯಾಗಿರಬಹುದು. ಹಾಗೆಯೇ ಕೆಲವೊಮ್ಮೆ 
ಮಕ್ಕಳೂ ಕೂಡಾ ದರ್ಪ ಮತ್ತು ದುರ್ಮಾರ್ಗದಲ್ಲಿತಂದೆಯ ದಾರಿ ಹಿಡಿದು ಆಕೆಯ ಜೀವನವನ್ನು ದುರ್ಭರಗೊಳಿಸುವವರಾಗಿರಬಹುದು. 
ವಿಶೇಷವಾಗಿ ಧರ್ಮ ಮತ್ತು ಅಧರ್ಮವು ಪರಸ್ಪರ ಸಂಘರ್ಷಿಸುವಾಗ ಸತ್ಯವಿಶ್ವಾಸದ ಅನಿವಾರ್ಯ ಬೇಡಿಕೆಗಳಾಗಿರುವ ಅಲ್ಲಾಹ್‌ ಮತ್ತು 
ಅವನ ಧರ್ಮಕ್ಕಾಗಿ ನಾಶನಷ್ಟಗಳನ್ನು ಎದುರಿಸುವ, ಸ್ವದೇಶದಿಂದ ವಲಸೆ ಹೋಗುವ ಮತ್ತು ಧರ್ಮ ಸಮರದಲ್ಲಿತ್ಯಾಗ ಬಲಿದಾನಗಳನ್ನು 
ಮಾಡಬೇಕಾದಂಥ ಸಂದರ್ಭಗಳಲ್ಲಿ ವಿಶ್ವಾಸಿಗಳಿಗೆ ಅವರ ಕುಟುಂಬ ಮತ್ತು ಮಕ್ಕಳು ಹಾಗೂ ಸಂಬಂಧಿಕರು ಅಡ್ಡಿಯಾಗುತ್ತಾರೆ. 

ii) ಇದು ಈ ವಚನಗಳು ಅವತೀರ್ಣವಾಗುತ್ತಿದ್ದ ಕಾಲದಲ್ಲಿ ಮುಸ್ಲಿಮರು ಬಹಳವಾಗಿ ಅನುಭವಿಸುತ್ತಿದ್ದ ಮತ್ತು ಮುಸ್ಲಿಮೇತರ 
ಸಮಾಜದಲ್ಲಿ ಇಸ್ಲಾಮ್‌ ಸ್ವೀಕರಿಸುವಾಗ ಇಂದಿಗೂ ಅನುಭವಿಸುತ್ತಿರುವ ಪರಿಸ್ಥಿತಿಗಳಿಗೆ ಸಂಬಂಧಿಸಿದೆ. ಆ ಕಾಲದಲ್ಲಿ ಮಕ್ಕಾ ಹಾಗೂ ಇತರ 
ಅರಬ್‌ ಪ್ರದೇಶಗಳಲ್ಲಿದ್ದ. ಸಾಮಾನ್ಯ ಪರಿಸ್ಥಿತಿ ಹೀಗಿತ್ತು: ಓರ್ವರು ಇಸ್ಲಾಮ್‌ ಸ್ವೀಕರಿಸಿದರೆ ಆತನ ಪತ್ನಿ ಮತ್ತು ಮಕ್ಕಳು ಇಸ್ಲಾಮ್‌ ಸ್ವೀಕರಿಸಲು 
ಒಪ್ಪುತ್ತಿರಲಿಲ್ಲ. ಮಾತ್ರವಲ್ಲದೇ ಆತನನ್ನು ಇಸ್ಲಾಮಿನಿಂದ ಮರಳಿಸಲು ತಮ್ಮಿಂದಾದ ಪ್ರಯತ್ನ ಮಾಡುತ್ತಿದ್ದರು. ಒಂದು ಕುಟುಂಬದಲ್ಲಿ 
ಇಸ್ಲಾಮ್‌ ಸ್ವೀಕರಿಸಿದ ಒಬ್ಬಳೇ ಸ್ತ್ರೀಯ ಅವಸ್ಥೆಯೂ ಇದೇ ಆಗಿತ್ತು. 

ಈ ಎರಡು ವಿಧದ ಪರಿಸ್ಥಿತಿಗಳನ್ನು ಎದುರಿಸುವ ವಿಶ್ವಾಸಿಗಳಿಗೆ ಮೂರು ವಿಷಯಗಳನ್ನು ತಿಳಿಸಲಾಗಿದೆ. ಐಹಿಕ ಸಂಬಂಧಗಳ 
ದೃಷ್ಟಿಯಲ್ಲಿ ಇವರೆಲ್ಲರೂ ನಿಮ್ಮ ಆಪ್ತೇಷ್ಟರಾಗಿದ್ದರೂ ಧಾರ್ಮಿಕ ದೃಷ್ಟಿಯಲ್ಲಿ ನಿಮ್ಮ ವೈರಿಗಳಾಗಿದ್ದಾರೆ. ನಿಮ್ಮನ್ನು ಒಳಿತಿನಿಂದ ತಡೆದು 
ಕೆಡುಕಿಗೆ ಪ್ರೇರೇಪಿಸುವುದೇ ಅವರ ವೈರತ್ವದ ಸ್ವಭಾವವಾಗಿದೆ ಅಥವಾ ನಿಮ್ಮನ್ನು ಸತ್ಯವಿಶ್ವಾಸದಿಂದ ತಡೆದು ಸತ್ಯನಿಷೇಧಕ್ಕೆ ಸಾಗಿಸಬಹುದು 
ಅಥವಾ ಅವರು ಸತ್ಯನಿಷೇಧಕರ ಬಗ್ಗೆ ಸಹಾನುಭೂತಿಯಿರಿಸುತ್ತಾರೆ. ನಿಮ್ಮಿಂದ ಲಭಿಸುವ ಮುಸ್ಲಿಮರ ಯುದ್ಧ ರಹಸ್ಯಗಳನ್ನು ಅವರು ಆ 
ವೈರಿಗಳಿಗೆ ತಲುಪಿಸಬಹುದು. ವೈರತ್ವದ ಸ್ವಭಾವ ಮತ್ತು ರೂಪಗಳಲ್ಲಿ ವ್ಯತ್ಯಾಸವಿರಬಹುದಾದರೂ ಎಲ್ಲ ದೃಷ್ಟಿಯಿಂದಲೂ ಅವರು 
ವೈರಿಗಳೇ ಆಗಿರುತ್ತಾರೆ. ನೀವು ಸತ್ಯವಿಶ್ವಾಸವನ್ನು ಸರ್ವ ಪ್ರಧಾನವೆಂದು ಪರಿಗಣಿಸುವುದಾದರೆ ಅದರಿಂದಲೇ ಅವರನ್ನು ವೈರಿಗಳೆಂದು 
ಪರಿಗಣಿಸಬೇಕು. ನಿಮ್ಮ ಮತ್ತು ಅವರ ಮಧ್ಯೆ ವಿಶ್ವಾಸ ಹಾಗೂ ಅವಿಶ್ವಾಸದ ಅಥವಾ ದೇವಭಕ್ತಿ ಮತ್ತು ದೇವಧಿಕ್ಕಾರದ ಗೋಡೆಯಿದೆಯೆಂಬ 
ನಿಯಮವನ್ನು ಅವರೊಂದಿಗಿನ ಪ್ರೀತಿಯ ಒತ್ತಡದಿಂದ ನೀವು ಸರ್ವಥಾ ಮರೆತು ಬಿಡಬಾರದು. 

ಮುಂದೆ ಅವರ ಬಗ್ಗೆ ಎಚ್ಚರ ವಹಿಸಬೇಕೆಂದು ಹೇಳಲಾಗಿದೆ. ಅರ್ಥಾತ್‌, ಅವರ ಐಹಿಕ ಭವಿಷ್ಯವನ್ನು ಉತ್ತಮಪಡಿಸಲಿಕ್ಕಾಗಿ ನಿಮ್ಮ 
ಪರಲೋಕದ ಭವಿಷ್ಯವನ್ನು ನಾಶಪಡಿಸಬಾರದು. ಅಲ್ಲಾಹ್‌ ಮತ್ತು ಪ್ರವಾದಿಯೊಂದಿಗಿನ ನಿಮ್ಮ ಸಂಬಂಧ ಮತ್ತು ಇಸ್ಲಾಮಿನೊಂದಿಗಿನ 
ನಿಮ್ಮ ನಿಷ್ಠೆಗೆ ಅಡ್ಡಿಯಾಗುವ ಮಟ್ಟಕ್ಕೆ ಅವರ ಪ್ರೀತಿಯು ಬೆಳೆಯಬಾರದು. ನಿಮ್ಮ ಅಜಾಗ್ರತೆಯಿಂದ ಮುಸ್ಲಿಮ್‌ ಸಮುದಾಯದ 
ಗೋಪ್ಯಗಳನ್ನು ಅವರಿಗೆ ತಿಳಿಸಿ, ಅವರು ಅದನ್ನು ವೈರಿಗಳಿಗೆ ತಲುಪಿಸಲನುವಾಗುವಂತೆ ಅವರನ್ನು ನಂಬಬಾರದು. ಈ ಕುರಿತು ಪ್ರವಾದಿ 


ಕಾಂಡ - 28 


“64. -ಅತ್ರಗಾಬುನ್‌, ೭ 395 


ತ್ತಿ. ೨೨, 


5B LI "RA 24704 py ೩೭ >A 
ಎರ ಟು ಟಟ Tals Als WS 


ಅಲ್ಲಾಹನ ಬಳಿಯಲ್ಲೇ ಇದೆ.” ಆದುದರಿಂದ ನಿಮ್ಮಿಂದ ಸಾಧ್ಯವಿರುವಷ್ಟು ಅಲ್ಲಾಹನನ್ನು ಭಯಪಡುತ್ತಲಿರಿ* ಮತ್ತು 
ಆಲಿಸಿರಿ ಹಾಗೂ ಆಜ್ಞಾಪಾಲನೆ ಮಾಡಿರಿ ಮತ್ತು ಸಂಪತ್ತನ್ನು ಖರ್ಚು ಮಾಡಿರಿ. ಇದು ನಿಮಗೇ ಹಿತಕರವಾಗಿದೆ. ತಮ್ಮ 


ವರ್ಯರು(ಸ) ಒಂದು ಹದೀಸ್‌ನಲ್ಲಿ ಹೀಗೆ ಎಚ್ಚರಿಸಿದ್ದಾರೆ: ಅಂತ್ಯ ದಿನದಲ್ಲಿ ಓರ್ವನನ್ನು ಹಾಜರು ಪಡಿಸಲಾಗುವುದು. ಆತನ ಎಲ್ಲ 
ಪುಣ್ಯಗಳನ್ನು ಅವನ ಮಕ್ಕಳು ಮರಿಗಳು ತಿಂದು ಮುಗಿಸಿದೆಯೆಂದು ಹೇಳಲಾಗುವುದು. 

ಕೊನೆಗೆ ಹೇಳಲಾಗಿದೆ: "ನೀವು ಕ್ಷಮೆ, ಔದಾರ್ಯ ಮತ್ತು ಸಹಾನುಭೂತಿ ತೋರುವುದಾದರೆ ಅಲ್ಲಾಹನು ಮಹಾ ಕ್ಹಮಾಶೀಲ ಮತ್ತು 
ಕರುಣಾಳುವಾಗಿದ್ದಾನೆ. ಅರ್ಥಾತ್‌, ಈ ವೈರಿಗಳ ಕುರಿತು ಎಚ್ಚರಿಕೆ ನೀಡಿರುವುದೇನೆಂದರೆ ನೀವು ಅವರ ಕುರಿತು ಜಾಗರೂಕರಾಗಿ ನಿಮ್ಮ 
ಧರ್ಮವನ್ನು ಅವರಿಂದ ರಕ್ಷಿಸುವ ಬಗ್ಗೆ ಪ್ರಜ್ಞಾವಂತರಾಗಿರಬೇಕು. ನೀವು ಪತ್ನಿ ಮಕ್ಕಳನ್ನು ಹೊಡೆದೋಡಿಸಬೇಕು ಅಥವಾ ಅವರೊಡನೆ 
ಕೆಟ್ಟ ರೀತಿಯಲ್ಲಿ ವರ್ತಿಸಬೇಕು ಅಥವಾ ನಿಮ್ಮ ಮತ್ತು ಅವರ ಕುಟುಂಬ ಜೀವನ ದುರಂತ ಪೂರ್ಣವಾಗುವ ರೀತಿಯಲ್ಲಿ ಅವರೊಂದಿಗೆ 
ವ್ಯವಹರಿಸಬೇಕೆಂದು ಇದರರ್ಥವಲ್ಲ, ಯಾಕೆಂದರೆ ಆ ಧೋರಣೆಯಲ್ಲಿ ದೋಷಗಳಿವೆ. 1. ಪತ್ನಿ ಮತ್ತು ಮಕ್ಕಳ ಸುಧಾರಣೆಯ ಕವಾಟವು 
ಶಾಶ್ವತವಾಗಿ ಮುಚ್ಚಿ ಹೋಗುವುದು. 1. ಅದು ಸಮಾಜದಲ್ಲಿ ಇಸ್ಲಾಮಿನ ಬಗ್ಗೆ ತಪ್ಪು ತಿಳುವಳಿಕೆ ಮೂಡಿಸಬಹುದು ಮತ್ತು ಪರಿಸರದ 
ಜನರಲ್ಲಿ ಮುಸ್ಲಿಮರ ಬಗ್ಗೆ ಅವರು ಕುಟುಂಬದ ಆಪ್ತೇಷ್ಟರೊಡನೆ ಕೆಟ್ಟರೀತಿಯಲ್ಲಿ ವರ್ತಿಸುವ ಒರಟು ಗುಣ ನಡತೆಯವರೆಂಬ ಚಿತ್ರವನ್ನು 
ಮೂಡಿಸಬಹುದು. 

ಇಲ್ಲಿ ಇನ್ನೊಂದು ವಿಷಯವು ಗಮನಾರ್ಹ. ಇಸ್ಲಾಮಿನ ಆರಂಭ ಕಾಲದಲ್ಲಿ ಜನರು ಹೊಸದಾಗಿ ಅದರಲ್ಲಿ ಸೇರುತ್ತಿದ್ದರು. ಅದರಿಂದ 
ಹಲವು ರೀತಿಯ ಸಮಸ್ಯೆಗಳು ಹುಟ್ಟಿಕೊಂಡಿದ್ದುವು. ತಂದೆ-ತಾಯಿಗಳು ಅವಿಶ್ವಾಸಿಗಳಾಗಿದ್ದು ಅವರ ಮಕ್ಕಳು ಹೊಸ ಧರ್ಮವನ್ನು 
ಸ್ಟೀಕರಿಸಿದ್ದರೆ ಅದರಿಂದ ಅವರನ್ನು ಹಿಂಜರಿಸಲಿಕ್ಕಾಗಿ ಅವರ ಮೇಲೆ ಒತ್ತಡ ಹೇರಲಾಗುತ್ತಿತ್ತು. ಹಾಗೆಯೇ ಪತ್ನಿ ಮತ್ತು ಮಕ್ಕಳು ಅಥವಾ 
ಪತಿ ಮತ್ತು ಮಕ್ಕಳು ಸತ್ಯನಿಷೇಧಿಗಳಾಗಿಯೇ ಉಳಿದು ಪರಸ್ಪರರನ್ನು ಸತ್ಯಮಾರ್ಗದಿಂದ ಹಿಂಜರಿಸಲು ಪ್ರಯತ್ನಿಸುತ್ತಿದ್ದರು. ಮೊದಲ 
ಸ್ಥಿತಿಯ ಕುರಿತು ಅಂಕಬೂತ್‌ ಅಧ್ಯಾಯದ 8ನೇ ವಚನದಲ್ಲಿ ಮತ್ತು ಲುಕ್ಕಾನ್‌ 14, 15ನೇ ವಚನಗಳಲ್ಲಿ ಹೀಗೆ ಉಪದೇಶಿಸಲಾಗಿದೆ. 
ಧಾರ್ಮಿಕ ವಿಷಯಗಳಲ್ಲಿ ತಂದೆ-ತಾಯಿಗಳನ್ನು ಅನುಸರಿಸಬಾರದು. ಆದರೆ ಲೌಕಿಕ ವಿಷಯಗಳಲ್ಲಿ ಅವರೊಡನೆ ಉತ್ತಮ ರೀತಿಯಲ್ಲಿ 
ವರ್ತಿಸಬೇಕು. ಎರಡನೆಯ ಪರಿಸ್ಥಿತಿಯ ಕುರಿತು ಇಲ್ಲಿ ಉಪದೇಶಿಸಲಾಗಿದೆ: ನಿಮ್ಮ ಆಪ್ತೇಷ್ಠರಿಂದ ಸ್ವಧರ್ಮವನ್ನು ರಕ್ಷಿಸುವ ಕುರಿತು 
ಎಚ್ಚರವಹಿಸಬೇಕು. ಆದರೆ ನೀವು ಅವರೊಡನೆ ಕೆಟ್ಟ ರೀತಿಯಲ್ಲಿವರ್ತಿಸಬಾರದು. ಔದಾರ್ಯ ಮತ್ತು ಸಹಾನುಭೂತಿಯಿಂದ ವರ್ಶಿಸಬೇಕು. 
(ಹೆಚ್ಚಿನ ವಿವರಣೆಗೆ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2, 9:23-24, ಭಾಗ-5, 58: ಟಿ. 37, 60: ಟಿ. 1-3, 63: ಟಿ18) 

30. ಇದರ ವಿವರಣೆಗೆ ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ; 2, ಅಲ್‌ ಅನ್ಸಾಲ್‌: ಟಿಪ್ಪಣಿ 23, ಈ ಸಂದರ್ಭದಲ್ಲಿ 
ತಬ್ರಾನಿಯವರು ಅಬೂ ಮೂಸಲ್‌ ಆಶ್‌ಅರೀ(ರ)ಯವರಿಂದ ವರದಿ ಮಾಡಿದ ಪ್ರವಾದಿವರ್ಯರ ಈ ಹೇಳಿಕೆಯನ್ನು ಗಮನದಲ್ಲಿರಿಸಬೇಕು: 
""ನೀನು ಕೊಂದಾಗ ನೀನು ವಿಜಯಿಯಾಗಲು, ನಿನ್ನನ್ನು ಕೊಂದಾಗ ನೀನು ಸ್ವರ್ಗಕ್ಕೆ ಹೋಗಲು ಕಾರಣವಾಗುವವನು ನಿನ್ನ ಶತ್ರುವಲ್ಲ, 
ವಾಸ್ತವದಲ್ಲಿ ನಿನ್ನ ಶತ್ರು ನಿನ್ನದೇ ಸಂತಾನವಾಗಿರಬಹುದು ಅಥವಾ ನೀನೇ ಸಂಪಾದಿಸಿದ ನಿನ್ನ ಸಂಪತ್ತಾಗಿರಬಹುದು.'' ಆದ್ದರಿಂದಲೇ 
ಅಲ್ಲಾಹನು ಇಲ್ಲಿ ಮತ್ತು ಅನ್ಭಾಲ್‌ ಅಧ್ಯಾಯದಲ್ಲಿ ಸಂಪತ್ತು ಮತ್ತು ಸಂತಾನಗಳ ಪರೀಕ್ಷೆಯಿಂದ ಮುಕ್ತಿ ಪಡೆದರೆ ಮತ್ತು ಅಲ್ಲಾಹನನ್ನು 
ಅವುಗಳಿಗಿಂತ ಹೆಚ್ಚಾಗಿ ಪ್ರೀತಿಸುವ ವಿಷಯದಲ್ಲಿ ಯಶಸ್ವಿಯಾದರೆ ಅಲ್ಲಾಹನಿಂದ ದೊಡ್ಡ ಪ್ರತಿಫಲವಿದೆಯೆಂದು ಹೇಳಿದ್ದಾನೆ. 

31. ಅಲ್ಲಾಹನು ಹೇಳುತ್ತಾನೆ: ""ಅಲ್ಲಾಹನಿಗೆ ಭಯಪಡಬೇಕಾದ ರೀತಿಯಲ್ಲಿ ಭಯಪಡಿರಿ.'' (ಆಲಿ ಇಮ್ರಾನ್‌: 
102)ಇನ್ನೊಂದೆಡೆಯಲ್ಲಿಹೀಗೆಂದಿದ್ದಾನೆ: ""ಅಲ್ಲಾಹನು ಯಾವ ಜೀವಿಗೂ ಅದರ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಹೊರೆಯನ್ನು ಹೇರುವುದಿಲ್ಲ.” 
(ಆಲ್‌ಬಕರ: 286) ಇಲ್ಲಿ ಹೇಳುತ್ತಿದ್ದಾನೆ: ನಿಮಗೆ ಸಾಧ್ಯವಿರುವಷ್ಟು ಅಲ್ಲಾಹನಿಗೆ ಭಯಪಡುತ್ತಲಿರಿ. ಈ ಮೂರೂ ವಚನಗಳ ಬಗ್ಗೆ ಒಟ್ಟಿಗೆ 
ಆಲೋಚಿಸಿದಾಗ ಮೊದಲ ವಚನವು ಪ್ರತಿಯೊಬ್ಬ ವಿಶ್ವಾಸಿಯೂ ತಲುಪಲು ಪ್ರಯತ್ನಿಸಬೇಕಾದ ಮಟ್ಟವನ್ನು ನಮ್ಮ ಮುಂದಿರಿಸುತ್ತದೆ. 
ಎರಡನೇ ವಚನದಲ್ಲಿ ಅಲ್ಲಾಹನ ಧರ್ಮದಲ್ಲಿ ಪ್ರತಿಯೊಬ್ಬನಿಗೂ ಕೇವಲ ಅವನ ಸಾಮರ್ಥ್ಯಕ್ಕನುಸಾರವಾದ ಹೊಣೆಗಾರಿಕೆಯಿದೆಯೆಂದು 
ತಿಳಿಸಲಾಗಿದೆ. ಈ ವಚನದಲ್ಲಿ ಪ್ರತಿಯೊಬ್ಬ ಸತ್ಯವಿಶ್ವಾಸಿಯೂ ಭಯಭಕ್ತಿಯ ಹಾದಿಯಲ್ಲಿ ಮುನ್ನಡೆಯಲು ತನ್ನಿಂದ ಸಾಧ್ಯವಿದ್ದಷ್ಟು 
ಪ್ರಯತ್ನಿಸಬೇಕೆಂದು ಆದೇಶಿಸಲಾಗಿದೆ. ಈ ವಿಷಯದಲ್ಲಿ ಯಾವುದೇ ಲೋಪ ಮಾಡಬಾರದು. ಅಲ್ಲಾಹನ ಆದೇಶಗಳನ್ನು ಪಾಲಿಸಲು 


ಕಾಂಡ -:28 


396 ತಪ್ಪೀಮುಲ್‌ ಕುರ್‌ಆನ್‌ 


ಆರ ವಿ ಯ ರುಜು bls 
ಹ ES ಬ್‌ ಚ 
ಕಜ ಸಿ; ASAE 
ಮನಸ್ಸಿನ ಸಂಕುಚಿತತೆಯಿಂದ ಸುರಕ್ಷಿತರಾಗಿರುವವರು ಮಾತ್ರ ಯಶಸ್ವಿಗಳು.*' ನೀವು ಅಲ್ಲಾಹನಿಗೆ ಉತ್ತಮ ಸಾಲ 
ನೀಡಿದರೆ ಅವನು ನಿಮಗೆ ಎಷ್ಟೋ ಪಟ್ಟು ವರ್ಧಿಸಿ ಕೊಡುವನು” ಮತ್ತು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಅಲ್ಲಾಹನು 


ಮಹಾ ಗುಣಗ್ರಾಹಿಯೂ ಸಹನಶೀಲನೂ ಆಗಿರುತ್ತಾನೆ. ವ್ಯಕ್ತ ಅವ್ಯಕ್ತಗಳೆಲ್ಲವನ್ನೂ ಅರಿತಿರುವವನೂ ಪ್ರಬಲನೂ 
ಯುಕ್ತಿಪೂರ್ಣನೂ ಆಗಿರುತ್ತಾನೆ. 


ಗರಿಷ್ಠ ಪ್ರಯತ್ನಿಸಬೇಕು ಮತ್ತು ಆಜ್ಞೋಲ್ಲಂಘನೆಯಾಗದಂತೆ ಎಚ್ಚರ ವಹಿಸಬೇಕು. ಈ ವಿಷಯದಲ್ಲಿ ಆಲಸ್ಯ ತೋರಿಸಿದರೆ ವಿಚಾರಣೆಯಿಂದ 
ತಪ್ಪಸಿಕೊಳಲಾಗದು. ಹಾಗೆಯೇ ಯಾವುದಾದರೂ ವಿಷಯವು ಅವನ ಸಾಮಥ್ಯ ೯ವನ್ನು ಮೀರಿದ್ದರೆ (ಯಾವ ವಿಷಯವು ಯಾರ 
ಸಾಮರ್ಥ್ಯವನ್ನು ಮೀರಿಸಿದೆಯೆಂದು ಅಲ್ಲಾಹನೇ ಬಲ್ಲನು) ಆ ಕುರಿತು ಅವನೊಡನೆ ವಿಚಾರಿಸಲಾಗದು. 

32. ವಿವರಣೆಗಾಗಿ ನೋಡಿರಿ. ತಪ್ಲೀಮುಲ್‌ ಕುರ್‌ಆನ್‌, ಭಾಗ- 5 ಅಲ್‌ಹಶ್ರ್‌: ಟಿಪ್ಪಣಿ-19 

33. ವಿವರಣೆಗಾಗಿ ನೋಡಿರಿ ತಪ್ಪೀಮುಲ್‌ ಕುರ್‌ಆನ್‌, ಭಾಗ-1 ಅಲ್‌ಬಕರ: ಟಿಪ್ಪಣಿ 267, ಅಲ್‌ ಮಾಇದ: ಟಿಪ್ಪಣಿ:33; ಭಾಗ-5 
ಅಲ್‌ ಹದೀದ್‌: ಟಿಪ್ಪಣಿ 16. 

34. ವಿವರಣೆಗೆ ನೋಡಿರಿ ತಪ್ಪೀಮುಲ್‌ ಕುರ್‌ಆನ್‌, ಭಾಗ-4 ಫಾತಿರ್‌: ಟಿಪ್ಪಣಿ-52, 59, ಅಶ್ಶೂರಾ: ಟಿಪ್ಪಣಿ 42. 


pe 


ಕಾಂಡ - 28 


397 


65. ಅತ್ತಲಾಕ್‌ 


ಹೆಸರು 

ಅತ್ತಲಾಕ್‌ ಎಂಬುದು ಈ ಅಧ್ಯಾಯದ ಹೆಸರು ಮಾತ್ರವಲ್ಲ ಇದರಲ್ಲಿರುವ ವಿಷಯದ ಶೀರ್ಷಿಕೆಯೂ ಆಗಿದೆ. 
ಯಾಕೆಂದರೆ ಇದರಲ್ಲಿ ತಲಾಕ್‌ನ ನಿಯಮಗಳನ್ನು ವಿವರಿಸಲಾಗಿದೆ. ಅಬ್ದುಲ್ಲಾ ಬಿನ್‌ ಮೃಸ್‌ವೂದ್‌ರು ಈ ಅಧ್ಯಾಯವನ್ನು 
ಅನ್ನಿಸಾ ಇಲ್‌ ಕುಸ್ರಾ ಅರ್ಥಾತ್‌ ಸಣ್ಣ ಅನ್ನಿಸಾ ಅಧ್ಯಾಯವೆಂದು ಕರೆದಿದ್ದರು. 
ಅವತೀರ್ಣ ಕಾಲ 

ಇಬ್ನ್‌ ಮಸ್‌ವೂದ್‌(ರ) ತಿಳಿಸಿರುವಂತೆ ಮತ್ತು ಈ ಅಧ್ಯಾಯದಲ್ಲಿರುವ ವಿಷಯಗಳ ಆಂತರಿಕ ಸಾಕ್ಷ ಗಳಿಂದ ಸ್ಪಷ್ಟವಾಗು 
ವಂತೆ ತಲಾಕ್‌ನ ನಿಯಮಗಳನ್ನು ಮೊದಲ ಬಾರಿ ವಿವರಿಸಿದ್ದ ಅಲ್‌ಬಕರ ಅಧ್ಯಾಯದ ವಚನಗಳ ಬಳಿಕ ಈ ಅಧ್ಯಾಯ 
ಅವತೀರ್ಣವಾಗಿದೆ. ಈ ಅಧ್ಯಾಯದ ಅವತೀರ್ಣ ಕಾಲವನ್ನು ನಿಖರವಾಗಿ ನಿರ್ಣಯಿಸಲು ಕಷ್ಟಸಾಧ್ಯವಾಗಿದೆಯಾದರೂ 
ವರದಿಗಳಿಂದ ತಿಳಿದು ಬರುವಂತೆ, ಅಲ್‌ಬಕರ ಅಧ್ಯಾಯದಲ್ಲಿತಿಳಿಸಿದ ನಿಯಮಗಳನ್ನು ಅಪಾರ್ಥ ಮಾಡಿಕೊಳ್ಳಲಾರಂಭಿಸಿದಾಗ 
ಮತ್ತು ಅವರಿಂದ ತಪ್ಪುಸಂಭವಿಸ ತೊಡಗಿದಾಗ ಅವರ ಸುಧಾರಣೆಗಾಗಿ ಅಲ್ಲಾಹನು ಈ ಆದೇಶಗಳನ್ನು ಅವತೀರ್ಣಗೊಳಿಸಿದನು. 
ಚರ್ಚಾ ವಿಷಯಗಳು 

ಈ ಅಧ್ಯಾಯದಲ್ಲಿ ಬಂದಿರುವ ಆದೇಶಗಳನ್ನು ಅರ್ಥ ಮಾಡಿಕೊಳ್ಳಲು ಈ ಹಿಂದೆ ತಲಾಕ್‌ ಮತ್ತು ಇದ್ದತ್‌ನ ಕುರಿತು 
ಕುರ್‌ಆನಿನಲ್ಲಿವಿವರಿಸಿರುವ ಆದೇಶಗಳನ್ನು ಪುನಃ ಚೆನ್ನಾಗಿ ಜ್ಞಾಪಿಸಬೇಕು. ""ತಲಾಕ್‌ ಎರಡು ಬಾರಿ. ಆ ಬಳಿಕ ನ್ಯಾಯೋಚಿತವಾಗಿ 
ಸ್ತ್ರೀಯನ್ನು ತಡೆದಿರಿಸಿಕೊಳ್ಳಬೇಕು ಅಥವಾ ಯೋಗ್ಯ ರೀತಿಯಲ್ಲಿ ಅವಳನ್ನು ಮುಕ್ತಗೊಳಿಸಬೇಕು.'' (ಅಲ್‌ಬಕರ: 229) 

""ತಲಾಕ್‌ ನೀಡಲಾದ ಸ್ತ್ರೀಯರು ತಲಾಕ್‌ನ ಬಳಿಕ ಮೂರು ಬಾರಿ ಮುಟ್ಟಾಗುವ ತನಕ ತಮ್ಮನ್ನು ತಡೆದಿರಿಸಿಕೊಳ್ಳಬೇಕು 
ಮತ್ತು ಆಕೆಯ ಪತಿಗೆ ಆ ಅವಧಿಯಲ್ಲಿ ಸಂಬಂಧ ಸುಧಾರಿಸ ಬಯಸುವುದಿದ್ದರೆ ತನ್ನ ಪತ್ನಿತ್ವದಲ್ಲಿ ಮರಳಿ ಪಡೆಯುವ 
ಹಕ್ಕಿದೆ.'' (ಅಲ್‌ಬಕರ: 228) 

ಮತ್ತು ಒಂದು ವೇಳೆ ಪತಿಯು (ಮೂರನೆಯ ಬಾರಿ) ಆಕೆಗೆ ತಲಾಕ್‌ ನೀಡಿದರೆ ಆ ಬಳಿಕ ಆಕೆಯು ಇನ್ನೊಬ್ಬನೊಂದಿಗೆ 
ವಿವಾಹವಾಗಿ ಅವನು ತಲಾಕ್‌ ನೀಡುವ ತನಕ ಆತನಿಗೆ ಧರ್ಮಬದ್ದಳಾಗುವುದಿಲ್ಲ. (ಆಲ್‌ ಬಕರ: 230) 

ನೀವು ಮುಸ್ಲಿಮ್‌ ಸ್ತ್ರೀಯನ್ನು ವಿವಾಹವಾಗಿ ಅವರನ್ನು ಸ್ಪರ್ಶಿಸುವುದಕ್ಕಿಂತ ಮುಂಚೆ ತಲಾಕ್‌ ನೀಡಿದರೆ ನಿಮಗಾಗಿ ಅವರು 
ಯಾವುದೇ ಇದ್ದತ್‌ನ ಅವಧಿಯನ್ನು ಪೂರ್ಣಗೊಳಿಸಬೇಕಾಗಿಲ್ಲ. (ಅಲ್‌ ಅಹ್‌ರಭಾಬ್‌: 49) 

""ನಿಮ್ಮಲ್ಲಿ ಯಾರಾದರೂ ಮೃತಪಟ್ಟರೆ ಮತ್ತು ಅವರ ಪತ್ನಿಯರು ಜೀವಂತರಾಗಿದ್ದರೆ, ಅವರು (ಪತ್ನಿಯರು) ನಾಲ್ಕು 
ತಿಂಗಳು ಹತ್ತು ದಿನಗಳ ತನಕ ತಮ್ಮನ್ನು ತಾವೇ ತಡೆದಿರಿಸಿಕೊಳ್ಳಬೇಕು. ಇದ್ದತ್‌ ಮುಗಿದ ಬಳಿಕ ಅವರು ತಮ್ಮ ವೈಯಕ್ತಿಕ 
ವಿಷಯದಲ್ಲಿ ನ್ಯಾಯೋಚಿತವಾದುದೇನನ್ನಾದರೂ ಮಾಡಿದರೆ (ಅರ್ಥಾತ್‌ ವಿವಾಹ) ಅದರ ಹೊಣೆ ನಿಮ್ಮ ಮೇಲಿಲ್ಲ. 
ಅಲ್ಲಾಹನು ನಿಮ್ಮೆಲ್ಲರ ಕರ್ಮಗಳನ್ನು ಅರಿಯುವವನಾಗಿರುತ್ತಾನೆ.''(ಅಲ್‌ಬಕರ: 234) 

ಈ ವಚನಗಳಲ್ಲಿ ನಿಶ್ಚಯಿಸಲಾಗಿರುವ ನಿಯಮಗಳು ಹೀಗಿವೆ: 

1 ಓರ್ವ ಪುರುಷನು ತನ್ನ ಪತ್ನಿಗೆ ಗರಿಷ್ಠ ಮೂರು ತಲಾಕ್‌ಗಳನ್ನು ನೀಡಬಹುದು. 

11) ಒಂದು ಅಥವಾ 2ನೆಯ ತಲಾಕ್‌ಗಳ ಬಳಿಕ ಇದ್ದತ್‌ನ ಅವಧಿಯಲ್ಲಿ ಪತಿಗೆ ಪತ್ನಿಯನ್ನು ಮರಳಿ ಪಡೆಯುವ ಹಕ್ಕಿದೆ. 
ಆ ಇದ್ದತ್‌ನ ಅವಧಿ ಮುಗಿದ ಬಳಿಕ ದಂಪತಿಯರು ಇಚ್ಛಿಸಿದರೆ ಪುನಃ ನಿಕಾಹ್‌ ಮಾಡಿಕೊಳ್ಳಬಹುದು. ಅದಕ್ಕೆ ತಹ್‌ಲೀಲ್‌ನ 
(ಇನ್ನೊಬ್ಬನೊಂದಿಗೆ ವಿವಾಹವಾಗಿ ವಿಚ್ಛೇದನ ಪಡೆಯಬೇಕೆಂಬ) ಶರ್ತವಿಲ್ಲ. ಆದರೆ ಸ್ತ್ರೀಗೆ ಮೂರು ತಲಾಕ್‌ ನೀಡಿದ ಬಳಿಕ 


ಕಾಂಡ - 28. 


398 ತಪ್ಪೀಮುಲ್‌ ಕುರ್‌ಆನ್‌ 


ಪುರುಷನು ಆಕೆಯನ್ನು ಇದ್ದತ್‌ನ ವೇಳೆಯಲ್ಲಿ ಮರಳಿ ಸ್ವೀಕರಿಸುವ ಹಕ್ಕನ್ನು ಕಳೆದುಕೊಳ್ಳುವನು. ಆ ಸ್ತ್ರೀಯನ್ನು ಬೇರೊಬ್ಬ 
ಪುರುಷನು ವಿವಾಹವಾಗಿ ಸ್ವಇಚ್ಛೆಯಿಂದ ಆತನು ಆಕೆಗೆ ಇ ನೀಡದೆ ಆಕೆಯನ್ನು ಪುನರ್‌ ವಿವಾಹವಾಗುವಂತಿಲ್ಲ. 

iii) ಲೈಂಗಿಕ ಸಂಪರ್ಕ ಮೂಹವ ಸ್ತ್ರೀಯ ಇದ್ದತ್‌ನ ಕಾಲಾವಧಿಯು ಮೂರು ಬಾರಿ ಮುಟ್ಟಿನ ಅವಧಿಯಾಗಿದೆ. ಕೇವಲ 
ಒಂದು ಅಥವಾ ಎರಡು ತಲಾಕ್‌ ನೀಡಿದ್ದರೆ ಈ ಇದ್ದತ್‌ನ ಅವಧಿಯಲ್ಲಿ ಆಕೆಯು ಇನ್ನೂ ಪತಿಯ ವಿವಾಹ ಸಂಬಂಧದಲ್ಲಿಯೇ 
ಇರುತ್ತಾಳೆ ಮತ್ತು ಇದ್ದತ್‌ನ ಅವಧಿ ಮುಗಿಯುವುದಕ್ಕಿಂತ ಮುಂಚೆ ಆತನಿಗೆ ಸಂಬಂಧವನ್ನು ಪುನಃ ಸ್ಥಾಪಿಸಬಹುದಾಗಿದೆಯೆಂದರ್ಥ. 
ಆದರೆ ಪುರುಷನು ಮೂರು ತಲಾಕ್‌ಗಳನ್ನು ನೀಡಿದರೆ ಈ ಇದ್ದತ್‌ ಅವಧಿ ಜಾರಿಯಲ್ಲಿರುತ್ತದೆ. ತಲಾಕ್‌ ನೀಡಿದ ಪತಿಗೆ ಆಕೆಯ 
ಸಂಬಂಧವನ್ನು ಪುನಃ ಸ್ಥಾಪಿಸುವುದಕ್ಕಲ್ಲ. ಆ ಅವಧಿ ಮುಗಿಯುವುದಕ್ಕಿಂತ ಮುಂಚೆ ಆ ಸ್ತ್ರೀಯು ಬೇರೆ ಪುರುಷ; ನನ್ನು ವಿವಾಹ 
ಆಗಬಾರದೆಂಬ ಕಾರಣಕ್ಕಾಗಿ. ೪ 

iv) ಪತಿಯ ಜತೆ ಲೈ 0ಗಿಕ ಸಂಪರ್ಕವಾಗುವುದಕ್ಕಿಂತ ಮುಂಚೆಯೇ ವಿವಾಹ ವಿಚ್ಛೇದಿಸಲಾದ ಸ್ತ್ರೀಯು ಇದ್ದತ್‌ ಆಚರಿಸ 
ಬೇಕಾಗಿಲ್ಲ ಆಕೆಯು ಬೇಕಿದ್ದರೆ ಆ ಕೂಡಲೇ ಬೇರೊಬ್ಬನನ್ನು ವಿವಾಹವಾಗಬಹುದು. 

೫) ಪತಿ ಮರಣ ಹೊಂದಿದ ಸ್ತ್ರೀಯ ಇದ್ದತ್‌ನ ಅವಧಿಯು ನಾಲ್ಕು ತಿಂಗಳು ಮತ್ತು ಹತ್ತು ದಿನಗಳಾಗಿವೆ. 

ಅತ್ತಲಾಕ್‌ ಅಧ್ಯಾಯವು ಮೇಲಿನ ನಿಯಮಗಳನ್ನು ಮೋರ ಅಥವಾ ತಿದ್ದುಪಡಿಗೊಳಿಸಲಿಕ್ಕಾಗಿ ಅವತೀರ್ಣ 
ವಾಗಿಲ್ಲವೆಂಬ ವಿಷಯವನ್ನು ಇಲ್ಲಿ ಚೆನ್ನಾಗಿ ಅರಿತಿರಬೇಕು. ಬದಲಾಗಿ ಇದು ಎರಡು ಉದ್ದೇಶಗಳಿಗಾಗಿ ಅನತೀಣ ಗೊಂಡಿದೆ. 

ಅ. ಪತ್ನಿಗೆ ವಿಚ್ಛೇದನ ನೀಡುವ ಪತಿಯ ಹಕ್ಕು ಬಳಕೆಯ ಯುಕ್ತಿಪೂರ್ಣ ವಿಧಾನವನ್ನು ವಿವರಿಸುವ ಮೂಲಕ 
ವಿಚ್ಛೇದನದ ಸಂದರ್ಭವನ್ನು ನ ಗರಿಷ್ಠ ನಿವಾರಿಸುವುದು ಅಥವಾ ಒಂದು ವೇಳೆ ಅಂಥ ಸಂದರ್ಭ ಬಂದರೂ ಅದು ಪರಸ್ಪರ ಹೊಂದಿ 
ಕೊಳ್ಳುವ ಎಲ್ಲ ಅವಕಾಶವೂ ಮುಗಿದ ಬಳಿಕವಾಗಿರಬೇಕು. ಯಾಕೆಂದರೆ ಧರ್ಮಶಾಸ್ತ್ರ ಸ್ವದಲ್ಲಿ ವಿವಾಹ ವಿಜ್ಚೆ ತ್ಮೀದನದ ಅವಕಾಶವನ್ನು 
ಅರೋಚಕವಾದ ಅನಿವಾರ್ಯತೆ ಎಂಬ ದೃಷ್ಟಿಯಲ್ಲಿ ಅನುಮತಿಸಲಾಗಿದೆ. ಓರ್ವ ಸ್ತ್ರೀ ಮತ್ತು ಪುರುಷನ ನ ಮಧ್ಯೆ ಸ್ಥಾಪಿಸಲಾಗುವ 
ದಾಂಪತ್ಯ ಸಂಬಂಧವನ್ನು ಆ ಬಳಕ ವಿಚ್ಛೇದಿಸುವುದು ಅಲ್ಲಾಹನಿಗೆ ಅಪ್ರಿಯವಾಗಿದೆ. ಪ್ರವಾದಿ (ಸ) ಹೇಳಿದ್ದಾರೆ: '“ತಲಾಕ್‌ಗಿಂತ 
ಅಪ್ರಿಯವಾದ ಬೇರೆ ಯಾವುದನ್ನೂ ಅಲ್ಲಾಹ್‌ ಧರ್ಮಬದ್ಧಗೊಳಿಸಿಲ್ಲ'' (ಅಬೂ ದಾವೂದ್‌) "ಎಲ್ಲ ಧರ್ಮಬದ್ಧ ವಿಷಯ 
ಗಳಲ್ಲಿ ತಲಾಕ್‌ ಅಲ್ಲಾಹನಿಗೆ ಅತ್ಯಂತ ಅಪ್ರಿಯವಾಗಿದೆ.'' (ಅಬೂ ದಾವೂದ್‌) 

ಆ. ಅಲ್‌ಬಕರ ಅಧ್ಯಾಯದಲ್ಲಿ ನೀಡಲಾದ ನಿಯಮಗಳ ಬಳಿಕ ಪರಿಹಾರವಾಗದೆ ಉಳಿದಿದ್ದ ಸಮಸ್ಯೆಗಳಿಗೆ ಉತ್ತರಿಸಿ 
ಇಸ್ಲಾಮಿನ ಕೌಟುಂಬಿಕ ಕಾನೂನಿನ ಈ ಅಂಶವನ್ನು ಪೂರ್ಣಗೊಳಿಸುವುದಾಗಿದೆ. ಲೈಂಗಿಕ ಸಂಪರ್ಕದ ಬಳಿಕ ವಿವಾಹ ವಿಚ್ಛೇದನ 
ಗೊಂಡ ಮತ್ತು ಮುಟ್ಟಿನ ಅವಧಿ ದಾಟಿದ ಅಥವಾ ಖುತುಸ್ರಾವ ಆರಂಭವಾಗಿಲ್ಲದ ಸ್ತ್ರೀಯ ಇದ್ದತ್‌ನ ಅವಧಿಯನ್ನು ನಿರ್ಣಯಿ 
ಸುವುದು ಹೇಗೆ ಮತ್ತು ಗರ್ಭಿಣಿಯಾಗಿರುವ ವಿವಾಹ ವಿಚ್ಛೇದಿತೆಯ ಅಥವಾ ಪತಿ ಮೃತಳಾದ ಗರ್ಭಿಣಿಯ ಇದ್ದಶ್‌ನ 
ಕಾಲಾವಧಿ ಎಷ್ಟು? ವಿವಿಧ ರೀತಿಗಳಲ್ಲಿ ವಿವಾಹ ವಿಮೋಚಿತರಾದ ಮಹಿಳೆಯರ ಜೀವನಾಂಶ ಮತ್ತು ನಿವಾಸ ಸೌಲಭ್ಯ ಹೇಗೆ 
ಒದಗಿಸಬೇಕು? ವಿಚ್ಛೇದನ ಮೂಲಕ ತಂದೆ-ತಾಯಿಗಳಿಂದ ಬೇರ್ಪಟ್ಟ ಶಿಶುಗಳ ಸ್ಪ ಸ್ತನಪಾನಕ್ಕೆ ಯಾವೆಲ್ಲ ವ್ಯವಸ್ಥೆಯನ್ನು 
ಮಾಡಬೇಕು ಎಂಬಿತ್ಯಾದಿ ವಿ ಷಯಗಳನ್ನು ಈ ಅಧ್ಯಾಯದಲ್ಲಿ ಸ್ಪಷ್ಟಪ। ಡಿಸಲಾಗಿದೆ. 


ಕಾಂಡ - 28. 


65, ಅತ್ತಲಾಕ್‌ 


(ಅವತೀರ್ಣ - ಮದೀನದಲ್ಲಿ) 
ಸೂಕ್ತಗಳು: 12 ರುಕೂಆ್‌ಗಳು: 2 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


ಜ್‌ ಕ 
೫% 
೫.೫ 


ಪಕ್ಷ 4% ಸ ೨ ಗ ಓಓಲ್ಪಧಏಧ್ಧಿ (ತ೨ದು ಗಳ ALC i 
Seg ರು ಹಳಿ TY SUL GN ಊಟ] 
4 ತ್‌ ತಶಿ 16 31% ಹಬ NE ಸ 632. ಸ (“ಸ್ತಿ 
Ay ಊರಿ 010೨೪ 93 HT OS HSS eG) Ail 
AL ಘ್‌ ೨ C3 2» he Ce 
೬೩೭1 1514 2 S50 11035. NSIS ಖೈ 34S 
(1) ಸಂದೇಶವಾಹಕರೇ, ನೀವು ಸ್ತ್ರೀಯರಿಗೆ ತಲಾಕ್‌ ಕೊಡುವಾಗ ಅವರಿಗೆ ಅವರ ಇದ್ದತ್‌ಗಾಗಿ ತಲಾಕ್‌ ಕೊಡಿರಿ." 
ಮತ್ತು ಇದ್ದತಿನ ಕಾಲಾವಧಿಯನ್ನು ಸರಿಯಾಗಿ ಎಣಿಸಿರಿ ಮತ್ತು ನಿಮ್ಮ ಪ್ರಭುವಾದ ಅಲ್ಲಾಹನನ್ನು ಭಯಪದಿರಿ. 
(ಇದ್ದತಿನ ಕಾಲಾವಧಿಯಲ್ಲಿ) ಅವರು ಸ್ಪಷ್ಟವಾದ ಅಶ್ಲೀಲ ಕಾರ್ಯವೆಸಗದಿರುವಾಗ" ನೀವು ಅವರನ್ನು ಅವರ ಮನೆಗಳಿಂದ 


ಹೊರ ಹಾಕಬಾರದು ಮತ್ತು ಅವರಾಗಿಯೂ ಹೊರಟು ಹೋಗಬಾರದು." ಅಲ್ಲಾಹನು ನಿಶ್ಚಯಿಸಿದ ಮೇರೆಗಳಿವು. 


1. ಅರ್ಥಾತ್‌, ನೀವು ವಿವಾಹ ವಿಚ್ಛೇದನಕ್ಕೆ ತ್ಡರೆ ಮಾಡಬಾರದು. ದಂಪತಿಯರ ಮಧ್ಯೆ ಏನಾದರೂ ವಿರಸ ಉಂಟಾದ ಕೂಡಲೇ 
ದಾಂಪತ್ಯ ಸಂಬಂಧವನ್ನು ಮುಂದೆಂದೂ ಬೆಸೆಯಲಾಗದ ರೀತಿಯಲ್ಲಿಮುರಿಯಬಾರದು. ಪತ್ನಿ ವಿವಾಹ ವಿಚ್ಛೇದನವನ್ನು ಆಕೆಯ ಇದ್ದತ್‌ನ 
ಅವಧಿಯಲ್ಲಿಯೇ ನೀಡಬೇಕು. ಇದ್ದತ್‌ಗಾಗಿ ತಲಾಕ್‌ ನೀಡುವುದಕ್ಕೆ 2 ಅರ್ಥಗಳಿವೆ. ಇಲ್ಲಿ ಆ ಎರಡೂ ಅರ್ಥಗಳನ್ನು ಉದ್ದೇಶಿಸಲಾಗಿದೆ. 

ಮೊದಲನೆಯ ತಾತ್ಟರ್ಯವೇನೆಂದರೆ, ಇದ್ದತ್‌ ಆರಂಭಿಸಲಿಕ್ಕಾಗಿ ತಲಾಕ್‌ ನೀಡಬೇಕು ಅಥವಾ ಇನ್ನೊಂದು ರೀತಿಯಲ್ಲಿಹೇಳುವುದಾದರೆ 
ಇದ್ದತ್‌ ಆರಂಭವಾಗುವ ಕಾಲದಲ್ಲಿಯೇ ತಲಾಕ್‌ ನೀಡಬೇಕು. ಸಂಸರ್ಗ ನಡೆದ ಹಾಗೂ ಖುತುಸ್ರಾವವಾಗುವ ಮಹಿಳೆಯ ಇದ್ದತ್‌ನ 
ಅವಧಿಯು ಮೂರು ಸಲದ ಖುತುಸ್ರಾವವಾಗಿದೆಯೆಂದು ಅಲ್‌ಬಕರ ಅಧ್ಯಾಯದ 228ನೆಯ ವಚನದಲ್ಲಿಹೇಳಲಾಗಿದೆ. ಈ ವಿಷಯವನ್ನು 
ಗಮನದಲ್ಲಿರಿಸಿ ಆಲೋಚಿಸಿದರೆ ಇದ್ದತ್‌ಗಾಗಿ ತಲಾಕ್‌ ಮಾಡಿರಿ ಎಂದರೆ ಆರ್ತವ ಸ್ಥಿತಿಯಲ್ಲಿರುವಾಗ ಸ್ಟ್ರೀಗೆ ತಲಾಕ್‌ ನೀಡಬಾರದೆಂದು 
ವ್ಯಕ್ತವಾಗುತ್ತದೆ. ಯಾಕೆಂದರೆ ತಲಾಕ್‌ ನಡೆದ ಆ ಆರ್ತವ ಅವಧಿಯಲ್ಲಿಆಕೆಯ ಇದ್ದತ್‌ ಆರಂಭವಾಗುವುದಿಲ್ಲ. ಆರ್ತವ ಕಾಲದಲ್ಲಿತಲಾಕ್‌ 
ನೀಡುವುದೆಂದರೆ ಅಲ್ಲಾಹನ ನಿಯಮಕ್ಕೆ ವಿರುದ್ಧವಾಗಿ, ಸ್ತ್ರೀಯ ಇದ್ದತ್‌ನ ಅವಧಿಯ ಮೂರು ಆರ್ತವವಾಗುವ ಕಾಲವೆಂಬುದರ ಬದಲಾಗಿ 
ನಾಲ್ಕು ಆರ್ತವಾವಧಿ ಎಂದಾಗುತ್ತದೆ. ಮಾತ್ರವಲ್ಲ ದಂಪತಿಗಳು ಪರಸ್ಪರ ಲೈಂಗಿಕ ಸಂಪರ್ಕ ನಡೆಸಿದ ಶುದ್ದಿ ಕಾಲದಲ್ಲಿ ತಲಾಕ್‌ 
ನೀಡಬಾರದೆಂಬುದೂ ಈ ನಿಯಮದ ಬೇಡಿಕೆಯಾಗಿದೆ. ಯಾಕೆಂದರೆ, ದಂಪತಿಯರ ಆ ಪರಸ್ಫರ ಸಂಸರ್ಗದಲ್ಲಿಗರ್ಭಧಾರಣೆಯಾಗಿದೆಯೋ 
ಇಲ್ಲವೋ ಎಂದು ಆ ಪತಿ ಪತ್ನಿಯರಲ್ಲಿ ಯಾರಿಗೂ ತಿಳಿಯುವುದಿಲ್ಲ. ಆದ್ದರಿಂದ ಆಕೆಯ ಇದ್ದತ್‌ನ ಆರಂಭವನ್ನು ಮುಂದಿನ ಯತುಸ್ರಾವಗಳ 
ಅಥವಾ ಆಕೆಯು ಗರ್ಭಿಣಿಯಾಗಿರುವಳೆಂಬ ಆಧಾರದಲ್ಲಿ ನಿರ್ಣಯಿಸಲಾಗುವುದಿಲ್ಲ. ಈ ಆದೇಶದಂತೆ ಏಕಕಾಲದಲ್ಲಿ 2 ವಿಷಯಗಳು 
ಅವಶ್ಯಕವಾಗುತ್ತದೆ. (ಅ) ಆರ್ತವದಲ್ಲಿರುವಾಗ ತಲಾಕ್‌ ನೀಡಬಾರದು. ತಲಾಕ್‌ ನೀಡುವುದಾದರೆ ಅದು ದಂಪತಿಯರು ಪರಸ್ಪರ ಸಂಸರ್ಗ 
ನಡೆಸಿಲ್ಲದ ಕಾಲದಲ್ಲಾಗಿರಬೇಕು. (ಆ) ಅಥವಾ ಸ್ತ್ರೀಯು ಗರ್ಭಿಣಿಯಾಗಿರುವಳೆಂದು ಖಚಿತವಾದ ಬಳಿಕವಾಗಿರಬೇಕು. ಈ ಬಗ್ಗೆ 


ಕಾಂಡ --28. 


400 ತಪ್ಪೀಮುಲ್‌ ಕುರ್‌ಆನ್‌ 


ಆಲೋಚಿಸಿದರೆ ತಲಾಕ್‌ಗೆ ಪ್ರಸ್ತುತ 2 ಶರ್ತಗಳ ನಿರ್ಣಯದಲ್ಲಿ 2 ಪ್ರಮುಖ ಹಿತಗಳಿವೆಯೆಂದು ವ್ಯಕ್ತವಾಗುತ್ತದೆ. ಆರ್ತವ ಕಾಲದಲ್ಲಿ 
ಸ್ತ್ರೀಯರಿಗೆ ಲೈಂಗಿಕ ಸಂಪರ್ಕ ನಿಷಿದ್ಧಗೊಳಿಸಿರುವುದರಿಂದ ಅದು ಒಂದು ರೀತಿಯಲ್ಲಿವಿರಸವಾಗುವಕಾಲವಾಗಿದೆ. ಇದು ವಿವಾಹವಿಚ್ಛೇದನವನ್ನು 
ನಿರೋಧಿಸಿರುವ ಉದ್ದೇಶವಾಗಿದೆ. ಈ ಪರಿಸ್ಥಿತಿಯಲ್ಲಿ ಸ್ತ್ರೀಯರ ಮನೋಭಾವದಲ್ಲಿ ಬದಲಾವಣೆಯಾಗುವುದೆಂದು ವೈದ್ಯಕೀಯ ಶಾಸ್ತ್ರವು 
ಸಾಬೀತು ಪಡಿಸಿದೆ. ಆ ಸಂದರ್ಭದಲ್ಲಿ ದಂಪತಿಯರ ಮಧ್ಯೆ ವಿರಸವುಂಟಾದರೆ ಅದರ ಪರಿಹಾರದ ವಿಷಯದಲ್ಲಿ ಪತಿ-ಪತ್ನಿಯರು 
ಬಹುವಂಶ ಅಸಹಾಯಕರಾಗಿರುತ್ತಾರೆ. ವಿರಸವನ್ನು ವಿವಾಹ ವಿಚ್ಛೇದನಕ್ಕೆ ತಲುಪಿಸದೆ ಸ್ತ್ರೀಯು ಖುತುಸ್ರಾವದಿಂದ ಮುಕ್ತವಾಗುವ ತನಕ 
ಕಾದು ನಿಂತರೆ ಸ್ತ್ರೀಯು ಸಾಮಾನ್ಯ ಸ್ಥಿತಿಗೆ ಬಂದು ದಂಪತಿಯರಲ್ಲಿ ನೈ ಸರ್ಗಿಕವಾಗಿ ರೂಢಿಸಿರುವ ಪರಸ್ಪರ ಆಕರ್ಷಣೆಯ ಪ್ರಭಾವದಿಂದ 
ಅವರಲ್ಲಿ ಸಹಮತ ಮೂಡುವ ಸ ಸಾಧ್ಯತೆ ವಿಪುಲವಾಗಿದೆ. ಹಾಗೆಯೇ ಸಂಸರ್ಗ ನಡೆದ ಶುದ್ಧಿಕಾಲದಲ್ಲಿ ತಲಾಕ್‌ ನೀಡುವುದರ ಇನ್ನೊಂದು 
ಪ್ರಯೋಜನ ಹೀಗಿದೆ: ಆಗ ಸ್ತ್ರೀಯು ಗರ್ಭವತಿಯಾಗಿದ್ದರೆ ಸ್ತ್ರೀ ಅಥವಾ ಪುರುಷನಿಗೆ ಅದು ತಿಳಿಯಲಾರದು. ಆದ್ದರಿಂದ ಅದು ವಿವಾಹ 
ವಿಚ್ಛೇದನಕ್ಕೆ ಸೂಕ್ತ ಕಾಲವಲ್ಲ, ಗರ್ಭದ ಕುರಿತು ತಿಳಿದ ಬಳಿಕವಾಗಿದ್ದರೆ ತನ್ನ ಮಗುವನ್ನು ಸ್ವಂತ ಹೊಟ್ಟೆಯಲ್ಲಿ ಬೆಳೆಸುತ್ತಿರುವ ಪತ್ನಿಗೆ ವಿವಾಹ 
ವಿಚ್ಛೇದನ ನೀಡಬೇಕೇ ಬೇಡವೇ ಎಂದು ಪುರುಷನು ಹಲವು ಬಾರಿ ಆಲೋಚಿಸಬೇಕಾಗುತ್ತದೆ. ಸ್ತ್ರೀಯೂ ಪತಿಗೆ ಅಪ್ರಿಯವಾದ ಕಾರಣ 
ಗಳನ್ನು ದೂರ ಮಾಡಲಿಕ್ಕೂ ಆಕೆ ಪ್ರ ಯತ್ನಿಸಬಹುದು. ಆದರೆ ಹಿಂದೆ ಮುಂದೆ ನೋಡದೆ ಕತ್ತಲೆಯಲ್ಲಿ ಬಾಣಬಿಟ್ಟ ಬಳಿಕ ಆಕೆಯು 
ಗರ್ಭಿಣಿಯೆಂದು ತಿಳಿದಾಗ ಇಬ್ಬರೂ ಪಶ್ಚಾತ್ತಾಪ ಪಡಬೇಕಾದೀತು. 

ಇದು ಇದ್ದತ್‌ಗಾಗಿ ತಲಾಕ್‌ ಕೊಡಿರಿ ಎಂಬ ಆದೇಶದ ಮೊದಲ ತಾತ್ಪರ್ಯ. ಸಂಸರ್ಗ ನಡೆದ ಮತ್ತು ಖುತುಸ್ರಾವವಿರುವ ಹಾಗೂ 
ಗರ್ಭಿಣಿಯಾಗುವ ಸಾಧ್ಯತೆಯಿರುವ ಸ್ತ್ರೀಯ ವಿಷಯದಲ್ಲಿ ಮಾತ್ರ ಇದು ಅನ್ವಯವಾಗುತ್ತದೆ. ಇನ್ನು ಅದರ ಎರಡನೆಯ ಉದ್ದೇಶವನ್ನು 
ನೋಡೋಣ. ತಲಾಕ್‌ ಕೊಡುವುದಾದರೆ ಇದ್ದತ್‌ನ ಅವಧಿಗೆ ನೀಡಬೇಕು. ಅರ್ಥಾತ್‌, ಒಂದೇ ಬಾರಿ ಮೂರು ತಲಾಕ್‌ ಹೇಳಿ ಸಂಬಂಧವನ್ನು 
ಶಾಶ್ಚತವಾಗಿ ಮುರಿಯಬಾರದು. ಅದರ ಬದಲಾಗಿ ಒಂದು ಅಥವಾ ಎರಡು ತಲಾಕ್‌ ಹೇಳಿ ಇದ್ದತ್‌ ಅವಧಿ ಮುಗಿಯುವ ಶನಕ 
ಕಾಯಬೇಕು. ಆ ಅವಧಿಯಲ್ಲಿನಿಮಗೆ ಯಾವಾಗ ಬೇಕಾದರೂ ಮರಳಿ ಒಂದುಗೂಡುವ ಕವಾಟವು ಮುಕ್ತವಾಗಿರುತ್ತದೆ. ಈ ಅರ್ಥದಲ್ಲಿ 
ಈ ನಿಯಮವು ಸಂಸರ್ಗ ನಡೆದಿರುವ, ಯುತುಸ್ರಾವವಿರುವ ಹಾಗೂ ಯತುಸ್ರಾವ ನಿಂತ ಮತ್ತು ತಲಾಕ್‌ನ ವೇಳೆ. ಗರ್ಭಿಣಿಯೆಂದು 
ತಿಳಿದಿರುವ ಸ್ತ್ರೀಯರಿಗೂ ಅನ್ವಯವಾಗುತ್ತದೆ. ಈ ದೇವಕಾನೂನುಗಳನ್ನು ಪಾಲಿಸಿದರೆ ಯಾರಿಗೂ ತಲಾಕ್‌ ನೀಡಿ ವಿಷಾದಿಸಬೇಕಾಗುವುದಿಲ್ಲ. 
ಯಾಕೆಂದರೆ, ಈ ರೀತಿಯಲ್ಲಿ ತಲಾಕ್‌ ನೀಡಿದರೆ ಇದ್ದತ್‌ನ ಅವಧಿಯಲ್ಲಿ ಅದನ್ನು ರದ್ದುಗೊಳಿಸಬಹುದು. ಇದ್ದತ್‌ ಮುಗಿದ ಬಳಿಕವೂ 
ಮಾಜಿ ಪತ್ನಿಯನ್ನು ಪುನಃ ಸ್ವೀಕರಿಸಬಯಸಿದರೆ ಹೊಸ ನಿಕಾಹ್‌ನಿಂದ ಅದನ್ನು ಕರಾರು. 

SL ಎಂಬ ವಚನವನ್ನು ಖ್ಯಾತ ಕುರ್‌ಆನ್‌ ವ್ಯಾಖ್ಯಾನಗಾರರು ಇದೇ ರೀತಿ ಅರ್ಥೈಸಿದ್ದಾರೆ. ಇಬ್ನು ಅಬ್ಬಾಸ್‌ರು 
ತಮ್ಮ ವ್ಯಾಖ್ಯಾನ ಗ್ರಂಥದಲ್ಲಿ ಹೇಳುತ್ತಾರೆ: ಆರ್ತವದ ಸ್ಥಿತಿಯಲ್ಲಿ ವಿವಾಹ ವಿಚ್ಛೇದನ ನೀಡಬಾರದು. ಪತ್ನಿಯ ಜತೆ ಸಂಸರ್ಗ ನಡೆಸಿರುವ 
ಶುದ್ಧಿಕಾಲದಲ್ಲಿಯೂ ನೀಡಬಾರದು. ಆ ಬಳಿಕ ಆಕೆಗೆ ಯತುಸ್ರಾವವಾಗಿ ಅದರಿಂದ ಶುದ್ಧಿಯಾಗುವ ತನಕ ಕಾಯಬೇಕು. ಆ ಬಳಿಕ ಒಂದು 
ತಲಾಕ್‌ ಕೊಡಬೇಕು. ತರುವಾಯ ಆತನು ಅದರಿಂದ ಹಿಂದೆ ಸರಿಯದೆ ಇದ್ದತ್‌ನ ಕಾಲವು ಮುಗಿದರೆ ಆ ಒಂದು ತಲಾಕ್‌ನಿಂದಲೇ ಅವರ 
ವಿವಾಹ ಸಂಬಂಧವು ಮುರಿಯುತ್ತದೆ. (ಇಬ್ನು ಜರೀರ್‌) ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ ಹೇಳುತ್ತಾರೆ: ಇದ್ದತ್‌ಗಾಗಿ ತಲಾಕ್‌ ಕೊಡುವುದೆಂದರೆ 
ಪತ್ನಿಯೊಂದಿಗೆ ಸಂಸರ್ಗ ನಡೆಸಿರದ ಶುದ್ಧಿಕಾಲದಲ್ಲಿ ತಲಾಕ್‌ ನೀಡುವುದು. ಇಬ್ನು ಉಮರ್‌, ಅತಾಆ್‌, ಮೈಮೂನ್‌ ಬಿನ್‌ ಮಹ್ರಾನ್‌, 
ಮುಜಾಹಿದ್‌, ಮುಕಾತಿಲ್‌ ಬಿನ್‌ ಹಯ್ಯಾನ್‌ ಮತ್ತು ದಹ್ಹಾಕ್‌(ರ)ರಿಂದಲೂ ಇದೇ ವ್ಯಾಖ್ಯಾನವನ್ನು ಉದ್ಭರಿಸಲಾಗಿದೆ. (ಇಬ್ನು ಕಸೀರ್‌) 
ಈ ವಚನ ವಿವರಿಸುತ್ತಾ ಇಕ್ರಿಮ ಹೇಳುತ್ತಾರೆ: ಸ್ತ್ರೀಯು ಗರ್ಭಿಣಿಯಾಗಿರುವಳೇ ಎಂದು ತಿಳಿದ ಬಳಿಕ ತಲಾಕ್‌ ನೀಡಬೇಕು. ಸಂಸರ್ಗ 
ನಡೆದಿರುವ ಮತ್ತು ಗರ್ಭಿಣಿಯೋ ಅಲ್ಲವೋ ಎಂದು ತಿಳಿದಿರದ ಸ್ಥಿತಿಯಲ್ಲಿಯೂ ವಿವಾಹ ವಿಚ್ಛೇದನ ಮಾಡಬಾರದು. (ಇಬ್ನು ಕಸೀರ್‌) 
ಹಸನ್‌ ಬಸರಿ ಮತ್ತು ಇಬ್ನು ಸೀರೀನ್‌ ಹೀಗೆಂದಿದ್ದಾರೆ: ಸಂಸರ್ಗ ನಡದಿಲ್ಲದ ಶುದ್ಧಿ ಕಾಲದಲ್ಲಿ ಬ್ಲ ಅಥವಾ ಗರ್ಭವು ಸ್ಪಷ್ಟವಾದ ಬಳಿಕ ತಲಾಕ್‌ 
ನೀಡಬೇಕಾಗಿದೆ. (ಇಬ್ನು ಜರೀರ್‌) ಅಬ್ದುಲ್ಲಾ ಬಿನ್‌ ಉಮರ್‌ರು ಪತ್ನಿಗೆ ಅವರ ಆರ್ತವ ಕಾಲದಲ್ಲಿ ತಲಾಕ್‌ ನೀಡಿದ ಸಂದರ್ಭದಲ್ಲಿ 
ಪ್ರವಾದಿವರ್ಯರು(ಸ) ಈ ವಚನದ ತಾತ್ಪರ್ಯವನ್ನು ಬಹಳ ಸ್ಪಷ್ಟರೀತಿಯಲ್ಲಿ ಬಹಿರಂಗ ಪಡಿಸಿದ್ದಾರೆ: ಆ ಘಟನೆಯು ಹೆಚ್ಚಿನೆಲ್ಲಹದೀಸ್‌ 
ಗ್ರಂಥಗಳಲ್ಲಿ ಉದ್ದ ತೆವಾಗಿದೆ. ಇದಕ್ಕೆ ಸಂಬಂಧಿಸಿದ ಕಾನೂನಿನ ಆಧಾರವೂ ಆಗಿದೆ. ಘಟನೆ ಹೀಗಿದೆ: ಅಬ್ದುಲ್ಲಾ ಬಿನ್‌ ಉಮರ್‌ರು ಪತ್ನಿಗೆ 
ಅವರ ಆರ್ತವ ಕಾಲದಲ್ಲಿ ತಲಾಕ್‌ ನೀಡಿದರು. ಉಮರ್‌ರು ಆ ವಿಷಯವನ್ನು ಪ್ರವಾದಿವರ್ಯರಿಗೆ ತಿಳಿಸಿದಾಗ ಅವರು ತೀವ್ರ ಆಸಂತ್ಯಪ್ತ 
ರಾಗಿ ಅವರಿಗೆ ಹೀಗೆ ಆದೇಶಿಸುವಂತೆ ತಿಳಿಸಿದರು: ಪತ್ನಿಯನ್ನು ಮರಳಿ ಸ್ವೀಕರಿಸಿ ಆಕೆಯು ಶುದ್ಧವಾಗುವ ತನಕ ಜತೆಯಲ್ಲಿರಿಸಲಿ, ಆ ಬಳಿಕ 
ಆಕೆಗೆ ಪುನಃ ಆರ್ತವವಾಗಿ ಅದರಿಂದ ಮುಕ್ತವಾಗಲಿ. ಆ ಬಳಿಕವೂ ಆಕೆಗೆ ತಲಾಕ್‌ ನೀಡಬಯಸುವುದಿದ್ದರೆ ಸಂಸರ್ಗ ನಡೆಯದ ಶುದ್ಧಿ 
ವೇಳೆಯಲ್ಲಿ ತಲಾಕ್‌ ನೀಡಲಿ. ಇದು ಇದ್ದಶ್‌ಗಾಗಿ ತಲಾಕ್‌ ನೀಡಬೇಕೆಂದು ಅಲ್ಲಾಹನು ಆಜ್ಞಾಪಿಸುವ ಇಂಗಿತ. ಒಂದು ವರದಿಯಲ್ಲಿ 


ಕಾಂಡ - 28 


65. ಅತ್ತಲಾಕ್‌ 401 


ಹೀಗಿದೆ: ಒಂದೋ ಸಂಸರ್ಗ ನಡೆದಿಲ್ಲದ ಶುದ್ಧಿ ವೇಳೆಯಲ್ಲಿ ಅಥವಾ ಆಕೆಯ ಗರ್ಭವು ಸ್ಪಷ್ಟವಾದ ಸ್ಥಿತಿಯಲ್ಲಿ ತಲಾಕ್‌ ನೀಡಿರಿ. 
ಪ್ರವಾದಿ(ಸ) ಮತ್ತು ಖ್ಯಾತ ಸಹಾಬಿಗಳಿಂದ ಉದ್ಭೃತ್ತವಾದ ಇತರ ಕೆಲವು ಹದೀಸ್‌ಗಳು ವಚನದ ಈ ತಾತ್ಸರ್ಯದ ಮೇಲೆ ಇನ್ನಷ್ಟು 
ಬೆಳಕು ಚೆಲ್ಲುತ್ತದೆ. ನಸಾಈ ವರದಿ ಮಾಡುತ್ತಾರೆ:.ಒಮ್ಮೆ ಓರ್ವರು ಪತ್ನಿಗೆ ಒಂದೇ ಬಾರಿ ಮೂರು ತಲಾಕ್‌ ಹೇಳಿರುವರೆಂದು ಪ್ರವಾದಿ 
ವರ್ಯರಿಗೆ ತಿಳಿಯಿತು. ತಕ್ಷಣವೇ ಅವರು ಎದ್ದುನಿಂತು ಕೋಪದಿಂದ ಹೀಗೆ ಹೇಳಿದರು: "“ನಾನು ನಿಮ್ಮಮಧ್ಯೆ ಇರುತ್ತಾ ನೀವು ಅಲ್ಲಾಹನ 
ಗ್ರಂಥದೊಂದಿಗೆ ಆಟವಾಡುತ್ತೀರಾ?'' ಈ ವರ್ತನೆಯಿಂದ ಪ್ರವಾದಿವರ್ಯರ ಕೋಪವನ್ನು ನೋಡಿ ಸಭಿಕರೊಬ್ಬರು ಕೇಳಿಬಿಟ್ಟರು: 
ಪ್ರವಾದಿಗಳೇ ನಾವು ಅವರನ್ನು ವಧಿಸಿಬಿಡಲೇ? ಅಬ್ದುರ್ರರಭಾಕ್‌ರು ಉಬಾದ ಬಿನ್‌ ಸಾಮಿತ್‌ರ ಕುರಿತು ಉದ್ದರಿಸಿದ್ದಾರೆ: ಉಬಾದರ ತಂದೆ 
ತನ್ನ ಪತ್ನಿಗೆ ಸಾವಿರ ಬಾರಿ ತಲಾಕ್‌ ಕೊಟ್ಟು ಬಿಟ್ಟರು. ಅವರು ಪ್ರವಾದಿಯವರ ಬಳಿಗೆ ಬಂದು ಆ ಬಗ್ಗೆ ವಿಚಾರಿಸಿದರು: ಪ್ರವಾದಿ(ಸ) 
ಹೇಳಿದರು: ಆಕೆಯು ಆತನಿಂದ ಆಜ್ಲೋಲ್ಲಂಘನೆಯ ದೃಷ್ಟಿಯಲ್ಲಿ ಮೂರು ಬಾರಿ ಹೇಳಿದಾಗಲೇ ಬೇರ್ಪಟ್ಟಿದ್ದಾರೆ. 967 ಬಾರಿಯ ತಲಾಕ್‌ 
ಅಕ್ರಮ ಮತ್ತು ಅನ್ಯಾಯದ ರೂಪದಲ್ಲಿಉಳಿದಿದೆ. ಅವುಗಳ ಬಗ್ಗೆ. ಅಲ್ಲಾಹನಿಚ್ಛಿಸಿದರೆ ಶಿಕ್ಷಿಸಬಹುದು ಅಥವಾ ಕ್ಷಮಿಸ ಬಹುದು. ಅಬ್ದುಲ್ಲಾ 
ಬಿನ್‌ ಉಮರ್‌ರ ಘಟನೆಯ ಕುರಿತು ದಾರಕುತ್ನಿ ಮತ್ತು ಇಬ್ನು ಅಬೀ ಶೈಬ ಉದ್ಭರಿಸಿರುವ ಹೆಚ್ಚಿನ ವಿವರಣೆಯಲ್ಲಿ ಹೀಗಿದೆ: ಪತ್ನಿಯನ್ನು 
ಮರಳಿ ಸ್ವೀಕರಿಸುವಂತೆ ತಿಳಿಸಿದಾಗ ಅವರು ಕೇಳಿದರು: ನಾನು ಮೂರು ತಲಾಕ್‌ ಹೇಳುತ್ತಿದ್ದರೆ ಆಕೆಯನ್ನು ಮರಳಿ ಸ್ಟೀಕರಿಸಬಹುದಾಗಿತ್ತೇ? 
ಪ್ರವಾದಿ(ಸ) ಹೇಳಿದರು: ಇಲ್ಲ. ಆಕೆಯು ನಿಮ್ಮಿಂದ ಶಾಶ್ವತವಾಗಿ ಅಗಲುತ್ತಿದ್ದಳು. ಈ ಕ್ರಮವು ಅಪರಾಧವಾಗುತ್ತಿತ್ತು. ಇನ್ನೊಂದು ವರದಿ 
ಯಲ್ಲಿ ಹೀಗಿದೆ: ಹಾಗಾದರೆ ನೀವು ಅಲ್ಲಾಹನನ್ನು ಧಿಕ್ಕರಿಸುತ್ತಿದ್ದಿರಿ. ನಿಮ್ಮ ಪತ್ನಿಯು ನಿಮ್ಮಿಂದ ಶಾಶ್ವತವಾಗಿ ಬೇರೆಯಾಗುತ್ತಿದ್ದಳು. 

ಈ ಬಗ್ಗೆ ಸಹಾಬಿಗಳಿಂದ ಉದ್ಧರಿಸಲಾಗಿರುವ ಫತ್ನಾಗಳು ಈ ಪ್ರವಾದಿ ವಚನಗಳಿಗೆ ಅನುರೂಪವಾಗಿವೆ. ಮುವತ್ತಾದಲ್ಲಿ ಹೀಗಿದೆ: 
ಒಬ್ಬರು ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ರ ಬಳಿಗೆ ಬಂದರು, ತಾನು ತನ್ನ ಪತ್ನಿಗೆ ಎಂಟು ಬಾರಿ ತಲಾಕ್‌ ಹೇಳಿರುವ ಬಗ್ಗೆ ಫತ್ವಾ ಕೇಳಿದರು. 
ಅವರು ಪ್ರಶ್ನಿಸಿದರು: ಇನ್ನು ಅದಕ್ಕೆ ಏನೆಂದು ಫತ್ವಾನೀಡಲಿ. ಆತ ತಿಳಿಸಿದ: ಪತ್ನಿಯು ನನ್ನಿಂದ ಬೇರ್ಪಟ್ಟರುವುದಾಗಿ ಕೆಲವರು ಹೇಳುತ್ತಾರೆ. 
ಅವರು, 'ಅದು ನಿಜ. ವಿಷಯವು ಅವರು ಹೇಳಿದಂತೆಯೇ ಇದೆ' ಎಂದರು. ಅಬ್ದುರ್ರರಭಾಕ್‌ರು ಅಲ್ಕಮರಿಂದ ಉದ್ಭರಿಸಿದ್ದಾರೆ: ಒಬ್ಬರು ` 
ಇಬ್ಬು ಮಸ್‌ವೂದ್‌ರ ಬಳಿಗೆ ಬಂದು ತಾನು ಪತ್ನಿಗೆ 99 ಬಾರಿ ತಲಾಕ್‌ ಹೇಳಿರುವುದಾಗಿ ತಿಳಿಸಿದರು: ಅವರು ಮೂರು ಬಾರಿಯ ತಲಾಕ್‌ 
ಆಕೆಯನ್ನು ಬೇರ್ಪಡಿಸುತ್ತದೆ. ಉಳಿದವುಗಳು ಅತಿಕ್ರಮವಾಗಿವೆ ಎಂದರು. ವಕೀಆ್‌ ಬಿನ್‌ ಜರ್ರಾಹ್‌ರು ತಮ್ಮಸುನನ್‌ನಲ್ಲಿ ಉಸ್ಮಾನ್‌ ಮತ್ತು 
ಅಲಿಯವರಿಂದ(ರ) ಇದೇ ಅಭಿಪ್ರಾಯವನ್ನು ಉಲ್ಲೇಖಿಸಿದ್ದಾರೆ. ಒಬ್ಬರು ಬಂದು ಉಸ್ಸಾನ್‌ರೊಡನೆ(ರ) ಪತ್ನಿಗೆ ಸಾವಿರ ಬಾರಿ ತಲಾಕ್‌ 
ಹೇಳಿರುವುದಾಗಿ ತಿಳಿಸಿದರು. ಅವರು ಹೇಳಿದರು, ಆಕೆಯು ಮೂರು ತಲಾಕ್‌ನಿಂದಲೇ ನಿಮ್ಮಿಂದ ಬೇರ್ಪಟ್ಟಿದ್ದಾರೆ. ಸಣ್ಣಪಾಠಭೇದಗಳಿಂದ 
ಅಬೂ ದಾವೂದ್‌ ಮತ್ತು ಇಬ್ನು ಜರೀರ್‌ರು ಮುಜಾಹಿದ್‌ರಿಂದ ಉದ್ಧರಿಸುತ್ತಾರೆ: ಅವರು ಇಬ್ನು ಅಬ್ಬಾಸ್‌ರ ಸಭೆಯಲ್ಲಿ ಕುಳಿತಿದ್ದಾಗ 
ಒಬ್ಬರು ಅಲ್ಲಿಗೆ ಬಂದು ಹೇಳಿದರು: ನಾನು ನನ್ನ ಪತ್ನಿಗೆ ಮೂರು ತಲಾಕ್‌ ಹೇಳಿಬಿಟ್ಟೆ. ಇಬ್ನು ಅಬ್ಬಾಸ್‌ರು ತುಂಬಾ ಹೊತ್ತು ಮೌನ 
ವಹಿಸಿದರು. ಅವರು ಆತನಿಗೆ ಪತ್ನಿಯನ್ನು ಮರಳಿ ಸ್ವೀಕರಿಸುವ ಅನುಮತಿ ನೀಡಬಹುದೆಂದು ನನಗೆ ತೋಚಿತು. ತರುವಾಯ ಅವರು 
ಹೇಳಿದರು: ನಿಮ್ಮಲ್ಲೋರ್ವನು ಪ್ರಥಮ ತಲಾಕ್‌ನಲ್ಲಿಯೇ ಮೂರ್ಯತನದಿಂದ ವರ್ತಿಸುತ್ತಾನೆ. ಆ ಬಳಿಕ ಓಡಿ ಬಂದು ಓ ಇಬ್ನು ಅಬ್ಬಾಸ್‌, 
ಇಬ್ನು ಅಬ್ಬಾಸ್‌ ಎಂದು ಪ್ರಸ್ತಾಪಿಸುತ್ತಾನೆ. ವಸ್ತುತಃ ಅಲ್ಲಾಹನು ಆತನ ಭಯವಿರಿಸಿ ವರ್ತಿಸುವವರಿಗೆ ವಿಮೋಚನೆಯ ಹಾದಿಯನ್ನು 
ತೋರಿಸುತ್ತಾನೆ. ನೀನು ಅಲ್ಲಾಹನನ್ನು ಲೆಕ್ಕಿಸಲಿಲ್ಲ. ಆದ್ದರಿಂದ ಈಗ ನಿನಗೆ ಯಾವ ಪರಿಹಾರ ಮಾರ್ಗವೂ ಕಾಣಿಸುವುದಿಲ್ಲ. ನೀನು ನಿನ್ನ 
ಪ್ರಭುವನ್ನು ಧಿಕ್ಕರಿಸಿರುವೆ. ನಿನ್ನ ಪತ್ನಿಯು ನಿನ್ನಿಂದ ಶಾಶ್ವತವಾಗಿ ಬೇರೆಯಾದಳು. ಮುವತ್ತ ಮತ್ತು ಇಬ್ನು ಜರೀರ್‌ನಲ್ಲಿ ಉದ್ದರಿಸಿರುವ 
ಮುಜಾಹಿದ್‌ರ ವರದಿಯಲ್ಲಿ ಹೀಗಿದೆ: ಪತ್ನಿಗೆ ನೂರು ಬಾರಿ ತಲಾಕ್‌ ನೀಡಿದ ಓರ್ವರು, ತರುವಾಯ ಆ ಕುರಿತು ಇಬ್ನು ಅಬ್ಬಾಸ್‌ರೊಡನೆ 
ವಿಚಾರಿಸಿದಾಗ ಅವರು ಹೇಳಿದರು: ಮೂರು ತಲಾಕ್‌ಗಳಿಂದ ಆಕೆ ಶಾಶ್ವತವಾಗಿ ನಿನ್ನಿಂದ ಬೇರೆಯಾದಳು. ಉಳಿದ 97ರಿಂದ ನೀನು 
ದೇವವಚನಗಳನ್ನು ಗೇಲಿ ಮಾಡಿದೆ! ಇದು ಮುಅತ್ತದ ಉಲ್ಲೇಖವಾಗಿದೆ. ಇಬ್ನು ಜರೀರ್‌ನಲ್ಲಿ ಇಬ್ನು ಅಬ್ಬಾಸ್‌ರ ಉತ್ತರ ಹೀಗಿದೆ: ನೀನು 
ನಿನ್ನ ಪ್ರಭುವನ್ನು ಧಿಕ್ಕರಿಸಿದೆ. ನಿನ್ನ ಪತ್ನಿಯು ನಿನ್ನಿಂದ ಶಾಶ್ವತವಾಗಿ ಬೇರೆಯಾದಳು. ನೀನು ಅಲ್ಲಾಹನ ಭಯವಿರಿಸಲಿಲ್ಲ. ಭಯವಿರಿಸಿದ್ದರೆ 
ಈ ಸಂಕಷ್ಟದಿಂದ ನಿನ್ನ ವಿಮೋಚನೆಗೆ ಏನಾದರೂ ದಾರಿಯಿರುತ್ತಿತ್ತು. ಇಮಾಮ್‌ ತಹಾವಿ ಉದ್ಧರಿಸುತ್ತಾರೆ: ಒಬ್ಬರು ಇಬ್ನು ಅಬ್ಬಾಸ್‌ರ 
ಬಳಿಗೆ ಬಂದು ಹೇಳಿದರು: ನನ್ನ ಚಿಕ್ಕಪ್ಪ ಅವರ ಪತ್ನಿಗೆ ಮೂರು ತಲಾಕ್‌ ಹೇಳಿಬಿಟ್ಟರು. ಅವರು ಹೇಳಿದರು- ನಿನ್ನ ಚಿಕ್ಕಪ್ಪ ಅಲ್ಲಾಹನನ್ನು 
ಧಿಕ್ಕರಿಸಿ ಶೈತಾನನ್ನು ಅನುಸರಿಸಿದರು. ಇನ್ನು ಅವರಿಗೆ ಅಲ್ಲಾಹನು ಯಾವುದೇ ರಕ್ಬಾಮಾರ್ಗವನ್ನು ಉಳಿಸಿಲ್ಲ. ""ಅಬೂ ದಾವೂದ್‌ ಮತ್ತು 
ಮುವತ್ತಾದಲ್ಲಿ ಉದ್ಧರಿಸಲಾಗಿದೆ: ಒಬ್ಬರು ತನ್ನ ಪತ್ನಿಯೊಂದಿಗೆ ಸಂಸರ್ಗಕ್ಕಿಂತ ಮುಂಚೆ ತಲಾಕ್‌ ನೀಡಿದರು. ಆ ಬಳಿಕ ಅವರು ಆಕೆಯನ್ನು 
ಮರಳಿ ವರಿಸ ಬಯಸಿ ಫತ್ನಾಕ್ಕಾಗಿ ನಡೆದಾಡಿದರು. ಹದೀಸ್‌ನ ವರದಿಗಾರ ಮುಹಮ್ಮದ್‌ ಬಿನ್‌ ಇಯಾಸ್‌ ಬಿನ್‌ ಬುಕೈರ್‌ ಹೇಳುತ್ತಾರೆ: 
ನಾನು ಅವರನ್ನು ಇಬ್ನು ಅಬ್ಬಾಸ್‌ ಮತ್ತು ಅಬೂ ಹುರೈರರ ಬಳಿಗೆ ಕರೆದೊಯ್ದೆ. ಈರ್ವರೂ ಹೀಗೆ ಉತ್ತರಿಸಿದರು: “ನಿನ್ನ ಬಳಿಯಿದ್ದ 


ಕಾಂಡ - 28 


402 ತಪ್ಪೀಮುಲ್‌ ಕುರ್‌ಆನ್‌ . 


ಅವಕಾಶವನ್ನು ನೀನು ಕಳೆದುಕೊಂಡೆ, ರುಮಕ್ಟರಿಯವರು ಕಶ್ವಾಫ್‌ನಲ್ಲಿ ಹೀಗೆ ವಿವರಿಸಿದ್ದಾರೆ: ಮೂರು ತಲಾಕ್‌ ನೀಡಿರುವನೆಂದು 
ಹೇಳುತ್ತಾ ಉಮರ್‌ರ ಬಳಿಗೆ ಯಾರು ಬಂದರೂ ಉಮರ್‌ ಬೆತ್ತದಿಂದ ಹೊಡೆಯುತ್ತಿದ್ದರು ಮತ್ತು ಆತನ ತಲಾಕನ್ನು ಜಾರಿಗೊಳಿಸುತ್ತಿದ್ದರು. 
ಸಠಃದ್‌ ಬಿನ್‌ ಮನ್ನೂರ್‌ರು ಈ ವಿಷಯವನ್ನು ಪ್ರಬಲ ಶ್ರೇಣಿಯ ಮೂಲಕ ಅನಸ್‌ ರಿಂದ ವರದಿ ಮಾಡಿದ್ದಾರೆ. ಈ ವಿಷಯದಲ್ಲಿ ಸಹಾಬಿಗಳ 
ಸಾಮಾನ್ಯ ಧೋರಣೆಯನ್ನು ಇಬ್ಬ ಅಬೀಶೈ ಬ, ಇಮಾಮ್‌ ಮುಹಮ್ಮದ್‌, ಇಬ್ರಾ ಹೀಮುನ್ನಖಕ ಮುಂತಾದವರು ಹೀಗೆ ಉದ್ಭರಿಸಿದ್ದಾರೆ: 
ಸ್ತ್ರೀಗೆ ಒಂದು ತಲಾಕ್‌ ನೀಡಿ ಆ ಬಳಿಕ ಮೂರು ಆರ್ತವ ಕಾಲದ ತನಕ ತೊರೆದಿರುವುದನ್ನು : ಸಹಾಬಿಗಳು ಇಷ್ಟಪಡುತ್ತಿದ್ದರು. ಡು ಇಬ್ದು 
ಅಬೀ ಶೈಬರ ಉದ್ಭರಣೆಯಾಗಿದೆ. ಇಮಾಮ್‌ ಮುಹಮ್ಮದ್‌ರ ವರದಿಯಲ್ಲಿ ಹೀಗಿದೆ: ಇದ್ದತ್‌ ಮುಗಿಯುವ ತನಕ ತಲಾಕ್‌ ಹೆಚ್ಚಿಸದಿರುವುದನ್ನು 
ಅವರು ಇಷ್ಟ ಪಡುತ್ತಿದ್ದರು. 

ಈ ಹದೀಸ್‌ಗಳು ಮತ್ತು ಆಸಾರ್‌*ಗಳ ಸಹಾಯದಿಂದ ಮೇಲಿನ ವಚನದ ತಾತ್ಟರ್ಯವನ್ನು ಗ್ರಹಿಸಿರುವ ಕರ್ಮಶಾಸ್ವಜ್ಞರು 
ಕ್ರೋಡೀಕರಿಸಿರುವ ಕಾನೂನಿನ ವಿಶ್ಲೇಷಣೆಯನ್ನು ಇಲ್ಲಿ ಕೊಡಲಾಗಿದೆ: 

1) ಹನಫಿಗಳು ತಲಾಕನ್ನು ಮೂರು ವಿಧಗಳಾಗಿ ವಿಂಗಡಿಸಿದ್ದಾರೆ. ಅತ್ಯುತ್ತಮ, ಉತ್ತಮ, ಅರೋಚಕ (ಅಹ್ನನ್‌, ಹಸನ್‌, ಬಿದ್‌ಇ) 
ಪುರುಷನು ತನ್ನ ಪತ್ನಿಗೆ ಆಕೆಯ ಜತೆ ಸಂಸರ್ಗ ನಡೆದಿಲ್ಲದ ಶುದ್ಧಿಕಾಲದಲ್ಲಿ ವಿಚ್ಛೇದನ ನೀಡುವುದು ಅಹ್ನನ್‌ ಆಗಿದೆ. ಕೇವಲ ಒಂದು ತಲಾಕ್‌ 
ನೀಡಿ ಇದ್ದತ್‌ ಮುಗಿಯುವ ಅವಕಾಶ ನೀಡುವುದು. ಪ್ರತಿಯೊಂದು ಶುದ್ಧಿ ಕಾಲದಲ್ಲಿಯೂ ತಲಾಕ್‌-ನೀಡುವುದು ಹಸನ್‌ ಆಗಿದೆ. ಹೀಗೆ 
ಮೂರು ಶುದ್ಧಿ ಕಾಲದಲ್ಲಿ ಮೂರು ತಲಾಕ್‌ ಹೇಳುವುದು ಪ್ರವಾದಿಚರ್ಯಗೆ ವಿರುದ್ಧವಲ್ಲ. ಕೇವಲ ಒಂದು ತಲಾಕ್‌ ನೀಡಿ ಇದ್ದತ್‌ 
ಮುಗಿಯುವ ತನಕ ಬಿಡುವುದೇ ಅತ್ಯು ತ್ರಮವಾಗಿದ್ದರೂ ಒಂದೇ ಬಾರಿ ಮೂರು ತಲಾಕ್‌ ಹೇಳುವುದು, ಒಂದೇ ಶುದ್ಧಿ ಕಾಲದಲ್ಲಿ ಮೂರು 
ತಲಾಕ್‌ ಪ್ರತ್ಯೇಕ ಸಮಯಗಳಲ್ಲಿ ನಿಜವು, ಆರ್ತವ ಕಾಲದಲ್ಲಿ ತಲಾಕ್‌ ಹೇಳುವುದೂ ಸಂಸರ್ಗ ನಡೆದಿರುವ ಶುದ್ಧಿಕಾಲದಲ್ಲಿ ತಲಾಕ್‌ 
ಹೇಳುವುದು ಇತ್ಯಾದಿ ಬಿದ್‌ಈ ತಲಾಕ್‌ಗಳಾಗಿವೆ. ಇದರಲ್ಲಿ ಎಲ್ಲ ತಲಾಕ್‌ಗಳೂ ಪಾಪವಾಗಿದೆ. ಇದು ಯತುಸ್ರಾ ವವಾಗುವ, ಸಂಸಗ 
ನಡೆದಿರುವ ಸ್ಟೀಗೆ ಸಂಬಂಧಿಸಿದ ನಿಯಮವಾಗಿದೆ. ಆದರೆ ಸಂಸರ್ಗ ನಡೆದಿಲ್ಲದ ಸ್ವೀಗೆ ಶುದ್ಧಿ ಕಾಲದಲ್ಲಿಯೂ ಆರ್ತವ ಜೆ 
ತಲಾಕ್‌ ನೀಡಬಹುದು. ಸಂಸರ್ಗ ನಡೆದಿರುವ ಸ್ತ್ರೀಯು ಆರ್ತವ ನಿಂತವಳು ಅಥವಾ ಅದು ಆರಂಭವಾಗಿಲ್ಲದವಳಾಗಿದ್ದರೆ ಆಕೆಯ ಜತೆ 
ಲೈಂಗಿಕ ಸಂಪರ್ಕವಾಗಿದ್ದರೂ ತಲಾಕ್‌ ನೀಡಬಹುದು. ಯಾಕೆಂದರೆ ಆಕೆಯು ಗರ್ಭಿಣಿಯಾಗುವ ಸಾಧ್ಯತೆಯಿರುವುದಿಲ್ಲ. ಸ್ವೀ 
ಗರ್ಭಿಣಿಯಾಗಿದ್ದರೂ ಸಂಸರ್ಗದ ಬಳಿಕ ತಲಾಕ್‌ ನೀಡಬಹುದು. ಆಕೆಯು ಗರ್ಭಿಣಿಯೆಂಬುದು ಮೊದಲೇ ವ್ಯಕ್ತವಾಗಿರುತ್ತದೆ. ಆದರೂ 
ಈ ಮೂರೂ ವಿಧದ ಸ್ತ್ರೀಯರಿಗೆ ಸುನ್ನತ್‌ ಪ್ರಕಾರ ತಲಾಕ್‌ ನೀಡುವ ಕ್ರಮ ಹೀಗಿದೆ: ಪ್ರತಿಯೊಂದು ತಿಂಗಳ ಬಳಿಕ ತಲಾಕ್‌ ನೀಡಬೇಕು. 
ಕೇವಲ ಒಂದು ತಲಾಕ್‌ ಕೊಟ್ಟು ಇದ್ದತ್‌ ಮುಗಿಸುವ ಅವಕಾಶ ನೀಡುವುದೇ ಅತ್ಯುತ್ತಮ. (ಬಿದಾಯಃ, ಫತ್ಚುಲ್‌ ಕಧೀರ್‌, ಜಸ್ಸಾನ್‌ರ 
ಅಹ್ಮಾಮುಲ್‌ ಕುರ್‌ಆನ್‌, ಉಮ್ಮತುಲ್‌ ಕಾರೀ) 

ಇಮಾಮ್‌ ಮಾಲಿಕ್‌ರ ದೃಷ್ಟಿಯಲ್ಲಿಯೂ ಮೂರು ವಿಧದ ತಲಾಕ್‌ಗಳಿವೆ. ಸುನ್ನೀ, ಬಿಧ್‌ಕಃ ಮಕ್ರೂಹ್‌ ಮತ್ತು ಬಿದ್‌ಈ ಹರಾಮ್‌ 
(ಸುನ್ನತ್‌ಗೆ ಬದ್ಧ, ಸುನ್ನತ್‌ ಅಲ್ಲದ ಅರೋಚಕ ವಿಧಾನ, ಸುನ್ನತ್‌ ಅಲ್ಲದ ನಿಷಿದ್ಧ ವಿಧಾನ), ಸುನ್ನತ್‌ ಪ್ರಕಾರವಿರುವ ತಲಾಕ್‌ ಎಂದರೆ 
ಸಂಸರ್ಗ MRR ಖಯತುಸ್ರಾವವಾಗುವ ಸ್ತ್ರೀಯನ್ನು ಆಕೆಯ ಜತೆ ಲೈಂಗಿಕ ಸಂಬಂಧ ನಡೆದಿಲ್ಲದ ಶುದ್ಧಿ ವೇಳೆಯಲ್ಲಿ ಒಂದು ತಲಾಕ್‌ 
ಕೊಟ್ಟು ಇದ್ದತ್‌ ಮುಗಿಸುವ ಅವಕಾಶ ನೀಡುವುದು. ಬಿದ್‌ಈ ಮಕ್ರೂಹ್‌ ಲೈಂಗಿಕ ಸಂಪರ್ಕ ನಡೆದಿರುವ ಶುದ್ಧಿ ವೇಳೆಯಲ್ಲಿ ತಲಾಕ್‌ 
ನೀಡುವುದು, ಮಕ್ರೂಹ್‌ ಎಂದರೆ ಲೈಂಗಿಕ ಸಂಪರ್ಕ ನಡೆಸದೆಯೇ ಶುದ್ಧಿ ವೇಳೆಯಲ್ಲಿ ಒಂದಕ್ಕಿಂತ ಅಧಿಕ ತಲಾಕ್‌ ನೀಡುವುದು ಅಥವಾ. 
ಇದ್ದತ್‌ನ ಅವಧಿಯಲ್ಲಿ ಪ್ರತ್ಯೇಕ ಶುದ್ಧಿಕಾಲದಲ್ಲಿ ಮೂರು ತಲಾಕ್‌ಗಳನ್ನು ನೀಡುವುದು ಅಥವಾ ಒಂದೇ ಬಾರಿ ಮೂರು ತಲಾಕ್‌ಗಳನ್ನು 
ನೀಡುವುದು. ಬಿದ್‌ಈ ಹರಾಮ್‌ ಎಂದರೆ (ನಿಷಿದ್ದ) ಆರ್ತವ ಕಾಲದಲ್ಲಿ ತಲಾಕ್‌ ನೀಡುವುದು (ಹಾಶಿಯತುದ್ದುಸೂಕಿ ಅಲಾಶರ್ಹಿಲ್‌ 
ಕಬೀರ್‌, ಅಹ್ಯಾಮುಲ್‌ ಕುರ್‌ಆನ್‌ ಲಿ ಇಬ್ಬಿಲ್‌ ಅರಬಿ) ಟ್ರ 

ಬಹುವಂಶ ಹಂಬಲಿಗಳು ಅಂಗೀಕರಿಸುವ ಅಹ್ನದ್‌ ಬಿನ್‌ ಹಂಬಲ್‌ರ ಅಧಿಕೃತ ಬಾಸ ಹೀಗಿದೆ: ಸಂಸರ್ಗ ನಡೆದಿರುವ ಮತ್ತು 
ಖುತುಸ್ರಾವವಾಗುವ ಸ್ತ್ರೀಗೆ ಸುನ್ನತ್‌ನನ್ಹಯ ತಲಾಕ್‌, ನೀಡುವ ರೂಪವು ಲೈಂಗಿಕ ಸಂಪರ್ಕ ನಡೆದಿಲ್ಲದ ಶುದ್ಧಿಕಾಲದಲ್ಲಿ ತಲಾಕ್‌ ನೀಡಿ 
ಇದ್ದತ್‌ ಮುಗಿಯುವ ತನಕ ತೊರೆಯುವುದಾಗಿದೆ. ಅನ್ಯಥಾ ಮೂರು ಶುದ್ಧಿ ಕಾಲದಲ್ಲಿ ಮೂರು ತಲಾಕ್‌ಗಳನ್ನು ಪ್ರತ್ಯಪ್ರತ್ಯೇಕವಾಗಿ 
ಹೇಳುವುದು, ಪ್ರತಿಯೊಂದು ಶುದ್ಧಿವೇಳೆಯಲ್ಲಿಯೂ ಮೂರು ತಲಾಕ್‌ಗಳನ್ನು ಹೇಳುವುದು, ಸಂಸರ್ಗ ನಡೆದಿರುವ ಮತ್ತು ಗರ್ಭಿಣಿಯೆಂದು 
ಖಾತ್ರಿಯಾಗಿಲ್ಲದ ಶುದ್ಧಿ ವೇಳೆಯಲ್ಲಿ ತಲಾಕ್‌ ನೀಡುವುದು, ಒಂದೇ ಬಾರಿ ಮೂರು ತಲಾಕ್‌ ಹೇಳುವುದು, ಆರ್ತವ ವೇಳೆಯಲ್ಲಿ ತಲಾಕ್‌ 


ಸ್‌ ಒಬ್ಬ ಸಹಾಬಿಯಿಂದ ಮಾತ್ರ ವರದಿಯಾದ ಹದೀಸ್‌ಗೆ ಆಸಾರ್‌ ಎನ್ನಲಾಗುತ್ತದೆ. 


ಕಾಂಡ - 28 


65. ಅತ್ತಲಾಕ ಹಸಿ 403 
NL 
ಹೇಳುವುದು ಇತ್ಯಾದಿ ಎಲ್ಲಕ್ರಮಗಳೂ ಸುನ್ನತ್‌ಗೆ ಔರುದ್ಧ ಮತ್ತು ನಿಷಿದ್ಧವಾಗಿದೆ. ಆದರೆ ಸ್ತ್ರೀಯು ಸಂಸರ್ಗ ನಡೆದಿಲ್ಲದವಳು, ಖುತುಸ್ರಾವ 


ನಿಂತವಳು, ಅದು ಚೂ ಹು ಅಥವಾ" ಸತಿಯಾದ ಕಾಲಾವಕಾಶಕ್ಕೆ ಸಂಬಂಧಿಸಿಯೋ hk ದಿನಗಳ ಎಣಿಕೆಗೆ 


ಅಹ್ಮದ್‌ ಬಿನ್‌ ಹಂಬಲ್‌.) 

ಇಮಾಮ್‌ ಶಾಫಿಈಯವರ ದೃಷ್ಟಿಯಲ್ಲಿ ತಲಾಕ್‌ನ ವಿಷಯದಲ್ಲಿ ಸುನ್ನೀ, ಬಿದ್‌ಈ ಎಂಬ "ವ್ಯತ್ಯಾಸವು ಕೇವಲ ಚ 
ಅವಲಂಬಿಸಿದೆ. ಸಂಖ್ಯೆಯನ್ನಲ್ಲ. ಅರ್ಥಾತ್‌, ಸಂಸರ್ಗ ನಡೆದಿರುವ ಯತುಮತಿಯಾದ ಸ್ತ್ರೀಗೆ ಆರ್ತವ ಕಾಲದಲ್ಲಿ ತಲಾಕ್‌ ನೀಡುವುದು 
ಮತ್ತು ಸಂಸರ್ಗ ನಡೆದಿರುವ ಶುದ್ಧಿ ಕಾಲದಲ್ಲಿ ಗರ್ಭವಿದೆಯೋ ಇಲ್ಲವೋ ಎಂದು ಖಾತ್ರಿಯಿಲ್ಲದಿರುವಾಗ ತಲಾಕ್‌ ನೀಡುವುದು ಬಿದ್‌ಅತ್‌ 
ಮತ್ತು ನಿಷಿದ್ಧವಾಗಿದೆ. ಆದರೆ ತಲಾಕ್‌ನ ಸಂಖ್ಯೆಯು, ಅದು ಒಂದೇ ಬಾರಿ ಮೂರು ಹೇಳಿದರೂ ಒಂದೇ ಶುದ್ಧಿ ವೇಳೆಯಲ್ಲಿ ಎವಿಧ 
ಸಂದರ್ಭಗಳಲ್ಲಾಗಿದ್ದರೂ ವಿಭಿನ್ನ ಶುದ್ಧಿ ಕಾಲದಲ್ಲಾದರೂ ಸುನ್ನತ್‌ಗೆ ವಿರುದ್ಧವಾಗುವುದಿಲ್ಲ ಸಹಶಯನ ನಡೆದಿಲ್ಲದ ಸ್ತ್ರೀಯ ಮತ್ತು 
ರಕ್ತಸ್ರಾವ ನಿಂತಿರುವ ಅಥವಾ ಆರ್ತವವೇ ಆರಂಭವಾಗಿಲ್ಲದ ಗರ್ಭಿಣಿಯೆಂದು ಖಾತ್ರಿಯಾಗಿರುವ ವಿಷಯದಲ್ಲಿ ಸುನ್ನೀ, ಬಿದ್‌ಈ ಎಂಬ 
ಯಾವ ವ್ಯತ್ಯಾಸವೂ ಇಲ್ಲ (ಮುಗ್ನಿಲ್‌ ಮುಹ್ತಾಜ್‌) 

i) ಯಾವುದೇ ತಲಾಕ್‌ ಬಿದ್‌ಅತ್‌, ಮಕ್‌ರೂಹ್‌ ಮತ್ತು ಹರಾಮ್‌ (ಸುನ್ನತ್‌ಗೆ ಬದ್ಧವಾಗಿಲ್ಲದ, ಆರೋಚಕ, ನಿಷಿದ್ದ) ಆಗುವುದರ 
ಅಥವಾ ಪಾಪವಾಗುವುದೆಂಬುದಕ್ಕೆ ನಾಲ್ವರು ಇಮಾಮರ ದೃಷ್ಟಿಯಲ್ಲಿ ಅವು ಸಂಭವಿಸುವುದೇ ಇಲ್ಲವೆಂದರ್ಥವಲ್ಲ, ತಲಾಕನ್ನು ಆರ್ತವ 
ಕಾಲದಲ್ಲಿನೀಡಿದರೂ ಒಂದೇ ಬಾರಿ ಮೂರು ತಲಾಕ್‌ ಹೇಳಿದರೂ ಸಹಶಯನ ನಡೆದ ಶುದ್ಧಿಕಾಲದಲ್ಲಿನಡೆದರೂ ಸ್ತ್ರೀಯು ಗರ್ಭಿಣಿಯೋ 
ಅಲ್ಲವೋ ಎಂದು ಖಾತ್ರಿ ಯಿಲ್ಲದ ಸ್ಥಿತಿಯಲ್ಲಿ ನೀಡಿದರೂ ಒಬ್ಬ ಇಮಾಮರು ಬಿದ್‌ಈ ಎಂದು ಪರಿಗಣಿಸಿದ ಬೇರೆ ಯಾವುದೇ ಸ್ಥಿತಿಯಲ್ಲಿ 
ನಡೆದರೂ ತಲಾಕ್‌ ಸಂಭವಿಸುತ್ತದೆ, ಮಾಡಿದವನು ಪಾಪಿಯಾಗುತ್ತಾನೆ. ಆದರೆ ಇತರ ಕೆಲವು ಮುಜ್ತಹಿದ್‌ಗಳು (ಮೀಮಾಂಸಕರು) 
ನಾಲ್ಡರು ಇಮಾಮ್‌ರೊಂದಿಗೆ ಭಿನ್ನಮತ ಹೊಂದಿದ್ದಾರೆ. 

ಸಈದ್‌ ಬಿನ್‌ ಮುಸಯ್ಯಬ್‌ ಹಾಗೂ ಇತರ ತಾಬಿಈ ವಿದ್ವಾಂಸರ ಅಭಿಪ್ರಾಯದಂತೆ, ಒಬ್ಬರು ಸುನ್ನತ್‌ಗೆ ವಿರುದ್ಧವಾಗಿ ಸ್ತ್ರೀಯ 
ಆರ್ತವ ದಿನಗಳಲ್ಲಿ ಅಥವಾ ಏಕಕಾಲದಲ್ಲಿ ಮೂರು ತಲಾಕ್‌ ಹೇಳಿದರೆ ಅದು ಸಿಂಧುವಾಗುವುದೇ ಇಲ್ಲ ಇಮಾಮಿಯ್ಯ ವಿಭಾಗದ 
ಅಭಿಪ್ರಾಯವೂ ಇದೇ ಆಗಿದೆ. ಆ ರೀತಿ ಮಾಡುವುದು ನಿಷಿದ್ಧ ಮತ್ತು ಪಾಪವಾಗಿದೆ. ಆದ್ದರಿಂದ ಅದು ಸಿಂಧುವಾಗುವುದಿಲ್ಲವೆಂಬುದು 
ಅವರ ಈ ಅಭಿಪ್ರಾಯಕ್ಕೆ ಆಧಾರವಾಗಿದೆ. ಆದರೆ ನಾವು ಮೇಲೆ ಉದ್ಗರಿಸಿದ ಹದೀಸ್‌ಗಳಲ್ಲಿ ಹೀಗೆ ಹೇಳಲಾಗಿದೆ: ಅಬ್ದುಲ್ಲಾ ಬಿನ್‌ 
ಉಮರ್‌ರು ತನ್ನ ಪತ್ನಿ ಗೆ ಅವರ ಆರ್ತವಕಾಲದಲ್ಲಿತಲಾಕ್‌ ನೀಡಿದಾಗ ಅವರನ್ನು ಮರಳಿ ಸ್ವೀಕರಿಸುವಂತೆ ಪ್ರವಾದಿವರ್ಯರು(ಸ) ಅವರಿಗೆ 
ಆದೇಶಿಸಿದರು. ಒಂದು ವೇಳೆ ತಲಾಕ್‌ ಸಂಭವಿಸಿಲ್ಲದಿರುತ್ತಿದ್ದರೆ ಅವರನ್ನು ಮರಳಿ ಸ್ವೀಕರಿಸುವಂತೆ ಆಜ್ಞಾಪಿಸುವುದಕ್ಕೆ ಅರ್ಥವಿಲ್ಲ. 
ಪ್ರವಾದಿ(ಸ) ಮತ್ತು ಪ್ರಮುಖ ಸಹಾಬಿಗಳು ಏಕ ಕಾಲದಲ್ಲಿ ಒಂದಕ್ಕಿಂತ ಅಧಿಕ ತಲಾಕ್‌ ನೀಡುವವರನ್ನು ಪಾಪಿಯೆಂದು ಪರಿಗಣಿಸಿದ್ದರೂ 
ಅವರ ತಲಾಕನ್ನು ಅಸಿಂಧುವೆಂದು ಸಾರಿರಲಿಲ್ಲವೆರಿಬುದನ್ನು ಅನೇಕ ಹದೀಸ್‌ಗಳು ಬ್ದ ನೃಢೀಕರಿಸಿವೆ. 

ಆದರೆ ತಾವೂಸ್‌ ಮತ್ತು ಇಕ್ರಿಮರು ಏಐಕಕಾಪದಲ್ಲಿ ಮೂರು ತಲಾಕ್‌ ಹೇಳಿದರೆ ಒಂದೇ ಸಂಭವಿಸುವುದೆಂದು ಹೇಳಿದ್ದಾರೆ. ಇಮಾಮ್‌ 
ಇಬ್ನು ತೀಮಿಯ್ಯರೂ ಇದೇ ಅಭಿಪ್ರಾ ಯವನ್ನು; ಅಂಗೀಕರಿಸಿದ್ದಾರೆ. ಅವರು ಅದಕ್ಕೆ ಈ ವರದಿ ಆಧಾರವಾಗಿದೆ. ಇಬ್ನು ಅಬ್ಬಾಸ್‌ರೊಡನೆ 
ಒಮ್ಮೆ ಅಬುಸ್ಸಹ್‌ಬಾ ಕೇಳಿದರು: ಪ್ರವಾದಿ(ಸ)" ಭತ್ತು” `ಅಬೂಬಕರ್‌ರ ಕಾಲದಲ್ಲಿ ಹಾಗೂ ಉಮರ್‌ರ ಆಡಳಿತದ ಆರಂಭ ಕಾಲದಲ್ಲಿ 
ಮೂರು ತಲಾಕ್‌ಗಳನ್ನು ಒಂದೇ ಎಂದು ಪರಿಗಣಿಸಲಾಗುತ್ತಿತ್ತೆಂದು ನಿಮಗೆ ತಿಳಿದಿಲ್ಲವೇ? ಇಬ್ನು ಅಬ್ಬಾಸ್‌, "ಹೌದು' ಎಂದುತ್ತರಿಸಿದರು. 
(ಬುಖಾರಿ, ಮುಸ್ಲಿಮ್‌) ಮುಸ್ಲಿಮ್‌, ಅಬೂ ದಾವೂದ್‌ ಮತ್ತು ಮುಸ್ನದ್‌ ಅಹ್ನದ್‌ಗಳಲ್ಲಿ ಇಬ್ನು ಅಬ್ಬಾಸ್‌ರಿಂದ ಹೀಗೆ ಉದ್ಭರಿಸಲಾಗಿದೆ: 
ಪ್ರವಾದಿ(ಸ) ಮತ್ತು ಅಬೂಬಕರ್‌ರ ಕಾಲದಲ್ಲಿಯೂ ಉಮರ್‌(ರ) ಆಡಳಿತದ ಆರಂಭದ 2 ವರ್ಷಗಳಲ್ಲಿಯೂ ದ ಮೂರು 
ತಲಾಕ್‌ಗಳನ್ನು ಒಂದೇ ಎಂದು ಪರಿಗಣಿಸಲಾಗುತ್ತಿತ್ತು. ತರುವಾಯ ಉಮರ್‌ ಹೇಳಿದರು: ಜನರು ಆಲೋಚಿಸಿ ಚಿಂತಿಸಿ ಕ್ರ ಮಕ್ಕೆ. ಗೊಳ್ಳಲು 
ಸಾಕಷ್ಟುಕಾಲಾವಕಾಶ ನೀಡಿದ ಒಂದು ವಿಷಯದಲ್ಲಿ ಅವಸರ ತೋರಿಸಲಾರಂಭಿಸಿದ್ದಾರೆ. ಆಕೃತ್ಯವನ್ನು ನಾವೇಕೆ ತಾ ಬುಸು 
ಹೀಗೆ ಆವರು ಅದನ್ನು ಕಾನೂನುಬದ್ಧಗೊಳಿಸಿದರು. 

ಆದರೆ ಈ ದೃಷ್ಟಿಕೋನವು ಹಲವು ರೀತಿಯಲ್ಲಿ ಸ್ವೀಕಾರಾರ್ಹವಲ್ಲ, ಪ್ರಥಮತಃ ನಾವು ಮೇಲೆ ಉದ್ದರಿಸಿರುವಂತೆ ಸ್ವತಃ ಇಬ್ನು 
ಅಬ್ಬಾಸ್‌ರೇ ಅದರ'ವಿರುದ್ದಘ ಫತ್ವಾ ನೀಡಿರುವುದಾಗಿ ಅನೇಕ ವರದಿಗಳಲ್ಲಿ ಉದ್ದ, ಅತ್ತವಾಗಿದೆ. ಎರಡನೆಯದಾಗಿ ಇಡುತ ಪ್ರವಾದಿ(ಸ) ಮತ್ತು 
ಖ್ಯಾತ ಸಹಾಬಿಗಳಿಂದ ಉದ್ದ್ಯ ತ್ತವಾಗಿರುವ ಹದೀಸ್‌ಗಳಿಗೆ ವಿರುದ್ಧವಾಗಿದೆ. `ಕಾಲದಲ್ಲಿ ಮೂರು ತಲಾಕ್‌ ನೀಡಿದವನ ಮಟ್ಟಿಗೆ ಅವರು 


ಕಾಂಡ - 28 


404 ತಪ್ಪೀಮುಲ್‌ ಕುರ್‌ಆನ್‌ 


ನೀಡಿದ ಫತ್ನಾಗಳಲ್ಲಿ ಮೂರು ತಲಾಕ್‌ಗಳೂ ಸಿಂಧುವೆಂದು ಹೇಳಿದ್ದಾರೆ. ಇದಕ್ಕೆ ಸಂಬಂಧಿಸಿದ ವರದಿಗಳನ್ನು ಮೇಲೆ ಉದ್ದರಿಸಲಾಗಿದೆ. 
ಮೂರನೆಯದಾಗಿ, ಮೂರೂ ತಲಾಕ್‌ಗಳನ್ನು ಜಾರಿಗೊಳಿಸು ಸುವುದಾಗಿ ಸಹಾಬಿಗಳ ಸಭೆಯಲ್ಲಿ ಉಮರ್‌(ರ) ಘೋಷಿಸಿದ್ದರೆಂದು ಇಬ್ನು 
ಅಬ್ಬಾಸ್‌ರ ವರದಿಯಲ್ಲಿಯೇ ಸ್ಪಷ್ಟಪಡಿಸಲಾಗಿದೆ. ಅಂದು ಅಥವಾ ಆ ಬಳಿಕ ಎಂದಾದರೂ ಸಹಾಬಿಗಳಲ್ಲಿಯಾರಾದರೂ ಆ ಬಗ್ಗೆ ಗ ಭಿನ್ನಮತ 
ತೋರಿಸಿರುವುದು ತಿಳಿದು ಬಂದಿಲ್ಲ ಉಮರ್‌ರು(ರ) ಯಾವುದಾದರೂ ವಿಷಯದೆಲ್ಲಿ ಸುನ್ನತ್‌ಗೆ ವಿರುದ್ಧವಾಗಿ ತೀರ್ಮಾನಿಸಬಹುದು 
ಹಾಗೂ ಇತರೆಲ್ಲ ಸಹಾಬಿಗಳು ಮೌನವಾಗಿ ಅದನ್ನು ನೋಡುತ್ತಾ ನಿಂತಿರಬಹುದೆಂದು ಊಹಿಸಬಹುದೇ? ಅದಲ್ಲದೇ ರುಕಾನ ಅಜ್ಜಿ 
ಯಮೀದ್‌ರ ಪ್ರಸಂಗದಲ್ಲಿ ಅಬೂ ದಾವೂದ್‌, ತಿರ್ಮಿದಿ, ಇಬ್ನು ಮಾಜ: ಇಮಾಮ್‌ ಶಾಫಿಈ, ದಾರಿಮಿ, ಹಾಕಿಮ್‌ ಮುಂತಾದವರು 
ಹೀಗೆ ಉದ್ಭರಿಸಿದ್ದಾರೆ: ರುಕಾನ ಒಂದೇ ಸಂದರ್ಭದಲ್ಲಿ ತನ್ನ ಪತ್ನಿಗೆ ಮೂರು ತಲಾಕ್‌ ಹೇಳಿದಾಗ ಪ್ರವಾದಿವರ್ಯರು(ಸ) ಆಣೆ ಹಾಕಿಸಿ 
ಅವರೊಡನೆ ಹೇಳಿದರು- ಕೇವಲ ಒಂದೇ ತಲಾಕ್‌ ನಿಮ್ಮ ಉದ್ದೇಶವಾಗಿತ್ತೇ (ಅರ್ಥಾತ್‌, ಉಳಿದೆರಡು ತಲಾಕ್‌ಗಳನ್ನು ಆರಂಭದ ತಲಾಕನ್ನು 
ದೃಢಪಡಿಸಲಿಕ್ಕಾಗಿ ಹೇಳಲಾಗಿದೆಯೇ ಅಥವಾ ಶಾಶ್ಚತ ವಿಚ್ಛೇದನವನ್ನು ಉದ್ದೇಶಿಸಿರಲಿಲ್ಲವಷ್ಟೇ) ಅವರು ಆ ಬಗ್ಗೆ ಆಣೆ ಹಾಕಿ ಹೇಳಿದಾಗ 
ಪ್ರವಾದಿವರ್ಯರು(ಸ) ಅವರಿಗೆ ಪತ್ನಿಯನ್ನು ಮರಳಿ ಸ್ವೀಕರಿಸುವ ಅನುಮತಿ ನೀಡಿದರು. ಇದರಿಂದ ಈ ವಿಷಯದ ವಾಸ್ತವಿಕತೆ ವ್ಯಕ್ತ 
ವಾಗುತ್ತದೆ. ಆರಂಭ ಕಾಲದಲ್ಲಿ ಎಲ್ಲ ವರ್ಗದ ತಲಾಕ್‌ಗಳನ್ನು ಒಂದೇ ನಿರ್ಣಯವೆಂದು ಪರಿಗಣಿಸಲಾಗುತ್ತಿತ್ತು. ಆದ್ದರಿಂದ ಹದೀಸ್‌ 
ಪಂಡಿತರು ಇಬ್ನು ಅಬ್ಬಾಸ್‌ರ ವರದಿಯನ್ನು ಹೀಗೆ ವ್ನಾ ್ಯಖ್ಯಾನಿಸಿದರು. ಆರಂಭ ಕಾಲದಲ್ಲಿ ಜನರ ಆಂತರಿಕ ವ್ಯವಹಾರಗಳಲ್ಲಿ ಕಾಪಟ್ಯವು 
ತುಲನಾತ್ಮಕವಾಗಿ ಕಡಿಮೆಯಾಗಿತ್ತು. ಆದ್ದರಿಂದ ಮೂರು ತಲಾಕ್‌ ಕೊಡುವವರಿಂದ ಅವರ ಉದ್ದೇಶವು ಕೇವಲ ಒಂದೇ ಆಗಿತ್ತು, 
ಉಳಿದೆರಡು ತಲಾಕ್‌ಗಳನ್ನು ಕೇವಲ ಮೊದಲ ತಲಾಕನ್ನು ದೃಢಪಡಿಸಲಿಕ್ಕಾಗಿ ಹೇಳಲಾಗಿದೆಯೆಂಬ ಸಮರ್ಥನೆಯನ್ನು ಆ ಕಾಲದಲ್ಲಿ 
ಅಂಗೀಕರಿಸಲಾಗಿತ್ತು. ಕಾಲಕ್ರಮೇಣ ಜನರು ತಮ್ಮ ಸಾವಕಾಶವನ್ನು ಲೆಕ್ಕಿಸದೆ ತ್ವರೆ ಮಾಡುತ್ತಿದ್ದಾರೆ ಮತ್ತು ಆ ಬಳಿಕ ಸಮರ್ಥನೆಯ 
ನೆಪವೊಡ್ಡಿ ವಂಚಿಸುತ್ತಿದ್ದಾರೆಂದು ಮನಗಂಡ ಉಮರ್‌ರು ಆ ತಂತ್ರವನ್ನು ಒಪ್ಪಲಿಲ್ಲ. ಇಮಾಮ್‌ ನವವಿ ಮತ್ತು ಇಮಾಮ್‌ ಸುಬ್‌ಕಿಯವರು 
ಇದನ್ನೇ ಇಬ್ನು ಅಬ್ಬಾಸ್‌ರ ಅತ್ಯುತ್ತಮ ವ್ಯಾಖ್ಯಾನವೆಂದು ಪರಿಗಣಿಸಿದ್ದಾರೆ. ಇಬ್ನು ಅಬ್ಬಾಸ್‌ರ ಅಭಿಪ್ರಾಯದ ಕುರಿತು ಅಬುಸ್ಸಹ್‌ಬಾರ 
ವರದಿಯಲ್ಲಿ ಜಟಿಲತೆಯಿದೆಯೆಂಬುದೂ ಒಂದು ವಾಸ್ತವಿಕತೆಯಾಗಿದೆ. ಮುಸ್ಲಿಮ್‌, ಅಬೂದಾವೂದ್‌ ಮತ್ತು ನಸಾಈಯವರು ಇದೇ 
ಅಬುಸ್ಸಹ್‌ಬಾ್‌ರಿಂದ ಉಲ್ಲೇಖಿಸಿದ ಇನ್ನೊಂದು ವರದಿ ಹೀಗಿದೆ: ಅವರು ವಿಚಾರಿಸಿದಾಗ ಇಬ್ನು ಅಬ್ಬಾಸ್‌ ಹೀಗೆ ಉತ್ತರಿಸಿದರು: ಸಂಸರ್ಗ 
ನಡೆಸುವುದಕ್ಕಿಂತ ಮುಂಚೆ ಓರ್ವರು ತಮ್ಮ ಪತ್ನಿಗೆ ಮೂರು ತಲಾಕ್‌ ಹೇಳಿದರೆ ಪ್ರವಾದಿ(ಸ) ಮತ್ತು ಅಬೂಬಕರ್‌ ಕಾಲದಲ್ಲಿಯೂ 
ಉಮರ್‌ರ ಆಡಳಿತದ ಆರಂಭದ ಎರಡು ವರ್ಷಗಳಲ್ಲಿಯೂ ಅದನ್ನು ಒಂದೇ ತಲಾಕ್‌ ಎಂದು ಪರಿಗಣಿಸಲಾಗುತ್ತಿತ್ತು. ಹೀಗೆ ಒಬ್ಬನೇ 
ವರದಿಗಾರನು ಇಬ್ನು ಅಬ್ಬಾಸ್‌ರಿಂದ ವಿಭಿನ್ನ ವರದಿಗಳನ್ನು ಉದ್ಭರಿಸಿದ್ದಾರೆ. ಈ ವ್ಯತ್ಯಾಸವು ಉಭಯ ವರದಿಗಳನ್ನು ದುರ್ಬಲಗೊಳಿಸುತ್ತದೆ. 
11) ಆರ್ತವ ಕಾಲದಲ್ಲಿ ತಲಾಕ್‌ ನೀಡಿದವರಿಗೆ ಪ್ರವಾದಿವರ್ಯರು(ಸ) ಮರಳುವಂತೆ ನೀಡಿರುವ ಆದೇಶವು ಕರ್ಮಶಾಸ್ತ್ರಜ್ಞರಲ್ಲಿ 
ಒಂದು ಪ್ರಶ್ನೆ ಹುಟ್ಟಿಸಿದೆ. ಈ ಆಜ್ಞೆಯ ಅರ್ಥವೇನು? ಇಮಾಮ್‌ ಅಬೂ ಹನೀಫ, ಶಾಫಿಈ, ಅಹ್ಮದ್‌, ಔರಾಶ, ಇಬ್ನು ಅಬೀಲೈಲಾ, 
ಇಸ್ಟಾಕ್‌ ಬಿನ್‌ ರಾಹವೈ, ಅಬೂ ಸೌರ್‌ ಹೇಳುತ್ತಾರೆ: ಅಂಥವರಿಗೆ ಮರಳುವಂತೆ 'ಆದೇಶಿಸಬಹುದು, ಆದರೆ ಒತ್ತಾಯಿಸಬಾರದು. 
(ಉಮ್ಮತುಲ್‌ ಕಾರೀ) ಹಿದಾಯದಲ್ಲಿಹನಫಿ ಮದ್ದಬ್‌ ಹೀಗೆನ್ನುತ್ತದೆ: ಈ ಸ್ಥಿತಿಯಲ್ಲಿಮರಳಿ ಪಡೆಯುವುದು ಅಪೇಕ್ಷಣೀಯ ಮಾತ್ರವಲ್ಲ, 
ಕಡ್ಡಾಯವೇ ಆಗಿದೆ. ಮುಗ್ನಿಲ್‌ ಮುಹ್ತಾಜ್‌ನಲ್ಲಿ ಶಾಫಿಈಗಳ ನೀತಿಯ ಬಗ್ಗೆ ಹೀಗಿದೆ: 'ಆರ್ತವ ಕಾಲದಲ್ಲಿ ಪತ್ನಿಗೆ ತಲಾಕ್‌ ಕೊಟ್ಟಿದ್ದರೆ 
ಮತ್ತು ಮೂರು ತಲಾಕ್‌ಗಳನ್ನು ನೀಡಿರದಿದ್ದರೆ ಮರಳಿ ಪಡೆಯುವುದು ಸುನ್ನತ್‌ ಆಗಿದೆ. ಆ ಬಳಿಕದ ಶುದ್ಧಿ ಕಾಲದಲ್ಲಿ ತಲಾಕ್‌ ಕೊಡ 
ಬಾರದು. ಅದು ಮುಗಿದು ಪುನಃ ಆರ್ತವವಾಗಿ ಅದರಿಂದ ಶುದ್ಧಿಯಾದ ಬಳಿಕ ಬೇಕಿದ್ದರೆ ತಲಾಕ್‌ pee; ಆರ್ತವ ಕಾಲದಲ್ಲಿ 
ಮಾಡಿದ ತಲಾಕ್‌ನಿಂದ ಮರಳುವುದನ್ನು ಚೆಲ್ಲಾಟಗೊಳಿಸಬಾರದೆಂಬುದೇ ಅದಕ್ಕೆ 'ಭಾರಣ: ಅಲ್‌ ಇನ್ಸಾಫ್‌ನಲ್ಲಿ ಹಂಬಲಿ ಮದ್ದಬ್‌ನ 
ಧೋರಣೆಯನ್ನು ಹೀಗೆ ವಿವರಿಸಲಾಗಿದೆ: ಈ ಸ್ಥಿತಿಯಲ್ಲಿ ತಲಾಕ್‌ ನೀಡಿದಾತನು ಮರಳಿ ಪಡೆಯುವುದು ಅಪೇಕ್ಟಣೀಯವಾಗಿದೆ. ಆದರೆ 
ಇಮಾಮ್‌ ಮಾಲಿಕ್‌ ಮತ್ತು ಶಿಷ್ಯರು ಹೇಳುತ್ತಾರೆ: ಆರ್ತವ ಕಾಲದಲ್ಲಿವಿವಾಹ ವಿಚ್ಛೇದನ. ಮಾಡುವುದು ಪೊಲೀಸ್‌ ಹಸ್ತಕ್ಷೇಪಕ್ಕೆ ಅರ್ಹವಾದ 
ಅಪರಾಧ ಕ್ಷ ಕೃತ್ಯವಾಗಿದೆ. ಸ್ತ್ರೀಯು ಅದನ್ನು ಅಪೇಕ್ಟಿಸಿದ್ದರೂ ಇಲ್ಲದಿದ್ದರೂ ಸರಿ. ಯರೂ ಪತಿಯು ಆ ಕೃತ್ಯ; ವೆಸಗಿರುವನೆಂದು 
ತಿಳಿದು ಬಂದರೆ ಆತನಿಗೆ ಪತ್ರಿ ಶ್ಲಿಯನ್ನು ಮರಂ ಸ್ವೀಕರಿಸುವಂತೆ ಆಜ್ಞಾ ಹಿಸಬೇಕು. ಅದಕ್ಕಾಗಿ ಒತ್ತಡ ಹೇರಬೇಕು. ಇದ್ದತ್‌ನ ಅವಧಿ ಮುಗಿ 
ಯುವ ತನಕ ಒತ್ತಡ ಹೇರಬೇಕು. ಅದಕ್ಕೆ ಆತನು ಮಣಿಯದಿದ್ದರೆ ಜೈಲಿಗೆ ಹಾಕಬೇಕು. ಆಗಲೂ ಒಪ್ಪದಿದ್ದರೆ ಛಡಿಯೇಟು ಬಾರಿಸಬೇಕು. 
ಆದರೂ ಲೆಕ್ಕಿಸದಿದ್ದರೆ ಆತನ ಪತ್ನಿಯು ಆತನೊಂದಿಗಿನ ದಾಂಪತ್ಯ ಸಂಬಂಧವನ್ನು ಪುನಃ ಸ್ಥಾಪಿಸಿರುವುದಾಗಿ ನ್ಯಾಯಾಲಯವು ಘೋಷಿಸಬೇಕು. 
ಆ ನ್ಯಾಯಾಲಯದ ತೀರ್ಪನ್ನು ಪತ್ನಿಯ ಮರುಸ್ಟೀಕಾರವೆಂದು ಪರಿಗಣಿಸಬೇಕು. ತರುವಾಯ ಆ ಪತ್ನಿಯೊಂದಿಗೆ ಪತಿಗೆ ಲೈಂಗಿಕ 
ಸಂಬಂಧವು ಸಮ್ಮತಾರ್ಹವಾಗುತ್ತದೆ. ಅದು ಸ್ತ್ರೀಯನ್ನು ಮರಳಿ ಸ್ವೀಕರಿಸುವ ಅಥವಾ ಸ್ವೀಕರಿಸದಿರುವ ಉದ್ದೇಶದಿಂದಲೂ ಆಗಬಹುದು. 


ಕಾಂಡ - 28 


65. ಅತ್ತಲಾಕ್‌ ಪಿಸ 405 
ಗ 
ಯಾಕೆಂದರೆ ನ್ಯಾ ಯಾಲಯದ ಉದ್ದೇಶವು ಆತನ ಉದ್ದೇಶದ ಸ್ಥಾನದಲ್ಲಿ ನಿಲ್ಲುತ್ತದೆ. (ಹಾಶಿಯತುದ್ದುಸೂಕಿ) ಮುಂದುವರಿಯುತ್ತಾ 


ಮಾಲಿಕಿಗಳು ಹೇಳುತ್ತಾರೆ: ಆರ್ತವ ಕಾಲದಲ್ಲಿ ನಡೆದ ತಲಾಕ್‌ನಿಂದ ಸ್ವಂಚ್ಛೆ ಅಥವಾ ಅನಿವಾರ್ಯವಾಗಿ ಮರಳಿದಾತನು ತಲಾಕ್‌ 
ನೀಡಬಯಸಿದರೆ ಆತನು ತಲಾಕ್‌ ನೀಡಿದ ಆರ್ತವ ಕಾಲದ ಮುಂದಿನ ಶುದ್ದಿ ಕಾಲದಲ್ಲಿ ತಲಾಕ್‌ ನೀಡಬಾರದು, ಪುನಃ ಆರ್ತವವಾಗಿ 
ಶುದ್ಧಿಯಾದ ಬಳಿಕ ತಲಾಕ್‌ ನೀಡುವುದು ಆತನಿಗೆ ಹಿತಕರವಾದ ರೀತಿಯಾಗಿದೆ. ತಲಾಕ್‌ನ ಬಳಿಕದ ಶುದ್ಧಿಕಾಲದಲ್ಲಿತಲಾಕ್‌ ಮಾಡಬಾರದೆಂಬ 
ನಿಯಮದ ಉದ್ದೇಶವೇನೆಂದರೆ ಆರ್ತವ ಕಾಲದ ತಲಾಕ್‌ನಿಂದ ಹಿಂದೆ ಸರಿಯುವಿಕೆಯು ಕೇವಲ ತುಟಿಗಳಿಗೆ ಸೀಮಿತವಾಗಬಾರದು, 
ಬದಲಾಗಿ ಪತಿಯು ಪತ್ನಿಯ ಸಂಸರ್ಗವನ್ನು ಬಯಸಬೇಕೆಂದಾಗಿದೆ. ತರುವಾಯ ಸಂಸರ್ಗ ನಡೆದ ಶುದ್ಧಿ ವೇಳೆಯಲ್ಲಿ ತಲಾಕ್‌ 
ನೀಡುವುದನ್ನು ನಿಷೇಧಿಸಲಾಗಿದೆಯಷ್ಟೆ ಸ್ಟೆ ಆದ್ದರಿಂದ ತಲಾಕ್‌ನ ಸರಿಯಾದ ವೇಳೆಯು ಆ ಬಳಿಕದ ಶುದ್ಧಿ: ಕಾಲವೇ ಆಗಿದೆ. .([ಹಾಶಿಯತುದ್ದುಸೂಕಿ) 

iv) ರಜಈ ತಲಾಕ್‌ ನೀಡಿದರೆ ಯಾವ ಅವಧಿಯೊಳಗೆ ಅದರಿಂದ ಮರಳಬಹುದು? ಈ ವಿಷಯದಲ್ಲಿಯೂ ಕರ್ಮಶಾಸ್ತ್ರಜ್ಞರಲ್ಲಿ 
ಭಿನ್ನಮತವಿದೆ. ಈ ಸಮಸ್ಯೆಯಿಂದ ಆಲ್‌ಬಕರ ಅಧ್ಯಾಯದ 228ನೇ ವಚನದಲ್ಲಿಹೇಳಿರುವ"ಸಲಾಸತ ಕುರೂಲ್‌'ನ ತಾತ್ಚರ್ಯವು ಮೂರು 
ಆರ್ತವ ಕಾಲವೋ ಅಥವಾ ಮೂರು ಶುದ್ಧಿ ಕಾಲವೋ ಎಂಬ ಪ್ರಶ್ನೆ ಉದ್ಭವಿಸಿತು. ಇಮಾಮ್‌ ಶಾಫಿಈ ಮತ್ತು ಮಾಲಿಕೀಯವರ ದೃಷ್ಟಿಯಲ್ಲಿ 
'ಕುರೂಆ್‌' ಎಂದರೆ ಶುದ್ಧಿ ಕಾಲವಾಗಿದೆ. ಆಯಿಶಾ, ಇಬ್ನು ಉಮರ್‌, ಮತ್ತು ರುದ್‌ ಬಿನ್‌ ಸಾಬಿತ್‌ರಿಂದ ಈ ಅಭಿಪ್ರಾಯ ಉದ್ದ, ತೆ 
ವಾಗಿದೆ. ಹನಫೀ ಮದ್‌ಹಬ್‌ನಂತೆ ಕುರೂಆ್‌ ಎಂದರೆ ಆರ್ತವವಾಗಿದೆ. ಅಹ್ನದ್‌ ಬಿನ್‌ ಹಂಬಲ್‌ರ ಅಧಿಕೃತ ದೃಷ್ಟಿಕೋನವೂ ಅದೇ ಆಗಿದೆ. 
ನಾಲ್ಡರು ಸಚ್ಚರಿತ ಖಲೀಫರು, ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌, ಇಬ್ನು ಅಬ್ಬಾಸ್‌, ಉಬೈ ಬಿನ್‌ ಕಅಬ್‌, ಮುಆದ್‌ ಬಿನ್‌ ಜಬಲ್‌ 
ಅಬುದರ್ದಾ, ಉಬಾದತ್‌ ಬಿನ್‌ ಸಾಮಿತ್‌, ಅಬೂ ಮೂಸಲ್‌ ಅಶ್‌ಅರಿ(ರ) ಮುಂತಾದವರಿಂದ ಇದೇ ಅಭಿಪ್ರಾಯ ಉದ್ದ ಅತ್ತವಾಗಿದೆ. 
ಇಮಾಮ್‌ ಮುಹಮ್ಮದ್‌ರು ಮುವತ್ತಾದಲ್ಲಿ ಶಆ್‌ಬಿಯವರಿಂದ ಹೀಗೆ ಉದ್ಭರಿಸಿದ್ದಾರೆ: ನಾನು ಪ್ರವಾದಿವರ್ಯರ 13 ಮಂದಿ ಶಿಷ್ಯರನ್ನು 
ಭೇಟಿಯಾಗಿದ್ದೇನೆ. ಅವರೆಲ್ಲರ ಅಭಿಪ್ರಾಯ ಇದೇ ಆಗಿತ್ತು. ತಾಬಿಈಗಳಲ್ಲಿ ಹೆಚ್ಚಿನವರು ಇದೇ ಅಭಿಪ್ರಾಯವನ್ನು ಅಂಗೀಕರಿಸಿದ್ದ. 

ಈ ಭಿನ್ನಾಭಿಪ್ರಾಯದ ಆಧಾರದಲ್ಲಿ ಮೂರನೆಯ ಆರ್ತವ ಆರಂಭವಾದೊಡನೆ ವಿವಾಹ ವಿಚ್ಛೇದಿತಳ ಇದ್ದತ್‌ ಮುಗಿದು ಪತ್ನಿ 
ಯನ್ನು ಮರಳಿ ಹೊಂದುವ ಹಕ್ಕು ಅನೂರ್ಜಿತವಾಗುತ್ತದೆ. ಆರ್ತವ ಹಂತದಲ್ಲಿಯೇ ವಿವಾಹ ವಿಚ್ಛೇದನ ನಡೆದಿದ್ದರೆ ಆ ಹಂತವು 
ಇದ್ದತ್‌ನಲ್ಲಿ ಸೇರುವುದಿಲ್ಲ. ಅದೂ ಸೇರಿ ಸ್ಟ್ರೀಯು ನಾಲ್ಕನೆಯ ಆರ್ತವಕ್ಕೆ ಪ್ರವೇಶಿಸಿದಾಗ ಇದ್ದತ್‌ ಕೊನೆಯಾಗುತ್ತದೆ. (ಮುಗ್ನಿಲ್‌ 
ಮುಹ್ತಾಜ್‌, ಹಾಶಿಯತುದ್ದುಸೂಕಿ) ಹನಫಿ ಮದ್ದಬ್‌ನಂತೆ ಸ್ತ್ರೀಗೆ ಮೂರನೇ ಆರ್ತವದಲ್ಲಿ ಹತ್ತು ದಿನದ ಬಳಿಕ ರಕ್ತಸ್ರಾವ ನಿಂತರೆ ಆಕೆಯ 
ಇದ್ದತ್‌ ಮುಗಿಯುತ್ತದೆ. ಆಕೆ ಸ್ನಾನ ಮಾಡಿ ಶುದ್ಧಿಯಾದರೂ ಇಲ್ಲದಿದ್ದರೂ ಹತ್ತು ದಿನಗಳಿಗಿಂತ ಮುಂಚೆ ರಕ್ತಸ್ರಾವ ನಿಂತು ಸ್ತ್ರೀಯು 
ಸ್ನಾನ ಮಾಡಿ ಶುದ್ಧಿಯಾದರೆ ಅಥವಾ ಒಂದು ನಮಾರುಖ್‌ನ ವೇಳೆಯು ಸಂಪೂರ್ಣವಾಗಿ ಕಳೆದು ಹೋಗದೆ ಇದ್ದರೆ ಇದ್ದತ್‌ ಕೊನೆಯಾ 
ಗುವುದಿಲ್ಲ, ನೀರಿಲ್ಲದ ಪರಿಸ್ಥಿತಿಯಲ್ಲಿ ಇಮಾಮ್‌ ಅಬೂ ಹನೀಫ ಮತ್ತು ಅಬೂ ಯೂಸುಫ್‌ರ ಅಭಿಪ್ರಾಯದಂತೆ ಸ್ತ್ರೀಯು 
ತಯಮ್ಮುಮ್‌ ಮಾಡಿ ನಮಾರ್‌ ನಿರ್ವಹಿಸಿದರೆ, ಆ ಸಮಯದಲ್ಲಿ ಪತಿಗೆ ಮರಳಿ ಪಡೆಯುವ ಹಕ್ಕು ಇರುವುದಿಲ್ಲ. ಇಮಾಮ್‌ 
ಅಹ್ನೆದ್‌ರ ಅಭಿಪ್ರಾಯದಂತೆ ತಯಮ್ಮುಮ್‌ ಮಾಡುವುದರಿಂದಲೇ ಮರಳಿ ಪಡೆಯುವ ಹಕ್ಕು ಇಲ್ಲವಾಗುತ್ತದೆ. (ಹಿದಾಯಃ) ಹಂಬಲಿ 
ಮದ್ದಬ್‌ನ ಹೆಚ್ಚಿನ ಕರ್ಮಶಾಸ್ತ್ರಜ್ಞನ ಅಧಿಕೃತ ನೀತಿಯಂತೆ, ಸ್ತ್ರೀಯು ಮೂರನೇ ಆರ್ತವ ಚು ಸ್ನಾನ ಮಾಡುವ ತನಕ ಪತಿಗೆ ಮರಳಿ 
ಪಡೆಯುವ ಹಕ್ಕು ಉಳಿಯುವುದಿಲ್ಲ. (ಅಲ್‌ ಇನ್‌ಸಾಫ್‌) 

೪) ಮರು ಸಂಬಂಧ ಸ್ಥಾಪನೆ ಹೇಗಿರಬೇಕು, ಹೇಗಿರಬಾರದು ರಜ್‌ಈ ಟಾ ಸ್ವೀಕಾರದ) ತಲಾಕ್‌, ನೀಡಿದ ಭಕ ಪತ್ನಿ 
ಇಲ್ಲದಿದ್ದರೂ ಕರ್ಮಶಾಸ್ತ್ರ ವಿದ್ವಾಂಸರಲ್ಲಿ ಸರ್ವಾನುಮತವಿದೆ. ಯಾಕೆಂದರೆ, ಆಲಬಕರದ 228ನೇ ವಚನದಲ್ಲಿ ಹೀಗಿದೆ: ದಿನಗಳಲ್ಲಿ 
ಅವರನ್ನು ಮರಳಿ ಸ್ವೀಕರಿಸಲು ಅವರ ಪತಿಯಂದಿರಿಗೆ ಸ! ಸಂಪೂರ್ಣ ಹಕ್ಕಿದೆ. ವಿವಾಹ ವಿಚ್ಛೇದಿತೆಯ ಪತ್ನೀ ಯ ಸ್ಥಾನವು ಇದ್ದತ್‌ ಮುಗಿಯುವ 
ತನಕ ಉಳಿಯುವುದೆಂದು ಇದರಿಂದ ವ್ಯ ಕೃವಾಗುತ್ತದೆ. ಆಕೆಯನ್ನು ಸಂಪೂರ್ಣವಾಗಿ ಬೇರ್ಪಡಿಸಿ ತೊರೆಯುವುದಕ್ಕಿಂತ ಮುಂಚೆ ಸಂಬಂಧ 
ಮರು ಸ್ಥಾಪನೆಯೆಂದರೆ ಮರಹು: ಹಾಗಿದ್ದರೆ ಅದಕ್ಕೆ ಸ್ತ್ರೀಯ ಒಪ್ಪಿಗೆಯು ಕಡ್ಡಾಯವಾಗಿದೆ. ಈ ಮಿತಿಯ ತನಕದ ಸಹಮತದ 
ಬಳಿಕ ಮರುಸ್ಟೀಕಾರದ ವಿಧಾನದ ಕುರಿತು ಕರ್ಮಶಾಸ್ತಜ್ಞರಲ್ಲಿ ಭಿನ್ನಾಭಿಪ್ರಾಯವಿದೆ. 

ಶಾಫಿಔಯವರ ದೃಷ್ಟಿಯಲ್ಲಿ ಮರುಸ್ವೀಕಾರವು ಹೇಳಿಕೆಯಿಂದ ಮಾತ್ರ ನಡೆಯುತ್ತದೆ; ಕ್ರಿಯೆಯಿಂದ ನಡೆಯುವುದಿಲ್ಲ. ನಾನು 
ವಿವಾಹ ವಿಚ್ಛೇದನದಿಂದ ಹಿಂದೆ ಸರಿಯುತ್ತಿರುವೆನೆಂದು ಸ್ಪಷ್ಟವಾಗಿ ಹೇಳದೆ, ಪುರುಷನು ತನ್ನ ವಿವಾಹ ವಿಚ್ಛೇದಿತಳೊಂದಿಗೆ ಸಂಸರ್ಗ 
ನಡೆಸಿದರೆ ಅಥವಾ ಸಹವಾಸ ನಡೆಸಿದರೆ ಅದು ಮರು ಸ್ವೀಕಾರದ ಉದ್ದೇಶದಿಂದ ಮಾಡಿದರೂ ಮರು ಸ್ವೀಕಾರವೆಂದು ಅಂಗೀಕೃತವಾಗಲಾರದು. 
ಮಾತ್ರವಲ್ಲ ಆ ಸ್ಥಿತಿಯಲ್ಲಿ ಪತ್ನಿಯ ಜತೆ ಯಾವುದೇ ರೀತಿಯಲ್ಲಿ ಸುಖ ಅನುಭವಿಸುವುದು ನಿಷಿದ್ಧವಾಗಿದೆ. ಆದರಲ್ಲಿ ಲೈಂಗಿಕ 


ಕಾಂಡ - 28 


406 ತಪ್ಪೀಮುಲ್‌ ಕುರ್‌ಆನ್‌ 


ಭಾವನೆಯಿಲ್ಲದಿದ್ದರೂ ಸರಿ. ಆದರೆ, ರಜಈ ತಲಾಕ್‌ ನೀಡಲಾದವಳೊಂದಿಗೆ ಲೈಂಗಿಕ ಸಂಪರ್ಕ ನಡೆಸಿದಾತನಿಗೆ ನಿರ್ದಿಷ್ಟ ಶಿಕ್ಷೆಯಿಲ್ಲ, ಅದು 
“ಹರಾಮ್‌' (ನಿಷಿದ್ದ) ಎಂಬ ವಿಷಯದಲ್ಲಿವಿದ್ವಾಂಸರಲ್ಲಿ ಓಮೃತಾಭಿಪ್ರಾಯವಿಲ್ಲದಿರುವುದೇ ಅದಕ್ಕೆ ಕಾರಣ. ಆದರೂ ಅದು ಹರಾಮೆಂದು 
ವಿಶ್ವಾಸವಿರಿಸುವಾತನು ಹಾಗೆ ಮಾಡಿದರೆ ಸೂಕ್ತ ಶಿಕ್ಷೆಯನ್ನು ನೀಡಬೇಕು. ಅದಲ್ಲದ್ರೆಶಾಫಿಈಃ ಮದ್ದಬ್‌ನ ಅಭಿಪ್ರಾಯದಂತೆ ರಜಈ ತಲಾಕ್‌ 
ನೀಡಿದವಳೊಂದಿಗೆ ಲೆ ೦ಗಿಕ ಸಂಪರ್ಕ ನಡೆಸಿದ ಪತಿಯು ಆಕೆಗೆ ಸೂಕ್ತ ವಿವಾಹ ಧನ ನೀಡುವುದು ಕಡ್ಡಾಯವಾಗುತ್ತದೆ. ಆ ಬಳಿಕ ಆತನು 
ಮರುಸ್ಲೀಕಾರವನ್ನು ಬಾಯಿ ಮಾತಿನಿಂದ ಅಥವಾ ಕ್ರಿಯೆಯಿಂದ ಮಾಡಿದರೂ ಸರಿ. (ಮುಗ್ನೀ ಅಲ್‌ಮುಹ್ತಾಜ್‌) 

ಮಾಲಿಕೆಗಳು ಹೇಳುತ್ತಾರೆ: ತಲಾಕ್‌ ನೀಡಿದಾಕೆಯ ಮರು ಸ್ವೀಕಾರವು ಮಾತು ಅಥವಾ ಕ್ರಿಯೆಯ ಮೂಲಕವೂ ಆಗಬಹುದು. 
ಮಾತಿನಿಂದ ಮರಳಿ ಸ್ವೀಕರಿಸುವುದಿದ್ದರೆ ಪುರುಷನು ಸ್ಪಷ್ಟಪದಗಳನ್ನು ಬಳಸಿದರೆ, ಆತನು ಮರಳುವಿಕೆಯನ್ನು ಬಯಸಿದರೂ ಬಯಸದಿದ್ದರೂ 
ಸಂಬಂಧ ಮರು ಸ್ಥಾಪನೆಯಾಗುತ್ತದೆ. ತಮಾಷೆಗಾಗಿ ಮರುಸ್ವೀಕಾರದ ಸ್ಟ ಸ್ವ ಮಾತುಗಳನ್ನು ಬಳಸಿದರೂ ಮರಳಿಕೆಯೆಂದು 
ಪರಿಗಣಿಸಲಾಗುವುದು. ಸಮಿಶ್ರ ಒಡನಾಟ, ಲೈಂಗಿಕ ಸಂಪರ್ಕ ಇತ್ಯಾದಿ ಕರ್ಮಗಳಿಂದ ಅವುಗಳನ್ನು ಮರು ಸಂಬಂಧ ಉದ್ದೇಶದಿಂದ 
ಮಾಡಿದಾಗ ಮಾತ್ರ ಅದು ಕಾನೂನುಬದ್ಧ ಮರಳಿಕೆಯಾಗುತ್ತದೆ. (ಹಾಶಿಯತುದ್ದುಸೂಕಿ, ಅಹ್ಯಾಮುಲ್‌ ಕುರ್‌ಆನ್‌ ಲಿ ಇಬ್ನಿಲ್‌ ಅರಬಿ) 

ಮಾತಿನಿಂದ ಸಂಬಂಧ ಮರು ಸ್ಥಾಪಿಸುವ (ರಜಈ) ಕುರಿತು ಹನಫಿ-ಹಂಬಲಿ ಮದ್ದಬ್‌ಗಳಿಗೆ ಮಾಲಿಕಿಗಳ ಅಭಿಪ್ರಾಯವೇ ಇದೆ. 
ಆದರೆ ಕರ್ಮದ ಮೂಲಕ ಮಾಡುವ ಸಂಬಂಧ ಮರುಸ್ಥಾಪನೆಯ ಕುರಿತು ಮಾಲಿಕಿಗಳಿಗೆ ವಿರುದ್ಧವಾಗಿ ಈ ಎರಡೂ ಮದ್ದಬ್‌ಗಳು ಹೀಗೆ 
ನಿರ್ಣಯಿಸಿವೆ: ರಜಈ ತಲಾಕ್‌ ನೀಡಿರುವಾಕೆಯ ಇದ್ದತ್‌ನ ಕಾಲದಲ್ಲಿ ಪತಿಯು ಲೈಂಗಿಕ ಸಂಪರ್ಕ ನಡೆಸಿದರೆ ಅದೇ ಸಂಬಂಧ 
ಮರುಸ್ಥಾಪನೆಯಾಗಿದೆ. ಅವನು ಮರು ಸ ಸಂಬಂಧವನ್ನು ಬಯಸಿರುವನೋ ಇಲ್ಲವೋ ಎಂಬುದು ಗೌಣ. ಈ ವಿಷಯದಲ್ಲಿ ಬ್ಲಿಹನಫಿ, ಹಂಬಲಿ 
ಮದ್ವದ್‌ಗಳ ಪರಸ್ಪರ ವ್ಯತ್ಯಾಸ ಕೇವಲ ಇದೇ ಆಗಿದೆ. ಹನಫಿಗಳ ದೃಷ್ಟಿಯಲ್ಲಿ ಪರಸ್ಪರ ಬೆರೆಯುವ ಯಾವುದೇ ವರ್ತನೆಯು ತಲಾಕ್‌ನಿಂದ 
ಹಿಂದೆ ಸರಿಯುವುದಾಗಿದೆ. ಅದು ಲೈಂಗಿಕ ಸಂಪರ್ಕವೇ ಆಗಬೇಕಾಗಿಲ್ಲ. ಹಂಬಲಿಗಳು ಕೇವಲ ಬೆರೆಯುವಿಕೆಯನ್ನು ತಲಾಕ್‌ನಿಂದ 
ಮುಕ್ತಿಯೆಂದು ಅಂಗೀಕರಿಸುವುದಿಲ್ಲ; (ಹಿದಾಯಃ, ಫತ್ಚುಲ್‌ ಕದೀರ್‌, ಉಮ್ಮತುಲ್‌ ಕಾರೀ ಇನಾಫ್‌) 

vi) ತಲಾಕ್‌ ಸುನ್ನತ್‌ ಮತ್ತು ತಲಾಕ್‌ ಬಿದ್‌ಅತ್‌ಗಳ ಪರಿಣಾಮಗಳ ವ್ಯತ್ಯಾಸವು ಹೀಗಿದೆ: ಪ್ರಥಮ ಮತ್ತು ದ್ವಿತೀಯ ತಲಾಕ್‌ನ 
ಬಳಿಕ ಇದ್ದತ್‌ ಮುಗಿದರೂ ವಿವಾಹ ವಿಚ್ಛೇದಿತಳಿಗೂ ಮಾಜಿ ಪತಿಗೂ ಪರಸ್ಪರ ಸಮ್ಮತಿಯಿಂದ ಪುನಃ ವೈವಾಹಿಕ ಸಂಬಂಧ ಬೆಳೆಸಬಹುದು. 
ಆದರೆ ಮೂರು ತಲಾಕ್‌ ಕೂಡಾ ಹೇಳಿದ ಬಳಿಕ ಆ ಮೇಲೆ ಇದ್ದತ್‌ನ ಅವಧಿಯಲ್ಲಿ ತಲಾಕ್‌ನಿಂದ ಹಿಂದೆ ಸರಿಯಲು ಅಥವಾ ಇದ್ದತ್‌ 
ಮುಗಿದ ಬಳಿಕ ಪುನಃ ವಿವಾಹಿತರಾಗಲು ಸಾಧ್ಯವಿಲ್ಲ- ಆ ಸ್ತ್ರೀಯನ್ನು ಬೇರೊಬ್ಬ ಪುರುಷನು ನಿಯಮಬದ್ಧವಾಗಿ ವಿವಾಹವಾಗಿ, ಅವರಲ್ಲಿ 
ಪರಸ್ಪರ ಲೈಂಗಿಕ ಸಂಪರ್ಕ ನಡೆದು ಆಕೆಯ ವಿವಾಹ ವಿಚ್ಛೇದನವಾದರೆ ಅಥವಾ ಆತನು ಮರಣ ಹೊಂದಿದರೆ ಹೊರತು- ಈ ಸ್ಥಿತಿಯಲ್ಲಿ 
ಆ ಸ್ತ್ರೀಯ ಒಪ್ಪಿಗೆಯಿಂದ ಹಿಂದಿನ ಪತಿಯು ಬೇಕಿದ್ದರೆ "ಆಕೆಯನ್ನು ವಿವಾಹವಾಗಬಹುದು. 

ಅನೇಕ ಹದೀಸ್‌ ಗ್ರ ಗ್ರಂಥಗಳಲ್ಲಿ ಅಧಿಕೃ ತಶ್ರೇಣಿಗಳ ಮೂಲಕ ಹೀಗೆ ವರದಿಯಾಗಿದೆ; ಒಬ್ಬರು ಪ್ರವಾದಿವರ್ಯರೊಡನೆ ವಿಚಾರಿಸಿದರು: 
ಒಬ್ಬರು ತನ್ನ ಪತ್ನಿಗೆ ಮೂರೂ ತಲಾಕ್‌ ನೀಡಿದರು. ಆ ಬಳಿಕ ಆ ಸ್ತ್ರೀಯನ್ನು ಬೇರೊಬ್ಬರು ವಿವಾಹವಾದರು. ಆಕೆಯು ಆತನೊಂದಿಗೆ 
ವಾಸಿಸಿದ್ದರೂ ಲೈಂಗಿಕ ಸಂಪರ್ಕ ನಡೆಯಲಿಲ್ಲ, ತರುವಾಯ ಆತನು ಆಕೆಯ ವಿವಾಹ, ವಿಚ್ಛೇದನ ಮಾಡಿದ. ಹಾಗಾದರೆ ಆ ಸ್ತ್ರೀಯನ್ನು 
ಮೊದಲ ಪತಿಯು ವಿವಾಹವಾಗಬಾರದೇ? ಪ್ರವಾದಿ ಹೇಳಿದರು: ಇಲ್ಲ ಮೊದಲನೆಯಾತನು ಆಕೆಯನ್ನು ಅನುಭೋಗಿಸಿದಂತೆಯೇ 
ಎರಡನೆಯಾತನು ಭೋಗಿಸುವ ತನಕ ಆಗುವುದಿಲ್ಲ. ಸ್ತ್ರೀಯನ್ನು ಮಾಜಿ ಪತಿಗೆ ಸ ಸಮ್ಮತಾರ್ಹಗೊಳಿಸಲಿಕ್ಕಾಗಿ ವಿವಾಹವಾಗಿ ಸಂಸರ್ಗ ನಡೆಸಿ 
ತಲಾಕ್‌ ನೀಡುವ ಪೂರ್ವ ನಿರ್ಣಯದಿಂದ ನಡೆಸಲಾಗುವ ಕಣ್ಣುಮುಚ್ಚಾಲೆಯ ವಿವಾಹವು ಇಮಾಮ್‌ ಅಬೂ ಯೂಸುಫ್‌ರ ದೃಷ್ಟಿಯಲ್ಲಿ 
ಧರ್ಮಬಾಹಿರ ಅಸಿಂಧು ವಿವಾಹವಾಗಿದೆ. ಅಬೂ ಹನೀಫರ ದೃಷ್ಟಿಯಲ್ಲಿ ಆ ರೀತ್ಲಿಸ್ತೀಯು ಧರ್ಮಸಮ್ಮತಳಾಗುವುದಿಲ್ಲವಾದರೂ ಅದು 
ತಹ್ರಿಮೀ ಮಕ್ರೂಹ್‌ (ನಿಷಿದ್ಧವಾದ ಅರೋಚಕ) ಕ್ರಮ ಆಗಿದೆ. ಪ್ರವಾದಿ(ಸ) ಹೇಳಿರುವುದಾಗಿ ತಿರ್ಮಿದಿ, ನಸಾಈ, ಅಬ್ದುಲ್ಲಾ ಬಿನ್‌ 
ಮಸ್‌ವೂದ್‌ರಿಂದ ಉದ್ಭರಿಸಿದ್ದಾರೆ: ತಹ್‌ಲೀಲ್‌ (ನಿಷಿದ್ಧಳಾದವಳನ್ನು ಧರ್ಮಸಮ್ಮತ ಗೊಳಿಸುವುದು) ಮಾಡುವವನನ್ನೂ ಮಾಡಿಸುವಾತನನ್ನೂ 
ಅಲ್ಲಾಹನು ಶಪಿಸಿರುತ್ತಾನೆ. ಉಕ್ಕತ್‌ ಬಿನ್‌ ಆಮಿರ್‌ ಹೇಳುತ್ತಾರೆ: ಪ್ರವಾದಿ ವರ್ಯರು(ಸ) ಒಮ್ಮೆ ಸಹಾಬಿಗಳೊಡನೆ ಕೇಳಿದರು: ಹಸ್ಥಕನು 
ಯಾರೆಂದು ನಾನು ನಿಮಗೆ ತಿಳಿಸಲೇ? ಸಹಾಬಿಗಳು ಹೇಳಿದರು: ಪ್ರ ಪ್ರವಾದಿಗಳೇ ತಿಳಿಸಿರಿ! ಪ್ರವಾದಿ: ಅದು ವಿವಾಹ ವಿಚ್ಛೇದಿತಳನ್ನು ಹಿಂದಿನ 
ಪತಿಗೆ ಧರ್ಮಸಮೃತಗೊಳಿಸಲಿಕ್ಕಾಗಿ ವಿವಾಹ ಮಾಡುವವನು. ತಹ್ಲೀಲ್‌ ಮಾಡುವವನ್ನೂ ಯಾರಿಗಾಗಿ ಅದನ್ನು ಮಾಡಲಾಗುವುದೋ 
ಅವನನ್ನೂ ಅಲ್ಲಾಹನು ಶಪಿಸಿದ್ದಾನೆ. (ಇಬ್ಬುಮಾಜಃ ಮತ್ತು ದಾರಕುತ್ನಿ) 

2. ಈ ಆಜ್ಞೆಯನ್ನು ಪುರುಷರು, ಸ್ತ್ರೀಯರು ಹಾಗೂ ಅವರ ಕುಟುಂಬದವರೊಡನೆ ಹೇಳಲಾಗಿದೆ. ಅದರ ತಾತ್ತರ್ಯವೇನೆಂದರೆ, 
ತಲಾಕ್‌ ಎಂಬುದು ತಮಾಷೆಯಲ್ಲ; ಅದೊಂದು ಗಂಭೀರ ವಿಷಯವಾಗಿದೆ. ತಲಾಕ್‌ ನೀಡಿದ ಬಳಿಕ ತಲಾಕ್‌ ಯಾವಾಗ ನೀಡಲಾಗಿದೆ, 


ಕಾಂಡ - 28 


“165. ಅತ್ತಲಾಕ್‌ . .. 407 
K EER | ಕ | 
` ಇದ್ದತ್‌ ಯಾವಾಗ ಆರಂಭವಾಗಿದೆ, ಅದು ಯಾವಾಗ ಮುಗಿಯುತ್ತದೆ ಎಂಬಿತ್ಯಾ. ದಿಗಳನ್ನು ನೆನಪಿಡಬೇಕು. ವಿವಾಹ ವಿಚ್ಛೇದನವು ಅತಿ 


ಸೂಕ್ಷ್ಮ ವಿಚಾರವಾಗಿದೆ. ಅದರಿಂದ ಪುರುಷ ಮತ್ತು ಸ್ತ್ರೀ, ಮಕ್ಕಳು ಹಾಗೂ ಕುಟುಂಬದವರಿಗೆ ಸಂಬಂಧಿಸಿದ ಅನೇಕ ಸ ಸಮಸ್ಯೆಗಳು 
ಉದ್ಭಯಸುತ್ತದೆ. ಆದ್ದರಿಂದ ತಲಾಕ್‌ ನೀಡುವಾಗ ಅದರ ಕಾಲ ಮತ್ತು ತಾರೀಕನ್ನು ನೆನಪಿಡಬೇಕು. ಸ್ಟ್ರೀಯು ಯಾವ ಸ್ಥಿತಿಯಲ್ಲಿ ವಿವಾಹ 
ವಿಚ್ಛೇದಿತಳಾಗಿದ್ದಾಳೆ ಎಂಬುದನ್ನು ನೆನಪಿಡಬೇಕು. ಇದ್ದತ್‌ ಯಾವಾಗ ಆರಂಭವಾಗಿದೆ ಮತ್ತು ಯಾವಾಗ ಕೊನೆಗೊಳ್ಳುವುದೆಂದು 
ಲೆಕ್ಕವಿರಿಸಬೇಕು. ಯಾವ ದಿನಾಂಕದೊಳಗೆ ಪತಿಗೆ ಪತ್ನಿಯೊಂದಿಗೆ ಸಂಬಂಧ ಮರುಸ್ಥಾಪಿಸಬಹುದು. ಎಷ್ಟು ಕಾಲ ಆಕೆಯನ್ನು ತನ್ನ 
ಮನೆಯಲ್ಲಿ ಇರಿಸಿಕೊಳ್ಳಬಹುದು. ಎಷ್ಟು ಕಾಲ ಆಕೆಗೆ ಜೀವನಾಂಶ ನೀಡಬೇಕು, ಎಷ್ಟರ ತನಕ ಸ್ವೀಯು ಹಿಂದಿನ ಪತಿಯ ಹಾಗೂ ಹಿಂದಿನ 
ಪತಿಯು ಆಕೆಯ ವಾರೀಸುದಾರರಾಗಿರುತ್ತಾರೆ, ಯಾವಾಗ ಆಕೆಯು ಪತಿಯಿಂದ ಸಂಪೂರ್ಣವಾಗಿ ಬೇರ್ಪಟ್ಟುಮರು ವಿವಾಹಕ್ಕೆ ಅರ್ಹ 
ಳಾಗುತ್ತಾಳೆ ಇತ್ಯಾದಿ ಎಲ್ಲ ವಿಷಯಗಳೂ ದಿನಾಂಕವನ್ನು ಅವಲಂಬಿಸಿದೆ. ಮೇಲಿನ ವಿಷಯ ವಿವಾದಾತ್ಮಕವಾಗಿದೆ. ಸರಿಯಾದ ತೀರ್ಪು 
ನೀಡಲು ನ್ಯಾಯಾಲಯವು ತಲಾಕ್‌ ನೀಡಿದ ಸಮಯ ಮತ್ತು ಸ್ತ್ರೀಯ ಆಗಿನ ಸ್ಥಿತಿಯನ್ನು ಅತ್ಯಗತ್ಯವಾಗಿ ತಿಳಿದಿರಬೇಕು. ಯಾಕೆಂದರೆ 
ಅವುಗಳನ್ನು ತಿಳಿಯದೆ, ಸಂಸರ್ಗ ನಡೆದಾಕೆಯ, ಗರ್ಭಿಣಿಯ, ಅಲ್ಲದವಳ, ಮುಟ್ಟಾದವಳ, ಮುಟ್ಟಾಗದವಳ, ಸಂಬಂಧ 
ಮರುಸ್ಥಾಪಿಸಬಹುದಾದ ರೀತಿಯಲ್ಲಿ ತಲಾಕ್‌ ನೀಡಲಾದ ಮತ್ತು ಶಾಶ್ವತವಾಗಿ ವಿವಾಹ ವಿಚ್ಛೇದಿತಳಾದವಳ ಪ್ರಕರಣಗಳಲ್ಲಿ ತಲಾಕ್‌ನಿಂದ 
ಮುಂದೆ ಉದ್ಭವಿಸಬಹುದಾದ ಸಮಸ್ಯೆಗಳನ್ನು ಸರಿಯಾಗಿ ನಿರ್ಧರಿಸಲು ಸಾಧ್ಯವಿಲ್ಲ. 

3. ಅರ್ಥಾತ್‌, ಪುರುಷನು ಕೋಪದಿಂದ ಸ್ತ್ರ ಯನ್ನು ಮನೆಯಿಂದ ಹೊರ ಹಾಕಬಾರದು. ಸ್ತ್ರೀಯೂ ಸಿಟ್ಟಿನಿಂದ ಸ್ವತಃ ಮನೆಯಿಂದ 
ಹೊರಟು ಹೋಗಬಾರದು. ಇದ್ದತ್‌ ಮುಗಿಯುವ ತನಕ ಅದು ಆಕೆಯ ಮನೆಯೇ ಆಗಿದೆ. ಆ ಮನೆಯಲ್ಲಿಯೇ ಈರ್ವರೂ ವಾಸಿಸಬೇಕು. 
ಹೀಗೆ ಹೊಂದಾಣಿಕೆಯ ಏನಾದರೂ ಅವಕಾಶ ಕಂಡು ಬಂದರೆ ಅದನ್ನು ಬಳಸಲು ಅವರಿಗೆ ಸಾಧ್ಯವಾಗಬೇಕು. ರಜಈ ತಲಾಕ್‌ (ಸಂಬಂಧ 
ಮರುಸ್ಥಾಪಿಸಬಹುದಾದ) ಆಗಿದ್ದರೆ ಯಾವ ಕ್ಷಣದಲ್ಲಿಯೂ ಪತಿಯು ಪತ್ನಿಯಿಂದ ಪುನಃ ಆಕರ್ಷಿತನಾಬಹುದು. ವಿರಸದ ಕಾರಣಗಳನ್ನು 
ತೊರೆದು ಪತಿಯನ್ನು ಸಂತೃಪ್ತಗೊಳಿಸಲು ಆಕೆಯೂ ಪ್ರಯತ್ನಿಸಬಹುದು. ಇಬ್ಬರೂ ಒಂದೇ ಮನೆಯಲ್ಲಿಉಳಿದಿರುವಾಗ ಮೂರು ತಿಂಗಳ 
ಅವಧಿಯಲ್ಲಿ ಅಥವಾ ಮೂರು ಬಾರಿ ರಕ್ತಸ್ರಾವವಾಗುವುದಕ್ಕಿಂತ ಅಥವಾ ಗರ್ಭಿಣಿಯಾಗಿದ್ದರೆ ಹೆರುವುದಕ್ಕಿಂತ ಮುಂಚೆ ಅಂಥ ಅನೇಕ 
ಅವಕಾಶಗಳು ದೊರೆಯುತ್ತವೆ. ಆದರೆ ಪತಿಯು ಹಠದಿಂದ ಪತ್ನಿಯನ್ನು ಹೊರಹಾಕಿದರೆ ಅಥವಾ ಪತ್ನಿಯು ಅವಿವೇಕದಿಂದ ತವರಿಗೆ 
ಹೊರಟು ಹೋದರೆ ಮರು ಸಂಬಂಧದ ಸಾಧ್ಯತೆಯನ್ನು ವಿರಳಗೊಳಿಸಿ ಸಾಮಾನ್ಯವಾಗಿ ತಲಾಕ್‌ನ ಕೊನೆಯನ್ನು ಅದು ಶಾಶ್ಚತ ವಿಚ್ಛೇದನವಾಗಿ 
ಮಾಡುತ್ತದೆ. ಆದ್ದರಿಂದ ರಜಈ ತಲಾಕ್‌ ನೀಡಲಾದ ಸ್ತ್ರೀಯು ಇದ್ದತ್‌ನಲ್ಲಿರುವಾಗ ಪತಿಯನ್ನು ಆಕರ್ಷಿಸುವುದಕ್ಕೆ ಚೆನ್ನಾಗಿ ಸಿಂಗರಿಸಿ 
ವ್ಯವಹರಿಸಬೇಕೆಂದೂ ಕರ್ಮಶಾಸ್ತ್ರಜ್ಞ್ಯ ರು ಆದೇಶಿಸುತ್ತಾರೆ. (ಹದಾಯ, ಅಲ್‌ ಇನ್ಸಾಫ್‌) 

ರಜಈ ತಲಾಕ್‌ ನೀಡಲಾದ ಸ್ತ್ರೀಗೆ ಇದ್ದತ್‌ನ ಅವಧಿಯಲ್ಲಿ ಪತಿಯಿಂದ ವಸತಿ ಮತ್ತು ಜೀವನಾಂಶ ಪಡೆಯುವ ಹಕ್ಕಿದೆಯೆಂಬ 
ಕುರಿತು ಕರ್ಮಶಾಸ್ತ್ರಜ್ಞರಲ್ಲಿ ೧ ಒಮ್ಮತಾಭಿಪ್ರಾ ಯವಿಡೆ, ಪತಿಯ ಅನುಮತಿಯಿಲ್ಲದೆ ಆಕೆಯು ಮನೆಬಿಟ್ಟು ಹೋಗಬಾರದು ಸ ಪತಿಯು 
ಆಕೆಯನ್ನು ಒತ್ತಾಯದಿಂದ ಹೊರಹಾಕಬಾರದೆಂಬ ವಿಷಯದಲ್ಲಿಯೂ ತರ್ಕವಿಲ್ಲ. ಒತ್ತಾಯದಿಂದ ಹೊರಹಾಕುವ ಪತಿಯು 
ಪಾಪಿಯಾಗುತ್ತಾನೆ. ಹಾಗೆಯೇ ಸ್ವತಃ ಮನೆಬಿಟ್ಟು ಹೋಗುವ ಸ್ಟೀಯೂ ಪಾಪಿಯಾಗುತ್ತಾಳೆ. ಅದರಿಂದ ಆಕೆಯು ವಸತಿ ಮತ್ತು ಜೀವನಾಂಶ 
ಪಡೆಯುವ ಹಕ್ಕನ್ನೂ ಕಳೆದುಕೊಳ್ಳುತ್ತಾಳೆ. 

4. ಕರ್ಮಶಾಸ್ತ್ರಜ್ಞರು ಇದನ್ನು ಹಲವು'ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಹಸನ್‌ ಬಸರಿ, ಆಮಿರ್‌, ಶಅಬಿ, ರುದ್‌ ಬಿನ್‌ ಅಸ್ಸಮ್‌, 
ದಹ್ಹಾಕ್‌, ಮುಜಾಹಿದ್‌, ಇಕ್ರಿಮ, ಇಬ್ದು”ರ್ಸುದ್‌, ಹಮ್ಮಾದ್‌, ಲೈಸ್‌ ಮುಂತಾದವರು ದುರ್ನಡತೆಯೇ ಅದರ ಉದ್ದೇಶವೆಂದು 
ಹೇಳಿದ್ದಾರೆ: ಬೈಗುಳವೆಂದು ಇಬ್ಸು ಅಬ್ಬಾಸ್‌ ಹೇಳುತ್ತಾರೆ. ಅರ್ಥಾತ್‌, ತಲಾಕ್‌ನ ಬಳಿಕವೂ ಸ್ತ್ರೀಯ ಸ್ವಭಾವದಲ್ಲಿ ಸುಧಾರಣೆಯಾಗದೆ 
ಇದ್ದತ್‌ನ ಅವಧಿಯಲ್ಲಿ ಪತಿ ಮತ್ತು ಅತನ" ಕುಟುಂಬದವರೊಡನೆ ಜಗಳಾಡಿ ಬೈಯ್ಯುವುದು. ಕತಾದರ ಅಭಿಪ್ರಾಯದಂತೆ ಪತ್ನಿಯ 
ಅವಿಧೇಯತೆ ಅರ್ಥಾತ್‌, ಅವಿಧೇಯತೆಯಿಂದೌಗಿಯೇ ತಲಾಕ್‌ ನೀಡಲಾದ ಸ್ತ್ರೀಯು ಇದ್ದತ್‌ನ ಅವಧಿಯಲ್ಲಿಯೂ ಪತಿಯೊಂದಿಗೆ 
ಉದ್ಧಟತನದಿಂದ ವರ್ತಿಸುವುದು. ಅಬ್ದುಲ್ಲಾಬಿನ್‌ ಉಮರ್‌, ಸುದ್ದಿ ಸುದ್ದಿ ಇಬ್ನುಸ್ಸಾಇಬ್‌, ಇಬ್ರಾ. ಹೀಮುನ್ನಖಈಯವರು ಸ್ತ್ರೀಯು ಮನೆಯನ್ನು 
ತೊರದು ಹೋಗುವುದೇ ಅದರ ಉದ್ದೇಶವೆಂದು ಹೇಳಿದ್ದಾರೆ. 

ತಲಾಕ್‌ ನೀಡಲಾದ ಸ್ತ್ರೀಯು ಇದ್ದತ್‌ ಅವಧಿಯಲ್ಲಿ ಮನೆಯಿಂದ ಹೊರಟು ಹೋಗುವುದೇ ಸ್ಪಷ್ಟ ದುರ್ನಡತೆ(ಫಾಹಿಶತುನ್‌ 
ಮುಬಯ್ಯಿನ) ಯಾಗಿದೆ. ಅವರು ಸ್ವತಃ ಮನೆಯಿಂದ ಹೊರ ಹೋಗಬಾರದು. ಸ್ಪಷ್ಟ ದುರಾಚಾರವೆಸಗಿದ ಹೊರತು ಎಂಬ ಮಾತು 
ಸಾಮಾನ್ಯವಾಗಿ "“ನೀವು ಯಾರನ್ನೂ ಬಯ್ಯಬಾರದು. ಅವಿವೇಕದಿಂದ ಹೊರತು ಎಂದು ಹೇಳುವಂತಿದೆ. ಮೇಲೆ ಸೂಚಿಸಲಾಗದ ನಾಲ್ಕು 
ಅರ್ಥಗಳಲ್ಲಿ ಮೂರರಲ್ಲಿಯೂ ಹೊರತು (ಅನ್ಯಥಾ) ಎಂಬ ಪದವು ಅವರನ್ನು ಮನೆಯಿಂದ ಹೊರಹಾಕಬಾರದು ಎಂಬ ಮಾತಿಗೆ 


ಕಾಂಡ - 28 


408 ತಪ್ಪೀಮುಲ್‌ ಕುರ್‌ಆನ್‌ 


ರ್ಶ 


EE 1150121 ತುಸ ಓಜ RAE TG CTO 


ಅಲ್ಲಾಹನ ಮೇರೆಗಳನ್ನು ಮೂರುವವನು ತನ್ನ ಮೇಲೆ ತಾನೇ ಅಕ್ರಮವೆಸಗುವನು. ಪ್ರಾಯಶಃ ಇದಾದ ಬಳಿಕ ಅಲ್ಲಾಹನು 
(ಹೊಂದಾಣಿಕೆಯ) ಯಾವುದಾದರೂ ದಾರಿಯನ್ನು ಉಂಟು ಮಾಡಲೂಬಹುದೆಂದು ನಿಮಗೆ ಅರಿಯದು. 


ಸಂಬಂಧಿಸಿದೆ. ಅವರು ದುರಾಚಾರವೆಸಗಿದರೆ, ಬ್ಲೆದರೆ, ಉದ್ಧಟತನದಿಂದ ವರ್ಶಿಸಿದರೆ ಮನೆಯಿಂದ ಹೊರಹಾಕಬಹುದು ಎಂದು ಅದರ 
, ಅರ್ಥ. ನಾಲ್ಕನೆಯ ಅರ್ಥದಲ್ಲಿಅದರ ಸಂಬಂಧವು "ಅವರು ಸ್ವಯಂ ಮನೆಯಿಂದ ಹೊರಟು ಹೋಗಬಾರದು' ಎಂಬ ಮಾತಿನೊಂದಿಗಿದೆ. 
ಅರ್ಥಾತ್‌, ಅವರು ಆ ರೀತಿ ಹೋದರೆ ಅದು ಸ ಸ್ಪಷ್ಟ ದುರಾಜಾರವಾಗುತ್ತದೆ. 

5. ಈ ಎರಡು ನುಡಿಗಳೂ ಸ್ತ್ರೀಯರಿಗೆ ಆರ್ತವ ಕಾಲದಲ್ಲಿ ತಲಾಕ್‌ ಹೇಳುವುದು ಅಥವಾ ಏಕಕಾಲದಲ್ಲಿ ಮೂರು ತಲಾಕ್‌ 
ಹೇಳುವುದರಿಂದ ತಲಾಕೇ ಸಂಭವಿಸುವುದಿಲ್ಲವೆನ್ನುವವರ ವಾದವನ್ನು ಖಂಡಿಸುತ್ತದೆ. ಒಂದೇ ಸಂದರ್ಭದಲ್ಲಿಹೇಳುವಮೂರು ತಲಾಕ್‌ಗಳನ್ನು 
ಒಂದೇ ಎಂದು ಪರಿಗಣಿಸಬೇಕೆನ್ನುವವರ ದೃಷ್ಟಿಕೋನವು ತಪ್ಪೆಂದೂ ಸಾರುತ್ತದೆ. ಬಿದ್‌ಈ(ನವೀನಾಚಾರದ) ತಲಾಕ್‌ಗೆ ಯಾವುದೇ 
ಅಸ್ಥಿತ್ವವಿಲ್ಲಅಥವಾ ಏಕಕಾಲದ ಮೂರು ತಲಾಕ್‌ಗಳು ಒಂದೇ ರಜಈ (ಸಂಬಂಧ ಮರುಸ್ಥಾಪನೆಯ) ತಲಾಕ್‌ ಎಂದು ಪರಿಗಣಿಸಲ್ಪಡುವುದಾದರೆ 
ಅದು ಅಲ್ಲಾಹನ ಕಾನೂನುಗಳಿಗೆ ಅರ್ಥಾತ್‌, ಸುನ್ನತ್‌ನಲ್ಲಿ ಆದೇಶಿಸಲಾದ ಕ್ರಮಕ್ಕೆ ವಿರುದ್ಧವಾಗುತ್ತದೆ ಮತ್ತು ಅದು ತಮಗೇ ಮಾಡುವ 
ಅಕ್ರಮವಾಗಿದೆ. ಅನಂತರ ಹೊಂದಾಣಿಕೆಯ ದಾರಿಯನ್ನು ತೋರಿಸಲೂಬಹುದು ಎಂಬ ಅಲ್ಲಾಹನ ಮಾತಿಗೆ ಏನರ್ಥ? ಈ ಎರಡೂ 
ಮಾತುಗಳು ಪ್ರವಾದಿಚರ್ಯೆಗೆ ವಿರುದ್ಧವಾಗಿ ತಲಾಕ್‌ ನೀಡಿ ಅನಂತರ ವಿಚಾರಿಸಬೇಕಾದ ಏನಾದರೂ ತಪ್ಪು ಸಂಭವಿಸಿದಾಗ ಮತ್ತು ಮೂರು 
ತಲಾಕ್‌ ಏಕಕಾಲದಲ್ಲಿ ಹೇಳುವುದರಿಂದ ಆ ಬಳಿಕ ಮರುಸಂಬಂಧದ ಅವಕಾಶವಿಲ್ಲದಿರುವಾಗಲೇ ಅರ್ಥಪೂರ್ಣವಾಗುತ್ತದೆ. 

ಯಾವುದೇ ಅಸ್ತಿತ್ವವಿಲ್ಲದ ತಲಾಕ್‌ನಿಂದ ಅಲ್ಲಾಹನ ಕಾನೂನುಗಳ (ಹುದೂದುಲ್ಲಾಹ್‌) ಉಲ್ಲಂಘನೆ ಅಥವಾ ತಮ್ಮ ಮೇಲೆಯೇ 
ಅಕ್ರ ಕ್ರಮವಾಗುವುದಿಲ್ಲವಷ್ಟೆ. ರಜಈ ತಲಾಕ್‌ನ ಬಳಿಕ ಯಾವ ಪರಿಸ್ಥಿತಿಯಲ್ಲಿಯೂ ಸಂಧಾನದ ಅವಕಾಶವು ಉಳಿಯುತ್ತದೆ. ಆ ಸ್ಥಿತಿಯಲ್ಲಿ, 
ತರುವಾಯ ಅಲ್ಲಾಹನು ಸಂಧಾನದ ಮಾರ್ಗವನ್ನು ತೋರಿಸಬಹುದೆಂದು ಹೇಳುವ ಯಾವುದೇ ಅಗತ್ಯ ವಿಲ್ಲ 

ಇಲ್ಲಿ ಅಲ್‌ಬಕರ ಅಧ್ಯಾಯದ 228- ಚಾ ವಚನಗಳು ಮತ್ತು ಅತ್ತಲಾಕ್‌ ಅಧ್ಯಾಯದ ಈ ವಚನದ ಪರಸ್ಪರ ಸಂಬಂಧವನ್ನು 
ಇನ್ನೊಮ್ಮೆ ಜ್ಞಾಪಿಸಬೇಕು. ಅಲ್‌ಬಕರ ಅಧ್ಯಾಯದಲ್ಲಿ ತಲಾಕ್‌ನ ಸ ಸಂಖ್ಯೆಯನ್ನು ಮೂರು ಎಂದು ಹೇಳಲಾಗಿದೆ. ಅದರಲ್ಲಿ 2 ತಲಾಕ್‌ 
ನೀಡಿದ ಬಳಿಕ ! ಇದ್ದತ್‌ನ ಬಳಿಕ ಸಂಬಂಧ ಪುನಃ ಸ್ಥಾಪಿಸಲು ಮತ್ತು ಇದ್ದತ್‌ನ ಅವಧಿ ಮುಗಿದರೆ ತಹ್ಲೀಲ್‌ ನಡೆಸದೆಯೇ ಪುನಃ ನಿಕಾಹ್‌ 
ಮಾಡಲು ಪತಿಗೆ ಹಕ್ಕಿದೆ. ಮೂರನೆಯ ತಲಾಕ್‌ ಹೇಳುವುದರಿಂದ ಈ ಎರಡು ಹಕ್ಕುಗಳೂ ಅಸಿಂಧುವಾಗುತ್ತವೆ. ಅತ್ತಲಾಕ್‌ನ ಈ ವಚನವು 
ಪ್ರಸ್ತುತ ಕಾನೂನಿನ ತಿದ್ದುಪಡಿಗಾಗಿ ಅವತೀರ್ಣವಾಗಿಲ್ಲ, ಬದಲಾಗಿ ಪತ್ನಿಯರಿಗೆ ತಲಾಕ್‌ ನೀಡುವ ಪತಿಯಂದಿರ ಹಕ್ಕನ್ನು ವಿವೇಕ 
ಪೂರ್ಣವಾಗಿ ಯಾವ ರೀತಿ ಉಪಯೋಗಿಸಬೇಕು ಮತ್ತು ಯಾವ ರೀತಿಯನ್ನು ಪಾಲಿಸಿದರೆ ಕುಟುಂಬವನ್ನು ಛಿದ್ರವಾಗದಂತೆ ಉಳಿಸಬಹುದು, 
ತಲಾಕ್‌ ನೀಡಿ ದುಃಖಿಸಬೇಕಾಗುವುದಿಲ್ಲ, ಸಂಧಾನಕ್ಕೆ ಅನೇಕ ಅವಕಾಶಗಳಿವೆಯೆಂದು ವಿವರಿಸಲಿಕ್ಕಾಗಿ ಅವತೀರ್ಣವಾಗಿದೆ. 

ತರುವಾಯ ವಿವಾಹ ವಿಚ್ಛೇದನವೇ ನಡೆದರೂ ಬೇಕಿದ್ದರೆ ಪುನಃ ನಿಕಾಹ್‌ ಮಾಡಿ ಒಂದುಗೂಡಿಸಲು ಕೊನೆಯದಾಗಿ ಒಂದು 
ಅವಕಾಶವನ್ನೂ ಉಳಿಸಲಾಗಿದೆ. ಆದರೆ ಯಾವನಾದರೂ ಅವಿವೇಕದಿಂದ ತನ್ನ ಈ ಹಕ್ಕನ್ನು ದುರುಪಯೋಗಿಸಿದರೆ ಅದು ಸ್ವತಃ 
ಆಕ್ರಮವಸಗಿದಂತಾಗುತ್ತದೆ. ಎಲ್ಲಾ ಪರಿಹಾರೋಪಾಯಗಳನ್ನು ಆತನು ಕಳೆದುಕೊಳ್ಳುತ್ತಾನೆ. ಅದು ಸಂಪೂರ್ಣವಾಗಿ ಒಬ್ಬನು ತನ್ನ 
ಮಗನಿಗೆ 300ರೂ. ಕೊಟ್ಟು ಇದು ನಿನ್ನ ಹಣ. ಈ ಹಣವನ್ನು ನೀನು ಜಾಗರೂಕತೆಯಿಂದ ಉಪಯೋಗಿಸಿದರೆ ನೀನು ಅದರಿಂದ ಸರಿಯಾದ 
ಪ್ರಯೋಜನ ಪತಿಯಾದ, ನನ್ನ ಉಪ ಪದೇಶವನ್ನು ಗಮನಿಸದೆ ನಿರ್ಲಕ್ಷ $ದಿಂದ ಅನಗತ್ಯವಾಗಿ ಉಪಯೋಗಿಸಿದರೆ ಅಥವಾ ಒಂದೇ 
ಬಾರಿ ಖರ್ಚು ಮಾಡಿದರೆ ನಿನಗೆ ಭಾರೀ ನಷ್ಟವಾದೀತು. ಪೋಲು ಮಾಡುವುದಿದ್ದರೆ ನಿನಗೆ ನಾನು ಏನನ್ನೂ ಕೊಡುವುದಿಲ್ಲ ಎಂದು 
ಉಪದೇಶಿಸುವಂತಿದೆ. ಆದರೆ ತಂದೆಯು ಆತನಿಗೆ ಹಣವನ್ನು ಸಂಪೂರ್ಣವಾಗಿ ಕೊಡದಿದ್ದರೆ, ಅವನು ಅನಗತ್ಯವಾಗಿ ಖರ್ಚು 
ಮಾಡಬಯಸಿದರೂ ಹಣವು ಜೇಬಿನಿಂದ ಹೊರ ಬರುವುದಿಲ್ಲ ಅಥವಾ 300 ರೂ. ಗಳನ್ನು ಒಂದೇ ಬಾರಿ ಖರ್ಚು ಮಾಡಿದರೂ ಕೇವಲ 
ನೊರು ರೂ. ಆತನ ಜೇಬಿನಿಂದ ಹೋಗಿ, 200 ರೂ. ಆತನ ಜೇಬಿನಲ್ಲಿ ಹಾಗೆಯೇ ಉಳಿಯುವುದಾದರೆ, ಅಂಥ ಪರಿಸ್ಥಿತಿಯಲ್ಲಿ ಮೇಲಿನ 
ಉಪದೇಶವು ನಿರರ್ಥಕವಾಗಿದೆ. ವ್ಯ ್ಯವಹಾರವು ಹೀಗಿದ್ದರೆ ಆ ಉಪದೇಶದ ಅಗತ್ಯವೇನಿದೆ. 


ಕಾಂಡ - 28 


65, ಅತ್ತಲಾಕ್‌ 409 


01. ಸ 
ರ್‌ 


(2-3) ಅನಂತರ ಅವರು ತಮ್ಮ(ಇದ್ದತಿನ) ಕಾಲಾವಧಿಯ ಕೊನೆಯನ್ನು ತಲುಪಿದಾಗ ಅವರನ್ನು ಉತ್ತಮ 
ರೀತಿಯಿಂದ (ನಿಮ್ಮ ವಿವಾಹದಲ್ಲಿ) ತಡೆದಿರಿಸಿಕೊಳ್ಳಿರಿ. ಇಲ್ಲವೆ ಉತ್ತಮ ರೀತಿಯಿಂದ ಅವರಿಂದ ಬೇರ್ಪಡಿರಿ" ಮತ್ತು 
ನಿಮ್ಮ ಪೈಕಿ ನ್ಯಾಯಶೀಲರಾದ ಇಬ್ಬರನ್ನು ಸಾಕ್ಷಿಗಳಾಗಿ ಮಾಡಿಕೊಳ್ಳಿರಿ' ಮತ್ತು (ಸಾಕ್ಷಿಗಳಾಗುವವರೇ,) ಸಾಕ್ಷ ವನ್ನು 
ಸರಿಯಾದ ರೀತಿಯಲ್ಲಿ ಅಲ್ಲಾಹನಿಗಾಗಿಯೇ ನೀಡಿರಿ. ನಿಮಗೆ ಉಪದೇಶಿಸಲಾಗುತ್ತಿರುವ ವಿಷಯಗಳಿವು. ಅಲ್ಲಾಹನ 
ಮತ್ತು ಪರಲೋಕದ ಮೇಲೆ ವಿಶ್ವಾಸವಿರಿಸುವ ಪ್ರತಿಯೊಬ್ಬನಿಗೆ.* ಅಲ್ಲಾಹನನ್ನು ಭಯಪಡುತ್ತ ಕಾರ್ಯವೆಸಗುವವನಿಗೆ 


6. ಅರ್ಥಾತ್‌, ಒಂದು ಅಥವಾ ಎರಡನೇ ತಲಾಕ್‌ ನೀಡಿದ ಬಳಿಕ ಪತ್ನಿಯೊಂದಿಗೆ ದಾಂಪತ್ಯ ಸಂಬಂಧ ಇರಿಸಬೇಕೇ ಬೇಡವೇ 
ಎಂಬ ಕುರಿತು ಇದ್ದತ್‌ನ ಅವಧಿ ಮುಗಿಯುವುದಕ್ಕಿಂತ ಮುಂಜೆಯೇ ತೀರ್ಮಾನಿಸಬೇಕು. ಇರಿಸಿಕೊಳ್ಳುವುದಿದ್ದರೆ ಸಾಮರಸ್ಯದಿಂದ 
ದಂಪತಿಗಳಾಗಿ ಬಾಳುವ ಉದ್ದೇಶದಿಂದ ಮರಳಿ ಸ್ವೀಕರಿಸಬೇಕು. ಆಕೆಯನ್ನು ಮರಳಿ ಸ್ವೀಕರಿಸಿ ಪುನಃ ತಲಾಕ್‌ ಕೊಟ್ಟು ಇದ್ದತ್‌ ಕಾಲವನ್ನು 
ಹೆಚ್ಚಿಸಿ ಸತಾಯಿಸಿ ದಾಂಪತ್ಯ ಸಂಬಂಧವನ್ನು ಮುಂದುವರಿಸಬಾರದು ಅಥವಾ ಒಂದು ವೇಳೆ ಬೀಳ್ಕೊಡುವುದಿದ್ದರೆ ಪರಸ್ಪರ ಜಗಳಾಡದೆ 
ಸಭ್ಯ ರೀತಿಯಲ್ಲಿ ಬೀಳ್ಕೊಡಬೇಕು. ವಿವಾಹ ಧನದ ಬಾಜ್ತಿನಲ್ಲಿ ಏನಾದರೂ ಉಳಿದಿದ್ದರೆ ಕೊಡಬೇಕು. ಅಲ್‌ಬಕರ ಅಧ್ಯಾಯದ 241ನೇ 
ವಚನದಲ್ಲಿ ಆದೇಶಿಸಿರುವಂತೆ ನಿಮ್ಮ ಶಕ್ಕಾನುಸಾರ ವಿಚ್ಛೇದನದ ಹಣವಾಗಿ ಏನಾದರೂ ನೀಡಬೇಕು. (ತಪ್ಪೀಮುಲ್‌ ಕುರ್‌ಆನ್‌, 
ಸಂಪುಟ-4, ಅಹ್‌ರುಾಬ್‌: ಟಪ್ಪಣಿ-86) 

7. ತಲಾಕ್‌ ನೀಡುವುದಕ್ಕೂ ತಲಾಕ್‌ನಿಂದ ಹಿಂದೆ ಸರಿಯುವುದಕ್ಕೂ ಸಾಕ್ಷಿಗಳಿರಬೇಕೆಂಬುದೇ ಇದರ ತಾತ್ಸರ್ಯವೆಂದು ಇಬ್ನು 
ಅಬ್ಬಾಸ್‌ ಹೇಳುತ್ತಾರೆ. (ಇಬ್ನು ಜರೀರ್‌) ಇಮ್ರಾನ್‌ ಬಿನ್‌ ಹುಸೈನ್‌ರೊಡನೆ ಒಮ್ಮೆ ಒಬ್ಬರು ಕೇಳಿದರು: ಓರ್ವನು ತನ್ನ ಪತ್ನಿ] ಗೆ ತಲಾಕ್‌ 
ನೀಡಿದನು. ಆ ಬಳಿಕ ತಲಾಕ್‌ನಿಂದ ಹಿಂದೆ ಸರಿದನು. ಆದರೆ ಅದಕ್ಕೆ ಸಾಕ್ಸಿಗಳಿರಲಿಲ್ಲ. ಇಮ್ರಾನ್‌ ಹೇಳಿದರು: ನೀವು ತಲಾಕ್‌ ನೀಡಿರುವುದೂ 
ಅದನ್ನು ರದ್ದು ಪಡಿಸಿರುವುದೂ ಪ್ರವಾದಿಚರ್ಯೆಗೇ ವಿರುದ್ಧವಾಗಿದೆ. (ಅಬೂ ದಾವೂದ್‌, ಇಬ್ನು ಮಾಜ) ಆದರೆ ತಲಾಕ್‌, ಮರುಸಂಬಂಧ 
ಸ್ಥಾಪನೆ ಮತ್ತು ವಿಚ್ಛೇದನವು ಜಾರಿಯಾಗಬೇಕಾದರೆ ಸಾಕ್ಷಿಗಳಿರಬೇಕೆಂಬ ಶರ್ತವಿಲ್ಲವೆಂಬ ಕುರಿತು ನಾಲ್ಕು ಮದ್‌ಹಬ್‌ಗಳ ಇಮಾಮರಿಗೂ 
ಒಮ್ಮತಾಭಿಪ್ರಾಯವಿದೆ. ಅರ್ಥಾತ್‌, ಸಾಕ್ಷ ವಿಲ್ಲದಿರುವುದರಿಂದ ತಲಾಕ್‌, ಮರು ಸ್ವೀಕಾರ ಅಥವಾ ವಿಚ್ಛೇದನವು ಅಸಿಂಧುವಾಗುವುದಿಲ್ಲ. 
ಸಂಬಂಧಪಟ್ಟಕಕ್ಷಿಗಳಲ್ಲಿಆ ಬಳಿಕ ಯಾರಿಗೂ ನಿರಾಕರಿಸಲು ಸಾಧ್ಯವಾಗದಿರಲೆಂಬ ಮುಂಜಾಗ್ರತಾ ಕ್ರಮವಾಗಿ ಸಾಕ್ಷಿದಾರರ ಶರ್ತವಿರಿಸಲಾಗಿದೆ. 
ಸಾಕ್ಷಿದಾರರಿದ್ದರೆ ವಿವಾದಗಳ ತೀರ್ಮಾನಗಳನ್ನು ಸುಲಭಗೊಳಿಸಿ ಸಂಶಯಕ್ಕೆ ಆಸ್ಪದವಿಲ್ಲದಂತಾಗುತ್ತದೆ. ಇದು ನೀವು ಪರಸ್ಪರ ವ್ಯಾಪಾರ 
ವಹಿವಾಟು ನಡೆಸುವಾಗ ಸಾಕ್ಷಿದಾರರನ್ನು ನಿಲ್ಲಿಸಿರಿ (ಅಲ್‌ಬಕರ: 282) ಎಂಬ ಆದೇಶಕ್ಕೆ ಸಮಾನವಾಗಿದೆ. ಅರ್ಥಾತ್‌, ಕ್ರಯವಿಕ್ರಯಕ್ಕೆ 
ಸಾಕ್ಷಿದಾರರು ಕಡ್ಡಾಯ ಅಥವಾ ಸಾಕ್ಟಿದಾರರಿಲ್ಲದೆ ವ್ಯಾಪಾರ ನಡೆಯುವುದಿಲ್ಲವೆಂದು ಇದರರ್ಥವಲ್ಲ ವಸ್ತುತಃ ವಿವಾದಕ್ಕೆ ಆಸ್ಚದವಿರಲಾರದು 
ಮತ್ತು ಆ ರೀತಿ ಮಾಡುವುದು ಉತ್ತಮವೆಂಬ ದೃಷ್ಟಿಯಿಂದ ಇಂಥ ನಿಯಮಗಳನ್ನು ನಿಶ್ಚಯಿಸಲಾಗಿದೆ. ಅದನ್ನು ಇಬ್ಬರು ಸಾಕ್ಷಿದಾರರಿಲ್ಲದೆ 
ನಡೆಸಿದರು. ಕಾನೂನುಬದ್ಧವಾಗಿ ಸಿಂಧುವಾಗುತ್ತದೆ. ಹಾಗಿದ್ದರೂ ತಲಾಕ್‌ ನೀಡುವಾಗ ಅಥವಾ ಅದನ್ನು ಹಿಂಪಡೆಯುವಾಗ ನ್ಯಾಯನಿಷ್ಠರಾದ 
ಈರ್ವರನ್ನು ಅದಕ್ಕೆ ಸಾಕ್ಷಿದಾರಗೊಳಿಸುವುದು ಅತಿ ಎಚ್ಚರದ ಕ್ರಮವಾಗಿದೆ. 

8. ಮೇಲೆ ಹೇಳಿದ ಆದೇಶಗಳು ಕೇವಲ ಉಪದೇಶವಾಗಿವೆಯೇ ವಿನಾ ಶಾಸನಾತ್ಮಕವಲ್ಲವೆಂದು ಈ ಪದಗಳೇ ವ್ಯಕ್ತ ಪಡಿಸುತ್ತದೆ. 
ಒಬ್ಬರು ಪ್ರವಾದಿಚರ್ಯೆಗೆ ವಿರುದ್ಧವಾಗಿ ತಲಾಕ್‌ ನೀಡಿದರೆ, ಇದ್ದತ್‌ನ ಅವಧಿಯ ಲೆಕ್ಕವಿರಿಸದಿದ್ದರೆ, ಪತ್ನಿ ಯನ್ನು, ಏನಾ ಕಾರಣ 
ಮನೆಯಿಂದ ಹೊರ ಹಾಕಿದರೆ, ಇದ್ದತ್‌ನ ಅವಧಿ ಮುಗಿದ ಬಳಿಕ ಕೇವಲ ಸ್ತ್ರೀಯನ್ನು ಸತಾಯಿಸಲಿಕ್ಕಾಗಿ ಸಂಬಂಧ ಪುನಃ ಸ್‌ ಸ್ಥಾಪಿಸಿದರೆ, 
ಜಗಳಾಡಿ ಬೀಳ್ಳೊಟ್ಟರೆ ಮತ್ತು ತಲಾಕ್‌, ಸಂಬಂಧ ಮರುಸ್ಥಾಪನೆ ಹಾಗೂ ವಿಚ್ಛೇದನ ಇತ್ಯಾದಿ ವಿಷಯಗಳಲ್ಲಿ ಸಾಕ್ಷಿಗಳನ್ನು ನಿರ್ಣಯಿಸದಿದ್ದರೆ. 
ಶಾಸನಾತ್ಮಕ ಪರಿಣಾಮಗಳಲ್ಲಿ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಆದರೂ ಓರ್ವರು ಅಲ್ಲಾಹನ ಉಪದೇಶಗಳಿಗೆ ವಿರುದ್ಧವಾಗಿ ವರ್ತಿಸಿದರೆ 


ಕಾಂಡ - 28 


410 ತಪ್ಪೀಮುಲ್‌ ಕುರ್‌ಆನ್‌ 


50138 ರಜೃ AY ಕ್ರ. ಜ.1 dE 
ಸ ಗಾಗ ಲ್‌ ಗಲ? 
MES A ೪1 5 oh ಶ್ರ॥ 


ಅಲ್ಲಾಹನು ಸಂಕಷ್ಟಗಳಿಂದ ಪಾರಾಗುವ ಯಾವುದಾದರೂ ದಾರಿಯನ್ನು ತೆರೆಯುವನು' ಮತ್ತು ಅವನು ಊಹಿಸಿಯೂ 
ಇರದಂತಹ ಕಡೆಗಳಿಂದ ಅವನಿಗೆ ಜೀವನಾಧಾರ ನೀಡುವನು." ಅಲ್ಲಾಹನ ಮೇಲೆ ಭರವಸೆ ಇಡುವವನ ಪಾಲಿಗೆ 
ಅವನೇ ಸಾಕು. ಅಲ್ಲಾಹನು ತನ್ನ ಕಾರ್ಯವನ್ನು ಪೂರ್ತಿಗೊಳಿಸಿಯೇ ತೀರುತ್ತಾನೆ.*` ಅಲ್ಲಾಹನು ಪ್ರತಿಯೊಂದು 
ವಸ್ತುವಿಗೂ ಒಂದು ವಿಧಿಯನ್ನು ನಿಶ್ಚಯಿಸಿಟ್ಟಿರುತ್ತಾನೆ. 

(4-5) ನಿಮ್ಮಸ್ವೀ ಯರ ಪೈಕಿ ಖುತುಸ್ರಾವದ ಬಗ್ಗೆ ಗ್ಗ ನಿರಾಶರಾದವರ ಕುರಿತು ನಿಮಗೇನಾದರೂ ಸಂಶಯ ಬಂದರೆ, 
ಅವರ ಇದ್ದತಿನ ಅವಧಿಯು ಮೂರು SE ಇನ್ನೂ ಯತುಮತಿಯರಾಗದವರಿಗೂ ಇದೇ ನಿಯಮವಿದೆ? 


ಅದು ಅವನ ಮನದಲ್ಲಿ ಅಲ್ಲಾಹ್‌ ಮತ್ತು ಪರಲೋಕದ ನೈಜ ವಿಶ್ವಾಸವಿಲ್ಲಆದ್ದರಿಂದಲೇ ಆತನು ಓರ್ವ ನೈಜ ಮುಸ್ಲಿಮನಿಗೆ ಭೂಷಣವಲ್ಲದ 
ರೀತಿಯಲ್ಲಿ ವರ್ತಿಸಿದ್ದಾನೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. 

9. ಇಲ್ಲಿದೇವಭಯದಿಂದ ವರ್ತಿಸುವುದರ ಅರ್ಥ ಪ್ರವಾದಿಚರ್ಯೆಯ ಪ್ರಕಾರ ತಲಾಕ್‌ ನೀಡುವುದೆಂದು ಮಾತಿನ ಹಿನ್ನೆಲೆಯಿಂದಲೇ 
ವ್ಯಕ್ತವಾಗುತ್ತದೆ. ಇದ್ದತ್‌ನ ಅವಧಿಯ ಲೆಕ್ಕವಿರಿಸುವುದು, ಪತ್ನಿಯನ್ನು ಮನೆಯಿಂದ ಹೊರಹಾಕದಿರುವುದು, ಇದ್ದತ್‌ ಮುಗಿಯುವಾಗ 
ದಾಂಪತ್ಯ ಮುಂದುವರಿಸುವ ಉದ್ದೇಶದಿಂದ ಸ್ತ್ರೀಯನ್ನು ಇರಿಸಿಕೊಳ್ಳುವುದಿದ್ದರೆ ತಲಾಕ್‌ನಿಂದ ಹಿಂದೆ ಸರಿಯುವುದು, ಬೇರ್ಪಡುವುದಿದ್ದರೆ 
ಸಭ್ಯ ಭ್ಯರೀತಿಯಲ್ಲಿ ಬೇರ್ಷಡುವುದು, ತಲಾಕ್‌, ತಲಾಕ್‌ ರದ್ಧತಿ, ಬೇರ್ಪಡುವಿಕೆ ಇತ್ಯಾದಿ ಎಲ್ಲ ಕ್ರಿಯೆಗಳಲ್ಲಿಯೂ ಇಬ್ಬರು ನ್ಯಾಯನಿಷ್ಠ 
ಸಾಕ್ಷಿಗಳನ್ನು ಇರಿಸಿಕೊಳ್ಳುವುದು. ಹೀಗೆ ಈ ರೀತಿ ದೇವಭಯದಿಂದ ವರ್ಶಿಸುವಾತನಿಗೆ ಅಲ್ಲಾಹನು ಮಖ್‌ರಜ್‌ (ಸಮಸ್ಯೆಗಳಿಂದ 
ಮುಕ್ತವಾಗುವ ದಾರಿಯನ್ನು) ತೋರಿಸುವನು. ಈ ವಿಷಯಗಳಲ್ಲಿ ದೇವಭಯದಿಂದ ವರ್ಶಿಸದವನು ತನ್ನಿಂದ ಪಾರಾಗಲಾಗದ ಬಿಕ್ಕಟ್ಟು 
ಮತ್ತು ಸಂಕಷ್ಟಗಳನ್ನು ತಂದುಕೊಳ್ಳುವನೆಂದು ಇದರಿಂದ ಸ್ವಯಂ ವ್ಯಕ್ತವಾಗುತ್ತದೆ. 

ಈ ಮಾತುಗಳ ಬಗ್ಗೆ ಆಲೋಚಿಸಿದಾಗ ಬಿದ್‌ಈ ತಲಾಕ್‌ಗೆ ವಾಸ್ತವದಲ್ಲಿ ಬೆಲೆಯೇ ಇಲ್ಲವೆಂದು ಭಾವಿಸುವವರ ಮತ್ತು ಏಕಕಾಲದಲ್ಲಿ 
ಅಥವಾ ಒಂದೇ ಶುದ್ಧಿ ಕಾಲದಲ್ಲಿಮೂರು ತಲಾಕ್‌ ನೀಡಿದರೆ ಅದನ್ನು ಒಂದೇ ತಲಾಕ್‌ ಎಂದು ಪರಿಗಣಿಸಬೇಕೆನ್ನುವವರ ದೃಷ್ಟಿಕೋನಗಳು 
ಸರಿಯಲ್ಲವೆಂದು ಸ್ಪಷ್ಟವಾಗಿ ತಿಳಿಯಬಹುದು. ಬಿದ್‌ಈ ತಲಾಕ್‌ಗೆ ಬೆಲೆಯೇ ಇಲ್ಲದಿರುವಾಗ ಅದರಿಂದ ಮುಕ್ತವಾಗುವುದಕ್ಕೆ ಯಾವುದೇ 
ಪರಿಹಾರೋಪಾಯದ ಅಗತ್ಯ ಉದ್ಭವಿಸುವುದಿಲ್ಲ. ಒಂದು ವೇಳೆ 3 ತಲಾಕ್‌ಗಳನ್ನು ಒಂದೇ ತಲಾಕ್‌ ಎಂದು ಭಾವಿಸಿದರೂ ಪರಿಹಾರದ 
ಸಮಸ್ಯೆ ಉದ್ಭವಿಸುವುದಿಲ್ಲ. ಆ ಸ್ಥಿತಿಯಲ್ಲಿ ಪರಿಹಾರೋಪಾಯದ ಅಗತ್ಯವಿರುವ ಸಃ ಸ್ಯೆ ಏನಿದೆ? 

10. ಅರ್ಥಾತ್‌, ತಲಾಕ್‌ ನೀಡಿದಾಕೆಯನ್ನು ಮನೆಯಲ್ಲಿಯೇ ಇರಿಸಿಕೊಳ್ಳುವುದು, ಳಿಯ ಖರ್ಚನ್ನು ವಹಿಸುವುದು, ಆಕೆಯನ್ನು 
ಬೀಳ್ಕೊಡುವುದಾದರೆ ಮಹರ್‌ ಅಥವಾ ವಿಚ್ಛೇದನ ಧನ (ಮುತ್‌ಅತುತ್ತಲಾಕ್‌) ಇತ್ಯಾದಿಗಳು ಮಾನವನಿಗೆ ಆರ್ಥಿಕ ಭನಕಗೆಳಸವಯಯುದು. 
ನಿರ್ವಿವಾದ. ತಾನು ಮನೋ ವೈ ಷಮ್ಯ ದಿಂದ ಸಂಬಂಧವನ್ನು ಕಡಿದುಕೊಳ್ಳಲು ಸಿದ್ಧನಾಗಿರುವ ಓರ್ವ ಸ್ತ್ರೀಗಾಗಿ ಹಣ ಖರ್ಚು ಮಾಡುವುದು 
ನಿಜಕ್ಕೂ ಆರೋಚಕವಾಗಿರುತ್ತದೆ. ಅದರೊಂದಿಗೆ ಪತಿಯು ಜಿಪುಣನೂ ಆಗಿದ್ದರೆ ಈ ಎಲ್ಲ ಖರ್ಚುಗಳು ಆತನಿಗೆ ದುಸ್ತರವಾಗುತ್ತದೆ. ಆದರೆ 
ಅಲ್ಲಾಹನ ಭಯವಿರುವವರು ಈ ಎಲ್ಲವಿಷಯಗಳನ್ನು ಸಹಿಸಬೇಕಾಗುತ್ತದೆ. ನಿಮ್ಮ ಮನಸ್ಸು ಸಂಕುಚಿತವಾಗಿರಬಹುದು. ಆದರೆ ಅಲ್ಲಾಹನ 
ಹಸ್ತವು ಜೀವನಾಧಾರ ನೀಡುವ ವಿಷಯದಲ್ಲಿ ಸಂಕುಚಿತವಾಗಿಲ್ಲ. ಅವನ ಆದೇಶದಂತೆ ಹಣ ಖರ್ಚು ಮಾಡಿದರೆ ನಿಮಗೆ ಊಹಿಸಲಾಗದ 
ದಾರಿಗಳಿಂದ ಆತನು ನಿಮಗೆ ಜೀವನಾಧಾರಗಳನ್ನು ನೀಡುವನು. ಸು 

11. ಅಲ್ಲಾಹನ ನಿರ್ಣಯವನ್ನು ಜಾರಿಗೊಳಿಸುವುದನ್ನು ತಡೆಯುವ Teas ಶಕ್ತಿಯೂ ಇಲ್ಲ 

12. ಇದು ಯತುಸ್ರಾವವು ಸಂಪೂರ್ಣವಾಗಿ ನಿಂತ ಮತ್ತು ಪ್‌ ಪ್ರಾಯಾಧಿಕ್ಯದಿಂದ"ಯತುಸ್ರಾವದ ಬಗ್ಗೆ ನಿರಾಶರಾದ ವೃ ದ್ಧೆಯರಿಗೆ 
ಸಂಬಂಧಿಸಿದ ಆದೇಶವಾಗಿದೆ. ತಲಾಕ್‌ ನೀಡಿದ ದಿನದಿಂದ ಅವರ ಇದ್ದತ್‌ನ ಅವಧಿಯ ಎಣಿಕೆ ಆರಂಭವಾಗುತ್ತದೆ. ಮೂರು ತಿಂಗಳಿಂದರೆ 


ಕಾಂಡ - 28 


65; ಅತ್ತಲಾಕ್‌ | ಜ್‌] 411 


ಮೂರು ಚಾಂದ್ರಮಾನ ತಿಂಗಳಾಗಿದೆ. ಚಾಂದ್ರಮಾನ ತಿಂಗಳ ಆರಂಭದಲ್ಲಿ ತಲಾಕ್‌ ನೀಡಿದರೆ ಚಂದ್ರ ದರ್ಶನದ ಆಧಾರದಲ್ಲಿ ಇದ್ದತ್‌ನ 
ಅವಧಿಯನ್ನು ಲೆಕ್ಕವಿರಿಸ ಬೇಕೆಂಬ ವಿಷಯ್ದಧಲ್ಲಿ;:ತರ್ಕವಿಲ್ಲ, ತಿಂಗಳ ಮಧ್ಯದ ದಿನಾಂಕದಲ್ಲಿ ತಲಾಕ್‌ ಆಗಿದ್ದರೆ, ಅಬೂ ಹನೀಫಾರ 
ಅಭಿಪ್ರಾಯದ ಪ್ರಕಾರ, ಒಂದು ತಂಗ ಮೂವತ್ತು ದಿನಗಳೆಂದು ಲೆಕ್ಕ ಹಾಕಿ ಅಂಥ ಮೂರು. ತಿಂಗಳು ಇದ್ದತ್‌ ಆಚರಿಸಬೇಕು. 
(ಬದಾಇಉಸ್ಪನಾಇಆ್‌) ವ 

ಆದರೆ ಯಾವುದೇ ರೀತಿಯಲ್ಲಿ ಯತ್ತುಸ್ತಾ ವಧಲ್ಲಿ ಅವ್ಯ ವಸ್ಥೆಯಿರುವ ಸ್ತ್ರೀಯರ ಮಟ್ಟಿಗೆ ಕರ್ಮಶಾಸ್ತಜ್ಞರಲ್ಲಿ ಭಿನ್ನಾಭಿಪ್ರಾಯವಿದೆ. 
ಉಮರ್‌ರು(ರ) ಹೇಳಿರುವುದಾಗಿ ಸಈದ್‌ ಜತ್‌ 'ಮುಸಯ್ಯ ಬ್‌ ಹೇಳುತ್ತಾರೆ: ತಲಾಕ್‌ ನೀಡಕಾದ ಸ್ಟೀಗೆ jl ಅಥವಾ ಎರಡು ಬಾರಿ 
ರಕ್ತಸ್ರಾವವಾಗಿ ಅನಂತರ ನಿಂತರೆ ಅವರು 9 ತಿಂಗಳು. ಕಾಯಬೇಕು. ಗರ್ಭವಿದೆಯೆಂದು ವ್ಯಕ್ತವಾದರೆ ಸರಿ ಅನ್ಯಥಾ ಆ 9 ತಿಂಗಳೆ ಬಳಿಕವೂ 

ಮೂರು ತಿಂಗಳು ಇದ್ದತ್‌ ಆಚರಿಸಬೇಕು. ಆ ಬಳಿಕ "ಅವರು ಬೇರೊಬ್ಬ ಪುರುಷನನ್ನು ವಿವಾಹವಾಗುವುದು ಧರ್ಮಸಮ್ಮತವಾಗಿದೆ. 

ಇಬ್ನು ಅಬ್ಬಾಸ್‌, ಕತಾದ ಮತ್ತು ಇಕ್ರಿಮ ಹೇಳುತ್ತಾರೆ: ವರ್ಷವಿಡೀ: ಖುತುಸ್ರಾವವಾಗುವ ಸೀ €ಯ ಇದ್ದತ್‌ನ ಕಾಲವು 3 ತಿಂಗಳಾಗಿದೆ. 

ತಾವೂಸ್‌ ಹೇಳುತ್ತಾರೆ: ವರ್ಷದಲ್ಲೊಮ್ಮೆ ಆರ್ತವವಾಗುವ ಸ್ತ್ರೀಯ ಇದ್ದತ್‌ನ ಅವಧಿಯು ಆಕೆಗೆ ಮೂರು ಖಯತುಸ್ರಾವವಾಗುವ 
ಕಾಲವಾಗಿದೆ. ಉಸ್ಟಾನ್‌, ಅಲೀ ಮತ್ತು ರುದ್‌ ಬಿನ್‌ ಸಾಬಿತ್‌(ರ)ರಿಂದ ಇದೇ ಅಭಿಪ್ರಾಯವನ್ನು ಉದ್ದರಿಸಲಾಗಿದೆ. 

ಇಮಾಮ್‌ ಮಾಲಿಕ್‌ ವರದಿ ಮಾಡುತ್ತಾರೆ: ಹಬ್ಬಾನ್‌ ಎಂಬೋರ್ವರು ಅವರ ಪತ್ನಿಗೆ ಆಕೆಯು ಮೊಲೆಯೂಣಿಸಿದ ಕಾಲದಲ್ಲಿ 
ತಲಾಕ್‌ ನೀಡಿದರು. ಆ ಬಳಿಕ ಒಂದು ವರ್ಷವಾದರೂ ಆಕೆಗೆ ಖುತುಸ್ರಾವವಾಗಲಿಲ್ಲ. ತರುವಾಯ ಪತಿ ಮರಣ ಹೊಂದಿದರು. ಈ ವಿವಾಹ 
ವಿಚ್ಛೇದಿತೆಯು ಪತಿಯ ಸೊತ್ತಿನಲ್ಲಿ ವಾರೀಸು ಪಾಲು ಕೇಳಿದಳು. ಪ್ರಕರಣವು ಉಸ್ಕಾನ್‌ರ(ರ) ಬಳಿಗೆ ಬಂತು. ಅವರು ಅಲಿ ಮತ್ತು ರುದ್‌ 
ಬಿನ್‌ ಸಾಬಿತ್‌ರ ಅಭಿಪ್ರಾಯ ಕೇಳಿದರು. ಇಬ್ಬರ ಸಲಹೆಯನ್ನು ಸ್ವೀಕರಿಸಿ ಉಸ್ಸಾನ್‌ರು ಆ ಸ್ತ್ರೀಗೆ ವಾರೀಸು ಹಕ್ಕಿದೆಯೆಂದು ತೀರ್ಪಿತ್ತರು. 
ಅವರ ಸಮರ್ಥನೆ ಹೀಗಿತ್ತು: ಆಕೆಯು ಖುತುಸ್ರಾವ ನಿಂತು ನಿರಾಶರಾದವರ ಗಣದಲ್ಲಿ ಸೇರುವುದಿಲ್ಲ, ಖತುಸ್ರಾವ ಆರಂಭವಾಗಿಲ್ಲದ 
ಮಕ್ಕಳ ಗಣದಲ್ಲಿಯೂ ಸೇರುವುದಿಲ್ಲ. ಆದ್ದರಿಂದ ಪತಿಯು ಮರಣ ಹೊಂದುವ ತನಕ ಆಕೆಯು ಅದಕ್ಕಿಂತ ಹಿಂದಿನ ರಕ್ತಸ್ರಾವದ ಬಳಿಕದ 
ಶುದ್ಧ ಸ್ಥಿತಿಯಲ್ಲಿದ್ದಳು. ಆಕೆಯ ಇದ್ದತ್‌ ಬಾಕಿಯಿದೆ. 

ಹನಫಿಗಳು ಹೇಳುತ್ತಾರೆ: ಓರ್ವ ಸ್ತ್ರೀಯ ಯತುಸ್ರಾವ ನಿಂತಿತು. ಆದರೆ ಅದು ಖುತುಸ್ರಾವದ ನಿರೀಕ್ಷೆಯಿರುವ ಪ್ರಾಯ ಕಳೆದ 
ಬಳಿಕವಲ್ಲ. ಆ ಬಳಿಕ ವಸ್ತುತಃ ಸ್ತ್ರೀಗೆ ಯತುಸ್ರಾವವಾದರೆ ಖುತುಸ್ರಾವದ ಆಧಾರದಲ್ಲಿ ಇದ್ದತ್‌ ಲೆಕ್ಕ ಮಾಡಬೇಕು ಅಥವಾ ಸಹಜವಾಗಿ 
ಖಯತುಸ್ರಾವ ನಿಲ್ಲುವ ಪ್ರಾಯವನ್ನು ಪರಿಗಣಿಸಿ ಲೆಕ್ಕ ಹಾಕಬೇಕು. ಆ ಪ್ರಾಯಕ್ಕೆ ತಲುಪಿದ ಬಳಿಕ ಮೂರು ತಿಂಗಳು ಇದ್ದತ್‌ನಲ್ಲಿ ಕಳೆದರೆ 
ಆ ಬಳಿಕ ಆಕೆಗೆ ಬೇರೊಂದು ವಿವಾಹವಾಗಬಹುದು. ಶಾಫಿಈ, ಸೌರಿ ಮತ್ತು ಲೈಸ್‌ ಎಂಬೀ ಇಮಾಮರ ಅಭಿಪ್ರಾಯವೂ ಇದೇ ಆಗಿದೆ. 
ಹಾಗೆಯೇ ಅಲೀ, ಉಸ್ಮಾನ್‌, ರುದ್‌ ಬಿನ್‌ ಸಾಬಿತ್‌ರ(ರ) ಧೋರಣೆಯೂ ಅದೇ ಆಗಿದೆ. 

ಇಮ್ರಾನ್‌ ಬಿನ್‌ ಹುಸೈನ್‌ ಮತ್ತು' ಇಬ್ನು ಅಬ್ಬಾಸ್‌ರ ಅಭಿಪ್ರಾಯವನ್ನು ಇಮಾಮ್‌ ಮಾಲಿಕ್‌ರು ಸ್ವೀಕರಿಸಿದ್ದಾರೆ. ಅದು ಹೀಗಿದೆ: 
ಸ್ತ್ರೀಯು ಮೊದಲು 9 ತಿಂಗಳು ಮುಗಿಸಬೇಕು. ಈ ಅವಧಿಯಲ್ಲಿ ಆಕೆಗೆ ಯತುಸ್ರಾವವಾಗದಿದ್ದರೆ ಆ ಬಳಿಕ ಪ್ರಾಯಾಧಿಕ್ಯದಿಂದ ಸಹಜವಾಗಿ 
ಖುತುಸ್ರಾವ ನಿಂತ ಸ್ತ್ರೀ €ಯಂತೆ ಮೂರು ತಿಂಗಳು ಇದ್ದತ್‌ ಆಚರಿಸಬೇಕು. ಮಾಲಿಕ್‌ರ ದೃಷ್ಟಿಕೋನವನ್ನು ಇಮಾಮ್‌ ಇಬ್ನುಲ್‌ ಕಾಸಿಮ್‌ 
ಹೀಗೆ ವಿವರಿಸಿದ್ದಾರೆ: ಆ ಸ್ತ್ರೀಯ ಕೊನೆಯ ಆರ್ತವದ ದಿನದಿಂದ 9 ತಿಂಗಳನ್ನು ಲೆಕ್ಕಹಾಕಬೇಕು. ಅದು ತಲಾಕ್‌ ನಡೆದ ದಿನದಿಂದಲ್ಲ, 
(ಈ ಎಲ್ಲ ವಿವರಣೆಗಳನ್ನು ಜಸ್ಸಾಸ್‌ರ ಅಹ್ಯಾಮುಲ್‌ ಕುರ್‌ಆನ್‌ ಮತ್ತು ಕಾಶಾನಿಯವರ ಬದಾಇಸ್ಸನಾಇಆ್‌ಯಿಂದ ಉದ್ದರಿಸಲಾಗಿದೆ) 

ಇಮಾಮ್‌ ಅಹ್ಮದ್‌ ಬಿನ್‌ ಹಂಬಲ್‌ರ"ಅಭಿಪ್ರಾಯ ಹೀಗಿದೆ: ಖುತುಸ್ರಾವದ ಆಧಾರದಲ್ಲಿ ಇದ್ದತ್‌ ಆಚರಿಸುತ್ತಿರುವ ಓರ್ವ ಸ್ತ್ರೀಗೆ 
ತನ್ನಧ್ಯೆ ಸಹಜವಾಗಿ ಖುತುಸ್ರಾವ ನಿಂತರೆ, "ಮಾಸಿಕ" ಯತುಸ್ರಾವವಾಗುವ ಸ್ತ್ರೀಯರ ಇದ್ದತ್‌ನ ಬದಲಾಗಿ ಯತುಸ್ರಾವ ನಿಂತ ಸ್ತೀಯರ 
ಇದ್ದತ್‌ ಮುಗಿಸಬೇಕು. ಆದರೆ ಆಕೆಗೆ ಯತುಸ್ರಾವ ನಿಂತಿದ್ದು ಯಾವ ಕಾರಣದಿಂದ ಅದು ನಿಂತಿದೆಯೆಂದು ತಿಳಿಯದಿದ್ದರೆ ಮೊದಲು 
ಗರ್ಭಧಾರಣೆಯ ಸಂಶಯವಿರುವ 9 ತಿಂಗಳು ಮುಗಿಸಬೇಕು. ಆ ಬಳಿಕ ಮೂರು ತಿಂಗಳ ಇದ್ದತ್‌ ಪೂರ್ಣಗೊಳಿಸಬೇಕು. ರಕ್ತಸ್ರಾವ 
ನಿಂತಿರುವುದು ರೋಗದಿಂದ ಅಥವಾ ಮಗುವಿಗೆ ಮೊಲೆಯೂಡಿಸುವುದರಿಂದ ಅಥವಾ ಅಂಥ ಇತರ ಕಾರಣಗಳಿಂದ ಎಂದು ಮನವರಿಕೆಯಾದರೆ 
ಆಕೆಗೆ ಯತುಸ್ರಾವ ಆರಂಭವಾಗಿ ಇದ್ದತ್‌ನ ಅವಧಿಯನ್ನು ಎಣಿಸಲು ಸಾಧ್ಯವಾಗುವ ತನಕ ಅಥವಾ ಮುಂದೆ ಅದರೊಂದಿಗೆ ಆಕೆಗೆ 
ಶಾಶ್ವತವಾಗಿ ಖುತುಸ್ರಾವ ನಿಂತರೆ ಇದ್ದತ್‌ನ ಅವಧಿಯನ್ನು ಎಣಿಸಲಾಗುವ ತನಕ ಆಕೆಯು ಇದ್ದತ್‌ನಲ್ಲಿರಬೇಕು. (ಅಲ್‌ ಇನ್ನಾಸ್‌) 

13. ಎಳೆ ವಯಸಿನಿಂದಾಗಿ ಯತುಸ್ರಾವ"ಆರಂಭವಾಗಿಲ್ಲದಿರುವ, ಕಾರಣವಶಾತ್‌ ತಡವಾಗಿ ಯತುಸ್ರಾವ ಆರಂಭವಾಗುವ, 
ಅಪೂರ್ವವಾಗಿ ಜೀವನದಲ್ಲಿ ಒಮ್ಮೆಯೂ ಖತುಸ್ರಾವವಾಗದಿರುವ ಸ್ತ್ರೀಯರ ಇದ್ದತ್‌ನ ಅವಧಿಯು ಪ್ರಾಯಾಧಿಕ್ಯದಿಂದ ಸಹಜವಾಗಿ 
ಯತುಸ್ರಾವ ನಿಂತ ಸ್ತ್ರೀಯರ ಇದ್ದತ್‌ನ ಅವಧಿಯಾಗಿದೆ. ಅರ್ಥಾತ್‌, ತಲಾಕ್‌ನಿಂದ ಮೂರು ತಿಂಗಳು. 


ಕಾಂಡ - 28 


412 ತಪ್ಪೀಮುಲ್‌ ಕುರ್‌ಆನ್‌ 


ಚ ಲ್‌ಲ್ಯಟ್‌ೆ್‌. ೨% ರಗಳ 3 4 ಓ್ಲ 3ತ4 4 1.32 34 ೨ ತತ್‌ 

MEST ಪಿ 12! so yd ಕಾಬೆಯ್ಟು 

ನೋ ಗ ಲೇ 22 2 AEP (ಟೆ TTT 235°C fur 32025 

3 BR EE ಕ ESOT 3% ಎ EH 
ಮತ್ತು ಗರ್ಭಿಣಿಯರ ಇದ್ದತಿನ ಅವಧಿಯು ಅವರ ಪ್ರಸವದ ವರೆಗಿದೆ.*" ಅಲ್ಲಾಹನು, ತನ್ನನ್ನು ಭಯಪಡುವವನ 
ವ್ಯವಹಾರದಲ್ಲಿ ಅನುಕೂಲತೆಯನ್ನು ಒದಗಿಸುತ್ತಾನೆ. ಇದು ಅಲ್ಲಾಹನು ನಿಮ್ಮ ಕಡೆಗೆ ಅವತೀರ್ಣಗೊಳಿಸಿರುವ ಅವನ 
ಅಪ್ಪಣೆಯಾಗಿದೆ. ಅಲ್ಲಾಹನು ತನ್ನನ್ನು ಭಯಪಡುವವನ ದೋಷಗಳನ್ನು ಅವನಿಂದ ಹೋಗಲಾಡಿಸುವನು ಮತ್ತು ಅವನಿಗೆ 
ದೊಡ್ಡ ಪ್ರತಿಫಲವನ್ನೂ ಕೊಡುವನು.* 


ಇಲ್ಲಿ ಒಂದು ವಿಷಯವು ಗಮನಾರ್ಹವಾಗಿದೆ. ಪವಿತ್ರ ಕುರ್‌ಆನಿನ ದೃಢೀಕರಣದಂತೆ ಪತಿಯ ಜತೆ ಲೈಂಗಿಕ ಸಂಪರ್ಕ ನಡೆದ 
ಸ್ತ್ರೀಯ ವಿಷಯದಲ್ಲಿ ಮಾತ್ರ ಇದ್ದತ್‌ನ ಸಮಸ್ಯೆ ಉದ್ಭವಿಸುತ್ತದೆ. ಪತಿಯೊಂದಿಗೆ ಸಂಸರ್ಗ ನಡೆದಿಲ್ಲದ ಸ್ತ್ರೀಗೆ ತಲಾಕ್‌ ನೀಡಿದ್ದರೆ ಆಕೆಯು 
ಇದ್ದತ್‌ ಆಚರಿಸಬೇಕಾಗಿಲ್ಲ. (ಅಲ್‌ ಅಹ್ಹಾಬ್‌: 49) ಆದ್ದರಿಂದ ಯತುಸ್ರಾವ ಆರಂಭವಾಗಿಲ್ಲದ ಹುಡುಗಿಯ ಇದ್ದತ್‌ನ ಬಗ್ಗೆ ಇಲ್ಲಿರುವ 
ಪ್ರಸ್ತಾಪವು ಆ ವಯಸ್ಸಿನಲ್ಲಿ ಹುಡುಗಿಯ ವಿವಾಹ ಮತ್ತು ಆಕೆಯೊಂದಿಗೆ ಪತಿಯ ಲೈಂಗಿಕ ಸಂಪರ್ಕವು ಧರ್ಮಸಮೃತವೆಂಬುದಕ್ಕೆ 
ಸಾಕ್ಷಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಕುರ್‌ಆನ್‌ ಧರ್ಮಸಮೃತಗೊಳಿಸಿರುವ ಒಂದು ವಿಷಯವನ್ನು ನಿಷಿದ್ಧಗೊಳಿಸುವ ಹಕ್ಕು ಯಾವ 
ಮುಸ್ಲಿಮನಿಗೂ ಇಲ್ಲ. ಅದೇ ರೀತಿ ತಲಾಕ್‌ ನೀಡಿದ ಖುತುಮತಿಯಾಗಿಲ್ಲದ ಸ್ತ್ರೀಯು ಇದ್ದತ್‌ನ ಅವಧಿಯಲ್ಲಿ ಚುತುಮತಿಯಾದರೆ ತಿಂಗಳ 
ಯತುಸ್ರಾವವಾಗುವ ಸ್ತ್ರೀಯರಂತೆಯೇ ಆ ಯತುಸ್ರಾವದಿಂದಲೇ ಆಕೆಯ ಇದ್ದತ್‌ನ ಲೆಕ್ಕ ಹಾಕಬೇಕು. 

14. ತಲಾಕ್‌ ನೀಡಲಾದ ಗರ್ಭಿಣಿಯ ಇದ್ದತ್‌ನ ಅವಧಿಯು ಹೆರಿಗೆಯ ತನಕವೆಂಬ ಕುರಿತು ಎಲ್ಲ ವಿದ್ದಾಂಸರಲ್ಲಿ ಸಹಮತವಿದೆ. 
ಆದರೆ ಗರ್ಭಿಣಿಯಾಗಿರುವಾಗ ಪತಿ ಮರಣ ಹೊಂದಿದ ಸ್ತ್ರೀಗೆ ಇದೇ ನಿಯಮ ಅನ್ವಯವಾಗುವುದೇ ಎಂಬ ಕುರಿತು ಭಿನ್ನಾಭಿಪ್ರಾಯವಿದೆ. 
ಈ ಭಿನ್ನಮತಕ್ಕೆ ಅಲ್‌ಬಕರ: 234ನೇ ವಚನದಲ್ಲಿ ಪತಿಯು ಮರಣ ಹೊಂದಿದ ಸ್ತ್ರೀಯ ಇದ್ದತ್‌ನ ಅವಧಿಯು ನಾಲ್ಕು ತಿಂಗಳು 10 
ದಿನವೆಂದು ತಿಳಿಸಿರುವುದೇ ಕಾರಣವಾಗಿದೆ. ಆದರೆ ಈ ಆದೇಶವು ಎಲ್ಲ ವಿಧವೆಯರಿಗೂ ಅನ್ನಯಿಸುವುದೋ ಅಥವಾ ಕೇವಲ 
ಗರ್ಭಿಣಿಯಲ್ಲದವರಿಗೋ ಎಂಬ ವಿವರಣೆಯಿಲ್ಲ. 

ಅಲೀ ಮತ್ತು ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ರು ಈ ಎರಡೂ ವಚನಗಳನ್ನು ಸೇರಿಸಿ ಹೀಗೆ ನಿರ್ಧರಿಸಿದ್ದಾರೆ: ತಲಾಕ್‌ ನೀಡಲಾದ 
ಗರ್ಭಿಣಿಯ ಇದ್ದತ್‌ನ ಅವಧಿಯು ಹೆರಿಗೆಯ ವರೆಗಿದೆ. ಆದರೆ ಗರ್ಭಿಣಿ ಪತ್ನಿಯ (ವಿಧವೆ) ಇದ್ದತ್‌ನ ಅವಧಿಯು ಈ ಎರಡರಲ್ಲಿ ಅಧಿಕ 
ವಿರುವ ಅವಧಿಯಾಗಿದೆ. ಅರ್ಥಾತ್‌, ತಲಾಕ್‌ ನೀಡಿದಾಕೆಯ ಇದ್ದತ್‌ನ ಅವಧಿಯು ಹೆಚ್ಚು ದೀರ್ಥವಾಗದಿದ್ದರೆ ಅದನ್ನೇ ಪಾಲಿಸಬೇಕು 
ಉದಾ: ನಾಲ್ಕು ತಿಂಗಳು ಮತ್ತು ಹತ್ತು ದಿನ ನಡೆಯುವುದಕ್ಕಿಂತ ಮುಂಚೆಯೇ ಹೆರಿಗೆಯಾದರೆ ಆಕೆಯು ನಾಲ್ಕುತಿಂಗಳು ಹತ್ತು ದಿನ ಮುಗಿ 
ಯುವ ತನಕ ಇದ್ದತ್‌ನಲ್ಲಿ ಕಳೆಯಬೇಕು. ನಾಲ್ಕು ತಿಂಗಳು ಹತ್ತು ದಿನ ಕಳೆದರೂ ಹೆರಿಗೆಯಾಗದಿದ್ದರೆ ಹೆರಿಗೆಯಾಗುವ ತನಕ ಇದ್ದತ್‌ 
ಆಚರಿಸಬೇಕು. ಇಮಾಮಿಯ್ಯ ವಿಭಾಗದ ಮದ್ದಬ್‌ ಇದೇ ಆಗಿದೆ. 

ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ ಹೇಳುತ್ತಾರೆ: ಅತ್ತಲಾಕ್‌ನ ಈ ವಚನವು ಅಲ್‌ಬಕರ ವಚನದ ಬಳಿಕ ಅವತೀರ್ಣವಾಗಿದೆ. ಆದ್ದರಿಂದ 
ಆ ಬಳಿಕ ಬಂದ ಆದೇಶವು ಹಿಂದಿನ ವಚನವನ್ನು ಗರ್ಭಿಣಿಯಲ್ಲದ ವಿಧವೆಗೆ ಸೀಮಿತಗೊಳಿಸಿ ಎಲ್ಲ ಗರ್ಭಿಣಿಯರ ಇದ್ದತ್‌ನ ಅವಧಿಯು 
ಹೆರಿಗೆ ತನಕವೆಂದು ನಿಗದಿಪಡಿಸಿದೆ. ಆಕೆಯು ತಲಾಕ್‌ ನೀಡಲಾದವಳು ಅಥವಾ ಪತಿ ಮೃತಳಾದವಳಾಗಿದ್ದರೂ ಸರಿ. ಈ ದೃಷ್ಟಿಕೋನದಂತೆ 
ಸ್ತ್ರೀಯ ಪತಿಯು ಮರಣಹೊಂದಿದ ಕೂಡಲೇ ಹೆರಿಗೆಯಾದರೂ ನಾಲ್ಕು ತಿಂಗಳು ಮತ್ತು ಹತ್ತು ದಿನ ಕಳೆದು ತುಂಬಾ ದಿನಗಳ ಬಳಿಕ 
ಹೆರಿಗೆಯಾದರೂ ಹೆರಿಗೆ ಇದ್ದತ್‌ನ ಅವಧಿಯಿಂದ ಮುಕ್ತಳಾಗುತ್ತಾಳೆ. ಈ ದೃಷ್ಟಿಕೋನವನ್ನು "ಉಬ್ಬೆ ಬಿನ್‌ ಕಅಬ್‌ ದೃಢೀಕರಿಸಿರುವುದಾಗಿ 
ವರದಿಯಾಗಿದೆ: ಅವರು ಹೇಳುತ್ತಾರೆ- ಅತ್ತಲಾಕ್‌ನ ಈ ವಚನ ಅವತೀರ್ಣವಾದಾಗ' ನಾನು ಪ್ರವಾದಿವರ್ಯರೊಡನೆ ಕೇಳಿದೆ: ಇದು 
ತಲಾಕ್‌ ನೀಡಲಾದವಳಿಗೆ ಮತ್ತು ಪತಿಯು ಮರಣ ಹೊಂದಿದ ವಿಧವೆಗೆ ಸಮಾನವಾಗಿ ಅನ್ಹಯವಾಗುವುದೇ? ಪ್ರವಾದಿ(ಸ) ಹೌದು 
ಎಂದುತ್ತರಿಸಿದರು. ಇನ್ನೊಂದು ವರದಿಯಲ್ಲಿ ಪ್ರವಾದಿವರ್ಯರು(ಸ) ಹೀಗೆ ಸ್ಪಷ್ಟೀಕರಿಸಿದರೆಂದು ಹೇಳಲಾಗಿದೆ: ಹೌದು; ಎಲ್ಲಗರ್ಭಿಣಿಯರ 
ಇದ್ದತ್‌ನ ಅವಧಿಯು ಆಕೆಯ ಉದರದಲ್ಲಿರುವುದರ ಹೆರಿಗೆಯ ತನಕವಾಗಿದೆ. (ಇಬ್ನು-ಜರೀರ್‌ ; ಇಬ್ನು ಅಬೀ ಹಾತಿಮ್‌) ಇಬ್ನು ಹಜರ್‌ 
ಹೇಳುತ್ತಾರೆ: ಇದರ ವರದಿಯ ಶ್ರೇಣಿಯು ಸಂದೇಹಾಸ್ಪದವಾಗಿದೆ. ಆದರೂ ಇದನ್ನು ಅನೇಕ ಶ್ರೇಣಿಗಳಿಂದ ಉದ್ಭರಿಸಲಾಗಿದೆ. ಆದ್ದರಿಂದ 


ಕಾಂಡ - 28 


65. ಅತ್ತಲಾಕ್‌ 413 
ಕ ವ । । ಡುವ ಸ“$,3ೃ್ಮಯ 72 
ಅದು ಸಂಪೂರ್ಣ ನಿರಾಧಾರವಲ್ಲವೆಂದು ಒಪ್ಪಬೇಕಾಗುತ್ತದೆ. ಸುಬೈಅಃ ಆಸ್ಪಮಿಯ್ಯರ ಘಟನೆ ಅದನ್ನು ಹೆಚ್ಚು ಸಮರ್ಥಿಸುತ್ತದೆ. ಅದು 


ಪ್ರವಾದಿಯವರ ಕಾಲದಲ್ಲಿ ಸಂಭವಿಸಿತ್ತು. ಅವರು ಗರ್ಭಿಣಿಯಾಗಿದ್ದಾಗ ವಿಧವೆಯಾದರು. ಪತಿ ಮೃತರಾಗಿ ಕೆಲವೇ ದಿನಗಳಲ್ಲಿ (20, 23, 
25, 40 ಮತ್ತು ಕೆಲವು ವರದಿಗಳಲ್ಲಿ 35 ದಿನ ಹೀಗೆ ವಿವಿಧ ವರದಿಗಳಿವೆ) ಹೆರಿಗೆಯಾಯಿತು. ಅವರ ವಿಷಯದಲ್ಲಿಪ್ರವಾದಿವರ್ಯರೊಡನೆ 
ತೀರ್ಪು ಕೇಳಿದಾಗ ಅವರಿಗೆ ವಿವಾಹವಾಗುವ ಅನುಮತಿ ನೀಡಿದರು. ಈ ಘಟನೆಯನ್ನು ಉಮ್ಮು ಸಲಮರಿಂದ ಬುಖಾರಿ ಮತ್ತು ಮುಸ್ಲಿಮ್‌ 
ವಿವಿಧ ಶ್ರೇಣಿಗಳಿಂದ ವರದಿ ಮಾಡಿದ್ದಾರೆ. ಬುಖಾರಿ; ಮುಸ್ಲಿಮ್‌, ಅಬೂ ದಾವೂದ್‌, ಇಬ್ನುಮಾಜ, ಇಮಾಮ್‌ ಅಹ್ನದ್‌ ಮತ್ತು ನಸಾಈ 
ವಿವಿಧ ಮೂಲಗಳಿಂದ ಮಿಸ್ಟವರ್‌ ಬಿನ್‌ ಮಖ್ರಮರೂ ಇದನ್ನು ವರದಿ ಮಾಡಿದ್ದಾರೆ: ನಾನು ಸಈದ್‌ ಬಿನ್‌ ಖೌಲರ ಪತ್ನಿಯಾಗಿದ್ದೆನೆಂಬ 
ಸುಬ್ಛೆಅ ಅಸ್ಥಮಿಯರ ಹೇಳಿಕೆಯನ್ನು ಸ್ವತಃ ಮುಸ್ಲಿಮ್‌ ಉಲ್ಲೇಖಿಸಿದ್ದಾರೆ. ವಿದಾಯ ಹಜ್ಜ್‌ನ ಕಾಲದಲ್ಲಿನಾನು ಗರ್ಭಿಣಿಯಾಗಿದ್ದಾಗ ಪತಿ 
ನಿಧನರಾದರು. ಮರಣದ ಕೆಲವು ದಿನಗಳ ಬಳಿಕ ನನಗೆ ಮಗು ಹುಟ್ಟಿತು. ಓರ್ವರು ನೀನು ನಾಲ್ಕು ತಿಂಗಳು 10 ದಿನ ಕಳೆಯದೆ ವಿವಾಹ 
ವಾಗುವಂತಿಲ್ಲವೆಂದು ಹೇಳಿದರು. ನಾನು ಹೋಗಿ ಪ್ರವಾದಿವರ್ಯರೊಡನೆ ವಿಚಾರಿಸಿದಾಗ ನೀನು ಹೆರಿಗೆಯಾದೊಡನೆಯೇ ಸ್ವತಂತ್ರ 
ಳಾಗಿರುವೆ. ಈಗ ಬೇಕಾದರೆ ನೀನು ಪುನಃ ವಿವಾಹವಾಗಬಹುದು. 

ಅನೇಕ ಸಹಾಬಿಗಳು ಈ ಅಭಿಪ್ರಾಯವನ್ನು ಉದ್ಧರಿಸಿದ್ದಾರೆ. ಇಮಾಮ್‌ ಮಾಲಿಕ್‌, ಶಾಫಿಈ, ಅಬ್ಬುರ್ರರಾಕ್‌, ಇಬ್ನು ಅಬೀ ಶೈಬ, 
ಇಬ್ಸುಲ್‌ ಮುಂದಿರ್‌ ಹೀಗೆ ಉಲ್ಲೇಖಿಸಿದ್ದಾರೆ. ಇಬ್ನು ಉಮರ್‌ರೊಡನೆ ಗರ್ಭಿಣಿ ವಿಧವೆಯ ಕುರಿತು ವಿಚಾರಿಸಿದಾಗ, ಆಕೆಯ ಇದ್ದಶ್‌ನ 
ಅವಧಿಯು ಹೆರಿಗೆಯ ತನಕವೆಂದು ಹೇಳಿದರು. ಇಬ್ನು ಉಮರ್‌ರು ಹೀಗೂ ಹೇಳಿದರೆಂದು ಓರ್ವ ಅನ್ಸಾರಿ ಹೇಳುತ್ತಾರೆ: ಪತಿಯ 
ಮೃತದೇಹವನ್ನು ದಫನ ಮಾಡದೆ ಹಾಸಿಗೆಯಲ್ಲಿಮಲಗಿಸಿರುವ ಸ್ಥಿತಿಯಲ್ಲಿ: ಹೆರಿಗೆ ನಡೆದರೂ ಆಕೆಗೆ ಮರುವಿವಾಹ ಧರ್ಮಸಮ್ಮತವಾಗಿದೆ. 
ಅಬೂ ಹುರೈರ, ಅಬೂ ಮಸ್‌ವೂದ್‌ ಬದರಿ ಮತ್ತು ಆಯಿಶಾರಿಗೂ ಇದೇ ಅಭಿಪ್ರಾಯವಿದೆ. ನಾಲ್ಕು ಮದ್ದಬ್‌ನ ಇಮಾಮರು ಹಾಗೂ 
ಖ್ಯಾತ ಕರ್ಮಶಾಸ್ತ್ರಜ್ಞರೂ ಇದೇ ಅಭಿಪ್ರಾಯವನ್ನು ಅಂಗೀಕರಿಸಿದ್ದಾರೆ. 

ಶಾಫಿಈಗಳು ಹೇಳುತ್ತಾರೆ: ಗರ್ಭಿಣಿಯರ ಉದರದಲ್ಲಿ ಒಂದಕ್ಕಿಂತ ಹೆಚ್ಚು ಶಿಶುಗಳಿದ್ದರೆ ಕೊನೆಯ ಮಗುವಿನ ಹೆರಿಗೆಯೊಂದಿಗೆ 
ಆಕೆಯ ಇದ್ದತ್‌ ಕೊನೆಗೊಳ್ಳುತ್ತದೆ. ಮೃತ ಮಗುವಾಗಿದ್ದರೂ ಹೆರಿಗೆಯೊಂದಿಗೆ ಇದ್ದತ್‌ ಕೊನೆಗೊಳ್ಳುತ್ತದೆ. ಗರ್ಭಪಾತದಲ್ಲಿ ಭಾಗಿಯಾಗಿರುವ 
ಸೂಲಗಿತ್ತಿಯು ತನ್ನ ಜ್ಞಾನದಂತೆ ಮಹಿಳೆಯ ಗರ್ಭಾಶಯದಲ್ಲಿ ಕೇವಲ ರಕ್ತಪಿಂಡವಲ್ಲ, ಆದರಲ್ಲಿ ಮಾನವ ರೂಪ ಕಾಣಿಸುತ್ತಿತ್ತು. ಅಥವಾ 
ಅದು ಗಡ್ಡೆಯಲ್ಲ, (ಮಾನವ ರೂಪವೇ ಆಗಿತ್ತೆಂದು ಹೇಳಿದರೆ) ಅದನ್ನು ಅಂಗೀಕರಿಸಿ ಇದ್ದತ್‌ನಿಂದ ಮುಕ್ತವಾಗಬಹುದು. (ಮುಗ್ನಿಲ್‌ 
ಮುಹ್ತಾಜ್‌) ಹನಫಿ ಮತ್ತು ಹಂಬಲಿಗಳ ಅಭಿಪ್ರಾಯವೂ ಸಾಮಾನ್ಯವಾಗಿ ಇದಕ್ಕೆ ನಿಕಟವಾಗಿದೆ. ಆದರೆ ಗರ್ಭಪಾತದ ವಿಷಯದಲ್ಲಿ ಅವರ 
ಅಭಿಪ್ರಾಯ ಹೀಗಿದೆ: ಬಾಹ್ಯ ದೃಷ್ಟಿಯಲ್ಲಿ ಮಾನವ ಸ್ವರೂಪ ತಾಳಿಲ್ಲದಿದ್ದರೆ ಅದು ಮಾನವನ ಮೂಲ ಸ್ವರೂಪವೆಂಬ ಸೂಲಗಿತ್ತಿಯರ 
ಹೇಳಿಕೆಯ ಆಧಾರದಲ್ಲಿ ಇದ್ದತ್‌ ಕೊನೆಗೊಳಿಸುವಂತಿಲ್ಲ. (ಬದಾಇಉಸ್ಸನಾಇಆ್‌-ಅಲ್‌ ಇನ್ಸಾಫ್‌) ಆದರೆ ಆಧುನಿಕ ವೈದ್ಯಕೀಯ ಶಾಸ್ತ್ರದ 
ಉಪಾಧಿಗಳಿಂದ ಗರ್ಭಪಾತ್ರವಾದುದು ಕೇವಲ ಮಾನವ ಪಿಂಡವೋ ದುರ್ಮಾಂಸವೋ ಅಥವಾ ಹೆಪ್ಪುಗಟ್ಟಿದ ರಕ್ತವೊ ಎಂದು ಸುಲಭದಲ್ಲಿ 
ತಿಳಿಯಬಹುದು. ಆದ್ದರಿಂದ ವೈದ್ಯರ ಸಲಹೆ ಪಡೆಯುವ ಅನುಕೂಲತೆಯಿರುವ ಪರಿಸ್ಥಿತಿಗಳಲ್ಲಿ ಅದು ನೈಜ ಗರ್ಭವಾಗಿತ್ತೇ ಇಲ್ಲವೇ, ಆ 
ಮೂಲಕ ಇದ್ದತ್‌ ಕೊನೆಯಾಗುವುದೋ ಇಲ್ಲವೋ ಎಂಬುದನ್ನು ಸುಲಭದಲ್ಲಿ ನಿರ್ಧರಿಸಬಹುದು. ವೈದ್ಯಕೀಯ ತಪಾಸಣೆಯ 
ಅನುಕೂಲತೆಯಿಲ್ಲದ ಪರಿಸ್ಥಿತಿಗಳಲ್ಲಿ ಹನಫಿ ಮತ್ತು ಹಂಬಲಿಗಳ ಧೋರಣೆಗಳನ್ನು ಅಂಗೀಕರಿಸುವುದೇ ಹೆಚ್ಚು ಎಚ್ಚರಿಕೆಯ ಕ್ರಮವಾಗಿದೆ. 
ಅಜ್ಞಾನಿಗಳಾದ ದಾದಿಯರನ್ನು ಅವಲಂಬಿಸುವುದು ಸೂಕ್ತವಲ್ಲ. 

35. ಇದೊಂದು ಸಾಮಾನ್ಯ ಉಪದೇಶವಾಗಿದ್ದರೂ ಮಾನವ ಜೀವನದ ಎಲ್ಲ ಪರಿಸ್ಥಿತಿಗಳಿಗೂ ಅದು ಅನ್ಹಯವಾಗುತ್ತದೆ. ಆದರೂ 
ಈ ಸಂದರ್ಭದಲ್ಲಿ ಮುಸ್ಲಿಮರನ್ನು ಈ ರೀತಿ. ಎಚ್ಚರಿಸುವುದೇ ಅದರ ಉದ್ದೇಶವಾಗಿದೆ: "ಮೇಲಿನ ಆದೇಶಗಳಿಂದ ನಿಮ್ಮ ಮೇಲೆ 
ಹೊಣೆಗಾರಿಕೆಯ ಎಷ್ಟೇ ದೊಡ್ಡ ಭಾರ ಬಿದ್ದರೂ ಅಲ್ಲಾಹನ ಭಯವಿರಿಸಿ ಅವುಗಳನ್ನು ನಿಖರವಾಗಿ ಪಾಲಿಸಿರಿ. ಅಲ್ಲಾಹನು ತನ್ನ 
ಅನುಗ್ರಹದಿಂದ ನಿಮ್ಮ ಭಾರಗಳನ್ನು ಹಗುರಗೊಳಿಸುವನು. ನಿಮ್ಮ ಪಾಪಗಳನ್ನು ಕ್ಷಮಿಸುವನು ಮತ್ತು ನಿಮಗೆ ಅತಿದೊಡ್ಡ ಪ್ರತಿಫಲವನ್ನು 
ನೀಡುವನು.' ಮೂರು ತಿಂಗಳ ಇದ್ದತ್‌ ಮೂರು ಮಾಸಿಕ ಯತುಸ್ರಾವದ ತನಕದ ಇದ್ದತ್‌ ಇರುವ ಸ್ವೀಗಿಂತ ತುಲನಾತ್ಮಕವಾಗಿ 
ದೀರ್ಥವಾಗಿರುವುದೆಂಬುದು ವ್ಯಕ್ತ. ಗರ್ಭಿಣಿಯ ಇದ್ದತ್‌ನ ಅವಧಿಯು ಕೆಲವೊಮ್ಮೆ ಅದಕ್ಕಿಂತ ಹಲವು ತಿಂಗಳು ಅಧಿಕವಾಗಬಹುದು. 
ತೊರೆಯಲಿಚ್ಛಿಸಿದ ಸ್ವೀಯ ವಸತಿ, ಖರ್ಚುವೆಚ್ಚಗಳನ್ನು ಆ ಕಾಲಾವಧಿಯಲ್ಲಿ ನಿರ್ವಹಿಸುವ ಹೊಣೆಯು ವ್ಯಕ್ತಿಗೆ ಬಹುದೊಡ್ಡ ಹೊರೆಯಾ 
ಗಬಹುದು. ಆದರೆ ಅಲ್ಲಾಹನ ಭಯವಿರಿಸಿ ಅವನ ಆಜ್ಜೇ ಯನ್ನು ಜಾರಿಗೊಳಿಸಲಿಕ್ಕಾಗಿ ಯಾವ ಹೊರೆಯನ್ನು ವಹಿಸಿದರೂ ತನ್ನ ಕೃಪೆಯಿಂದ 
ಅದನ್ನು ಸರಳಗೊಳಿಸುವನೆಂದು ಅಲ್ಲಾಹನು ವಾಗ್ದಾನ ಮಾಡಿದ್ದಾನೆ. ತುಲನಾತ್ಮಕವಾಗಿ ಈ ಜಗತ್ತಿನಲ್ಲಿ ನೀವು ವಹಿಸಿದ ಸ್ವತಃ ಭಾರಕ್ಕಿಂತ 
ಎಷ್ಟೋ ಅಧಿಕ ಮೌಲ್ಯ ಮತ್ತು ಮಹತ್ವಪೂರ್ಣ ಪ್ರತಿಫಲಗಳನ್ನು ನೀಡುವೆನೆಂದೂ ವಾಗ್ದಾನ ಮಾಡುತ್ತಾನೆ. 


ಕಾಂಡ - 28 


414 ತಪ್ಲೀಮುಲ್‌ ಕುರ್‌ಆನ್‌ 


PEP Ta TT ೨4 ಗೆ ಲ್‌ ತಿಕ E22 VAL 
KLE IG (1 01% ES ಆಟಿ; 


ಆ II IL LIB gsi PE £೨ 

IBA PE OSH 008/5 6518 ಭಜ 
(6-7) (ಇದ್ದತ್‌ನ ಅವಧಿಯಲ್ಲಿ) ಅವರನ್ನು, ನೀವಿರುವ ಸ್ಥಳದಲ್ಲೇ ನಿಮ್ಮ ಸೌಲಭ್ಯಕ್ಕನುಸಾರವಾಗಿ ವಾಸಗೊಳಿಸಿರಿ 
ಮತ್ತು ಅವರಿಗೆ ಬೇಸರವುಂಟು ಮಾಡಲಿಕ್ಕಾಗಿ ಅವರನ್ನು ಸತಾಯಿಸಬೇಡಿರಿ.* ಅವರು ಗರ್ಭಿಣಿಯರಾಗಿದ್ದರೆ, ಅವರ 
ಪ್ರಸವ ಕಾಲದ ವರೆಗೂ ಅವರಿಗಾಗಿ ಖರ್ಚು ಮಾಡುತ್ತಲಿರಿ.:' ಅನಂತರ ಅವರು ನಿಮಗೋಸ್ಕರ (ಶಿಶುವಿಗೆ) ಸ್ತನಪಾನ 


16. ರಜಕ ಮರು ಸಂಬಂಧ ಸ್ಥಾಪಿಸಬಹುದಾದ ತಲಾಕ್‌ ನೀಡಲಾದ ಸ್ತ್ರೀಗೆ ಇದ್ದತ್‌ನ ಅವಧಿಯಲ್ಲಿ ವಸತಿ ಮತ್ತು ಜೀವನಾಂಶ 
ನೀಡುವುದು ಪತಿಯ ಕರ್ತವ್ಯವೆಂಬ ಕುರಿತು ಕರ್ಮಶಾಸ್ತ್ರಜ್ಞರಲ್ಲಿ ಒಮ್ಮತಾಭಿಪ್ರಾಯವಿದೆ. ಸ್ತ್ರೀಯು ಗರ್ಭಿಣಿಯಾಗಿದ್ದರೆ ತಲಾಕ್‌ ರಜಈ 
ಯಾಗಿದ್ದರೂ ಬಾಇನ್‌ (ಸಂಪೂರ್ಣ ವಿಚ್ಛೇದನದ ತಲಾಕ್‌) ಆಗಿದ್ದರೂ ಆಕೆಯ ಹೆರಿಗೆಯ ತನಕ ವಸತಿ ಮತ್ತು ಜೀವನ ವೆಚ್ಚವು ಪತಿಯ 
ಹೊಣೆಯೆಂಬ ಬಗ್ಗೆಯೂ ಒಮ್ಮತವಿದೆ. ಆದರೆ ಗರ್ಭಿಣಿಯಲ್ಲದ ಸ್ತ್ರೀಗೆ ಸಂಪೂರ್ಣ ವಿವಾಹ ವಿಚ್ಛೇದನ ನೀಡಿದರೆ ಆಕೆಯು ವಸತಿ ಮತ್ತು 
ಜೀವನ ವೆಚ್ಚಗಳೆರಡಕ್ಕೂ ಹಕ್ಕುದಾರಳೋ ಅಥವಾ ಕೇವಲ ವಸತಿಗೆ ಹಕ್ಕುದಾರಳೋ ಅಥವಾ ಎರಡಕ್ಕೂ ಹಕ್ಕಿಲ್ಲದವಳೋ ಎಂಬ ಕುರಿತು 
ಕರ್ಮಶಾಸ್ತ್ರಜ್ಞರಲ್ಲಿ ಭಿನ್ನಾಭಿಪ್ರಾಯವಿದೆ. ಅವರಿಗೆ ವಸತಿ ಮತ್ತು ಜೀವನಾಂಶ ಪಡೆಯುವ ಹಕ್ಕಿದೆಯೆಂದು ಉಮರ್‌, ಇಬ್ನು ಮಸ್‌ವೂದ್‌, 
ಅಲೀ ಬಿನ್‌ ಹುಸೈನ್‌ (ಯುನುಲ್‌ ಆಬಿದೀನ್‌), ಕಾಮೀ ಶುರೈಹ್‌ ಮತ್ತು ಇಬ್ರಾಹೀಮುನ್ನಖಈಯವರ ಅಭಿಪ್ರಾಯವಾಗಿದೆ. ಇಮಾಮ್‌ 
ಸುಫ್‌ಯಾನುಸೌರಿ ಮತ್ತು ಹಸನ್‌ ಬಿನ್‌ ಸಾಲಿಹ್‌ ಕೂಡಾ ಇದೇ ಅಭಿಪ್ರಾಯದವರಾಗಿದ್ದಾರೆ. ಹನಫೀಗಳು ಕೂಡಾ ಇದನ್ನೇ ಅಂಗೀಕರಿಸಿದ್ದಾರೆ. 
ಇದನ್ನು ದಾರಕುತ್ನಿಯ ಈ ಹದೀಸ್‌ ಸಮರ್ಥಿಸುತ್ತದೆ: ಹ. ಜಾಬಿರ್‌ ಬಿನ್‌ ಅಬ್ದುಲ್ಲಾ(ರ) ಹೇಳುತ್ತಾರೆ. ಪ್ರವಾದಿ(ಸ) ಹೇಳಿದರು, ""ಯಾವ 
ಮಹಿಳೆಗೆ ಮೂರು ತಲಾಕ್‌ಗಳನ್ನು ನೀಡಲಾಗಿದೆಯೋ ಆಕೆಗೆ ಇದ್ದತ್‌ ಕಾಲಾವಧಿಯಲ್ಲಿ ಆಶ್ರಯ ಮತ್ತು ಖರ್ಚು ವೆಚ್ಚಗಳ ಹಕ್ಕಿದೆ.'' 

ಇನ್ನು ಕೆಲವು ವರದಿಗಳಿಂದಲೂ ಇದರ ಇನ್ನಷ್ಟು ಸಮರ್ಥನೆಯಾಗುತ್ತದೆ. ಅವುಗಳಲ್ಲಿ ಹೀಗೆ ಹೇಳಲಾಗಿದೆ: ಫಾತಿಮಾ ಬಿಂತಿ 
ಕೈಸ್‌ರ ಹದೀಸನ್ನು ಹ. ಉಮರ್‌(ರ) "“ನಾವು ಓರ್ವ ಮಹಿಳೆಯ ಹೇಳಿಕೆಯ ಪ್ರಕಾರ ನಮ್ಮ ಪ್ರಭುವಿನ ಗ್ರಂಥ ಮತ್ತು ಪ್ರವಾದಿಯ 
ಸುನ್ನತನ್ನು ತೊರೆಯಲು ಸಾಧ್ಯವಿಲ್ಲ'' ಎನ್ನುತ್ತಾ ತಿರಸ್ಕರಿಸಿದ್ದರು. ಇದರಿಂದ ತಿಳಿಯುವುದೇನೆಂದರೆ ಇಂತಹ ಮಹಿಳೆಯ ಖರ್ಚು ಮತ್ತು 
ಆಶ್ರಯದ ಹಕ್ಕು ಇದೆ ಎಂದು ಹೇಳುವ ಪ್ರವಾದಿವರ್ಯರ(ಸ) ಸುನ್ನತ್‌ ಖಂಡಿತವಾಗಿಯೂ ಹ. ಉಮರ್‌(ರ) ಅವರಿಗೆ ತಿಳಿದಿರಬೇಕು. 
ಇಬ್ರಾಹೀಮ್‌ ನಖಕಈಯವರ ವರದಿಯಲ್ಲಂತೂ ಫಾತಿಮಾ ಬಿಂತಿ ಕೈಸ್‌ ಅವರ ಹದೀಸನ್ನು ರದ್ದುಗೊಳಿಸುತ್ತಾ ಹ. ಉಮರ್‌(ರ) ಈ ರೀತಿ 
ಹೇಳಿದ್ದರೆಂದು ಸ್ಪಷ್ಟವಾಗಿ ಹೇಳಲಾಗಿದೆ: “"ಇಂತಹ ಮಹಿಳೆಗೆ ಆಶ್ರಯದ ಹಕ್ಕೂ ಇದೆ ಮತ್ತು ಖರ್ಚಿನ ಹಕ್ಕೂ ಇದೆ ಎಂದು ಪ್ರವಾದಿ(ಸ) 
ಹೇಳಿರುವುದನ್ನು ನಾವು ಕೇಳಿದ್ದೇವೆ.'' 

ಇಮಾಮ್‌ ಅಬೂಬಕರ್‌ ಜಸ್ಸಾಸ್‌ ಅವರು ತಮ್ಮ ಅಹ್ಯಾಮುಲ್‌ ಕುರ್‌ಆನಿನಲ್ಲಿ ಈ ವಿಷಯದ ಬಗ್ಗೆ ವಿವರವಾಗಿ ಚರ್ಚಿಸುತ್ತಾ ಈ 
ಅಭಿಪ್ರಾಯಕ್ಕೆ ಬೆಂಬಲವಾಗಿ ಮೊದಲ ಪುರಾವೆಯನ್ನು ಹೀಗೆ ನೀಡುತ್ತಾರೆ: "“ಅವರಿಗೆ ಅವರ ಇದ್ದತ್‌ ಕಾಲಾವಧಿಗಾಗಿ ತಲಾಕ್‌ ನೀಡಿರಿ'' 
ಎಂಬ ಅಲ್ಲಾಹನ ಆದೇಶವು ಮೊದಲ ಎರಡು ತಲಾಕ್‌ಗಳನ್ನು ನೀಡಿ "ರುಜೂಆ್‌' ಮಾಡಿದ್ದು ಇನ್ನು ಒಂದೇ ತಲಾಕ್‌ ಬಾಕಿಯಿರುವವನಿಗೂ 
ಅನ್ವಯಿಸುತ್ತದೆ. ಅವರ ಎರಡನೆಯ ಪುರಾವೆ ಏನೆಂದರೆ ಪ್ರವಾದಿ(ಸ) "ಪುರುಷನು `ಬರಿದೋ ಸಂಸರ್ಗ ನಡೆಸದೆ ಇರುವ ಶುದ್ಧಿಯ 
ಕಾಲದಲ್ಲಿತಲಾಕ್‌ ನೀಡಬೇಕು ಅಥವಾ ಮಹಿಳೆ ಗರ್ಭವತಿಯೆಂಬುದು ಸ್ಪಷ್ಟವಾದ ಬಳಿಕ-ತಲಾಕ್‌ ನೀಡಬೇಕು'' ಎಂದು ತಲಾಕ್‌ ನೀಡುವ 
ಕ್ರಮವನ್ನು ಕಲಿಸಿದಾಗ ಪ್ರಥಮ, ದ್ವಿತೀಯ ಮತ್ತು ಅಂತಿಮ ತಲಾಕ್‌ನ ಮಧ್ಯೆ ಯಾವುದೇ ತಾರತಮ್ಯ ಮಾಡಲಿಲ್ಲ. ಆದ್ದರಿಂದ "“ನೀವು 
ವಾಸಿಸುವ ಕಡೆಯಲ್ಲೇ ಅವರನ್ನು ಇರಿಸಿರಿ'' ಎಂಬ ಅಲ್ಲಾಹನ ಆದೇಶವು ಎಲ್ಲರೀತಿಯ ತಲಾಕ್‌ಗೆ ಅನ್ವಯಿಸುತ್ತದೆಂದು ಪರಿಗಣಿಸಲಾಗುವುದು. 
ಅವರು ಮುಂದಿಡುವ ಮೂರನೆಯ ಪುರಾವೆ ಏನೆಂದರೆ ತಲಾಕ್‌ ನೀಡಲ್ಪಟ್ಟ. ಗರ್ಭವತಿಗೆ:"ರಜಈ ತಲಾಕ್‌' ನೀಡಲಾಗಿದ್ದರೂ ಅಂತಿಮ 
ತಲಾಕ್‌ ನೀಡಲಾಗಿದ್ದರೂ ಆಕೆಯ ಅಶನ ಮತ್ತು ವಸತಿಗಳು ಪತಿಯ ಮೇಲೆಯೇ ಕಡ್ಡಾಯವಾಗಿರುವುದು. "ರಜಈ ತಲಾಕ್‌' ನೀಡಲ್ಪಟ್ಟ 
ಗರ್ಭವತಿಯಲ್ಲದವಳಿಗೂ ಈ ಎರಡೂ ಹಕ್ಕುಗಳು ಇರುವುದು. ಇದರಿಂದ ತಿಳಿದು ಬರುವುದೇನೆಂದರೆ ಆಶ್ರಯ ಮತ್ತು ಖರ್ಚುವೆಚ್ಚ ್ಥೆಗಳು 
ಕಡ್ಡಾಯವಾಗುವುದು ಗರ್ಭವತಿಯಾದುದರಿಂದಲ್ಲ; ಬದಲಾಗಿ ಈ ಎರಡೂ ವಿಧದ ಮಹಿಳೆಯರು ಶರೀಅತ್‌ ಪ್ರಕಾರ ಪತಿಯ ಮನೆಯಲ್ಲೇ 
ಇರಬೇಕಾಗಿದೆ ಎಂಬ ಅನಿವಾರ್ಯತೆಯ ಕಾರಣದಿಂದಾಗಿದೆ. ಇದೇ ವಿಧಿಯು ಗರ್ಭವತಿಯಲ್ಲದ ಅಂತಿಮ ತಲಾಕ್‌ ನೀಡಲ್ಪಟ್ಟ 
ಮಹಿಳೆಗೂ ಅನ್ವಯಿಸುವಾಗ ಆಕೆಯ ವಸತಿ ಮತ್ತು ವೆಚ್ಚದ ಹೊಣೆಯು ಪತಿಯ ಮೇಲೆ ಇಲ್ಲದಿರಲು ಯಾವುದೇ ಕಾರಣವಿಲ್ಲ. - 


ಕಾಂಡ - 28, 


65. ಅತ್ತಲಾಕ್‌ ` `` 2 p 415 


ಇನ್ನೊಂದು ವರ್ಗದ ಅಭಿಪ್ರಾಯ ಪ್ರಕಾರ ಅಂತಿಮ ತಲಾಕ್‌ ನೀಡಲ್ಪಟ್ಟ ಮಹಿಳೆಗೆ ಆಶ್ರಮದ ಹಕ್ಕಿದೆಯಾದರೂ ಖರ್ಚಿನ 
ಹಕ್ಕಿರುವುದಿಲ್ಲ. ಇದು ಸಈದ್‌ ಬಿನ್‌ ಮುಸಯ್ಯಬ್‌, ಸುಲೈಮಾನ್‌ ಬಿನ್‌ ಯಸಾರ್‌, ಅತಾ, ಶಅಬೀ, -ಔರುಈ, ಲೈಸ್‌ ಮತ್ತು ಅಬೂ 
ಉಬೈದ್‌(ರ) ಅವರ ಅಭಿಪ್ರಾಯವಾಗಿದ್ದು ಇಮಾಮ್‌ ಶಾಫಿಈ ಮತ್ತು ಇಮಾಮ್‌ ಮಾಲಿಕ್‌(ರ) ಇದನ್ನೇ ಅಂಗೀಕರಿಸಿದ್ದಾರೆ. ಆದರೆ 
ಮುಗ್ನೀ-ಅಲ್‌ ಮುಹ್ತಾಜ್‌ನಲ್ಲಿ ಇಮಾಮ್‌ ಶಾಫಿಈ(ರ) ಅವರ ಅಭಿಪ್ರಾಯವು ಇದಕ್ಕೆ ವ್ಯತಿರಿಕ್ತವಾಗಿ ಉಲ್ಲೇಖಿತಗೊಂಡಿದೆ. ಅದನ್ನು 
ಮುಂದೆ ವಿವರಿಸಲಾಗುವುದು. 

ಮತ್ನೊಂದು ವರ್ಗವು ಅಂತಿಮ ತಲಾಕ್‌ ನೀಡಲ್ಪಟ್ಟ ಮಹಿಳೆಗೆ ಆಶ್ರಯ ಮತ್ತು ಖರ್ಚಿನ ಹಕ್ಕಿರುವುದಿಲ್ಲವೆನ್ನು: ತ್ತದೆ. ಇದು ಹಸನ್‌ 
ಬಸರೀ, ಹಮ್ಮಾದ್‌, ಇಬ್ನು ಅಬೀ ಲೈಲಾ, ಅಮ್‌; ಬಿನ್‌ ದೀನಾರ್‌, ತಾವೂಸ್‌, ಇಸ್ಟಾಕ್‌ ಬಿನ್‌ ರಾಹವಯ್ಯ ಮತ್ತು ಅಬೂ ಸೌರ್‌(ರ) 
ಅವರ ಅಭಿಪ್ರಾಯವಾಗಿದೆ. ಇಮಾಮ್‌ ಅಹ್ನದ್‌ ಬಿನ್‌ ಹಂಬಲ್‌(ರ) ಮತ್ತು ಇಮಾಮಿಯ್ಯ ಅವರು ಇದೇ ಅಭಿಮತವನ್ನು ಅಂಗೀಕರಿಸಿದ್ದಾರೆ. 
ಅದೇ ವೇಳೆ ಶಾಫಿಈಗಳ ಅಭಿಪ್ರಾಯವನ್ನು ಮುಗ್ನೀ-ಅಲ್‌ ಮುಹ್ತಾಜ್‌ನಲ್ಲಿ ಹೀಗೆ ವಿವರಿಸಲಾಗಿದೆ: ತಲಾಕ್‌ನ ಕಾರಣದಿಂದ ಇದ್ದತ್‌ 
ಕಳೆಯುತ್ತಿರುವ ಮಹಿಳೆಯು ಗರ್ಭವತಿಯಾಗಿದ್ದರೂ ಅಲ್ಲದಿದ್ದರೂ ಆಕೆಗೆ ವಸತಿಯ ಹಕ್ಕು ಇರುವುದು. ಆದರೆ "ಬಾಇನ' (ಅಂತಿಮ 
ತಲಾಕ್‌ ನೀಡಲ್ಲಟ್ಟವಳು)ಳಿಗೆ ಆ ಹಕ್ಕು ಇರುವುದಿಲ್ಲ ಮತ್ತು ಗರ್ಭವತಿಯಲ್ಲದ "ಬಾಇನ'ಳಿಗೆ ಆಹಾರವಾಗಲೀ ಬಟ್ಟೆಬರೆಯಾಗಲೀ ಕೊಡ 
ಬೇಕಾಗಿಲ್ಲ, ಈ ಅಭಿಮತವನ್ನು “ಇದಾದ ಬಳಿಕ ಅಲ್ಲಾಹನು (ಹೊಂದಾಣಿಕೆಯ) ಯಾವುದಾದರೂ ದಾರಿಯನ್ನು ಉಂಟು ಮಾಡಲೂ 
ಬಹುದೆಂಬುದು ನಿಮಗೆ ತಿಳಿದಿಲ್ಲ' ಎಂಬ ಕುರ್‌ಆನ್‌ ವಚನದ ಆಧಾರದಲ್ಲಿವ್ಯಕ್ತಪಡಿಸಲಾಗಿದೆ. ಇದು ರಜಈ ತಲಾಕ್‌ ನೀಡಲ್ಪಟ್ಟ ಮಹಿಳೆಗೆ 
ಮಾತ್ರ ಅನ್ವಯವಾಗುತ್ತದೆ. ಅಂತಿಮ ತಲಾಕ್‌ ನೀಡಲ್ಲಟ್ಟವಳಿಗೆ ಅನ್ಹಯವಾಗುವುದಿಲ್ಲವೆಂಬುದು ಅವರ ಅಭಿಪ್ರಾಯ. ಆದ್ದರಿಂದ ತಲಾಕ್‌ 
ನೀಡಲ್ಪಟ್ಟ ಪತ್ನಿಯನ್ನು ಮನೆಯಲ್ಲೇ ಇರಿಸಬೇಕೆಂಬ ವಿಧಿಯು ಕೇವಲ "ರಜ ತಲಾಕ್‌' ನೀಡಲ್ಪಟ್ಟವಳಿಗೆ ಮಾತ್ರ ಅನ್ವಯಿಸುತ್ತದೆ. ಅವರ 
ಇನ್ನೊಂದು ಆಧಾರ ಫಾತಿಮಾ ಬಿಂತಿ ಕೈಸ್‌ ಅವರಿಂದ ವರದಿಯಾಗಿ ಹದೀಸ್‌ ಗ್ರಂಥಗಳಲ್ಲಿ ಅನೇಕ ನಂಬಲರ್ಹ ಆಧಾರಗಳ ಸಹಿತ 
ಉಲ್ಲೇಖಿತಗೊಂಡಿರುವ ಹದೀಸ್‌ ಆಗಿದೆ. 

ಫಾತಿಮಾ ಬಿಂತಿ ಕೈಸ್‌ ಅಫ್ಲಿಜ್ರಿಯ್ಯ(ರ) ಎಂಬ ಈ ಮಹಿಳೆ ಪ್ರಥಮ ಮುಹಾಜಿರ್‌ಗಳಲ್ಲಿ ಸೇರಿದವರಾಗಿದ್ದು ಬಹಳ ಬುದ್ಧಿವಂತೆ 
ಎಂದು ಪರಿಗಣಿಸಲ್ಪಡುತ್ತಿದ್ದರು. ಹ. ಉಮರ್‌(ರ)ರವರು ಹುತಾತ್ಮರಾದಾಗ ಶೂರಾ ಸಮಾಲೋಚನಾ ಸಭೆಯಯು ಇವರ ಮನೆಯಲ್ಲೇ 
ನಡೆದಿತ್ತು. ಇವರು ಮೊದಲು ಅಬೂ ಅಮ್ರ್‌ ಬಿನ್‌ ಹಫ್ಸ್‌ ಬಿನ್‌ ಅಲ್‌ ಮುಗೀರಾ ಅಲ್‌ಮಖ್ಲೂಮಿಯವರ ಪತ್ನಿಯಾಗಿದ್ದರು. ಅನಂತರ 
ಅವರ ಪತಿ ಮೂರು ತಲಾಕ್‌ ನೀಡಿ ಅವರನ್ನು ಬೇರ್ಪಡಿಸಿದರು. ತರುವಾಯ ಪ್ರವಾದಿವರ್ಯರು(ಸ) ಅವರನ್ನು ಹ. ಉಸಾಮ ಬಿನ್‌ 
ರ್ಬುದ್‌(ರ)ರೊಂದಿಗೆ ಮದುವೆ ಮಾಡಿಸಿದರು. ಇವರಿಗೆ ಮೊದಲ ಪತಿ ಅಬೂ ಅಮ್ರ್‌ ಎರಡು ತಲಾಕ್‌ ನೀಡಿದ್ದರು. ಆ ಬಳಿಕ ಅವರು 
ಹ. ಅಲೀ(ರ)ಯವರ ಜತೆಯಲ್ಲಿ ಯಮನ್‌ಗೆ ಕಳುಹಿಸಲ್ಪಟ್ಟಾಗ ಅಲ್ಲಿಗೆ ಉಳಿದಿದ್ದ ಮೂರನೆಯ ತಲಾಕನ್ನು ಕಳುಹಿಸಿದ್ದರು. ಕೆಲವು ವರದಿ 
ಗಳ ಪ್ರಕಾರ ಫಾತಿಮಾರನ್ನು ಇದ್ದತ್‌ ಅವಧಿಯ ತನಕ ತಮ್ಮ ಮನೆಯಲ್ಲೇ ವಾಸಗೊಳಿಸಿ ಅವರಿಗೆ ಖರ್ಚು ವೆಚ್ಚವನ್ನು ನೀಡುತ್ತಿರಬೇಕೆಂದು 
ತಮ್ಮ ಬಂಧುಗಳಿಗೆ ಅಬು ಅಮ್ರ್‌ ಸಂದೇಶ ಕಳುಹಿಸಿದ್ದರು. ಇನ್ನು ಕೆಲವು ವರದಿಗಳ ಪ್ರಕಾರ ಫಾತಿಮಾ(ರ)ರವರೇ ಆಶ್ರಯ ಮತ್ತು ಖರ್ಚಿಗೆ 
ಬೇಡಿಕೆ ಸಲ್ಲಿಸಿದ್ದರು. ಏನಿದ್ದರೂ ಅವರ ಪತಿಯ ಬಂಧುಗಳು ಅವರ ಈ ಹಕ್ಕನ್ನು ಮಾನ್ಯ ಮಾಡಲಿಲ್ಲ ಆದ್ದರಿಂದ ಈ ವ್ಯಾಜ್ಯವು 
ಪ್ರವಾದಿವರ್ಯರ(ಸ) ಬಳಿಗೆ ಹೋಯಿತು. ಪ್ರವಾದಿ(ಸ) ಅವರಿಗೆ ಆಶ್ರಯ ಅಥವಾ ಖರ್ಚಿನ ಹಕ್ಕು ಇರುವುದಿಲ್ಲವೆಂದು ತೀರ್ಪಿತ್ತರು. 

ಒಂದು ವರದಿಯ ಪ್ರಕಾರ ಪ್ರವಾದಿ(ಸ).ಹೀಗೆ ಹೇಳಿದರು: ""ತಲಾಕ್‌ ನೀಡಲ್ಪಟ್ಟ ಪತ್ನಿಯನ್ನು ಮರಳಿ ಪಡೆಯುವ ಅವಕಾಶ ಪತಿಗೆ 
ಇದ್ದಾಗ ಮಾತ್ರ ಆಕೆಯ ಆಶ್ರಯ ಮತ್ತು ಖರ್ಚಿನ ಹೊಣೆ ಪತಿಯ ಮೇಲೆ ಇರುತ್ತದೆ. ಆದರೆ ಮರಳಿ ಪಡೆಯುವ ಅವಕಾಶ ಇಲ್ಲದಾಗ 
ಖರ್ಚಾಗಲೀ ಆಶ್ರಯವಾಗಲೀ ಪತಿಯ ಹೊಣೆಯಲ್ಲಿಲ್ಲ'' (ಮುಸ್ನದ್‌ ಅಹ್ಮದ್‌) 

ತಬ್ರಾನೀ ಮತ್ತು ನಸಾಈಯವರೂ ಸರಿಸುಮಾರು ಇದೇ ವರದಿಯನ್ನು ಉಲ್ಲೇಖಿಸಿದ್ದಾರೆ. ಅದರ ಕೊನೆಯ ಪದಗಳು ಹೀಗಿವೆ: 
""ಆದರೆ ಆಕೆಯು ಆತನ ಹೊರತು ಇತರ ಯಾರನ್ನಾದರೂ ವಿವಾಹವಾದಾಗ ಮಾತ್ರ ಅವನ ಪಾಲಿಗೆ ಧರ್ಮಸಮ್ಮತ( ಹಲಾಲ್‌)ವಾಗುತ್ತಾಳೆ. 
ಆದ್ದರಿಂದ ಆಕೆಗೆ ಖರ್ಚಿನ ಹಕ್ಕಾಗಲೀ ಆಶ್ರಯದ ಹಕ್ಕಾಗಲೀ ಇರುವುದಿಲ್ಲ.'' ಈ ವಿಧಿಯನ್ನು ತಿಳಿಸಿದ ಬಳಿಕ ಪ್ರವಾದಿ(ಸ) ಆಕೆಗೆ ಮೊದಲು 
ಉಮ್ಮು ಶರೀಕ್‌ರ ಮನೆಯಲ್ಲಿ ಇದ್ದತ್‌ ಕಳೆಯುವಂತೆ ಆದೇಶಿಸಿದರು. ಅನಂತರ ಆಕೆಗೆ ಇಬ್ನು ಉಮ್ಮು ಮಕ್ತೂಮ್‌ರಲ್ಲಿಗೆ ಹೋಗಿ 
ಇರುವಂತೆ ತಿಳಿಸಿದರು. ಆದರೆ ಈ ಹದೀಸನ್ನು ಸ್ಟೀಕರಿಸದವರು ಈ ಕೆಳಗಿನ ಸಮರ್ಥನೆಗಳನ್ನು ನೀಡುತ್ತಾರೆ: 

(1) ಅವರ ಪತಿಯ ಬಂಧುಗಳು ಅವರನ್ನು,ಮನೆಬಿಟ್ಟು ಹೋಗುವಂತೆ ಹೇಳಿದ್ದು ಅವರ ಗಯ್ಯಾಳಿತನಕ್ಕಾಗಿತ್ತು. ಅವರ ಪಶಿಯ 
ಬಂಧುಗಳು ಅವರ ದುಃಸ್ವಭಾವದಿಂದ ರೋಸಿ ಹೋಗಿದ್ದರು. ಸಕದ್‌ ಬಿನ್‌ ಮುಸಯ್ಯಬ್‌ ಹೇಳುತ್ತಾರೆ ""ಆ ಮಹಿಳೆ ತನ್ನ ಹದೀಸನ್ನು 
ವಿವರಿಸುವ ಮೂಲಕ ಜನರನ್ನು ಪರೀಕ್ಷೆಗೊಡ್ಡಿದ್ದಾರೆ. ನಿಜವಾಗಿ ಆಕೆ ಗಯ್ಯಾಳಿಯಾಗಿದ್ದರು. ಆದ್ದರಿಂದಲೇ ಅವರನ್ನು ಇಬ್ನು ಉಮ್ಮು 


ಕಾಂಡ - 28 


416 ತಪ್ಪೀಮುಲ್‌ ಕುರ್‌ಆನ್‌ 


ಮಕ್ತೂಮ್‌ರ ಮನೆಯಲ್ಲಿ ಇರಿಸಲಾಯಿತು.'' (ಅಬೂ ದಾವೂದ್‌) ಇನ್ನೊಂದು ವರದಿಯಲ್ಲಿ ಸಈದ್‌ ಬಿನ್‌ ಮುಸಯ್ಯ ್ಯಬ್‌ರ(ರ) ಅವರ 
ಈ ಮಾತು ಉಲ್ಲೇಖಗೊಂಡಿದೆ: ಅವರು ತಮ್ಮ ಪತಿಯ ಬಂಧುಗಳೊಂದಿಗೆ ಜಗಳ ಕಾಯುತ್ತಿದ್ದರು. ಆದ್ದರಿಂದ ಅವರನ್ನು ಮನೆ ಬಿಡುವಂತೆ 
ಆದೇಶಿಸಲಾಗಿತ್ತು. (ಜಸ್ಸಾಸ್‌) ಸುಲೈಮಾನ್‌ ಬಿನ್‌ ಯಸಾರ್‌ ಹೀಗೆ ಹೇಳುತ್ತಾರೆ: “ಅವರು ಮಿಂದ ಹೊರಟಿದ್ದು ಅವರ ಕೆಟ್ಟ 
ಸ್ವಭಾವದಿಂದಾಗಿತ್ತು.'' (ಅಬೂ ದಾವೂದ್‌) 

(2) ಅವರ ವರದಿಯನ್ನು ಅನೇಕ ಸಹಾಬಿಗಳ ಉಪಸ್ಥಿತಿಯಲ್ಲಿ ಹ. ಉಮರ್‌(ರ) ತಿರಸ್ಕರಿಸಿದ್ದರು. ಆಗ ಬೇಕಿದ್ದರೆ ಈ ವಿಷಯದ 
ಕೂಲಂಕುಷ ತನಿಖೆ ನಡೆಸಬಹುದಾಗಿತ್ತು. ಹ. ಉಮರ್‌(ರ) ಅವರಿಗೆ ಫಾತಿಮಾರ ಈ ಹದೀಸ್‌ ತಲುಪಿದಾಗ ಅವರು ಈ ರೀತಿ 
ಹೇಳಿದರೆಂದು ಇಬ್ರಾಹೀಮ್‌ ನಖಕಃ ಹೇಳುತ್ತಾರೆ: "“ನಾವು ಅಲ್ಲಾಹನ ಗ್ರಂಥದ ಒಂದು ವಾಕ್ಯ ಮತ್ತು ಪ್ರವಾದಿ(ಸ) ಅವರ ಮಾತನ್ನು 
ಓರ್ವ ಮಹಿಳೆಯ ವರದಿಯ ಕಾರಣ ಬಿಡಲು ಸಾಧ್ಯವಿಲ್ಲ. ಆಕೆಗೆ ಏನೋ ಭ್ರಮಾ ಅಂತಿಮ ತಲಾಕ್‌ ನೀಡಲ್ಪಟ್ಟವಳಿಗೆ 
ಆಶ್ರಯದ ಹಕ್ಕೂ ಇದೆ. ಖರ್ಚಿನ ಹಕ್ಕೂ ಇದೆ ಎಂದು ಪ್ರವಾದಿ(ಸ) ಹೇಳಿರುವುದನ್ನು ಸ್ವತಃ ನಾನು ಕೇಳಿದ್ದೇನೆ (ಜಸ್ಟಾಸ್‌ ). ಅಬೂ ಇಸ್ಲಾಕ್‌ಗೆ 
ಹೇಳುತ್ತಾರೆ- ಜಾ ಕೂಫಾದ ಮಸೀದಿಯಲ್ಲಿ ಅಸ್‌ವದ್‌ ಬಿನ್‌ ಯರೀದ್‌ರ ಬಳಿ ಕುಳಿತಿದ್ದೆ. ಅಲ್ಲಿ ಶಅಬೀ ಅವರು ಫಾತಿಮಾ ಬಿಂತಿ 
ಕೈಸ್‌ರ ಹದೀಸ್‌ನ ಕುರಿತು ಪ್ರ ಪ್ರಸ್ತಾಪಿಸಿದರು. ಆಗ ಹ. ಅಸ್‌ವದ್‌ರು ಶಅಬೀಯವರಿಗೆ ಕಲ್ಲೆಸೆದರು. ಹ. ಉಮರ್‌ರ(ರ) ಕಾಲದಲ್ಲಿ 
ಫಾತಿಮಾರ(ರ) ಈ ವರದಿಯನ್ನು ಪ್ರಸ್ತಾಪಿಸಿದಾಗ ಅವರು "“ನಾವು ನಮ್ಮ ಪ್ರಭುವಿನ ಗ್ರಂಥ ಮತ್ತು ನಮ್ಮ ಪ್ರವಾದಿಯ ಸುನ್ನತನ್ನು ಓರ್ವ 
ಮಹಿಳೆಯ ಮಾತಿನ ಕಾರಣ ತಿರಸ್ಕರಿಸಲಾರೆವು. ಆಕೆ ನೆನಪಿಟ್ಟಿದ್ದಾರೋ ಮರೆತಿರುವರೋ ಎಂಬುದೂ ನಮಗೆ ತಿಳಿದಿಲ್ಲ. ಆಕೆಗೆ ಖರ್ಚು 
ಮತ್ತು ಆಶ್ರಯ ಎರಡೂ ಇದೆ. ಅಲ್ಲಾಹನು ಈ ರೀತಿ ಆದೇಶಿಸಿರುವನು: “ಅವರನ್ನು ಅವರ ಮನೆಗಳಿಂದ ಹೊರ ಹಾಕದಿರಿ'' ಈ 
ವರದಿಯು ಅಲ್ಪ ಸ್ವಲ್ಪ ಪದಗಳ ವ್ಯತ್ಯಾಸದೊಂದಿಗೆ ಮುಸ್ಲಿಮ್‌, ಅಬೂ ದಾವೂದ್‌, ತಿರ್ಮಿದಿ ಮತ್ತು ನಸಾಈಗಳಲ್ಲಿ ಉಲ್ಲೇಖಗೊಂಡಿದೆ. 

(3) ಮರ್ನಾನ್‌ನ ue ಕಾಲದಲ್ಲಿ ಅಂತಿಮ ತಲಾಕ್‌ ನೀಡಲ್ಪಟ್ಟ. ಮಹಿಳೆಯ ಕುರಿತು ಒಂದು ವಿವಾದ ಉಂಟಾಗಿತ್ತು. ಆಯಿಶಾ(ರ) 
ಅವರು ಫಾತಿಮಾ ಬಿಂತಿ ಕೈಸ್‌ರ ವರದಿಯ ಬಗ್ಗೆ ತೀವ್ರ ಆಕ್ಷೇಪಗಳನ್ನು ವ ಪಡಿಸಿದ್ದರು. ಕಾಸಿಮ್‌ ಬಿನ್‌ ಮುಹಮ್ಮದ್‌ ಹೀಗೆ ಹೇಳಿರುವರು: 
""ನಾನು ಆಯಿಶಾ(ರ)ರಲ್ಲಿ , ತಮಗೆ ಫಾತಿಮಾರ ವೃತ್ತಾಂತ ತಿಳಿದಿಲ್ಲವೇ?" ಎಂದು ವಿಚಾರಿಸಿದೆ. "ಫಾತಿಮಾರ ಹದೀಸ್‌ನ ಕುರಿತು 
ಪ್ರಸ್ತಾಪಿಸದಿರುವುದೇ ಉತ್ತಮ'' ಎಂದು ಅವರು ಹೇಳಿದರು. (ಬುಖಾರಿ) ಬುಖಾರಿ ಉಲ್ಲೇಖಿಸಿರುವ ಇನ್ನೊ. ೦ದು ವರದಿಯ ಪ್ರಕಾರ ಹ. 
ಆಯಿಶಾ(ರ) ಅವರ ಪದಗಳು ಹೀಗಿವೆ: ""ಫಾತಿಮಾಳಿಗೆ ಏನಾಗಿದೆ. ಆಕೆ ಅಲ್ಲಾಹನನ್ನು ಭಯಪಡುವುದಿಲ್ಲವೇ?'' ಮೂರನೆಯವರದಿಯಲ್ಲಿ 
ಹ. ಉರ್ವಾ ಬಿನ್‌ ರುಬೈರ್‌(ರ) ಈ ರೀತಿ ಹೇಳುತ್ತಾರೆ: ಹ. ಆಯಿಶಾ(ರ) ಹೇಳಿದರು: '"ಈ ಹದೀಸನ್ನು ವಿವರಿಸುವುದರಿಂದ ಫಾತಿಮಾರಿಗೆ 
ಯಾವುದೇ ಒಳಿತಿಲ್ಲ.'' ಹ. ಉರ್ವಾರ ಇನ್ನೊಂದು ವರದಿಯಲ್ಲಿ ಹ.ಆಯಿಶಾ(ರ)ರು ಫಾತಿಮಾರ ಬಗ್ಗೆ ತೀವ್ರ ಅಸಂತುಷ್ಟಿಯನ್ನು 
ವ್ಯಕ್ತಪಡಿಸುತ್ತಾ ಈ ರೀತಿ ಹೇಳಿದರು: ""ಅವರು ಒಂದು ಖಾಲಿ ಮನೆಯಲ್ಲಿದ್ದರು. ಅಲ್ಲಿ ಅವರಿಗೆ ಯಾರೂ ಸ ಸಂಗಾತಿಯಿರಲಿಲ್ಲ. ಆದ್ದರಿಂದ 
ಅವರ ಸುರಕ್ಷತೆಗಾಗಿ ಪ್ರ ಪ್ರವಾದಿ(ಸ) ಅವರಿಗೆ ಮನೆ ಬದಲಾಯಿಸುವಂತೆ ಆದೇಶಿಸಿದರು'' ಎಂದು ವಿವರಿಸಿದರು. 

.(4) ಈ ಮಹಿಳೆಯ ವಿವಾಹವು ಅನಂತರ ಹ. ಉಸಾಮಾ ಬಿನ್‌ ರುದ್‌! (ರ)ರೊಂದಿಗಾಗಿತ್ತು. ಫಾತಿಮಾ ಈ ಹದೀಸ್‌ನ ಕುರಿತು 
ಪ್ರಸ್ತಾಪಿಸಿದಾಗಲೆಲ್ಲಾ- "“ನನ್ನ ತಂದೆ ಕೈಗೆ ಸಿಕ್ಕಿದ್ದ ವಸ್ತುವನ್ನು ಅವರ ಕಡೆಗೆ ಎಸೆಯುತ್ತಿದ್ದರು'' ಎಂದು ಮುಹಮ್ಮದ್‌ ಬಿನ್‌ ಉಸಾಮಾ 
ಹೇಳುತ್ತಿದ್ದ ನ್ನರು(ಜಸ್ಪಾಸ್‌). ಹ. ಉಸಾಮಾ(ರ) ಅವರ ತಿಳುವಳಿಕೆಯಂತೆ ಪ್ರವಾದಿಚರ್ಯೆಯು ಅದಕ್ಕೆ ವಿರುದ್ಧವಾಗಿರದಿರುತ್ತಿದ್ದರೆ ಈ 
ಹದೀಸ್‌ನ ವರದಿಯ ಬಗ್ಗೆ ಅವರು ಇಷ್ಟು ಕೋಪವನ್ನು ವ್ಯಕ್ತಪಡಿಸುತ್ತಿರಲಿಲ್ಲ. 

17. ತಲಾಕ್‌ ನೀಡಲ್ಪಟ್ಟ ಮಹಿಳೆ- ಆಕೆಗೆ 'ರಜಈ ತಲಾಕ್‌' ನೀಡಿದ್ದರೂ ಅಂತಿಮ ತಲಾಕ್‌ ನೀಡಿದ್ದರೂ- ಬಸುರಿಯಾಗಿದ್ದರೆ 
ಹೆರಿಗೆಯಾಗುವ ತನಕ ಆಕೆಯ ೪ ಆಶ್ರಯ ಮತ್ತು ಖರ್ಚುವೆಚ್ಚಗಳ ಹೊಣೆಯು ಪತಿಯ ಮೇಲಿದೆ ಎಂಬ ವಿಷಯ ಸ: ಸರ್ವಸಮೃತವಾಗಿದೆ. 
ಬಸುರಿಯ ಪತಿಯು ತಲಾಕ್‌ ನೀಡಿದ ಬಳಿಕ ಅಥವಾ ತಲಾಕ್‌ ನೀಡದೆಯೇ ನಿಧನ ಹೊಂದಿದ್ದು ಆಕೆ ಬಸುರಿಯಾಗಿರುವಾಗಲೇ 
ವಿಧವೆಯಾಗಿದ್ದರೆ ಆಕೆಯ ಕುರಿತ ವಿಧಿ ಏನೆಂಬುದರ ಬಗ್ಗೆ ಗ್ಗೆ ಭಿನ್ನಾಭಿಪ್ರಾಯವಿದೆ. ಈ ಬಗ್ಗೆ ಕರ್ಮಶಾಸ್ತ್ರಜ್ಞರ ಅಭಿಪ್ರಾಯಗಳು ಹೀಗಿವೆ: 

1) ಹ. ಅಲೀ ಮತ್ತು ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌(ರ) ಅವರ ಹೇಳಿಕೆಯಂತೆ, ಪತಿಯ ಒಟು ಸೊ್ತಿನಲ್ಲಿ ಆಕೆಯ ಖರ್ಚು ಕಡ್ಡಾಯ 
ವಾಗಿದೆ. ಅಬ್ದುಲ್ಲಾ ಬಿನ್‌ ಉಮರ್‌, ಅಬುಲ್‌ ಆಲಿಯ, ಶಟ್‌ಬೀ ಮತ್ತು ಇಬ್ರಾಹೀಮ್‌ ನಖ ಕಾಯು ಶುರೈಆ್‌ರಿಂದಲೂ ಇದೇ ಹೇಳಿಕೆ 
ಉಲ್ಲೇಖವಾಗಿದೆ. ಹ. ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌(ರ) ಅವರ ಒಂದು ಹೇಳಿಕೆಯೂ ಇದನ್ನು ಬೆಂಬಲಿಸುತ್ತದೆ. (ಆಲೂಸಿ, ಜಸ್ಸಾಸ್‌) 

2) ಇಬ್ನು ಜರೀರ್‌ ಅವರು ಹ. ಅಬ್ದುಲ್ಲಾಬಿನ್‌ ಅಬ್ಬಾಸ್‌ (ರ) ಅವರ ಇನ್ನೊ ೦ದು ಹೇಳಿಕೆಯನ್ನು ಉಲ್ಲೇಖಿಸಿದ್ದಾರೆ. ಮೃ; ತವ್ಯ ಕ್ರೆಯು 
ಏನಾದರೂ ಸೊತ್ತು ಬಿಟ್ಟಗಲಿದ್ದರೆ ಆಕೆಗೆ, ಆಕೆಯ ಹೊಟ್ಟೆಯಲ್ಲಿರುವ ಮಗುವಿನ ಪಾಲಿನಿಂದ ವ್ಯಯಿಸಬೇಕು. ಮೃ ತನು ಯುವ ಸೊತ್ತು 
ಬಿಟ್ಟು ಹೋಗಿರದಿದ್ದರೆ ಆಕೆಯೆ ಖರ್ಚನ್ನು ಮೃತನ ವಾರಿಸುದಾರರು ವಹಿಸಬೇಕು. ಏಕೆಂದರೆ ಅಲ್ಲಾಹನು ಈ ರೀತಿ ಆದೇಶಿರುವನು: 


ತ 


|, 


ಕಾಂಡ - 28 


65. .ಅತ್ರಲಾ! 417 


೫೫೫ PT ಸ್ತಿ ಸಿ 2 ಜಳ ಶಶ್‌ ಲಯ 


ಜ್‌ ೌಲಶ್‌ಲ್‌್‌ತು ಹಾಲ್‌ ಆ ಲ A ಇ 

5 AE 1308-53 IS BESO BBS ಬೂ 
ಮಾಡಿಸಿದರೆ, ಅವರಿಗೆ ಅವರ ಸಂಭಾವನೆ ಕೊಡಿರಿ ಮತ್ತು (ಸಂಭಾವನೆಯ ವಿಷಯವನ್ನು) ಪರಸ್ಪರ ಮಾತುಕತೆಯ 
ಮೂಲಕ ಉತ್ತಮ ರೀತಿಯಲ್ಲಿ ತೀರ್ಮಾನಿಸಿಕೊಳ್ಳಿರಿ.** ಆದರೆ ನೀವು (ಸಂಭಾವನೆ ನಿಶ್ಚಯಿಸುವ ವಿಷಯದಲ್ಲಿ) 


""ಮೊಲೆ ಹಾಲುಣಿಸುವವಳ ಈ ಹಕ್ಕು ತಂದೆಯ ಮೇಲಿರುವಂತೆಯೇ ಅವನ ವಾರಸುದಾರರ ಮೇಲೂ ಇದೆ.'' (ಅಲ್‌ ಬಕರ: 233) 

3) ಹ. ಜಾಬಿರ್‌ ಬಿನ್‌ ಅಬ್ದುಲ್ಲಾ, ಹ. ಅಬ್ದುಲ್ಲಾ ಬಿನ್‌ ರಖುಬೈರ್‌, ಹ. ಹಸನ್‌ ಬಸರೀ, ಹ. ಸಈದ್‌ ಬಿನ್‌ ಮುಸಯ್ಯಬ್‌ 
ಮತ್ತು ಹ. ಅತಾ ಬಿನ್‌ ಅಬೀ ರಬಾಹ್‌(ರ) ಅವರ ಪ್ರಕಾರ, ಮೃತ ವ್ಯಕ್ತಿಯ ಸೊತ್ತಿನಲ್ಲಿ ಆಕೆಗೆ ಖರ್ಚು ನೀಡಲಾಗದು. ಹ. ಅಬ್ದುಲ್ಲಾ 
ಬಿನ್‌ ಅಬ್ಬಾಸ್‌(ರ) ಅವರ ಮೂರನೆಯ ಹೇಳಿಕೆಯೊಂದು ಹೀಗೆಯೇ ಇದೆ (ಜಸ್ಸಾಸ್‌). ಇದರ ತಾತ್ಸರ್ಯವೇನೆಂದರೆ ಪತಿಯ ಸೊತ್ತಿನಿಂದ 
ಆಕೆಗೆ ದೊರಕುವ ಪಾಲಿನಿಂದಲೇ ಆಕೆಯ ಖರ್ಚುವೆಚ್ಚಗಳನ್ನು ನಿರ್ವಹಿಸಬೇಕೇ ಹೊರತು ಎಲ್ಲವಾರಸುದಾರರ ಮೇಲೂ ಭಾರ ಬೀಳುವಂತೆ 
ಆತನ ಒಟ್ಟು ಸೊತ್ತಿನಲ್ಲಿ ಆಕೆಯ ಖರ್ಚಿನ ಭಾರ ಹೊರಿಸುವಂತಿಲ್ಲ 

4) 'ಆಕೆಯ ಖರ್ಚುವೆಚ್ಚಗಳನ್ನು ಪತಿಯ ಸೊತ್ತಿನಿಂದ ಕಡ್ಡಾಯವಾಗಿ ನೀಡಬೇಕು- ಆತನ ಸಾಲಗಳನ್ನು ನೀಡುವಂತೆ' ಎಂಬುದು 
ಇಬ್ನು ಅಬೀ ಲೈಲಾ ಅವರ ಅಭಿಪ್ರಾಯವಾಗಿದೆ (ಜಸ್ಲಾಸ್‌). ಅರ್ಥಾತ್‌ ಒಟ್ಟು ಸೊತ್ತಿನಿಂದ ಆತನ ಸಾಲಗಳನ್ನು ತೀರಿಸುವಂತೆಯೇ ಆಕೆಯ 
ಖರ್ಚನ್ನು ನೀಡಬೇಕು. 

5) ಇಮಾಮ್‌ ಅಬೂ ಹನೀಫಾ, ಇಮಾಮ್‌ ಅಬೂ ಯೂಸುಫ್‌, ಇಮಾಮ್‌ ಮುಹಮ್ಮದ್‌ ಮತ್ತು ಇಮಾಮ್‌ ರುುಫರ್‌(ರ)ರ 
ಪ್ರಕಾರ ಮೃತನ ಸೊತ್ತಿನಲ್ಲಿ ಆಕೆಗೆ ಆಶ್ರಯ ಅಥವಾ ಖರ್ಚಿನ ಹಕ್ಕಿರುವುದಿಲ್ಲ. ಏಕೆಂದರೆ ಮರಣದ ಬಳಿಕ ಮೃತ ವ್ಯಕ್ತಿಗೆ ಯಾವುದೇ 

, ಸೊತ್ತಿನ ಒಡೆತನವಿರುವುದಿಲ್ಲ. ಅದು ವಾರಸುದಾರರ ಸೊತ್ತಾಗುತ್ತದೆ. ಅವರ ಸೊತ್ತಿನಲ್ಲಿ ಬಸುರಿಯಾದ ವಿಧವೆಯ ಖರ್ಚು ಕಡ್ಡಾಯವಾಗು 
ವುದು ಹೇಗೆ? (ಹಿದಾಯಾ, ಜಸ್ಸಾಸ್‌). ಇಮಾಮ್‌ ಅಹ್ಮದ್‌ ಬಿನ್‌ ಹಂಬಲ್‌(ರ)ರವರ ಅಭಿಪ್ರಾಯವೂ ಇದುವೇ ಆಗಿದೆ. (ಅಲ್‌ ಇನ್ಸಾಸ್‌) 

6) ಇಮಾಮ್‌ ಶಾಫಿಈ(ರ) ಅವರ ಅಭಿಪ್ರಾಯದಂತೆ ಆಕೆಗೆ ಖರ್ಚಿನ ಹಕ್ಕಿಲ್ಲ. ಆದರೆ ಆಶ್ರಯದ ಹಕ್ಕಿದೆ. (ಮುಗ್ನೀ-ಅಲ್‌ 
ಮುಹ್ತಾಜ್‌). ಅವರಿಗೆ ಆಧಾರ ಹ. ಅಬೂ ಸಠಈದ್‌ ಖುದ್ರೀ(ರ) ಅವರ ಸೋದರಿ ಫುಠೈಅ ಬಿಂತಿ ಮಾಲಿಕ್‌ರ ಘಟನೆಯಾಗಿದೆ. ಆಕೆಯ 
ಪತಿಯ ಕೊಲೆಯಾದಾಗ ಪತಿಯ ಮನೆಯಲ್ಲೇ ಇದ್ದತ್‌ ಕಳೆಯುವಂತೆ ಆಕೆಗೆ ಪ್ರವಾದಿ(ಸ) ಆದೇಶಿಸಿದ್ದರು. (ಅಬೂ ದಾವೂದ್‌, ನಸಾಈ, 
ತಿರ್ಮಿದಿ). ಅವರ ಇನ್ನೊಂದು ಆಧಾರ ದಾರಕುತ್ನಿಯಲ್ಲಿ ಬಂದಿರುವ ಈ ವರದಿಯಾಗಿದೆ: ಪ್ರವಾದಿ(ಸ) ಹೇಳಿದರು: ""ವಿಧವೆಯಾದ 
ಬಸುರಿಗೆ ಯಾವುದೇ ಖರ್ಚು ಇಲ್ಲ'' ಇದುವೇ ಇಮಾಮ್‌ ಮಾಲಿಕ್‌(ರ) ಅವರ ಅಭಿಪ್ರಾಯವಾಗಿದೆ. (ಹಾಶಿಯತುದ್ದುಸೂಕೀ). 

18. ಈ ಆದೇಶದಿಂದ ಅನೇಕ ಮಹತ್ವಪೂರ್ಣ ವಿಷಯಗಳು ತಿಳಿದು ಬರುತ್ತವೆ. 1) ಮಹಿಳೆ ತನ್ನ ಮೊಲೆ ಹಾಲಿನ ಒಡತಿಯಾಗಿರುವಳು. 
ಅನ್ಯಥಾ ಆಕೆ ಅದಕ್ಕಾಗಿ ಸಂಭಾವನೆ ಪಡೆಯಲು ಅರ್ಹವಾಗುತ್ತಿರಲಿಲ್ಲ. 2) ಹೆರಿಗೆಯಾದ ಕೂಡಲೇ ಆಕೆ ತನ್ನ ಮಾಜಿ ಪತಿಯ ದಾಂಪತ್ಯ 
ಬಂಧನದಿಂದ ಮುಕ್ತಳಾಗುತ್ತಾಳೆ. ಆದ್ದರಿಂದ ಮಗುವಿಗೆ ಎದೆ ಹಾಲುಣಿಸುವುದು ಆಕೆಗೆ ಕಾನೂನು ಪ್ರಕಾರ ಅನಿವಾರ್ಯವಲ್ಲ, ಮಗುವಿನ 
ತಂದೆ ಆಕೆಯಿಂದ ಮೊಲೆಯೂಡಿಸ ಬಯಸಿದರೆ ಹಾಗೂ ಆಕೆಯೂ ಅದಕ್ಕೆ ಸಮ್ಮತಿಸಿದರೆ ಮಾತ್ರ ಹಾಲುಣಿಸಬಹುದು. ಅದಕ್ಕೆ ಆಕೆಗೆ 
ಸಂಭಾವನೆ ಪಡೆಯುವ ಹಕ್ಕಿದೆ. 3) ಕಾನೂನಿನ ಪ್ರಕಾರ ಮಗುವಿನ ತಾಯಿಯೇ ಅದಕ್ಕೆ ಹಾಲುಣಿಸಬೇಕೆಂದು ತಂದೆಯ ಮೇಲೆ ಕಡ್ಡಾಯ 
ಮಾಡುವಂತಿಲ್ಲ, 4) ಮಗುವಿನ ವೆಚ್ಚದ ಹೊಣೆಯು ತಂದೆಯ ಮೇಲಿದೆ. 5) ಮಗುವಿಗೆ ಹಾಲುಣಿಸುವ ಪ್ರಪ್ರಥಮ ಹಕ್ಕು ತಾಯಿಯ 
ಮೇಲಿದೆ. ತಾಯಿ ಮೊಲೆ ಹಾಲುಣಿಸಲು ಸಿದ್ಧವಾಗದಿರುವಾಗ ಅಥವಾ ತಂದೆಯ ಸಾಮರ್ಥ್ಯಕ್ಕೆ ಮೀರಿದ ಸಂಭಾವನೆಯನ್ನು ಆಕೆ 

` ಬಯಸಿದಾಗ ಮಾತ್ರ ಬೇರೆ ಮಹಿಳೆಯಿಂದ ಮಗುವಿಗೆ ಹಾಲುಣಿಸಬಹುದಾಗಿದೆ. 6) ಬೇರೆ ಮಹಿಳೆಯೂ ತಾಯಿಯಷ್ಟೇ ಸಂಭಾವನೆಯನ್ನು 
ಕೇಳಿದರೆ ತಾಯಿಗೆ ಪ್ರಾಶಸ್ತ ನೀಡಲಾಗುವುದು. 

ಈ ಬಗ್ಗೆ ಕರ್ಮಶಾಸ್ತ್ರ ವಿದ್ದಾಂಸರ ಅಭಿಪ್ರಾಯ ಹೀಗಿದೆ: ದಹ್ಹಾಸ್‌ ಅವರ ಅಭಿಪ್ರಾಯದಂತೆ ""ಮಗುವಿಗೆ ಹಾಲುಣಿಸುವ ಹೆಚ್ಚು 
ಹಕ್ಕು ಅದರ ತಾಯಿಗೇ ಇದೆ. ಆದರೆ ಹಾಲುಣಿಸುವುದೂ ಉಣಿಸದಿರುವುದೂ ಆಕೆಯ ಆಯ್ಕೆಗೆ ಬಿಟ್ಟ ವಿಷಯ. ಆದರೆ ಮಗು ಬೇರೆ 
ಮಹಿಳೆಯ ಎದೆ ಹಾಲು ಕುಡಿಯಲು ನಿರಾಕರಿಸಿದರೆ ತಾಯಿಯನ್ನೇ ಮೊಲೆ ಹಾಲುಣಿಸಲು ಒತ್ತಾಯಿಸಲಾಗುವುದು.'' ಇಂತಹುದೇ 
ಅಭಿಪ್ರಾಯ ಕತಾದಃ, ಇಬ್ರಾಹೀಮ್‌ ನಖಕಃ ಮತ್ತು ಸುಫ್‌ಯಾನ್‌ ಸೌರಿಯವರದ್ದಾಗಿದೆ. ""ಬೇರೆ ಯಾರೂ ಹಾಲುಣಿಸುವವರು 
ಸಿಗದಿದ್ದರೆ ತಾಯಿಯನ್ನೇ ಅದಕ್ಕೆ ಒತ್ತಾಯಿಸಲಾಗುವುದು'' ಎಂದೂ ಇಬ್ರಾಹೀಮ್‌ ನಖತಃ(ರ) ಹೇಳುತ್ತಾರೆ. 

ಹಿದಾಯದಲ್ಲಿ ಈ ರೀತಿಯಿದೆ: ""ತಂದೆ-ತಾಯಿಯ ವಿಚ್ಛೇದನದ ವೇಳೆ ಮೊಲೆ ಹಾಲು ಕುಡಿಯುವ ಸಣ್ಣಮಗುವಿದ್ದರೆ ತಾಯಿಯೇ 


ಕಾಂಡ - 28 


418 ತಪ್ಪೀಮುಲ್‌ ಕುರ್‌ಆನ್‌ 


OLE AMEN ಬ ಪಜ ಟಿ ಸ್ರ bl 
ಟಿಸಿ Cy ಭಟರ್ಯ 5210೬ EE I KEG 


೨/12 SLs Ly we SES Go UN 5 
ಈ ಬ. ಟ್ರ ಸಿ KLE ENE) ಟ್ರ [ಟ್‌ 


ಪರಸ್ಪರರಿಗೆ ತೊಂದರೆ ಕೊಟ್ಟರೆ ಶಿಶುವಿಗೆ ಬೇರೊಬ್ಬ ಸ್ತ್ರೀಯ ಸ್ತನಪಾನ ಮಾಡಿಸಲಿ.” ಸ್ಥಿತಿವಂತನು ತನ್ನ ಸ್ಥಿತಿಗನುಸಾರ 
ಜೀವನಾಂಶ ನೀಡಬೇಕು. ಕಡಿಮೆ ಜೀವನಾಧಾರ ನೀಡಲ್ಪಟ್ಟಿರುವವನು, ಅಲ್ಲಾಹನು ಅತನಿಗೆ ನೀಡಿರುವುದರಿಂದಲೇ 
ಖರ್ಚು ಮಾಡಲಿ. ಅಲ್ಲಾಹನು ಯಾರಿಗೆ ಎಷ್ಟು ಕೊಟ್ಟಿರುತ್ತಾನೋ ಅದಕ್ಕಿಂತ ಹೆಚ್ಚಿನ ತ್ರಾಸ ಅವನಿಗೆ ಕೊಡುವುದಿಲ್ಲ. 
ಅಲ್ಲಾಹನು ಬಡತನದ ಬಳಿಕ ಸಂಪನ್ನತೆಯನ್ನು ನೀಡಲೂಬಹುದು. 

(8-11) ಅದೆಷ್ಟೋ ೫ ನಾಡುಗಳು ತಮ್ಮ ಪ್ರಭು ಮತ್ತು ಅವನ ಸಂದೇಶವಾಹಕರ ಆಜ್ಞೋಲ್ಲಂಘನೆ ಮಾಡಿದವು. 
ಆಗ ನಾವು ಅವರನ್ನು ಉಗ್ರ ವಿಚಾರಣೆಗೆ ಒಳಪಡಿಸಿದೆವು ಮತ್ತು ಅವರನ್ನು ಉಗ್ರವಾಗಿ ಶಿಕ್ಷಿಸಿದೆವು. ಅವರು ತಮ್ಮ 
ಕರ್ಮದ ಸವಿಯನ್ನು ೦ಡರು ಮತ್ತು ಅವರ ಅಂತಿಮ ಗತಿಯು ನಷ್ಟವೇ ಆಗಿತ್ತು. ಅಲ್ಲಾಹನು (ಪರಲೋಕದಲ್ಲಿ) 
ಅವರಿಗಾಗಿ ಘೋರ ಯಾತನೆಯನ್ನು ಸಿದ್ಧಪಡಿಸಿಟ್ಟಿದ್ದಾನೆ. ಆದುದರಿಂದ ಸತ್ಯವಿಶ್ವಾಸಿಗಳಾಗಿರುವ ಬುದ್ಧಿಜೀವಿಗಳೇ, 
ಅಲ್ಲಾಹನನ್ನು ಭಯಪಡಿರಿ. ಅಲ್ಲಾಹನು ನಿಮ್ಮಕಡಗೆ ಒಂದು ಉಪದೇಶವನ್ನು ಅವತೀರ್ಣಗೊಳಿಸಿರುತ್ತಾೆ. ಸತ್ಯವಿಶ್ವಾಸಿ 
ಗಳನ್ನೂ ಸತ್ಯರ್ಮವೆಸಗುವವರನ್ನೂ ಅಂಧಕಾರಗಳಿಂದ ಹೊರತೆಗೆದು ಪ್ರ ಪ್ರಕಾಶದೆಡೆಗೆ ಒಯ್ಯಲಿಕ್ಕಾಗಿ* ನಿಮಗೆ ಅಲ್ಲಾಹನ 


ಹಾಲುಣಿಸಬೇಕೆಂದು ಆಕೆಗೆ ಕಡ್ಡಾಯವಿಲ್ಲ. ಆದರೆ ಬೇರೆ ಹಾಲುಣಿಸುವವರು ಸಿಗದಿದ್ದರೆ ಆಕೆಯನ್ನೇ ಅದಕ್ಕೆ ಒತ್ತಾಯಿಸಲಾಗುವುದು. 
ಸಂಭಾವನೆ ನೀಡಿ ಮಗುವಿನ ತಾಯಿಯಿಂದ ಮೊಲೆ ಹಾಲುಣಿಸುವ ಬದಲು ಬೇರೆ ಮಹಿಳೆಯರಿಂದ ಉಣಿಸುವೆನೆಂದು ತಂದೆಯು 
ಹೇಳಿದರೆ ಹಾಗೂ ತಾಯಿ ಬೇರೆ ಮಹಿಳೆಯರಷ್ಟೇ ಸಂಭಾವನೆ ಕೇಳಿದರೆ ಅಥವಾ ಸಂಭಾವನೆಯಿಲ್ಲದೆಯೇ ಆ ಕಾರ್ಯಕ್ಕೆ ಸಿದ್ಧಳಾದರೆ 
ಆಕೆಯ ಹಕ್ಕಿಗೆ ಪ್ರಾ ್ರಾಶಸ್ತ್ಯ ನೀಡಲಾಗುವುದು. ಒಂದು ವೇಳೆ ತಾಯಿಯು ಹೆಚ್ಚು ರ ಸಂಭಾವನೆ ಕೇಳಿದರೆ ಆಕೆಯಿಂದಲೇ ಹಾಲುಣಿಸಬೇಕೆಂದು 
ತಂದೆಯನ್ನು ಒತ್ತಾಯ ಪಡಿಸಲಾಗದು.'' 

19. ಇದರಲ್ಲಿ ತಂದೆ-ತಾಯಿಗಳಿಬ್ಬಂಗೂ ಎಚ್ಚರಿಕೆಯಿದೆ. ಮಾತಿನ ಶೈಲಿಯಿಂದ ಸ್ಪಷ್ಟವಾಗುವುದೇನೆಂದರೆ ಹಿಂದಿನ ಕಹಿ ಅನುಭವ 
ಗಳಿಂದಾಗಿ ಕಟ್ಟಕಡೆಗೆ ತಲಾಕ್‌ ಆಗಿರುವಾಗ ಇಬ್ಬರೂ ಪರಸ್ಪರ ಉತ್ತಮ ರೀತಿಯಿಂದ ಮಗುವಿನ ಸ ಸ್ತನಪಾನದ ವಿಷಯ ತೀರ್ಮಾನಿಸದಿದ್ದರೆ 
ಅದನ್ನು ಅಲ್ಲಾಹನು ಮೆಚ್ಚಲಾರನು. ಮಹಿಳೆಯು: ಹೆಚ್ಚಿನ ಸಂಭಾವನೆಯನ್ನು ಬಯಸಿ ಪುರುಷನನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಪ್ರ ಯತ್ನಿಸದಿರುವಂತೆ 
ಆಕೆಗೆ ಎಚ್ಚರಿಕೆ ನೀಡುತ್ತಾ ಮಗುವಿನ ಪಾಲನೆ ಪೋಷಣೆಯು ನಿನ್ನನ್ನೇ ಅವಲಂಬಿಸಿಲ್ಲ, ಬೇರೆ ಯಾವುದೇ ಮಹಿಳೆಯೂ ಮಗುವಿಗೆ 
ಹಾಲುಣಿಸಬಲ್ಲಳು. ತಾಯಿಯ ಮಮತೆಯ ದುರ್ಲಾಭ ಪಡೆದು ಆಕೆಯನ್ನು ಇಕ್ಕಟ್ಟಿಗೆ ಸಿಲುಕಿಸುವುದು ಓರ್ವ ಸಜ್ಜನ ಪುರುಷನಿಗೆ ಹೇಳಿದ 
ಕೆಲಸವಲ್ಲವೆಂದು ಎಚ್ಚರಿಸಲಾಗಿದೆ. ಹೆಚ್ಚು ಕಡಿಮೆ ಇದೇ ವಿಷಯವು ಸೂರಃ ಅಲ್‌ಬಕರಃ ಆಯತ್‌ 233ರಲ್ಲಿ ಹೆಚ್ಚು ವಿವರವಾಗಿ ಬಂದಿದೆ. 

20. ಮುಸ್ಲಿಮರು ಅಲ್ಲಾಹ್‌, ಪ್ರವಾದಿ ಮತ್ತು ಅಲ್ಲಾಹನ ಗ್ರಂಥದ ಆದೇಶಗಳನ್ನು ಪಾಲಿಸದೆ ಇದ್ದರೆ ಇಹ-ಪರಗಳಲ್ಲಿ ಯಾವ 
ಪರಿಣಾಮವನ್ನು ಎದುರಿಸ ಲಿದ್ದಾರೆ ಮತ್ತು ಪಾಲಿಸಿದರೆ ಯಾವ ಪ್ರತಿಫಲವನ್ನು ಪಡೆಯಲಿದ್ದಾರೆಂಬುದನ್ನು. ಇಲ್ಲಿ ತಿಳಿಸಲಾಗುತ್ತಿದೆ. 

21. ವ್ಯಾಖ್ಯಾನಕಾರರ ಪೈಕಿ ಕೆಲವರು ಉಪದೇಶವೆಂದರೆ ಕುರ್‌ಆನ್‌ ಮತ್ತು ಪ್ರವಾದಿಯೆಂದರೆ ಮುಹಮ್ಮದ್‌(ಸ) ಎಂದಿದ್ದಾರೆ. 

ಇನ್ನು ಕೆಲವರ ಪ್ರಕಾರ, ಉಪದೇಶವಂದರೆ ಪ್ರವಾದಿವರ್ಯರೇ(ಸ) ಆಗಿದ್ದಾರೆ. ಅರ್ಥಾತ್‌ ಪ್ರವಾದಿಯ ವ್ಯ ಕ್ರಿತ್ವವೇ ಸಾಕ್ಟಾಶ್‌ ಉಪದೇಶ 
ವಾಗಿತ್ತು. ಈ 2ನೆಯ ಅಭಿಪ್ರಾಯವೇ ಸರಿಯೆಂಬುದು ನಮ್ಮ ನಿಲುವು. ಏಕೆಂದರೆ ಮೊದಲನೆಯ ವ್ಯಾಖ್ಯಾನದ ಪ್ರಕಾರ ಬು ಹೀಗಾಗ 
ಬೇಕು. ""ನಾವು ನಿಮ್ಮಕಡೆಗೆ ಒಂದು ಉಪದೇಶವನ್ನು ಅವತೀರ್ಣಗೊಳಿಸಿರುತ್ತೇವೆ ಮತ್ತು ಇಂತಹ ಒಬ್ಬಪ್ರ ಪ್ರವಾದಿಯನ್ನು ಕಳುಹಿಸಿದ್ದೇವೆ. ತ 
ಪವಿತ್ರ ಕುರ್‌ಆನಿನ ಮಾತೇ ಅರ್ಥಪೂರ್ಣ ಮತ್ತು ಹೆಚ್ಚು ರ ಅರ್ಥವತ್ತಾಗಿರುವಾಗ ಈ ರೀತಿಯ ಬದಲಾವಣೆಯ ಆಗತ್ಯ ವಾದರೂ ಏನು? 


ಕಾಂಡ -:28 


65,. ಅತ್ತಲಾಕ್‌ -.. : 419 


ಕಾ ವ i 0% 33 2. 
ಅ 0 ಆಷ್ಟ 1125 ee ಹ ಸ: 
ಕೀ ಭೂ ಬಟ್ಟಿ ಟು 5 4 AL os HA 
ಆಖ Moh SSA 5 Mi: ead 
6101120 6 0೫% 635 gp EL 603 


ಚ್ಚು 


Jb bf 4 ಖಿ! Si 111335 $5 J SA $i (61 ಭ್ರ 


[4 


OLS NS ಕ 


IA 


ಸುಸ್ಪಷ್ಟ ಮಾರ್ಗದರ್ಶನವನ್ನು ನೀಡುತ್ತಿರುವ ಒಬ್ಬ ಸಂದೇಶವಾಹಕ.” ಅಲ್ಲಾಹನ ಮೇಲೆ ವಿಶ್ವಾಸವಿರಿಸುವ ಹಾಗೂ 

ಸತ್ಯರ್ಮ ಮಾಡುವ ವ್ಯಕ್ತಿಯನ್ನು ಅಲ್ಲಾಹನು ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ ಸ್ವರ್ಗೋದ್ಯಾ ನಗಳಲ್ಲಿ 
ಪ್ರವೇಶಗೊಳಿಸುವನು. ಇವರು ಅದರಲ್ಲಿ ಸದಾಕಾಲ ವಾಸಿಸುವರು. ಇಂತಹವನಿಗೆ ಅಲ್ಲಾಹನು ಅತ್ಯು ತ್ತಮ 
ಜೀವನಾಧಾರವನ್ನು ಇಟ್ಟಿರುವನು. 

(12) ಸಪ್ತಗಗನಗಳನ್ನು ಮತ್ತು ಅವುಗಳಂತೆಯೇ ಭೂಮಿಯ ವಿಧದಿಂದಲೂ ಸೃಷ್ಟಿಸಿದವನು ಅಲ್ಲಾಹನೇ 
ಆಗಿದ್ದಾನೆ.” ಅವುಗಳ ನಡುವೆ ಆದೇಶಗಳು ಇಳಿಯುತ್ತಲೇ ಇರುತ್ತವೆ. ಅಲ್ಲಾಹನು ಎಲ್ಲದಕ್ಕೂ ಸಾಮರ್ಥ್ಯ ವುಳ್ಳವನು 
ಮತ್ತು ಅಲ್ಲಾಹನ ಜ್ಞಾನವು ಎಲ್ಲ ವಿಷಯಗಳಿಗೂ ವ್ಯಾಪಿಸಿಕೊಂಡಿದೆ ಎಂಬುದನ್ನು ನೀವು ತಿಳಿದುಕೊಳ್ಳುವಂತಾಗಲು 
(ನಿಮಗಿದನ್ನು ತಿಳಿಸಲಾಗುತ್ತಿದೆ). 


22. ಅರ್ಥಾತ್‌ ಅಜ್ಞಾನದ ಅಂಧಕಾರಗಳಿಂದ ಹೊರ ತೆಗೆದು ಜ್ಞಾನದ ಪ್ರಕಾಶದ ಕಡೆಗೆ ಒಯ್ಯುವುದು. ಈ ಆದೇಶದ ಮಹತ್ವವನ್ನು 
ಪೂರ್ಣವಾಗಿ ಅರಿಯಬೇಕಾದರೆ ಮನುಷ್ಯನು ತಲಾಕ್‌, ಇದ್ದತ್‌ ಮತ್ತು ಜೀವನಾಂಶದ ಕುರಿತು ಲೋಕದ ಇತರ ಪುರಾತನ ಮತ್ತು ಆಧುನಿಕ 
ಕೌಟುಂಬಿಕ ಕಾನೂನುಗಳ ಅಧ್ಯಯನ ನಡೆಸಬೇಕು. ಈ ತುಲನಾತ್ಮಕ ಅಧ್ಯಯನದಿಂದ ದಿನನಿತ್ಯ ಹೊಸ ಕಾನೂನುಗಳನ್ನು ರಚಿಸುತ್ತಾ 
ಆಗಾಗ ತಿದ್ದುಪಡಿಗಳನ್ನು ಮಾಡಿದ ಹೊರತಾಗಿಯೂ ಇಂದಿನ ತನಕ ಯಾವ ಜನಾಂಗವೂ ಈ ಗ್ರಂಥ ಮತ್ತು ಇದನ್ನು ತಂದ ಪ್ರವಾದಿ(ಸ) 
ಒಂದೂವರೆ. ಸಾವಿರ ವರ್ಷಗಳ ಹಿಂದೆ ನಮಗೆ ನೀಡಿದ ಮತ್ತು ಎಂದೂ ಪುನರವಲೋಕನದ ಅಗತ್ಯವೇ ತಲೆದೋರದಂತಹ ಯೋಗ್ಯ, 
ಸಹಜ ಮತ್ತು ಸಮಾಜಕ್ಕೆ ಉಪಯುಕ್ತವಾದ ಕಾನೂನನ್ನು ಪಡೆಯಲಿಲ್ಲವೆಂದು ತಿಳಿದು ಬರುತ್ತದೆ. ಈ ತುಲನಾತ್ಮಕ ಚರ್ಚೆಗೆ ಇಲ್ಲಿ 
ಅವಕಾಶವಿಲ್ಲ. ಇದರ ಒಂದು ಸಂಕ್ಚಿಪ್ತ ಮಾದರಿಯನ್ನು ನಾವು "ದಾಂಪತ್ಯ ಹಕ್ಕು ಬಾಧ್ಯತೆಗಳು' ಎಂಬ ಪುಸ್ತಕದ ಕೊನೆಯ ಅಧ್ಯಾಯದಲ್ಲಿ 
ನೀಡಿದ್ದೇ ೇವೆ. ಆದರೆ ಬುದ್ಧಿ ಜೀವಿಗಳು ಬಯಸಿದರೆ ಲೋಕದ ಧಾರ್ಮಿಕ ಮತ್ತು ಧರ್ಮೇತರ ಕಾನೂನುಗಳನ್ನು ಕುರ್‌ಆನ್‌ ಮತ್ತು ಸುನ್ನತ್‌ನ 
ಈ ಕಾನೂನಿಗೆ ತುಲನೆ ಮಾಡಿ ಸ್ಥತಃ ನೋಡಿಕೊಳ್ಳಬಹುದು. 

23. "ಅವುಗಳಂತೆಯೇ' ಎಂದರೆ ಎಷ್ಟು ಆಕಾಶಗಳನ್ನು ಮಾಡಿರುವನೋ ಅಷ್ಟೇ ಭೂಮಿಗಳನ್ನು ಮಾಡಿರುವನು ಎಂದಲ್ಲ, ಅನೇಕ 
ಆಕಾಶಗಳನ್ನು ಮಾಡಿರುವಂತೆ ಅನೇಕ ಭೂಮಿಗಳನ್ನು ಮಾಡಿರುವನು ಎಂದಾಗಿದೆ. "ಭೂಮಿಯ ವಿಧದಿಂದಲೂ' ಎಂದರೆ ಮನುಷ್ಯನು 
ವಾಸವಾಗಿರುವ ಈ ಭೂಮಿ ತನ್ನಲ್ಲಿರುವ ವಸ್ತುಗಳಿಗೆ ಹಾಸಿಗೆ ಮತ್ತು ತೊಟ್ಟಿಲಿನ ರೂಪದಲ್ಲಿರುವಂತೆ ಅಲ್ಲಾಹನು ವಿಶ್ವದಲ್ಲಿ ತಂತಮ್ಮ 
ನಿವಾಸಿಗಳಿಗೆ ಹಾಸಿಗೆ ಮತ್ತು ತೊಟ್ಟಿಲಾಗಿರುವಂತಹ ಇತರ ಭೂಮಿಗಳನ್ನು ರಚಿಸಿರುವನು ಎಂದರ್ಥ. ಪವಿತ್ರ ಕುರ್‌ಆನಿನಲ್ಲಿ ಕೆಲವೆಡೆ 
ಸೂಚಿಸಿರುವಂತೆ ಜೀವಂತ ಸೃಷ್ಟಿಗಳು ಕೇವಲ ಭೂಮಿಯಲ್ಲಿರುವುದಲ್ಲ ಬಾಹ್ಯ ಜಗತ್ತಿನಲ್ಲೂ ಇವೆ: (ಉದಾಹರಣೆಗೆ ನೋಡಿರಿ, ತಪ್ಪೀಮುಲ್‌ 
ಕುರ್‌ಆನ್‌-ಸೂರಃ ಅಶ್ಕೂರಾ- ಆಯತ್‌: 29, ಟಿಪ್ಪಣಿ: 50) ಬೇರೆ ಮಾತಿನಲ್ಲಿ ಹೇಳಬೇಕಾದರೆ ಆಕಾಶದಲ್ಲಿ ಗೋಚರಿಸುವ ಅಸಂಖ್ಯ 


ಕಾಂಡ --2 


420 ತಪ್ಪೀಮುಲ್‌ ಕುರ್‌ಆನ್‌ 


ನಕ್ಷತ್ರ ಮತ್ತು ಗ್ರಹಗಳು ಎಲ್ಲವೂ ಪಾಳು ಬಿದ್ದಿರುವುದಲ್ಲ. ಬದಲಾಗಿ ಭೂಮಿಯಂತೆ ಅವುಗಳ ಪೈಕಿ ಅನೇಕ ಕಡೆ ಜೀವಂತ ಲೋಕಗಳೇ 
ವಾಸಿಸುತ್ತಿವೆ. | 

ಪುರಾತನ ವ್ಯಾಖ್ಯಾನಕಾರರ ಪೈಕಿ ಹ. ಇಬ್ನು ಅಬ್ಬಾಸ್‌(ರ) ಅವರು ಮಾತ್ರ ಮನುಷ್ಯನು ವಿಶ್ವದಲ್ಲಿ ಭೂಮಿಯ ಹೊರತು ಇತರೆಡೆ 
ಗಳಲ್ಲಿ ಬುದ್ಧಿಯಿರುವ ಸೃಷ್ಟಿಗಳು ವಾಸಿಸುತ್ತಾರೆಂಬುದನ್ನು ಕಲ್ಪಿಸಲೂ ಸಾಧ್ಯವಿಲ್ಲದಂತಹ ಕಾಲದಲ್ಲಿ ಈ ವಾಸ್ತವಿಕತೆಯನ್ನು ಸ್ಪಷ್ಟಪಡಿಸಿರು 
ವರು. ಇಂದಿನ ಆಧುನಿಕ ಯುಗದ ವಿಜ್ಞಾನಿಗಳಿಗೂ ಇದರ ವಸ್ತುಸ್ಥಿತಿಯ ಬಗ್ಗೆ ಸಂಶಯವಿರುವಾಗ 14 ಶತಮಾನಗಳ ಹಿಂದಿನ ಜನರು 
ಇದನ್ನು ಸುಲಭದಲ್ಲಿ ಗ್ರಹಿಸಬಲ್ಲರೆಂದು ಭಾವಿಸುವುದು ಹೇಗೆ? ಆದ್ದರಿಂದ ಹ. ಇಬ್ನು ಅಬ್ಬಾಸ್‌(ರ) ಅವರು ಸಾಮಾನ್ಯ ಜನರ ವಿಶ್ವಾಸವು 
ಚಂಚಲವಾದೀತೆಂಬ ಭಯದಿಂದ ಅದರ ಮುಂದೆ ಈ ವಿಷಯ ತಿಳಿಸಲು ಹೆದರುತ್ತಿದ್ದರು. ಮುಜಾಹಿದ್‌ ವರದಿ ಮಾಡಿರುವಂತೆ ಹ. ಇಬ್ನು 
ಅಬ್ದ್ಬಾಸ್‌(ರ) ಅವರಲ್ಲಿ ಈ ಸೂಕ್ತದ ತಾತ್ಮರ್ಯ ಕೇಳಿದಾಗ ಅವರು ಹೀಗೆ ಹೇಳಿದ್ದರು; 

“ನಾನು ಇದರ ವ್ಯಾಖ್ಯಾನವನ್ನು ನಿಮಗೆ ತಿಳಿಸಿದರೆ ನೀವು "ಕಾಫಿರ್‌' ಆಗಿ ಬಿಡುವಿರಿ. ಅದನ್ನು ನಿರಾಕರಿಸುವುದೇ ನಿಮ್ಮ 'ಕುಫ್ರ್‌' 
ಆಗಿರುವುದು.'' ಸರಿಸುಮಾರು ಇದೇ ವಿಷಯ ಹ. ಸಕಃದ್‌ ಬಿನ್‌ ಜುಬೈರ್‌(ರ) ಅವರಿಂದಲೂ ಉಲ್ಲೇಖಗೊಂಡಿದೆ. ಅವರ ಪ್ರಕಾರ ಹ. 
ಇಬ್ನು ಅಬ್ಬಾಸ್‌(ರ) ಈ ರೀತಿ ಹೇಳಿದ್ದರು: ““ನಾನು ಇದರ ತಾಶ್ಟರ್ಯವನ್ನು ನಿಮಗೆ ತಿಳಿಸಿದರೆ ನೀವು “ಕಾಫಿರ್‌' ಆಗಿ ಬಿಡಲಾರಿರೆಂಬ 
ಭರವಸೆಯಿದೆಯೇ?'' (ಇಬ್ನು ಜರೀರ್‌- ಅಬ್ದ್‌ ಬಿನ್‌ ಹುಮೈದ್‌) ಇಬ್ನು ಜರೀರ್‌, ಇಬ್ನು ಅಬೀ ಹಾತಿಮ್‌ ಮತ್ತು ಹಾಕಿಮ್‌ 
ಹಾಗೂಶುಆ್‌ಬುಲ್‌ ಈಮಾನ್‌ ಮತ್ತು ಕಿಶಾಬುಲ್‌ ಅಸ್ಥಾಇ ವಸಿಫಾತ್‌ನಲ್ಲಿ ಬೈಹಕಿ ಅವರು ಅಬುದ್ದುಹಾ ಅವರ ಮೂಲಕ ಪದಗಳ 
ವ್ಯತ್ಯಾಸದೊಂದಿಗೆ ಇಬ್ನು ಅಬ್ಬಾಸ್‌(ರ) ಅವರ ಈ ವ್ಯಾಖ್ಯಾನವನ್ನು ಉಲ್ಲೇಖಿಸಿರುವರು: 

"ಆ ಪೈಕಿ ಪ್ರತಿಯೊಂದು ಭೂಮಿಯಲ್ಲೂ ನಿಮ್ಮ ಪ್ರವಾದಿಯಂತಹ ಪ್ರವಾದಿಯಿದ್ದಾರೆ. ನಿಮ್ಮ ಆದಮರಂತಹ ಆದಮರಿದ್ದಾರೆ. 
ನಿಮ್ಮ ನೂಹರಂತಹ ನೂಹ್‌ ಇದ್ದಾರೆ. ನಿಮ್ಮ ಇಬ್ರಾಹೀಮ್‌ರಂತಹ ಇಬ್ರಾಹೀಮ್‌ ಇದ್ದಾರೆ. ನಿಮ್ಮ ಈಸಾರಂತಹ ಈಸಾ ಇದ್ದಾರೆ.'' ಈ 
ವರದಿಯನ್ನು ಇಬ್ನು ಹಜರ್‌ ಅವರು ಫತ್‌ಹುಲ್‌ ಬಾರೀಯಲ್ಲಿ ಮತ್ತು ಇಬ್ನು ಕಸೀರ್‌ ಅವರು ತಮ್ಮ ವ್ಯಾಖ್ಯಾನ ಗ್ರಂಥದಲ್ಲಿ ಉಲ್ಲೇಖಿ 
ಸಿದ್ದಾರೆ. ಇಮಾಮ್‌ ದಹಬೀಯವರ ಪ್ರಕಾರ ಅದರ ವರದಿಯ ಪರಂಪರೆ ಸರಿಯಾಗಿದೆ. ಆದರೆ ಅಬುದ್ದುಹಾರ ಹೊರತು ಬೇರಾರೂ 
ಅದನ್ನು ವರದಿ ಮಾಡಿದ್ದು ನನ್ನ ತಿಳುವಳಿಕೆಯಲ್ಲಿಲ್ಲ. ಆದ್ದರಿಂದ ಅದೊಂದು ವಿರಳ ವರದಿಯಾಗಿದೆ. ಇತರ ಕೆಲವು ವಿದ್ವಾಂಸರು ಅದನ್ನು 
ಸುಳ್ಳುಮತ್ತು ಕಪೋಲ ಕಲ್ಪಿತ ವರದಿಯೆಂದಿರುವರು. ಮುಲ್ಲಾಅಲೀ ಕಾರೀಯವರು ತಮ್ಮ "ಮೌದೂಆತೆ ಕಬೀರ್‌'ನಲ್ಲಿ ಇದನ್ನು ಕಪೋಲ 
ಕಲ್ಪಿತವೆನ್ನುತ್ತಾ ಇಬ್ನು ಅಬ್ಬಾಸ್‌(ರ) ಅವರ ವರದಿಯಾಗಿದ್ದರೂ ಅದು ಇಸ್ರಾಈಲಿಗಳ ವರದಿಯಾಗಿದೆ ಎಂದಿರುವರು. ಆದರೆ ವಾಸ್ತವದಲ್ಲಿ 
ಇದನ್ನು ನಿರಾಕರಿಸಲು ಕಾರಣ ಜನರು ಅದನ್ನು ಬುದ್ದಿಗೆ ನಿಲುಕದ ವಿಷಯವೆಂದು ಭಾವಿಸಿರುವುದಾಗಿದೆ. ವಸ್ತುತಃ ಅದರಲ್ಲಿ ಬುದ್ಧಿಗೆ 
ನಿಲುಕದ ಯಾವ ವಿಷಯವೂ ಇಲ್ಲ. ಅಲ್ಲಾಮಾ ಆಲೂಸಿಯವರು ತಮ್ಮ ವ್ಯಾಖ್ಯಾನ ಗ್ರಂಥದಲ್ಲಿ ಇದರ ಬಗ್ಗೆ ಚರ್ಚಿಸುತ್ತಾ ಈ ರೀತಿ 
ಬರೆದಿರುವರು: ""ಇದನ್ನು ಸರಿಯೆಂದು ಭಾವಿಸುವುದಕ್ಕೆ ಬುದ್ಧಿಯ ಅಥವಾ ಧರ್ಮದ ಯಾವ ಅಡ್ಡಿಯೂ ಇಲ್ಲ ಇದರ ತಾತ್ಸರ್ಯವೇನೆಂದರೆ 
ಪ್ರತಿಯೊಂದು ಭೂಮಿಯಲ್ಲೂ ಒಂದು ಸೃಷ್ಟಿಯಿದೆ. ನಮ್ಮ ಭೂಮಿಯಲ್ಲಿಮನುಷ್ಯರು ಆದಮ್‌(ಅ) ಅವರ ಕಡೆಗೆ ತಿರುಗುವಂತೆ. ಅದು 
ತನ್ನ ಮೂಲದ ಕಡೆಗೆ ತಿರುಗುತ್ತದೆಯೋ ಅದೇ ರೀತಿ ಪ್ರತಿಯೊಂದು ಭೂಮಿಯಲ್ಲೂಕೆಲವು ವ್ಯಕ್ತಿಗಳಿದ್ದಾರೆ, ನಮ್ಮಲ್ಲಿ ನೂಹ್‌(ಅ) ಮತ್ತು 
ಇಬ್ರಾಹೀಮರು(ಅ) ವಿಶಿಷ್ಟವಾಗಿರುವಂತೆ.'' ಅವರು ತಮ್ಮ ಭೂಮಿಯಲ್ಲಿ ಇತರರಿಗಿಂತ ವಿಶಿಷ್ಟರಾಗಿದ್ದಾರೆ. ಮುಂದುವರಿದು ಆಲ್ಲಾಮಾ 
ಆಲೂಸಿಯವರು ಹೀಗೆ ಬರೆದಿರುವರು. ""ಭೂಮಿ ಏಳಕ್ಕಿಂತಲೂ ಹೆಚ್ಚಿರಬಹುದು. ಅದೇ ರೀತಿ ಆಕಾಶವೂ ಏಳೇ ಇರಬೇಕೆಂದಿಲ್ಲ. ಏಳು 
ಎಂಬುದು ಒಂದು ವಿಶಿಷ್ಟಸಂಖ್ಯೆ. ಏಳು ಎಂದರೆ ಅದಕ್ಕಿಂತ ಹೆಚ್ಚಿಲ್ಲಎಂದು ಅರ್ಥ ಮಾಡಬೇಕಾಗಿಲ್ಲ.'' ಕೆಲವು ಹದೀಸ್‌ಗಳಲ್ಲಿ ಒಂದೊಂದು 
ಆಕಾಶದ ಮಧ್ಯೆ ಇರುವ ಅಂತರವನ್ನು ಐನೂರು ವರ್ಷಗಳ ಅಂತರವೆನ್ನಲಾಗಿದೆ. ಈ ಬಗ್ಗೆ ಅಲ್ಲಾಮಾ ಆಲೂಸಿಯವರು ಹೀಗೆ 
ಹೇಳಿರುವರು, ""ಇದರ ಉದ್ದೇಶ ನಿಖರವಾದ ದೂರವನ್ನು ಅಳೆಯುವುದಲ್ಲ. ಅದು ಜನರು ಗ್ರಹಿಸುವಂತಾಗಲು ಹೇಳಿರುವ ಒಂದು 
ಸಂಖ್ಯೆಯಾಗಿದೆ.'' 

ಇಲ್ಲಿ ಒಂದು ವಿಷಯ ಪ್ರಸ್ತಾಪನೀಯವಾಗಿದೆ. ಇತ್ತೀಚೆಗೆ ಅಮೇರಿಕದ "ರಾಂಡ್‌ ಕಾರ್ಪೋರೇಶನ್‌' {Rand Corporation) 
ನಡೆಸಿದ ಆಕಾಶ ವೀಕ್ಷಣೆಯ ಅಂದಾಜಿನಂತೆ ಯಾವ ಆಕಾಶಗಂಗೆ(G21axy)ಯಲ್ಲಿ ಭೂಮಿಯಿದೆಯೋ ಅದರಲ್ಲಿಯೇ ಸುಮಾರು 60 
ಕೋಟಿ ಭೂಮಿಯಂತಹ ಪ್ರಕೃತಿಯಿರುವ ಗ್ರಹಗಳಿವೆ. ಅವುಗಳಲ್ಲೂಜೀವಿಗಳಿರುವ ಸಾಧ್ಯತೆಯಿವೆ. (ಇಕಾನಮಿಸ್ಟ್‌ ಲಂಡನ್‌ 26-7-1969) 


ಹಾ 


ಕಾಂಡ - 28 


ಅಂತರರಾಷ್ಟ್ರೀಯ ಕಾನೂನು 


ಅ ಮುಸ್ಲಿಮೇತರರೊಡನೆ ಇಸ್ಲಾಮೂ ರಾಷ್ಟ್ರದ LN 
59: ಟಿ3 

ಅ ಶತ್ರುವಿನ ಕಡೆಯಿಂದ ಒಪ್ಪಂದ ಮುರಿದರೆ ಆಗ ಒಪ್ಪಂದಕ್ಕೆ 
ವಿರುದ್ಧ ವರ್ತಿಸಬಹುದು 59: ಟಿ33 

ಅ ಅಂತಾರಾಷ್ಟ್ರೀಯ ಕಾನೂನಿನ ಕೆಲವು ಮುಖ್ಯ ನಿಬಂಧನೆಗಳು 
60:10,11, ಟಿ- 14-17 

ಅಕ್ರಮ(ರುುಲ್ಸ್‌ 

9 ಅಲ್ಲಾಹ್‌ ಅಕ್ರಮಿಗಳಿಗೆ ಮಾರ್ಗದರ್ಶನ ಮಾಡುವುದಿಲ್ಲ 
+61:7 

ಅ ಇತರರನ್ನು ಲೇವಡಿ ಮಾಡುವುದು, ಅವರಿಗೆ ಕೆಟ್ಟ ಹೆಸರನ್ನಿಡು 
ವುದು ಮತ್ತು ಅವರನ್ನು ಮೂದಲಿಸುವುದು ಅಕ್ರಮವಾಗಿದೆ 
49:11 

ಅ ಅಕ್ರಮಿಗಳಿಗೆ ಯಾತನೆ ಸಿದ್ಧವಿದೆ 51:59 

9 ಅಕ್ರಮದ ಅರ್ಥವೇನು? 51: ಟ-56 

ಅ ಅಕ್ರಮಿಗಳಿಗೆ ನರಕ ಯಾತನೆಯೇ ಪ್ರತಿಫಲವಾಗಿದೆ 59:17 

ಅದಾಬ್‌(ಯಾಶನೆ) 

6 ಅದರಿಂದ ಯಾರೂ ರಕ್ಷೆ ಹ ಂದಲಾರ 39:19 

ಅ ಪರಲೋಕದಲ್ಲಿ ಯಾತನೆಯ ನಿಯಮ 48:16, 50: 


24ರಿಂದ 26, 52:13, 14, 54:41, 42, 55: 41ರಿಂದ 43, 
56: 41-53, 58:4, 5, 59:15, 64:5 


ಅ ಪಥಬ್ರಷ್ಟ ಹನಾಂಗಗಳ ವಿನಾಶ 50: 36, , 54: 1-47, 64:5-6 


ಕೆಡುಕನ್ನು ತಡೆಯುವವರು ಇರುವ ವರೆಗೂ ಅಲ್ಲಾಹ್‌ ಜನಾಂಗ 
ಗಳಿಗೆ ಕಾಲಾವಕಾಶವನ್ನು ಕೊಡುತ್ತಾನೆ 51:36, ಟಿ-34 
ಕೆಡುಕಿನಿಂದ ದೂರವಿದ್ದು ಸುಧಾರಣೆಯ ಪ್ರಯತ್ನ ಮಾಡುವ 
ವರು ಯಾತನೆಯಿಂದ ಪಾರಾಗಿ ಬಿಡುತ್ತಾರೆ 51:35 
ಅಕ್ರಮಿಗಳನ್ನು ಯಾತನೆಯಿಂದ ಯಾರೂ ರಕ್ಷಿಸಲಾರರು 
50:36, 52:8 

ಯಾತನೆಯನ್ನು 'ಫಿತ್ನ' ಎನ್ನಲಾಗಿದೆ '51:13, 14, ಟಿ-11 


ಅ ಲೂತ್‌ ಜನಾಂಗಕ್ಕೆ ಯಾತನೆ ಬಂದುದು ಹೇಗೆ? 51:32ರಿಂದ 


37, 54: 33ರಿಂದ 38 


ಆ ಯಾತನೆಯಿಂದ ಪಾರಾದವರು ಯಾರು? 51:35, 36 
ಯಾತನೆಗೆ ವಿವಿಧ ಪದಗಳ ಪ್ರಯೋಗ 51:ಟ-41 
ಅಲ್ಲಾಹನ ಯಾತನೆ ಬಂದೇ ತೀರುವುದು 52:7 
ಅಲ್ಲಾಹನ ಯಾತನೆಯನ್ನು ಯಾರಿಂದಲೂ ತಡೆಯಲಾಗದು 
52:8 

'ಅದಾಬ್‌ ಸಮೂಮ್‌' ಎಂಬುದರ ಅರ್ಥವೇನು? 52:27, 
ಟಿ-21 

'ಪುಣ್ಯಫಲ ವರ್ಗಾವಣೆಯ ರೀತಿಯಲ್ಲಿ ಯಾತನೆಯ 
ವರ್ಗಾವಣೆ ಮಾಡಲು ಸಾಧ್ಯವಿಲ್ಲ 53:39, ಟಿ-38 
ಹ.ನೂಹ್‌ರ(ಅ) ಜನಾಂಗದ ಯಾತನೆಯ ವರ್ಣನೆ 54:9 
ರಿಂದ 12 

ಆದ್‌ ಜನಾಂಗದ ಮೇಲೆ ಯಾತನೆ 54: 18ರಿಂದ 21 
ಸಮೂದ್‌ ಜನಾಂಗದ ಮೇಲೆ ಯಾತನೆ 54: 23ರಿಂದ 31 
ಫಿರ್‌ಔನನ ಸಂತತಿಯ ಮೇಲೆ ಎರಗಿದ ಯಾತನೆಯ ವರ್ಣನೆ 
54:41, 42 

ಅಪರಾಧಿಗಳಿಗೆ ವೇದನಾಯುಕ್ತ ಯಾತನೆ 50:24, 26, 51: 


“11-14 52: 11-16, 54:47, 48, 55; 41-44, 56: 41-55, 


58: 4-5, 59:3, 64:10, 65: 8-10 

ಜಹನ್ನಮ್‌ನ ನರಕಯಾತನೆಯ ಕಾಠಿಣ್ಮ ಮತ್ತು ಸ್ವರೂಪದ 
ವರ್ಣನೆ 50:26, 30, 52: 13ರಿಂದ 16, 45, 46, 55: 
41ರಿಂದ 44, 56: 41ರಿಂದ 44, 51ರಿಂದ 55, 57:20, 58:8, 
59:15 

ಕಪಟವಿಶ್ವಾಸಿಗಳಿಗೆ ಪುನರುತ್ಹಾನ ಸಿಗಲಿರುವ ಯಾತನೆಯ 
ಪ್ರಸ್ತಾಪ 57:13, 15, 58:8, 15, 59:17, 63:6 
ಕಪಟವಿಶ್ವಾಸಿಗಳು ಶಾಶ್ವತವಾಗಿ ನರಕದಲ್ಲಿರುವರು 58:17, 
63:6 

ಯಹೂದಿಗಳಿಗೆ ಇಹಪರಗಳೆರಡರಲ್ಲೂ ಯಾತನೆ ಇದೆ 59: 
3, 15 


ಅ ಯಾತನೆಯಿಂದ ಪಾರಾಗುವ ರೀತಿ 61:10, 11 
ಅ ಯಾತನೆಯು ಎಂತಹ ನಾಡುಗಳ ಮೇಲೆ ಎರಗುತ್ತದೆ? 65:8 


(ಹೆಚ್ಚಿನ ವಿವರಗಳಿಗೆ 'ರಕ್ಷೆ-ಶಿಕ್ಸೆ' ನೋಡಿರಿ) 


i ಹಾ ಸ 
*+ ಚಿಹ್ನೆಯು, ಈ ವಿಷಯವು ಇದಕ್ಕಿಂತ ಮುಂಚಿನ ತಪ್ಪೀಮುಲ್‌ ಕುರ್‌ಆನಿನ ಸಂಪುಟದ ವಿಷಯ ಸೂಚಿಯಲ್ಲೂ ಬಂದಿದ್ದು 
ಅದರ ಉಳಿದ ಭಾಗವನ್ನು ಮಾತ್ರ ಇಲ್ಲಿ ಬರೆಯಲಾಗಿದೆ ಎಂಬುದನ್ನು ಸೂಚಿಸುತ್ತದೆ. 


ಅದೃಶ್ಯ ಜ್ಞಾನ - 
ಅ ಲಲ್ಲಾಹನ ಹೊರತು ಬೇರೆ ಯಾರಿಗೂ ಅದೃಶ್ಯ ಜ್ಞಾನವಿಲ್ಲ 
52:41 (ಹೆಚ್ಚಿನ ವಿವರಗಳಿಗಾಗಿ 'ಅಲ್ಲಾಹ್‌'” ನೋಡಿರಿ) 


ಅನ್ಸಾರ್‌ 


ಅ ಅನ್ಸಾರರಿಗೆ 'ಫಯೆ'ಯಲ್ಲಿ ಪಾಲು ನಿಶ್ಚಯಸಲ್ಪಟ್ಟಿತು 59:9, 


ಟಿ-17 

ಅ ಅವರು ಮುಹಾಜಿರರಿಗೆ ಸ್ವತಃ ತಮಗಿಂತ ಹೆಚ್ಚು ಪ್ರಾಶಸ್ತ್ಯ 
ಕೊಡುತ್ತಿದ್ದರು 59:9 

9 ಅವರ ಉನ್ನತ ಗುಣ ವಿಶೇಷಗಳ ಕುರಿತು ಕುರ್‌ಆನಿನಲ್ಲಿ 
ಪ್ರಶಂಸೆ 59:9 

€ ಅವರು ಬಹಳ ಉದಾರ ಹೃದಯವುಳ್ಳವರಾಗಿದ್ದರು 59:9 


ಅಪರಾಧ py 

ಆ ಅಪರಾಧಿಗಳ ದುಷ್ಪರಿಣಾಮ 55:43 

€ ಅಪರಾಧಿಗಳ ಅಂಶಿಮ ನಿವಾಸ ನರಕವಾಗಿದೆ 54:47, 48 

9 ಪುನರುತ್ಡಾನ ದಿನ ಅಪರಾಧಿಗಳು - ಮುಖಭಾವದಿಂದಲೇ 
ಗುರುತಿಸಲ್ಪಡುವರು 55:41, 


ಅಬ್ದುಲ್ಲಾ ಬಿನ್‌ ಉಬೈ 


೪ ಅವನು ಯಹೂದಿಯರ ಸಹಾಯಕ್ಕೆ ಒತ್ತಾಯಪಡಿಸಿದನು 


63: ಪರಿಚಯ 
ಅ ಅವನು ಮುನಾಫಿಕರ ಸರದಾರ ಮತ್ತು ಯಹೂದಿಗಳ 
ಪಕ್ಷಪಾತಿ ಆಗಿದ್ದನು 63: ಪರಿಚಯ 
ಆ ಓಿಬ್ರತ್‌ಗೆ ಮುಂಚೆ ಔಸ್‌ ಮತ್ತು ಖರ್ರುಜ್‌ ಗೋತ್ರಗಳು 
ಅವನ ನೇತೃತ್ವವನ್ನು ಒಪ್ಪಿಕೊಂಡಿದ್ದರು 63: ಪರಿಚಯ 
ಅವನ ಕಾಪಟ್ಕ ಪ್ರಕಟವಾದುದು 63: ಪರಿಚಯ 
ಆ ಉಹುದ್‌ ಯುದ್ಧದಲ್ಲಿ ಅವನು ಮಾಡಿದ ದ್ರೋಹ 
63: ಪರಿಚಯ 
ಅ ಅವನ: ಕಾಪಟ್ಕ ವರ್ತನೆಗಳಿಂದಾಗಿ ಮದೀನಾದಲ್ಲಿ ಅವನಿಗೆ 
ಅಪಮಾನವಾಯಿತು 63: ಪರಿಚಯ, 8 
ಅವನ ಇಸ್ಲಾಮ್‌ ದ್ವೇಷ ಮತ್ತು ಪಿತೂರಿಗಳು 63: ಪರಿಚಯ 


ಆ ಅವನ ಮಗನ ಸತ್ಯನಿಷ್ಠೆ ಮತ್ತು ಸತ್ಯವಿಶ್ವಾಸ 63:ಪರಿಚಯ , 


೪ ಅವನ ಘನ ವ್ಯಕ್ತಿತ್ವ 6:4 ಟಿ5 


ಅರಬರು 
ಅ ಪ್ರವಾದಿವರ್ಯರಿಗಿಂತ(ಸ) ಮುಂಚೆ ಅರಬ್‌ ದೇಶದಲ್ಲಿ 
ಯಾವ ಯಾವ ಪ್ರವಾದಿಗಳು ಬಂದಿದ್ದರು 47:22, ಟಿ-34 


423 


ಅ ಅಜ್ಞಾನ ಕಾಲದಲ್ಲಿ ಅವರ ಸ್ಥಿ ತಿಗತಿ 47:22, ಟಿ-34 
- (ಹೆಚ್ಚಿನ ವಿವರಗಳಿಗೆ 'ಶಿರ್ಕ್‌', 'ಮುಹಮ್ಮದ್‌(ಸು' ಮತ್ತು 
'ಕುರೈಶ್‌' ನೋಡಿರಿ) 


ಅಲ್ಲಾಹ್‌ 

6 ಸರ್ವ ವೀಕ್ಷಕ(ಬಸೀರ್‌) 58:1 

ಅ ಪಶ್ಚಾತ್ತಾಪ ಸ್ವೀಕರಿಸುವವನು(ತವ್ವಾಬ್‌) + 49:12 ' 

ಯುಕ್ತಿ ಪೂರ್ಣನು(ಹಕೀಮ್‌) 448:4, 7, 19, 49:8, 

51:30, 57:1, 59:1, 24, 60:5, 10, 61:1, 62:1, 3, 6, 

64:18 

ಸಹನಶೀಲ(ಹಲೀಮ್‌) 464:17 

ಪರಮ ಪ್ರಶಂಸಾರ್ಹ(ಹಮೂದ್‌) + 57:24, 60:6, 64:6 

ಸರ್ವ ಲೋಕಗಳ ಪ್ರಭು 459:16 

ಪರಮ ದಯಾಮಯನು(ರಹ್ಮಾನ್‌) 455:1, 59:22 

ಕರುಣಾಮಯಿ(ರಹೀಮ್‌) 448:14, 49:5, 12, 14, 52:28, 

57:9, 28, 58:12, 59:10, 22, 60:7, 12, 64:14 

ಅ ವತ್ಸಲನು(ರವೂಫ್‌) 457:9, 59:10 

6 ಸರ್ವಶ್ರುತನು (ಸಮೊಲ್‌) 449:1, 58:1 

9 ಪ್ರಬಲನು(ಲಯೀರು್‌) 48:3, 19, 57:1, 25, 58:21, 
59:1, 24, 60:5, 61:1, 62:1, 3, 65:18 

9 ಸರ್ವಜ್ಞನು 4484, 26, 49:1, 8, 13, 57:3, 58:7, 
60:10, 64:11, 65:12 

ಅ ಕೃಮಾಶೀಲನು(ಗಫೂರ್‌) 449:5, 14, 57:28, 58:2, 12, 
607, 12, 64:14 ಚ 

ಅ ಬಲಶಾಲಿ(ಕವಿಯ್‌ 


57:25, 58:21 


`ಆ ಭೂಮಿ ಆಕಾಶಗಳ ಸಕಲ ವಸ್ತು; ಗಳೂ ಅವನನ್ನು ಜಪಿಸುತ್ತಿ ವೆ 


459.24, 47, 61], 0:1, 64:1 

ಅ ಅವನ ಅನುಮತಿ ಇಲ್ಲದೆ ಯಾರೂ ಶಿಫಾರಸು ಮಾಡುವಂತಿಲ್ಲ 
+5326 "| ` 

ಅ ಎಲ್ಲರೂ ಅವನ ಕಡೆಗೇ ಮರಳಿ ಹೋಗಲಿಕ್ಕಿದೆ 450:43, 
60:4, 62:8, 64:3 

9 ಅವನ ಹಿಡಿತ ಬಹಳ ಕಠಿಣವಾದುದು 454:42 

ಅ ಅವನು ಅಹಂಕಾರಿಗಳನ್ನು ಮೆಚ್ಚುವುದಿಲ್ಲ ೬57:23 

ಅ ಸಕಲ ವಸ್ತುಗಳ ಮೇಲೆ ಸಾಮರ್ಥ್ಯವುಳ್ಳವನು 448:21, 
57:2, 59:6, 60:7, 64:1, 65:12 

9 ಅವನು ತನ್ನಿಚ್ಛೆಯಂತೆ ಯಾರನ್ನೂ 
ಯಾರನ್ನೂ ಶಿಕ್ಷಿಸಬಹುದು 448:14 


ಕ್ಷಮಿಸಬಹುದು, 


424 


ಭೂಮಿ-ಆಕಾಶದಲ್ಲಿರುವುದೆಲ್ಲವನ್ನು ಅವನು ಬಲ್ಲವನು 458:7 


“ಅವನ ಪರಿಚಯದ ಕುರುಹುಗಳು (ಆಯತ್‌' ನೋಡಿರಿ) 


ಅವನ ಅಸ್ತಿತ್ವಕ್ಕೆ ಆಧಾರ ಪ್ರಮಾಣಗಳು (ತೌಹೀದ್‌ ಮತ್ತು 
ಶಿರ್ಕ್‌" ನೋಡಿರಿ) 

ಸೃಷ್ಟಿಕರ್ತನು(ಖಾಲಿಕ್‌) 50:16, 59:24, 64:2 
ಜೀವನಾಧಾರ ನೀಡುವವರಲ್ಲಿ ಅತ್ಮುತ್ತಮನು 62:11 
ಅವನ ಏಕತೆಗೆ ಆಧಾರ ಪ್ರಮಾಣಗಳು (ತೌಹೀದ್‌' ನೋಡಿರಿ) 
ಅವನೇ ಆಕಾಶದಿಂದ ಮಳೆ ಸುರಿಸುತ್ತಾನೆ 56:68, 6 
(ಹೆಚ್ಚನ ವಿವರಗಳಿಗೆ 'ತಕ್ಷೀರ್‌'(ವಿಧಿ) ಅನ್ನು ನೋಡಿರಿ) 


9 ಕಠಿಣ ಶಿಕ್ಷೆ ಕೊಡುವವನು 59:4, 7 
ಅ ಅವನ ಹೊರತು ಆರಾಧನೆಗೆ ಹಕ್ಕುದಾರನಾರೂ ಇಲ್ಲ 


47:19, 59:22 

ಸತ್ಯವಿಶ್ವಾಸಿಯಾಗಲು ಆಜ್ಞಾನುಸರಣೆ ಅನಿವಾರ್ಯ 47:33 
ಜನರ ರಹಸ್ಯ ಮಾತುಗಳು ಅವನಿಂದ ಅಡಗಿರಲಾರವು 
47:26 

ಅವನು ಜನರ ಕರ್ಮಗಳನ್ನು ಬಲ್ಲವನು 47:30, 48:11, 
57:4, 10, 58:3, 6, 13, 59:18, 60:3, 63:11, 64:8 
ಅವನು ನಿರಪೇಕ್ಷನು, ದಾಸರು ಅವನ ಅವಲಂಬಿತರು 
47:38, 57:24, 60:6, 64:6 

ಅವನು ಭೂಮಿ-ಆಕಾಶಗಳ ಸಕಲ ಸೇನೆಗಳ ಒಡೆಯನು 
48:4, 7 

ಅವನು ಯಾರಿಗಾದರೂ ಶಿಕ್ಸೆ ಕೊಡಬೇಕೆಂದು ಬಗೆದರೆ 
ಅವನ ವಿರುದ್ಧ ತನ್ನ ವಿಶ್ವದ ಸೇನೆಗಳ ಪೈಕಿ ತಾನಿಚ್ಛಿಸುವ 
ಸೇನೆಯನ್ನು ಉಪಯೋಗಿಸಬಲ್ಲನು 48:7, ಟಿ-13 
ಅವನು ಯಾರಿಗಾದರೂ ಲಾಭ ಅಥವಾ ನಷ್ಟವನ್ನುಂಟು 
ಮಾಡಲು ಇಚ್ಛಿಸಿದರೆ ಯಾವ ಶಕ್ತಿಯೂ ಅವನನ್ನು 
ತಡೆಯಲಾರದು 48:11 

ಅವನು ಭೂಮಿ-ಆಕಾಶಗಳ ಪ್ರಭುತ್ವದ ಮಾಲಕನು 48:11, 
572, 5, 10 

ಅಲ್ಲಾಹನು ಯಾರನ್ನಾದರೂ ಶಿಕ್ಷಿಸಬೇಕೆಂದು ಬಗೆದರೆ, 
ಪ್ರವಾದಿಯ ಕ್ಷಮಾಯಾಚನೆ ಕೂಡ ಅವನನ್ನು ಶಿಕ್ಷೆಯಿಂದ 
ಪಾರುಗೊಳಿಸಲಾರದು 48:11, ಟಿ-22 

ಅವನ ' ನಿಯಮವು ಯಾರು ಬದಲಾಯಿಸುವುದರಿಂದಲೂ 
ಬದಲಾಗದು 48:23 

ಅವನು ನ್ಯಾಯ ಪಾಲಿಸುವವರನ್ನು ಮೆಚ್ಚುತ್ತಾನೆ 49:9, 60:8 
ಅವನು ಮಹಾ ಪಶ್ಚಾತ್ತಾಪ ಸ್ಟೀಕರಿಸುವವನು 49:12, 
ಯಾರು ಉನ್ನತ ಮಟ್ಟದ ಮನುಷ್ಯನು ಮತ್ತು ಯಾರು ಕೀಳು 


ತಪ್ಪೀಮುಲ್‌ ಕುರ್‌ಆನ್‌ 


ದರ್ಜೆಯವನೆಂಬುದನ್ನು ಅವನೇ ಬಲ್ಲನು 49:13, ಟಿ29 
ಮೃತ ಶರೀರದ ಚದರಿದ ಕಣಗಳಾಗಲಿ, ಹೃದಯದಲ್ಲಿ 
ಉಂಟಾಗುವ ಭಾವನೆಗಳಾಗಲಿ ಅವನಿಂದ ಮರೆಯಾಗಿರುವು 
ದಿಲ್ಲ 50:4, 57:6, 64:4 

ಅವನ ಜ್ಞಾನವೂ ಮಹಿಮೆಯೂ ಪರಿಮಿತವಲ್ಲ 50:4, 6, 
ಟಿ-7, 8 

ಅವನು ಅನಾದಿಯಿಂದ ಅನಂತದ ವರೆಗಿನ ಸಕಲ ಮಾನವರನ್ನು 
ಒಟ್ಟುಗೂಡಿಸಲು ಶಕ್ತನು 50:4, 11 

ಒಡೆಯನು 53:25, 28 

ಅವನು ಮಾನವನ ಕಂಠನಾಡಿಗಿಂತಲೂ ಹೆಚ್ಚು ಅವನ 
ಸಮೂಪದಲ್ಲಿದ್ದಾನೆ 50:16 

ಅಲ್ಲಾಹನು ಸಕಲ ಮಾನವರಿಗೆ ಪರಲೋಕದ ಕುರಿತು 
ಎಚ್ಚರಿಕೆ ಕೊಟ್ಟಿರುವನು 50:28 


ಅ ಅಲ್ಲಾಹನಲ್ಲಿ ಮಾತು ಬದಲಾಗುವುದಿಲ್ಲ 50:29 


ಅಲ್ಲಾಹ್‌ ದಾಸರ ಮೇಲೆ ಅಕ್ರಮವೆಸಗುವುದಿಲ್ಲ 50:29 
ಅವನು ಭೂಮಿ-ಅಕಾಶಗಳನ್ನು ಆರು ದಿನಗಳಲ್ಲಿ ಸೃಷ್ಟಿಸಿದನು 
50:38, 57:4 

ಅಲ್ಲಾಹನಿಗೆ ಎಂದಿಗೂ ದಣಿವುಂಟಾಗುವುದಿಲ್ಲ 50:38 
ಅವನೆಂದೂ ವಿಶ್ರಾಂತಿ ಪಡೆಯುವುದಿಲ್ಲ 50:38, ಟಿ-50 
ಸತ್ಯನಿಷೇಧಿಗಳು ಆಡುವ ಮಾತುಗಳನ್ನು ಅಲ್ಲಾಹ್‌ ಚೆನ್ನಾಗಿ 
ಬಲ್ಲನು 50:45 

ಅಲ್ಲಾಹನು ಮಾನವರನ್ನು ತನ್ನ ದಾಸ್ಕ-ಆರಾಧನೆಗಾಗಿ 
ಸೃಷ್ಟಿಸಿರುತ್ತಾನೆ 51: ಪರಿಚಯ 

ಅವನ ಕಡೆಗೆ ದಾವಿಸಬೇಕೆಂದು ದಾಸರಿಗೆ ಆದೇಶ 51:50 
ಅವನು ಪ್ರತಿಯೊಂದು ವಸ್ತುವಿನ ಜೋಡಿಯನ್ನು 
ಸೃಷ್ಟಿಸಿರುವನು 51:49 

ಅವನು ನೈಜ ಆರಾಧ್ಯ 51:51, 53: 20ರಿಂದ 23 
ಅವನು ಯಾರಿಂದಲೂ ಜೀವನಾಧಾರ ಅಪೇಕ್ಷಿಸುವುದಿಲ್ಲ 51:57 
ಅವನು ಸಕಲ ಸೃಷ್ಟಿಗಳ ನೈಜ ಅನ್ನದಾತ 51:58 
ಅವನು ಮಹಾ ಶಕ್ತಿಗಳ ಒಡೆಯನು 51:58 
ಉಪಕಾರಿ(ಮುಖ್ಸಿನ್‌) 52:28 

ಅಲ್ಲಾಹನಿಗೆ ಪುತ್ರಿಯರನ್ನು ,ನಿಶ್ಚಯಿಸುವುದು ಮುಶ್ರಿಕರ 
ಅಜ್ಞಾನವಾಗಿದೆ. 52:39, 53:28 

ಅಲ್ಲಾಹನು ಶಿರ್ಕ್‌ನಿಂದ(ಸಹಭಾಗಿತ್ವದಿಂದ) ಮುಕ್ತನು 52:43, 
59:22 K 

ಅವನು ಕೆಟ್ಟವರಿಗೆ ಕೆಟ್ಟ ಕಾರ್ಯಗಳ ಪ್ರತಿಫಲ ಕೊಡುತ್ತಾನೆ 
53:31 


425 


ಅವನು ಸಜ್ಜನರಿಗೆ ಸತ್ಕರ್ಮಗಳ ಪ್ರತಿಫಲ ಕೊಡುತ್ತಾನೆ 53:31 
ಅವನ ಕೃಪೆ ಮತ್ತು ಕ್ಷಮೆ ಬಹು ವಿಶಾಲವಾಗಿದೆ 53:32 
ಅವನು ತಾಯಿಯ ಗರ್ಭದಲ್ಲಿರುವ ಭ್ರೂಣವನ್ನೂ ಬಲ್ಲನು 
53:32 

ಯಾರು ಮುತ್ತಕೀ (ಧರ್ಮನಿಷ್ಠ) ಎಂದು ಅವನು ಬಲ್ಲನು 
53:32 

ಅವನು ನಗಿಸುವವನು ಮತ್ತು ಅಳುವಂತೆ ಮಾಡುವವನು 53:43 
ಅವನೇ ಮರಣ ಮತ್ತು ಜೀವನ ಪ್ರದಾನ ಮಾಡುವವನು 
50:43, 53:44, 57:2 

ಅವನು ಗಂಡು ಹೆಣ್ಣುಗಳ ಜೋಡಿಗಳನ್ನು ಉಂಟು 
ಮಾಡಿದನು 53:45 

ಮರಣಾನಂತರ ಅವನೇ ಪುನಃ ಜೀವನ ಕೊಡುವನು 54:47, 
57:17, 58:6, 18 

ಅವನೇ ಸಂಪತ್ತನ್ನು ಕೊಟ್ಟನು 53:48 

ಅವನೇ 'ಶಿಳ್‌ರಾ'(ಒಂದು ನಕ್ಸತ್ರ)ದ ಪ್ರಭು 53:49 - 
'ಆದ್‌'ರನ್ನು ಅವನೇ ನಾಶಗೊಳಿಸಿದನು 53:50 
ಸಮೂದ್‌ ಮತ್ತು ಹೂದ್‌ ಜನಾಂಗವನ್ನು ಅವನೇ 
ನಾಶಗೊಳಿಸಿದನು 53:51, 52 

ಅವನು ನಾಡುಗಳನ್ನು ಹೇಗೆ ನಾಶ ಗೊಳಿಸಿದನು? 53:53, 54 
ಅವನು ಪ್ರತಿಯೊಂದು ವಸ್ತುವನ್ನೂ ವಿಧಿ ನಿಯಮದೊಂದಿಗೆ 
ಸೃಷ್ಟಿಸಿರುವನು 54:49, 65:3 

ಅವನ ಆಜ್ಞೆ ಕ್ಷಣ ಮಾತ್ರದಲ್ಲಿ ನೆರವೇರುತ್ತದೆ 54:50 
ಅವನು ಅನೇಕ ವಿದ್ರೋಹಿಗಳನ್ನು ನಾಶಗೊಳಿಸಿದನು 54:51 
ಅವನಲ್ಲಿ ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ವಸ್ತು 
ಬರೆಯಲ್ಪಡುತ್ತದೆ 54:52, 53 

ಅವನು ಅಖಿಲ ವಿಶ್ವ ವ್ಯವಸ್ಥೆಯನ್ನು ಸಮತೋಲನ ಮತ್ತು 
ನ್ಯಾಯ ಸಹಿತ ಸ್ಥಾಪಿಸಿರುವನು 55:7 

ಜಿನ್ನ್‌(ಯಕ್ಸ) ಮತ್ತು ಮಾನವರ ಮೇಲೆ ಅವನ ಅನುಗ್ರಹಗಳು 
55; 4ರಿಂದ 13 

ಅವನು ದಾಸರ ಮಾರ್ಗದರ್ಶನಕ್ಕೆ ಏರ್ಪಾಟು ಮಾಡಿದನು 
55:2 

ಅವನೇ ಮಾನವನನ್ನು ಉಂಟು ಮಾಡಿದನು 55:3 
ಅವನೇ ಮಾನವನೊಳಗೆ ಪುಣ್ಯ ಮತ್ತು ಪಾಪಗಳ ಪ್ರಜ್ಞೆಯನ್ನು 
ಉಂಟು ಮಾಡಿದನು 55: 4, ಟಿ3 

ಅವನ ಯುಕ್ತಿ ಮತ್ತು ಕಾರ್ಯ ನಿಪುಣತೆ 55: 7ರಿಂದ 12 
ಅವನ ಅನುಗ್ರಹಗಳನ್ನು ನಿರಾಕರಿಸುವ ವಿವಿಧ ಪಂಗಡಗಳು 
55:13. ಟಿ-13 


ಅವನು ಎರಡು ಸಮುದ್ರಗಳ ನಡುವೆ ಒಂದು ತೆರೆಯನ್ನು 
ಅಡ್ಡವಾಗಿಟ್ಟನು 55:19, 20 

ಅವನು ಯಕ್ಷ ಮತ್ತು ಮಾನವರಿಂದ ಕರ್ಮಗಳ ವರದಿ 
ಪಡೆಯಲು ಒಂದು ಸಮಯವನ್ನು ನಿಶ್ಚಯಿಸಿರುತ್ತಾನೆ 55:31, 
ಟಿ-30 

ಯಾರೂ ಅವನ ಸಾಮ್ರಾಜ್ಯದಿಂದ ಹೊರಗೆ ಹೋಗಲಾರರು 
55:33 

ಪ್ರತಿಯೊಂದು ಅಪರಾಧ ಮತ್ತು ಪಾಪಕಾರ್ಯವು ವಾಸ್ತವದಲ್ಲಿ 
ಅವನ ಉಪಕಾರಗಳ ನಿರಾಕರಣೆಯಾಗಿದೆ 55: ಟಿ-37 
ಅವನು ಮರ್ದಕನಿಗೆ ಶಿಕ್ಷೆ ಕೊಡುವವನು ಮರ್ದಿತನಿಗೆ 
ನ್ಯಾಯ ಒದಗಿಸುವವನು 55; ಟಿ-42 

ಅವನೇ ಹೊಲಗಳನ್ನು ಬೆಳೆಸುತ್ತಾನೆ 56:63, 64 


ಆ ಮಾನವನ ಪ್ರಯೋಜನಕ್ಕಾಗಿ ಬೆಂಕಿಯನ್ನು ಬೆಳಗಿದವನು 


ಅವನೇ. 56: 71, 72 

ಸುಖ ಮತ್ತು ದುಃಖ ಅವನದೇ ಕೈಯಲ್ಲಿವೆ 57: ಪರಿಚಯ 
ಅವನು ತನ್ನ ಸಂದೇಶವಾಹಕರನ್ನು ನ್ಯಾಯ ತಕ್ಕಡಿ ಸಹಿತ 
ರವಾನಿಸಿದನು 51: ಪರಿಚಯ 

ಅವನೇ ಪರಮೋಚ್ಚ ಅಧಿಕಾರಿ 57: ಟಿ-2, 59:23, ಟಿ36 


೪ ಅವನೇ ಆದಿ, ಅವನೇ ಅಂತ್ಯ, ಅವನೇ ಪ್ರತ್ಯಕ್ಷ, 


ಅವನೇ ಪರೋಕ್ಷ 57:3 


9 ಅವನು ಅರ್ಶ್‌ನಲ್ಲಿ ವಿರಾಜಮಾನವಾಗಿರುವವನು 57:4 


ಅವನು ಪ್ರತಿಕ್ಷಣ ಜನರ ಸಂಗಡವಿದ್ದಾನೆ 57:4, 58:7 


೪ ಅವನು ಹಗಲನ್ನೂ ರಾಶ್ರಿಯನ್ನೂ ವೃದ್ಧಿಸುತ್ತಾನೆ ಮತ್ತು 


ಕುಗ್ಗಿಸುತ್ತಾನೆ. 57:6 

ಪ್ರವಾದಿಗಳ ಶಿಕ್ಷಣದಲ್ಲಿ ಅವನ ಮೇಲಿನ ವಿಶ್ವಾಸವೇ 
ಪ್ರಪ್ರಥಮ ಅಂಶವಾಗಿದೆ 57:8 

ಅವನೇ ತನ್ನ ಸಂದೇಶವಾಹಕರಿಗೆ ಸೂಕ್ತಗಳನ್ನು ಅವತೀರ್ಣ 
ಗೊಳಿಸಿದವನು 57:9 

ಅವನು ತನ್ನ ದಾಸರನ್ನು ಅಂಧಕಾರದಿಂದ ಹೊರತೆಗೆದು 
ಪ್ರಕಾಶಕ್ಕೆ ತರುತ್ತಾನೆ 57:9 

ಸತ್ಯವಿಶ್ವಾಸಿಗಳಿಗೆ ಅವನ ವಾಗ್ದಾನಗಳು 57:7, 10 
ಅವನಿಗೆ ಸಾಲ ಕೊಟ್ಟವನಿಗೆ ಅವನು ಅನೇಕ ಪಟ್ಟು ಹೆಚ್ಚು 
ಪ್ರತಿಫಲ ಕೊಡುತ್ತಾನೆ 57:11, 64:17 

ಅವನಿಗೆ ಸಾಲ ಕೊಡುವುದರ ಅರ್ಥ 57: ಟಿ-16 
ಅವನು ಭೂಮಿಗೆ ಮರಣಾನಂತರ ಜೀವದಾನ ಮಾಡುತ್ತಾನೆ 
57:17 : 


“426 


ಅವನು :ಜನರಿಗೆ ಸುವ್ಯಕ್ತ ನಿದರ್ಶನಗಳನ್ನು ತೋರಿಸುತ್ತಾನೆ 
57:17 

ಅವನು ಮಹಾ ಅನುಗ್ರಹಿ 57:21, 29, 62:4 
ಅವನನ್ನು ಕಣ್ಣಾರೆ ನೋಡದೆ "ಅವನಿಗೆ ಮತ್ತು ಅವನ 
ರಸೂಲರಿಗೆ ಯಾರು ಸಹಾಯ ಮಾಡುತ್ತಾರೆಂದು ಅವನು 


_ ನೋಡುತ್ತಾನೆ 57:25 


ಅವನು ತಾನಿಚ್ಛಿಸಿದವರಿಗೆ ತನ್ನ “ಅನುಗ್ರಹ ಪ್ರದಾನ 
ಮಾಡುತ್ತಾನೆ 57:29, 62:4 
ಅವನು ಕ್ಷಮಿಸುವವನು 58:2, 64:14 


ಅ ಪುನರುತ್ಥಾನ ದಿನ ಅವನು ಜನರಿಗೆ ಅವರ ಕರ್ಮಗಳನ್ನು 


ತೋರಿಸುವನು 58:7 

ಅವನಿಗೆ ಭಯಪಡಬೇಕೆಂಬ ಆದೇಶ 58:9, 59:7, 18, 
64:16, 65:10 

ಅವನ ಮೇಲೆ ಭರವಸೆಯನ್ನಿಡಬೇಕೆಂಬ ಆದೇಶ 58:10, 
60:4, 64:13 

ಅವನು ಮತ್ತು ಅವನ ಸಂದೇಶವಾಹಕರು ಮಾತ್ರ ಪ್ರಾಬಲ್ಕ 
ಹೊಂದುವರೆಂದು ಅವನು ಲಿಖಿತಗೊಳಿಸಿರುವನು 58:21, 
22 

ಅವನ ಶತ್ರುಗಳು ಖಂಡಿತ ಅವಮಾನಿತರಾಗುವರು 58:20 
ಅವನು ಸತ್ಯವಿಶ್ವಾಸಿಗಳೊಂದಿಗೆ ಪ್ರಸನ್ನನಾದನು 58:22 
ಸತ್ಯವಿಶ್ವಾಸಿಗಳು ಅಲ್ಲಾಹನ ಪಕ್ಷದವರು 58:22 
ಅವನು ಮದೀನಾದ ಯಹೂದಿಯರು ಊಹಿಸಿಯೂ ಇಲ್ಲದ 


-- ಮಾರ್ಗದಿಂದ ಅವರ ಮೇಲೆ ವಿನಾಶ ಎರಗಿಸಿದನು 59:2 


ಅವನು ತಾನಿಚ್ಛಿಸುವವರ ಮೇಲೆ ತನ್ನ ರಸೂಲರನ್ನು ಹೇರಿ 
ಬಿಡುತ್ತಾನೆ 59:6 

ಅಲ್ಲಾಹನನ್ನು ಮರೆಯುವವರು ತಮ್ಮನ್ನು ತಾವೇ ಮರೆತು 
ಬಿಡುತ್ತಾರೆ 59:19 

ಅವನ ಗುಣ ವಿಶೇಷಗಳ ಪ್ರಸ್ತಾಪ 59: 22ರಿಂದ 24 
ಇಲಾಹ್‌(ಆರಾಧ್ಯ) 59:22, 23, 64:13 

ಅವನು ಅದೃಶ್ಯ ಮತ್ತು ಪ್ರತ್ಯಕ್ಷ ಎಲ್ಲವನ್ನೂ ಬಲ್ಲವನು 
59:22, 60:1, 62:8, 64:4, 18 

ಸಾಮ್ರಾಟ 59:23, 62:1, 64:1 

ಪವಿತ್ರನು 59:23, 62:1 

ಸಾದ್ಯಂತ ಶಾಂತಿ 59:23 

ಶಾಂತಿ ಪ್ರದಾನ ಮಾಡುವವ 59:23 

ಪ್ರತಾಪಿ(ಜಬ್ಬಾರ್‌) 59:23 


_ ತಪ್ಪೀಮುಲ್‌ ಕುರ್‌ಆನ್‌ 
ಸದಾ ಸರ್ವೋನ್ನತ(ಮುತಕಬ್ಬಿರ್‌) 59:23, ಟಿ-43 
ಅನುಷ್ಕಾನಿಸುವವನು(ಬಾರಿಲ್‌) 59:24 
ಮುಸಪ್ವಿರ್‌(ರೂಪಕೊಡುವವ) 59:24 
ಅವನಿಗೆ ಅತ್ಯುತ್ತಮ ನಾಮಗಳಿವೆ 59:24, ಟಿ-46 
ಸತ್ಯನಿಷೇಧಿಗಳ ಮೇಲೆ ಅವನ ಕ್ರೋಧವಿದೆ 60:13 
ಅವನಿಗೆ. ದ್ವಂದ್ವ ಮತ್ತು ಕಾಪಟ್ಕ ಅಪ್ರಿಯವಾಗಿದೆ 61:3 
ಅವನು ಪಂಕ್ತಿಬದ್ಧ; ವಾಗಿ ಹೋರಾಡುವ ಮುಜಾಹಿದೀನ್‌(ಧರ್ಮ 
ಯೋಧರನ್ನು ಪ್ರೀತಿಸುತ್ತಾನೆ 61:4 
ಅವನು ಫಾಸಿಕ (ಕರ್ಮಬ್ರಷ್ಟ)ರಿಗೆ ಸನ್ಮಾರ್ಗದರ್ಶನ 
ಮಾಡುವುದಿಲ್ಲ 61:5, 63:6 
ಅವನು ಅಕ್ರಮಿಗಳಿಗೆ ಸನ್ಮಾರ್ಗ ತೋರುವುದಿಲ್ಲ 61:7, 62:5 
ಅವನಿಗೆ ಸಹಾಯ ಮಾಡುವುದರ ಅರ್ಥ 61: ಟಿ-20 
ಹ. ಮುಹಮ್ಮದ್‌ರಿಗೇಸ) ಪ್ರವಾದಿತ್ವ ಪ್ರದಾನ ಮಾಡಿದವನು 
ಅವನೇ 62:2 
ಅನ್ನದಾತ(ರಾಯಿಕ್‌) 62:11 
ಅವನು ಕಪಟವಿಶ್ವಾಸಿಗಳನ್ನು ಸರ್ವಥಾ ಕ್ಸಮಿಸಲಾರ 63:6 
ಭೂಮಿ-ಆಕಾಶಗಳ ಸಕಲ ಭಂಡಾರಗಳು ಅವನದೇ 63:7 
ಗೌರವವು ಅಲ್ಲಾಹನಿಗೆ, ರಸೂಲರಿಗೆ ಮತ್ತು ಸತ್ಯವಿಶ್ವಾಸಿಗಳಿಗೆ 
63:8 
ಅವನು ಮಾನವನನ್ನು ಅತ್ಯುತ್ತಮ ರೂಪದಲ್ಲಿ ಸೃಷ್ಟಿಸಿದನು 
64:3 
ಅವನು ಭೂಮಿ-ಆಕಾಶಗಳ ಪ್ರತಿಯೊಂದು ವಿಷಯವನ್ನು 
ತಿಳಿದಿರುತ್ತಾನೆ 63:4 
ಅವನು ಯಾರನ್ನೂ ಅವಲಂಬಿಸಿರುವವನಲ್ಲ. ಅವನಿಗೆ ಯಾರ 
ಆರಾಧನೆಯ ಅಗತ್ಯವೂ ಇಲ್ಲ 64:6 
ಮರಣಾನಂತರ ಜೀವಂತಗೊಳಿಸುವ ಕಾರ್ಯವು ಅವನಿಗೆ ಬಹಳ 
ಸುಲಭವಾದುದು 64:7 1 
ಅವನ ಬಳಿ ಸತ್ಯವಿಶ್ವಾಸಿಗಳಿಗೆ ದೊಡ್ಡ ಪ್ರತಿಫಲವಿದೆ 64:15, 
65:11 
ಅವನು ಬಹುದೊಡ್ಡ ಗುಣಗ್ರಾಹಿ 64:17 
ಅಲ್ಲಾಹನನ್ನು ಭಯಪಡುವವನಿಗಾಗಿ ಅಲ್ಲಾಹನು ವಿಪುಲತೆಯ 
ಮಾರ್ಗವನ್ನುಂಟು ಮಾಡುತ್ತಾನೆ 65:2, ಟಿ-9 
ಅವನು, ಮಾನವನು ಊಹಿಸಿಯೂ ಇರದಂತಹ.ದಾರಿಗಳಿಂದ 
ಜೀವನಾಧಾರವನ್ನು ಕೊಡುತ್ತಾನೆ 653. 
ಅವನ ಮೇಲೆ ಭರವಸೆಯನ್ನಿಡುವವರಿಗೆ ಅವನು ಸಾಕು 65:3 
ಅವನು ತನ್ನ ಕಾರ್ಯವನ್ನು ಪೂರ್ತಿಗೊಳಿಸಿಯೇ ತೀರುತ್ತಾನೆ 
653 


- 427 


ಅ ಭೂಮಿ-ಆಕಾಶಗಳನ್ನು ಉಂಟು ಮಾಡಿದನು 65:12 


ಅಲ್ಲಾಹನ ಮೇರೆಗಳು 

ಅ ಅಲ್ಲಾಹನ ಮೇರೆಗಳೆಂದರೆ ದೇವಾಜ್ಞೆಗಳು 58:4, 5, ಟಿ-14 

9 ಅಲ್ಲಾಹನ ಮೇರೆಗಳನ್ನು ಮೂರುವುದಕ್ಕೆ ನಿಷೇಧ 58:5, ಟಿ- 
14, 15 

ಅ ಅಲ್ಲಾಹನ ಮೇರೆಗಳಿಗೆ ವಿರುದ್ಧ ಶಾಸನ ರಚಿಸುವುದು ಅವನ 
ಮೇರೆಗಳನ್ನು ಮೂರುವುದಾಗಿದೆ 58: ಟಿ-14 

ಅ ಅಲ್ಲಾಹನು ಹೇಳಿರುವ ಕಾನೂನುಗಳು ಅವನ ಮೇರೆಗಳಾಗಿ 
ರುತ್ತವೆ 65:1 

ಅ ಅಲ್ಲಾಹನ ಮೇರೆಗಳನ್ನು ಉಲ್ಲಂಘಿಸುವವನು ಸ್ವತಃ ತನ್ನ 
ಮೇಲೆ ಅಕ್ರಮವೆಸಗುತ್ತಾನೆ 65:1 


ಅಲೀ ಮುರ್ತರುಾ(ರ) 

6 ಇಸ್ಲಾಮಿ ಕರ್ಮಶಾಸ್ತ್ರಜ್ಞರು ಮುಸ್ಲಿಮರೊಳಗಿನ ಪರಸ್ಪರ 
ಯುದ್ಧ ಮತ್ತು ಬಂಡಾಯದ ಕುರಿತು ಕಾನೂನುಗಳನ್ನು 
ಅವರ ಚರ್ಯೆಯಿಂದಲೇ ಪಡೆದಿರುತ್ತಾರೆ 49: ಟಿ-17 


ಅಸ್ವಾಬುರ್ರಸ್ಸ್‌(ರಸ್ಸ್‌ನವರು) 
೨ 50:12 


ಅಹ್ಹೆ ಕಿತಾಬ್‌(ಗ್ರಂಥದವರು) 

ಈ ಗ್ರಂಥದವರ ನೈತಿಕ ಅವನತಿ 57:16, ಟಿ-29 

€ ಅವರ ಹೃದಯಗಳು ಕಲ್ಲಾದುವು 57:16 

೪ ಅವರು ಕರ್ಮಭ್ರಷ್ಟತೆಯ ಮಾರ್ಗವನ್ನು ಅನುಸರಿಸಿದರು 57:16 

೪ ಗ್ರಂಥದವರಿಗೆ ಅಲ್ಲಾಹನ ಅನುಗ್ರಹದ ಗುತ್ತಿಗೆ ನೀಡಲಾಗಿಲ್ಲ 
57:29 


ಆಕಾಶ 

9 ಅವುಗಳ ವಾಸ್ತವಿಕತೆ 50:6, ಟಿ-7, 51:22, ಟಿ-20, 52:9, 
ಟಿ 

ವಿಶ್ವದಲ್ಲಿ ಆಕಾಶ ಗಂಗೆಗಳ ಬೃಹತ್‌ ವ್ಯವಸ್ಥೆ 50:6, ಟಿ-7 
ಆಕಾಶದ ವಿಭಿನ್ನ ರೂಪಗಳು 51:7 

ಆಕಾಶದಲ್ಲಿ ಮಾನವರಿಗೆ ಜೀವನಾಧಾರವಿದೆ 51:22 
ಆಕಾಶದ ಸೃಷ್ಟಿ 51:37 

ಪುನರುತ್ವಾನ ದಿನ ಆಕಾಶ ತತ್ತರಿಸುವುದು 52:9 
ಆಖಿರತ್‌(ಪರಲೋಕ) 


ಅ ಪರಲೋಕ ಎಶ್ವಾಸಕ್ಕೆ ಆಧಾರ ಪ್ರಮಾಣಗಳು 450: 11, ಟಿ- 
11, 51:6-19, 64:7, ಟಿ-17 


೪ ಅದರ ಆವಶ್ಯಕತೆ 451: 10ರಿಂದ. 14, 64: ಟಿ-7 

ಅ ಸತ್ಯನಿಷೇಧಿಗಳು ಪರಲೋಕವನ್ನು ಅಸಂಭವವೆಂದು ತಿಳಿಯು 
ವುದು 50:3, 647 -::. ಕ 

ಅ ಪರಲೋಕದಲ್ಲಿ ಪ್ರತಿಯೊಬ್ಬನ ಈ ಲೌಕಿಕ ಶರೀರಕ್ಕೇ' ಜೀವ 
ದಾನ ಮಾಡಲಾಗುವುದು 50:4, ಟಿ-4, 64:ಟಿ-7 

೪ ಪರಲೋಕವು ಖಚಿತವೆಂಬುದಕ್ಕೆ ಐತಿಹಾಸಿಕ ಸಾಕ್ಷ್ಯಾಧಾರ 
50: 12 ರಿಂದ 14, ಟಿ-17,51: 38ರಿಂದ 46,752: 1ರಿಂದ 
8, ಟಿ-6 

ಅ ಪರಲೋಕದ ಪರವಾಗಿ ಬೌದ್ಧಿಕ ಸಾಕ್ಷ್ಯಾಧಾರ 50:15, ಟಿ- 
18, 52: ಟಿ-6 

9 ಪರಲೋಕವನ್ನು ನಿರಾಕರಿಸುವುದರಿಂದ ಅದು ತಡೆದು ನಿಲ್ಲ 
ಲಾರದು 50: ಟಿ-19 

೪ ಪರಲೋಕದಲ್ಲಿ ನ್ಯಾಯದ ಎಲ್ಲ ಶರತ್ತುಗಳು ಪೂರ್ತಿಗೊಂಡ 
ಬಳಿಕ ಶಿಕ್ಷೆ ಕೊಡಲಾಗುವುದು 50: 16ರಿಂದ 18, ಟಿ-21 

೪ ಪರಲೋಕದ ಕುರಿತು ನಿಷೇಧಿಗಳ ವಿವಿಧ ವಿಚಾರ ಧಾರೆಗಳು 
ಮತ್ತು ಅವುಗಳ ಖಂಡನೆ 51: ಪರಿಚಯ, 5 ರಿಂದ 13, 
ಟಿ-6 ರಿಂದ 8, 64: ಟಿ-9, 17 

ಈ ಪರಲೋಕ ನಿಷೇಧಿಗಳು ಸತ್ತೊಡನೆ ಅವರಿಗೆ ಪರಲೋಕದ 
ವಾಸ್ತವಿಕತೆ ತಿಳಿದು ಬಿಡುವುದು 47:27, ಟಿ-37, 50:19, ಟಿ- 
23 

ಅ ಪರಲೋಕದ ನಿರ್ದಿಷ್ಟ ದಿನಾಂಕವನ್ನು ಜನರಿಗೆ ತಿಳಿಸಲಾಗಿಲ್ಲ 
51:12, 13, ಟಿ-10 

ಅ ಪರಲೋಕದಲ್ಲಿ ಜನರ ಕರ್ಮಗಳ ಸಂಪೂರ್ಣ ತನಿಖೆ ನಡೆ 
ಯುವುದು 53:40, ಟಿ-39 

ಅ ಪರಲೋಕದಲ್ಲಿರುವ ಅನುಗ್ರಹಗಳು 50: 30-35, 51:15, 
16, 52: 17-20, 54:54, 55, 55: 46-76, 56:89, 91, 
57:12, 61:12, 64:9, 65:11 ' 

ಅ ಪರಲೋಕದಲ್ಲಿ ಸತ್ಯನಿಷೇಧಿಗಳಿಗೆ ವೇದನಾತ್ಮಕ ಯಾತನೆ ಕೊಡ 
ಲಾಗುವುದು 50: 24 ರಿಂದ 26, 51:13, 14, 52: 14-16, 
54:48, 55: 41ರಿಂದ 44, 56: 51-56, 64:10 


ಆ ಪರಲೋಕದಲ್ಲಿ ಸತ್ಯವಿಶ್ವಾಸಿಗಳಿಗೆ ಜ್ಯೋತಿ ಲಭಿಸುವುದು 


57: ಪರಿಚಯ, 12, 19, 28 

9 ಪರಲೋಕದಲ್ಲಿ ಕಪಟವಿಶ್ವಾಸಿಗಳ ವೇದನಾತ್ಮಕ ಪರಿಸ್ಥಿತಿ 
57: 13-15 

9 ಪರಲೋಕದಲ್ಲಿ ಸತ್ಯವಿಶ್ವಾಸಿಗೆ ಕ್ಷಮೆ ಸಿಗುವುದು ಮತ್ತು 
ಕಪಟವಿಶ್ವಾಸಿಗೆ ಯಾತನೆ ಸಿಗುವುದು 57: 19-21 


428 


ತಪ್ಪೀಮುಲ್‌ ಕುರ್‌ಆನ್‌ 


SN aiid 


ಅ ಪರಲೋಕಕ್ಕಾಗಿ ಸಿದ್ಧತೆ ಮಾಡಬೇಕೆಂಬ ಆದೇಶ 59:18 

ಅ ಸತ್ಯನಿಷೇಧಿಗಳು ಪರಲೋಕದ ಕುರಿತು ನಿರಾಶರಾಗಿದ್ದಾರೆ 60:13 

ಅ ಪರಲೋಕದಲ್ಲಿ ಕಪಟವಿಶ್ವಾಸಿಗಳಿಗೆ ಎಂದೆಂದಿಗೂ ಕ್ಷಮೆ 
ಸಿಗಲಾರದು 63:6 

ಅ ಅಲ್ಲಾಹನಿಗೆ, ಪರಲೋಕವನ್ನುಂಟು ಮಾಡುವುದು ಖಂಡಿತ 
ಕಷ್ಟ ಸಾಧ್ಯವಲ್ಲ 64:7, ಟಿ-17 

9 ಪರಲೋಕದಲ್ಲಿ ಮರ್ದಕನ ಪುಣ್ಯ ಫಲಗಳನ್ನು ಮರ್ದಿತನಿಗೆ 
ಕೊಡಲಾಗುವುದು 64; ಟಿ- 20 

ಆ ಸತ್ಯದಿಂದ ವಿಮುಖರಾದವರ ಹೊರತು ಬೇರಾರೂ ಪರ 
ಲೋಕವನ್ನು ನಿರಾಕರಿಸುವುದಿಲ್ಲ 51:9 
(ಹೆಚ್ಚಿನ ವಿವರಗಳಿಗೆ 'ಹಶ್ರ್‌', 'ಸತ್ಸಲ', 'ಮರಣೋತ್ತರ 
ಜೀವನ' ಮತ್ತು 'ಕಿಯಾಮತ್‌' ನೋಡಿರಿ) 


ಆರ್ಥಿಕ ಕಾನೂನು 

9 ಆರ್ಥಿಕ ಕಾನೂನಿನ ಬಗ್ಗೆ ಇಸ್ಲಾವೂ ಆಜ್ಞೆಗಳು 53: ಟಿ-38 

ಅ ಇಸ್ಲಾಮ್‌ ಸಮಾಜದ ಮೂಲಭೂತ ತತ್ವಗಳನ್ನು ಖಂಡಿಸುತ್ತದೆ 
53: ಟಿ-38 

ಅ 'ಫೈಲ್‌'ಗೆ ಇಸ್ಲಾಮೂ ಆರ್ಥಿಕತೆಯಲ್ಲಿ ಏನು ಮಹತ್ವವಿದೆ 
59: ಪರಿಚಯ 

ಅ 'ಫೈಲ್‌' ಕುರಿತು ಆಜ್ಞೆಗಳು 59: ಪರಿಚಯ 

ಅ 'ಫೈಲ್‌' ಮತ್ತು ಸಮರಾರ್ಜಿತ ಸೊತ್ತುಗಳ ಕುರಿತು ಬೇರೆ 
ಬೇರೆ ವಿಧಿಗಳು 59: ಪರಿಚಯ 

ಅ ಸಂಪತ್ತನ್ನು ಚಲಾವಣೆಯಲ್ಲಿಡುವ ಆಜ್ಞೆ ಮತ್ತು ಅದರಲ್ಲಿ 
ಧನಿಕರ ಹೊರತು ಬಡವರ ಪಾಲು 59:7, ಟಿ-14 

ಅ 'ಫೈಲ್‌' ಮತ್ತು ಸಮರಾರ್ಜಿತ ಸೊತ್ತಿನ ಕುರಿತು ಕರ್ಮಶಾಸ್ತ್ರ 
ಪರ ಚರ್ಚೆ 59: ಪರಿಚಯ, 6-10, ಟಿ- 11-13 

6 'ಫೈಲ್‌'ನ ಹಕ್ಕುದಾರರ ಪಟ್ಟಿ 59: ಪರಿಚಯ 

ಅ 'ಫೈಲ್‌'ನ ಸಂಪತ್ತಿನ ಜಿಹಾದಿಗಾಗಿ ವ್ಯಯಿಸುವ ಪ್ರಶ್ನೆ 59: 
ಪರಿಚೆಯ 

ಈ 'ಫೈಲ್‌'ನ ವಿತರಣೆಯ ಆಜ್ಞೆಗಳು ಖಲಾಫತ್‌ ರಾಶಿದಾದಲ್ಲಿ 
59: ಟಿ-20 

9 ಸಂಪತ್ತಿನ ಚಲಾವಣೆಯ ವಿವಿಧ ರೂಪಗಳು 59: ೬-14 

ಅ ಸಂಪತ್ತಿನ ಮೇಲೆ ಧನಿಕರ ಗುತ್ತಿಗೆದಾರಿಕೆಯ ಅಂತ್ಕ 59: ಟಿ- 
14 

ಅ 'ಫೈಲ್‌'ನ ವಿಷಯದಲ್ಲಿ ಹ.ಉಮರ್‌ರು(ರ) ಸಲಹಾ ಸಮಿತಿಯ 
ಸಭೆ ಕರೆದರು 59; ಟಿ-20 - 


'ಫೈಲ್‌'ನಲ್ಲಿ ಅನಂತರ ಬರುವ ಮುಸ್ಲಿಮರ ಪಾಲು 59:10, 
ಟಿ-20 

(ಹೆಚ್ಚಿನ ವಿವರಗಳನ್ನು "ಕುರ್‌ಆನ್‌, ಅದರ ಆರ್ಥಿಕ 
ದೃಷ್ಟಿಕೋನ ಮತ್ತು ಕುರ್‌ಆನ್‌ ಆರ್ಥಿಕ ಜೀವನದ ಕುರಿತು 
ಅದರ ಮಾರ್ಗದರ್ಶನ” ನೋಡಿರಿ) 


ಆದ್‌ 


ಅವರ ಯಾತನೆಯ ರೀತಿ 51:41, 42, 54:19, 20 
ಆದ್‌ ಜನಾಂಗವು ಪ್ರವಾದಿಗಳನ್ನು ಸುಳ್ಳಾಗಿಸಿತು 50:12, 113, 
54:18 


ಆಯತ್‌-ಆಯಾತ್‌(ಸೂಕ್ತಗಳು-ನಿದರ್ಶನಗಳು) 


ಆಯಾತ್‌ ಎಂದರೇನು? 51:20, 21, ಟಿ-18, 19 
ಭೂಮಿಯಲ್ಲಿ ಆಯಾತ್‌ ಇರುವುದು 51:20 ಟಿ-18 
ಲೂತ್‌ ಜನಾಂಗದ ವಿನಾಶವು ಒಂದು ಆಯತ್‌ ಆಗಿದೆ 51:37 
ಅಲ್ಲಾಹನ ಆಯತ್‌ಗಳ ವಿಷಯದಲ್ಲಿ ನಿಷೇಧಿಗಳ ಅಸಡ್ಡೆ 54:2 
ನೂಹ್‌ರ(ಅ) ನಾವೆ ಅಲ್ಲಾಹನ ಆಯತ್‌ ಆಗಿತ್ತು 54:15, 
ಟಿ-14 

'ಆಯತ್‌' ಎಂಬ ಪದ ಪವಿತ್ರ ಕುರ್‌ಆನ್‌ ಎಂಬ ಅರ್ಥದಲ್ಲಿ 
57:9, 58:5 


ಆಲಾ 


ಅರಬೀ ಭಾಷೆ ಮತ್ತು ಸಾಹಿತ್ಯದಲ್ಲಿ 'ಆಲಾಆ್‌'ದ ಅರ್ಥ 55: 
ಟಿ-12 


ಆಲ್‌(ಮನೆತನ) 


ಅದರಲ್ಲಿ ಸ್ಪಹಾಬಃರ(ರ) ಉದಾಹರಣೆ 48:29 

ಹ. ಈಸಾರಿಗೆ(ಅ) ಇಂಜೀಲನ್ನು ಕೊಡಲಾಯಿತು 57:27 
ಪ್ರವಾದಿವರ್ಯರನ್ನು(ಸ) ಇಂಜೀಲಿನಲ್ಲಿ 'ವಿಮೋಚಕ' ಎನ್ನಲಾ 
ಗಿದೆ 61: ಟಿ-8 

ಅದರಲ್ಲಿ ಪ್ರವಾದಿವರ್ಯರನ್ನು(ಸ) ಅಂತಿಮ ಪ್ರವಾದಿ ಎನ್ನಲಾ 
ಗಿದೆ 61: ಟ8 

ಬೈಬಲ್‌ಗಳ ವಿಧಗಳು ಮತ್ತು ಅವುಗಳ ವಿವರವಾದ ಚರಿತ್ರೆ 
61: ಟಿ-8 

ಬರ್ನಾಬಾಸರ ಇಂಜೀಲ್‌(ಬೈಬಲ್‌ ಇನಾಸ 
ಪರಿಚಯ 61: ಟಿ-8 

ಇಂಜೀಲ್‌ನಲ್ಲಿ, ಹ. ಈಸಾರನ್ನು(ಅ) ಬಜತ್ರನುನದರ 
ಖಂಡನೆ 61: ಟ-8 


429 


ಇಂಜೀಲ್‌ನಲ್ಲಿ ಪ್ರವಾದಿವರ್ಯರ(ಸ) ಸುವಾರ್ತೆ ಕೊಡಲಾಗಿದೆ ಇಬ್ರಾಹೀಮ್‌(ಅ) 


61:6, ಟಿ-8 

ಇಂಜೀಲ್‌ನಲ್ಲಿ ಪ್ರವಾದಿವರ್ಯರ(ಸ) ಹೆಸರೆತ್ತಿ ಅವರ 
ಆಗಮನದ ವಾರ್ತೆ ಕೊಡಲಾಗಿದೆ 61:6 ಟಿ-8 
ಇಂಜೀಲ್‌ನಲ್ಲಿ ತೌರಾತ್‌ ವಿಕೃತಗೊಂಡುದರ ಪ್ರಸ್ತಾಪ 61: 
ಟಿ-8 (ವಿವರಣೆಗೆ 'ಬೈಬಲ್‌' ಶೀರ್ಷಿಕೆಯನ್ನೂ ನೋಡಿರಿ) 


ಇನ್‌ಫಾಕ್‌(ದೇವ ಮಾರ್ಗದಲ್ಲಿ ಖರ್ಚು ಮಾಡುವುದು) 


ಕುಫ್ರ್‌ ಮತ್ತು ಇಸ್ಲಾಮಿನ ನಡುವಣ ಯುದ್ಧದಲ್ಲಿ ಸಂಪತ್ತು 
ಖರ್ಚು ಮಾಡುವುದು 57: ಪರಿಚಯ, 7 
ಅಲ್ಲಾಹನು ಸತ್ಯವಿಶ್ವಾಸಿಗಳ ಹಿತಕ್ಕಾಗಿಯೇ ಅವರಿಗೆ ತನ್ನ 


ಮಾರ್ಗದಲ್ಲಿ ಸಂಪತ್ತನ್ನು ಖರ್ಚು ಮಾಡಬೇಕೆಂದು ಆದೇಶ `` 


ಕೊಡುತ್ತಾನೆ. 47:36, ಟಿ-43, 57:10, 11, 64:17 


ಮುಸ್ಲಿಮರು ಅವನ ಮಾರ್ಗದಲ್ಲಿ ಖರ್ಚು ಮಾಡುವುದಕ್ಕೆ . 


ಹಿಂಜರಿದರೆ ಅಲ್ಲಾಹ್‌ ಅವರ ಸ್ಥಾನದಲ್ಲಿ ಬೇರಾವುದಾದರೂ 
ಜನಾಂಗವನ್ನು ಎಬ್ಬಿಸುವನು 47:38 

ದೇವ ಮಾರ್ಗದಲ್ಲಿ ಖರ್ಚು ಮಾಡಬೇಕೆಂಬ ಆಜ್ಞೆ ಮತ್ತು 
ಅದರ ಮಹತ್ವ 57: ಪರಿಚಯ, 7 

ತನುಧನಗಳ ಬಲಿದಾನವು ಎಂತಹ ಅವಸ್ಥೆಯಲ್ಲಿ ಹೆಚ್ಚು 
ಬೆಲೆಯುಳ್ಳದ್ದಾಗುತ್ತದೆ 57:ಪರಿಚಯ, 10, ಟಿ-15 
ಆಯುಷ್ಕಾಲದಲ್ಲಿ ಮತ್ತು ಆರೋಗ್ಯದ ಸ್ಥಿತಿಯಲ್ಲಿ ಮಾಡುವ 
ದಾನವೇ ದೇವ ಮಾರ್ಗದ ದಾನ 57: ಪರಿಚಯ, 7, ಟಿ 
9, 63:10 

ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡಬೇಕೆಂಬ ಉಪದೇಶ 
577, 10, 61:11, 63:10 

ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡಿದುದರ ಪ್ರತಿಫಲ 
ಅನೇಕ ಪಟ್ಟು ಸಿಗುವುದು 57:11, 64:17 


ಅಲ್ಲಾಹನ ಮಾರ್ಗದಲ್ಲಿ ಮಾಡಿದ ಖರ್ಚನ್ನು ಅಲ್ಲಾಹನು 


ತನಗೆ ಕೊಟ್ಟ ಸಾಲವೆನ್ನುತ್ತಾನೆ 57:11, 64:17 
(ಹೆಚ್ಚಿನ ವಿವರಣೆಯನ್ನು 'ರುಕಾತ್‌'ನಲ್ಲಿ ನೋಡಿರಿ) 


ಇಬಾದತ್‌ (ದಾಸ್ಯ-ಆರಾಧನೆ) 


ಅಲ್ಲಾಹನ ಹೊರತು ಬೇರೆ ಯಾರೂ ದಾಸ್ಕ-ಆರಾಧನೆಗೆ 
ಹಕ್ಕುದಾರರಲ್ಲ 47:19 

ಅಲ್ಲಾಹನ ದಾಸ್ಕ-ಆರಾಧನೆಯೇ ಏಕೆ? 52:56, ಟಿ-53 
ಅಲ್ಲಾಹನ ದಾಸ್ಕ-ಆರಾಧನೆಯ ಆಜ್ಞೆ 53:62 

(ಹೆಚ್ಚಿನ ವಿವರಗಳನ್ನು 'ತೌಹೀದ್‌, ದುಆ ಮತ್ತು ಶಿರ್ಕ್‌ನಲ್ಲಿ 
ನೋಡಿರಿ) 


ಅವರ ಬಳಿಗೆ ದೇವಚರರ ಆಗಮನ ಮತ್ತು ಹ.ಇಸ್ಲಾಕ್‌ರ(ಅ) 
ಜನನದ ಸುವಾರ್ತೆ +51: 24ರಿಂದ 30 

ಅವರಿಗೆ ನೂರು ವರ್ಷ ಪ್ರಾಯದಲ್ಲಿ ಪುತ್ರ ಸಂತತಿ ಪ್ರದಾನ 
ವಾಯಿತು 51: ಟಿ-28 


ಅವರ ಅನೇಕ ತಲೆಮಾರುಗಳಲ್ಲಿ ನಿರಂತರವಾಗಿ ಪ್ರವಾದಿತ್ವ ' 


ಮುಂದುವರಿಯಿತು 51: ಟಿ-29 

ಅವರು ನಿಷ್ಠೆಯ ಖಣ ತೀರಿಸಿದರು 53:37 
ಇಬ್ರಾಹೀಮೂ ಗ್ರಂಥಗಳ ಪ್ರಸ್ತಾಪ 53: ಟಿ-36 

ಅವರ ಸಂತತಿಗೆ ಗ್ರಂಥ ಮತ್ತು ಪ್ರವಾದಿತ್ವ 57:26 
ಅವರ ಸಂತತಿಯಲ್ಲಿ ಸತ್ಕಸಂಧರೊಂದಿಗೆ ಅನೇಕ ಕರ್ಮ 
ಭ್ರಷ್ಮರೂ ಜನಿಸಿದರು 57:26 

ಅವರ ಮತ್ತು ಅವರ ಸಂಗಾತಿಗಳ ಜೀವನದಲ್ಲಿ ಮುಸ್ಲಿಮರಿಗೆ 
ಅತ್ಯುತ್ತಮ ಮಾದರಿ ಇದೆ 60:4, 6 


ಅವರು ತಮ್ಮ ಸತ್ಮನಿಷೇಧಿ ಜನಾಂಗದಿಂದ ಸಂಪೂರ್ಣವಾಗಿ ` 


ಸಂಬಂಧ ಕಡಿದುಕೊಂಡರು 60:4 
ಅವರು ತಮ್ಮ ಸತ್ಮನಿಷೇಧಿ ತಂದೆಯ ಪರವಾಗಿ ಕ್ಷಮಾ 


ಪ್ರಾರ್ಥನೆ ಮಾಡಿದ್ದು ಮತ್ತು ಅನಂತರ ಅದನ್ನು ಕೈ ಬಿಟ್ಟದ್ದು 


60:4, ಟಿ-7 
ಅವರು ಪರಿಸ್ಥಿತಿಯ ಅರಿವಾದೊಡನೆ ಮತ್ತು ಅಲ್ಲಾಹನು 


ವಿರೋಧಿಸಿದ ಬಳಿಕ ಸತ್ಯನಿಷೇಧಿ ತಂದೆಗಾಗಿ ಕ್ಷಮಾ ಪ್ರಾರ್ಥನೆ ' 


ಕೈ ಬಿಟ್ಟದ್ದು 60: ಟಿ-7 

ಅವರು ಅಲ್ಲಾಹನ ಮೇಲೆ ಭರವಸೆ ಇಟ್ಟು ಅಖಿಲ ಜಗತ್ತಿನ 
ವಿರೋಧವನ್ನು ಎದುರಿಸಿದ್ದು 60:4 

ಅವರು ಸತ್ಯನಿಷೇಧದ ವಿರುದ್ಧ ಅಲ್ಲಾಹನ ಸಹಾಯ 
ಯಾಚಿಸಿದರು 60:4 

ಮಿಲ್‌ರಾಜ್‌ನ ಸಮಯ ಅವರು ಪ್ರವಾದಿವರ್ಯರಿಗೆ(ಸ) 
ಕಾಣಲು ಸಿಕ್ಕಿದುದು 52: ಟಿ-3 


ಇಸ್ಲಾಮ್‌ 


ಸಕಲ ಪ್ರವಾದಿಗಳ ಅನುಯಾಯಿಗಳೂ ಮುಸ್ಲಿಮರಾಗಿದ್ದರು 
51:36, ಟಿ-34 

ಅದು ಭೂಲೋಕದಲ್ಲಿ ಪ್ರಾಬಲ್ಯ ಸಾಧಿಸಲಿಕ್ಕಾಗಿ ಬಂದಿದೆ 
48:28, 61:8, ಟಿ-12 ಸ 
ಒಂದು ಜನಾಂಗವು ಇಸ್ಲಾಮನ್ನು ಪೂರ್ಣವಾಗಿ ಅನುಸರಿಸಲು 


ಅರ್ಹವಾಗುವಂತೆ. ಮಾಡುವುದೇ ಅದರ ಮೇಲೆ ಅಲ್ಲಾಹನ " 


ಅನುಗ್ರಹದ ಪರಿಪೂರ್ಣತೆಯಾಗಿದೆ 48:2, ಟಿ-3 


ತ 


430 


ತಪ್ಪೀಮುಲ್‌ ಕುರ್‌ಆನ್‌ 


| ೬, 


ಅ ಅದು ವರ್ಣ, ವಂಶ, ದೇಶಗಳ ಭೇದವನ್ನು ಅಳಿಸಿ ಅಖಿಲ 
ಮಾನವಕುಲವನ್ನು ವಿಶ್ವ. ಭ್ರಾತೃತ್ವವನ್ನು ನೈತಿಕತೆಯ - 
ತಳಹದಿಯಲ್ಲಿ ಸ್ಥಾಪಿಸುತ್ತದೆ 49:13, ಟ-28 

ಅ ಇಸ್ಲಾಮ್‌ ಮತ್ತು ಈಮಾನಿನ ನಡುವೆ ಇರುವ ವ್ಯತ್ಕಾಸ 
49:14, 15 

ಅ ಯಾರಾದರೂ ಇಸ್ಲಾಮ್‌ ಸ್ವೀಕರಿಸುವ ಮೂಲಕ ಅಲ್ಲಾಹ್‌ 
ಮತ್ತು” ರಸೂಲರಿಗೆ ಉಪಕಾರ - ಮಾಡಿದಂತಾಗುವುದಿಲ್ಲ. 
49:17 


೪ ಪ್ರವಾದಿವರ್ಯರು(ಸ) ಇಸ್ಲಾಮಿನೆಡೆಗೆ ಜನರನ್ನು ಕರೆಯುತ್ತಿ . 


ದ್ದರು 61:7 
ಅ ಇಸ್ಲಾಮ್‌ ಅಲ್ಲಾಹನ ಜ್ಯೋತಿ, ಇದನ್ನು ಊದಿ ನಂದಿಸಲು 
ಸಾಧ್ಯವಿಲ್ಲ 61:8 


ಇಸ್ಲಾಮಿನಲ್ಲಿ ಕಾನೂನು ರಚನೆ 

ಆ ಇಸ್ಲಾಮಿನಲ್ಲಿ ಕಾನೂನು 'ರಚನೆಯ ವಿಧಾನ 47: ಟಿ-8 

ಅ ಇಸ್ಲಾಮೊ ಕರ್ಮಶಾಸ್ತ್ರಜ್ಞರು ಕುರ್‌ಆನ್‌, ಸುನ್ನತ್‌ ಮತ್ತು 
ಇಸ್ಲಾಮಿನ ಸಾರ್ವತ್ರಿಕ ತತ್ವಗಳ ಆಧಾರದಲ್ಲಿ ಇಸ್ಲಾಮೂ 
ಕಾನೂನನ್ನು ಹೇಗೆ ರಚಿಸಿದರು? 49: ಟಿ-25, 53: ಟಿ-38, 
58: ಟಿ-11, 59: ಪರಿಚಯ 

6 ಖಿಲಾಫತ್‌ ರಾಶಿದದಲ್ಲಿ ಕಾನೂನು ರಚನೆಯ ವಿಧಾನ 47: 
ಟಿ-34, 49: ಟಿ-17 

ಅ ಇಸ್ಲಾಮೂ ಕಾನೂನಿನ ಪ್ರಪ್ರಥಮ ಮೂಲ ಆಧಾರ ದೇವ 
ಗ್ರಂಥವಾಗಿದೆ, ಎರಡನೆಯ ಮೂಲ ಆಧಾರ ರಸೂಲ್‌ರ(ಸ) 
ಸುನ್ನತ್‌' ಆಗಿದೆ. 49: ಟಿ-1 

ಅ ಸಮುದಾಯದ ಏಕಾಭಿಪ್ರಾಯ(ಇಜ್ಮಾಲ್‌) ಮತ್ತು 
'ಇಜ್ವಿಹಾದ್‌'ನ ಕಾನೂನು ಪರ ನೆಲೆ 59: ಟಿ-20 


ಇಸ್ಲಾಮೂ ರಾಷ್ಟ್ರ 

ಅ ಪ್ರವಾದಿವರ್ಯರು(ಸ) ಇಸ್ಲಾಮಿ ರಾಷ್ಟ್ರವನ್ನು ಸ್ಥಾಪಿಸಿದುದು 
ಹೇಗೆ? 59:6, ಟಿ-12 
(ಇಸ್ಲಾಮೊ ಕಾನೂನ'ನ್ನು ನೋಡಿರಿ) 


ಇಸ್ಲಾಮೂ ಸಮಾಜ _ 

ಅ ಮುಸ್ಲಿಮ್‌ ಸಮಾಜವನ್ನು ಕ್ಷೋಛೆ ಮತ್ತು ಕೆಡುಕುಗಳಿಂದ 
ರಕ್ಷಿಸುವ ನಿಟ್ಟಿನಲ್ಲಿ ಪ್ರಮುಖ ಆದೇಶಗಳು 49: 6ರಿಂದ 13 

ಅ ಇಸ್ಲಾಮೂ ಸಮಾಜದಲ್ಲಿ ಪುರುಷರ ಮತ್ತು ಸ್ತ್ರೀಯರ ಸಮ್ಮಿಶ್ರ 
ಸಮಾಜದ ಕಲ್ಪನೆಯೇ ಇಲ್ಲ 49: ಟಿ-20 

ಈ ಇಸ್ಲಾಮೊ ಸಮಾಜವು ಸಮಾನತೆಯ. ಅತ್ಯುನ್ನತ ತತ್ವಗಳ 
ಆಧಾರದಲ್ಲಿ ನಿಂತಿದೆ 59:7, ಟಿ-14 


ಅ ತನ್ನ ಮನೆಯಲ್ಲಿ ಮೈ ಮರೆಯದೆ ಮನೆಯವರ ನಡುವೆ ದೇವ 
ಭಯದೊಂದಿಗೆ ಜೀವನ ನಡೆಸುವುದು ಸತ್ಕವಿಶ್ವಾಸಿಯ 
ಲಕ್ಷಣವಾಗಿದೆ 52:26 


ಇಸ್ರಾಈಲ್‌ 


6 (ವಿವರಣೆಯನ್ನು 'ಬನೀ ಇಸ್ರಾಈಲ್‌'ನಲ್ಲಿ ನೋಡಿರಿ) 


ಇಸ್‌ಹಾಕ್‌(ಅ) 

ಅ ಅವರ ಜನನಕ್ಕೆ ಮುಂಚೆಯೇ ದೇವಚರರು- ಇಬ್ರಾಹೀಮ್‌ರಿಗೆ : 
ಸುವಾರ್ತೆ ಕೊಟ್ಟಿದ್ದರು 51:28, ಟಿ27 ` 

ಇಹಲೋಕ 

ಆ ಲೌಕಿಕ ಜೀವನದ ವಾಸ್ತವಿಕತೆ 57:20 


ಇಹ್ಸಾನ್‌(ಉಪಕಾರ, ಸದ್ವರ್ತನೆ) 


' ಅ ಇಹ್ಸ್ಲಾನ್‌ನ ಪ್ರತಿಫಲ ಇಹ್ಸಾನೇ ಆಗಿದೆ 55:60 


ಈಮಾನ್‌(ಸತ್ಯವಿಶ್ವಾಸ) 

ಅ ಈಮಾನ್‌ ಮತ್ತು ಕುಫ್ರ್‌ಗಳೊಳಗಿನ ವ್ಯತ್ಯಾಸ 447:7 ರಿಂದ 
12 

೪ ಮೂಮಿನ್‌ ಮತ್ತು ಮುನಾಫಿಕರೊಳಗಿನ ವ್ಯತ್ಯಾಸ 58: 
ಪರಿಚಯ, 22 

ಆ ಸತ್ಯವಿಶ್ವಾಸಿಗಳಿಗೆ ಸುವಾರ್ತೆ 461:13 

ಸತ್ಯವಿಶ್ವಾಸಿಗಳೇ ಯಶಸ್ವಿಯಾಗುವವರು 58:22, 61:13 

ಅ ಸತೃವಿಶ್ವಾಸ ಮತ್ತು ಸದಾಚಾರಗಳ ಪರಸ್ಪರ ಅನಿವಾರ್ಯತೆ 
47:2, 12, 48:29, 642, ಟಿ-6, 64:9 
(ಸತ್ಯರ್ಮ'ವನ್ನು ನೋಡಿರಿ) 

೪ ಸತ್ಯವಿಶ್ವಾಸಿಗಳೊಂದಿಗೆ ಅವರ ಸಜ್ಜನ ಮಾತಾಪಿತರನ್ನೂ 
ಸಜ್ಜನ ಮಕ್ಕಳನ್ನೂ ಸತ್‌ಪತ್ನಿಯರನ್ನೂ ಸ್ವರ್ಗದಲ್ಲಿ ಒಂದೇ 
ಕಡೆ ಇರಿಸಲಾಗುವುದು. 52:21, ಟಿ-15 


`೪ 'ಅಲ್ಲದೀನ ಆಮನೂ' ಎಂದರೆ ನೈಜ ಸತ್ಯವಿಶ್ವಾಸಿಗಳು 


ಮಾತ್ರವಲ್ಲದ ಸ್ಥಾನಗಳು 57:16, ಟಿ-28 
೪ ಸತ್ಯವಿಶ್ವಾಸಿಯು ಕುಫ್ರ್‌ ಮತ್ತು ಇಸ್ಲಾಮಿನ ಹೋರಾಟದಲ್ಲಿ 


- ತನ್ನೆ ಹಿತವನ್ನು ಇಸ್ಲಾಮಿಗಾಗಿ ತ್ಯಾಗ ಮಾಡುವುದೇ ಈಮಾನಿನ 


ಬೇಡಿಕೆಯಾಗಿದೆ 47: ಪರಿಚಯ 
6 ಕುಫ್ರ್‌ ಮತ್ತು ಇಸ್ಲಾಮಿನ ಯುದ್ಧದಲ್ಲಿ ಸತ್ಯವಿಶ್ವಾಸಿಯು 
ಪ್ರಾಣದೊಂದಿಗೆ ಸಂಪತ್ತನ್ನೂ ತ್ಯಾಗ ಮಾಡಬೇಕಾದುದು ಈಮಾನಿನ- 
ಬೇಡಿಕೆಯಾಗಿದೆ 47: ಪರಿಚಯ, 57 ಪರಿಚಯ, 61:11 
ಅ ಮುಹಮ್ಮದ್‌ರ(ಸು ಮೇಲೆ ಅವತೀರ್ಣಗೊಂಡ ಶಿಕ್ಷಣಗಳನ್ನು 
ನಂಬಬೇಕಾದುದು ಈಮಾನಿಗೆ ಅಗತ್ಯ 47:2 


ಅ ಸಶ್ಯವಿಶ್ವಾಸ ಸ್ವೀಕಾರ ಮಾಡುವ ಪರಿಣಾಮ, ಈ ಲೋಕದಲ್ಲಿ 
ಮತ್ತು ಪರಲೋಕದಲ್ಲಿ 47:2, 5ರಿಂದ 7, 61: ಪರಿಚಯ 
ಅಲ್ಲಾಹ್‌ ಸತ್ಯವಿಶ್ವಾಸಿಗಳ ಸಂರಕ್ಷಕ 47:11 

ಕುಫ್ರ್‌ ಮತ್ತು ಇಸ್ಲಾಮಿನ ನಡುವಿನ ಯುದ್ಧದಲ್ಲಿ ಮಾನವನು 
ಹಾಡ ನಿಷ್ಠೆ ತೋರಬೇಕಾದುದು ಇದರ ಬೇಡಿಕೆಯಾಗಿದೆ 
47:31 

ಅಲ್ಲಾಹ್‌ ಸತೃವಿಶ್ವಾಸಿಗಳ ಸಂಗಡವಿದ್ದಾನೆ 47:35 
ಸತ್ಯವಿಶ್ವಾಸಿಗಳೆ ತ್ಯಾಗಗಳನ್ನು ಅಲ್ಲಾಹ್‌ ನಷ್ಟಗೊಳಿಸಲಾರನು 
47:35 

ಈಮಾನ್‌ ಮತ್ತು ತಕ್ಟಾಗಳ ಸತ್ಫಲ 4736 

(ಹೆಚ್ಚಿನ ವಿವರಗಳಿಗೆ 'ತಕ್ಟಾ' ನೋಡಿರಿ) 

ಪ್ರತಿಯೊಂದು ಪರೀಕ್ಷಾ ಸಂದರ್ಭದಲ್ಲಿ ಸತ್ಯವಿಶ್ವಾಸಿಯು 
ಅನುಸರಣಾ ಮಾರ್ಗವನ್ನು ಹಿಡಿದಾಗ ಅವನ ಈಮಾನಿನಲ್ಲಿ 
ವೃದ್ಧಿಯುಂಟಾಗುತ್ತದೆ 48:4, ಟಿ-7 

ಅಲ್ಲಾಹನು ಕುಫ್ರ್‌ ಮತ್ತು ಇಸ್ಲಾಮಿನೊಳಗಿನ ಯುದ್ಧವನ್ನು 
ಸತ್ಯವಿಶ್ವಾಸಿಗಳ ಸ್ಥಾನಗಳ ವೃದ್ಧಿಯ ಸಾಧನವನ್ನಾಗಿ ಮಾಡಿ 
ದ್ದಾನೆ. 48:4, ಟಿ-7 

ಸತ್ಯವಿಶ್ವಾಸಿ ಪುರುಷರ ಮತ್ತು ಸ್ತ್ರೀಯರ ಸತ್ಫಲ 48:5 


ಸತ್ಯವಿಶ್ವಾಸಿಗಳು ಭೂಲೋಕದಲ್ಲಿ ಯಾವ ನಿಲುಮೆಯನ್ನು , ` 


ಅನುಸರಿಸಬೇಕು 48:9 


ಬಲಶಾಲಿ ಶತ್ರುವಿನೊಂದಿಗೆ ಇಸ್ಲಾಮಿನ ಹೋರಾಟ ನಡೆದಾಗ _ 


ಸತ್ಯವಿಶ್ವಾಸದ ನೈಜ ಪರೀಕ್ಷೆ ನಡೆಯುತ್ತದೆ 48:16 
ಅನುಸರಣೆಯಲ್ಲಿ ಸ್ಥಿರರಾಗಿರುವ ಮತ್ತು ಪರಿಣಾಮವನ್ನು 
ಲೆಕ್ಕಿಸದೆಯೇ ಈಮಾನಿನ ಬೇಡಿಕೆಗಳನ್ನು ಪೂರೈಸುವ 
ಸತ್ಮವಿಶ್ವಾಸಿಗಳಿಗೆ ಅಲ್ಲಾಹ್‌ ಹೇಗೆ ಸಹಾಯ ಮಾಡುತ್ತಾನೆ 
48: 18 ರಿಂದ 24 

ವಿರೋಧಿಯು ಎಂತಹ ಅನುಚಿತ ನಿಲುಮೆಯನ್ನು ಅನುಸರಿಸಿ 
ದರೂ ತಕ್ವಾದಲ್ಲೇಧರ್ಮನಿಷ್ಠೆಯಲ್ಲೇ) ಸ್ಥಿರವಾಗಿರುವ 
ಕರ್ತವ್ಯ "ಸತ್ಯವಿಶ್ವಾಸಿಯದ್ದಾಗಿದೆ. 48:26 

ಸಕಲ ಸತ್ಯವಿಶ್ವಾಸಿಗಳು ಪರಸ್ಪರ ಸಹೋದರರು 49:10 
ಸತ್ಯವಿಶ್ವಾಸಿಯಾಗಿದ್ದು ಯಾರಾದರೂ ಕರ್ಮಬ್ರಷ್ಟತೆಯಲ್ಲಿ 
ಹೆಸರು ಗಳಿಸುವುದು ಅತಿ ಕೆಟ್ಟದು 49:11, ಟಿ-23 
ಈಮಾನ್‌ ಮತ್ತು ಇಸ್ಲಾಮಿನ ವ್ಯತ್ಯಾಸ 49:14 ಟಿ-31 
ಯಾರಿಗಾದರೂ ಈಮಾನಿನ ಅನುಗ್ರಹವನ್ನು ಪ್ರದಾನ 
ಮಾಡುವುದು ಅಲ್ಲಾಹನ ಮಹಾ ಉಪಕಾರವಾಗಿದೆ 49:17 
ಮೂಮಿನ್‌ ಮತ್ತು ಮುಸ್ಲಿಮನ ವೃತ್ಕಾಸ 51:35, 36 ಟಿ-34 
ಉಪಜೇಶವು ಸತ್ಯ AA ಮಾತ್ರ ಫಲಕಾರಿಯಾಗುತ್ತದೆ 
51:55 


431. 


 ಸತ್ಯವಿಶ್ವಾಸಿಯು ಅಲ್ಲಾಹನನ್ನು ಕಣ್ಣಾರೆ ಕಾಣದೆಯೇ ಅವನಿಗೆ - 
ಭಯಪಡುತ್ತಾನೆ-50:33, ಟಿ-42": 

ಸತ್ಯವಿಶ್ವಾಸಿಯು ಅಲ್ಲಾಹನ ಕೃಪಾ:ಗುಣ ವಿಶೇಷವನ್ನು ತಿಳಿದಿದ್ದೂ 
ಪಾಪಕಾರ್ಯಗಳನ್ನೆಸಗಲು: ಸಾಹಸ ಪಡಲಾರ 50: ಟಿ42 
ಪ್ರವಾದಿವರ್ಯರು(ಸ) ಜನರಿಗೆ ತಮ್ಮ ಪ್ರಭುವಿನ ಮೇಲೆ 
ವಿಶ್ವಾಸವಿರಿಸುವ ಕರೆ ನೀಡುತ್ತಿದ್ದರು 57:8 

ಸತ್ಯವಿಶ್ವಾಸಿ ಪುರುಷರು. ಮತ್ತು ಸ್ತ್ರೀಯರಿಗಾಗಿ ಪುನರುತ್ವಾನ 
ದಿನ ಜ್ಯೋತಿ ಇರುವುದು 57:12 


ಅ ಸತೃವಿಶ್ವಾಸಿಗಳಿಗೆ ಸ್ವರ್ಗದ ಸುವಾರ್ತೆ 57:12 


ಸತ್ಯವಿಶ್ವಾಸಿಗಳ ಹೃದಯಗಳು ಅಲ್ಲಾಹನ ಸ್ಮರಣೆಯಿಂದ 
ಕರಗಿ ಬಿಡಬೇಕು 57:16 

ಸತ್ಯವಿಶ್ವಾಸಿಗಳು ಸತ್ಯದ ಮುಂದೆ ತಲೆಬಾಗಬೇಕು 57:16 
ಅಲ್ಲಾಹನ ಮೇಲೆ ವಿಶ್ವಾಸ 57:19, 58:4 ಟಿ-12, 648,., 
ರಸೂಲರ ಮೇಲೆ ವಿಶ್ವಾಸ 57:19, 58:4, 64:8 
ಸತ್ಯವಿಶ್ವಾಸಿಗಳು ಅಲ್ಲಾಹನ ಬಳಿ ಶುಹದಾ(ಹುತಾತ್ಮರು) 
ಮತ್ತು ಸಿದ್ದೀಕರು(ಸತ್ಯಸಂಧರು) ಆಗಿರುತ್ತಾರೆ 57:19 
ಅವರಿಗಾಗಿ ಸತ್ಫಲ ಮತ್ತು ನೂರ್‌(ಜ್ಯೋತಿ) 57:19, 28, 
64:9 ' 
ಸತ್ಯವಿಶ್ಚಾಸಿಗಳಿಗೆ ತಕ್ಕಾ ಕೈಗೊಳ್ಳುವ ತಾಕೀದು 57:28, 
58:9, 59:7, 18, 64:16 

ಹ. ಮುಹಮ್ಮದ್‌ರ(ಸ) ಮೇಲೆ ವಿಶ್ವಾಸವಿರಿಸುವ ತಾಕೀದು 
5728, ಟಿ55 } } 
ಸತ್ಯವಿಶ್ವಾಸಿಗಳಿಗೆ ಕೃಪೆಯ ಇಮ್ಮಡಿ ಪಾಲು 57:28 
ಸತ್ಯವಿಶ್ಚಾಸಿಗಳಿಗೆ ಜ್ಯೋತಿ ಮತ್ತು ಕ್ಷಮೆಯ ವಾಗ್ದಾನ 57:28 
ಸತ್ಯವಿಶ್ವಾಸ ಸ್ವೀಕಾರವೆಂದರೇನು? 58:4, ಟಿ-12 
ಸತ್ಕರ್ಮವಿಲ್ಲದಿದ್ದರೆ ಕೇವಲ ಬಾಯ್ದೆರೆ, ಈಮಾನ್‌ 
ಸ್ವೀಕಾರಾರ್ಹವಲ್ಲ 58:4, ಟಿ-12, 13, 64:9, ಟಿ-21 
ಸತ್ಯವಿಶ್ವಾಸಿಯು ಅಲ್ಲಾಹ್‌ ಮತ್ತು ಅವನ ರಸೂಲರ 
ಶತ್ರುಗಳೊಂದಿಗೆ ಎಂದೆಂದಿಗೂ ಸ್ನೇಹವಿರಿಸಲಾರನು 58:22, 
60:1, 4, 61: ಪರಿಚಯ 

ಇಸ್ಲಾಮಿಗಾಗಿ ಎಲ್ಲ ಬಂಧು ಬಳಗದವರನ್ನು ತೃಜಿಸಬೇಕಾಗಿ 
ಬಂದರೂ ಹಿಂಜರಿಯದಿರುವುದು ಈಮಾನಿನ ಬೇಡಿಕೆ 58:22, 
64:14, 15, ಟಿ-29 ಗ್‌ 
ಅಲ್ಲಾಹನು ಯಾರ ಹೃದಯದಲ್ಲಿ ಈಮಾನನ್ನು 
ಅಚ್ಚೊತ್ತಿದ್ದಾನೆ. 58:22 

ಸತ್ಯವಿಶ್ವಾಸಿಗಳಿಗೆ ಆತ್ಮವನ್ನು ನೀಡಿ ಶಕ್ತಿ ಕೊಡಲಾಯಿತು 
58:22 


432 


ಅಲ್ಲಾಹ್‌ ಸತ್ಯವಿಶ್ವಾಸಿಗಳಿಂದ ಸಂತುಷ್ಟನಾದನು 58:22 
ಸತ್ಯವಿಶ್ವಾಸಿಗಳು ಅಲ್ಲಾಹನಿಂದ ಸಂತುಷ್ಟರಾದರು 58:22 
ಸತ್ಯವಿಶ್ವಾಸಿಗಳು ಅಲ್ಲಾಹನ ಪಂಗಡದವರು 58:22 
ಸತ್ಯವಿಶ್ಚಾಸಿಗಳನ್ನು ಸಂತೃಪ್ತಗೊಳಿಸಲು ಸೂಕ್ತಗಳ ಅವತರಣ 
59: ಪರಿಚಯ 

ಈಮಾನ್‌ ಮತ್ತು ಸಂಕುಚಿತತೆಯೂ ಒಂದು ಹೃದಯದಲ್ಲಿ 
ಸೇರಿರಲಾರವು 59:9 

ಸತ್ಯವಿಶ್ವಾಸವೇ ನೈಜ ಬಾಂಧವ್ಯ 59:10, ಟಿ-21 


ಅ ಸತ್ಯವಿಶ್ವಾಸಿಯ ಹೈದಯವು ತನ್ನ ಸತ್ಯವಿಶ್ವಾಸಿ ಸಹೋದರನ 


ವಿರುದ್ಧ ತಿರಸ್ಕಾರ ಮತ್ತು ದ್ವೇಷದಿಂದ ಮುಕ್ತವಾಗಿರಬೇಕಾ 
ದುದು ಈಮಾನಿನ ಅನಿವಾರ್ಯ ಬೇಡಿಕೆಯಾಗಿದೆ 59:10, ಟಿ- 
21 


ಆ ರಯಾನ್‌ ಮತ್ತು ತಕ್ವಾ 59:18, 60:11 
ಅ ಸತ್ಕವಿಶ್ಚಾಸಿಗಳಿಗೆ, ಪರಲೋಕಕ್ಕಾಗಿ ಸತ್ಯರ್ಮಗಳ ಬಾರಿ 


ವೆಚ್ಚವನ್ನು ಒದಗಿಸಿಕೊಳ್ಳಬೇಕೆಂಬ ಆಜ್ಞೆ 59:18 
ಸತ್ಯವಿಶ್ವಾಸಿಯು ಕುಫ್ರ್‌ ಮತ್ತು ಇಸ್ಲಾಮ್‌ಗಳ ನಡುವಿನ 
ಯುದ್ಧದಲ್ಲಿ ಎಂದೂ ಕುಫ್ರ್‌ಗೆ ಸಹಕರಿಸಲಾರ 60: ಟಿ-2 
ಸತ್ಯವಿಶ್ಚಾಸಿ ಸ್ತ್ರೀಯರು ಸತ್ಕನಿಷೇಧಿ ಪುರುಷರ ಪಾಲಿಗೆ 
ಮತ್ತು ಸತ್ಯನಿಷೇಧಿ ಪುರುಷರು ಸತ್ಯವಿಶ್ವಾಸಿ ಸ್ತ್ರೀಯರ 
ಪಾಲಿಗೆ ಹಲಾಲ್‌ ಆಗಿರುವುದಿಲ್ಲ 60:10 
ಸತ್ಯವಿಶ್ವಾಸಿನಿಯರು ಕುಫ್ರ್‌ ನಾಡಿನಿಂದ ಹಿಜ್ರತ್‌ ಮಾಡಿ 
ಇಸ್ಲಾಮೊ ರಾಷ್ಟ್ರಕ್ಕೆ ಬಂದರೆ ಅವರನ್ನು ಮರಳಿಸಲಾಗದು 
60:10 

ವಲಸೆ ಬರುವ ಸ್ತ್ರೀಯರು ನಿಷ್ಠಾವಂತ ಸತ್ಯವಿಶ್ವಾಸಿನಿಯರೋ 
ಎಂದು ಪರೀಕ್ಷಿಸಿಕೊಳ್ಳಬೇಕು 60:10 

ಸತ್ಯವಿಶ್ವಾಸಿಗಳ ಮಾತು ಮತ್ತು ಕೃತಿಗಳು ಒಂದೇ ಬಗೆಯದ್ದಾಗಿ 
ರುತ್ತದೆ 61:2,3, ಟಿ-2, ಈ: ಪರಿಚಯ 

ಯಾತನೆಯಿಂದ ಪಾರಾಗಲು ಅಲ್ಲಾಹ್‌ ಮತ್ತು ರಸೂಲರ 
ಮೇಲೆ ವಿಶ್ವಾಸ ಅತ್ಯಗತ್ಮ 61: 10, 11 

ಈಮಾನಿನಿಂದ ದೇವ ಸಹಾಯ ಮತ್ತು ವಿಜಯ ಪ್ರಾಪ್ತವಾಗು 
ತ್ತದೆ 61: 11ರಿಂದ 13 

ಸತ್ಯವಿಶ್ವಾಸಿಗಳು ಅಲ್ಲಾಹನ ಧರ್ಮದ ಸಹಾಯಕರಾಗಿ ಎದ್ದು 
ನಿಲ್ಲಬೇಕಾಗಿದೆ 61:14 

ಕುಫ್ರ್‌ ಮತ್ತು ಇಸ್ಲಾಮಿನ ನಡುವಿನ ಯುದ್ಧದಲ್ಲಿ ಇಸ್ಲಾಮಿ 
ನವರಿಗೆ ಕುಫ್ರ್‌ನ ಮೇಲೆ ಪ್ರಾಬಲ್ಯ ಸಿಕ್ಕಿಯೇ ತೀರುವುದು 
61:14 


ತಪ್ಪೀಮುಲ್‌ ಕುರ್‌ಆನ್‌ 


ಸತ್ಯವಿಶ್ಚಾಸಿಗಳಿಗೆ ಆವಶ್ಯಕ ಆದೇಶಗಳು 64: ಪರಿಚಯ 
ಸತ್ಯವಿಶ್ವಾಸಿಗಳ ಭರವಸೆ ಅಲ್ಲಾಹನ ಮೇಲಿರುತ್ತದೆ 64: 
ಪರಿಚಯ 

ಸತ್ಯವಿಶ್ವಾಸಿಯು ಸೊತ್ತು ಸಂತಾನಗಳನ್ನು ದೇವಪ್ರೇಮಕ್ಕೆ 
ತಡೆಯಾಗಲು ಬಿಡುವುದಿಲ್ಲ 63:9, 64: ಪರಿಚಯ 
ಸತ್ಯವಿಶ್ವಾಸಿಯಾಗಲು ಯಾರನ್ನೂ ನಿರ್ಬಂಧಿಸಲಾಗುವುದಿಲ್ಲ. 
ಮನುಷ್ಯ ಸ್ವತಃ ನಿರ್ಧರಿಸಬೇಕಾಗುತ್ತದೆ 64:2, ಟಿ-5 
ಪವಿತ್ರ ಕುರ್‌ಆನಿನ ಮೇಲೆ ವಿಶ್ವಾಸವಿರಿಸಬೇಕೆಂಬ ಆಜ್ಞೆ 
64:8, ಟಿ-18 

ಸತ್ಯವಿಶ್ವಾಸ ಮತ್ತು ಸತ್ಯರ್ಮಗಳಿಂದ ಪಾಪಗಳು ಉದುರಿ 
ಹೋಗುತ್ತವೆ 6:9 

ಸತ್ಯವಿಶ್ವಾಸಿಗಳು ಅಲ್ಲಾಹನ ಆಜ್ಞೆಗಳನ್ನು ಆಲಿಸುವ ಮತ್ತು 
ಅನುಸರಿಸುವ ಮಾದರಿಗಳಾಗಬೇಕೆಂಬ ಆದೇಶ 64:16 
ತಾಗೂತನ್ನು ನಿಷೇಧಿಸಬೇಕಾದುದು ಈಮಾನಿನ ಪ್ರಥಮ 
ಚಿಹ್ನೆಯಾಗಿದೆ 60:4, ಟಿ-6 


ಈಸಾ(ಅ) 


ಅವರಿಗೆ ಇಂಜೀಲ್‌ ಕೊಡಲಾಯಿತು 57:27 

ಅವರ ಅನುಯಾಯಿಗಳ ಹೃದಯದಲ್ಲಿ ಅನುಕಂಪ ಮತ್ತು 
ದಯೆ ಹಾಕಲಾಯಿತು 57:27, ಟಿ-51 

ಅವರ ಸಮುದಾಯವು ಸನ್ಯಾಸವನ್ನು ಸ್ವತಃ ಆವಿಷ್ಕರಿಸಿ 
ಕೊಂಡಿತ್ತು 57:27 

ಹ. ಈಸಾರು(ಅ) ಮೇಲೇರಿಸಲ್ಪಟ್ಟ ಬಳಿಕ ಅವರ ಧರ್ಮದ 
ಸ್ವರೂಪವನ್ನೇ ಕೆಡಿಸಿ ಬಿಡಲಾಯಿತು 57: ಟಿ-54 
ಅವರು ಹ.ಮೂಸಾರ(ಅ) ಧರ್ಮದ ನವೀಕರಣಕ್ಕಾಗಿ ರವಾನಿಸ 
ಲ್ಪಟ್ಟಿದ್ದರು 61:6, ಟಿ-7 

ಅವರು ತೌರಾತ್‌ನ ಸುವಾರ್ತೆಗಳಿಗೆ ಅನುರೂಪವಾಗಿದ್ದರು 
61:6, -7 

ಅವರು ಬನೀ ಇಸ್ರಾಈಲರನ್ನು ಅಭಿಸಂಬೋಧಿಸಿದುದು 
61:6, ೬-7 

ಅವರು ಅಲ್ಲಾಹನ ರಸೂಲರೂ ತೌರಾತ್‌ನ ಸಮರ್ಥಕರೂ 
ಆಗಿದ್ದರು 61:6, ಟ-8 

ಅವರು ಪ್ರವಾದಿವರ್ಯರ(ಸ) ಆಗಮನದ ಸುವಾರ್ತೆ ನೀಡಿದ್ದರು 
61:6, ಟಿ-8 

ಹ. ಮುಹಮ್ಮದ್‌ರ(ಸ) ಪ್ರವಾದಿತ್ವದ ಕುರಿತು ಅವರು 
ಹೇಳಿದ ಭವಿಷ್ಕೋಕ್ತಿಗಳು 61: ಟಿ-8 

ಅವರದೆಂದು ಹೇಳಲಾಗುವ ಇಂಜೀಲ್‌ (ಬೈಬಲ್‌)ಗಳನ್ನು 


ಗ್ರೀಕ್‌ ಭಾಷೆಯನ್ನಾಡುವವರು ಬರೆದಿದ್ದರು 61: ಟಿ-8 
ಅ ಹಿಬ್ರೂ ಭಾಷೆಯು ಅವರಿಗಿಂತ ಮುಂಚೆಯೇ ವಿದಾಯ 

ಹೇಳಿತ್ತು, ಫೆಲೆಸ್ತೀನಿಯನರು ಸಿರಿಯನ್‌ ಭಾಷೆ ಆಡುತ್ತಿದ್ದರು 

6: ಟಿ8 ಹ 
ಆ ಅವರು ದೇವಪತ್ರನೆಂಬ ಆರೋಪದ ನಿರಾಕರಣೆ 61: ಟಿ8 
ಅ ಅವರು ಹವಾರಿಗಳೊಡನೆ ಸಹಾಯ ಕೇಳಿದುದು 61:14 
ಈ ಹವಾರಿಗಳು ಅವರಿಗೆ ಸಂಪೂರ್ಣ ಬೆಂಬಲ ನೀಡುವ ಘೋಷಣೆ 

ಮಾಡಿದರು 61:14 

(ಮರ್ಯಮ್‌(ಅ)'ನ್ನು ಓದಿರಿ) 


ಈಸಾಇಯತ್‌(ಕ್ರೈಸ್ತ ಮತ) 

ಅ ಕ್ರೈಸ್ತರು ಸನ್ಮಾಸದ ನವೀನಾಚಾರವನ್ನು ಸ್ವತಃ ಆವಿಷ್ಕರಿಸಿ 
ಕೊಂಡರು 57:27 

ಅ ಕ್ರೈಸ್ತರಲ್ಲಿ ಸಜ್ಜನರೂ ಇದ್ದರು ಅವರಿಗೆ ಅಲ್ಲಾಹನು ಸತ್ಫಲ 
ನೀಡಿದನು. 57:27 

ಅ ಕ್ರೈಸ್ತರಲ್ಲಿ ಹೆಚ್ಚಿನವರು ಕರ್ಮಬ್ರಷ್ಟರಾಗಿದ್ದರು 57:27 

ಆ ಕ್ರೈಸ್ತರಲ್ಲಿ ಸನ್ಮಾಸದ ಪದ್ಧತಿ ಹಬ್ಬಿದುದು ಹೇಗೆ? 57:27, 
ಟಿ-53, 54 


ಉಪವಾಸ ವ್ರತ 

ಅ ಕಪಫ್ಪಾರಃ(ಪ್ರಾಯಶ್ಚಿತ್ರುದ ಉಪವಾಸಗಳು ಮತ್ತು ಆ ಕುರಿತು 
ಆದೇಶ 58:4 | 

೪ 'ಬುಹಾರ್‌'ನ ಪ್ರಾಯಶ್ಚಿತ್ತ ಉಪವಾಸ ವ್ರತಗಳೆಂದು ನಿಶ್ಚಯಿಸ 
ಲಾಯಿತು 58:4 

ಉಮ್ರಾ 

ಅ ಇದರ ವಿಧಿಗಳು 48:27, ಟಿ-50 
(ವಿವರವನ್ನು 'ಹಜ್ಜ್‌'ನಲ್ಲಿ ನೋಡಿರಿ) 


ಉಮರ್‌ ಬಿನ್‌ ಖತ್ತಾಬ್‌(ರ) 

ಈ ಅವರು 'ಫೈಲ್‌'ನ ಪ್ರಶ್ನೆಯ ಕುರಿತು ಸಲಹಾ ಸಮಿತಿಯನ್ನು 
ಕರೆದರು ಮತ್ತು ಪ್ರಮುಖವಾದ ತೀರ್ಮಾನ ಕೈಗೊಂಡರು 
59: ಟಿ-20 ` 
(ಹೆಚ್ಚಿನ ವಿವರಗಳಿಗೆ 'ಖಿಲಾಫತ್‌' ನೋಡಿರಿ) 


ಉಮ್ಮು ಸಲಮ(ರ)-ಸತ್ಯವಿಶ್ವಾಸಿಗಳ ಮಾತೆ 
- ಅ ಅವರ ಕುಶಾಗ್ರಮತ್ಕ 48: ಪರಿಚಯ 
ಉಸ್ಮಾನ್‌ ಗನೀ(ರ) 
' ಈ ಹುಬೈಬಿಯಾ ಸಂಧಿಯ ವೇಳೆ ಅವರ ಕಡೆಯಿಂದ ಸ್ವಯಂ 


433 


ಪ್ರವಾದಿವರ್ಯರೇಸ) ಪ್ರತಿಜ್ಞಾವಿಧಿ ಸ್ಟೀಕಾರ ಮಾಡುವಂತಹ 
ಭಾಗ್ಯ ಅವರಿಗೆ ಲಭಿಸಿತು 48:10, ಟಿ-7 


ಕಪಟವಿಶ್ವಾಸಿಗಳು 
(ಮುನಾಫಿಕ್‌' ನೋಡಿರಿ) 

ಕಪ್ಪಾರ(ಪ್ರಾಯಶ್ಚಿತ್ತ) 

9 'ರುಹಾರ್‌ನ ಪ್ರಾಯಶ್ಚಿತ್ತ ಮತ್ತು ಅದರ ವಿವರವಾದ 
ಆದೇಶಗಳು 58: 1ರಿಂದ 6, ಟಿ- 3ರಿಂದ 15 

೪ ರುಹಾರ್‌ನ ಪ್ರಾಯಶ್ಚಿತ್ತದ ಮೂರು ರೂಪಗಳು 583, 4 

ಅ ರುಹಾರ್‌ನ ಪ್ರಾಯಶ್ಚಿತ್ತ ಕೊಡುವುದಕ್ಕೆ ಮುಂಚೆ ಸಂಭೋಗ 

`` ಹರಾಮ್‌ ಆಗಿರುತ್ತದೆ 58: ಟ-11 

9 ಪ್ರವಾದಿವರ್ಯರು(ಸ) 'ಕೆಲವೊಮ್ಮೆ ಪ್ರಾಯಶ್ಚಿತ್ತವನ್ನು 
ಬೈತುಲ್‌ ಮಾಲಿನಿಂದ ಕೊಡುತ್ತಿದ್ದರು 58: ಟ-11 
(ಹೆಚ್ಚಿನ ವಿವರಗಳಿಗೆ 'ಪ್ರತಿಜ್ಞೆ' ನೋಡಿರಿ) 


ಕರ್ಮಪತ್ರ 

ಅ ಮಾನವನ ಸಕಲ ಕರ್ಮಗಳೂ ಬರೆಯಲ್ಪಡುತ್ತಿವೆ ಮತ್ತು 
ಪುನರುತ್ಮಾನ ದಿನ ಈ ಕರ್ಮಪತ್ರವನ್ನೇ ಅವನ ಕೈಗೆ 
ಕೊಡಲಾಗುವುದು 54:52, 53, ಟಿ-28 

ಅ ಮಾನವನ ಬಾಯಿಯಿಂದ ಹೊರಡುವ ಪ್ರತಿಯೊಂದು ಶಬ್ದವೂ 
ಬರೆಯಲ್ಪಡುತ್ತದೆ 50:18, ಟಿ-21 


ಕರಾರು 
(ಅಲ್ಲಾಹನ ಕರಾರು' ನೋಡಿರಿ) 


ಕಸ್ಟ್‌(ಕಡಿತ) 
(ನಮಾರು್‌' ನೋಡಿರಿ) 


ಕಳ್ಳತನ 
ಈ ಕಳ್ಳತನದ ನಿಷೇಧ 60:12, ಟಿ-19 
(ಹೆಚ್ಚಿನ ವಿವರಗಳಿಗೆ 'ಸರ್‌ಕಃ' ನೋಡಿರಿ) 


ಕಾನೂನಿನ ಸಿದ್ಧಾಂತ ಮತ್ತು ತಾತ್ವಿಕ ವಿಧಿಗಳು 

ಅ ಯಾವುದೇ ವ್ಯಕ್ತಿ, ಪಂಗಡ ಅಥವಾ ಜನಾಂಗದ ವಿರುದ್ಧ 
ಯಾವುದೇ ನಂಬಲರ್ಹವಲ್ಲದ ಮೂಲದಿಂದ ಸಿಗುವ ಸುದ್ದಿಯ 
ಆಧಾರದಲ್ಲಿ ಶೋಧನೆ ನಡೆಸದೆ ಕಾರ್ಯಾಚರಣೆ ಮಾಡಬಾರದು 
49:6 

9 ಸಜ್ಜನರಿಗೆ ಪುರಸ್ಕಾರ ಮತ್ತು ಅಕ್ರಮಿಗಳಿಗೆ ಶಿಕ್ಷೆ ಸಿಗ 
ಬೇಕಾದುದು ಅತ್ಯ ೈಗತ್ಯೆ 51: ಟಿ-21 

ಆ ಯಾವುದೇ ವ್ಯಕ್ತಿಯ ಮೇಲೆ ಇನ್ನೊಬ್ಬನ ಪಾಪದ ಹೊರೆಯನ್ನು 


“434 


ಷ್ತೀಮುಲ್‌ ಕುರ್‌ಆನ್‌ 


ಹಾಕಲಾಗದು 53:38, ಟಿ-37, 58:17 

ಈ ಮಾನವನಿಗೆ ಅವನ ಸ್ವಂತ ಕರ್ಮಗಳ ರಕ್ಷೆ ಶಿಕ್ಷೆಗಳೇ ಸಿಗುವುವು 
53:38, 39, 58:17 

ಈ ಒಬ್ಬ ವ್ಯಕ್ತಿಯ ದುಷ್ಕರ್ಮಗಳ ಶಿಕ್ಷೆಯಿಂದ ಯಾರೂ ಅವನನ್ನು 
ರಕ್ಷಿಸಲಾರರು 58:17 

ಆ ಅಲ್ಲಾಹನ ವಿದ್ರೋಹಿಗಳು ವಶಪಡಿಸಿಕೊಂಡಿರುವ ವಸ್ತುಗಳ 
ನೆಲೆಯು ಒಬ್ಬ ವಂಚಕ ಸೇವಕನು ತನ್ನ ಯಜಮಾನನ 
ಸೊತ್ತನ್ನು ಅಪಹರಿಸಿ ಇಟ್ಟುಕೊಂಡಂತೆ 59: ಟಿ-11 

೪ ಸೋಲಿಸಲ್ಪಟ್ಟ ಪ್ರದೇಶಗಳನ್ನು ಸಕಲ ಮುಸ್ಲಿಮರ ಸಾರ್ವಜನಿಕ 
ಸೊತ್ತೆಂದು ಸಾರಲಾಯಿತು 59: ಟಿ-20 

ಈ ಯಾವುದೇ ಕೃತ್ಯದ ಕೇವಲ ಬಾಹ್ಯ ರೂಪದ ಮೇಲೆ ತೀರ್ಪು 
ನೀಡಲಾಗದು, ಸನ್ನಿವೇಶ ಮತ್ತು ಸಾಕ್ಷಿಗಳನ್ನು ದೃಷ್ಟಿಯಲ್ಲಿರಿಸಿ 
ಕೊಳ್ಳಲಾಗುವುದು 60: ಟ-5 

ಈ ಇಸ್ಲಾಮಿನ ಕಾನೂನಿಗೆ ವಿರುದ್ಧವಾಗಿರುವ ಒಂದು ಕಾರ್ಯವನ್ನು 
ಯಾರೇ ಮಾಡಿದ್ದರೂ ಅದು ಹರಾಮ್‌ ಆಗಿರುತ್ತದೆ 60:12, 
ಟಿ-22 


ಕಾಫಿರ್‌ 
(ಕುಫ್ರ್‌' ಮತ್ತು 'ಅರಬ್‌ ಸತ್ಯನಿಷೇಧಿಗಳು' ನೋಡಿರಿ) 


ಕಅಬಾ 
(ಬೈತುಲ್ಲಾ ನೋಡಿರಿ)” 


ಕಾಹಿನ್‌(ಮಂತ್ರವಾದಿ) 
9 ಕುರೈಶರು ಪ್ರವಾದಿವರ್ಯರ(ಸ) ಮೇಲೆ ಶಕುನಿಗ ಎಂಬ 
ಸುಳ್ಳಾರೋಪ ಹೊಂಿಸುತ್ತಿದ್ದರು 50: ಟಿ-5, 52:29, ಟಿ-22 


ಕಿತಾಬ್‌(ಗ್ರಂಥ) 

ಅ ಗತ ಪ್ರವಾದಿಗಳ ಗ್ರಂಥಗಳನ್ನು ತೆರೆದ ಗ್ರಂಥವೆಂದು ಕರೆಯ 
ಲಾಗಿದೆ 52:2, ಟಿ-2 
(ಕುರ್‌ಆನ್‌'ನ್ನು ನೋಡಿರಿ) 


ಕಿತಾಲ್‌ ಫೀ ಸಬೀಲಿಲ್ಲಾಃ (ದೇವ ಮಾರ್ಗದಲ್ಲಿ ಯುದ್ಧ) 
೪ ದೇವಮಾರ್ಗದಲ್ಲಿ ಯುದ್ಧದ ಮಹತ್ವ 61:4, ಟಿ3 


ಕಿಯಾಮತ್‌(ಪುನರುತ್ಥಾನ ದಿನ) 

9 ರಕ್ಷೆಶಿಕ್ಷೆಗಳ ದಿನ 51:12 

9 ಅದರ ವರ್ಣನೆ +50: 20ರಿಂದ 35 

ಅ ಅಲ್ಲಾಹನ ನ್ಯಾಯಾಲಯದ ಮುಂದೆ ಸಕಲ ಮಾನವರ 
ಹಾಜರಿ +50:20, 21 ಜಿ 

9 ಪುನರುತ್ಥಾನ ದಿನ ಕರೆ ನೀಡಲಾಗುವುದು 50:41 


ಅಂದು ಭೂಮಿ ಒಡೆದು - ಹೋಗುವುದು 50:44 

ಅಂದು ಸತ್ಯನಿಷೇಧಿಗಳಿಗೆ ಎಂತಹ ಶಿಕ್ಷೆ ನೀಡಲಾಗುವುದು? 51: 
10ರಿಂದ 14, 55: 41ರಿಂದ 44,'ಟಿ-38, 56: 47 ರಿಂದ 56 
ಸಕಲ ಪ್ರವಾದಿಗಳೂ ಎಲ್ಲ ಕಾಲಗಳಲ್ಲೂ ಪುನರುತ್ಥಾನದ 
ಸುದ್ದಿ ಕೊಡುತ್ತಲೇ ಇದ್ದರು 52: ಟಿ-6 

ಆ ದಿನದ ಭಯಾನಕ ದೃಶ್ಯ 50: 41ರಿಂದ 44, 52: 7ರಿಂದ 
16, 54: 6 ರಿಂದ 8, 46 ರಿಂದ 48, 55: 39ರಿಂದ 44, 
56: 1 ರಿಂದ 9, ಟಿ-2, 3 ಗ 

ಅಂದು ಪರ್ವತಗಳು ಹಾರಾಡುತ್ತಿರುವುವು 52:10, 54:5, 6 
ಅದನ್ನು ಸುಳ್ಳಾಗಿಸುವವರ ವೇದನಾಯುಕ್ತ ಪರಿಣಾಮ 52: 
11 ರಿಂದ 16, 45 ರಿಂದ 47... ' 

ಅಂದು: ಕರ್ಮಗಳಿಗನುಸಾರ ರಕ್ಷೆ-ಶಿಕ್ಷೆಗಳು ಕೊಡಲ್ಪಡುವುವು 
52:16 ' 

ಅಂದು” ಹೊರ. ಯಾವ ಕುತಂತ್ರವು ಫಲಕಾರಿಯಾಗದು 
52:46" 

ಆ ದಿನ ಬರುವುದಕ್ಕೆ ಮುಂಚೆಯೂ ಅಕ್ರಮಿಗಳಿಗೆ ಯಾತನೆಯ 
ಸವಿಯನ್ನುಣಿಸಲಾಗುತ್ತದೆ 52:47 

ಪುನರುತ್ಥಾನದ ಸಾಮೊಪ್ಕದ ಪ್ರಸ್ತಾಪ 53:57, 54:1 
ಅದರ' ಟಗಮನವನ್ನು ಅಲ್ಲಾಹನ ಹೊರತು ಬೇರೆ ಯಾರೂ 
ನಿವಾರಿಸಲಾರರು 53:58 

ಚಂದ್ರನು ಹೋಳಾದ ಪವಾಡವು ಲೋಕಾಂತ್ಕ ಕಾಲದ 
ಸೂಚನೆಯಾಗಿದೆ 54:1, ಟ-1 

ಆ ದಿನವು ಸತ್ಮನಿಷೇಧಿಗಳಿಗೆ ಬಹಳ ಕಠಿಣವಾಗಿರುವುದು 54: 
6 ರಿಂದ 8, 46 ರಿಂದ 48 

ಅಂದು ಸತ್ಕನಿಷೇಧಿಗಳನ್ನು ಅಗ್ನಿಗೆ ಹಾಕಲಾಗುವುದು 50:24, 
26, 52; 11ರಿಂದ 16, 54:48, 55:41, 43, 64:10 
ಅಂದು ಜಿನ್ನ್‌ಗಳ ಮತ್ತು ಮಾನವರ ಸಂಪೂರ್ಣ ವಿಚಾರಣೆ 
ನಡೆಸಲಾಗುವುದು 55:31, ಟಿ-30 

ಅಂದು ಆಕಾಶವು ಚರ್ಮದಂತೆ ಕೆಂಪಾಗುವುದು 55:37 
ಅಂದು ಅಪರಾಧಿಗಳ ಪಾಪಗಳು ಅಡಗಲಾರವು 55:39, 41 
ಅಂದು ಅಪರಾಧಿಗಳ ಜುಟ್ಟನ್ನು ಹಿಡಿದು ಎಳೆಯಲಾಗುವುದು 
55:41 . 

ಅಂದು ಅಪರಾಧಿಗಳು ಅಗ್ನಿ ಮತ್ತು ಕುದಿಯುವ ನೀರಿನ 
ನಡುವೆ ಓಡಾಡುತ್ತಿರುವರು 55:44 

ಭೂಮಿಯು ಒಮ್ಮೆಲೆ ಅಲುಗಾಡಿಸಲ್ಪಡುವುದು 56:4, ಟಿ3 


ಅ ಅಂದು ಜನರನ್ನು ಮೂರು Sk ವಿಂಗಡಿಸ 


ಲಾಗುವುದು 56:7 


ಅ ಅಂದು ಯಾವುದೇ ಬಾಂಧವ್ಯಗಳಾಗಲೀ, ಮಕ್ಕಳಾಗಲೀ 
ಯಾರಿಗೂ ಯಾವ ಕೆಲಸಕ್ಕೆ ಸಿಗಲಾರರು 60:3, ಟಿ3 


ಅ ಪುನರುತ್ಥಾನವು ಸೋಲು ಗೆಲುವುಗಳ ದಿನವಾಗಿರುವುದು 
64:9; ಟಿ-20 


ಕುಫ್ರ್‌(ಸತ್ಯನಿಷೇಧ) 

ಅ 'ಕುಫ್ರು' ಪದದ ಅರ್ಥ ಮತ್ತು ವಿವರಣೆ 47:1, ಟಿ1, 

ಈ ಸತ್ತನಿಷೇಧಿಗಳ ಕರ್ಮಗಳನ್ನು ಅಲ್ಲಾಹ್‌ ವೃರ್ಥಗೊಳಿಸಿ 
ಬಿಡುತ್ತಾನೆ 47:1, 9 

ಅ ಸತ್ಯನಿಷೇಧದೊಂದಿಗೆ ಯಾವ ಪುಣ್ಮ ಕಾರ್ಯವೂ ಅಲ್ಲಾಹನಲ್ಲಿ 
ಸ್ವೀಕಾರಾರ್ಹವಲ್ಲ 471, ಟ3 

ಆ ಸತ್ಕನಿಷೇಧಿಗಳಿಗೆ ಅಲ್ಲಾಹ್‌ ತಪ್ಪು ಕಾಯ ಗೆ ನ್ನು ಮಾಡುವ 
ಅನುಗ್ರಹವನ್ನೇ ಕೊಡುತ್ತಾನೆ 47:1, ಟ3 

ಅ ಸತ್ಕನಿಸೇಧಿಗಳು ಮಿಥ್ಯದ ಅನುಯಾಯಿಗಳು 473. 

ಅ ಕಾಥಿರರ ರಕ್ಷಕ ಮಿತ್ರ ಯಾರೂ ಇಲ್ಲ 4711 

ಅ ಸತ್ಕನಿಸೇಧದ ಪರಿಣಾಮ ಇಹಪರಗಳಲ್ಲಿ 47:1, 48:12, 
13, 51:59, 52: 45ರಿಂದ 47, 57:20, 58:4 

ಈ ಸತ್ಯನಿಷೇಧಿಗಳ ಮತ್ತು ಅಲ್ಲಾಹನ ಧರ್ಮದಿಂದ ತಡೆಯುವವರ 
ಕರ್ಮಗಳು ಧ್ವಂಸಗೊಳಿಸಲ್ಪಡುತ್ತದೆ 47:32- 

9 ಸಾಯುವ ವರೆಗೂ ಕುಫ್ರ್‌ನಲ್ಲೇ ಸ್ಥಿರವಾಗಿದ್ದವರು 
ಕೃಮಿಸಲ್ಪಡಲಾರರು 47:34 

ಅ ನೈಜ ಕುಫ್ರ್‌ ಮತ್ತು ಕಾನೂನುಪರ ಕುಫ್ರ್‌ನ ವೃತ್ಕಾಸ 48:13 
ಟಿ-25 

ಅ ಸತ್ಯನಿಸೇಧಿಗಳು ಪರಲೋಕವನ್ನು ಅಸಂಭವವೆಂದು ತಿಳಿಯುತ್ತಿ 
ದ್ವರು 503, 647 

ಅ ಕಡು ಕಾಫಿರನ ವೈಶಿಷ್ಟ್ಯಗಳು 50: 24ರಿಂದ 26 

ಈ ಸತ್ಕನಿಷೇಧಿಗಳಿಗೆ ಎಚ್ಚರಿಕೆ 50:45, ಟಿ-55 

ಅ ಪುನರುತ್ನಾ: ನ. ಯಾವಾಗ ಬರಲಿದೆ ಎಂಬ ಸತ್ಯನಿಷೇಧಿಗಳ 
ಪ್ರಶ್ನೆಯು ಕೇವಲ ಪರಿಹಾಸ್ಕಕ್ಕಾಗಿತ್ತು 51:12, ಟಿ-10 

ಅ ಸತ್ಯನಿಷೇಧಿಗಳಲ್ಲಿ ಸತ್ಯವನ್ನು ನಿಷೇಧಿಸುವ ಗುಣ ಯಾವಾಗಲೂ 
ಸಮಾನಸ್ವರೂಪದ್ದಾಗಿರುತ್ತದೆ 51:52, 53, ಟಿ-50 

ಅ ಸತ್ಯನಿಸೇಧಿಗಳು ಪ್ರತಿಯೊಂದು ದೇಶ ಮತ್ತು ಕಾಲದಲ್ಲಿ ಒಂದೇ 
ತರದ ಹಟಮಾರಿತನವನ್ನಿರಿಸಿಕೊಳ್ಳುತ್ತಾರೆ 51: ಟಿ-50 

೪ ಇಸ್ಲಾಮಿಗೆ ವಿರುದ್ಧ ನಿಷೇಧಿಗಳ ಸಂಚುಗಳು 52:29, ಟಿ-22 

ಆ ಸತ್ಕನಿಸೇಧಿಗಳ ಕುತಂತ್ರಗಳು 52:42, ಟಿ-33 

ಅ ಸತ್ಮನಿಷೇಧಿಗಳ ಕುತಂತ್ರಗಳು ಅವರ ಮೇಲೆಯೇ ತಿರುಗಿ 
'ಬೀಳಿಸಲ್ಪಡುವುವು 52:42, ಟಿ-34: 


435 


ಪ್ರನರುತ್ವಾನ ದಿನ ಅವರ ವೇದನಾಯುಕ್ತ ಸ್ಥಿತಿ 52:45ರಿಂದ 47 
ಅ ಸತ್ಕನಿಪೇಧಿಗಳು ಚಂದ್ರನು ಹೋಳಾದ ಪವಾಡವನ್ನು ಜುದೂ 
ಎನ್ನುತ್ತಿದ್ದರು 54:2, ಟಿ-2 ್ಸ 


ಸುದದ 


ಆ ಸತ್ಯನಿಷೆಧಿಗಳು ಚಿತ್ರಾಕಾಂಕ್ಷೆಗಳನ್ನು ಅನುಸರಿಸುವವರು 54:3 

ಆ ಸತ್ಯನಿಷೇಧಿಗಳಿಗೆ ಪುನರುತ್ಥಾನ ದಿನವು ಬಹಳ ಕಪ್ಪಕರವಾಗಿರು 
ವುದು 54: 6ರಿಂದ 8 

ಅ ಮರಣದ ವೇಳೆ ಸತ್ಯನಿಷೇಧಿಗಳ ಅವಸ್ಥೆ ಬಹಳ ಕಠಿಣವಾಗಿ 
ರುತ್ತದೆ 56: 92ರಿಂದ 94 

9 ಅವರಿಗಾಗಿ ನರಕವನ್ನೂ ಕುದಿಯುವ ನೀರನ್ನೂ ವಿಧಿಗೊಳಿಸೆ 
ಲಾಗಿದೆ. 57:19, 64:10, 56: 92ರಿಂದ 94 

ಅ ಸತ್ತನಿಪೇಧಿಗಳು ಸತ್ಯವಿಶ್ವಾಸಿಗಳ ಮಹಾಶತ್ರುಗಳು 60:1, 2 

ಆ ಸತ್ಕನಿಷೇಧಿಗಳು ಮುಸ್ಲಿಮರಿಗೆ ಕೈಗಳಿಂದಲೂ ಮಾತಿನಿಂದಲೂ 
ನಷ್ಟವನ್ನುಂಟು ಮಾಡಲು ಕಟಬದ್ಧರಾಗಿರುತ್ತಾರೆ 60:2 

ಆ ಸತ್ಯವಿಶ್ವಾಸಿಗಳು ಕುಫ್ರ್‌ ಸ್ವೀಕರಿಸಿಕೊಳ್ಳಬೇಕೆಂದು ಸತ್ಮನಿಷೇಧಿ 
ಗಳು ಇಚ್ಛಿಸುತ್ತಾರೆ 60:2 

ಅ ಸತ್ಕನಿಷೇಧಿಗಳ ಪೈಕಿ ಮುಸ್ಲಿಮರಿಗೆ ನಷ್ಟವುಂಟು ಮಾಡಲು 
ಪ್ರಯತ್ನಿಸದಿರುವ ಜನರೊಂದಿಗೆ ಸದ್ವರ್ತನೆ ತೋರುವುದರಲ್ಲಿ 
ಅಡ್ಡಿಯಿಲ್ಲ 60:8 

ಅ ಇಸ್ಲಾಮ್‌ ಮತ್ತು ಮುಸ್ಲಿಮರಿಗೆ ಹಾನಿ ಮಾಡುವುದರಲ್ಲೇ ತಲ್ಲೀನ 
ರಾಗುವವರೊಂದಿಗೆ ಸ್ನೇಹಾಚಾರ ನಿಷಿದ್ಧ 609, ಟಿ-13 

ಅ ಸತ್ಕನಿಸೇಧಿಗಳು ಪರಲೋಕದ ಬಗ್ಗೆ ನಿರಾಶರು 60:13, 64:7 

ಅ ಮಾನವನು ತನ್ನ ಸ್ವಂತ ಇಚ್ಛೆಯಿಂದಲೇ ಕುಫ್ರ್‌ ಸ್ಟೀಕರಿಸು 
ತ್ತಾನೆ. ಆದುದರಿಂದ ತನ್ನ ಕುಫ್ರ್‌ಗೆ ಅವನೇ ಹೊಣೆಗಾರ 
642, ಟಿ-5 

ಅ ಸತ್ಕನಿಷೇಧಿಗಳು ತಮ್ಮ ದುಷ್ಕರ್ಮಗಳ ದುಷ್ಕಲಗಳ ಸವಿಯನ್ನು 
ಉಂಡೇ ತೀರುವರು 64:5, ಟಿ-10 


ಕುರ್‌ಆನ್‌ 

ಅ ಜನರು ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕಾಗಿ ಇದು ಅವಶೀರ್ಣ 
ಗೊಂಡಿದೆ 447:24 

ಅ ಇದರ ಐತಿಹಾಸಿಕ ತತ್ವ + 47:13 

9 ಇದರ ನೈತಿಕ ತತ್ವ 447: 10ರಿಂದ 14 
(ನೈತಿಕ ಶಿಕ್ಷಣಗಳು' ನೋಡಿರಿ) 


ಕುರ್‌ಆನಿನ ಆಣೆಗಳು (ಪ್ರತಿಜ್ಞೆಗಳು) 

ಅ ಕಿಯುಮತ್‌(ಪುನರುತ್ವಾನ) ಪರಮ ಸತ್ಯವೆಂಬ ಕುರಿತು ವಿವಿಧ 
ವಸ್ತುಗಳ ಆಣೆ ಹಾಕಿರುವುದು ಯಾವ ಅರ್ಥದಲ್ಲಿ 52: 1 
ರಿಂದ 7, ಟಿ-6. 


436 


ತಪೀಮುಲ್‌ ಕುರ್‌ಆನ್‌ 


EE 


ಈ ಆಕಾಶದ ಮತ್ತು ಭೂಮಿಯ ಆಣೆ 51:23 

6 ತಾರ್‌, ಲಿಖಿತ ಗ್ರಂಥ ಮತ್ತು ಇತರ ವಸ್ತುಗಳ ಆಣೆಗಳು 
52: 1ರಿಂದ 6 

ಅ ನಕ್ಷತ್ರದ ಆಣೆ 53:1 

ಅ ನಕ್ಸತ್ರಗಳ ಮವಾಕಿಲ್‌(ನೆಲೆ/ಗಳ ಆಣೆ 56:75 


ಕುರ್‌ಆನಿನ ಉಪಮೆಗಳು 

9 ಸಹಾಬಿಗಳ(ರ) ಗುಂಪಿನ' ಉದಾಹರಣೆ 48:29 

9 ಬೆನ್ನ ಹಿಂದೆ ದೂಷಿಸುವವರ ಉದಾಹರಣೆ 49:12 

೦ ಮದೀನಾದ ಕಪಟನಿಶ್ವಾಸಿಗಳ ಮತ್ತು ಮಕ್ಕಾದ ಕುರೈಶರ 
ಪರಸ್ಪರ ಹೋಲಿಕೆ ಮತ್ತು ಇಸ್ಲಾಮಿನ ಎದುರು ಅವರ 
ಸೋಲಿನ ಉದಾಹರಣೆ 59: 14ರಿಂದ 17 

9 ಮದೀನಾದ ಕಪಟವಿಶ್ವಾಸಿಗಳ ಮತ್ತು ಯಹೂದಿಯರನ್ನು 
ಶೈತಾನರ ಶಿಷ್ಕರಿಗೆ ಹೋಲಿಸಿರುವುದು 59:16, ಟಿ-27 

ಈ ಕುರ್‌ಆನಿನ ಮಹಾನತೆಯ ಉದಾಹರಣೆ 59:21, ಟಿ-31 

9 ಯಹೂದಿಯರ ಉದಾಹರಣೆ 62:5 

(ಹೆಚ್ಚಿನ ವಿವರಗಳಿಗೆ 'ಕುರ್‌ಆನಿನ ಉದಾಹರಣೆಗಳು' ನೋಡಿರಿ) 


ಕುರ್‌ಆನಿನಲ್ಲಿರುವ ಪ್ರಾರ್ಥನೆಗಳು(ದುಆಗಳು) 

ಅ ಹ. ಇಬ್ರಾಹೀಮ್‌(ಅ) ಮತ್ತು ಅವರ ಸಂಗಾತಿಗಳು ಅಲ್ಲಾಹ 
ನೊಡನೆ ಕ್ಷಮೆಗಾಗಿ ಮತ್ತು ಕಾಫಿರರ ಸಂಚುಗಳಿಂದ ರಕ್ಷಿಸಲಿ 
ಕ್ಕಾಗಿ ಪ್ರಾರ್ಥಿಸಿದ್ದು 60:4, 5 

ಅ ಸತ್ಯವಿಶ್ವಾಸಿಗಳ ಕ್ಷಮಾ ಯಾಚನೆ ಮತ್ತು ಸತ್ಯವಿಶ್ವಾಸಿಗಳಲ್ಲಿ 
ಪರಸ್ಪರ ಹಗೆತನವಿರಿಸದಿರುವ ದುಆ 59:10 
(ದುಆ'(ಪ್ರಾರ್ಥನೆ)ನನ್ನೂ ನೋಡಿರಿ) 


ಕುರ್‌ಆನಿನ ಹೆಸರುಗಳು 

ಅ ಕುರ್‌ಆನನ್ನು ಸರ್ವಲೋಕ ಪರಿಪಾಲಕನು ಅವತೀರ್ಣಗೊಳಿಸಿ 
ದನು 56:80 

ಅ ಸತ್ಯವಿರೋಧಿಗಳ ಹೃದಯಗಳಿಗೆ ಬೀಗ ಬಿದ್ದಿರುವ ಕಾರಣ 
ಅವರು ಕುರ್‌ಆನನ್ನು ಅರ್ಥೈಸಲಾರರು 4724, ಟಿ-35 

೪ ಇದರ ಸಾಮಾಜಿಕ ತತ್ವ 49:13, ಟಿ-28 

ಅ ಮಾನವನ ವಾಸ್ತವಿಕತೆಯ ಕುರಿತು ಅದರ ಹೇಳಿಕೆ 49:13, 
ಟಿ-28 


೪ ಕುರ್‌ಅನಿಗೆ ಸರಿಸಾಟಿಯಾಗಿ ಯಾವ ಗ್ರಂಥವನ್ನೂ ತರಲು 


ಸಾಧ್ಯವಿಲ್ಲ 50: ಟಿ-1, 52:34, ಟಿ-27 
ಆ ಕುರ್‌ಆನ್‌ ಒಂದು ಪವಾಡ 50: ಟಿ-1, 52:34, ಟಿ27 
ಈ ಕುರ್‌ಆನಿನ ಅನುಸರಣೆಯಿಂದ ಎಷ್ಟು ಲಾಭಗಳು ಸಿಗಬಹು 


ದೆಂಬುದಕ್ಕೆ ಮಿತಿಯಿಲ್ಲ 50: ಟಿ-1 

ಅ ತಕ್ಕ ಉಳ್ಳವರಿಗೆ ಕುರ್‌ಆನ್‌ ಉಪದೇಶವಾಗಿರುತ್ತದೆ 50:45 

ಅ ಹದಿನಾಲ್ಕು ಶತಮಾನಗಳು ಸಂದು ಹೋದರೂ ಇಂದಿನ 
ವರೆಗೂ ಇದರ ತೇಜಸ್ಸು ಏನೂ ಕುಂದಿಲ್ಲ 52: ಟಿ-27 

9 ಕುರ್‌ಆನ್‌ ಒಂದು ಜನಾಂಗದ ಮೂಲಕ ಭೂಲೋಕದ 
ಬಹುದೊಡ್ಡ ಭಾಗವನ್ನು ಬದಲಾಯಿಸಿಬಿಟ್ಟಿತು 52:ಟ-57 

$ ಕುರ್‌ಆನ್‌ ಅಖಿಲ ವಿಶ್ವ ಮತ್ತು ಅದರ ಆವಶ್ಶಕತೆಗಳನ್ನು 
ಆವರಿಸಿದೆ. 52: ಟಿ-27 

ಅ ಕುರ್‌ಆನ್‌ ಹಂತಹಂತವಾಗಿ ಅವತೀರ್ಣಗೊಂಡಿತು 52: ಟಿ 27 

ಅ ವಿಶಾಲ ಹಾಗೂ ಸಮಗ್ರ ಜ್ಞಾನದ ಭಂಡಾರ 52:ಟಿ-27 

6 ಮಕ್ಕಾದ ಕುರೈಶರು ಕುರ್‌ಆನನ್ನು ಕೇಳಿ ಹಠಾತ್ತನೆ ಸಾಷ್ಟಾಂಗ 
ವೆರಗಿದುದು 53: ಪರಿಚಯ 

ಆ ಕುರ್‌ಆನನ್ನು ಸುಲಭಗೊಳಿಸಲಾಗಿದೆ 54:17 

ಅ ಕುರ್‌ಆನ್‌ ಯಾವ ಅರ್ಥದಲ್ಲಿ ಸುಲಭ? 54:17, ಟಿ-15 

ಅ ಕುರ್‌ಆನ್‌ ಒಂದು ಉಪದೇಶವಾಗಿದೆ 54:17 

ಈ ಕುರ್‌ಆನನ್ನು ಉಪದೇಶಕ್ಕಾಗಿ ಸುಲಭಗೊಳಿಸಲಾಗಿದೆ 54:17, 
22, 32,40. 

ಆ ಅಲ್ಲಾಹನು ಕುರ್‌ಆನಿನ ಶಿಕ್ಷಣವನ್ನು ದಾಸರಿಗೆ ಕೊಟ್ಟನು 
55:1, ೩.ಟ-1 

ಆ ಕುರ್‌ಆನ್‌ ಒಂದು ಉನ್ನತ ಮಟ್ಟದ ಗ್ರಂಥ 56:77 '' 

ಅ ಕುರ್‌ಆನ್‌ ಸುರಕ್ಷಿತ ಗ್ರಂಥದಲ್ಲಿ ಮುದ್ರಿತವಿದೆ 56:78 

ಆ ಅದನ್ನು ಪರಿಶುದ್ಧರ ವಿನಾ ಯಾರೂ ಮುಟ್ಟಲಾರ 56:79, 
ಟಿ-39 

9 ಕುರ್‌ಆನನ್ನು ವುರೂ ರಹಿತ ಮುಟ್ಟುವ ಪ್ರಶ್ನೆ: 56: ಟಿ39 

ಅ ಯಾವ ಯಾವ ಸ್ಥಿತಿಯಲ್ಲಿ ಕುರ್‌ಆನನ್ನು ಮುಟ್ಟಬಾರದು? 
56: ಟಿ39 

ಅ ಕುರ್‌ಆನಿನ ವಾಹಕರಾಗಿರುವುದರ ಮಹಾ ಹೊಣೆಗಾರಿಕೆ 
59:21, ಟಿ-31 

ಕುರೈಶ್‌ 

ಅ ಪ್ರವಾದಿವರ್ಯರ(ಸ) ಮೇಲೆ ಕುರೈಶರು ವಿವಿಧ ರೀತಿಯ 
ಅಪವಾದಗಳನ್ನು ಹೊರಿಸಿದ್ದರು 52: ಪರಿಚಯ 

೪ ಅವರು ಒಂದು ವಿದ್ರೋಹಿ ಜನಾಂಗವಾಗಿದ್ದರು 52:32, 

ಅ ಇಸ್ಲಾಮಿನ ವಿರುದ್ಧ ಅವರ ಒಳಸಂಚುಗಳು 52: 29-30, 
ಟಿ-22 

ಆ ಪ್ರವಾದಿವರ್ಯರ(ಸ) ವಿರುದ್ಧ ಅವರು ಹೊರಿಸುತ್ತಿದ್ದ 
ಸುಳ್ಳಾರೋಪಗಳ ಗುಟ್ಟು ರಟ್ಟಾಯಿತು 52: ಟಿ-25, 27 


437 


೪ ಅವರ ಹಟಮಾರಿತನ ಮತ್ತು ಸತ್ಯನಿಷೇಧ 52:44, ಟಿ36 

ಆ ಮಕ್ಕಾದ ಕುರೈಶರಿಗೆ ಬಲವಾದ ಎಚ್ಚರಿಕೆ 54: 42ರಿಂದ 46 

6 ಅವರ ಶಕ್ತಿಯ ಮೇಲೆ ಅವರಿಗಿದ್ದ ಅಹಂಕಾರ ಮತ್ತು ಅದರ 
ವಾಸ್ತವಿಕತೆ 54:44, 45, ಟಿ-24 

ಆ ಮಕ್ಕಾದ ಕುರೈಶರ ಪರಾಜಯದ ಭವಿಷ್ಯೋಕ್ತಿ 54:44, 45, 
ಟಿ-24 

ಅ ಪುನರುತ್ಥಾನ ದಿನ ಕುರೈಶ್‌ ಸತ್ಯನಿಷೆಧಿಗಳ ಸ್ಥಿತಿ 54:47, 48 

ಅ ಕುರೈಶರು ಹುದೈಬಿಯಾ ಸಂಧಿಯನ್ನು ಮುರಿದಾಗ ಪ್ರವಾದಿ 
ವರ್ಯರು(ಸ) ಅವರ ಮೇಲೆ ಧಾಳಿಯ ಸಿದ್ಧತೆ ಮಾಡಿದರು 
60: ಪರಿಚಯ 


ಕೊಲೆ(ವಧು) 
(ಇಸ್ಲಾಮೂ ಕಾನೂನು) ನೋಡಿರಿ 


ಕ್ರೋಧ(ಗರುಬ್‌) 
9 ಅಲ್ಲಾಹನ ಕ್ರೋಧ ಎಂತಹವರ ಮೇಲೆ: 48:6 


ಗರುಖ್‌ವಾತ್‌(ಪ್ರವಾದಿ(ಸ) ಭಾಗವಹಿಸಿದ ಯುದ್ಧಗಳು) 
9 ಗರು್‌ವಃ ಉಹುದ್‌ 61: ಪರಿಚಯ .: 
ಅ ಗರುವ ಬದ್ರ್‌(ಬದ್ರ್‌ ಯುದ್ಧ' ನೋಡಿರಿ) 
ಈ ಗರುಬ್‌ವಃ ಬನೂ ಮುಸ್ತಲಿಕ್‌ 63: ಪರಿಚಯ 
ಅ ಗರ್‌ವಃ ಬನೀ ನರೀರ್‌ 59: ಪರಿಚಯ 
(ಹೆಚ್ಚಿನ ವಿವರಗಳಿಗೆ 'ಯುದ್ಧ' ನೋಡಿರಿ) 


ಗಿಲ್ಮಾನ್‌(ಸ್ಪರ್ಗದ ಬಾಲಕರು) 
9 ಸ್ವರ್ಗದ ಗಿಲ್ಮಾನ್‌ ಇದರ ವಿವರಣೆ 52:24, ಟಿ-19 
"(ವಿವರಣೆಗೆ 'ಸ್ಪರ್ಗ' ನೋಡಿರಿ) 


ಗೀಬತ್‌(ಹಿಂದಾಡುವುದು) 
೪ ಅದರ ಕುರಿತು ಶರೀಲತ್‌ನ ಆಜ್ಞೆಗಳು 49:12, ಟಿ-26 
ಅ ಗೀಬತ್‌ ಹರಾಮ್‌ ಆಗಲು ಮುಖ್ಯ ಕಾರಣ 49:12, ಟಿ-27 


ಗುಮಾನಿ 

ಅ ಇದರ ಬೇರೆ ಬೇರೆ ವಿಧಗಳು ಮತ್ತು ಅವುಗಳಲ್ಲಿ ಧರ್ಮ 
ಸಮ್ಮತ ಮತ್ತು ಧರ್ಮ ನಿಷಿದ್ದ ಗುಮಾನಿಗಳ ವ್ಯತ್ಯಾಸ 
49:12, ಟಿ-24 

ಅ ಪರಲೋಕದ ಕುರಿತು ತಪ್ಪು ಗುಮಾನಿಯನ್ನಿರಿಸುವವರ ಅಂತಿಮ 
ಪರಿಣಾಮ 51: 10ರಿಂದ 14, ಟಿ-9, 53:23 


ಈ ಕುಪ್ಸುರರು ಮತ್ತು ಮುಶ್ರಿಕರು ಗುಮಾನಿಗಳನ್ನು ಅನುಸರಿ ' 


ಸುತ್ತಾರೆ, 53:23, 28 


6 ಗುಮಾನಿಯು ಸತ್ಯದ ಮುಂದೆ ಪ್ರಯೋಜನಕ್ಕೆ ಬರುವುದಿಲ್ಲ 
53:28 


ಗುಲಾಮಗಿರಿ 

ಈ ಗುಲಾಮತನದ ಕುರಿತು ಇಸ್ಲಾಮೂ ಕಾನೂನು 474, ಟಿ-8 

ಅ ಯಜಮಾನನಲ್ಲಿ ಮಕ್ಕಳು ಜನಿಸಿದಂತಹ ದಾಸಿಯನ್ನು 
ಮಾರಬಾರದು 47:22, ಟಿ-34 


ಜಹನ್ನಮ್‌(ನರಕ) 

ಅ ಎಂತಹವರಿಗಾಗಿ? 448:6, 13, 51; 10-13, 52: 11-14, 
54:47, 48, 55:41, 43, 56; 41-47, 92-94, 57:19, 
59:16, 17, 64:10 

ಅ ಅದರ ವರ್ಣನೆ + 51:13, 14, 54:47, 48, 55:41, 43, 
44, 56: 52ರಿಂದ 56 

ಆ ನರಕದಲ್ಲಿ ಸತ್ಯನಿಷೇಧಿಗಳ ವೇದನಾತ್ಮಕ ಪರಿಸ್ಥಿತಿ 51:12 
ರಿಂದ 14, ಟಿ-12, 52: 11 ರಿಂದ 16, 54:47, 48, 55:41, 
43, 56: 41 ರಿಂದ 44, 92 ರಿಂದ 94 

ಅ ಸತ್ಯನಿಷೇಧಿಗಳನ್ನು ದೂಡಿ ನರಕಕ್ಕೆ ಪ್ರವೇಶಗೊಳಿಸಲಾಗುವುದು 
50:24, 52:13, 55:41 

ಅ ನರಕವಾಸಿಗಳ ರೋದನ ಅವರಿಗೆ ಯಾವ ಪ್ರಯೋಜನಕ್ಕೂ 
ಬರಲಾರದು 52:16 ಶಿ 

ಅ ಸತ್ಯನಿಷೇಧಿಗಳು ಆಧೋಮುಖಿಗಳಾಗಿ ಎಳೆಯಲ್ಲಟ್ಟು ನರಕಕ್ಕೆ 
ಎಸೆಯಲ್ಪಡುವರು 54:48 

ಅ ಸತ್ಯನಿಷೇಧಿಗಳು ನರಕ ಮತ್ತು ಕುದಿಯುತ್ತಿರುವ ನೀರು 
ಇವುಗಳ ನಡುವೆ ಓಡಾಡುತ್ತಿರುವರು 55:43, 44. ಟಿ38 

ಅ ತೀವ್ರ ದಾಹದಿಂದಾಗಿ ನರಕವಾಸಿಗಳ ಪರಿಸ್ಥಿತಿ ಬಹಳ ಕೆಟ್ಟಿರು 
ವುದು 55: ಟಿ-38, 56: 42ರಿಂದ 44, 52 ರಿಂದ 55 

ಅ ನರಕವಾಸಿಗಳ ಆಹಾರವು ರುಕ್ಕೂಮ್‌ ಮತ್ತು ಕುದಿಯುವ 
ನೀರಾಗಿರುವುದು 56: 52ರಿಂದ 55, 93 

ಅ ಯಹೂದಿಯರಿಗೆ ನರಕ ಯಾತನೆ ನಿಪ್ಚಿತವಿದೆ 59:3 

ಅ ಶೈತಾನ್‌ ಮತ್ತು ಅವನ ಅನುಯಾಯಿಗಳು ಸದಾ ನರಕದಲ್ಲಿ ್ಲಿರು 
ವರು 59:16, 17 

ಆ ನರಕವಾಸಿಗಳು ಸ್ವರ್ಗವಾಸಿಗಳಿಗೆ ಸಮಾನರಾಗಲು ಸಾಧ್ಯವಿಲ್ಲ 
59:20 

ಜಾದೂ (ಮಾಟಗಾರಿಕೆ) 

ಅ ಚಂದ್ರನು ಹೋಳಾದುದನ್ನು ಸತ್ಕನಿಷೇಧಿಗಳು ಜಾದೂ 
ಎಂದುದು 54:2 


438 


ತಪ್ಪೀಮುಲ್‌ ಕುರ್‌ಆನ್‌ 


ಅ ಪ್ರವಾದಿವರ್ಯರ(ಸ) ಮೇಲೆ ಜಾದೂವಿನ ಅಪವಾದ ' 


ಹೊರಿಸಲಾಯಿತು 61:6 
(ಹೆಚ್ಚಿನ ವಿವರಗಳನ್ನು "ಮಂತ್ರಿಸಿ ಊದುವುದು' ನೋಡಿರಿ) 


ಜಿಯುಯಾ 
ಆ ಜಿಯಿಯಾದ ಕುರಿತು ಇಸ್ಲಾಮೂ ಕಾನೂನು 47:4, ಟಿ-8 


ಜಿನ್ನ್‌ ಸ 

ಈ ಜಿನ್ನ್‌ಗಳ ಸೃಷ್ಟಿಯ ಉದ್ದೇಶ 51:56 

ಅ ಅವರು ಒಂದು ಅಧಿಕಾರ ಹೊಂದಿದ ಸೃಷ್ಟಿಯಾಗಿದ್ದಾರೆ 
ಮತ್ತು ರಕ್ಷೆ-ಶಿಕ್ಷೆಗಳನ್ನೂ ಹೊಂದ ಶಕ್ಕವರಾಗಿದ್ದಾರೆ 51:56, 
ಟಿ-53, 55:ಪರಿಚಯ 

ಅ ಜಿನ್ನ್‌ಗಳಲ್ಲಿಯೂ ಕಾಫಿರ್‌ ಮತ್ತು ಮೂಮಿನ್‌ಗಳಿದ್ದಾರೆ 

55:ಪರಿಚಯ 

ಜಿನ್ನ್‌ಗಳ ಸೃಷ್ಟಿ 55:15, ಟಿ-15 

ಜಿನ್ನ್‌ಗಳನ್ನು ಅಗ್ನಿಯಿಂದ ಸೃಷ್ಟಿಸಲಾಯಿತು 55:15 

ಜಿನ್ನ್‌ಗಳ ಸೃಷ್ಟಿಯ ಕುರಿತು ವಿವರವಾದ ಚರ್ಚೆ 55:-15 

ಜಿನ್ನ್‌ಗಳು ಒಂದು ನಿರ್ದಿಷ್ಟ ಭೌತಿಕ ಶರೀರವನ್ನು 

ಹೊಂದಿರುತ್ತಾರೆ 55:ಟಿ-15 

೪ ಜಿನ್ನ್‌ಗಳಿಗೆ ಒಂದು ಪಂಥಾಹ್ವಾನ 55:33 


ಜಿಬ್ರೀಲ್‌(ಆ) 

ಈ ಪ್ರವಾದಿವರ್ಯರಸು ಶಿಕ್ಷಕನೆಂಬ ನೆಲೆಯಲ್ಲಿ 53:5, 6, ಟಿ:5 

ಅ ಅವರ ಗುಣ ವಿಶೇಷಗಳು 53:5, 6, ಟಿ-5, 6 

ಅ ಅವರು ಪ್ರವಾದಿವರ್ಯರ(ಸ) ಮುಂದೆ ಬಂದು ನಿಂತದ್ದು 
53:7 

ಅ ಪ್ರವಾದಿವರ್ಯರು(ಸ) ಅವರನ್ನು ನಿಜ ರೂಪದಲ್ಲಿ 
ಕಂಡರು. 53: ಟಿ-10, 11 


ಅಆ ಅ $೪ 8 


ಲಿ. ಪ್ರವಾದಿವರ್ಯರ(ಸ) ಮತ್ತು ಅವರ ನಡುವೆ ಕೇವಲ ಎರಡು 


ಬಿಲ್ಲುಗಳಷ್ಟು ಅಂತರ ಮಾತ್ರ ಉಳಿದಿತ್ತು 53:9, ಟಿ-8 
ಈ ಅವರ ಪ್ರಭೆಗಳ ಪ್ರಸ್ತಾಪ 53:17, 18, ಟಿ-13 


ಜಿಹಾದ್‌(ದೇವ ಮಾರ್ಗದಲ್ಲಿ ಯುದ್ಧ) 

ಅ ಜಿಹಾದ್‌ನ - ಆಜ್ಞೆಯನ್ನು ಪಾಲಿಸುವವರೇ ಪುಣ್ಕಫಲಕ್ಕೆ 
ಹಕ್ಕುದಾರರು 48:16 

ಅ ಅಲ್ಲಾಹನ ಮಾರ್ಗದಲ್ಲಿ ತನುಧನಗಳಿಂದ ಜಿಹಾದ್‌ ನಡೆಸು 
ವವರೇ ನೈಜ ಸತ್ಯವಿಶ್ವಾಸಿಗಳು 49:15 

ಅ ಅಲ್ಲಾಹನ ಮಾರ್ಗದಲ್ಲಿ ಪಂಕ್ಷಿಬದ್ಧರಾಗಿ ಜಿಹಾದ್‌ ಮಾಡಲು 
ಆಜ್ಞೆ 61:4 


ಆ ಅಲ್ಲಾಹ್‌ ಮುಜಾಹಿದರನ್ನು(ಜಿಹಾದ್‌” ಮಾಡುವವರನ್ನು) * 


ಪ್ರೀತಿಸುತ್ತಾನೆ 61:4 

ಅ ವಿಜಯಕ್ಕೆ ಮುಂಚೆ ಜಿಹಾದ್‌ ಮತ್ತು ಇಂಫಾಕ್‌ (ದಾನ) 
ಮಾಡುವವರು ವಿಜಯದ ಅನಂತರ ಈ ಕರ್ಮವೆಸಗು 
ವವರಿಗಿಂತ ಉನ್ನತ ಮಟ್ಟದವರು 57:10 

ಅ ಅಲ್ಲಾಹನ ಮಾರ್ಗದಲ್ಲಿ ಜಿಹಾದ್‌, ಯಾತನೆಯಿಂದ ಪಾರಾ 
ಗುವ ಖಚಿತ ವಿಧಾನವಾಗಿದೆ 61:11, 12 
(ಹೆಚ್ಚಿನ ವಿವರಣೆಗೆ 'ಯುದ್ಧ' ನೋಡಿರಿ) 


ರುಕಾತ್‌(ಕಡ್ಡಾಯ ದಾನ) 

ಅ ರ್ಭುಕಾತ್‌. ಪಾವಶಿ; ಮಾಡಬೇಕೆಂಬ ಆಜ್ಞೆ 58:13 

ಅ ರುಕಾತ್‌ ಪಾವತಿ ಮಾಡಿದ ಅನಂತರವೂ ಸಂಪತ್ತಿನಿಂದ 
ದಾನ ಮಾಡಬೇಕು 51:19, ಟಿ-17 
(ಇನ್‌ಫಾಕ್‌' (ದೇವಮಾರ್ಗದಲ್ಲಿ ಖರ್ಚು ಮಾಡುವುದು) 
ನೋಡಿರಿ) > 


ತಕ್ಟಾ (ಧರ್ಮನಿಷ್ಠೆ -ದೇವಭಯ) 

9 ಶರ್ಟು ಇಟ್ಟು ಕೊಳ್ಳುವವರಿಗೆ ಸ್ವರ್ಗದ ವಾಗ್ದಾನ 47:15, 
50:31 

ಅ ಯಾವ ತರದ ತಕ್ಟಾದ ಅರ್ಹತೆ ಮನುಷ್ಕನಲ್ಲಿದೆಯೋ ಅದೇ 

ತರದ ತಕ್ಟಾವನ್ನು ಅಲ್ಲಾಹ್‌ ಅವನಿಗೆ ದಯಪಾಲಿಸುತ್ತಾನೆ 

47:17, ಟಿ-28 

ಈಮಾನ್‌ ಮತ್ತು ತಕ್ಟಾದ ಸತ್ಸಲ 47:36 

ಅಲ್ಲಾಹ್‌ ಮತ್ತು ರಸೂಲರ ಆದೇಶಗಳಿಗೆ ತನ್ನ ಅಭಿಪ್ರಾಯ 

ಕ್ಕಿಂತ ಹೆಚ್ಚು ಮಹತ್ವ ಕೊಡುವುದು 49:1 

ಅ ರಸೂಲರ ಸ್ವರಕ್ಕಿಂತ ತನ್ನ ಸ್ವರವನ್ನು ತಗ್ಗಿಸಿಡುವುದು 49:2 

ಅ ರಸೂಲರ ಗೌರವದಿಂದ ಖಾಲಿಯಾಗಿರುವ ಹೃದಯವು ತಕ್ವಾ 
ದಿಂದಲೂ ಬರಿದಾಗಿರುತ್ತದೆ 49:3, ಟ-5 | 


" ಅ ಸತ್ಯವಿಶ್ವಾಸಿಗಳ ನಡುವೆ ರಾಜಿ ಮಾಡಿಸುವುದು ತಕ್ಟಾದ 


ಬೇಡಿಕೆಯಾಗಿದೆ 49:10 

ಅ ಶಕ್ಟು ಇರುವವರ ಮೇಲೆ ಅಲ್ಲಾಹ್‌ ಕರುಣಿ ತೋರುವನು 
49:10 

ಅ ವಿರೋಧಿಯು ಎಷ್ಟು ಕೆಟ್ಟ ರೀತಿಯಲ್ಲಿ ವರ್ಶಿಸಿದರೂ ತಕ್ಟಾದಲ್ಲಿ 
ನೆಲೆ ನಿಲ್ಲುವುದು ಸತ್ಯವಿಶ್ಚಾಸಿಗಳಿಗೆ ಮಾತ್ರ ಸಾಧ್ಯ 48:26 

ಅ ಅಲ್ಲಾಹನು ವಿರೋಧಿಸಿರುವ ಕಾರ್ಯಗಳಿಂದ ದೂರವಿರುವುದು 
ಅದರ ಬೇಡಿಕೆಯಾಗಿದೆ 49:12 

೪ ಅತ್ಮಧಿಕ ಮುತ್ತಕೀ ಆಗಿರುವವನೇ ಅಲ್ಲಾಹನ ಬಳಿ ಅತ್ಯಧಿಕ 
ಗೌರವಾರ್ಹನು 49:13 


ನ್ವ 


439 


9 ಮುತ್ತಕೀಗಳನ್ನು, ತೀರ್ಮಾನವಾದ ತಕ್ಷಣ ಸ್ವರ್ಗಕ್ಕೆ ಪ್ರವೇಶ 
ಗೊಳಿಸಲಾಗುವುದು 50:31, 54:54 

6 ಮುತ್ತಕೀಗಳ ಸ್ಪಷ್ಟ ವೈಶಿಷ್ಟ್ಯಗಳ ಪ್ರಸ್ತಾಪ 50: 31ರಿಂದ 33, 
51: 15ರಿಂದ 19 

ಅ ಮುತ್ತಕೇಗಳ, ಅಂತಿಮ ಪರಿಣಾಮ 51:15, 52:17 ರಿಂದ 20 

9 ಶಕ್ತಾ ಕೈಗೊಳ್ಳಬೇಕೆಂಬ ಆಜ್ಞೆ 59:18, 65:1 


ತಕ್ಷೀರ್‌(ವಿಧಿ) 

೬ ಅಲ್ಲಾಹ್‌ ಯಾವ ವಿಧದ ಜನರನ್ನು ಸನ್ಮಾರ್ಗದಿಂದ ವಂಚಿತ 
ಗೊಳಿಸುತ್ತಾನೆ *61:5, 7, 62:5, 63:6 

ಅ ಎಂತಹವರ ಹೃದಯಕ್ಕೆ ಮುದ್ರೆ ಹಾಕಿ” ಬಿಡಲಾಗುತ್ತದೆ 
47:16 ರ್‌ 

9 ಸತ್ಕನಿಷೇಧ ಮಾರ್ಗವನ್ನು ಅನುಸರಿಸುವೆವರಿಗೆ ಅಲ್ಲಾಹ್‌ 
ಅಪರಾಧ ಕಾರ್ಯಗಳನ್ನೆಸಗುವ ಭಾಗ್ಯವನ್ನೇ ನೀಡುತ್ತಾನೆ 
47:1, ಟಿ-3 ' 

4 ಅಲ್ಲಾಹ್‌ ಎಂತಹವರಿಗೆ ಸನ್ಮಾರ್ಗದರ್ಶನವೀಯುತ್ತಾನೆ 47:17 

9 ಅಲ್ಲಾಹ್‌ ಎಂತಹವರಿಗೆ ತಕ್ಕಾ(ಧರ್ಮನಿಷೈೆ) -ನೀಡುತ್ತಾನೆ 
47:17 

9 ಅಲ್ಲಾಹ್‌ ಎಂತಹವರನ್ನು ವೀಕ್ಷಿಸುವ ಮತ್ತು ಕೇಳುವ 
ಅನುಗ್ರಹದಿಂದ ವಂಚಿತಗೊಳಿಸುತ್ತಾನೆ? 47:22, 23 

ಅ ಎಂತಹವರಿಗೆ ಅಲ್ಲಾಹ್‌ ಕುರ್‌ಆನನ್ನು ಅರ್ಥೈಸುವ ಅನುಗ್ರಹ 
ಪ್ರದಾನ ಮಾಡುವುದಿಲ್ಲ 47: 22ರಿಂದ 24 

ಅ ಯಾರದಾದರೂ ಹೃದಯದಲ್ಲಿ ಈಮಾನಿನ' ಬಗ್ಗೆ ಪ್ರೇಮ ಮತ್ತು 
ಕುಫ್ರ್‌ ಹಾಗೂ ಕರ್ಮಭ್ರಷ್ಟತೆಯ ಬಗ್ಗೆ ತಿರಸ್ಕಾರವನ್ನುಂಟು 
ಮಾಡುವುದು ಅಲ್ಲಾಹನ ಅನುಗ್ರಹವಾಗಿದೆ 49:7, 8 

ಆ ಅಲ್ಲಾಹನು ಯಾರಿಗಾದರೂ ನೇರ ಮಾರ್ಗದಲ್ಲಿ ನಡೆಯುವ 


ಅನುಗ್ರಹವನ್ನು ದಯಪಾಲಿಸುವುದು ತನ್ನ ಜ್ಞಾನ ಮತ್ತು" 


ಯುಕ್ತಿಯ ಆಧಾರದಲ್ಲಿ 49:7, 8, ಟಿ-11 
ಈ ಅಲ್ಲಾಹನು ಪ್ರತಿಯೊಂದು ವಸ್ತುವನ್ನೂ ವಿಧಿ ಸಹಿತ 
ಸೃಷ್ಟಿಸಿರುತ್ತಾನೆ 54:49 ಶ್ತ 
ಈ ಅಲ್ಲಾಹನು ಮಾನವನಿಗೆ ಬುದ್ದಿ ಮತ್ತು ವಿವೇಕವನ್ನು 
ಕೊಟ್ಟು ಒಳಿತು ಮತ್ತು ಕೆಡುಕುಗಳಲ್ಲಿ ಭೇದ ತಿಳಿಯಲು 
ಶಕ್ತನನ್ನಾಗಿ ಮಾಡಿದ್ದಾನೆ 642, ಟಿ-5 


ತವಕ್ಕುಲ್‌(ಅಲ್ಲಾಹನ ಮೇಲೆ ಭರವಸೆ) 
9 ಅಲ್ಲಾಹನ ಮೇಲೆ ಭರವಸೆಯನ್ನಿರಿಸುವವನಿಗೆ ಅಲ್ಲಾಹ್‌ 
ಸಾಕು 653 


'ತಪ್ಪೀಹ್‌'- ನಮಾರಖ್‌ ಎಂಬ ಅರ್ಥದಲ್ಲಿ 


+50:39, ಟಿ-51, 52:48, 49, ಟಿ-40, 41 

ತ್ಪೀಹ್‌ನ ತಾಕೀದು 50:39, 40, 52:48, 49, 56:74, 96 
ತೆಸ್ಟೀಹ್‌ನ ಸಮಯ 50:39, 40, 52:48, 49 
ಸಹಾಬಳಿಗೆ(ರು ಪ್ರವಾದಿವರ್ಯರು(ಸ) ತಸ್ಪೀಹ್‌ನ ತಾಕೀತು 
ಮಾಡಿದರು ಮತ್ತು ಕಲಿಸಿಕೊಟ್ಟರು 50: ಟಿ-51, 52: ಟಿ-40 
ಸುನ್ನತ್‌ ಆಗಿರುವ ತಸ್ಪೀಹ್‌ 50: ಟಿ-51, 52:40 

ಅ ಅಲ್ಲಾಹ್‌ ಮುಶ್ರಿಕರ ಶಿರ್ಕ್‌ನಿಂದ ಪರಿಶುದ್ಧನಾಗಿದ್ದಾನೆ 
59:23, ಟಿ-44 


ತಸ್ಪೀಹ್‌(ಜಪ, ಪಾವಿತ್ರ್ಯ ವರ್ಣನೆ) 
ಅ ಭೂಮಿ-ಆಕಾಶಗಳ ಪ್ರತಿಯೊಂದು ವಸ್ತುವೂ ಅಲ್ಲಾಹನನ್ನು 
ಜಪಿಸುತ್ತದೆ *57:1, 61:1, 62:1, 64:1 


ತಾಗೂತ್‌ (ಬಂಡಾಯ) 

ಆ ತಾಗೂತಿನ ನಿರಾಕರಣೆಯು ಈಮಾನಿನ ಪ್ರಥಮ ಅವಶ್ಯಕತೆ 
+60: ಟಿ-6 

ತುಬ್ಬಲ್‌ 

೪ ತುಬ್ಬಲ್‌ ಜನಾಂಗದವರು ಪ್ರವಾದಿಗಳನ್ನು ಸುಳ್ಳಾಗಿಸಿದರು 
50:14 


ತೂರ್‌ 
೨ 52:1 


ತೌರಾತ್‌ 

ಅ ಅದರಲ್ಲಿ ಸಹಾಬಸ(ರ) ಗುಣ ವಿಶೇಷಗಳು 48:29, ಟಿ-55 

ಅ ತೌರಾತ್‌ ಪ್ರವಾದಿವರ್ಯರ(ಸ) ಪ್ರವಾದಿತ್ವದ ಸುವಾರ್ತೆ 
ಕೊಟ್ಟಿದೆ 61:6, ಟಿ-8 

ಆ ತೌರಾತ್‌ನಲ್ಲಿ ಪ್ರವಾದಿವರ್ಯರನ್ನುಸ) ವಿಮೋಚಕನೆಂದು ` 
ಕರೆಯಲಾಗಿದೆ 61: ಟಿ-8 

ಈ ಅವರನ್ನು ಅಂತಿಮ ಪ್ರವಾದಿ ಎನ್ನಲಾಗಿದೆ 61: ಟಿ-8 

€ ಯಹೂದಿಯರು ಪ್ರವಾದಿವರ್ಯರನ್ನುಸ) ನಿರಾಕರಿಸುವ 
ಮೂಲಕ ತೌರಾಶಿಗೆ ಸ್ಪಷ್ಟ ವಿರೋಧವೆಸಗಿದ್ದಾರೆ 62: ಪರಿಚಯ 
(ಇನ್ನೂ ಹೆಚ್ಚಿನ ವಿವರಗಳನ್ನು 'ಬೈಬಲ್‌' ನೋಡಿರಿ) 


ತೌಹೀದ್‌(ಏಕದೇವ ವಿಶ್ವಾಸ) 
ಅ ತೌಹೀದ್‌ನ ಆಧಾರಗಳು + 56:68 ರಿಂದ 73 
(ಅಲ್ಲಾಹ್‌' ಅನ್ನು ನೋಡಿರಿ) 


440 
ನ ಸ 


ದಿಕ್ರ್‌(ಸ್ಮರಣೆ) 


© 
@ 


ಅಆ 6 ಈ ಅ 


® 


'ದಿಕ್ರ್‌'(ದೇವಸ್ಮರಣೆ ಎಂಬರ್ಥದಲ್ಲಿ) ಅದರ ಅರ್ಥ 453:29 
ಅಲ್ಲಾಹನ ದಿಕ್ರ್‌ನಿಂದ ವಿಮುಖರಾಗುವವರನ್ನು ಅವರ 
ಪಾಡಿಗೆ ಬಿಟ್ಟು ಬಿಡಬೇಕೆಂಬ ಆಜ್ಞೆ 53:29 

'ದಿಕ್ರ್‌' ಉಪದೇಶವೆಂಬ ಅರ್ಥದಲ್ಲಿ 54:22, 40 
'ದಿಕ್ರ್‌" ದಿವ್ಕವಾಣಿಯ ಅರ್ಥದಲ್ಲಿ 54:25 

ಅಲ್ಲಾಹನ ದಿಕ್ರ್‌ 57:16 

'ದಿಕ್ರ್‌' ನಮಾರು್‌ ಮತ್ತು ಖುತ್ಸ(ಪ್ರವಚನ) ಎಂಬ ಅರ್ಥದಲ್ಲಿ 
62:9, ಟಿ-15 ` 

ಎಲ್ಲ 'ಅವಸ್ಥೆಗಳಲ್ಲೂ ಅಲ್ಲಾಹನ ದಿಕ್ರ್‌ ಮಾಡುತ್ತಲಿರಿ 
62:10, ಟಿ-17 

ಅಲ್ಲಾಹನ ದಿಕ್ರ್‌ನ ಬಗ್ಗೆ ಅನಾಸ್ಥೆಯು ನೈಜ ನಷ್ಟವಾಗಿದೆ 63:9 


ದೀನ್‌(ಧರ್ಮ) 


ಅಲ್ಲಾಹನ ಧರ್ಮದಿಂದ ತಡೆಯುವವರಿಗೆ ಇಹ-ಪರಗಳಲ್ಲಿ 
ಯಾವ ಶಿಕ್ಷೆ ಕೊಡಲಾಗುತ್ತದೆ? 47:1 

ಅಲ್ಲಾಹನ ಧರ್ಮದಿಂದ ಜನರನ್ನು ತಡೆಯುವ ವಿವಿಧ 
ರೂಪಗಳು 47:1, ಟಿ-2 

ಅಲ್ಲಾಹನ ಧರ್ಮವು ಪ್ರಬಲವಾಗಿರಲಿಕ್ಕಾಗಿ ಕಳುಹಿಸಲ್ಪಟ್ಟಿದೆ 
48:28, 61:8, 9 

ಅದು ಯಾವುದಾದರೂ ಇತರ ಜೀವನ ವ್ಯವಸ್ಥೆಗೆ ಅಧೀನ 
ವಾಗಿರಲು ಬಯಸುವುದಿಲ್ಲ 48:28, ಟಿ-51 

'ದೀನ್‌" ಎಂಬ ಪದ ಕರ್ಮಫಲ ಕೊಡಲಾಗುವ ದಿನ ಎಂಬ 
ಅರ್ಥದಲ್ಲಿ 51:6 ಶೆ 
ಧರ್ಮಧಿಕ್ಕಾರದ ಕುರಿತು ಕೌಟುಂಬಿಕ ಕಾನೂನುಗಳ 
ಸಮಸ್ಯೆಗಳು 60:10, 11, ಟಿ-15, 16 


ಧರ್ಮಪ್ರಚಾರದಲ್ಲಿ ಯುಕ್ತಿ 


51: 52ರಿಂದ 55 


ನಜ್‌ವಾ 


€ 
[2 
0 


ನಜ್‌ವಾದ ನಿಷೇಧ 58:8 


ಯಾವ ವಿಷಯಗಳಲ್ಲಿ ನಜ್‌ವಾ ನಿಷೇಧವಾಗಿದೆ? 58:9, ಟಿ 24 


ಯಾವ ವಿಷಯಗಳಲ್ಲಿ ನಜ್‌ವಾಕ್ಕೆ ಅನುಮತಿಯಿದೆ? 58:9, 
ಟಿ-24 

ಸತ್ಯವಿಶ್ವಾಸಿಗಳಿಗೆ ನೋಯಿಸಲು ನಜ್‌ವಾ ಮಾಡುವುದು 
ಪೈಶಾಚಿಕ ಕ್ರಿಯೆ 58:10 

ಪ್ರವಾದಿವರ್ಯರೊಡನೆಸ) ನಜ್‌ವಾ ಮಾಡುವ ಮೊದಲು 


ತಪ್ಪೀಮುಲ್‌ ಕುರ್‌ಆನ್‌ 


ದಾನ ಮಾಡಬೇಕೆಂಬ ಆಜ್ಞೆ 58:12 
ಅ ನಜ್‌ವಾ ದಾನದ ನಿಶ್ಚಯ ಮತ್ತು ಅನಂತರ ಅದು ರದ್ದು 
ಗೊಳಿಸಲ್ಪಟ್ಟದ್ದು 58:13, ಟಿ-30 


ನಮಾರು್‌ 

6 ನಮಾರು್‌ ಸಂಸ್ಥಾಪನೆಯ ಆಜ್ಞೆ 58:13 

ಅ ಶಸ್ಪೀಹ್‌ ಎಂದರೆ ನಮಾರು್‌ 50:39, ಟಿ-51 

ಅ ನಮಾಯಿನ ಕ್ರಮವು ಕುರ್‌ಆನಿನ ಸೂಚನೆಗಳಿಂದ ಆರಿಸಲ್ಪಟ್ಟಿದೆ 
56:96, ಟಿ-42 

ಅ ಜುಮಾ ನಮಾರು್‌್‌ ಸಂಸ್ಥಾಪನೆಗೊಂಡದ್ದು ಯಾವಾಗ? 62: 
ಪರಿಚಯ 

6 ಜುಮಾ ನಮಾಯಿನ ಮಹತ್ವ 629, ಟಿ-14 

6 ಜುಮಾ ನಮಾಯಿಗಾಗಿ ಅದಾನ್‌ ಕೇಳಿದ ತಕ್ಷಣ ಹೊರಡ 
ಬೇಕೆಂಬ ಆಜ್ಞೆ 62:9 

೪ ಜುಮಾ ನಮಾರಯಿನ ವೇಳೆ ಮಾರಾಟ ಖರೀದಿಗಳು ನಿಷಿದ್ದ 
62:9 

ಈ 'ಜುಮಾ' ಎಂಬ ಹೆಸರು ಇಸ್ಲಾಮೂ ಹೆಸರಾಗಿದೆ. ಈ: ಟಿ-14 

ಅ ಜುಮಾ ಸಾಮೂಹಿಕ ಆರಾಧನೆಯ ದಿನ 62: ಟ-15 - 

ಅ ಜುಮಾ ನಮುಯಿಗಾಗಿ ಧಾವಿಸುವುದರ ಸರಿಯಾದ ಅರ್ಥ 
62:9, ಟಿ-14 

ಈ ಜುಮಾ ನಮಾರು್‌ ಯಾರ ಮೇಲೆ ಕಡ್ಡಾಯ ಮತ್ತು 
ಇದರಿಂದ ವಿನಾಯಿತಿ ಹೊಂದಿದವರಾರು? 62:ಟಿ-15 

ಅ ಜುಮಾ ನಮುರಿಗಾಗಿ ಹೇಗೆ ಸಿದ್ಧತೆ ನಡೆಸಬೇಕು? 
62:ಟಿ-14 


ನಮಾಯಿುನ ಸಂಸ್ಥಾಪನೆ 
(ನಮಾರು್‌' ನೋಡಿರಿ) 


ನರಕ 
(ಜಹನ್ನಮ್‌ ನೋಡಿರಿ) 


ನಸಾರಾ(ಕ್ರೈಸ್ತರು) 

ಅ ಇವರು ಯಹೂದಿ ಮತ್ತು ಮುನಾಫಿಕರೊಂದಿಗೆ ಸೇರಿಕೊಂಡು 
ಇಸ್ಲಾಮಿಗೆ ವಿರುದ್ಧ ರಂಗ ಸಜ್ಜುಗೊಳಿಸಿದುದು 61: ಪರಿಚಯ 
[ವಿವರಣೆಗೆ 'ಈಸಾಯಿ', 'ಮಸೀಹಿ' ಮತ್ತು 'ಅಹ್ಹೆ ಕಿತಾಬ್‌' 
(ಗ್ರಂಥದವರು) ನೋಡಿರಿ] 

ನ್ಯಾಯ (ಅದ್‌) 

ಅ ನ್ಯಾಯದ ಮಹತ್ವ ಮತ್ತು ಅದರ ತಾಕೀದು 559, ಟಿ8 


ಅಖಿಲ ವಿಶ್ವವು ನ್ಯಾಯದ ಸಿದ್ಧಾಂತದ ಮೇಲೆ ಸೃಷ್ಟಿಸಲ್ಪಟ್ಟಿದೆ 
557, ಟಿ-7 ಜ್‌ 
ಅಲ್ಲಾಹ್‌ ನ್ಮಾಯವಂತರನ್ನು ಪ್ರೀತಿಸುತ್ತಾನೆ 60:8 


ನಿಕಾಹ್‌ ಮತ್ತು 'ತಲಾಕಿನ ಕಾನೂನು 


ಇಸ್ಲಾಮಿ ಕಾನೂನಿನಲ್ಲಿ 'ಕುಫ್‌ವ್‌' (ಸಮತೆಯ) ವಾಸ್ತವಿಕತೆ 
49: ಟ-28 ಟಿ 
ಹುಹಾರ್‌ ಮತ್ತು ಅದರ ಅರ್ಥ 58:2, 3, ಟಿ೨3 


ಅ ಅರಬರಲ್ಲಿ 'ಬುಹಾರ್‌' ಅನ್ನು ತಲಾಕಿಗಿಂತ ಕಠಿಣವೆಂದು 


ಭಾವಿಸಲಾಗುತ್ತಿತ್ತು 58: ಟಿ3 


ಅ ರುಹಾರ್‌ನ ಐತಿಹಾಸಿಕ ಹಿನ್ನೆಲೆ 58:ಟಿ-2, 3 
ಅ ರುುಹಾರ್‌ ತೀರಾ ಅಪ್ರಿಯ ಮತ್ತು ಮಿಥ್ಕ ಕ್ರಮವಾಗಿದೆ 58:2 


ರಿಹಾರ್‌' ಪಾಪಕಾರ್ಯವಾಗಿದೆ. ಆದರೆ ಅದರಿಂದ ನಿಕಾಹ್‌ 
ಮುರಿಯುವುದಿಲ್ಲ 58:2, 3, ಟಿ-4, 5 

ರುಹಾರ್‌ನ ಕಾನೂನುಪರ ವಿಧಿ 58: 2ರಿಂದ 4, ಟಿ-11 
ರುಹಾರ್‌ನ ಪ್ರಾಯಶ್ಚಿತ್ತ ಕೊಡುವುದಕ್ಕೆ ಮುಂಚೆ ಸಂಭೋಗ 
ಹರಾಮ್‌ 58: ಟಗ " 

ರುಹಾರ್‌ನ ಪ್ರಾಯಶ್ಚಿತ್ತ 58:3 


ಅ ಮುಹಾರ್‌ನ ಕುರಿತು ಇಸ್ಲಾಮೂ ಕಾನೂನುಗಳು 58:3-4 ಟಿ11 


ರುಹಾರ್‌ನಲ್ಲಿ ಪತಿಯು ಪತ್ನಿಯನ್ನು ಮುಟ್ಟಲೂಬಾರದೇ? 
58: ಟಿ-11 

ಪತಿ ಪತ್ನಿಯಲ್ಲಿ ಯಾರಾದರೂ ಒಬ್ಬರು ಮುಸ್ಲಿಮರಾಗಿದ್ದು 
ಇನ್ನೊಬ್ಬರು ಕಾಫಿರರಾಗಿ ಉಳಿದಾಗ ನಿಕಾಹ್‌-ತಲಾಕಿನ ವಿಧಿ 
ಗಳು 60: ಪರಿಚಯ, 10, ಟಿ-16 

ಸತ್ಯವಿಶ್ವಾಸಿನಿಯರು ಸತ್ಕನಿಷೇಧಿ ಪುರುಷರಿಗೆ ಯಾವ ರೂಪ 
ದಲ್ಲೂ ಹಲಾಲ್‌ ಅಲ್ಲ 60:10, ಟಿ-16 ಬ 
ಮುಸ್ಲಿಮ್‌ ಪತಿಯು ತನ್ನ ಸತ್ಯನಿಷೇಧಿ ಪತ್ನಿಯನ್ನು ತಡೆದಿರಿಸು 
ವುದಕ್ಕೆ ಅನುಮತಿ ಇಲ್ಲ 60:10 

ಕುಫ್ರ್‌ ರಾಷ್ಟ್ರದೊಂದಿಗೆ ಸಂಧಾನವಾಗಿದ್ದರೆ ಪತಿಯಂದಿರು ಬೇರೆ 
ಮತದಲ್ಲಿರುವ ಮುಸ್ಲಿಮ್‌ ಮತ್ತು ಕಾಫಿರ್‌ ಸ್ತ್ರೀಯರ ಮಹರ್‌ನ 


ಕುರಿತು ತೀರ್ಮಾನ ಮಾಡಿಕೊಳ್ಳಬೇಕು 60:10, ಟಿ-16 


ದಂಪತಿಗಳ ಪೈಕಿ ಯಾರಾದರೂ ಒಬ್ಬರು ಮುಸ್ಲಿಮ್‌ ಮತ್ತು 
ಇನ್ನೊಬ್ಬರು ಕಾಫಿರ್‌ ಆಗಿರುವಾಗ ಮಹರ್‌ ಸಂದಾಯದ" 
ಪ್ರಶ್ನೆ 60:11, ಟಿ-17 

ತಲಾಕಿನಲ್ಲಿ ಅವಸರ ನಿಷಿದ್ಧ 65:1, ಟಿ-1, 2 

ತಲಾಕನ್ನು ಯಾವಾಗ ಮತ್ತು ಹೇಗೆ ಕೊಡಬೇಕು 65:ಟ-1 : 
ಒಂದೇ ಸಲಕ್ಕೆ ಮೂರು ತಲಾಕುಗಳ ನಿಷೇಧ 65: ಟಿ-1. ` 


44 


€ ಆರ್ತವಾವಸ್ಥೆಯಲ್ಲಿ ತಲಾಕ್‌ ಕೊಡುವುದು ನಿಷಿದ್ಧ 65: ಟ-1 

9 ಮೂರು ತಲಾಕ್‌ಗಳ ತರುವಾಯ ಮರಳಿಸುವ ಹಕ್ಕಿಲ್ಲ 65:2, 
ಟಿ6 

ಆ ಮೂರಕ್ಕಿಂತ ಹೆಚ್ಚು ತಲಾಕ್‌ ಕೊಡುವುದು ಅಕ್ರಮ ಮತ್ತು 
ಅತಿರೇಕವಾಗಿದೆ 65:1, ಟ-5 

ಅ ಬಿದ್‌ಈ ಮತ್ತು ಹರಾಮ್‌ ಕೂಡಾ ಪರಿಣಾಮ ಕಾರಿಯಾಗಿದ, 
ಆದರೆ ಹಾಗೆ ಮಾಡುವವನು ಪಾಪಿಯಾಗುತ್ತಾನೆ 65: ಟಿ-5 

ಅ ಇದ್ದತಿನ ಪ್ರಶ್ನೆ 65: ಪರಿಚಯ, 1, ಟಿ-1 - 

ಅ ತಲಾಕಿನ ಅನಂತರ ಇದ್ದತ್‌ ಕಾಲಾವಧಿಯಲ್ಲಿ ಸ್ತ್ರೀಯು 
ಪತಿಯ ಮನೆಯಲ್ಲಿರುವಳು 65:1, 6, ಟಿ-3, 16 

ಅ ಇದ್ದತ್‌ನ ಕಾಲಾವಧಿಯಲ್ಲಿ ತಲಾಕ್‌ ಪಡೆದವಳ ಜೀವನ 
ವೆಚ್ಚದ ಪ್ರಶ್ನೆ 65:1, 6, ಟಿ-3, 16 

ಅ ತಲಾಕ್‌ ಮತ್ತು ರುಜೂಲ್‌ಗಳಲ್ಲಿ ಸಾಕ್ಷಿ ಪಡೆಯುವ ಆಜ್ಞೆ 
65:2, ಟಿ-7 

೪ ಮುಟ್ಟಾಗುವ ಮತ್ತು ಮುಟ್ಟಾಗದ ಸ್ತ್ರೀಯ ಇದ್ದತ್‌ ಮೂರು 
ಮಾಸಗಳು 65:4, ಟಿ-12, 13 

9 ಗರ್ಭಿಣಿ ತಲಾಕ್‌ ಪಡೆದವಳ ಇದ್ದತ್‌ ಹೆರಿಗೆಯ ವರೆಗೆ 
65:4, ಟಿ-14 

ಅ ಏಕಾಂತ ಮಿಲನಕ್ಕೆ ಮುಂಚೆ ತಲಾಕ್‌ ಕೊಟ್ಟರೆ ಇದ್ದತ್‌ ಇಲ್ಲ 
65: ಟ-13 

ಅ ತಲಾಕ್‌ ಪಡೆದ ಗರ್ಭಿಣಿ ಮತ್ತು ವಿಧವೆ ಗರ್ಭಿಣಿಯ ಇದ್ದತಿ 
ನಲ್ಲಿ ಭಿನ್ನಾಭಿಪ್ರಾಯ 65:4, ಟಿ-14 

ಅ ಸ್ತನಪಾನ ಮಾಡಿಸುವ ವಿಚ್ಛೇದಿತೆಯೊಂದಿಗೆ ಪರಸ್ಪರ ಮಾತುಕತೆ 
ನಡೆಸಿ ಪ್ರತಿಫಲ ನಿಶ್ಚಯಿಸಬೇಕು 65:6, ಟಿ-18 

ಅ ತಲಾಕ್‌ ಪಡೆದವಳ ಜೀವನವೆಚ್ಚ ಪತಿಯ ಆರ್ಥಿಕ ಸ್ಥಿಶಿಗನು 
ಸಾರ ನಿಶ್ಚಯಗೊಳ್ಳುವುದು 65:7 

ಅ ತಲಾಕ್‌ ಹೊಂದಿದವಳಿಗೆ ಅವಳ ಮಗುವಿನ ಮೇಲೆ ಬೇರೆ 
ಸ್ತ್ರೀಗಿಂತ ಹೆಚ್ಚು ಹಕ್ಕಿದೆ 65:6, ಟಿ-18 

ನಿಫಾಕ್‌(ಕಾಪಟ್ಯ) 
(ಮುನಾಫಿಕ್‌' ನೋಡಿರಿ) 

ನೂರ್‌(ಜ್ಯೋತಿ) 

ಅ ಸತ್ಯವಿಶ್ವಾಸಿಗಳಿಗೆ ಜ್ಯೋತಿ ಪ್ರದಾನ ಮಾಡುವ ವಾಗ್ದಾನ 
57:28 

ನೂಹ್‌(ಅ) 

ಅ ನೂಹ್‌ರ(ಅ) ಜನಾಂಗ ಸುಳ್ಳಾಗಿಸಿದ ಪ್ರಸ್ತಾಪ 50:12, 54:9 

ಅ ನೂಹ್‌ರ(ಅ) ಜನಾಂಗದ ಕರ್ಮಭ್ರಷ್ಟತೆ 51:46 


442 


ತಪ್ಪೀಮುಲ್‌ ಕುರ್‌ಆನ್‌ 


ಈ ನೂಹ್‌ರ(ಅ) ಜನಾಂಗದ ವಿನಾಶ 51: 44ರಿಂದ 46 

9 ಹ. ನೂಹ್‌ರ(ಅ) ಮೇಲೆ ಅವರ ಜನಾಂಗದವರ ಆರೋಪಗಳು 
549 

೪ ಹ.;ನೂಹ್‌ರು(ಲ) ಸತ್ಯನಿಷೇಧಿಗಳನ್ನು ಶಪಿಸಿದುದು 54:10 

ಅ ನೂಹ್‌ರ(ಅ) ನಾವೆಯು ಅಲ್ಲಾಹನ ನಿದರ್ಶನಗಳ ಪೈಕಿ 
ಒಂದಾಗಿತ್ತು 54:15 _ 

6 ಅವರ ವಂಶದಲ್ಲಿ ಪ್ರವಾದಿತ್ವ ಮತ್ತು ಗ್ರಂಥ ಇರಿಸಲ್ಪಟ್ಟಿತು 
5726, ಟಿ-49 ಕ 


ನೈತಿಕ ಶಿಕ್ಷಣಗಳು 

ಅ ರಹಸ್ಯ ಕಿವಿ ಮಾತುಗಳಿಗೆ ತಡೆ 58: ಪರಿಚಯ, 8-10 

ಅ ಸಭೆಯ 'ಶಿಷ್ಟಾಚಾರಗಳ ಬೋಧನೆ 58: ಪರಿಚಯ, 11 

ಆ ಮುಸ್ಲಿಮನು ದುಶ್ಕೀಲನೂ ಜಿಪುಣನೂ ಆಗಿರಲು ಸಾಧ್ಯವಿಲ್ಲ 
59:9, ಟಿ-19 

ಅ ಮುಸ್ಲಿಮರು ಸತ್ಮನಿಷೇಧಿಗಳೊಂದಿಗೆ ಸ್ನೇಹವನ್ನಿಟ್ಟು 
ಕೊಳ್ಳಬಾರದು 60:1 

೪ ಶತ್ರುವಲ್ಲದ ಸತ್ಕನಿಷೇಧಿಯೊಂದಿಗೆ ಸ್ನೇಹವಿರಿಸುವುದು ತಪ್ಪಲ್ಲ 
60:1 


ಪರಲೋಕ 
(ಆಖಿರತ್‌ ನೋಡಿರಿ) 

ಪ್ರವಾದಿ 
(ರಸೂಲ್‌ ನೋಡಿರಿ) 

ಪಾಪ 

ಅ ದೊಡ್ಡ ದೊಡ್ಡ ಪಾಪಗಳಿಂದ ದೂರವಿರುವವರಿಗೆ ಕ್ಷಮೆ 
53:31, 32 ; ' 

ಅ ಮಹಾ ಪಾತಕಗಳು ಮತ್ತು ಕಿರುಪಾತಕಗಳ ಅರ್ಥ ಹಾಗೂ 
ಅವುಗಳ ವ್ಯತ್ಕಾಸ 53: ಟಿ-32 
(ಹೆಚ್ಚಿನ ವಿವರಗಳನ್ನು 'ಚಾರಿತ್ರ್ಯ" ನೋಡಿರಿ) 


ಪುಣ್ಯಫಲ-ಸತ್ಸಲ 

ಅ ಪುಣ್ಯಫಲ ತಲಪಿಸುವ ಪ್ರಶ್ನೆ (ಈಸಾಲೆ ಸವಾಬ್‌) 53:39, 
ಟಿ-38 ಹ ಕ 

ಆ ಯಾವ ಯಾವ ದಾಸ್ಕ-ಆರಾಧನೆಗಳ ಮತ್ತು ಪುಣ್ಯ ಕಾರ್ಯಗಳ 
ಪುಣ್ಕಫಲ ಮೃತರಿಗೆ ಸಿಗಬಹುದು 53: ಟಿ-38 

ಅ ಪುಣ್ಯಫಲಗಳನ್ನು ತಲಪಿಸಬಹುದು, ಆದರೆ ಯಾತನಾ ಫಲ, 
ವನ್ನು ಮುಟ್ಟಿಸಲು ಸಾಧ್ಯವಿಲ್ಲ 53: ಟಿ.38 


-  ಪ್ರತಿಫಲ(ಸತ್ಸಲ) " ತ 


ಅ ಯಾವ ತರದ ಜನರು ಸತ್ಸಲಕ್ಕೆ ಅರ್ಹರು? + 47:36, 
48:10, 15:29, 49:3, 57:18, 64:15 ' 


ಅ ಅಲ್ಲಾಹನ ಬಳಿ ತನ್ನ ದಾಸರಿಗಾಗಿ ದೊಡ್ಡ ಪುಣ್ಮಫಲವಿದೆ 


#6415: ಜೆ 

೪ ಹ. ನೂಹ್‌ರ(ಅ) ಪುಣ್ಯಫಲ 54: 8ರಿಂದ ,15 

೪ ಅಲ್ಲಾಹನಮಾರ್ಗದಲ್ಲಿ ಖರ್ಚು ಮಾಡುವವರಿಗೆ ಪುಣ್ಯಫಲ 
ಸಿಗಲಿದೆ ಎಂಬ ವಾಗ್ದಾನ 57:7 

ಅ ದಾನಿಗಳಿಗೆ ಪುಜ್ಕಫಲದ ವಾಗ್ದಾನ 57:11, 18 
(ಪುಣ್ಯಫಲ' ಮತ್ತು 'ಸತ್ಸಲ'ವನ್ನೂ ನೋಡಿರಿ) 

ಪ್ರವಾದಿತ್ವ(ನುಬುವ್ವತ್‌) 

ಆ ಮಾನವತೆಯ ಪಾಲಿಗೆ ಪ್ರವಾದಿತ್ವ ನೇಮಕವು ಭೂಮಿಯ 
ಪಾಲಿಗೆ ಮಳೆ ಇರುವಂತೆ ಇದೆ 457:17, ಟಿ-30 

ಆ ರಸೂಲರನ್ನು ವಿರೋಧಿಸುವುದು ಕುಫ್ರ್‌ ಆಗಿದೆ 47:32 

೪ ರಸೂಲರ ಲನುಸರಣೆಯು ಈಮಾನಿನ ಅನಿವಾರ್ಯ 
ಬೇಡಿಕೆಯಾಗಿದೆ 47:33, 59:7 

ಅ ಅಲ್ಲಾಹ್‌ ಯಾವ ಆಜ್ಞೆ ಕೊಟ್ಟರೂ ಅದನ್ನು ಚಾಚೂ ತಪ್ಪದೆ 
ಪಾಲಿಸುವುದು ರಸೂಲರ ಸ್ಥಾನ 48: ಪರಿಚಯ 

6 ಅಲ್ಲಾಹ್‌ ಯಾರಿಗೆ ಶಿಕ್ಷೆ ಕೊಡಲಿಚ್ಛಿಸುವನೋ ಅವನನ್ನು 
ಪ್ರವಾದಿಯ ಕ್ಷಮಾ ಯಾಚನೆ ಕೂಡಾ ರಕ್ಷಿಸಲಾರದು 48:11, 
ಟಿ-22 

ಅ ಅಲ್ಲಾಹನ ದಾಸ್ಕ-ಅನುಸರಣೆಯೊಂದಿಗೆ ರಸೂಲರ ಅನುಸರಣೆಯೂ 
ಮೋಕ್ಸಕ್ಕೆ ಶರತ್ತಾಗಿರುತ್ತದೆ 48:16, 49:14, 15 

9 ರಸೂಲರ ಸ್ವರದ ಮುಂದೆ ತನ್ನ .ಸ್ವರವನ್ನು ತಗ್ಗಿಸುವುದು 
ತಕ್ವಾದ ಚಿಹ್ನೆಯಾಗಿರುತ್ತದೆ 49:12 

ಅ ಪ್ರವಾದಿಗಳನ್ನು ನಿರಾಕರಿಸುವವರೆಲ್ಲರ ವಿಶ್ವಾಸಗಳು ಕೇವಲ 
ಊಹೆ ಮತ್ತು ಗುಮಾನಿಗಳನ್ನು ಆಧರಿಸಿವೆ 51:10, 11 

ಅ ಪ್ರವಾದಿಗಳನ್ನು ಮಾಟಗಾರ ಮತ್ತು ಹುಚ್ಚ ಎನ್ನಲಾಯಿತು 
51:52 


_ ಅ ಪ್ರವಾದಿಯ ಹೃದಯದಲ್ಲಿ ಸಂಶಯಗಳೂ ದುಸ್ಸೂಚನೆಗಳೂ 


ಉಂಟಾಗಲಾರವು 53: ಟ-10 


ಈ ಪ್ರವಾದಿಯು::ವಲ್ಲ ತರದ ಪೈಶಾಚಿಕ ಹಸ್ತಕ್ಷೇಪಗಳಿಂದ 


ಸುರಕ್ಷಿತನಾಗಿರುತ್ತಾರೆ 53: ಟಿ-10 

ಅ ಪ್ರವಾದಿಗಳ ಪ್ರಧಾನ ಕಾರ್ಯ 57:25, 64: ಟಿ-27 

ಅ ಭೂಮಿಯಲ್ಲಿ ನ್ಯಾಯ ಸ್ಥಾಪಿಸಲಿಕ್ಕಾಗಿ “ಪ್ರವಾದಿಗಳು 
ಕಳುಹಿಸಲ್ಪಟ್ಟರು 57:25 


ಅ ಹ. ನೂಹ್‌(ಅ) ಮತ್ತು ಹ.ಇಬ್ರಾಹೀಮ್‌ರ(ಆ) ಸಂತತಿಗೆ 
ಪ್ರವಾದಿತ್ವ ಪ್ರದಾನ ಮಾಡಲಾಯಿತು" 57:26: .. 

ಈ ರಸೂಲರ ಪ್ರತಿಯೊಂದು ಆಜ್ಞೆಯನ್ನು ಮರುಮಾತೆತ್ತದೆ ಪಾಲಿಸ 
ಬೇಕು 59:7, ಟಿ-15 

ಅ ಪ್ರವಾದಿಯೋ ಅಥವಾ ದೇವವಾಣಿಯೋ ನಿರಸ್ತಗೊಳಿಸಿದ 
ಪ್ರವಾದಿಯ ಕರ್ಮಗಳು ಅನುಕರಣಾರ್ಹವಲ್ಲ್‌' 60: ಟಿ-7 

9 ಪ್ರವಾದಿತ್ವದ ಮೇಲೆ ಒಂದು ನಿರ್ದಿಷ್ಟ' ಜನಾಈದೆ ಗುತ್ತಿಗೆ 
ಯಿಲ್ಲ 62: ಪರಿಚಯ, 2ರಿಂದ 4 

ಅ ಹ. ಮುಹಮ್ಮದ್‌ರ(ಸ) ಪ್ರವಾದಿತ್ವದ ಅತ್ಯುನ್ನತ ಪದವಿ 
ಮತ್ತು ಅವರ ಕರ್ತವ್ಯಗಳು 62:2, 3, ಟಿ- 3ರಿಂದ 6 

ಅ ಮಾನವರ ಮಾರ್ಗದರ್ಶನಕ್ಕಾಗಿ ಪ್ರವಾದಿತ್ವದ ಶೃಂಖಲೆಯನ್ನು 
ಜಾರಿಗೊಳಿಸಲಾಯಿತು 64: ಟಿ-12 

ಅ ರಸೂಲರ ಕೆಲಸವು ಸತ್ಯಸಂದೇಶವನ್ನು ನಿಖರವಾಗಿ ತಲಪಿಸುವು 
ದಾಗಿದೆ 64: ಟಿ-12 
(ಹೆಚ್ಚಿನ ವಿವರಗಳಿಗೆ 'ಪ್ರವಾದಿಗಳು' ನೋಡಿರಿ) 


ಪ್ರವಾದಿತ್ವ ಸಮಾಪ್ತಿ 
ಅ ಪ್ರವಾದಿವರ್ಯರ(ಸ) ಬಳಿಕ ಲೋಕಾಂತ್ಕದ ವರೆಗೆ ಬೇರಾವ 
ಪ್ರವಾದಿಯೂ ಬರಲಾರರು 47: ಟಿ-30 


ಅ ಲಂಶಿಮ ಪ್ರವಾದಿ ಹಇಸ್ಮಾಈಲರ ಸಂತಶಿಯಲ್ಲಾಗಿರುವರೆಂದು. 


ತೌರಾಶಿನ ಸಾಕ್ಸೃ 61: ಟಿ8 


ಫಿಕ್ಸ್‌ (ಕರ್ಮಶಾಸ್ತ್ರ)ನ ತತ್ವಗಳು 

ಅ ಫಿರ್‌ಔನನು ಹ:ಮೂಸಾರನ್ನು(ಅ) ಸುಳ್ಳಾಗಿಸಿದನು 50:12, 
13, ಟಿ-13 

ಅ ಅವನು ತನ್ನ ಅಖಿಲ ಜನಾಂಗದ ಪಥಬ್ರಷ್ಟತೆಗೆ ಹೊಣೆಗಾರ 
50: ಟಿ-13 

ಅ ಹ. ಮೂಸಾರು(ಅ) ಆಧಾರ ಪ್ರಮಾಣಗಳ ಸಹಿತ ಅವನ 
ಮುಂದೆ “ಬಂದುದು 51:38, ಟಿ-36 

ಅ ಫಿರ್‌ಔನನ ಸತ್ಮನಿಷೇಧ 50:12, 13, 51:39, 54:42 

ಅ ಅನನುಹ. ಮೂಸಾರ(ಲ) ಮೇಲೆ ಜಾದೂಗಾರನೆಂಬ ಆರೋಪ 
ಹೊರಿಸಿದ್ದುದು 51:39 

ಅ ಫಿರ್‌ಔನ್‌ ಮತ್ತು ಅವನ ಸೇನೆಯ ವಿನಾಶ:51:40, 54: 42 

9 ಅವನ ನಾಶದ ಬಳಿಕ ಯಾರೂ ಅವನಿಗಾಗಿ: :ಕಣ್ಣೀರು 
ಸುರಿಸಲಿಲ್ಲ 51:40, ಟಿ38 - ಇ ಗ 


ಅ ಫಿರ್‌ಔನ್‌ ಮತ್ತು ಅವನ ಜನಾಂಗವನ್ನು ಅಲ್ಲಾಹನು ` 


ಹಿಡಿದುದು 54:42 


ಟ್ರ 
ಫಿಸ್ಮ್‌(ಕರ್ಮಭ್ರಷ್ಟತೆ) 


ಅ ಫಾಸಿಕರು(ಕರ್ಮಬ್ರಪ್ಪರು) ಯಾರು? *59:19: 
ಅ ಅವರಿಗೆ ಸನ್ಮಾರ್ಗ ನೀಡಲಾಗುವುದಿಲ್ಲ 461:5 


-ಅ ಗ್ರಂಥದವರು ಕರ್ಮಭ್ರಷ್ಟ ಮಾರ್ಗವನ್ನನುಸರಿಸಿದರು 57:16 


(ಫಾಸಿಕ್‌'ನ್ನು ನೋಡಿರಿ). 


ಬಂಡಾಯದ ಬಗ್ಗೆ ಕಾನೂನು ' 

6 ಬಂಡುಕೋರ ಕೂಟದ ವಿರುದ್ಧ ಸತ್ಯದಲ್ಲಿರುವ ಕೂಟದವರನ್ನು 
ಬೆಂಬಲಿಸಬೇಕಾದುದು ಕಡ್ಡಾಯ (ವಾಜಿಬ್‌) 49:9, ಟಿ-14 

ಅ ಬಂಡುಕೋರರ ವಿರುದ್ಧ ಯುದ್ಧ ಮಾಡುವುದರ "ಉದ್ದೇಶ 
ಮತ್ತು ಗುರಿ 49:9, ಟಿ-15 

9 ಅದರ ವಿವರವಾದ ಆಜ್ಞೆಗಳು 49:9, 10, ಟಿ14ರಿಂದ 17 
[ಹೆಚ್ಚಿನ ವಿವರಣೆಯನ್ನು 'ಜಿಹಾದ್‌' ಮತ್ತು 'ಇನ್‌ಫಾಕ್‌' 
(ದೇವ ಮಾರ್ಗದಲ್ಲಿ ಖರ್ಚು ಮಾಡುವುದು) ನೋಡಿರಿ] 


ಬರ್ರ್ಭುಖ್‌ 
ಅ ಬರ್ರುಖ್‌ ಯಾತನೆ 47:27, ಟಿ-37 


ಬದ್ರ್‌ ಯುದ್ಧ 

ಅ ಬದ್ರ್‌ ಯುದ್ಧದಲ್ಲಿ ಕುರ್‌ಆನಿನ ಭವಿಷ್ಕೋಕ್ತಿ ಪೂರ್ಣ 
ಗೊಂಡಿತು 54:44, 45, ಟಿ-24 

೪ ಬದ್ರ್‌ ಯುದ್ಧದಲ್ಲಿ ಮುಸ್ಲಿಮರ ವಿಜಯವು ಮದೀನಾದ 
ಯಹೂದಿಯರ ಹೃದಯ ಬೇಗುದಿಗೆ ಕಾರಣವಾಯಿತು 59: 
ಪರಿಚಯ 


ಬನೀ ಇಸ್ರಾಈಲ್‌ 

೨ ಫಿರ್‌ಔನನ ಎರುದ್ದ ಬನೀ ಇಸ್ರಾಈಲರ ವಿಜಯ 5286 

9 ಅವರ ದುರ್ನಡತೆ 61: ಪರಿಚಯ, 5 

ಅ ಅವರು ಹ.ಮೂಸಾರಿಗೂ(ಅ) ಇತರ ಪ್ರವಾದಿಗಳಿಗೂ ಕಿರುಕುಳ 
ಕೊಟ್ಟಿದ್ದು 61: ಪರಿಚಯ, 5, ಟಿ-4 ಅಲ್ಲಾಹನು ಅವರ 
ಹೃದಯಗಳನ್ನು ವಕ್ರಗೊಳಿಸಿಬಿಟ್ಟನು 61:5 

೨ ಅವರ ಆಜ್ಞೋಲ್ಲಂಘನೆಯ ಪ್ರಸ್ತಾಪ 61:6, ಟ-6 

$ ಅವರು ಪ್ರವಾದಿವರ್ಯರ(ಸ) ಆಗಮನದ ನಿರೀಕ್ಷೆಯಲ್ಲಿದ್ದರು 
61:6, ಟಿ-8 


ಅ. ಅವರಲ್ಲಿ ಕೆಲವರು ಹ.ಈಸಾರ(ಲ) ಮೇಲೆ ವಿಶ್ವಾಸ ವಿರಿಸಿದರು. 


ಬೇರೆ ಕೆಲವರು ಸತ್ಯನಿಷೇಧಕ್ಕೆ ಅಂಟಿಕೊಂಡರು 61:14 
(ಹೆಚ್ಚಿನ ವಿವರಗಳನ್ನು 'ಮೂಸಾ' 'ದಾವೂದ್‌' 'ಸುಲೈಮಾನ್‌' 
'ಯಹ್ಮಾ' ಮತ್ತು ಈಸಾ(ಅ), 'ಯಹೂದಿಯರು], 'ಅಹ್ಲೆ 
ಕಿತಾಬ್‌" (ಗ್ರಂಥದವರು)` ಮತ್ತು 'ಕ್ರೈಸ್ತರು' ನೋಡಿರಿ) 


444 


ಬಲಿದಾನ 

೪ ಧನ ಮತ್ತು ಪ್ರಾಣದ ಬಲಿದಾನವು ಯಾವಾಗ ಹೆಚ್ಚು' ಬೆಲೆ 
ಯುಳ್ಳದ್ದಾಗುತ್ತದೆ 57: ಪರಿಚಯ 

ಬೈತುಲ್ಲಾಃ(ದೇವಭವನ) 
ಅದು ಸದಾ ಜನರಿಂದ ತುಂಬಿರುತ್ತದೆ 52:4, ಟಿ3 

ಬೈಬಲ್‌ 

ಅ ಅಂತಿಮ ಪ್ರವಾದಿಯು ಹ.ಇಸ್ಮಾಈಲ್‌ರ(ಅ) ಸಂತತಿಯಿಂದ 
ಬರುವುದು ಮತ್ತು ಆ ಬಗ್ಗೆ ತೌರಾತ್‌ನ ಸುವಾರ್ತೆ 61:6, 
ಟಿ-8 
[ಹೆಚ್ಚಿನ ವಿವರಗಳನ್ನು 'ಇಂಜೀಲ್‌', 'ಅಹ್ಲೆ ಕಿತಾಬ್‌' 
(ಗ್ರಂಥದವರು), 'ಬನೀ ಇಸ್ರಾಶಲ್‌', 'ತೌರಾತ್‌', 'ಮೂಸಾ(ಅ)' 
ಮತ್ತು 'ಈಸಾ(ಅ)' ನೋಡಿರಿ] 


ಭೂಮಿ 
ಅ ಭೂಮಿಗೆ ವಿವಿಧ ಪೂರ್ವ ಪಶ್ಚಿಮಗಳಿರುವುದರ ಅರ್ಥ 
55:17, ಟಿ-17 


ಭೂಮಿಯಲ್ಲಿ ಕ್ಷೋಭೆ (ಸಾದ್‌ ಫಿಲ್‌ ಅರ್ದ್‌) 
ಅ ಭೂಮಿಯಲ್ಲಿ ಫಸಾದ್‌ (ಕ್ಷೋಭೆ) ಎಂದರೇನು +59: 
ಪರಿಚಯ 


ಮಗ್‌ಫಿರತ್‌(ಪಾಪ ವಿಮೋಚನೆ) 
9 ಎಂತಹವರಿಗಾಗಿದೆ? 48:29, 49:3, 57:28 
9 ಕ್ಷಮೆಯ ಅರ್ಥ 47: ಟಿ-24 


6 ಸತ್ಯನಿಷೇಧಿ ಮತ್ತು ಅಲ್ಲಾಹನ ಧರ್ಮದಿಂದ ತಡೆಯುವವರಿಗೆ, 


ಕ್ಷಮೆ ಸಿಗಲಾರದು 47:34 

ಅ ಮಹಾ ಪಾತಕಗಳಿಂದ ಪಾರಾಗುವವರಿಗೆ ಅಲ್ಲಾಹನ ಕ್ಷಮೆ 
53:32 

ಅ ಕ್ಷಮೆಯ ಕಡೆಗೆ ಧಾವಿಸಲು ತಾಕೀದು 57:21 

ಅ ಸತ್ಮವಿಶ್ವಾಸಿಗಳ ಕ್ಷಮಾಯಾಚನೆ ತಮಗಾಗಿ ಮತ್ತು ತಮಗಿಂತ 
ಮುಂಚಿನ ಸತ್ಯವಿಶ್ವಾಸಿಗಳಿಗಾಗಿ 59:10 

೪ ಮುಸ್ಲಿಮ್‌ ಸ್ತ್ರೀಯರಿಗಾಗಿ ಕ್ಷಮಾ ಪ್ರಾರ್ಥನೆ ಮಾಡಲು 
ಪ್ರವಾದಿವರ್ಯರಿಗೇಸ) ಅಜ್ಜೆ 60:12 

ಅ ರಪಟವಿಶ್ಚಾಸಿಗಳ ಪರವಾಗಿ ಯಾವ ಕ್ಷಮಾ ಪ್ರಾರ್ಥನೆಯೂ 
ಸ್ವೀಕೃತವಾಗದು 63:5, 6 


ಮದೀನಾ ಪಟ್ಟಣ 
ಅ ಪವಿತ್ರ ಮದೀನಾ ಮುಸ್ಲಿಮರಿಗೆ ಒಂದು ಅಭಯ 


ತಪ್ಪೀಮುಲ್‌ ಕುರ್‌ಆನ್‌ 


ಸ್ಥಾನವಾಗಿತ್ತು -60:10, ಟಿ-14 - 
ಅ ಮದೀನಾಕ್ಕೆ ಪ್ರವಾದಿವರ್ಯರ(ಸ) ಆಗಮನ 59: ಪರಿಚಯ 
ಅ ಮದೀನಾಕ್ಕೆ ಹಿಜ್ರತ್‌ 59: ಪರಿಚಯ 
(ಹೆಚ್ಚಿನ ವಿವರಗಳಿಗಾಗಿ 'ಅನ್ಸಾರ್‌', 'ಮುಹಮ್ಮದ್‌(ಸ), 
'ಕಪಟ ವಿಶ್ವಾಸಿಗಳು' ಮತ್ತು 'ಯಹೂದಿಯರು' ನೋಡಿರಿ) 


ಮನುಷ್ಯ." 

9 ಅವನು ಹುಟ್ಟು ಪಾಪಿಯೆಂಬ ತಪ್ಪು ವಿಭಾವನೆ 6% ಟಿ-5 

ಆ ಡಾರ್ವಿನನ ವಿಕಾಸವಾದ ಮತ್ತು ಕುರ್‌ಆನ್‌ 458: ಟಿ-14 

9 ಅಲ್ಲಾಹನು ಅವನಿಗೆ ಆಯ್ಕೆ ಮತ್ತು ಇರಾದೆಯ ಸ್ವಾತಂತ್ರ್ಯ 
ಕೊಟ್ಟಿರುತ್ತಾನೆ 61:5, ಟಿ-5 
(ವಿಧಿ'ಯನ್ನು ನೋಡಿರಿ) 

9 ಮಾನವ ವರ್ಗದಲ್ಲಿ ಭಿನ್ನತೆಗಳನ್ನೂ ಕ್ಷೋಭೆಯನ್ನೂ ತಡೆಯಲು 
ಕುರ್‌ಆನ್‌ ಯಾವ ಸಿದ್ಧಾಂತಗಳನ್ನು ಮುಂದಿಟ್ಟಿದೆ? 49:13 
ಟಿ-28 

6 ಮಾನವ ವರ್ಗಕ್ಕೆ ಒಂದು ಪಂಥಾಹ್ವಾನ 55:33 

೪ ಮಾನವ ಮತ್ತು ಮಾನವನ ನಡುವೆ ಮೇಲ್ಮೆಯು ವಾಸ್ತವದಲ್ಲಿ 
ನೈತಿಕ ಮೇಲ್ಮೆಯನ್ನು ಆಧರಿಸಿದೆ 49:13, ಟಿ-28 

ಅ ಅವನ ಸೃಷ್ಟಿ 50:6, 51:21, ಟಿ-19, 55:3, 14, 56:57 

೪ ಅವನ ಬಾಯಿಯಿಂದ ಹೊರಟ ಪ್ರತಿಯೊಂದು ಮಾತನ್ನೂ 
ಬರೆದುಕೊಳ್ಳಲಾಗುತ್ತದೆ 50:18 

ಅ ಅವನಿಗೆ ಮರಣ ಬರಲಿದೆ 50:19 

ಅ ಅಲ್ಲಾಹನು ಅವನ ಕಂಠನಾಡಿಗಿಂತಲೂ ಹೆಚ್ಚು ಅವನಿಗೆ 

ಸಮೂಪದಲ್ಲಿದ್ದಾನೆ 50:16 

ಮಾನವ ಸೃಷ್ಟಿಯ ಉದ್ದೇಶ 51:56 

ಮಾನವನು ಸತ್ಯವೆಂದು ತಿಳಿದುಕೊಂಡುದೇ ಸತ್ಯವಲ್ಲ 53:24 

ಅವನಿಗೆ , ಅಲ್ಲಾಹನು ಮಾತಾಡಲು ಕಲಿಸಿದನು 55:4 

ಅವನ ಹುಡುಗಾಟಿಕೆ ಮತ್ತು ಹೊಣೆರಹಿತ ವರ್ತನೆ 59:21, 

ಟಿ31 . 

ಅ ಅವನು ಯಾವುದರಿಂದ ಉಂಟಾದನು? 55:14 

ಆ ಮಾನವ ಸೃಷ್ಟಿಯ ಕುರಿತು ಕುರ್‌ಆನಿನ ತೀರ್ಮಾನ 
55: ಟಿ-14 

ಅ ಮಾನವನ. ಪ್ರಬಲ ಶಕ್ತಿ ಸಾಮರ್ಥ್ಯಗಳು 55: ಟಿ-16 

9 ಮಾನವ ಯೋಗ್ಯತಾರ್ಹತೆಗಳೆಲ್ಲಾ ಅಲ್ಲಾಹನ ಕೊಡುಗೆ 
ಗಳಾಗಿವೆ 55: ಟಿ-16 

9 ಅವನ ಮರಣದ ಸಮಯವನ್ನು ಅಲ್ಲಾಹನು ನಿಶ್ಚಯಿಸಿದ್ದಾನೆ 
56:60, ಟಿ-25 


೪ ಮಾನವನಿಗೆ ಈ ವಿಶ್ವದಲ್ಲಿ ಅತ್ಕುತ್ತೆಮ್ಮ. ಶಾರೀರಿಕ ಮತ್ತು 
ಮಾನಸಿಕ ಶಕ್ತಿಗಳನ್ನು ಕೊಡಲಾಗಿದೆ 613, ಟ್ರಿ-7 


ಮರಣೋತ್ತರ ಜೀವನ 

ಅ ಮರಣಾನಂತರ ಕಪಟವಿಶ್ಚಾಸಿಗಳ ಆತ್ಮಗಳಿಗೆ'ಯಾತನೆ 47:27 

ಈ ಮರಣಾನಂತರ ಜೀವನದ ಬೌದ್ಧಿಕ ಮತ್ತು ಲಿಖಿತ ಆಧಾರ 
ಪ್ರಮಾಣಗಳು 50:15, 44, 52: ಟಿ-6 

6 ಮರಣಾನಂತರ ಜೀವನವು ಒಂದು ಖಚಿತ ವಿಷಯ 50:42, 
43, 56: 47ರಿಂದ 64, 64:7 

ಅ ಅಲ್ಲಾಹನು ಮಾನವರನ್ನು ಪುನಃ ಜೀವಂತಗೊಳಿಸುವನು 
58:6 

ಅ ಮಾನವನು ಭೂಲೋಕದಲ್ಲಿ ಲಗಾಮಿಲ್ಲದ ಕುದುರೆಯಲ್ಲ, 
ಅವನಿಗೆ ಒಂದು ದಿನ ತನ್ನ ಸೃಷ್ಟಿಕರ್ತನ ಮುಂದೆ ಹಾಜರಾಗ 
ಲಿಕ್ಕಿದೆ 64:3, ಟಿ-7 

ಅ ಜನರಿಗೆ ಅವರ ಕರ್ಮಗಳನ್ನು ತಿಳಿಸಲಾಗುವುದು 64:7 
(ಹೆಚ್ಚಿನ ವಿವರಗಳನ್ನು 'ಆಖಿರತ್‌', 'ಬರ್ಥುಖ್‌', 'ಹಶ್ರ್‌' 
ಮತ್ತು 'ಕಿಯಾಮತ್‌'(ಪುನರುತ್ಥಾನ) ನೋಡಿರಿ) 


ಮದೀನಾದ ಕರಾರು p 

ಅ ಪ್ರವಾದಿವರ್ಯರ(ಸ) ಮತ್ತು ಯಹೂದಿಯರ ನಡುವೆ ನಡೆದ 
'ಮದೀನಾದ ಕರಾರು' 59: ಪರಿಚಯ 

$ ಮದೀನಾದ ಕರಾರಿನ ನಿಬಂಧನೆಗಳು 59: ಪರಿಚಯ 

ಅ ಯಹೂದಿಯರು ಮದೀನಾದ ಕರಾರನ್ನು ಮುರಿದರು 
59: ಪರಿಚಯ 


ಮರಣ 

ಅ ಸಕರಾತ್‌ ಮೌತ್‌(ಮರಣ ಸಂಕಟ) 50:19, 56:83, 84 

ಅ ಮರಣವು ಬಂದ ಕೂಡಲೇ ಪರಲೋಕದ ವಾಸ್ತವಿಕತೆ 
ಮನುಷ್ಯನಿಗೆ ವ್ಯಕ್ತವಾಗಿ ಬಿಡುತ್ತದೆ 50: ಟಿ-22 

€ ಮಾನವನ ಮರಣ ಅಲ್ಲಾಹನ ಕೈಯಲ್ಲಿದೆ' 56:60, ಟಿ-25 

ಆಗ ಯಾರೂ ಯಾರನ್ನೂ ರಕ್ಷಿಸಲಾರನು 56:85, 86 

ಅ ಮರಣದ ವೇಳೆ ಅಲ್ಲಾಹನು ಮರಣ ಹೊಂದುವವನಿಗೆ 
ಅವನ ಬಂಧುಗಳಿಗಿಂತಲೂ ಹೆಚ್ಚು ಸಮೂಪದಲ್ಲಿರುತ್ತಾನೆ 
56: 83ರಿಂದ 85 

ಈ ಮರಣದ ಮೇಲೆ ಸತ್ಯವಂತರ ಮತ್ತು ಮಿಥ್ಯವಂತರ ಸ್ಥಿತಿ 
56: 88ರಿಂದ 85 

ಈ ಮರಣದಿಂದ ಯಾರೂ ಓಡಿ ಹೋಗಲಾರ 68 

6 ಮರಣ ಬಂದೊಡನೆ ಕರ್ಮಗಳ ಸರಣಿ ಮುರಿದು ಹೋಗುತ್ತದೆ 
63:10, 11 


445 


ಮಲಾಇಕಃ(ದೇವಚರರು) 
೪ ಅವರು ಮರಣದ ವೇಳೆ ಪ್ರಾಣಗ್ರಹಣ ಮಾಡುತ್ತಾರೆ 47:27 
೪ ಪುನರುತ್ಮಾನ ದಿನ ಅಲ್ಲಾಹನ ಆಜ್ಞೆಯಿಂದ ಮಾನವ ಶರೀರಗಳ 
ಸಕಲ ಕಣಗಳನ್ನೂ ಒಟ್ಟುಗೂಡಿಸುವರು 503, 4, ಟಿ-4 
6 ಪ್ರತಿಯೊಬ್ಬ ಮಾನವನ ಮೇಲೆ ಇಬ್ಬರು ದೇವಚರರು ನೇಮಕ 
ಗೊಂಡಿದ್ದಾರೆ 50:16, 17 

೪ ಅವರು ಅಲ್ಲಾಹನ ನ್ಯಾಯಾಲಯದಲ್ಲಿ ಸಾಕ್ಷಿ Hh 
50: ಟಿ-21 

ಅ ಪುನರುತ್ಹಾನ ದಿನ ಪ್ರತಿಯೊಬ್ಬ ಸತ್ಮನಿಷೇಧಿಯನ್ನು ಒಬ್ಬ 
ದೇವಚರನು ಅಟ್ಟಿಕೊಂಡು ತಂದು ಅಲ್ಲಾಹನ ಸನ್ನಿಧಿಯಲ್ಲಿ 
ಒಪ್ಪಿಸುವನು 50:21, ಟಿ-25 

9 ಅವರು ಸತ್ಮನಿಷೇಧಿಗಳನ್ನು ಹಿಡಿದು ನರಕಕ್ಕೆ ಎಸೆಯುವರು 
50:24 

ಅ ಅವರು ಮಾನವ ರೂಪದಲ್ಲಿ ಹ. ಇಬ್ರಾಹೀಮ್‌ರ(ಅ) 
ಮುಂದೆ ಬಂದುದು 51: 24ರಿಂದ 30 

ಅ ಪಥಭ್ರಷ್ಟ ಜನಾಂಗಗಳ ಮೇಲೆ ಯಾತನೆ ಎರಗಿಸಲಿಕ್ಕಾಗಿ 
ಅವರು ಕಳುಹಿಸಲ್ಪಟ್ಟದ್ದು 51: 31ರಿಂದ 34 

9 ಹ. ಜಿಬ್ರೀಲ್‌ರ(ಅ) ಪ್ರಸ್ತಾಪ 53: ಟಿ-10 

'ಜಿಬ್ರೀಲ್‌'ನ್ನು ನೋಡಿರಿ) 

ಅ ರ ದೇವಚರರನ್ನು ದೇವಿಗಳೆನ್ನುತ್ತಿದ್ದರು 53:27 

ಆ ಸಕಲ ದೇವಚರರು ಒಟ್ಟಾಗಿಯೂ ಒಬ್ಬ ಸತ್ಶನಿಷೇಧಿಯನ್ನು 
ಯಾತನೆಯಿಂದ ಬಿಡಿಸಲಾರರು 53:26, ಟಿ-21 
[ಹೆಚ್ಚಿನ ವಿವರಣೆಗಾಗಿ 'ಮಲಾಯಿಕರು'(ದೇವಚರರು) 
ನೋಡಿರಿ] 


ಮಾರ್ಗಭ್ರಷ್ಟತೆ 

€ ಪ್ರವಾದಿವರ್ಯರ(ಸ) ಪ್ರವಾದಿತ್ವಕ್ಕೆ ಮುಂಚೆ ಅರಬರು 
ಸಂಪೂರ್ಣ ಮಾರ್ಗಬ್ರಷ್ಟರಾಗಿದ್ದರು 62:2, ಟಿ-4 
(ಹೆಚ್ಚಿನ ವಿವರಗಳಿಗೆ 'ಪಥಬ್ರಷ್ಟತೆ' ನೋಡಿರಿ) 


ಮಾನವ(ಬಶರ್‌) 

ಅ ಪ್ರವಾದಿಗಳು ಮಾನವರಾಗಿರುವುದು 50:2, ಟಿ-2 

9 ಪ್ರವಾದಿಗಳು ಮಾನವರಾಗಿರುವುದರ ವಿಷಯದಲ್ಲಿ ಸತ್ಯ ನಿಷೇಧಿ 
ಗಳ ಆಕ್ಷೇಪ ಮತ್ತು ಅದಕ್ಕೆ ಉತ್ತರ 50:2, ಟಿ-2 

೨ ಸಮೂದ್‌ ಜನಾಂಗವು ಹ.ಸಾಲಿಹ್‌ರು(ಅ) ಮಾನವನಾಗಿರುವು 
ದನ್ನು ಅವರು ಪ್ರವಾದಿಯಲ್ಲವೆಂಬುದಕ್ಕೆ ಆಧಾರವೆಂದು 
ಪರಿಗಣಿಸಿದರು 54: 23 ರಿಂದ 25 

ಅ ಸಶ್ಯನಿವೇಧಿಗಳು, ಪ್ರವಾದಿಗಳು ಮಾನವರಾಗಿದ್ದು। ದರಿಂದ 


ನ 


446 


ಅವರು ಪ್ರವಾದಿ ಮತ್ತು ಮಾರ್ಗದರ್ಶಕನೆಂದು ಒಪ್ಪಿಕೊಳ್ಳಲು 
ನಿರಾಕರಿಸಿದರು 646 ೧ 
(ಹೆಚ್ಚಿನ ವಿವರಗಳಿಗೆ 'ಮನುಷ್ಯ' ನೋಡಿರಿ) 


ಮಿಲ್‌ರಾಜ್‌(ಗಗನಾರೋಹಣ) 

೪ ಮಿಲ್‌ರಾಜ್‌ ಘಟನೆಯ ವಿವರಗಳು 53; ಟಿ-11 ರಿಂದ 14 

ತ ಪ್ರವಾದಿವರ್ಯರು(ಸ) ಮಿಲ್‌ರಾಜ್‌ನಲ್ಲಿ ಹ. ಇಬ್ರಾಹೀಮ್‌ 
ರನ್ನು(ಅ) ಕಂಡಿದ್ದರು 52:ಟ-3 


ಮೂರುಭಾನ್‌(ತಕ್ಕಡಿ) 

ಆ ಅಲ್ಲಾಹನು ಮೂರಾನನ್ನು(ತಕ್ಕಡಿಯನ್ನು) ಸ್ಥಾಪಿಸಿದ್ದಾನೆ 55:7 

9 ಮೊರಾನ್‌ (ತಕ್ಕಡಿ) ಸ್ಥಾಪಿಸುವುದರ ಅರ್ಥ 55: ಟ-7 

ಇ ತಕ್ಕಡಿಯಲ್ಲಿ ಕಡಿಮೆ ತೂಗುವುದು ನಿಷಿದ್ಧ 55:9 

ಈ ಅಲ್ಲಾಹನು ಪ್ರವಾದಿಗಳ ಸಂಗಡ ಮೂರುಾನನ್ನು (ತಕ್ಕಡಿಯನ್ನು) 
ಅವಶೀರ್ಣಗೊಳಿಸಿದನು 57:25 


ವೂಸಾಕ್‌(ಕರಾರು) 

9 ಅಲ್ಲಾಹನು ಮಾನವನಿಂದ ಆದಿ ಕರಾರು ಪಡೆದಿದ್ದಾನೆ 57:8, 
ಟಿ-12 

ಅ ಮೂಸಾಕ್‌ ಎಂಬುದರ ಅರ್ಥ 57:8, ಟಿ-12 


ಮುಲ್‌ಜಿರುಃ-ಮುಲ್‌ಜಿರಭಾತ್‌(ಪವಾಡ-ಪವಾಡಗಳು) 
ಆ ಹ. ಸ್ಟಾಲಿಹ್‌ರ(ಲ) ಒಂಟೆಯ ಪವಾಡ 454: 27ರಿಂದ 31 


ಹ. ಸುಲೈಮಾನ್‌ರಿಗೆ(ಅ) ಕೊಡಲಾದ ಪವಾಡಗಳು; 

೪ ಚಂದ್ರನು ಹೋಳಾದ ಪವಾಡ ಮತ್ತು ಅದರ ವಿವರಗಳು 
51:1, ಟಿ-1 

೪ ಪ್ರವಾದಿವರ್ಯರ(ಸ) ಪ್ರವಾದಿತ್ವವು ಸ್ವಯಂ ಒಂದು ಪವಾಡ 
ವಾಗಿರುತ್ತದೆ 62:2, ಟಿ-2, 3 

ಆ ಹಟಮಾರಿ ಸತ್ಮನಿಷೇಧಿಗಳಿಗೆ ಯಾವ ಪವಾಡವೂ ಪ್ರಯೋಜನ 
ಕಾರಿಯಾಗುವುದಿಲ್ಲ 52: ಪರಿಚಯ 

ಆ ಹ. ಇಬ್ರಾಹೀಮ್‌ರಿಗೆಅ) ನೂರು ವರ್ಷ ಪ್ರಾಯದಲ್ಲಿ 
ಬಂಜೆ ಪತ್ನಿಯಿಂದ ಸಂತತಿಯ ಜನನ 51: 28ರಿಂದ 30, 
ಟಿ28, 29 
(ಹೆಚ್ಚಿನ ವಿವರವನ್ನು 'ಆಯತ್‌-ಪವಾಡದ ಅರ್ಥದಲ್ಲಿ' 
ನೋಡಿರಿ) 


ಮುಕರ್ರಬೀನ್‌(ಸಾಮೂಹ್ಯ ಹೊರಔದವರು) 


9 ಮುಕರ್ರಬೀನ್‌ರ ಮೇಲೆ ಪುರಸ್ಕಾರಗಳ ಮಳೆಗರೆಯುವುದು 
56: 11ರಿಂದ 27 


_ತಪ್ಪೀಮುಲ್‌ ಕುರ್‌ಆನ್‌ 


ಆ ಮುಕರ್ರಬೀನ್‌ರಿಗೆ ಉನ್ನತ ಸ್ಥಾನಗಳ ಪ್ರಸ್ತಾಪ 56:88, 89 


ಮುನಾಫ್‌. ಮುನಾಫಿಕೀನ್‌. 

(ಕಪಟವಿಶ್ಚಾಸಿ-ಕಪಟ ವಿಶ್ವಾಸಿಗಳು) 

ಅ ಅವರ ಕರ್ಮಗಳನ್ನು ವ್ಯರ್ಥಗೊಳಿಸುವ ತ್ರೀರ್ಮಾನ 47:28, 
48:11, 57:13, 14 

9 ಇಸ್ಲಾಮ್‌ ಮತ್ತು ಕುಫ್ರ್‌ನ ನಡುವಿನ ಯುದ್ಧ! ದಲ್ಲಿ ಇಸ್ಲಾಮಿನ 
ಬದಲಿಗೆ ಕೇವಲ ತಮ್ಮ ಹಿತ ಚಿಂತನೆ ಮಾಡುವುದು 
ಕಾಪಟ್ಯವಾಗಿದೆ 47: ಪರಿಚಯ 

ಆ ಮುಸ್ಲಿಮರೊಳಗೆ ಇದ್ದುಕೊಂಡು ಇಸ್ಲಾಮಿನ ಶತ್ರುಗಳೊಂದಿಗೆ 
ಒಳಸಂಚು ನಡೆಸುವವರು 47: ಟಿ-38 

9 ಮರಣದ ವೇಳೆ ದೇವಚರರು ಅವರ ಆತ್ಮಗಳಿಗೆ ಯಾತನೆ 
ಕೊಡುತ್ತ ಹೇಗೆ ಒಯ್ಯುತ್ತಾರೆ 47:27 

ಅ ಹುದೈಬಿಯಾ ಸಂಧಿಯ ವೇಳೆ ಅವರ ವರ್ತನೆ 48: 11,12 

ಅ ಕಪಟವಿಶ್ವಾಸಿ ಮುಸ್ಲಿಮನು ನಿಜಕ್ಕೂ ಮೂಮಿನನಾಗಿರು 
ವುದಿಲ್ಲ, ಅವನು ತೋರಿಕೆಗೆ ಮುಸ್ಲಿಮನಾಗಿದ್ದರೂ ಸರಿಯೇ 
48:13, ಟಿ-25, 49:14 

ಅ ಅವರ ಸಂದರ್ಭ ಸಾಧಕತನ 48:12, ಟಿ-23 

ಅ ಅರಬ್‌ ಮುನಾಫಿಕರು ಯಾವ ಔಚತ್ಯಗಳಿಗಾಗಿ ಮುಸ್ಲಿಮ 
ರಾಗಿದ್ದರು? 49: ಟಿ-30 

9 ಮುನಾಫಿಕ್‌ ಸ್ತ್ರೀಪುರುಷರ ಅವಸ್ಥೆ ಪುನರುತ್ಥಾನ ದಿನದಂದು 
57:13, 14 

9 ಅವರ ಮತ್ತು ಸತ್ಯವಿಶ್ವಾಸಿಗಳ ನಡುವೆ ಅಡ್ಡಗೋಡೆಯನ್ನಿರಿಸ 
ಲಾಗುವುದು 57:13 

ಅ ಮುನಾಫಿಕರ ಸಂಶಯಗಳ ಪ್ರಸ್ತಾಪ 57:14 

೪ ಮುನಾಫಿಕರ ಕಿರುಕುಳಗಳು ಮತ್ತು ಯೋಜನೆಗಳು 58: 
ಪರಿಚಯ 

ಅ ಮುನಾಫಿಕರ: ತಪ್ಪ ಎ ಚಟುವಟಿಕೆಗಳ ಬೆ ಬೆದರಿಕೆ 58: 
ಪರಿಚಯ; - 63: 5ರಿಂದ 8 

ಈ ಮುನಾಫಿಕರ ಮೇಲೆ ದೇವಯಾತನೆ ಅವತರಣ 58:8 

ಅ ಪ್ರವಾದಿವರ್ಯರ(ಸ) ಮುಂದೆ ಮುನಾಫಿಕರ ಅಸಭ್ಯ ವರ್ತನೆ 
ಗಳು- 58:8, ಟಿ-22 

೪ ಮುನಾಫಿಕರಿಗೆ ನರಕ ಯಾತನೆ 58:8 

೨ ಪುನರುತ್ಹಾನ ದಿನವೂ ಮುನಾಫಿಕರು -ಸುಳ್ಳು ಆಣೆಗಳನ್ನು 
ಹಾಕುವರು 58:18, ಟಿ-35 

ಅ ಮುನಾಫಿಕರ ಮೇಲೆ ಶೈತಾನನು ಹೇರಲ್ಪಟ್ಟಿದ್ದಾನೆ 58:19 

9 ಮುನಾಫಿಕರು ಶೈತಾನನ ಪಕ್ಷದವರು 58:19 


ಮದೀನಾದ ಮುನಾಫಿಕರು ಯಹೂದಿಯರೊಂದಿಗೆ ಸ್ನೇಹಾಚಾರ 
ಕಟ್ಟಿಕೊಂಡಿದ್ದರು 58:14, ಟಿ-31, 59:11, ಟಿ-22, 63: 


ಪರಿಚಯ 


` ಅವರು ಸುಳ್ಳು ಪ್ರತಿಜ್ಞೆಗಳನ್ನು ಗುರಾಣಿಗಳನ್ನಾಗ ಮಾಡಿಕೊಂಡಿ 


- ದ್ವರು 58:16, 63:2 


ಅವರು ಅಲ್ಲಾಹನ ಮಾರ್ಗದಿಂದ ಜನರನ್ನು : ತಡಿಯುತ್ತಿದ್ದರು 
58:16, 63:2, ಟಿ-3 

ಅವರ ಸಂಪತ್ತೂ ಸಂತಾನಗಳೂ ಅವರಿಗೆ ಯಾವ 
ಪ್ರಯೋಜನಕ್ಕೂ ಬರಲಾರವು 58:17 
ಪ್ರವಾದಿವರ್ಯರ(ಸ) ವಿರುದ್ಧ ಮುನಾಫಿಕರ ಗದ್ದಲ 

59: ಪರಿಚಯ ' 


೨ ಮುನಾಫಿಕರು ಯಾರಾಗಿದ್ದರು? 59: 11ರಿಂದ 14 


ಮುನಾಫಿಕರು ಮತ್ತು ಗ್ರಂಥದವರ ಪರಸ್ಪರ ಸಂಚುಗಳು 
59:11, 61: ಪರಿಚಯ 

ಅವರು ಸುಳ್ಳುಗಾರರಾಗಿರುವುದರ ಕುರಿತು ಅಲ್ಲಾಹನ ಸಾಕ್ಸಿ 
59:11 

ಅವರ ಹೃದಯಗಳಲ್ಲಿ ಮುಸ್ಲಿಮರ ಬಗ್ಗೆ ಭೀತಿ ನೆಲೆಸಿತ್ತು 59:13 
ಮುನಾಫಿಕರು ಬುದ್ಧಿಹೀನರು 59:13 

ಮುನಾಫಿಕರ ಮನಸ್ಸುಗಳು ಪರಸ್ಪರ ಒಡೆದು ಹೋಗಿವೆ 
59:14 

ಮದೀನಾದ ಮುನಾಫಿಕರ ಮತ್ತು ಮಕ್ಕಾದ ಕುರೈಶರ ಪರಸ್ಪರ 
ಹೋಲಿಕೆ ಮತ್ತು ಇಸ್ಲಾಮಿನೆದುರು ಅವರ ಹತಾಶೆ 59: 
15ರಿಂದ 17 

ಮದೀನಾದ ಮುನಾಫಿಕರ ಮತ್ತು ಯಹೂದಿಯರ ಉದಾಹರಣೆ 
59:15, 16, ಟಿ-27 


- ಅವರು ಪ್ರವಾದಿವರ್ಯರ(ಸ) ಯಶಸ್ಸುಗಳ ಬಗ್ಗೆ ತೀವ್ರ 


ಮತ್ಸರ. ಪಡುತ್ತಿದ್ದರು 59: ಟಿ-25 

ಮುನಾಫಿಕರು ಒಳಗಿಂದೊಳಗೇ ಇಸ್ಲಾಮಿನ, ಬೇರುಗಳನ್ನು 
ಕಡಿಯಲು ಪ್ರಯತ್ನಿಸುತ್ತಿದ್ದರು 63:: ಪರಿಚಯ 
ಮುನಾಫಿಕರ ಪಿತೂರಿಗಳು 63: ಪರಿಚಯ, 7, 8 
ಮುನಾಫಿಕರ ಹೃದಯಗಳಿಗೆ ಮುದ್ರೆ 63:3 

ಮುನಾಫಿಕರ ಹೇಡಿತನ ಮತ್ತು` ನಿರುಪಯುಕ್ತತೆ 63:4 
ಅವರು ಮುಸ್ಲಿಮರ ಪಕ್ಕಾ ಶತ್ರುಗಳು 63:4 
ಮುನಾಫಿಕರ ಬಗ್ಗೆ ಜಾಗರೂಕರಾಗಿರಲು -ಬೋಧನೆ 63:4 
ಮುನಾಫಿಕರ ಅನುಚಿತ ಅಹಂಭಾವ 63:5, ಟಿ-12 
ಮುನಾಫಿಕರ ಪರವಾಗಿ ಯಾವ ಪ್ರಾರ್ಥನೆಯೂ ಸ್ವೀಕೃತ 
ವಾಗಲಾರದು 63:6 


ಅ ಮುನಾಫಿಕರ ಅಹಂಕಾರದ ಮಾತುಗಳು 63:7, 8 


ಮುಶ್ರಿಕ್‌-ಮುಶ್ರಿಕರು 
(ಶಿರ್ಕ್‌' `ನೋಡಿರಿ) ' 

ಮುಹಮ್ಮದ್‌(ಸ) 

ಅ ಅವರ ಪ್ರವಾದಿತ್ವಕ್ಕೆ ಆಧಾರ ಪ್ರಮಾಣಗಳು 452:33, 34, 
ಟಿ-27, 31, 54:1 -1, 62: ಟಿ3, 5, 

೪ ಅವರನ್ನು ವೈಯಕ್ತಿಕವಾಗಿ ವಿರೋಧಿಗಳು ಸತ್ಮಸಂಧರೆಂದು 
ನಂಬುತ್ತಿದ್ದರು +64:ಟಿ-15 

೨ ಅವರು ತಂದ ಧರ್ಮದ ಮೂಲ ಶಿಕ್ಷ ಹಗು. 

(ಹೆಚ್ಚಿನ ವಿವರಗಳಿಗೆ ನೋಡಿರಿ 'ಇಸ್ಲಾಮ್‌' ಮತ್ತು 'ಕುರ್‌ಆನ್‌') 

೪ ಪ್ರವಾದಿತ್ವದ ಆರಂಭದಲ್ಲಿ ಕುರೈಶರು ಯಾವ ತಪ್ಪುಧಾರಣೆ 
ಗಳಲ್ಲಿ ಸಿಲುಕಿದ್ದರು 64: ಪರಿಚಯ 

ಅ ಮಕ್ಕಾದ ಸತ್ಮನಿಷೇಧಿಗಳ ಕಡೆಯಿಂದ ಅವರ ಮೇಲೆ ಮಂತ್ರ 
ವಾದಿ(ಶಕುನಿಗ್ರ ಎಂಬ ಆರೋಪ ಮತ್ತು ಅದಕ್ಕೆ ಉತ್ತರ 
52:29, ಟಿ-22 

9 ಮಕ್ಕಾದ ಸತ್ಮನಿಷೇಧಿಗಳು ಅವರನ್ನು ಕವಿ ಎಂದುದು 50: 
ಟಿ-5, 52:30, ಟಿ-23 

9 ಮಕ್ಕಾದ ಸತ್ಮನಿಷೇಧಿಗಳು ಅವರನ್ನು ಹುಚ್ಚನೆಂದುದು 52:29 

ಅ ಪ್ರವಾದಿವರ್ಯರ(ಸ) ಮೇಲೆ ಅವಶೀರ್ಣಗೊಂಡ ಬೋಧನೆ 
ಯನ್ನು ಸ್ಟೀಕರಿಸುವುದು ಈಮಾನಿನ ಅನಿವಾರ್ಯ ಬೇಡಿಕೆ 
ಯಾಗಿದೆ 47:2, ಟಿ4 

ಅ ಸತ್ಯನಿಷೇಧಿಗಳ ಹಂಚಿಕೆಗಳು ಪ್ರವಾದಿವರ್ಯರಣ) ವಿರುದ್ಧ 
ಫಲಿಸಲಾರದೆಂದು ಅವರಿಗೆ ಅಲ್ಲಾಹನ ವಾಗ್ದಾನ 47:1, ಟಿ-3 

6 ಪ್ರವಾದಿವರ್ಯರು(ಸ) ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ 
ಹೇಗೆ ಮಾಡುತ್ತಿದ್ದರು 47: ಟಿ8 ' 

ಅ ಪ್ರವಾದಿವರ್ಯರ(ಸ) ಶತ್ರುಗಳನ್ನು ನಾಶ -- 
ಗೊಳಿಸಲಾಗುವುದೆಂದು ಅಲ್ಲಾಹನ ವಾಗ್ದಾನ 47:8, ಟಿ-13 

ಅ ಪ್ರವಾದಿವರ್ಯರನ್ನು(ಸ) ಮಕ್ಕಾದಿಂದ ಹೊರಗಟ್ಟಿದವರಿಗೆ 
ಖಂಡಿತವಾಗಿಯೂ ಶಿಕ್ಷೆ ನೀಡಲಾಗುವುದೆಂದು ' ಅಲ್ಲಾಹನ 
ವಾಗ್ದಾನ 47:13, ಟಿ-18 

ಅ ಪ್ರವಾದಿವರ್ಯರ(ಸ) ಆಗಮನವು ಲೋಕಾಂತ್ಕ ಕಾಲ ಸಮೂಪಿ 
ಸಿದೆ ಎಂಬುದರ ಸಂಕೇತವಾಗಿದೆ 47:18, ಟಿ-30 

ಅ ಹುದೈಬಿಯಾ ದಂಡಯಾತ್ರೆಯಲ್ಲಿ ತೋರಿಬಂದ ಪ್ರವಾದಿ 
ವರ್ಯರ(ಸ). ಸಾಹಸ 48: ಪರಿಚಯ 

ಅ . ಪ್ರವಾದಿವರ್ಯರ(ಸ) ಅನುಪಮ ಸಂಯಮ 48: ಪರಿಚಯ, 
63: ಪರಿಚಯ 


448 


ತಪ್ಪೀಮುಲ್‌ ಕುರ್‌ಆನ್‌ 


NR Ran 


ಅ ಶತ್ರುಗಳನ್ನು ಪ್ರಭಾವಿತಗೊಳಿಸಿದ-- ಪ್ರವಾದಿವರ್ಯರ(ಸ). 


ನೇತೃತ್ವದ ಘನತೆ 48: ಪರಿಚಯ 

ಈ ಪ್ರವಾದಿವರ್ಯರ(ಸ) ವಚನ ಪಾಲನೆಯ ಒಂದು ಅಪ್ರತಿಮ 
ಉದಾಹರಣೆ 48: ಪರಿಚಯ 

ಅ ಅಲ್ಲಾಹನು ಪ್ರವಾದಿವರ್ಯರ(ಸ) ಎಲ್ಲ ಹಿಂದಿನ ಮತ್ತು 
ಮುಂದಿನ ಪ್ರಮಾದಗಳನ್ನು ಕ್ಷಮಿಸಿದನು 48:2 

ಅ ಅಲ್ಲಾಹನ ಕ್ಷಮೆಯ ಸಾರ್ವತ್ರಿಕ ,ಘೋಷಣೆಯಿದ್ದಾಗ್ಕೂ 
ಪ್ರವಾದಿವರ್ಯರು(ಸ) ದೇವಾರಾಧನೆಯಲ್ಲಿ ಅಸಾಮಾನ್ಮ ಕಷ್ಟ 
ವಹಿಸುತ್ತಿದ್ದರು 48: ಟ-2 

೪ ಪ್ರವಾದಿವರ್ಯರನ್ನು(ಸ) ಅಲ್ಲಾಹನು ಶಾಹಿದ್‌(ಸಾಕ್ಸಿ), 
ಮುಬಶ್ಶಿರ್‌(ಸುವಾರ್ಶೆ ಕೊಡುವವರು) ಮತ್ತು ನದೀರ್‌ 
(ಎಚ್ಚರಿಕೆ ಕೊಡುವವರು) ಆಗಿ ಕಳುಹಿಸಿರುತ್ತಾನೆ 48:8, 
51:50, 53:56, ಟಿ-49 

ಈ ಪ್ರವಾದಿವರ್ಯರು(ಸ) ಅಲ್ಲಾಹನ ರಸೂಲರಾಗಿರುತ್ತಾರೆ 
48:29, 61:6, 9, 62:2 

ಈ ಅಲ್ಲಾಹನು ಅವರನ್ನು ಯಾವ ಮಹತ್ಕಾರ್ಯಕ್ಕಾಗಿ ನೇಮಕ 
ಮಾಡಿದ್ದನು? 48:28, 61:9, 62:2, ಟ-3 

ಅ ಪ್ರವಾದಿವರ್ಯರ(ಸ) ಮುಂದೆ ಉಚ್ಚ ಸ್ವರದಿಂದ ಮಾತಾಡು 
ವುದೂ ಈಮಾನನ್ನು ಧ್ವಂಸ ಮಾಡಿಬಿಡುವಂತಹ ವಿಷಯ 
ವಾಗಿದೆ 49:2, 3 

ಆ ಧರ್ಮದಲ್ಲಿ ಪ್ರವಾದಿವರ್ಯರಿಗಿರುವ(ಸ) ಉನ್ನತ ಸ್ಥಾನ 49: 
1ರಿಂದ 4, ಟಿ3 

೪ ಪ್ರವಾದಿವರ್ಯರೊಂದಿಗೇಸ) ಆದರ ಪಾಲಿಸುವವರೇ 
ಅಲ್ಲಾಹನ ಬಳಿ ಮುತ್ತಕೀಗಳು(ಧರ್ಮನಿಷ್ಕರು) ಆಗಿರುತ್ತಾರೆ 
49:3, ಟಿ-5 

೪ ಪ್ರವಾದಿವರ್ಯರ(ಸ) ಬಳಿ ಹಾಜರಾಗಲು ಮುಸ್ಲಿಮರಿಗೆ 
ಕಲಿಸಿ ಕೊಟ್ಟಿರುವಂತಹ ಶಿಷ್ಟಾಚಾರಗಳು 49: 1 ರಿಂದ 5, 
ಟಿ-3, 6 

ಈ ಪ್ರವಾದಿವರ್ಯರ(ಸ) ಉಪಸ್ಥಿತಿಯಲ್ಲಿ ತಮ್ಮ ಅಭಿಪ್ರಾಯ 


ವನ್ನು ಒಪ್ಪಲೇಬೇಕೆಂದು ಸಾಧಿಸಲಿಕ್ಕಾಗಿ ಪ್ರಯತ್ನಿಸುವವರಿಗೆ 


ವಾಗ್ದಂಡನೆ 49:7 

ಈ ಪ್ರವಾದಿವರ್ಯರನ್ನು(ಸ) ಸತ್ಯನಿಷೇಧಿಗಳು ಧಿಕ್ಕರಿಸಿದರು 50:5, 
ಟಿ-5, 543, ಟಿ3 | 

ಅ ಪ್ರವಾದಿವರ್ಯರನ್ನು(ಸ) ಶಕುನಿಗನೆನ್ನಲಾಯಿತು 50: ಟಿ-5, 
52:29, ಟಿ-22 

ಅ ಆವರನ್ನು ಜಾದುಗಾರನೆನ್ನಲಾಯಿತು 542, ಟಿ-2, 61:6 

9 ಪ್ರವಾದಿವರ್ಯರನ್ನು(ಸ) ` ಸತ್ಯವಾದಿಯೆಂದು ತಿಳಿದೂ 
ಹಠಮಾರಿಗಳು ಅವರನ್ನು ತಿರಸ್ಕರಿಸಿದರು 50:5, ಟಿ5 


ಅವರ ಇಡೀ `ಜೀವಮಾನವು ನಿಷ್ಕಳಂಕವಾಗಿತ್ತು ಮತ್ತು 
ಸಮಾಜದ ಮುಂದೆಯೇ ಇತ್ತು 64:ಟಿ-15 
ಬಲಾತ್ಕಾರವಾಗಿ ಜನರಿಗೆ ಸನ್ಮಾರ್ಗ ತೋರಿಸುವುದು ಅವರ 
ಕೆಲಸವಾಗಿರಲಿಲ್ಲ 50:45 

ಸದ್ದೋಧನೆ ಮತ್ತು ಧರ್ಮಾಹ್ವಾನ ಕಾರ್ಯವನ್ನು ಜಾರಿಯಲ್ಲಿ 
ಡಲು ಆದೇಶ 50:45 

ಉದ್ಭಟ ಸತ್ಯನಿಷೇಧಿಗಳಿಂದ ಮುಖ ತಿರುಗಿಸಿಕೊಳ್ಳ ಬೇಕೆಂದು 
ಪ್ರವಾದಿವರ್ಯರಿಗೇಸ) ಆಜ್ಞೆ 51:53, 54, 53:29, 54:6 
ಯಾವ ಪವಾಡವೂ ಅವರಿಗೆ ಫಲಕಾರಿಯಾಗದು. ಆದುದರಿಂದ 
ಪವಾಡ ತೋರಿಸಬೇಕೆಂಬ ಹಟಮಾರಿ ಶತ್ರುಗಳ ಬೇಡಿಕೆಯನ್ನು 
ನೆರವೇರಿಸಲಾಗಲಿಲ್ಲ 52: ಪರಿಚಯ, 44 
ಪ್ರವಾದಿವರ್ಯರನ್ನು(ಸ) ಹುಚ್ಚ ಮತ್ತು ಶಕುನಿಗಳೆನ್ನುವವರ 
ಖಂಡನೆ 52:29 

ಪ್ರವಾದಿವರ್ಯರ(ಸ) ಸ್ವಂತ ನುಡಿಯೂ ಅನುಪಮವಾಗಿದೆ 
52: ಟಿ-27 ಕ 

ಪ್ರವಾದಿವರ್ಯರ(ಸ) ವಾಣಿಯು ದೇವವಾಣಿಗೆ ಅಧೀನವಾಗಿತ್ತು 
52: ಟಿ-27, 53:3, 4, ಟಿ4 

ಅವರ ವಿರುದ್ಧ ಸತ್ಯನಿಷೇಧಿಗಳ ಹಂಚಿಕೆಗಳು 50:ಟಿ-5, 
52:29, 30, ಟಿ-22, 53:ಪರಿಚಯ, 54:ಟಿ-1,2 
ಅಲ್ಲಾಹನ ಕಡೆಯಿಂದ ಪ್ರವಾದಿವರ್ಯರಿಗೇಸ) ಸಹನೆಯ 
ಬೋಧನೆ 52:48 

ವಿರೋಧಿಗಳು ಗದ್ದಲವೆಬ್ಬಿಸಿ ಪ್ರವಾದಿವರ್ಯರ(ಸ) ಸ್ವರವನ್ನು 
ಅಡಗಿಸಲು ಪ್ರಯತ್ನಿಸುತ್ತಿದ್ದರು 53: ಪರಿಚಯ 
ಪ್ರವಾದಿವರ್ಯರ(ಸ) ಕಡು ವಿರೋಧಿಗಳೂ ಸೂರಃ ಅನ್ನಜ್ಮ್‌ 
ಕೇಳಿ ಸಾಪ್ಟಾಂಗವೆರಗಿಬಿಟ್ಟರು 53: ಪರಿಚಯ 

ಅವರ ಸಂದೇಶವು ಪರಮ ಸತ್ಯವಾಗಿತ್ತು 53: ಪರಿಚಯ 
ಪ್ರವಾದಿವರ್ಯರು(ಸ) ತಮ್ಮ ಸ್ವಂತ ಅಭಿಪ್ರಾಯ ಪ್ರಕಾರ 
ಏನಾದರೂ ಹೇಳಿರುವಂತಹ ವಿಷಯಗಳು 53: ಟಿ-4 
ಪ್ರವಾದಿವರ್ಯರ(ಸ) ತನಕ ಅಲ್ಲಾಹನ ಶಿಕ್ಷಣಗಳು ಹೇಗೆ 
ತಲಪುತ್ತಿದ್ದುವು 53: ಟಿ4, 10 

ಪ್ರವಾದಿವರ್ಯರು(ಸ) ಹ.ಜಿಬ್ರೀಲರನ್ನು ನಿಜರೂಪದಲ್ಲಿ 
ಕಂಡದ್ದು 53: 5 ರಿಂದ 18, ಟ-7, 8, 11 
ಪ್ರವಾದಿವರ್ಯರ(ಸ) `ಮಿಆಲ್‌ರಾಜ್‌ ಘಟನೆ 53: 14ರಿಂದ 
18, ಟಿ- 11 ರಿಂದ 14 

ಪ್ರವಾದಿವರ್ಯರ(ಸ) ಸತ್ಯತೆಯ ಕುರಿತು ಕುರ್‌ಆನಿನ ಸಾಕ್ಸ್ಯ 
53: ಟಿ-33 

ಅವರು ಮಿಲ್‌ರಾಜ್‌ನಲ್ಲಿ ಸಂಪೂರ್ಣ ಗಮನವಿಟ್ಟು ದೇವಾದೇಶ 
ಗಳನ್ನು ಆಲಿಸಿದರು 53:17, ಟಿ-13 


“ಅಲ್ಲಾಹನನ್ನು ಪ್ರವಾದಿವರ್ಯರು(ಸ) ಕಣ್ಣಾರೆ ಕಂಡಿದ್ದರೇ? 
53:18, ಟಿ-14 

ಸತ್ಯನಿಷೇಧಿಗಳು ಪ್ರವಾದಿವರ್ಯರ(ಸ) ಧರ್ಮಾಹ್ವಾನಕ್ಕಾಗಿ 
ಆಶ್ಚರ್ಯ ಪಡುತ್ತಿದ್ದರು 53:59 

ಪ್ರವಾದಿವರ್ಯರು(ಸ) ಕುರ್‌ಆನಿನ ಕರ್ತೃವಾಗಿರಲಿಲ್ಲ. ಇದು 
ಅಲ್ಲಾಹನ ವಾಣಿಯಾಗಿದೆ 55:1, 2, ಟಿ-1 

- ಪ್ರವಾದಿವರ್ಯರೊಂದಿಗೆ(ಸ) ಒಬ್ಬ ಸತ್ಯವಿಶ್ವಾಸಿನಿಯ 
ಮಾತುಕತೆ ಮತ್ತು ಅಲ್ಲಾಹನ ಕಡೆಯಿಂದ ಅದಕ್ಕೆ ಉತ್ತರ 
58: 1ರಿಂದ 6, ಟಿ-2 

ಅವರು ಕಪಟವಿಶ್ವಾಸಿಗಳ ಮನ ನೋಯಿಸುವ ವರ್ತನೆಗಳನ್ನು 
ಸಹಿಸಿದುದು ಮತ್ತು ಕಡೆಗಣಿಸಿದುದು 58:8, ಟಿ-22 
ಪ್ರವಾದಿವರ್ಯರು(ಸ) ಮದೀನಾಕ್ಕೆ ಆಗಮಿಸಿದ್ದು 59: ಪರಿಚಯ 


ಅ ಯಹೂದಿಗಳೊಂದಿಗೆ ಸಂಧಾನ 59: ಪರಿಚಯ 
6 ಬದ್ರ್‌ನಲ್ಲಿ ಪ್ರವಾದಿವರ್ಯರ(ಸ) ವಿಜಯದಿಂದಾಗಿ ಯಹೂದಿ 


ಯರಿಗುಂಟಾದ ಭಯ 59: ಪರಿಚಯ 
ಪ್ರವಾದಿವರ್ಯರ(ಸ) ಕಡೆಯಿಂದ ಯಹೂದಿಯರಿಗೆ ಎಚ್ಚರಿಕೆ 
59: ಪರಿಚಯ, ಟಿ-3 

ಪ್ರವಾದಿವರ್ಯರನ್ನುಸ) ವಧಿಸಲು ಯಹೂದಿಯರ ಸಂಚು 
59: ಪರಿಚಯ, ಟಿ-3 

ಪ್ರವಾದಿವರ್ಯರು(ಸ) ಯಹೂದಿಯರನ್ನು ಮದೀನಾದಿಂದ 
ಹೊರಕ್ಕಟ್ಟಿದರು 59: ಪರಿಚಯ, 2, ಟಿ-3ರಿಂದ 5 
ಪ್ರವಾದಿವರ್ಯರು(ಸ) ಇಸ್ಲಾವೂ ರಾಷ್ಟ್ರದ ನಾಯಕರಾಗಿದ್ದರು 
59: ಟ3 

ಯಹೂದಿಯರ ವಿರುದ್ಧ ಪ್ರವಾದಿವರ್ಯರ(ಸ) ಕ್ರಾಂತಿಕಾರಿ 
ಕಾರ್ಯಾಚರಣೆ 59: ಪರಿಚಯ 

ಪ್ರವಾದಿವರ್ಯರ(ಸ) ನಿರ್ಧಾರ ಮತ್ತು ಅಲ್ಲಾಹನ ಕಡೆಯಿಂದ 
ಅದರ ಸಮರ್ಥನೆ ಹಾಗೂ ಅನುಮೋದನೆ 59: ಪರಿಚಯ 
ಪ್ರವಾದಿವರ್ಯರ(ಸ) ಪ್ರತಿಯೊಂದು ವಿಧಿ-ನಿಷೇಧ 
ಸಮುದಾಯಕ್ಕೆ ಅನುಕರಣಾರ್ಹವಾಗಿದೆ 59:7, ಟ-15 
ಪ್ರವಾದಿವರ್ಯರ(ಸ) ಪ್ರಾಣ ಮಿತ್ರರಾಗಿದ್ದ ಸಹಾಬಿಗಳ(ರ) 
` ಆತ್ಮಾರ್ಪಣೆಯಿಂದ ಶತ್ರುಗಳು ಭೀತರಾಗಿದ್ದರು 59: ಟಿ-23, 
ಪ್ರವಾದಿವರ್ಯರು(ಸ) ಮಕ್ಕಾದ ಮೇಲೆ ಧಾಳಿ ಮಾಡಿದುದು 
60: ಟಿ-1 

ಅಲ್ಲಾಹನು ಅವರಿಗೆ ರಹಸ್ಯ ವಿಷಯವನ್ನು ಹೇಗೆ ತಿಳಿಸು 
ತ್ತಿದ್ದನು? 60: ಟ-1 


ಪ್ರವಾದಿವರ್ಯರು(ಸ) ನಿಷ್ಠಾವಂತ ಸಹಾಬಿಗಳ(ರ) ತಪ್ಪು 


ಗಳನ್ನು ಕ್ಷಮಿಸಿಬಿಡುತ್ತಿದ್ದರು 60: ಟ-1 


449 


ಪ್ರವಾದಿವರ್ಯರು(ಸ) ಸ್ತ್ರೀಯರಿಂದ ಯಾವ ವಿಷಯಗಳ - 
ಪ್ರತಿಜ್ಞಾ ವಿಧಿಯನ್ನು ಪಡೆದರು 60:12, ಟಿ-19ರಿಂದ 22 
ಮಕ್ಕಾ ಮತ್ತು ಮದೀನಾದ ಸಕಲ ಸ್ತ್ರೀಯರಿಂದ ಪ್ರತಿಜ್ಞಾ 
ವಿಧಿಯನ್ನು ಪಡೆಯಲಾಯಿತು 60: ಟಿ-18 

ಸ್ತ್ರೀಯರಿಂದ ಪ್ರತಿಜ್ಞಾ ವಿಧಿ ಪಡೆಯುವ ಕ್ರಮ 60: ಟಿ-23 
ತೌರಾತ್‌ ಮತ್ತು ಇಂಜೀಲ್‌ಗಳಲ್ಲಿ ಪ್ರವಾದಿವರ್ಯರ(ಸ) 
ಪ್ರಸ್ತಾಪ ಮೋಕ್ಸದಾತನ ಹೆಸರಿನಿಂದ 61: ಟಿ-8 
ಪ್ರವಾದಿವರ್ಯರ(ಸ) ಆಗಮನದ ಸುವಾರ್ತೆಯನ್ನು ಹ. 
ಈಸಾರು(ಅ) ಹೇಳಿದ್ದರು 61:6, ಟಿ-8 
ಪ್ರವಾದಿವರ್ಯರ(ಸ) ಅಹ್ಮದ್‌ ಎಂಬ ಹೆಸರು ಮತ್ತು ಅದರ 
ಅರ್ಥ 61: ಟಿ-8 

ಅವರ ಮುಹಮ್ಮದ್‌(ಸ) ಎಂಬ ಹೆಸರು ಮತ್ತು ಅದರ 
ಅರ್ಥ 61.ಟಿ-8 

ಅವರಿಗೆ 'ಫಾರ್ಕಲೀತ್‌' ಮತ್ತು 'ಮುನ್‌ಹಮನ್ನಾ' ಎಂಬ 
ಹೆಸರುಗಳು 61: ಟಿ-8 

ನಜ್ಜಾಶೀ ಪ್ರವಾದಿವರ್ಯರನ್ನು(ಸ) ಸಮರ್ಥಿಸಿದರು 61:48 
ಇಂಜೀಲ್‌ನಲ್ಲಿ ಪ್ರವಾದಿವರ್ಯರ(ಸ) ಹೆಸರನ್ನೆತ್ತಿ ಅವರ 
ಆಗಮನದ ಸುದ್ದಿ ಕೊಡಲಾಗಿದೆ 61: ಟ-8 
ಪ್ರವಾದಿವರ್ಯರ() ಪ್ರವಾದಿತ್ವ ನೇಮಕಕ್ಕೆ ಮುಂಚೆ ಅರಬರು 
ಪಥಭ್ರಷ್ಟತೆಗೊಳಗಾಗಿದ್ದರು 62:2, ಟಿ-4 
ಪ್ರವಾದಿವರ್ಯರು(ಸ) ಅಖಿಲ ಜಗತ್ತಿಗೆ ಸನ್ಮಾರ್ಗದರ್ಶಕರಾಗಿ 
ಮಾಡಲ್ಪಟ್ಟಿದ್ದಾರೆ 62: ಟ5 

ಪ್ರವಾದಿವರ್ಯರ(ಸ) ಪ್ರವಾದಿತ್ವವು ಒಂದು ಪವಾಡ 
62:ಟಿ-6 

ಪ್ರವಾದಿವರ್ಯರನ್ನು(ಸ) ಎದುರಿಸಲು ಕಪಟವಿಶ್ವಾಸಿಗಳ ಮತ್ತು 
ಯಹೂದಿಯರ ಒಳಸಂಚು 63: ಪರಿಚಯ 


ಮೂಸಾ(ಅ) 


ಫಿರ್‌ಔನನ ಕಡೆಗೆ ಅವರು ಕಳುಹಿಸಲ್ಪಟ್ಟದ್ದು 51:38 
ಪ್ರವಾದಿವರ್ಯರ(ಸ) ಸಂದೇಶವು, ಅದಕ್ಕೆ ಮುಂಚೆ 
ಹ.ಮೂಸಾರ(ಅ) ಗ್ರಂಥಗಳಲ್ಲಿ ಅಲ್ಲಾಹನು ಕಳುಹಿಸಿದ್ದ 
ಸಂದೇಶವೇ ಆಗಿತ್ತು 53: ಪರಿಚಯ, 53:36 

ಹ. ಮೂಸಾರ(ಅ) ಸುಹುಫ್‌ಗಳ ಉದ್ದರಣೆ' 53:36, 
ಅವರು ಬನೀ ಇಸ್ರಾಈಲರನ್ನು ಅಭಿಸಂಬೋಧಿಸಿದುದು 
61:5 F 

ಅವರು ತಮ್ಮ ಜನಾಂಗಕ್ಕೆ ಹಮುಹಮ್ಮದ್‌ರ(ಸ) ಆಗಮನದ 
ಬಗ್ಗೆ ಸುವಾರ್ತೆ ಕೊಟ್ಟಿದ್ದರು 61:6, ಟಿ-7 


1: 1450 


ತಪ್ಪೀಮುಲ್‌ ಕುರ್‌ಆನ್‌ 


ಮೂಲಭೂತ ಮಾನವೀಯ ಹಕ್ಕುಗಳು... 


ಖಾಸಗಿ ಜೀವನದ ರಕ್ಷಣೆಯ ಹಕ್ಕು , 49:12, ಟಿ:25 
ಮಾನ ರಕ್ಷಣೆಯ ಹಕ್ಕು 49:12, ಟಿ-27 

ಇಸ್ಲಾಮಿನಲ್ಲಿ ಸ್ಪಷ್ಟೀಕರಣದ ಅವಕಾಶ ಕೊಡದೆ ಯಾರಿಗೂ 
ಶಿಕ್ಷೆ ಕೊಡುವಂತಿಲ್ಲ 60:ಟ-1, 5 

ಸಂಶಯದ ಮೇಲೆ ಯಾರನ್ನಾದರೂ ಸೆರೆ ಹಿಡಿಯಲು ಅವಕಾಶ 
ಇಲ್ಲ 60: ಟಿ5 ೧” 

(ಹೆಚ್ಚಿನ 'ವಿವರಗಳನ್ನು 'ಇಸ್ಲಾಮೂ ಕಾನೂನು', 'ಕಾನೂನಿನ 
ಸಿದ್ಧಾಂತ ಮತ್ತು ತಾತ್ವಿಕ ವಿಧಿಗಳು' ನೋಡಿರಿ) : 


ಹ್ಯಾ(ಆ) 


ಹ. ಈಸಾರ(ಅ) ಆಗಮನದ ಕಾಲದಲ್ಲೇ ಅವರು ಕಳುಹಿಸಲ್ಪಟ್ಟ 
ದ್ದರು 61: ಟಿ8 

ಅವರು ಬನೀ ಇಸ್ರಾಈಲರಿಗೆ ಸತ್ಯಸಂದೇಶ ಸಾರಿದುದು 61: 
ಟಿ-8 


ಯಹೂದಿಯರು 


ಮದೀನಾದ ಯಹೂದಿಯರ ಇತಿಹಾಸ 59: ಪರಿಚಯ 
ಯಹೂದಿಯರು ಅರಬ್‌ ದೇಶಕ್ಕೆ ಯಾವಾಗ ಬಂದರು? 59: 
ಪರಿಚಯ 


ಅ ಯಹೂದಿಯರ ಬಡ್ಡಿಕೋರತನ 59: ಪರಿಚಯ 
ಆ ಅರೇಬಿಯಾದಲ್ಲಿ ಯಹೂದಿಯರ ಪ್ರಸಿದ್ಧ ಗೋತ್ರಗಳು 59: 


ಪರಿಚಯ 

ಯಹೂದಿಯರು ಅರಬರ ವರ್ಣವನ್ನು ತಾಳಿದ್ದರು. ಆದರೆ 
ಅವರು ಅರಬೀ ವಂಶಜರಾಗಿರಲಿಲ್ಲ 59: ಪರಿಚಯ 
ಯಹೂದಿಯರು ಆರ್ಥಿಕತೆಯಲ್ಲಿ ಅರಬರಿಗಿಂತ ಪ್ರಬಲರಾ 
ದುದು 59: ಪರಿಚಯ 

ಅರಬ್‌ ದೇಶದ ಯಹೂದಿಗಳು "ಯಾವ ತರದ ವ್ಯವಹಾರ 
ಗಳನ್ನು ನಡೆಸುತ್ತಿದ್ದರು? 59: ಪರಿಚಯ 

ಯಹೂದಿಯರು ಅರಬರೊಂದಿಗೆ ಒಪ್ಪಂದಬದ್ದ ಸಂಬಂಧ 
ಗಳನ್ನಿರಿಸಿಕೊಂಡದ್ದು 59: ಪರಿಚಯ ” 
ಯಹೂದಿಗಳು ಮತ್ತು ಪ್ರವಾದಿವರ್ಯರ(ಸ) ನಡುವೆ ಒಪ್ಪಂದ 
59: ಪರಿಚಯ, ಟಿ-3 

ಯಹೂದಿಯರ ಇಸ್ಲಾಮ್‌ ದ್ವೇಷ ಮತ್ತು ಪ್ರವಾದಿಯವರ(ಸ) 
ವಿರುದ್ಧ ಅವರ ಒಳಸಂಚುಗಳು.:59: ಪರಿಚಯ, ಟಿ-3 
ಯಹೂದಿಯರು ಮದೀನಾ ಒಪ್ಪಂದವನ್ನು ಮುರಿದುದು 59: 
ಪರಿಚಯ, ಟಿ-3 


ಯಹೂದಿಯರಿಗೆ ಇಸ್ಲಾಮೂ ಧರ್ಮಾಹ್ವಾನದ ಕುರಿತು ಕಡು 
ದ್ವೇಷವಿತ್ತು 59: ಪರಿಚಯ 

ಯಹೂದಿಗಳು ಮತ್ತು ಮದೀನಾದ ಕಪಟವಿಶ್ವಾಸಿಗಳೆ. ಗುಪ್ತ 
ಒಡಂಬಡಿಕೆ 59: ಪರಿಚಯ, 11, ಟಿ-22 
ಯಹೂದಿಯರು ಬದ್ರ್‌ನಲ್ಲಿ ಮುಸ್ಲಿಮರಿಗೆ ದೊರೆತ ವಿಜಯದ 
ಬಗ್ಗೆ ಚಡಪಡಿಸಿದ್ದರು 59;ಪರಿಚಯ_ 
ಪ್ರವಾದಿವರ್ಯರಿಗೆ(ಸ) ಯಹೂದಿಯರ ಪಂಥಾಹ್ವಾನ. 59: 
ಟಿ-4 ಸ 

ಯಹೂದಿಯರ ಕಡೆಯಿಂದ ಯುದ್ಧ ಘೋಷಣೆ 59: 
ಪರಿಚಯ, ಟಿ-4 

ಯಹೂದಿಯರ ಮೇಲೆ ಮುತ್ತಿಗೆ ಹಾಕಲಾಯಿತು 59: 
ಪರಿಚಯ, ಟಿ-4 

ಮದೀನಾದಿಂದ ಯಹೂದಿಯರ ಉಚ್ಛಾಟನೆ 59; ಪರಿಚಯ, 
2, ಟಿ, 5 

ಪ್ರವಾದಿವರ್ಯರನ್ನು(ಸ) ವಧಿಸುವ ಸಂಚು 59: ಪರಿಚಯ, 
ಟಿ-3 

ಉಹುದ್‌ ಯುದ್ಧದ ನಂತರ ಯಹೂದಿಯರ ಧೈರ್ಯ 
ಹೆಚ್ಚಿತು 59: ಪರಿಚಯ 

ಅವರಿಗೆ ತಮ್ಮ ಕೋಟೆಗಳ ಮೇಲೆ ಭಾರೀ ಅಭಿಮಾನವಿತ್ತು 
59:2, ಟಿ4 

ಯಹೂದಿಯರ ನಿರ್ಭೀತಿ 59: ಟಿ-3ರಿಂದ 5 
ಯಹೂದಿಯರು ಸದಾ ತಮ್ಮ ದುಷ್ಟತನದಿಂದಾಗಿ ಅಲ್ಲಾಹ್‌ 
ಮತ್ತು ರಸೂಲರನ್ನು ಎದುರಿಸಿದರು 59:4 
ಯಹೂದಿಯರು ಸ್ವತಃ ತಮ್ಮ ಮನೆಗಳನ್ನು ತಮ್ಮ ಕೈಗಳಿಂದಲೇ 
ನಾಶಪಡಿಸಿದರು 59:2, ಟಿ-6 

ಅವರಿಗೆ ಪರಲೋಕದಲ್ಲಿ ನರಕ ಯಾತನೆಯಿದೆ 59:3 
ಯಹೂದಿಯರ ಹೃದಯದಲ್ಲಿ ಚತು ಮುಸ್ಲಿಮರ 
ಭೀತಿಯನ್ನಿರಿಸಿಬಿಟ್ಟಿನು 59:2 

ಯಹೂದಿಯರು ತಿಳಿದೂ ತಿಳಿದೂ ಇಸ್ಲಾಮನ್ನು ನಿರಾಕರಿಸಿದರು 
62: ಪರಿಚಯ ` 

ಯಹೂದಿಯರನ್ನು ಅಲ್ಲಾಹನು ಅಪಮಾನಗೊಳಿಸಿದನು 59:5, 
62: ಪರಿಚಯ 

ಅವರು ಹ.ಮೂಸಾರಿಗೆ(ಅ) ತೊಂದರೆಗಳನ್ನು'ಕೊಟ್ಟರು 61:5 
ಯಹೂದಿಯರ ಬಲವನ್ನು ಹಸರನ ಕೊನೆಗಾಣಿಸಿದ್ದು 
62: ಪರಿಚಯ 

ಯಹೂದಿಯರನ್ನು, ಗ್ರಂಥಗಳನ್ನು ಹೇರಿದ ಕತ್ತೆಗೆ ಹೋಲಿಸ 
ಲಾಗಿದೆ 62:5 -- 


"451 


೪ ಪ್ರವಾದಿತ್ವದ ಕುರಿತು ಯಹೂದಿಯರೆ-ಗುತ್ತಿಗೆಯೇನೂ ಇಲ್ಲ 
62: ಪರಿಚಯ, ಟ-1 

9- ಯಹೂದಿಯರು ನಶ್ವರ ಜೀವನವನ್ನು ಫಸನದು 6: 
ಪರಿಚಯ, 6ರಿಂದ 8, ಟಿ-12 

೪ ಪ್ರವಾದಿವರ್ಯರನ್ನು(ಸ) ನಿರಾಕರಿಸಿ ಯಹೂದಿಯರು ತೌರಾತಿನ 
ವಿರುದ್ಧ ನಡೆದರು- 62: ಟಿ-7, 9 

ಅ ಅವರು ಪ್ರವಾದಿವರ್ಯರನ್ನು(ಸ) ತಾರದ ಉಮ್ಮೂ 
ಎನ್ನುವುದು 62: ಟಿ-2 

೨ ಯಹೂದಿಯರ ಅತ್ಯಂತ ಕೀಳ್ಮಟ್ಟದ ನೈತಿಕ ಸ್ಥಿತಿ 62: 
ಪರಿಚಯ, 4, ಟಿ-1, 8, 9 

ಈ ಯಹೂದಿಯರು ಮರಣವನ್ನು ಹೆದರುವುದೇಕೆ? 62: 6-7, 
ಟಿ-13 

ಆ ಯಹೂದಿಶ್ವ ಯಾವಾಗ ಹುಟ್ಟಿತು 62:6, ಟಿ-10 ' 

ಅ ಯಹೂದಿಯರ ಮಿಥ್ಮ್ಕವಾದಗಳ ಖಂಡನೆ 62:6, ಟ-11 
(ಹೆಚ್ಚಿನ ವಿವರವನ್ನು ಅಹ್ಲೆಕಿತಾಬ್‌(ಗ್ರಂಥದವರು), 'ಬನೀ 
ಇಸ್ರಾಈಲ್‌', 'ಮುಹಮ್ಮದ್‌(ಸು' ಮತ್ತು 'ಮೂಸಾ(ಅ)' ನೋಡಿರಿ) 

ಯಲ್‌ಕೂಬ್‌ಅ) 

ಆ ಹ. ಇಸ್ಲಾಕ್‌ರ(ಅ) ಜನನದೊಂದಿಗೆ ಅವರ ಜನನದ ಸುವಾರ್ತೆ 
ಯನ್ನೂ ಕೊಡಲಾಯಿತು 51:28, ಟಿ-27 


ಯುಕ್ತಿ 
೪ ಪ್ರೌಢಯುಕ್ತಿ 54:5 
ಅ ಅಲ್ಲಾಹನ ಅನಂತ ಯುಕ್ತಿಯ ಪ್ರಸ್ತಾಪ 56: 57ರಿಂದ ,72 


ಯುದ್ಧ 
€ ಮುಸ್ಲಿಮರಿಗೆ ಯುದ್ಧದ ಪ್ರಥಮ ಆಜ್ಞೆಯನ್ನು ಎಂತಹ ಪರಿ 
ಸ್ಥಿತಿಯಲ್ಲಿ ನೀಡಲಾಯಿತು 47: ಪರಿಚಯ 


6. ಹಿಬ್ರತಿನ ಅನಂತರ ಮುಸ್ಲಿಮರಿಗೆ, ನೀವು ಸತ್ಮನಿಷೇಧಿಗಳ-- 


ವಿರುದ್ಧ ಗೆಲ್ಲುವಿರೆಂದು ಅಲ್ಲಾಹನ ವಾಗ್ದಾನ 47: ಪರಿಚಯ 
ಅ ರುಫ್ರ್‌ ಮತ್ತು ಇಸ್ಲಾಮಿನ ನಡುವಿನ ಯುದ್ಧದಲ್ಲಿ ಮೂಮಿನ್‌ 
ಮತ್ತು ಮುನಾಫಿಕರ ನಡುವಿನ ವ್ಯತ್ಕಾಸ ಬಹಿರಂಗಗೊಳ್ಳುತ್ತದೆ 
47:20, ಟಿ-32 
ಅ ಯುದ್ದಾಜ್ಞೆ ಕೊಟ್ಟ ಬಳಿಕ ಮುಸ್ಲಿಮರಿಗೆ ಕೊಡಲಾದ 
ಆರಂಭಿಕ, ಆದೇಶಗಳು 47:4, ಟಿ-8 
(ಹೆಚ್ಚಿನ ವಿವರಗಳನ್ನು 'ಯುದ್ಧ ಮತ್ತು ಸಂಧಾನದ 
- ಕಾನೂನು'ನಲ್ಲಿ ನೋಡಿರಿ) 
ಅ ಕುಫ್ರ್‌ ಮತ್ತು ಇಸ್ಲಾಮಿನ ನಡುವಿನ ಯುದ್ಧದಲ್ಲಿ ಅಲ್ಲಾಹನು 


ಸತ್ಯವಿಶ್ವಾಸಿಗಳ ಈಮಾನನ್ನು ಪರೀಕ್ಷಿಸುತ್ತಾನೆ 47:4,'ಟಿ-9 

9 ಮುಸ್ಲಿಮರು ದೇವ ಮಾರ್ಗದಲ್ಲಿ ಹೋರಾಡಿದರೆ ಅವರಿಗೆ 
ಸಹಾಯ ಮಾಡುವೆನೆಂದು ಅಲ್ಲಾಹನ ವಾಗ್ದಾನ 47:7 

9 ಅಲ್ಲಾಹನು ಮುಸ್ಲಿಮರನ್ನು ಕುಫ್ರ್‌ ಮತ್ತು ಇಸ್ಲಾಮಿನೊಳಗಿನ 
ಹೋರಾಟದ ಪರೀಕ್ಷೆಯಲ್ಲಿ ತೊಡಗಿಸುವುದರ ಹಿಂದಿನ ಔಚಿತ್ಯ 

ದ್‌ 4720, ಟಿ-32, 47:29 ರಿಂದ 31, 48:4, ಟ7 .' 

ಆ ಕುಫ್ರ್‌ ಮತ್ತು ಇಸ್ಲಾಮಿನ ಯುದ್ಧದಲ್ಲಿ ಇಸ್ಲಾಮಿಗೆ ನಿಷ್ಠಾವಂತ 
ನಾಗಿರದವನು ಮುನಾಫಿಕನು 47:-26 ರಿಂದ 29, ಟಿ38 

ಅ ಮುಸ್ಲಿಮರು ತಗ್ಗಿ ಬಾಗಿ ಸಂಧಾನ ಮಾಡಬಾರದು 47:35 

ಅ ಮುಸ್ಲಿಮರು ನೈಜ ಸತ್ಕವಿಶ್ವಾಸಿಗಳಾಗಿದ್ದರೆ ಅವರೇ ಪ್ರಬಲ 
ರಾಗುವರು 47:35 

ಅ ಇಸ್ಲಾಮೊವ್ಯವಸ್ಥೆಯಲ್ಲಿ ಸಂಧಾನಗಳಿಗೆ ಗೌರವ 48: ಪರಿಚಯ 

೪ ಕುಪ್ರ್‌ ಮತ್ತು ಇಸ್ಲಾಮಿನೊಳಗಿನ ಯುದ್ಧದಲ್ಲಿ ಪುರುಷರ 
ಸಂಗಡ ಸ್ತ್ರೀಯರೂ ಪುಣ್ಮಫಲದಲ್ಲಿ ಸರಿಯಾದ ಸಹಭಾಗಿ 
ಗಳಾಗುವುದು ಹೇಗೆ? 48:5, ಟಿ-9 

6 ಯುದ್ಧದಲ್ಲಿ ಪಾಲ್ಗೊಳ್ಳದಿರಲು ಧರ್ಮಸಮ್ಮತ ನೆಪಗಳು 
ಯಾವುದು? 48:17, ಟಿ-31 

ಅ ಮುಸ್ಲಿಮರ ನಡುವೆ ಪರಸ್ಪರ ಯುದ್ಧವಾಗಿ ಬಿಟ್ಟರೆ ಏನು 
ಮಾಡಬೇಕು? 49:9 
[ಹೆಚ್ಚಿನ ವಿವರಗಳಿಗಾಗಿ 'ಜಿಹಾದ್‌', ಇನ್‌ಫಾಕ್‌ (ದೇವ 
ಮಾರ್ಗದಲ್ಲಿ ಖರ್ಚುಮಾಡುವುದು), 'ಕಿತಾಲ್‌', 
'ಗರಭ್‌ವಾತ್‌', 'ಇಸ್ಲಾಮೂ ಕಾನೂನು', 'ಯುದ್ಧ ಮತ್ತು 
ಸಂಧಾನಗಳ ಕಾನೂನು' ನೋಡಿರಿ] 

ಯುದ್ಧದ ಕಾನೂನು 
ಮುಸ್ಲಿಮರ ಪರಸ್ಪರ ಯುದ್ಧದ ಕುರಿತು ಆಜ್ಞೆಗಳು 49:9, 
10, ಟಿ-12 ರಿಂದ 17 


ಯುದ್ಧ ಮತ್ತು ಸಂಧಾನಗಳ ಕಾನೂನು 

ಅ ಯುದ್ಧ ಕೈದಿಗಳ ಕುರಿತು ಆಜ್ಞೆಗಳು *47:4 ಟಿ-8 

ಅ ಮುಸ್ಲಿಮರ ಪರಸ್ಪರ ಜಗಳದ ಕುರಿತು. ಆಜ್ಞೆಗಳು 49:9, 10 

ಅ ಯುದ್ದಾವಶ್ಮಕತೆಗಾಗಿ ಶತ್ರುವಿನ.ಪ್ರದೇಶದಲ್ಲಿ ಮಾಡಲಾಗುವ 
ವಿಧ್ವಂಸ ಕ್ರಿಯೆಗಳನ್ನು ಭೂಮಿಯಲ್ಲುಂಟುಮಾಡುವ 
ಕ್ಷೋಭೆಯೆಂದು ಪರಿಗಣಿಸಲಾಗದು 59: ಪರಿಚಯ 

ಅ ಮರಗಳನ್ನು ಕಡಿಯುವುದು ಹಾಗೂ ಹೊಲಗಳನ್ನು ಹಾಳು 
ಮಾಡುವುದು ಎಂತಹ ಯುದ್ದ ಪರಿಸ್ಥಿತಿಯಲ್ಲಿ' ನ 
59:5, ಟಿ-9 ಫಸ 


452 


ತಪ್ಲೀಮುಲ್‌ ಕುರ್‌ಆನ್‌ 


ಅ ಸತ್ಯನಿಷೇಧಿಗಳಿಗಾಗಿ ಬೇಹುಗಾರಿಕೆಯು ಯಾವ ಸ್ಥಿತಿಯಲ್ಲೂ 
ಧರ್ಮ ಸಮ್ಮತವಲ್ಲ 60: ಪರಿಚಯ, ಟಿ-2, 3, 4 

ಅ ಯುದ್ಧದಲ್ಲಿ ಮುಸ್ಲಿಮರು ಶತ್ರುಗಳನ್ನು ಯಾವ ರೀತಿಯಲ್ಲಿ 
ಎದುರಿಸಬೇಕು? 61:4 

9 ಬಿರುಯಾದ ಕುರಿತು ಇಸ್ಲಾಮೂ ಕಾನೂನು 47: ಟಿ-8 


ಯೂಸುಫ್‌(ಅ) | 
ಅ ಹ. ಯೂಸುಫ್‌ರು(ಅ) ಹ.ಇಬ್ರಾಹೀಮ್‌ರ(ಅ) ಮನೆತನದ 
ಗೌರವಾನ್ವಿತ ಪ್ರವಾದಿಗಳಲ್ಲೊಬ್ಬರಾಗಿದ್ದರು 51: ಟಿ-29 


ರಬ್ಬ್‌(ಪಾಲಕ ಪ್ರಭು) 

9 ಸತ್ಯ ಪ್ರಿಯರನ್ನು 'ರಬ್ಬ್‌' ಮಾತ್ರ ಅರಿತಿರುತ್ತಾನೆ 53:30 

6 ಅಲ್ಲಾಹ್‌ ಪೂರ್ವ ಪಶ್ಚಿಮಗಳ 'ರಬ್ಬ್‌' 55:17 

ಅ ಅಲ್ಲಾಹನೇ 'ಜಲೀಲ್‌'(ಮಹಾಪ್ರಭು) ಮತ್ತು 'ಸಾಹಿಬ್‌' 
'ಇಕ್‌ರಾಮ್‌' ಗೌರವಾನ್ವಿತ) ಉಳ್ಳವನು ಆಗಿರುತ್ತಾನೆ 55:27, 
55:78, 56:74, 96 

6 ಪ್ರತಿಯೊಂದು ವಸ್ತುವೂ ನಾಶಹೊಂದುವುದು. ಆದರೆ 'ರಬ್ಬ್‌' 
ಮಾತ್ರ ಉಳಿದಿರುವನು 55:26, 27 

ಅ ಭೂಮಿ-ಆಕಾಶಗಳ ಸಕಲ ಸೃಷ್ಟಿಗಳೂ ಅವನಿಂದಲೇ 
ತಮ್ಮ ಇಷ್ಟಾರ್ಥಗಳನ್ನು ಬೇಡುತ್ತಾರೆ 55:29 

9 ಅವನು ಪ್ರತಿಕ್ಷಣವೂ ಹೊಸ ವೈಭನದಲ್ಲಿರುತ್ತಾನೆ 55:29 

ಅ 'ರಬ್ಸ್‌'ನ ಆಸ್ಥಾನದಲ್ಲಿ ಹಾಜರಾಗುವ ಭಯವಿರಿಸುವವ 
ರಿಗಾಗಿರುವ ಇನಾಮುಗಳ ಪ್ರಸ್ತಾಪ 55: 46 ರಿಂದ 58 

ರಹ್ಮತ್‌(ಕೃಷೆ) 

9 ಪುನರುತ್ಥಾನ ದಿನ ಸತ್ಕವಿಶ್ವಾಸಿಗಳ ಮೇಲೆ ಅಲ್ಲಾಹನ ಕೃಪೆ 
57:12, 13 

ಅ ಅಲ್ಲಾಹನ ಕೃಪೆಯ ಇಮ್ಮಡಿ ಪಾಲು ಯಾರಿಗೆ ಸಿಗುವುದು? 
57:28, ಟಿ-56 


ರಿರ್ರಾನ್‌' ಕರಾರು 
ಅ ನೋಡಿರಿ- 'ಹುದೈಬಿಯಾ ಸಂಧಿ' 


ರಿರಾ (ಜೀವನಾಧಾರ) 

6' 'ರರ್ಬಾ' ಎಂಬುದರ ವಿಶಾಲ ಅರ್ಥ 45122, ಟಿ-20 

ಅ ಅಲ್ಲಾಹನು ದಾಸರಿಗೆ ರಿರ್ಬ ಒದಗಿಸುವ ಅತ್ಯುತ್ತಮ 
ವ್ಯವಸ್ಥೆ ಮಾಡಿದ್ದಾನೆ 50: 9ರಿಂದ 11 

ಅ ಸ್ವತಃ ಅಲ್ಲಾಹನೇ ಸಕಲ ಸೃಷ್ಟಿಗಳ .ಅನ್ನದಾತನು 51:52 

6 ಸಕಲ ಮಾನವರ ರಿರಭ್ಕ್‌ ಆಕಾಶಗಳಲ್ಲಿದೆ 51:22 

ಈ ಅಲ್ಲಾಹನು ಮಾನವರಿಗಾಗಿ ಹಾಗೂ ಪ್ರಾಣಿಗಳಿಗಾಗಿ ಆಹಾರ 


ಧಾನ್ಯಗಳನ್ನೂ ಮೇವನ್ನೂ ಉತ್ಪಾದಿಸುತ್ತಾನೆ 55:10ರಿಂದ 
12, ಟಿ-10, 11 

ಆ ಲಲ್ಲಾಹನು ತನ್ನನ್ನು ಭಯ ಪಡುವವನಿಗಾಗಿ ಯಾರೂ 
ಊಹಿಸಿಯೂ ಇಲ್ಲದಂತಹ ಕಡೆಯಿಂದ ದಿರಭ್ಕ್‌ನ ವ್ಯವಸ್ಥೆ 
ಮಾಡುತ್ತಾನೆ 65:2, 3 
(ಹೆಚ್ಚಿನ ವಿವರಗಳನ್ನು 'ಅಲ್ಲಾಹ್‌' ಮತ್ತು 'ವಿಧಿ' ನೋಡಿರಿ) 


ರುಹ್‌ಬಾನಿಯತ್‌(ಸನ್ಯಾಸ) 

ಅ ಸನ್ಯಾಸವನ್ನು ಅಲ್ಲಾಹ್‌ ಕಡ್ಡಾಯಗೊಳಿಸಲಿಲ್ಲ 57: 27, 
ಟಿ-53 ಕ 

ಅ ಸನ್ಯಾಸವು 'ಬಿದ್‌ಅತ್‌'(ನವೀನಾಚಾರ) ಆಗಿರುತ್ತದೆ 57:27, 
ಟಿ-53 

೪ ಇಸ್ಲಾಮಿನಲ್ಲಿ ಸನ್ಮಾಸಕ್ಕೆ ಅವಕಾಶವೇ ಇಲ್ಲ 57; ಟ.-53 

ಅ ಮುಸ್ಲಿಮ್‌ ಸಮುದಾಯದ ಸನ್ಯಾಸವು ದೇವಮಾರ್ಗದಲ್ಲಿ 
ಜಹಾದ್‌ ಮಾಡುವುದಾಗಿದೆ 57: ಟಿ-53 

ಅ ಕ್ರೈಸ್ತರಲ್ಲಿ ಸನ್ಮಾಸದ ಆರಂಭ ಮತ್ತು ಅದರ ಬೆಳವಣಿಗೆ 

57:27, ಟಿ-54 

ಸನ್ಮಾಸದ ಆವಿಷ್ಕಾರಕ್ಕೆ ಕಾರಣಗಳು 57: ಟಿ-54 

ಸನ್ಯಾಸವು ಒಂದು ತೀವ್ರವಾದ 57:27, ಟಿ-54 

ಸನ್ಯಾಸದ ದೊಡ್ಡ ದೊಡ್ಡ ಮುಖಂಡರು 57:ಟಿ-54 

ಸನ್ಮಾಸದ ಆರಂಭ ಈಜಿಪ್ಟಿನಿಂದಾಯಿತು 57: ಟಿ-54 

ಸನ್ಯಾಸದ ವೈಶಿಷ್ಟ್ಯಗಳು 57: ಟಿ-54 

ಮಾಲಿನ್ಯವನ್ನು ಸನ್ಮಾಸದ ಒಂದಂಶವೆಂದು ಭಾವಿಸಲಾಗುತ್ತಿತ್ತು 

57: ಟಿ-54 

ಅ ಸನ್ಕಾಸವು ದಾಂಪತ್ಕ ಜೀವನವನ್ನು ಸಂಪೂರ್ಣ ನಿರಾಕರಿಸಿತು 
57: ಟಿ-54 

9 ಸನ್ಯಾಸದಲ್ಲಿ ಎಲ್ಲ ಸಂಬಂಧಗಳೂ ಕಡಿದು ಹೋಗುತ್ತವೆ 
57: ಟಿ-54 

ಅ ಸನ್ಮಾಸದಲ್ಲಿ ಸಂಬಂಧಿಕರ ಪ್ರೀತಿಯನ್ನು ಪಾಪವೆನ್ನಲಾಗುತ್ತದೆ 
57:ಟಿ-54 

ಅ ಸನ್ಯಾಸದಲ್ಲಿ ಸಮೊಪದ ಸಂಬಂಧಿಕರನ್ನು ಹಿಂಸಿಸುವುದು 
ದೊಡ್ಡ ಪುಣ್ಯಕಾರ್ಯ 57: ಟಿ-54 

6 ವೈರಾಗ್ಯದ ತೆರೆಯ ಮರೆಯಲ್ಲಿ ಯಾವ ರೀತಿ ಸಂಪತ್ತನ್ನು 
ಸಂಗ್ರಹಿಸಲಾಯಿತು? 57: ಟಿ-54 KW 

ಈ ಸನ್ಮಾಸವು ಪ್ರಕೃತಿಯ ವಿರುದ್ಧ ಹೋರಾಟವಾಗಿದೆ. 
ಆದುದರಿಂದ ಅದು ಸಂಪೂರ್ಣ ಸೋತಿತು 57: ಟಿ-54 


453 


ಲಲ್‌ನತ್‌ ' 
6 ಅಲ್ಲಾಹನ ಶಾಪಕ್ಕೆ ಹಕ್ಕುದಾರರು ಯಾರು? 44722, 23, 
48:6 


ಲೂಶ್‌(ಅ) 

6 ಲೂಶ್‌ ಜನಾಂಗದ ನೈತಿಕ ಅಧಃಪತನ +54: ಟಿ-22 

9 ಅವರ ಜನಾಂಗವು ಅವರ ಪ್ರವಾದಿತ್ವವನ್ನು ಒಪ್ಪಲು 
ನಿರಾಕರಿಸಿತು 50: 12ರಿಂದ 14, 54:33 

೪ ಲೂಶ್‌ ಜನಾಂಗದ ಮೇಲೆ ಯಾತನೆಯ ಆಗಮನ ಮತ್ತು 
ಅದರ ಸ್ವರೂಪ 51: 32ರಿಂದ 37, ಟಿ-31, 32, 54:34 

9 ಹ. ಲೂತ್‌(ಅ) ಮತ್ತು ಸತ್ಯವಿಶ್ವಾಸಿಗಳು ಯಾತನೆಯಿಂದ 
ಪಾರಾದುದು 51:35, 36, 54:34, 35 


ಲೋಭ 

ಆ ಲೋಭಿಗಳು ದೇವಮಾರ್ಗದಲ್ಲಿ ಖರ್ಚು ಮಾಡದೆ ಸ್ವತಃ 
ತಮಗೇ ನಷ್ಟ ಮಾಡಿಕೊಳ್ಳುತ್ತಾರೆ 47:38 

ಅ ಲೋಭದ ಖಂಡನೆ 57:24, 59:9, ಟಿ-19 

ಅ ಲೋಭಿಗಳನ್ನು ಅಲ್ಲಾಹ್‌ ಮೆಚ್ಚುವುದಿಲ್ಲ 57:23, 24 

6 ಮುಸ್ಲಿಮನು ದುರ್ನಡತೆಯವನೂ ಲೋಭಿಯೂ ಆಗಿರುವು 
ದಿಲ್ಲ 579 ಟಿ-19 


ವಹ್ಮ್‌ 
೨ ಪ್ರತ್ಯಕ್ಷ ವಹ್ಮ್‌ ಮತ್ತು ಅಪ್ರತ್ಯಕ್ಷ ವಹ್ಮ್‌ 53: ಟಿ4 
9 ಅಲ್ಲಾಹನು ಪ್ರವಾದಿವರ್ಯರಿಗೆ(ಸ) ತಾನಿಚ್ಛಿಸಿದ್ದನ್ನು ವಹ್ಮ್‌ 
ಮೂಲಕ ಅವತೀರ್ಣಗೊಳಿಸಿದನು 53:10 
(ಹೆಚ್ಚಿನ ವಿವರಗಳಿಗೆ 'ಪ್ರವಾದಿತ್ವ' ನೋಡಿರಿ) 


ವಾರೀಸು ಹಕ್ಕು 

ಈ ಇಸ್ಲಾರೂ ವಾರೀಸು ಹಕ್ಕಿನ ಕಾನೂನು ಸಮಾಜವಾದದ 
ಮೂಲಭೂತ ಸಿದ್ಧಾಂತಗಳನ್ನು ನಿರಾಕರಿಸುತ್ತದೆ 53: ಟಿ-38. 
(ಇಸ್ಲಾಮೂ ಕಾನೂನು] 'ವಾರೀಸು ಹಕ್ಕಿನ ಕಾನೂನು' 
ನೋಡಿರಿ) 


ವ್ಯಭಿಚಾರ(ರಿುನಾ) 

೪ ಇದು ಹರಾಮ್‌ ಆಗಿದೆ 60:12 

ಅ ಪ್ರವಾದಿವರ್ಯರು(ಸ) ಮುಸ್ಲಿಮ್‌ ಸ್ತ್ರೀಯರಿಂದ ಪ್ರತಿಜ್ಞಾ 
: ಎಧಿ ಪಡೆಯುವಾಗ ವ್ಯಭಿಚಾರವೆಸಗುವುದಿಲ್ಲವೆಂಬ ಕರಾರನ್ನೂ 
ಪಡೆಯುತ್ತಿದ್ದರು 60:12 


ವಿಗ್ರಹಾರಾಧನೆ -- 

ಅರಬರ ವಿಗ್ರಹಾರಾಧನೆ 53:20, ಟಿ-15, 53:49, ಟಿ-44 
'ಲಾತ್‌" ವಿಗ್ರಹದ ಸ್ಥಾನ ತಾಯಿಫ್‌ನಲ್ಲಿತ್ತು 53:ಟಿ-15 
ಬನೂ ಸಕೀಫರು 'ಲಾತ್‌'ನ್ನು ಆರಾಧ್ಯವನ್ನಾಗಿ ಮಾಡಿಕೊಂಡಿ 
ದ್ದರು 53: ಟಿ-15 ಸ 
'ಲಾತ್‌' ಎಂಬ ಪದದ ವಿವರಣೆ 53:3-15 

'ಉರ್ದ್ನಾ' ಕುರೈಶರ ವಿಶೇಷ ದೇವಿ 53: ಟಿ-15 ' 
'ಉದ್ದ್ನಾ'ದ ಅರ್ಥ 53:ಟಿ-15 

'ಮನಾತ್‌'ಗೆ ಇದ್ದ ಸ್ಥಾನ 53:ಟಿ-15 

'ಮನಾತ್‌ಗೆ ಹಜ್ಜ್‌ ಯಾತ್ರೆ ಮಾಡಲಾಗುತ್ತಿತ್ತು 53:ಟಿ-15 
'ಶಿಲ್‌ರಾ'ದ ವಿವರಣೆ 53:49 ಟಿ-44 


ವಿಶ್ವ ವ್ಯವಸ್ಥೆ 

6 ವಿಶ್ವವ್ಯವಸ್ಥೆಯ ವಿವಿಧ ಪ್ರಕ್ರಿಯೆಗಳ ಪ್ರಸ್ತಾಪ 51:1-4 

ಆ ಭೂಮಿಯನ್ನು ಅಲ್ಲಾಹನು ಅತ್ಮುತ್ತಮ ರೀತಿಯಿಂದ 

ಹಾಸಿದ್ದಾನೆ 51:48 

ವಿಶ್ವದ ವಾಸ್ತವಿಕತೆ 64: ಪರಿಚಯ, 1 

6 ಭೂಮಿ-ಆಕಾಶಗಳೂ ಅಖಿಲ ವಿಶ್ವವ್ಯವಸ್ಥೆಯೂ ಅಲ್ಲಾಹನ 
ಅಸ್ತಿತ್ವಕ್ಕೆ ಪುರಾವೆಯಾಗಿವೆ 64:ಟಿ-1 

೪ ಅಖಿಲ ವಿಶ್ವದಲ್ಲಿ ಅಲ್ಲಾಹನ ಸಾರ್ವಭೌಮತೆ ನಡೆಯುತ್ತಿದೆ 
64-2 


ಶಥಾಅಶ್‌ (ಶಿಫಾರಸು) 

9 ಮುನಾಫಿಕರ ಪರವಾಗಿ ಪೈಗಂಬರರ ಶಿಫಾರಸ್ಸು ಸ್ವೀಕಾರಾರ್ಹ 
ವಲ್ಲ 63:6 

ಅ ಸಕಲ ದೇವಚರರು ಒಟ್ಟು ಸೇರಿಯೂ ಅಪರಾಧಿಗಳನ್ನು 
ಯಾತನೆಯಿಂದ ರಕ್ಷಿಸಲಾರರು 53:26 


ಶಹೀದ್‌ (ಹುತಾತ್ಮ) 3 

9 ಇದಕ್ಕಿರುವ ಪುಣ್ಯಫಲ 53:ಟಿ-11 

9 ಅಲ್ಲಾಹ್‌ ಹುತಾತ್ಮರ ತ್ಯಾಗಗಳನ್ನು ನಿರರ್ಥಕಗೊಳ್ಳಲು 
ಬಿಡುವುದಿಲ್ಲ 47:4, ಟಿ-10 

ಅ ಹುತಾತ್ಮರ ಆತ್ಮಗಳು 'ಜನ್ನತುಲ್‌ ಮಲ್‌ವಾದಲ್ಲಿರಿಸಲ್ಪ 
ಡುತ್ತದೆ 53: ಟಿ-11 

ಅ ಸತ್ಯವಿಶ್ವಾಸಿಯನ್ನು ಶಹೀದ್‌ ಎನ್ನಲಾಗಿದೆ 57:19, ಟಿ34 

ಆ ಶಹೀದ್‌ ಎಂಬುದರ ಅರ್ಥ 57: ಟಿ-34 


ಶಿರ್ಕ್‌(ದೇವ ಸಹಭಾಗಿತ್ವ) 
ಅ ಶರ್ಶ್‌ಗೆ ನಿಷೇಧ 51:51, 60:12 


454 


ತಪ್ಪೀಮುಲ್‌ ಕುರ್‌ಆನ್‌ 


ಆ ಶಿರ್ಕ್‌ ಒಂದು ನಿರಾಧಾರ ವಸ್ತು 52:43, ಟಿ-35 

ಅ ಮುಶ್ರಿಕರು ಕೇವಲ ಗುಮಾನಿಯೊಂದಿಗೆ ಕೆಲವು ಆರಾಧ್ಯರನ್ನು 
ಕಲ್ಪಿಸಿಕೊ೦ಡಿರುತ್ತಾರೆ. 53:23, ಟಿ-18 

ಅ ಶಿರ್ಕನ ಖಂಡನೆ 53: 19ರಿಂದ 23 . 

ಮುಶ್ರಿಕರು ಚಿತ್ತಾಕಾ೦ಕ್ಸೆಗಳ ಹಿ೦ಬಾಲಕರಾಗಿರುತ್ತಾರೆ 53:23 

9 ಮುಶ್ರಿಕರು ಪೂರ್ವಜರ ಮಿಥ್ಯ ಸಂಪ್ರದಾಯಗಳಲ್ಲಿ ನಡೆಯು 
ವುದು 53:23, ಟಿ-17 K 

ಅ ಪ್ರತಿಯೊಬ್ಬ ಮುಶ್ರಿಕನೂ ಅಲ್ಲಾಹನ ಒಂದಲ್ಲೊಂದು ಗುಣ 
ವನ್ನು ನಿರಾಕರಿಸುತ್ತಾನೆ 55: ಟಿ-28 

ಶಿಶುಹತ್ಯೆ 

9 ಅದರ ನಿಷೇಧ +60:12, ಟಿ-20 


ಅ ಗರ್ಭಪಾತವೂ ಶಿಶುಹತ್ಕೆಯಲ್ಲಿ ಸೇರಿದೆ 60: ಟಿ-20 
(ಅಜ್ಞಾನಜನ್ಮ ಭ್ರಮೆಗಳು' ನೋಡಿರಿ) 


ಶೈತಾನ್‌(ಶೈತಾನರು) 

ಈ ಸನ್ಮಾರ್ಗದಿಂದ ವಿಮುಖರಾಗುವವರನ್ನು. ಶೈತಾನನು ತನ್ನ 
ಜಾಲದಲ್ಲಿ ಸಿಕ್ಕಿಸಿ ಬಿಡುತ್ತಾನೆ 47:25, 58:19 

6 ಪುನರುತ್ಥಾನ ದಿನ ಲಲ್ಲಾಹನ ಸನ್ನಿಧಿಯಲ್ಲಿ ಅವನ ನೆಪ 
50:27, ಟಿ34... 

9 ಶೈತಾನನು ಪೈಗ೦ಬರರನ್ನು ವಂಚಿಸಲಾರ 53:ಟಿ-10 

ಅ ಶೈತಾನನು ತನ್ನ ಅನುಚರರ ಮೇಲೆ ಆಕ್ರಮಣ ನಡೆಸುತ್ತಾನೆ 
58:19 

ಈ ಶೈತಾನನ ಪಕ್ಷ 58:19 

ಈ ಶೈತಾನನು ಮಾನವನನ್ನು ಕುಫ್ರ್‌ಗೆ ಸಿದ್ಧಗೊಳಿಸುವುದು ಹೇಗೆ? 
59:16 

€ ಶೈತಾನನು ತನ್ನ ಅನುಚರರಿಂದ ಹೊಣೆ ಮುಕ್ತನಾಗುವುದು 
ಹೇಗೆ? 59:16 


ಸಂವಿಧಾನಾತ್ಮಕ ಕಾನೂನು 

೪ ಯಾವುದೇ ವಿಷಯದಲ್ಲಿ ಪ್ರಪ್ರಥಮವಾಗಿ ಆ ಕುರಿತು ಅಲ್ಲಾಹ್‌. 
ಮತ್ತು ರಸೂಲರ ಆಜ್ಞೆ ಏನಿದೆ ಎಂದು ನೋಡಬೇಕಾದುದು 
ಇಸ್ಲಾಮೂ ಸಂವಿಧಾನದ ಮೂಲಭೂತ ನಿಬಂಧನೆಯಾಗಿರುತ್ತದೆ 
49:1, ಟಿ-1 

ಈ ಇಸ್ಲಾಮಿನ, -ವಿಷಯದಲ್ಲಿ ಪರಮಾಧಿಕಾರ ಅಲ್ಲಾಹನಿಗೇ 
ಮೂಸಲು 57:2, 5, 59:23, ಟಿ-36, 

ಅ ದೇವಾಜ್ಞೆಗಳಿಗೆ ವಿರುದ್ಧವಾದ ಕಾನೂನುಗಳ ರಚಸೆಯು 


ಅಲ್ಲಾಹ್‌ ಮತ್ತು ರಸೂಲರ ವಿರುದ್ಧ ಮುದ್ದ ಘೋಷಣೆ' 


ಯಾಗಿದೆ 58:5, ಟಿ-14 


"ಲ ಸತ್ಯರ್ಮದ ಹೊರತು ಮೋಕ್ಷ 


ಈ ಇಸ್ತಾಮೊ ಕಾನೂನುಗಳಿಗೆ ವಿರುದ್ಧವಾಗಿ ಬೇರೆ ಕಾನೂನು 
ಗಳನ್ನು ರಚಿಸುವುದು ಮತ್ತು ಅವುಗಳನ್ನು ಶೇಷ್ಮವೆಂದು ತಿಳಿ 
ಯುವುದು ಸತ್ಕನಿಷೇಧವಾಗಿದೆ 58: ಟಿ- 14 

ಅ ಅಲ್ಲಾಹನ ಹೊರತು ಇತರ ಯಾರ ಅನುಸರಣೆಯನ್ನೂ 
ನಿಶ್ಶರ್ತವಾಗಿ ಮಾಡಬಾರದು 60:12, ಟಿ-22 

6 ಪ್ರವಾದಿವರ್ಯರ್ಲು(ಸ) ನೀಡುವ ಪ್ರತಿಯೊಂದು ಆಜ್ಞೆಯೂ 
ದೇವಾಜ್ಞೆಯೇ ಆಗಿರುತ್ತದೆ. ಆದುದರಿಂದ ಅದರ ಅನುಸರಣೆ 
ಕಡ್ಡಾಯವಾಗಿದೆ 60: ಟಿ-22 ' 
(ಹೆಚ್ಚಿನ ವಿವರಗಳಿಗೆ 'ಕಾನೂನು', 'ಇಸ್ಲಾಮೂ ರಾಷ್ಟ್ರ 
ಮತ್ತು 'ಕುರ್‌ಆನ್‌, ರಾಜಕೀಯ ವ್ಯವಸ್ಥೆಗೆ ಅದರ 
ಮಾರ್ಗದರ್ಶನ' ನೋಡಿರಿ) 


ಸಕೀನಶ್‌(ಪ್ರಶಾಂತತೆ) 

9 ಇದರ ಅರ್ಥ 48:4,18,26.ಟಿ-6,33,46 

ಅ ಅಲ್ಲಾಹ್‌ ಸತ್ಯವಿಶ್ವಾಸಿಗಳ ಹೃದಯದಲ್ಲಿ ಸಕೀನತ್‌(ಪ್ರಶಾಂತತಿ 
ಇಳಿಸುತ್ತಾನೆ 48:4,18,26 

ಸಜ್ಜಃ(ಸಾಹ್ಟಾಂಗ) 

ಅ ಸಜ್ದಃದ ಸೂಕ್ತ ಲವತೀರ್ಣಗೊಂಡ ಪ್ರಥಮ ಅಧ್ಯಾಯ 53: 
ಪರಿಚಯ 

6 ಸೂರಃ ಅನ್ನಜ್ಮ್‌ ಕೇಳಿ ಸತ್ಮನಿಷೇಧಿಗಳು ತಾವಾಗಿಯೇ ಸಜ್ಜಃ 
ಮಾಡಿಬಿಟ್ಟರು 53: ಪರಿಚಯ 

ಅ ಅಲ್ಲಾಹನ ಮುಂದೆ ಸಜ್ಜಃ ಮಾಡುವ ಆಜ್ಞೆ 53:62 

6 ಅಲ್ಲಾಹನ ಮುಂದೆ ವಿಶ್ವದ. ಪ್ರತಿಯೊಂದು ವಸ್ತುವೂ 
ಸಾಷ್ಟಾಂಗವೆರಗುತ್ತದೆ 55:6 


ಸಜ್ಜಃ ತಿಲಾವತ್‌(ಪಠನ ವಂದನೆ) 

* 53:62 

ಸತ್ಯರ್ಮ 

ಅ ಶಮಾನ್‌ ಮತ್ತು ಸತ್ಯರ್ಮಗಳೆರಡೂ ಅನಿವಾರ್ಯ47:2, 
12, 48:29, 649 

6 ಅಲ್ಲಾಹ್‌ ಮತ್ತು ರಸೂಲರ ಅನುಸರಣೆಯ ಹೊರತು 
ಯಾವ ಕರ್ಮವೂ ಸತ್ಕರ್ಮವಲ್ಲ, ಸತ್ಸಲಕ್ಕೆ ಅರ್ಹವೂ ಅಲ್ಲ 
47:33, ಟಿ-40 

ಪ್ರಾಪ್ತಿಯಾಗದು 52:21, 

ಟಿ-16 


9 ನಿಷ್ಕರ೦ಕವಾಗಿ ಅಲ್ಲಾಹನಿಗಾಗಿ ಮತ್ತು ಶರೀಅತ್‌ ನಿಯಮ ಪ್ರಕಾರ 


ಮಾಡಿದ ಕರ್ಮವು ಮಾತ್ರ ಸತ್ಯರ್ಮವಾಗಿದೆ 53: ಟಿ 38 


455... 


ಅ ಸತ್ಯರ್ಮಗಳಿಂದ.ಗತ ಪಾಪಗಳು ಕ್ಲಮಿಸಲ್ಪಡಬಹುದು 649 


ಸತ್ವ ಪರೀಕ್ಷೆ 

ಅ ಸತ್ಯವಿಶ್ಚಾಸಿಗಳ ಸತ್ವ ಪರೀಕ್ಷೆ “ಹೇಗೆಲ್ಲ ಸಡಯುತ್ತದ 48; 
ಟಿ-3, 7, 25, 48:16, 

ಅ ಅಲ್ಲಾಹನು ಸತ್ವ ಪರೀಕ್ಷೆಗೆ ಒಳಪಡಿಸುವ ಮೂಲಕ ಯಾವ 
ರೀತಿಯಲ್ಲಿ ಸತ್ಯವಿಶ್ಚಾಸಿ ಮತ್ತು ಕಪಟವಿಶ್ಚಾಸಿಗಳನ್ನು ಬೇರ್ಪಡಿ 
ಸುತ್ತಾನೆ? 47:"ಟ-32, 47: 21ರಿಂದ 31 " 

ಅ ಅಲ್ಲಾಹ್‌ ಸತ್ಯವಿಶ್ಚಾಸಿಗಳನ್ನು ಅವರ ಶಕ್ತಿಗೆ ವೂರಿ ಪರೀಕ್ಷೆ 
ಗೊಳಪಡಿಸುವುದಿಲ್ಲ 47:37, ಟಿ-44 

ಅ ಶಕ್ತಿಶಾಲಿ ಶತ್ರುವಿನ ವಿರುದ್ಧ ಇಸ್ಲಾಮಿನ ಸಂಘಷ ಏರ್ಪಟ್ಟಾಗ, 


ಅದು ಸತ್ಯವಿಶ್ವಾಸಿಯ ಸತ್ಯವಿಶ್ವಾಸದ ಪರೀಕ್ಷಾ ಕಾಲವಾಗಿರುತ್ತದೆ: 


48:16 


೨ ಸಮೂದ್‌ ಜನಾಂಗದ ಪಾಲಿಗೆ ಹ.ಸಾಲಿಹ್‌ರ(ಅ) ಒಂಟೆಯು ' 


ಒ೦ದು ಪರೀಕ್ಷೆಯಾಗಿತ್ತು 54:27 
(ಹೆಚ್ಚಿನ ವಿವರಗಳನ್ನು 'ಭೂಮಿ' ಮತ್ತು 'ಪರೀಕ್ಷೆ'ಗಳಲ್ಲಿ 
ನೋಡಿರಿ) 

ಸತ್ಸಲ(ರಕ್ಷೆ) ಮತ್ತು ಶಿಕ್ಷೆ 

9 ಭೂಲೋಕದ ಪ್ರಸಕ್ತ ಜೀವನದಲ್ಲೂ ಅಲ್ಲಾಹನ ಕರ್ಮಫಲದ 
ಕಾನೂನು ಕಾರ್ಯವೆಸಗುತ್ತದೆ 62:16 ರಿಂದ 18 


೪ ಮಾನವನಿಗೆ ಅವನ ಕರ್ಮಗಳಿಗನುಸಾರ ರಕ್ಷೆ.ಶಿಕ್ಷೆಗಳು. 


ಸಿಗುವುವು 50:4, ಟಿ-4, 53: 38ರಿಂದ 41 
ಅ ರಕ್ಷೆ-ಶಿಕ್ಸೆಗಳ ಸ೦ಭವದ ಕುರಿತು ಪ್ರಕೃತಿ ದೃಶ್ಯಗಳ ಆಣೆ 
ಹಾಕಲಾಗಿದೆ 51:1ರಿಂದ 6, ಟ4 


ಸದಕಃ(ದಾನ) 

$ ರುಕಾತ್‌ ಪಾವತಿ ಮಾಡಿದ ಬಳಿಕವೂ ಸಂಪತ್ತಿನಿಂದ ದೇವ 
ಮಾರ್ಗದಲ್ಲಿ ಮಾಡುವ ದಾನವು ಸದಕಃ ಆಗಿದೆ 51:19, ಟಿ-17 

ಅ 'ನಜ್‌ವಾ'ದ ಬಗ್ಗೆ ಸದಕಃದ ಆಜ್ಞೆ ಅನಂತರ ಇದು ನಿರಸ್ತ 
ಗೊಂಡಿತು 58:12, ಟಿ-29 

ಅ ಸದಕಾದ ಅರ್ಥ 57:18, ಟಿ-31 

ಅ ಸದಕಾ ಕೊಡುವ ಸತ್ಕವಿಶ್ವಾಸಿ ಪುರುಷ ಮತ್ತು ಸ್ತ್ರೀಯರಿಗೆ 
ಪುಣ್ಮಫಲದ ವಾಗ್ದಾನ 57:18 
[ವಿವರಣೆಗೆ 'ರುಕಾತ್‌' ಮತ್ತು 'ಇನ್‌ಫಾಕ್‌' (ದೇವ 
ಮಾರ್ಗದಲ್ಲಿ ಖರ್ಚುಮಾಡುವುದು) ನೋಡಿರಿ] 


ಸೆಮೂದ್‌ “-- 


$ ಸಮೂದರು ಪ್ರವಾದಿಗಳನ್ನು ಸುಳ್ಳಾಗಿಸಿದರು 56: 12ರಿಂದ 


14, 54: 23ರಿಂದ 25 . 
6 ಅವರ ಅಪರಾಧ ಕೃತ್ಯಗಳು 51:42, 54: 23ರಿಂದ 29 
€ ಅವರಮೇಲೆ ದೇವಯಾತನೆ-ಎರಗಿದುದು 51:44, 45, 5431, 
ಆ ಸಮೂದರು ಪ್ರವಾದಿಗಳನ್ನು ರ 
ದಲ್ಲಿ 54:24, 25 - 
ಅ ಹ. ಸಾಲಿಹ್‌ರ(ಅ) ಮೇಲೆ ಅವರ ಅಪವಾದಗಳು 54:25 
ಅ ಹ. ಸಾಲಿಹ್‌ರ(ಅ) ಒಂಟೆಯು ಅವರ ಪಾಲಿಗೊಂದು 
ಪರೀಕ್ಷೆಯಾಗಿತ್ತು. 54: 27ರಿಂದ” 28, ಟಿ-19 


ಸಲಾಮ್‌ 

೪ ಅರ್ಥ ಮತ್ತು ವಿವರಣೆ 50:34, ಟಿ44, 51:23 - 

ಅ ಹ. ಇಬ್ರಾಹೀಮ್‌(ಲ) ಮತ್ತು ದೇವಚರರು ಪರಸ್ಪರ ಸಲಾಮ್‌ 
ಮಾಡಿದುದು 51:23 ¥ 

ಅ ಲಸ್ಹಾಬ್‌ಯವೂನ್‌ (ಬಲಗಡೆಯವುರಿಗೆ ಸಲಾಮ್‌ 56:91 


ಸಾಮಾಜಿಕ ಕಾನೂನುಗಳು 
9 ಇಸ್ಲಾಮಿನಲ್ಲಿ ಸಂಬಂಧಿಕರ ಹಕ್ಕುಗಳು ಮತ್ತು ಸಂಬಂಧ 
ಗಳನ್ನು ಮುರಿಯುವುದರ ನಿಷೇಧ 47:22, ಟಿ-34 


"ಆ ಸ್ವಜನ ಪ್ರೇಮದ ವರ್ಣನೆ 47: ಟಿ34 


ಸಾರಃ(ಅ) 

ಅ ಹ. ಇಬ್ರಾಹೀಮ್‌ರ(ಅ) ಪಶ್ಚಿ ಹ. ಇಸ್‌ಹಾಕ್‌ರ(ಅ) ಮಾತೆ 
ಮತ್ತು ಹ. ಯಲ್‌ಕೂಬ್‌ರ(ಅ) ಮಾತಾಮಹಿ 51: ಟಿ-27 

೪ ತೊಂಭತ್ತು ವರ್ಷ ಹ ಅವರಿಗೆ ಮಗು ಜನಿಸಿತು - 
51: ಟಿ-28 

ಅ ಅವರು ಬಂಜೆಯಾಗಿದ್ದರು. ಆದರೆ ಅಲ್ಲಾಹನು ತನ್ನ ವಿಶಿಷ್ಟ 
ಅನುಗ್ರಹದಿಂದ ಅವರಿಗೆ ಸುಜ್ಞಾನಿ ಸುಪುತ್ರನನ್ನು ದಯಪಾಲಿಸಿ , 
ದನು 51: 28 ರಿಂದ 30 : 

ಅ. ಪುತ್ರನ ಸುವಾರ್ತೆ ಕೇಳಿ ಅವರಿಗಾದ ವಿಸ್ಮಯ 51:29 


ಸಾಕ್ಷಿಯ ಕಾನೂನು 
€ ಇತರ ನಂಬಲರ್ಹ ಮೂಲಗಳಿಂದ ದೃಢಪಡಿಸಿಕೊಳ್ಳುವ 
ತನಕ ಫಾಸಿಕನ ಸಾಕ್ಸ ಸ್ವೀಕಾರಾರ್ಹವಲ್ಲ 49:6, ಟಿ-8 


ಸಿದ್ದೀಕ್‌ (ಸತ್ಯಸಂಧ) 


9 ಇದರ ಅರ್ಥ ಮತ್ತು ಅರ್ಥ ವಿವರಣೆ 45718, ಟಿ31 `` 


ಅ ಸತ್ರವಿಶ್ವಾಸಿಗಳು ಸಿದ್ದೀಕರಾಗಿರುತ್ತಾರೆ 57:18 


ಸಿದ್‌ರತುಲ್‌ ಮುಂತಹಾ 
9 ಅದರ ಮಸ್ತವಿಕತೆ 53:14, ಟಿ-11 


456 


ತಪ್ಪೀಮುಲ್‌ ಕುರ್‌ಆನ್‌ 


ಸುನ್ನತ್‌(ಪ್ರವಾದಿಚರ್ಯೆ). 


ಹದೀಸ್‌ ವರದಿಗಳು ಕುರ್‌ಆನಿನ ಅರ್ಥ ವಿವರಣೆಯನ್ನು 
ಹೇಗೆ ಮಾಡುತ್ತವೆ? 447: ಟಿ- 21ರಿಂದ 23, 30, 48: ಟಿ- 
1, 49: ಟಿ-18, 26, 28, 52: ಟಿ-40, 53: ಟಿ4, 38, 56: 
ಟಿ-9, 17, 19, 39, 57: ಟಿ-53, 58: ಟಿ-24, 59: ಪರಿಚಯ, 
ಟಿ-18, 19, 20 . 

(ಹೆಚ್ಚಿನ ವಿವರಣೆಯನ್ನು 'ಹದೀಸ್‌' ಮತ್ತು 'ಹದೀಸ್‌ 
ಧಿಕ್ಕಾರಿಗಳು' ನೋಡಿರಿ) 


ಸೂರ್‌(ಕಹಳೆ) 


ಲೋಕಾಂತ್ಮಕ್ಕೆ ಮೊದಲು ಕಹಳೆ ಊದಲಾಗುವುದು 50:20 


ಸ್ಪರ್ಗ 


ಎಂತಹ ಜನರು ಸ್ವರ್ಗಕ್ಕೆ ಹೋಗುವರು 47: 4ರಿಂದ 6, 
12, 48:4, 50: 31ರಿ೦ದ 34, 51:15, 54:54:55:46, 60, 
62, 56: 10 ರಿಂದ 12, 57:12, 21, 58:22, 61:11, 12, 
64:9, 65:11 | 

ಅದರ ಸ್ವರೂಪ 447:15, 50:34, 35, 51:15, 16, ಟಿ- 
14, 52: 17ರಿಂದ 25, 55:46ರಿಂದ 78, 57:12, 21, 
58:22, 61:12, 64:9, 65:11 

ಹೂರ್‌(ಸ್ಟರ್ಗ ಕನ್ಮೆಯರು) ಮತ್ತು ಗಿಲ್ಮಾನ್‌ (ಸ್ವರ್ಗದ 
ಬಾಲಕರು) ಇದರ ವಿವರಣೆ 56:17, ಟ-9 
ಸ್ವರ್ಗವಾಸಿಗಳ ಪರಸ್ಪರ ಸಂಭಾಷಣೆ 52: 25ರಿಂದ 28 
ಅಲ್ಲಿ ಸಜ್ಜನರಿಗೆ ಅವರ ಸಜ್ಜನ ಮಾತಾಪಿತರ, ಸಜ್ಜನ 
ಮಕ್ಕಳ ಮತ್ತು ಸಜ್ಜನ ಪತ್ನಿಯರ ಜೊತೆ ಸೇರಿಸಲಾಗುವುದು 
52:21 

ಯಾರೂ ಅಲ್ಲಾಹನ ಅನುಗ್ರಹದ ವಿನಾ ಕೇವಲ ತನ್ನ 
ಕರ್ಮದ ಬಲದಿಂದ ಸ್ವರ್ಗ ಹೊ೦ದಲಾರನು 52:18, 27 
57: ಟಿ-44, 

ಅದರ ಮದಿರೆಯ ವಾಸ್ತವಿಕತೆ 47:15, ಟಿ-22, 52:23, ಟಿ- 
18, 56:18, 19 

ಅದರ ಜೇನಿನ ವಾಸ್ತವಿಕತೆ 47:15 ಟಿ-23 

ಅದರ ಹಾಲಿನ ವಾಸ್ತವಿಕತೆ 47:15.ಟಿ-21 

ಅದರ ಫಲಗಳ ವಾಸ್ತವಿಕತೆ 55:52,68,56:20 


ಅಲ್ಲಾಹನ ಸ್ವರ್ಗದಲ್ಲಿ ಪ್ರವೇಶಿಸುವುದು ಬಹುದೊಡ್ಡ ಯಶಸ್ಸು * 


48:5, 57:12, 59:20, 61:12, 649 ಕ 
ಸ್ವರ್ಗವು ಕಟ್ಟು ಕತೆಯಲ್ಲ, ಅದು ವಾಸ್ತವಿಕತೆ 52:17 
ರಿಂದ 28, 56:1, 2 


ಅ ಸ್ವರ್ಗವಾಸಿಗಳ ಗುಣ ವಿಶೇಷಗಳು 50: 31ರಿಂದ 33, 51: 


15ರಿಂದ 19, 57:12 

ಸ್ವರ್ಗವಾಸಿಗಳಿಗೆ ಸಿಗಲಿರುವ ಪುರಸ್ಕಾರಗಳು 47:12, 15, 
48:5, 50:34, 35, 52: 17 ರಿಂದ 28, 54:54, 55, 55:46 
ರಿಂದ 78, 57:12, 58:22, 61:12, 649, 65:11 
ಸ್ವರ್ಗವಾಸಿಗಳ ಜೀವನವು ಅತ್ಯಂತ ಉನ್ನತ ಮಟ್ಟದ ಮತ್ತು 
ರಾಜಭೋಗದ್ದಾಗಿರುವುದು 52: 22ರಿ೦ದ 24, 54:54, 55, 
55: 46ರಿಂದ 78, 56; 15ರಿಂದ 38 

`ಜನ್ನತುಲ್‌ ಮಲ್‌ವಾ' ಎಂಬುದರ ಅರ್ಥ 53:15, ಟಿ-11 
ಸ್ವರ್ಗವು ಇದೇ ಭೂಮಿಯಲ್ಲಿರುವುದು 53; ಟಿ-11 


ಈ ಸ್ವರ್ಗ ಪ್ರವೇಶವೇ ಮುಖ್ಯ ಮತ್ತು ನೈಜ ಗೌರವವಾಗಿದೆ 


54:55 

ಸ್ವರ್ಗದಲ್ಲಿ ಎಲ್ಲರೂ ಯುವಕರಾಗಿರುವರು 55: ಟಿ-46 
ಹೂರ್‌ಗಳ(ಸ್ವರ್ಗ ಕನ್ಮೆಯ) ಗುಣಗಳು 52:20, 55:56, 58, 
72, 74, 56:22, 23 

'ನಈಮ್‌' ಸ್ವರ್ಗ 'ಮುಕರ್ರಿಬೀನ್‌'(ಸಾಮಿಪ್ಯದವುರಿಗೆ 
ವಿಧಿತವಾಗಿದೆ 56:11, 12 

ಸ್ವರ್ಗವಾಸಿಗಳ ಜೀವನವು ಅತ್ಯಂತ ಪರಿಶುದ್ಧ ಮತ್ತು 
ಸುಸಂಸ್ಕೃತವಾಗಿರುವುದು 56:25 

ಸ್ವರ್ಗದ ವೈಶಾಲ್ಕವು ಭೂಮಿ-ಆಕಾಶಗಳಂತಿದೆ 57:21 
ಸ್ವರ್ಗವಾಸಿಗಳೊಡನೆ ಅಲ್ಲಾಹ್‌ ಸಂತುಷ್ಟನಾಗಿರುತ್ತಾನೆ ಮತ್ತು 
ಅವರು ಅಲ್ಲಾಹನಿಂದ ಸಂತುಷ್ಟರಾಗಿರುತ್ತಾರೆ 58:22, 
ಸ್ವರ್ಗವಾಸಿಗಳೂ ನರಕವಾಸಿಗಳೂ ಪರಸ್ಪರ ಸಮಾನರಾಗಿರಲು 
ಸಾಧ್ಯವಿಲ್ಲ 59:20 

'ಜನ್ನಾತ್‌ ಅದ್ನ್‌'ನ (ಶಾಶ್ವತ ಸ್ವರ್ಗದ) ಪ್ರಸ್ತಾಪ 61:12 
(ಹೆಚ್ಚಿನ ವಿವರಗಳನ್ನು `ಫಿರ್‌ದೌಸ್‌' ಮತ್ತು 
`ಗಿಲ್ಮಾನ್‌'ನಲ್ಲಿ ನೋಡಿರಿ) 


ಸಹಾಬಃ(ರ) 


ಇಸ್ಲಾಮಿಗಾಗಿ ಅವರ ನಿಷ್ಕಳ೦ಕ ಆತ್ಮಾರ್ಪಣೆ 48: ಪರಿಚಯ, 
58: ಟಿ-37 

ಪ್ರವಾದಿವರ್ಯರ(ಸ) ಬಗ್ಗೆ ಅವರ ಅತ್ಯುನ್ನತ ಗೌರವಭಾವದ 
ದೃಶ್ಯ. ಇದು ಶತ್ರುಗಳಿಗೆ ದಿಗಿಲು ಮೂಡಿಸಿತು 59: ಟಿ-23 
ಅವರ ಅಸಾಧಾರಣ ಶಿಸ್ತು ಸಂಯಮ. ಇದು ಇಸ್ಲಾಮಿನ 
ವಿಜಯದ ಸಾಧನವಾಯಿತು 48:4, ಟಿ-6, 7, 48: ಟಿ-46 
ಅವರ ಪ್ರಶ೦ಸಾರ್ಹ ಗುಣ ವಿಶೇಷಗಳ ಕುರಿತು ಅಲ್ಲಾಹನ 


ಸಾಕ್ಷ್ಯ 48:26, 29 


457 


ಅ ಸಹಾಬಿಗಳ(ರ) ಪೈಕಿ "ಕೆಲವರು ಮೂಮಿನ್‌ಗಳು ಮತ್ತು 9 ಹಶ್ರ್‌ ಮತ್ತು ನಶ್ರ್‌ಗಳನ್ನು ಅಸಾಧ್ಯವೆನ್ನುವುದು ಮೂರ್ಬತನ 
ಕೆಲವರು ಮೂಮಿನ್‌ಗಳಲ್ಲ ಎನ್ನುವವರ ತಪ್ಪು 48: ಟಿ-57 52: ಟಿ-6 

ಅ ಸಹುಬಿಗಳು(ರ) ಮಾನವ ಸಹಜ ದೌರ್ಬಲ್ಯಗಳಿಂದ ವಿರಹಿತ 
ರಾಗಿರಲಿಲ್ಲ 60: ಟಿ-1, 5, 62:11, ಟಿ-19 

ಅ ಬದ್ರ್‌ ಯುದ್ಧದಲ್ಲಿ ಪಾಲ್ಗೊಂಡ ಸಹಾಬಿಗಳಿಗ(ರ) ಕ್ಷಮೆ 
ಮತ್ತು ಅದರ ಅರ್ಥ 60: ಟಿ-5 

ಈ ಸಹಾಬಿಗಳು(ರ) ಇಹಲೋಕಕ್ಕಿಂತ' ಪರಲೋಕಕ್ಕೆ ಹೆಚ್ಚು 
ಮಹತ್ವ ಕೊಡುತ್ತಿದ್ದರು 62; ಟಿ-20 
(ಕುರ್‌ಆನ್‌' ನೋಡಿರಿ) 


ಹಿಜ್ರತ್‌ 

ಅ ಇತಿಯೋಪಿಯಾಕ್ಕೆ ವಲಸೆ + 53: ಪರಿಚಯ 

9 ಹಿಬ್ರತ್‌ನ ಅನಂತರ ಅಲ್ಲಾಹನು ಮುಸ್ಲಿಮರ ಸ್ಥಿತಿಯನ್ನು 
ಸುಗಮಗೊಳಿಸುವನೆ೦ದು ಅವರೊಡನೆ ಅವನ ವಾಗ್ದಾನ 
47:2, ಟಿ-6 

ಅ ಇಶಿಯೋಪಿಯಾ ವಲಸೆಯಿಂದ ಸಹಾಬಿಗಳು(ರ) ಮರಳಿದುದು 
ಮತ್ತು ಮಕ್ಕಾದಲ್ಲಿ ಕುಫ್ರ್‌ನ ಪ್ರಾಬಲ್ಕವನ್ನು ಕಂಡು ಪುನಃ 

ಸ್ವಾಲಿಹ್‌(ಅ) ಇತಿಯೋಪಿಯಾಕ್ಕೆ ವಲಸೆ ಹೋದುದು 53: ಪರಿಚೆಯ 

ಅ ಅವರೊಂದಿಗೆ ಸಮೂದ್‌ ಜನಾಂಗದ ವರ್ತನೆ 54: 23-25 ಅ ಮದೀನಾಕ್ಕೆ ಹಿಜ್ರತ್‌ 59: ಪರಿಚಯ 

9 ಒಬ್ಬ ಮಾನವನು ಪ್ರವಾದಿಯಾಗುವುದು ಹೇಗೆ ಎಂಬ ಆಧಾರ ಈ ಮದೀನಾಕ್ಕೆ ಹಿಜ್ರತಿನ ಬಳಿಕ ಅಲ್ಲಿಯ ಪರಿಸ್ಥಿತಿಗಳು 59: 


ದಲ್ಲಿ ಅವರನ್ನು ಸುಳ್ಳಾಗಿಸಲಾಯಿತು 54:24, ಟಿ-17. ಪರಿಚಯ, ಟಿ-2, 3 
ಅ ಅವರ ಒಂಟೆಯು ಸಮೂದ್‌ ಜನಾಂಗದವರ ಪಾಲಿಗೆ ಈ ಹಿಜ್ರತಿನ ಅನಂತರ ಮುಸ್ಲಿಮರ ಪಾಲಿಗೆ ವಿಜಯದ ದಾರಿ 
ಒಂದು ಪರೀಕ್ಷೆಯಾಗಿತ್ತು 54: 27ರಿಂದ 30 ತೆರೆಯಿತು 59: ಪರಿಚಯ 


೪ ಮದೀನಾಕ್ಕೆ ಪ್ರವಾದಿವರ್ಯರ()) ಹಿಜ್ರತ್‌ 59: ಪರಿಚಯ 
ಸ್ತ್ರೀಯರ ಉತ್ತಮ ಗುಣ ವಿಶೇಷಗಳು 55:56, ಟಿ45 * ಹಿಜ್ರತಿನ ಅನಂತರ ಮದೀನಾದ ಯಹೂದಿಯರೊಂದಿಗೆ 
ಲಜ್ಜೆಯುಳ್ಳ ಮತ್ತು ಲಜ್ಜಾಹೀನ. ಸ್ತೀಯರೊಳಗೆ ವೃತ್ಯಾಸ. ಅವರ ಕರಾರು 59: ಪರಿಚಯ, ಟಿ3 
SS ಆ ಮಕ್ಕಾದ ಮುಹಾಜಿರರಿಗೆ 'ಫಯೆ'ನಲ್ಲಿ ಪಾಲು ನಿಶ್ಚಯಿಸಲ್ಪ 
೪ ಸ್ವರ್ಗದಲ್ಲಿ ಸ್ತ್ರೀಯರ ಅಭಿಮಾನಾರ್ಹ ಚಾರಿತ್ರ್ಯ 55:56,7%0 ' ಟಿತು 5917, 8, ಟಿ16 
ಅ ಹಿಜ್ರತ್‌ ಮಾಡಿದ ಸ್ತ್ರೀಯರ ಕುರಿತು ಆಜ್ಞೆಗಳು 60:10 ಅ ಅವರು ಅಲ್ಲಾಹನ ಸಂಪ್ರೀತಿಯನ್ನು ಬಯಸುವವರೂ 
ಅ ಸ್ತ್ರೀಯರಿಂದ ಪ್ರತಿಜ್ಞಾ ವಿಧಿ ಪಡೆಯುವ ಕ್ರಮ ಮತ್ತು ಇಸ್ಲಾಮಿನ ಪೈಗ೦ಬರರ ಬೆ೦ಬಲಿಗರೂ ಆಗಿದ್ದರೆ೦ಬ ಕಾರಣ 

ಪ್ರವಾದಿವರ್ಯರು(ಸ) ಅವರಿಂದ ಪ್ರತಿಜ್ಞೆ ಪಡೆದ ವಿಷಯಗಳು' ಕ್ಯಾಗಿಯೇ ಅವರನ್ನು ವಲಸೆ ಹೋಗುವಂತೆ ನಿರ್ಬಂಧಿಸ 
60:12, ಟಿ-18 ಲಾಗಿತ್ತು 59:8 ೪ 
ಮುಹಾಜಿರರ ಉನ್ನತ ಸ್ಥಾನ 59:8 
ಮುಹಾಜಿರರೊಂದಿಗೆ ಅನ್ಸಾರರ ನೈಜ ಪ್ರೇಮ ಮತ್ತು ಅವರ 
ತ್ಯಾಗ 59:9 ಕ 
ಹಿಜ್ರತ್‌ ಮಾಡುವ, ಸ್ತ್ರೀಯರ ಕುರಿತು ಆಜ್ಞೆಗಳು 60: 
ಪರಿಚಯ, 10, 11, ಟಿ-16, 17 
ಹದೀದ್‌(ಕಬ್ಬಿಣ) ಅ ಹೆಚ್ಚಿನ ವಿವರಗಳಿಗೆ `ಮದೀನಾಕ್ಕೆ ಹಿಜ್ರತ್‌' ನೋಡಿರಿ 


ಅ ಅದನ್ನು ಇಳಿಸಿದ್ದರ ಪ್ರಸ್ತಾಪ 57:25 * ಹಿದಾಯತ್‌(ಸನ್ಮಾರ್ಗದರ್ಶನ) 

ಆ ಅದರ ಅರ್ಥ- ಬಲ ಮತ್ತು ಅಧಿಕಾರ 5725, ಟಿ46 ಎ ಲ್ಲಿಹ್‌ ಎಂತಹವರಿಗೆ ಸನ್ಮಾರ್ಗ ತೋರುತ್ತುನೆ 44:17, 
ಹಶ್ರ್‌-ನಶ್ರ್‌ (ಪರಲೋಕದಲ್ಲಿ ಸೇರುವಕೆ-ಚದರುವಿಕೆ) : ಟಿ-28, 61, ಟಿ-5 

ಅ `ಹಶ್ರ್‌'ನ ಶಬ್ದವನ್ನು ಕೇಳುವರು 50:42 ಅ ಪ್ರವಾದಿವರ್ಯರ(ಸ) ಕೆಲಸವು ಬಲಾತ್ಕಾರದಿಂದ ಜನರಿಗೆ 
ಅ `ಹಶ್ರ್‌' ಸ್ಥಾಪಿಸುವುದು ಅಲ್ಲಾಹನಿಗೆ ಅತಿ ಸುಲಭ 50:44 ಸನ್ಮಾರ್ಗ ತೋರುವುದಾಗಿರಲಿಲ್ಲ 50:45 

ಅ 'ಹಶ್ರ್‌'ನ ದಿನ ಭೂಮಿ ಬಿರಿಯುವುದು 50:44 ಅ. ಎಂತಹವರಿಗೆ ಸನ್ಮಾರ್ಗದ ಅನುಗ್ರಹ ಸಿಗುವುದಿಲ್ಲ 61:5,7 


ಹದೀಸ್‌ 

6 ಹದೀಸ್‌ಗೆ ಅರಬಿ ಭಾಷೆಯಲ್ಲಿರುವ ಉನ್ನತ.ಸ್ಥಾನ 52: ಟಿ-27 

ಈ ಹದೀಸ್‌ನಲ್ಲಿ ಅಲ್ಲಾಹನ ತೊ೦ಭತ್ತೊಂಭತ್ತು ಹೆಸರುಗಳನ್ನು 
ಪ್ರಸ್ತಾಪಿಸಲಾಗಿದೆ 59: ಟಿ-46 


458 


ತಪ್ಪೀಮುಲ್‌ ಕುರ್‌ಆನ್‌ 


ಅ ಪ್ರವಾದಿವರ್ಯರುಖ) ಶುದ್ಧ ಸನ್ಮಾರ್ಗವನ್ನು ತಂದರು 
61:6, 9, ಟಿ-13 


ಹುಜೈಬಿಯಾ ಸಂಧಿ 

ಅ ಹುದೈಬಿಯಾ ಕಾರ್ಯಾಚರಣೆಯು ಎಂತಹ ಮತ್ತು ಯಾವ 
ಪರಿಸ್ಥಿತಿಗಳಲ್ಲಾಯಿತು? 48:ಪರಿಚಯ, 16ರಿಂದ 24 

೪ ಇದರಲ್ಲಿ ಎಷ್ಟು ಮಹತ್ತರ ಔಚಿತ್ಯಗಳು ಅಡಗಿದ್ದವು 48: 
ಪರಿಚಯ, 1, ಟಿ-1 - 

ಆ ರಿರ್‌ವಾನ್‌ ಒಪ್ಪಂದ ಯಾವ ಪರಿಸ್ಥಿಗಳಲ್ಲಾಯಿತು? 48: 
ಪರಿಚಯ, 17, ಟಿ-32 

ಅ ಹುದೈಬಿಯಾ ಒಪ್ಪಂದದ ಶರತ್ತುಗಳು 48: ಪರಿಚಯ 

ಅ ಒಪ್ಪಂದದ ಶರತ್ತುಗಳ ಬಗ್ಗೆ ಸಹಾಬಿಗಳ(ರ) ತಳಮಳ 48: 
ಪರಿಚಯ, ಟಿ-1 

6 ಈ ಸಂಧಿಯು ಇಸ್ಲಾಮಿನ ಕ್ರಾಂತಿಕಾರಿ ವಿಜಯದ ದ್ವಾರವನ್ನು 
ಹೇಗೆ ತೆರೆಯಿತು? 48: ಪರಿಚಯ, ಟಿ-1, 27 

ಅ ಅಲ್ಲಾಹನು ಇದನ್ನು ಸುವ್ಯಕ್ತ ವಿಜಯವೆಂದು ಸಾರಿದನು 
48:1, 27 

೪ ಅದನ್ನು ವಿಜಯದ ಸಾಧನವನ್ನಾಗಿ ಮಾಡಿದುದು ಅಲ್ಲಾಹನ 
ಅನುಗ್ರಹವಾಗಿತ್ತು 48: 1ರಿಂದ 4, ಟಿ-2 

ಅ ಈ ಸಂದರ್ಭದಲ್ಲಿ ಅಲ್ಲಾಹನು ಮುಸ್ಲಿಮರ ಹೃದಯದಲ್ಲಿ 
ಎಂತಹ ಪ್ರಶಾಂತತೆಯನ್ನು ಇಳಿಸಿ ಅದನ್ನು ಯಶಸ್ಸಿಗೆ 
ಸಾಧನವನ್ನಾಗಿ ಮಾಡಿದನು 48:4, ಟಿ-6. 48:18, ಟಿ-33 

ಆ ಈ ಸಂದರ್ಭದಲ್ಲಿ ಕಪಟವಿಶ್ವಾಸಿಗಳ ವರ್ತನೆ 48:6, ಟಿ- 
11, 48:11, 12 

೪ ಈ ಸ೦ದರ್ಭದಲ್ಲಿ ಮುಸ್ಲಿಮ್‌ ಸ್ತ್ರೀಯರು ಹೇಗೆ ಸಹನೆಯನ್ನು 
ಪ್ರಕಟಿಸಿದರು 48: ಟಿ-9 

9 ರಿರುಸ್ಟನ್‌ ಒಪ್ಪಂದದ ಮಹತ್ವ 48:10, 18, ಟಿ-32 

ಅ ೦ರ್ಬುನ್‌ ಒಪ್ಪಂದವು ಯಾವ ಮರದ ಕೆಳಗೆ ನಡೆದಿತ್ತೋ 
ಅದನ್ನು ಹ. ಉಮರ್‌ರು(ರ) ಕಡಿಸಿದ್ದರೋ ಎಂಬ ಪ್ರಶ್ನೆಯ 
ಕುರಿತು ಶೋಧನೆ 48: ಟಿ-32 

ಅ ಹುದೈಬಿಯಾ ಸಂಧಿಯ ಮೇಲೆ ಅಲ್ಲಾಹನ ಕಡೆಯಿಂದ 
ನಿರಂತರ ವಿಜಯಗಳ ಸುವಾರ್ತೆ 48: 18ರಿಂದ 23 

ಅ ಹುದೈಬಿಯಾ ದಂಡಯಾತ್ರೆಯಲ್ಲಿ ಪ್ರವಾದಿವರ್ಯರಿಗೇಸ) 
ಸಹಕರಿಸಿದವರನ್ನು ಮಾತ್ರ ಖೈಬರ್‌ ದಂಡಯಾತ್ರೆಯಲ್ಲಿ 
ಸೇರಿಸಿಕೊಳ್ಳೆಲಾಗುವುದೆಂದು ಅಲ್ಲಾಹನ ತೀರ್ಪು 48:15, 18, 
19, ಟಿ-28, 29, 34 

ಅ ಅಲ್ಲಾಹನು ಯಾವ ಔಚತ್ಕಕ್ಕಾಗಿ ಹುದೈಬಿಯಾ ಸಂದರ್ಭದಲ್ಲಿ 


--, “ಯುದ್ಧವನ್ನು ತಡೆದನು 48: 22 ರಿಂದ 25, ಟಿ-41,44 


ಅ ಆಗ ಯುದ್ಧವಾಗುತ್ತಿದ್ದರೆ ಮುಸ್ಲಿಮರು ಖಂಡಿತವಾಗಿಯೂ 
ವಿಜಯಿಗಳಾಗುತ್ತಿದ್ದರು 48:22, 24 

6 ಮಕ್ಕಾದ ಸತ್ಯನಿಷೇಧಿಗಳು ಮುಸ್ಲಿಮರನ್ನು ಉಮ್ರಾ ಮಾಡ 
ದಂತೆ, ತಡೆಯುಂಟು ಮಾಡಿದುದು ಅವರ ದೊಡ್ಡ 
ಅಪರಾಧವಾಗಿತ್ತು, ಅದಕ್ಕಾಗಿ ಅವರು ಶಿಕ್ಷೆಗೆ ಅರ್ಹರಾಗಿದ್ದರು 
48:25 

೪ ಸತೃನಿಷೇಧಿಗಳು ಕೇವಲ ಅಜ್ಞಾನ ಮತ್ತು ದುರಭಿಮಾನ 
ದಿಂದಾಗಿ ಮುಸ್ಲಿಮರನ್ನು ತಡೆದಿದ್ದರು 48:26, ಟಿ-45 

ಆ ಈ ದಂಡಯಾತ್ರೆಗೆ ಹೋಗಲು ಆಲ್ಲಾಹನು ಪ್ರವಾದಿವರ್ಯ 
ರಿಗೆಸ) ಸ್ವಪ್ನದಲ್ಲಿ ಆದೇಶ ಕೊಟ್ಟಿದ್ದನು. 48: ಪರಿಚಯ, 
27, ಟಿ-47 

9 ಮಕ್ಕಾದಿ೦ದ ಮುಸ್ಲಿಮನಾಗಿ ಮದೀನಾಕ್ಕೆ ಹೋದವನನ್ನು 
ಮರಳಿಸಬೇಕಾದೀತು, ಮದೀನಾದಿ೦ದ ಸತ್ಮನಿಷೇಧಿ 
ಯಾರಾದರೂ ಮಕ್ಕಾಕ್ಕೆ ಬಂದರೆ ಅವನನ್ನು ಮರಳಿಸಲಾಗ 
ದೆಂಬ ಹುದೈೆಬಿಯಾ ಸಂಧಿಯ ಶರತ್ತು 48: ಪರಿಚಯ, 
60:ಟಿ-14 

ಅ ಈ ಶರತ್ತಿನ ಪದಗಳ ಮತ್ತು ಅರ್ಥದ ವಿವರವಾದ ಶೋಧನೆ 
60: ಟಿ-14 

ಅ ಸಂಧಿಯ ಕರಾರಿನ ಪದಗಳಲ್ಲಿ ಸ್ತ್ರೀಯರು ಸೇರಿರಲಿಲ್ಲ 60: 
ಟಿ-14 


ಹೂರ್‌(ಪ್ವರ್ಗಕನೈ) 

ಅ ಅಪ್ಸರೆಯ ಗುಣಗಳು 52:20, 55:72, 74 

ಅ ಸ್ವರ್ಗವಾಸಿಗಳೊಂದಿಗೆ ಹೂರ್‌ಗಳ ವಿವಾಹ ಮಾಡಿಸ 
ಲಾಗುವುದು 52:20 

ಈ ಸ್ವರ್ಗದ ಲಪ್ಸರೆಯರಿಗಿಂಶ ಸತ್ಯವಿಶ್ವಾಸಿನಿ ಸ್ತ್ರೀಯರಿಗೆ ಹೆಚ್ಚು 
ಮಹತ್ವವಿದೆ 55:70, 72, ಟಿ-51 
(ಹೆಚ್ಚಿನ ವಿವರಗಳನ್ನು 'ಸ್ವರ್ಗ' ನೋಡಿರಿ) 

ಜ್ಞಾನ 

ಆ ಅಲ್ಲಾಹನು ಮಾನವನಿಗೆ ಕುರ್‌ಆನಿನ ಜ್ಞಾನವನ್ನು ಪ್ರದಾನ 
ಮಾಡಿದನು 55:1,2 

ಅ ಅವನೇ ಮಾನವನಿಗೆ ಮಾತಾಡುವ ಜ್ಞಾನವನ್ನು ಅನುಗ್ರಹಿಸಿದನು 
55:4, ಟಿ3 ಡ್ಯ 
[ಅದೃಶ್ಯ ಜ್ಞಾನಕ್ಕಾಗಿ 'ಗೈಬ್‌'(ಅದೃಶ್ಳನೋಡಿರಿ] 


666 


